ಪಣಾಶನ: 


ಪೂರ್ಣಪ್ರಜ್ಞ ಸಂಶೋಧನ ಟ್ರಸ್ಟ್‌ 


ಶ್ರೀ ರಾಘವೇಂದ್ರತೀರ್ಥವಿರಚಿತಾ 


ಗೀತಾವಿವೃತಿಃ 


(ಕನ್ನಡಾನುವಾದ ಸಹಿತ) 


ಅನುವಾದಕರು : 
ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರು 


ಪ್ರಕಾಶಕರು : 


ಪೂರ್ಣಪ್ರಜ್ಞಸಂಶೋಧನ ಟ್ರಸ್ಟ್‌ 
ಪೂರ್ಣಪ್ರಜ್ಞ ಸಂಶೋಧನ ಮಂದಿರ, ಪೂರ್ಣಪ್ರಜ್ಞ ವಿದ್ಯಾಪೀಠ, 
ಬೆಂಗಳೂರು - 28 


2017 


ಶ್ರೀವಿಶ್ವೇಶತೀರ್ಥ ಗ್ರಂಥಮಾಲಾ ನಂ. 13 


ಶ್ರೀ ರಾಘವೇಂದ್ರತೀರ್ಥವಿರಚಿತಾ ಗೀತಾವಿವೃತಿಃ (ಕನ್ನಡಾನುವಾದ ಸಹಿತ) 


ISBN : 978-93-81275-56-6 


ಪ್ರಧಾನ ಸಂಪಾದಕರು: ಪ್ರೊ। ಹಯವದನ ಪುರಾಣಿಕ 
ನಿವೃತ್ತ ಪ್ರಾಂಶುಪಾಲರು, 
ಪೂರ್ಣಪ್ರಜ್ಞ ವಿದ್ಯಾಪೀಠ, ಬೆಂಗಳೂರು - 28 


ಪ್ರಕಾಶಕರು : ಪೂರ್ಣಪ್ರಜ್ಞ ಸಂಶೋಧನ ಟ್ರಸ್ಟ್‌ 
ಪೂರ್ಣಪ್ರಜ್ಞ ವಿದ್ಯಾಪೀಠ, ಬೆಂಗಳೂರು - 28 


ಪುಟಸಂಖ್ಯೆ : 106 + 934 
ಪ್ರತಿಗಳು : 1000 
ಬೆಲೆ : ಶೂ. 400-00 


ಮುಖಪುಟ ವಿನ್ಯಾಸ : ಶ್ರೀ ಕೆ.ಎಂ. ಶೇಷಗಿರಿ, ಬೆಂಗಳೂರು 


ಮುದ್ರಕರು : ಶ್ರೀ ಅನಿರುದ್ದ ಕ್ರಿಯೇಷನ್ಸ್‌, ಬೆಂಗಳೂರು 


GIT AVIVRTI 


of Sri Raghavendratirtha 


(With Kannada Translation) 


Translated by 


Scholars of Poornaprajna Vidyapeetha, 
Bangalore -560 028 


Publisher : 


Poornaprajna Samshodhana Trust 


Poornaprajna Samshodhana Mandiram, Poornaprajna Vidyapeetha, 
Bangalore -560 028 


2017 


Sri Vishveshatirtha Granthamala - Series No. 13 


GITAVIVRTI of Sri Raghavendratirtha 
(With Kannada Translation) 


ISBN : 978-93-81275-56-6 


Chief Editor 


: Prof. K. Hayavadana Puranik 


Former Principal, Poornaprajna Vidyapeetha, 
Bengaluru -560 028 


Published by :Poornaprajna Samshodhana Trust, 


First Edition 


Pages 


Copies 


Price 


Cover Design 


Printed by 


Poornaprajna Samshodhana Mandiram, 


Poornaprajna Vidyapeetha, Katriguppa Main Road, 
Bengaluru-28 


: 2017 

: 106 + 934 
: 1000 

: 86. 400-00 


: Sri K.M. Sheshagiri, Bengaluru 


‘Sri Aniruddha Creations, Bengaluru 


5 


ಶ್ರೀಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು 
ಜಗದ್ಗುರು ಶ್ರೀಮನ್‌ಮಧ್ವಾಚಾರ್ಯ ಮೂಲ ಮಹಾ ಸಂಸ್ಥಾನ 
ಶ್ರೀ ಪೇಜಾವರ ಅಧೋಕ್ಷಜ ಮಠ, ಉಡುಪಿ 


ಅನುಗ್ರಹ ಸಂದೇಶ 


ಪರದೇವತೆಯ ಅರಿವನ್ನು ನೀಡುವ ಪವಿತ್ರ ವಾಜ್ಮಯ- ವೇದಗಳು. ಆದರೆ 
ಅನುಭಾವದ ಎತ್ತರದಲ್ಲಿರುವ ಯಷಿಗಳ ಅಂತರಂಗದ ಅಭಿವ್ಯಕ್ತಿಯಾದ, ಗಂಭೀರ 
ವಾದ ಭಾಷೆಯನ್ನೊಳಗೊಂಡ ವೇದಗಳನ್ನು ಅರ್ಥೈಸಿಕೊಳ್ಳುವುದು ಸರಳ ಸಂಗತಿ 
ಯಲ್ಲ ಪರತತ್ವದ ಅರಿವಿಲ್ಲದೇ ಮುಕುತಿ ಇಲ್ಲ ಈ ಹಿನ್ನೆಲೆಯಲ್ಲಿ ಎಲ್ಲ ಸುಜನರಿಗೆ 
ಧರ್ಮ-ಅರ್ಥ-ಕಾಮ-ಮೋಕ್ಷಗಳ ಸ್ಫುಟವಾದ ಪ್ರಜ್ಞೆಯನ್ನು ನೀಡಲು ಶ್ರೀ 
ವೇದವ್ಯಾಸರು ಅನನ್ಯ ಕರುಣೆಯಿಂದ ಅನುಗ್ರಹಿಸಿದ ಕೃತಿ ಮಹಾಭಾರತವಾಗಿದೆ. 
ಇದನ್ನು ಐದನೆಯ ವೇದವೆಂದು ದಾರ್ಶನಿಕರು ಕೊಂಡಾಡಿದ್ದಾರೆ. ಈ 
ಮಹಾಭಾರತದ ಸಾರಗ್ರಂಥವೇ ಭಗವದ್ಗೀತೆಯಾಗಿದೆ. ಶ್ರೀಮಧ್ವಾಚಾರ್ಯರು 
ಮಹಾಭಾರತವೆಂಬ ಪಾರಿಜಾತವೃಕ್ಷದ ಹೆಜ್ಜೇನು ಭಗವದ್ಗೀತೆ ಎಂದು ಇದರ 
ಹಿರಿಮೆಯನ್ನು ಕೊಂಡಾಡಿದ್ದಾರೆ- “"ಮಹಾಭಾರತಪಾರಿಜಾತಮಧುಭೂತಾಂ 
ಗೀತಾಂ ಉಪನಿಬಬಂಧ'. 


ಇಂತಹ ಗೀತೆಯ ಹೃದಯವನ್ನು ತೆರೆದಿಡಲು ಶ್ರೀಮಧ್ವಾಚಾರ್ಯರು 
ಗೀತಾಭಾಷ್ಯ ಹಾಗೂ ಗೀತಾತಾತರ್ಯ ಎಂಬ ಎರಡು ಕೃತಿಗಳನ್ನು ಕರುಣಿಸಿದ್ದಾರೆ. 
ಸೂರ್ಯ-ಚಂದ್ರರಂತೆ ಬೆಳಗುವ ಈ ಕೃತಿಗಳು ಸಾಧಕರ ಅಂತರಂಗದ ಕತ್ತ ಲೆಯನ್ನು 
ಕಳೆದು ಪರತತ್ವದ ಅರಿವಿನ ಜಾಗೃತಿಯನ್ನು ಮೂಡಿಸುತ್ತವೆ. ಗೀತೆಯ ವ್ಯಾಖ್ಯಾನದ 
ನೆಪದಿಂದ ಅನೇಕ ವಿದ್ವಾಂಸರು ತಮ್ಮ ತಮ್ಮ ಚಿಂತನೆಗಳನ್ನು ಅಭಿವ್ಯಕ್ತಿಗೊಳಿಸಿದರು. 
ಇದರಿಂದ ಗೀತಾಚಾರ್ಯನ ಹೃದಯವನ್ನು ಅರ್ಥೈಸಿಕೊಳ್ಳಲಾಗದ ಪರಿಸ್ಥಿತಿ 
ನಿರ್ಮಾಣವಾಯಿತು. ಇಂತಹ ಸಂದರ್ಭದಲ್ಲಿ ಶ್ರೀಮಧ್ವಾಚಾರ್ಯರು ಬೇರೆ ಬೇರೆ 
ದಾರ್ಶನಿಕರ ಚಿಂತನೆಯ ಅಕೌಶಲವನ್ನು ನಿರೂಪಿಸುವುದರ ಜೊತೆಗೆ ಶ್ರೀಕೃಷ್ಣನ 
ಆಶಯವನ್ನು ಹೃದಯಂಗಮವಾಗಿ ತಮ್ಮ ಕೃತಿಗಳ ಮೂಲಕ ಸು: ಟಪಡಿಸಿದ್ದಾರೆ. 


ಗೀತಾಭಾಷ್ಯ ಹಾಗೂ ತಾತ್ಪರ್ಯಗಳಲ್ಲಿ ನಡೆಸಿದ ಎಭಿನ್ನ ಚೆಂತಕರ ವಿಮರ್ಶೆಯ 


6 


ನಿಣಾಂಶಗಳನ್ನು ತೊರೆದು ಗೀತೆಗೆ ನೀಡಿದ ಅನೇಕಾರ್ಥಗಳನ್ನು ಸಂಗ್ರಹಿಸಿ ಗೀತೆಯ 
ದಯವನ್ನು ತೆರೆದಿಡಲು ಶ್ರಿ ಶ್ರೀರಾಘವೇಂದ್ರ ಗುರುಸಾರ್ವಭೌಮರು ರಚಿಸಿದ ಕ 
ಗೀತಾವಿವ್ಳ ತಿ' "ಯಾಗಿದೆ. ಗೀತಾವಿವೃತಿಯನ್ನು ಅಧ್ಯ ಯನ ಮಾಡುವ ಪ್ರತಿಯೊಬ್ಬ 
ದದ್ಹಾಂಸನಿಗೂ, ವಿದ್ಯಾರ್ಥಿಗೂ ಭಾಷ್ಯ-ತಾತ್ವರ್ಯಗಳಲ್ಲಿ ನಿರೂಪಿಸಿದ ಅರ್ಥಗಳನ್ನು 
ಶ್ರೀ ರಾಯರು ಅನೇಕ ವೇದವಾಕ್ಯಗಳು ಹಾಗೂ ಬ್ರಹ್ಮಸೂತ್ರಗಳ ಬೆಳಕಿನಲ್ಲಿ ವಿಸ್ತರಿಸಿ 

ಮನಮುಟ್ಟುವಂತೆ ಸರಳ ME ಬಾಷೆಯಲ್ಲಿ ವಿವರಿಸಿದ್ದಾರೆ. ಈ ತನಕ ಈ 

ಮಹೋನ್ನತ. ಕೃತಿಯ ಕನ್ನಡಾನುವಾದವು ಆಗಿರಲಿಲ್ಲ; ನಮ್ಮ ಅಮೃತ ಮಹೋತವದ 
ಸುಮಧುರ ಸ ಸ್ಕೃತಿಗಾಗಿ ಪೂರ್ಣಪ್ರಜ್ಞ ಸಂಶೋಧನ ಮಂದಿರವು ಅನೇಕ ಸಜ್ಜನರ 
ಆರ್ಥಿಕ ನೆರವಿನೊಂದಿಗೆ ಈ ಕ ತಿಯನ್ನು ಹೊರತಂದಿರುವದು ನಮಗೆ ಇ. 1 
ಸಂತೋಷವನ್ನು ನೀಡಿದೆ. ಈ ಕಾರ್ಯದಲ್ಲಿ ವಿಶೇಷ ಪ್ರೋತ್ಸಾಹವನ್ನು ನೀಡಿದ 
ವಿದ್ವಾಂಸರಾದ ಎಲ್‌.ಎಸ್‌. ಬ್ರಹ್ಮಣ್ಯಾಚಾರ್ಯ ಹಾಗೂ ಈ ಗ್ರಂಥಪ್ರಕಾಶನಕ್ಕಾಗಿ 
ಸ್ವಯಂಪ್ರೇರಣೆಯಿಂದ ಸೇವೆ ಸಲ್ಲಿಸಿದ ನಮ್ಮ ಅಭಿಮಾನಿಗಳಾದ ಅನೇಕ ದಾನಿಗಳನ್ನು 

ಹ )ತೂರ್ವಕವಾಗಿ ಹರಸುತ್ತೇವೆ. ನಮ್ಮ "ಶಿಷ್ಯರೇ ಆದ ಅನೇಕ ವಿದ್ವಾಂಸರು 
ಕನ್ನಡಾನುವಾದ ಮಾಡಿ ನೀಡಿರುವುದು ನಮಗೆ ಮುದ ನೀಡಿದೆ. ಪೂರ್ಣಪ್ರಜ್ಞ 
ವದ್ಯಾಪೀಠವನ್ನು ಯಾವ ಹಿನ್ನೆಲೆಯಲ್ಲಿನಾವು ಸ್ಥಾಪಿಸಿದ್ದ ೇವೋ ಅದಕ್ಕೆ ತಕ್ಕಂತೆ ಇಲ್ಲಿಯ 
ವಿದ್ದಾಂಸರು wd: -ಪ್ರ ಪ್ರವಚನ, ಕಠಿಣ ಶಾಸಗ ಗ್ರಂಥಗಳ ಆದ, ರಾಷ್ಟ್ರಮಟ್ಟದ 
| ವಿಚಾರಗೋಷಿಗಳಲ್ಲಿ ಪ್ರ ಪ್ರಬಂಧಮಂಡನೆ, ಅಪ್ರ ಚಾ ಅಪೂರ್ವ ಗ್ರಂಥಗಳ ಪ್ರ ಕಾಶನ 
ಹಾಗೂ ವಾಕ್ಯಾರ್ಥಗೋಷ್ಠಿಗಳಲ್ಲಿತಮ್ಮ ಪ್ರತಿಭಾಪ್ರದರ್ಶನದ ಮೂಲಕ ಶಾಸ್ತಪ್ರಪಂಚಕ್ಕೆ 
ಸೇವೆ ಸಲ್ಲಿಸುತ್ತಿರುವುದನ್ನು ಕಂಡು ನಾವು ತುಂಬ ಆನಂದಿತರಾಗಿದ್ದೇವೆ. ಈ ಕೃತಿಯ 
ಅನುವಾದಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಎಲ್ಲ ವಿದ್ದಾಂಸರಿಗೂ ಹಾಗೂ 
ಇದನ್ನು ಸೂಕ್ಷ್ಮರೀತಿಯಿಂದ ಸಂಯೋಜಿಸಿ ಸಕ್ರಿಯರಾಗಿ ಸೇವೆ ಸಲ್ಲಿಸಿದ ಪೂರ್ಣಪ್ರಜ್ಞ 
ಸಂಶೋಧನ ಮಂದಿರದ ನಿರ್ದೇಶಕರಾದ ಡಾ। ಎ.ವಿ. ನಾಗಸಂಪಿಗೆಯವರು ಹಾಗೂ 
ಸಂಶೋಧನ ಮಂದಿರದ ಎಲ್ಲಕ್ರಿಯಾಶೀಲರಾದ ವ್ಯಕ್ತಿಗಳನ್ನು ಹೃದಯಪೂರ್ವಕವಾಗಿ 
ಅಭಿನಂದಿಸುತ್ತೇವೆ. ಶ್ರೀಕೃಷ್ಣನು ಅನುವಾದಕರಿಗೂ, ped ಇದನ್ನು ಅಧ್ಯ ಯನ 
ಮಾಡಿ ಪಾಠ- ಪ್ರವಚನಗಳಲ್ಲಿ ಬಳಸಿಕೊಳ್ಳುವ ಸುಜನರಿಗೂ pl ಹದ 
ಮಹಾಪೂರವನ್ನು ಹರಿಸಲೆಂದು ಹಾರೈಸುತ್ತೇವೆ. 


(69 


ಶ್ರೀಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು 


7 


ಶ್ರೀಶ್ರೀ ಸುಶಮೀಂದ್ರ ತೀರ್ಥ ಶ್ರೀಪಾದರು 
ಜಗದ್ಗುರು ಶ್ರೀಮನ್‌ಮಧ್ವಾಚಾರ್ಯ ಮೂಲ ಮಹಾ ಸಂಸ್ಥಾನ 
ಶ್ರೀರಾಘವೇಂದ್ರಮಠ ಮಂತ್ರಾಲಯ 
ಶ್ರೀಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದರು 


ಜಗದ್ಗುರು ಶ್ರೀಮನ್‌ಮಧ್ವಾಚಾರ್ಯ ಮೂಲ ಮಹಾ ಸಂಸ್ಥಾನ 
ಶ್ರೀರಾಘವೇಂದ್ರಮಠ (ಕಿರಿಯ ಪಟ್ಟ ) ಮಂತ್ರಾಲಯ 


ಅನುಗ್ರಹ ಸಂದೇಶ 


ಪೇಜಾವರ ಮಠಾಧೀಶರೂ ನಮ್ಮ ಆತ್ಮೀಯರೂ ಆದ ಶ್ರೀಶ್ರೀ ವಿಶ್ವೇಶತೀರ್ಥ 
ಶ್ರೀಪಾದರು ಹುಟ್ಟುಹಾಕಿದ ಪೂರ್ಣಪ್ರ ಜ್ಞ ಸಂಶೋಧನ ಮಂದಿರವು ಶ್ರೀರಾಘವೇಂದ್ರ 
ಗುರುಸಾರ್ವಭೌಮರ ಗೀತಾವಿವೃತಿಯನ್ನು ಕನ್ನಡ ಅನುವಾದದೊಂದಿಗೆ 
ಮುದ್ರಿಸುತ್ತಿರುವುದು ನಮಗೆ ತುಂಬಾ ಸಂತೋಷವನ್ನು ತಂದಿದೆ. 

ಶಾಸ್ತ್ರವಾಜ್ಮಯಕ್ಕೆ ಸಂಬಂಧಿಸಿದಂತೆ 50ಕ್ಕೂ ಹಚ್ಚು ಕೃತಿಗಳನ್ನು ಕರುಣಿಸಿದ 
ಶ್ರೀರಾಘವೇಂದ್ರ ಗುರುಸಾರ್ವಭೌಮರ ಗ್ರಂಥಾಧ್ಯಯನವು ಮುಕ್ತಿಗೆ ಸೋಪಾನ 
ವೆನಿಸಿದೆ. ಜಗದ್ಗುರು ಮಧ್ವಾಚಾರ್ಯರು ಗೀತಾಭಾಷ್ಯ ಹಾಗೂ ಗೀತಾತಾತ್ತರ್ಯ 
ವೆಂಬ ತಮ್ಮ ಕೃತಿಗಳಲ್ಲಿ ನಿರೂಪಿಸಿದ ಗೀತಾರ್ಥವನ್ನು ಅಪೂರ್ವ ರೀತಿಯಿಂದ 
ಶ್ರೀಗುರುರಾಜರು ಗೀತಾವಿವೃತಿಯಲ್ಲಿ ಸಂಗ ಹಿಸಿದ್ದಾರೆ. 


ಶ್ರೀಕೃಷ್ಣನು ತನ್ನ ಪುಟ್ಟ ಬಾಯಲ್ಲ ಬ್ರಹ್ಮಾಂಡವನ್ನು ತೋರಿದಂತೆ ಶ್ರೀಗುರುರಾಜರು 
ತಮ್ಮ ಗೀತಾವಿವೃತಿಯಲ್ಲಿ ಸಕಲ ಶಾಸ್ತ್ರಸಾರವನ್ನು ಸರೆ ಹಿಡಿದಿದ್ದಾರೆ. ವಿಸ್ತಾರವಾದ 
ಭಾಷ್ಯ -ಟೀಕೆಗಳನ್ನು ಅರ್ಥ್ಯೈಸಿಕೊಳ್ಳಲಾಗದ ಸಾಧಕರ ಉದ್ದಾರಕ್ಕಾಗಿ ರಚಿಸಿದ ಸರಳ 
ಸುಂದರ ಕೃತಿ ಇದಾಗಿದೆ. ಇದರ ಅಧ್ಯಯನದಿಂದ ಸುಜನರು ಶ್ರೀಕೃಷ್ಣನ ಅಂತರಂಗ 
ವನ್ನು ಅರಿಯಬಹುದಾಗಿದೆ. ಶ್ರೀರಾಯರ ಪ್ರತಿಯೊಂದು ಕೃತಿಯೂ ಮೂಲದ ಭಾವ 
ವನ್ನು ಆವಿಷ್ಕರಿಸುವುದರ ಜೊತೆಗೆ ಅಪೂರ್ವ ಪ್ರಮೇಯಗಳನ್ನು ಒಳಗೊಂಡಿರುವುದು 
ಸಹೃದಯ ವಿದ್ದಾಂಸರಿಗೆ ತಿಳಿದ ಸಂಗತಿಯಾಗಿದೆ. ಮಿತವಾದ ಪದಗಳಿಂದ ಅಮಿತ 
ವಾದ ಅರ್ಥವನ್ನು ಹೊಮ್ಮಿಸುವುದು ಗುರುರಾಜರ ಕೃತಿಗಳ ವೈಶಿಷ್ಟ್ಯವಾಗಿದೆ. 


8 


ಇಂತಹ ಕೃತಿರತ್ನದ ಅನುವಾದವನ್ನು ಮಾಡಿಸಿ ಎಲ್ಲ ಸಜ್ಜನರಿಗೆ ಅನುಗ್ರಹ 
ನಾರುತ್ತಿರುವ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಸಾಧಾರಣ ಕಾರ್ಯವನ್ನು 
೨ಭಿಮಾನದಿಂದ ಸ್ವಾಗತಿಸುತ್ತೆ ವೆ. ಶ್ರೀಗುರುರಾಜರ ಈ ಕೃತಿಯ ಅನುವಾದ ಕಾರ್ಯ 
ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ವಿದ್ದಾಂಸರಿಗೂ ಶ್ರದ್ದಾವಂತರಾದ ದಾನಿಗಳಿಗೂ 
ನಾಗೂ ಈ ಕೃತಿಯ ಪ್ರಕಾಶನದಲ್ಲಿನಿರಂತರ ಶ್ರಮವಹಿಸಿದ ಪೂರ್ಣಪ್ರಜ್ಞ ಸಂಶೋಧನ 
ಮಂದಿರದ ನಿರ್ದೇಶಕರಾದ ಡಾ। ಆನಂದತೀರ್ಥಾಚಾರ್ಯ ನಾಗಸಂಪಿಗೆಯವರನ್ನು 


ಹಾಗೂ ಸಂಶೋಧನ ಮಂದಿರದ ಸಿಬ್ಬಂದಿವರ್ಗವನ್ನು ಹೃತೂರ್ವಕವಾಗಿ 
ಆಶೀರ್ವದಿಸುತ್ತೇವೆ. 


ಪೂರ್ಣಪ್ರಜ್ಞ ಸಂಶೋಧನ ಮಂದಿರವು ಅನೇಕ ಅಪೂರ್ವ ಗ್ರಂಥಗಳ ಪ್ರಕಾಶನ 
ಮಾಡಿದ್ದು , ಇನ್ನೂ ಹೆಚ್ಚಿನ ಶಾಸ್ತ್ರಸೇವೆಯನ್ನು ಅವಿಚ್ಛಿನ್ನವಾಗಿ ನಡೆಸಲೆಂದು ನಮ್ಮ 
ಉಪಾಸ್ಯಮೂರ್ತಿಯಾದ ಶ್ರೀಮನ್ನೂಲರಾಮಚಂದ್ರದೇವರಲ್ಲಿ ಪ್ರಾರ್ಥಿಸುತ್ತೇವೆ. 


ಶ್ರೀಶ್ರೀ ಸುಶಮೀಂದ್ರ ತೀರ್ಥ ಶ್ರೀಪಾದರು 


ಶ್ರೀಶ್ರೀ ಸುಯತೀಂದ್ರತೀರ್ಥ ಶ್ರೀಪಾದರು 
ಜಗದ್ಗುರು ಶ್ರೀಮನ್‌ಮಧ್ವಾಚಾರ್ಯ ಮೂಲ ಮಹಾ ಸಂಸ್ಥಾನ 
ಶ್ರೀರಾಘವೇಂದ್ರಮಠ ಮಂತ್ರಾಲಯ 


ಗೀತಾಸಾರ - ಸಂದೇಶ 


ವೇದಾರ್ಥವನ್ನು ಅರಿಯಲಾರದ ಸಾಮಾನ್ಯ ರಿಗೆ ಧರ್ಮ ಮತ್ತು ತತ್ವಗಳ ಅರಿವು 
ಮೂಡಿಸಲು ಮಹಾಭಾರತವನ್ನು ವೇದವ್ಯಾಸರು ರಚಿಸಿದರು. ಮಹಾಭಾರತವೆನ್ನುವ ಈ 
ಪಾರಿಜಾತಪುಷದ ಮಕರಂದವೇ ಭಗವದ್ಗೀ ತೆಯಾಗಿದೆ. ಮಹಾಭಾರತದ ಸಾರವೇ ಇದರಲ್ಲಿ 
ಅಡಗಿದೆ. ಮೊದಲನೆಯ ಆರು ಅಧ್ಯಾಯಗಳಲ್ಲಿ ಜ್ಞಾನದ ಉಪಾಯವಾದ ಕರ್ತವ್ಯದ 
ನಿರೂಪಣೆಯಾದರೆ, ಭಕ್ತಿ-ಜ್ಞಾನ ied ಸಾಧನೆಗಳನ್ನು ಮುಂದಿನ ಆರು ಅಧ್ಯಾಯಗಳಲ್ಲಿ 
ಹೇಳಿದ್ದಾರೆ. ಕೊನೆಯ ಆರು ಅಧ್ಯಾಯಗಳಲ್ಲಿಇಷ್ಟರವರೆಗೆ ಹೇಳಿದ ವಿಷಯಗಳ ವಿವರಣೆಯನ್ನು 
ಕಾಣಬಹುದು. ಮೊದಲನೆಯ ಅಧ್ಯಾಯ ಮತ್ತು ಎರಡನೆಯ ಅಧ್ಯಾಯದ ಪ್ರಾರಂಭದಲ್ಲಿ 
ಗೀತೋಪದೇಶದ ಹಿನ್ನೆಲೆಯನ್ನು ನಿರೂಪಿಸಲಾಗಿದೆ. ಪ್ರಾರಂಭದಲ್ಲಿ ದುರ್ಯೋಧನನು 
ಆಚಾರ್ಯ ದ್ರೋಣರ ಬಳಿಗೆ ಬಂದು ಎರಡೂ ಕಡೆಯ ಪ್ರಮುಖ ವೀರರನ್ನು ಉಲ್ಲೇಖಿಸಿ 
ಭೀಮನ ರಕ್ಷಣೆಯನ್ನು ಪಡದ ಪಾಂಡವರ ಸೈನ್ಯವನ್ನು ಎದುರಿಸಲು ಭೀಷ್ಠ-ದ್ರೋಣಾದಿಗಳ 
ರಕ್ಷಣೆಯಿದ್ದರೂ ನಮ್ಮ ಸೈನ್ಯವು ಸಾಲದೆಂದು ಅಭಿಪ್ರಾಯಪಟ್ಟು ತಮ್ಮ ವಿಜಯದ ಬಗ್ಗೆ 
ಸಂದೇಹವನ್ನು ವ್ಯಕ್ತಪಡಿಸುತ್ತಾನೆ. ಅವನಿಗೆ ಉತ್ಪಾಹ ತುಂಬಲು ಭೀಷ್ಮರು ಶಂಖಧ್ವನಿಯನ್ನು 
ಮಾಡುತ್ತಾರೆ. ಇಡೀ ಸೈನ್ಯದಲ್ಲಿ ಎರಡೂ ಕಡೆಗಳಿಂದ ಶಂಖದ್ದನಿಯು ಮೊಳಗುತ್ತದೆ. ಆಗ 

ಡೂಸೈನ್ಯಗಳ ಮಧ್ಯ ದಲ್ಲಿತನ್ನ ರಥವನ್ನು ನಿಲ್ಲಿಸುವಂತೆ ಕೃಷ್ಣನಲ್ಲಿ ಅರ್ಜುನನು ಹೇಳುವನು. 
ಆಗ ಎರಡೂ ಕಡೆಯ ತಮ್ಮ ಬಂಧು-ಬಾಂಧವರನ್ನು ಗುರುಹಿರಿಯರನ್ನು ಅರ್ಜುನನು 
ನೋಡುತ್ತಾನೆ. ಇವರೆಲ್ಲರ ಮರಣದ ಭೀತಿಯಿಂದ ಬಂಧುವ್ಯಾಮೋಹಕ್ಕೆ ಒಳಗಾಗಿ ಅರ್ಜುನನು 
ಎಷಣ್ಣನಾಗಿ ರಥದಲ್ಲಿಯೇ ಕುಸಿದು ಕುಳಿತುಕೊಳ್ಳುವನು. ಇವ ಇ ಸಾಯುವುದರಿಂದ 
ತನಗಾಗುವ ದುಃಖದ ಆಶಂಕೆ, ಇವರನ್ನು ಕೊಲುವುದರಿಂದ ಸಂಭವಿಸುವ ಪಾಪದ ಭೀತಿ 
ಇವೆರಡರಿಂದ ಅರ್ಜುನನ ಮನಸ್ಸು ತತ್ತರಿಸುತ್ತದೆ. ಕೌರವರು ತಮಗೆ ತುಂಬ ಅನ್ಯಾಯ 


10 


ಾಡಿದ್ದಾರೆ. ಅವರು ಸಮಾಜಕ್ಕೂಅನ್ಯಾ ಯ ಮಾಡಿದ ಧರ್ಮಹಂತಕರೂ ಅಹುದು. ಅವರನ್ನು 
ಇಲ್ಲುವುದು ನ್ಯಾಯಪ್ರಾಪ್ತವೇ ಓಟ ಅವರ ಜೊತೆಗೆ ಬಂಧುಗಳ ಹಾಗೂ ಹಿರಿಯರ 
ತೆ ಯೂ ಆಗುವುದಲ್ಲವೇ ? ಇದರಿಂದ ಆಗುವ ದುಃಖವನ್ನೂ ಪಾಪವನ್ನೂ ತಾನು ಹೇಗೆ 
ಹಿಸಿಕೊಳ್ಳಲಿ. ಇದೇ ಅರ್ಜುನನ ಆತಂಕ ಮತ್ತು ಆಶಂಕೆ. ಯುದ್ಧದಿಂದ ಆಗುವ 
೨ನರ್ಥಪರಂಪರೆಯನ್ನು ಉಲ್ಲೇಖಿಸಿ ಅದರಿಂದ ಆಗುವ ಜನರ ಹತ್ಯಾಕಾಂಡದಿಂ ೦ದಾಗಿ 
ರಾಮಾಜಿಕ ವ್ಯವಸ್ಥೆಯೇ ಕುಸಿದು ಹೋಗುವ ಭೀತಿಯನ್ನು ವ್ಯಕ್ತಪಡಿಸಿದನು. ಬಾಣಗಳನ್ನು 


ಕೆಳಗಿಟ್ಟು ವಿಷಾದ ಗೊಂದಲಗಳಿಗೆ ಒಳಗಾಗಿ ಯುದ್ಧವಿಮುಖನಾಗಿ ರಥದಲ್ಲಿ 
ಕುಳಿತುಕೊಳ್ಳುವನು. 


ಅವನಿಗೆ ಧೈರ್ಯ ಉತಾಹ ತುಂಬುವ ಮಾತನ್ನು ಕೃಷ್ಣನು ಹೇಳಿದರೂ ಅರ್ಜುನನು 

ಬದಲಾಗುವುದಿಲ್ಲ, "ಬಂಧುಗಳ ಹಿರಿಯರ ರಕ್ತ ಚೆಲ್ಲಿ ಪಡೆಯುವ ಈ ರಾಜ್ಯಭೋಗ ನನಗೇಕೆ? 

ಅದರ ಬದಲು ಭಿಕ್ಷೆ ಬೇಡಿಯಾದರೂ ನಾನು ಜೀವಿಸಬಲ್ಲೆ, ಈ ಯುದ್ಧದಂತಹ ಕ್ರೂರ 

ಕಾರ್ಯವು ಬೇಡ ' ಎನ್ನುತ್ತಾನೆ. ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದನ್ನು 
ನಿರ್ಧರಿಸಲಾರದೆ ಗೊಂದಲಕ್ಕೊಳಗಾಗುತ್ತಾನೆ. ಒಂದೆಡೆ ಬಂಧುವ್ಯಾಮೋಹ, ಇನ್ನೊಂದೆಡೆ 
ಧರ್ಮಸಂದೇಹ ಇವುಗಳಿಂದ ಅವನ ಮನಸ್ಸುಗೊಂದಲದ ಗೂಡಾಗಿತ್ತು. ಯಾವ ಮಾರ್ಗದಲ್ಲಿ 
ನಡೆಯಲಿ ಯಾವುದು ಶ್ರೇಯಸ್ಸು ಎಂಬುದನ್ನು ತಿಳಿಯದೆ ಶಿಷ್ಯಭಾವದಿಂದ ಶ್ರೀಕೃಷ್ಣನನ್ನು 
ಪ್ರಾರ್ಥಿಸುತ್ತಾನೆ. ವೀರನೂ ಪ್ರಾಜ್ಞನೂ ಆದ ಅರ್ಜುನನ ಈ ಅವಸ್ಥೆಯನ್ನು ಕಂಡು ಕೃಷ್ಣನಿಗೆ ನಗು 
ಬರುವಂತಾಗಿದೆ. ಆಗ ಶ್ರೀಕೃಷ್ಣನು ಅವನಿಗೆ ಗೀತೆಯ ಉಜ್ಜ್ವಲ ಸಂದೇಶವನ್ನು ನೀಡುತ್ತಾನೆ. 


ಯಾರ ಬಗ್ಗೆ ದುಃಖಪಡಬೇಕಿಲ್ಲವೋ ಅಂತಹವರ ಬಗ್ಗೆ ನೀನು ಶೋಕಿಸುತ್ತಿರುವಿಯೆಂದೂ, 
ನೀನಾಡುವ ಮಾತು ಪ್ರಾಜ್ಞರ ಮಾತಲ್ಲವೆಂದೂ, ಯಾವ ಶಾಸ್ತದ ಆಧಾರವಿಲ್ಲದೆ ನಿನ್ನ ಸ್ವಂತ 


ಬುದ್ದಿ ಯನ್ನಾಧರಿಸಿ ಕಲ್ಪನೆಯಿಂದ ನೀನು ಮಾತನಾಡುತ್ತಿರುವಿಯೆಂದು ಶ್ರೀಕೃಷ್ಣನು ಅರ್ಜುನನಿಗೆ 
ಹೇಳುತಾನೆ. 


"ಬಂಧುಗಳ ಹಿರಿಯರ ನಾಶಕ್ಕಾಗಿ ನೀನು ಪರಿತಪಿಸುತ್ತಿರುವಿಯಲ್ಲವೇ ? ಅವರ ಆತ್ಮವು 
ನಾಶವಾಗುವುದೆಂದು ನಿನಗೆ ದುಃಖವೇ ೧ ಅಥವಾ ದೇಹವು ನಾಶವಾಗುವುದೆಂದೇ ? 
ಆತ್ಮನಿಗಂತೂ ನಾಶವೇ ಇಲ್ಲ, ಆತ್ಮನು ನಿತ್ಯ, ಅಮರ. ನಮ್ಮ ಕಣ್ಣೆದುರಿಗೆ ನಾಶವಾಗುತ್ತಿರುವ 
ದೇಹವೇ ಆತ್ಮವಲ್ಲ ದೇಹಕ್ಕಿಂತ ಬೇರೆಯಾಗಿ ಆತ್ಮನಿದ್ದಾನೆ. ನಾನೇ ದೇಹವೆಂದು ಯಾರಿಗೂ 
ಅನುಭವವಿಲ್ಲ ಚಿಕ್ಕ ಬಾಲಕನಿಂದ ಆರಂಭಿಸಿ ಪ್ರತಿಯೊಬ್ಬರಿಗೂ 'ನನ್ನ ದೇಹ' ಎಂದೆ 
ಅನುಭವವಿದೆ. ನನ್ನ ಮನೆ', "ನನ್ನ ಪುಸ್ತಕ' ಎಂದಾಗ ಆ ಮನೆ ಮತ್ತು ಪುಸ್ತಕಗಳು ನನಗಿಂಃ 


11 


ಬೇರೆಯೆಂದು ಭಾಸವಾಗುವಂತೆ "ನನ್ನ ಶರೀರ' ಎಂದಾಗಲೂ ಈ ಶರೀರವು ನನಗಿಂತ ಬೇರೆಯೇ 
ಎಂದು ಸ್ಪಷ್ಟವಾಗಿ ತೋರುತ್ತದೆ. ಬಾಲ್ಯ ಕೌಮಾರಗಳಲ್ಲಿ ತಾರುಣ್ಯ ಮತ್ತು ಮುದಿತನದಲ್ಲಿನಮಗೆ 
ನಾನಾ ರೀತಿಯ ಅನುಭವಗಳಾಗುತ್ತವೆ. ಜಡವಸ್ತುವಿನಲ್ಲಿಇಂತಹ ಅನುಭವವಾಗಲು ಸಾಧ್ಯವೇ? 
ಅದರಲ್ಲಿ ಜ್ಞಾನಶಕ್ತಿಯೇ ಇಲ್ಲ. ಹೀಗೆ ನಮಗೆ ಜೀವನದಲ್ಲಿ ವಿವಿಧಸ್ತರಗಳಲ್ಲಿ ಉಂಟಾಗುವ 
ಅರಿವು, ಅನುಭವಗಳಿಂದಲೇ ಈ ಜಡದೇಹದಿಂದ ಬೇರೆಯಾದ ಆತ್ಮನಿದ್ದಾನೆ ಎಂದು ನಾವು 
ಮನಗಾಣಬಹುದು. ಆದುದರಿಂದ ನಾನು, ನೀನು, ನಮ್ಮ ಮುಂದಿರುವ ರಾಜರು ಇವರೆಲ್ಲರೂ 
ನಿತ್ಯ ಸನಾತನರು. ಯಾರಿಗೂ ನಾಶವಿಲ್ಲ ಆದುದರಿಂದ ಆತ್ಮನಾಶದ ಬಗ್ಗೆ ದುಃಖ 
ಪಡಬೇಕಾಗಿಲ್ಲ, "ಕನ್ನಡಿಯು ನಾಶವಾದಾಗ ಅದರಲ್ಲಿತೋರುವ ಪ್ರತಿಬಿಂಬವೂ ನಾಶವಾಗುವಂತೆ 
ಶರೀರವು ನಾಶವಾದಾಗ ಪರಮಾತ್ಮನ ಪ್ರತಿಬಿಂಬವಾಗಿ ಅಲ್ಲಿ ತೋರುವ ಜೀವನೂ 
ನಾಶವಾಗಬೇಕಲ್ಲವೇ ? ಎಂಬ ಅರ್ಜುನನ ಸಂದೇಹಕ್ಕೂಕೃಷ್ಣನು ಉತ್ತರಿಸುತ್ತಾನೆ. ನಮ್ಮ ದೃಷಿಗೆ 
ಗೋಚರವಾದ ಈ ಬಾಹ್ಯ ಭೌತಿಕ ದೇಹಗಳು ಮಾತ್ರ ಅನಿತ್ಯ. ಎಲ್ಲರಿಗೂ 
ಅಪ್ರಾಕೃತಚೈತನ್ಯ ರೂಪಗಳಾದ ನಿತ್ಯ ದೇಹಗಳಿವೆ. ಆ ದೇಹಗಳಿಗೂ ನಾಶವಿಲ್ಲ ಆ ದೇಹದಲ್ಲಿ 
ಪ್ರತಿಬಿಂಬದಂತೆ ಕಾಣಿಸುವ ಜೀವರಿಗೂ ನಾಶವಿಲ್ಲ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬವು 
ನಾಶವಾಗಬಹುದು. ಆದರೆ ಕಲ್ಲಿನಲ್ಲಿ ಕೊರೆದ ಅಕ್ಷರಗಳು ನಾಶವಾಗುತ್ತವೆಯೇ 9 ಕಲ್ಲು 
ಇರುವಷ್ಟುಕಾಲ ಆ ಅಕ್ಷರಗಳೂ ಇರುವಂತೆ ಶಾಶ್ವತವಾದ ಅಪ್ರಾಕೃತವಾದ ಸ್ವರೂಪದೇಹದಲ್ಲಿ 
ನಿರಂತರವೂ ಪ್ರತಿಬಿಂಬಿತರಾಗಿರುವ ಜೀವರಿಗೆ ಈ ಭೌತಿಕದೇಹದ ನಾಶದಿಂದ ನಾಶವಿಲ್ಲ 
ಹೀಗಾಗಿ ಆತ್ಮರ ನಾಶವಾಗುತ್ತದೆಂದು ದುಃಖಿಸಬೇಕಿಲ್ಲ. ಆಕಾಶ, ಕಾಲ, ಪ್ರಕೃತಿಗಳಂತೆ 
ಜೀವಾತ್ಮನೂ ನಿತ್ಯನಾಗಿರುತ್ತಾನೆ. ಹಾಗಾದರೆ ದೇಹವು ನಾಶವಾಗುತ್ತದೆ ಎಂದು ದುಃಖವೇ ಇ ಈ 
ದೇಹವು ನಾಶವಾದರೂ ಇದರ ಬದಲು ಇನ್ನೊಂದು ದೇಹವನ್ನು ನಾವು ನಿಶ್ಚಿತವಾಗಿ 
ಪಡೆಯುತ್ತೇವೆ. ಒಂದು ಬಟ್ಟೆಯ ಬದಲು ಇನ್ನೊಂದು ಬಟ್ಟೆಯನ್ನು ಪಡಯುವಾಗ ನಾವು 
ದುಃಖಿಸುತ್ತೇವೆಯೇ ಲ ವಜಯ ರಾಟಿ ಮಾತ್ರ. el ನಾಶವಲ್ಲ ಬಾಲ ವನ್ನು 
ಕಳೆದು ತಾರುಣ್ಯವನ್ನು ಪಡೆದಾಗ ದುಃಖಿಸುತ್ತೇವೆಯೇ? ಅದರಂತೆಯೇ ನಮ್ಮ ಜೀವನದಲ್ಲಿ 
ಮರಣವೂ 1 ಬದಲಾವಣೆ. ಅದಕ್ಕೆ ಯಾಕೆ ದುಃಖಿಸಬೇಕು. 


ಆತ್ಮನು ನಿತ್ಯ. ಈ ದೇಹದ ಬದಲು ಇನ್ನೊ ೦ದು ದೇಹವನ್ನು ನಾವು ಪಡೆಯಬಹುದು. 
ಆದರೂ ಈಗಿರುವ ಬಂಧು-ಬಾಂಧವರ ಜೊತೆಗಿನ ಸಂಪರ್ಕ ಮಾತುಕತೆ ಇವೆಲ್ಲವುಗಳನ್ನು 
ಕಳೆದುಕೊಂಡಾಗ ದುಃಖವಾಗುವುದಿಲ್ಲವೇ ? ಅವರೆಲ್ಲರೂ ಬೇರೆ ದೇಹವನ್ನು ಪಡೆದರೂ ಅದು 
ಈ ದೇಹಕ್ಕಿಂತ ನಿಕೃಷ್ಟವಾಗಿರಬಹುದು. ಅವರು ಎಲ್ಲಿಯೋ ದೂರದಲ್ಲಿರಬಹುದು. ಬಹಳ 
ಕಷ್ಟಪಡುತ್ತಿರಬಹುದು. ನಮಗೆ ಅವರನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಹೀಗಾಗಿ 
ಬಂಧು-ಬಾಂಧವರ ಮರಣಕ್ಕಾಗಿ ದುಃಖಿಸುತ್ತೇನೆಂದು ಅರ್ಜುನನು ಹೇಳಬಹುದು. 


12 


ಇದಕ್ಕೆ ಶ್ರಿ ಶ್ರೀಕೃಷ್ಣನು ನೀಡುವ ಉತ್ತರವು ಅತ್ಯಂತ ಮಹತ್ವದ್ದಾ ಗಿದೆ. ನಮ್ಮೆಲ್ಲರ ದು ಜಪ 
ುರಣವನ್ನು ವಿಶ್ಲೇಷಿಸಿ ದುಃಖದ ಮೂಲವನ್ನೇ ಕತ್ತುತ್ತೇನೆಂದು, "ದುಃಖವನ್ನು ಎದುರಿಸುವ 
ಧಾನವನ್ನು ಕೃಷ್ಣನು ಬೋಧಿಸುತ್ತಾನೆ. ಬರೇ 'ಎಷಯಪದಾರ್ಥಗಳ ಸಂಪರ್ಕಗಳೇ ದುಃಖದ 
ಇರಣವಲ್ಲ, ನಿದ್ದೆಯಲ್ಲಿ ಎಲ್ಲಾ ವಸ್ತುಗಳ ಸಂಪ ಪರ್ಕವಿದ್ದರೂ ನಾವು ಸುಖ-ದುಃಖಗಳನ್ನು 
೨ನುಭವಿಸುವುದಿಲ್ಲ. ಅಭಿಮಾನ, ಮಮತೆಗಳಿದ್ದಾಗ ಮಾತ್ರ ನಮಗೆ ಸುಖ-ದುಃಖಗಳ 
ಅನುಭವವಾಗುತ್ತದೆ. ಇನ್ನೊಬ್ಬರ ಮನೆಗಳು ಸುಡುವಾಗ ನಮಗೆ ದುಃಖವಾಗುವುದಿಲ್ಲ, ಆದರೆ 
ನಮ್ಮಮನೆ ಸುಟ್ಟಾಗ ಮಾತ್ರ ಧಾವು ಗೋಳಾಡುತ್ತೇವೆ. ಆದುದರಿಂದ ಅಭಿಮಾನವೇ ದುಃಖದ 
ಮೂಲ. ದೇಹ ಇಂದ್ರಿ ಯ ವಿಷಯಗಳಲ್ಲಿ ಅಭಿಮಾನ ಮಮತೆಗಳನ್ನು ತೊರೆದಾಗ ಯಾವ 
ಬಾಹ್ಯಘಟನೆಗಳಿಂದಲೂ ನಾವು ದುಃ ಖಕ್ಕೆ ಒಳಗಾಗುವುದಿಲ್ಲ, ಹೀಗೆ ಜೀವನದಲ್ಲದುಃ ಖವನ್ನು 
ಎದುರಿಸುವ ಎಶ್ಲೇಷಣಾತ್ಮಕವಾದ ಮಾರ್ಗವನ್ನು ಕೃಷ್ಣನು ತೋರಿಸುತ್ತಾನೆ. 


ಆಸಕ್ತಿಯೇ ಪಾಪದ ಮೂಲ 


ಶ್ರೀಕೃಷ್ಣನು ಈವರೆಗೆ ಅಭಿಮಾನತ್ಕಾಗದ ಉಪದೇಶವನ್ನು ನೀಡಿ ವ್ಯಾಮೋಹಜನಿತವಾದ 
ದುಃಖದ ಭಾರವನ್ನು ಕಡಿಮೆ ಮಾಡಿದರೂ ಅರ್ಜುನನಿಗೆ ಪಾಪದ ಭೀತಿಯು ಇನ್ನೂ 
ಪೂರ್ಣವಾಗಿ ನಿರಸನವಾಗಿಲ್ಲ ಬಂಧುಜನರ, ಗುರುಜನರ ಹಿಂಸೆಯಿಂದ ಪಾಪವು 
ಅಂಟಬಹುದೆಂಬ ಸಂಶಯವು ಅವನಲ್ಲಿ ಇನ್ನೂ ಉಳಿದಿದೆ. ಇದು ಧರ್ಮಯುದ್ದವಾಗಿದ್ದು 
ಪುಣ್ಯಕರವಾದರೂ ಇದರ ಜೊತೆಗೆ ಅನೇಕ ಪಾಪಕಾರ್ಯಗಳೂ ಸಂಭವಿಸುತ್ತವೆ. ಪರಲೋಕದಲ್ಲಿ 
ಈ ಅಧರ್ಮಕೃತ್ಯಗಳಿಂದ ದುಃಖವನ್ನು ಅನುಭವಿಸಬೇಕಾಗುವುದು. ಹೀಗೆ ಸುಖದುಃ ಖ 
ಗಳೆರಡಕ್ಕೂ ಕಾರಣವಾದ ಧರ್ಮಾಧರ್ಮಮಿಶ್ರವಾದ ಈ ಯುದ್ಧಕ್ಕಿಂತ ಕೇವಲ 
ಧರ್ಮಕಾರಕವಾದ, ಪಾಪದ ಸೋಂಕೇ ಇಲ್ಲದ ಸಂನ್ಯಾಸವೇ ಶ್ರೇಷ್ಠವಲ್ಲವೆ ? ಇವಲ್ಲ 
ಕರ್ಮಗಳನ್ನು ತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗಿ ಮುನಿ ವೃತ್ತಿಯನ್ನು ಯಾಕೆಸ್ಟೀ €ಕರಿಸಬಾರದೆಂಬ 
ಅರ್ಜುನನ ಸಂಶಯವು ಇನ್ನೂ ಉಳಿದಿದೆ. 


ಇದಕ್ಕಾಗಿ ಇನ್ನು ಮುಂದೆ ಪರಮಾತ್ಮನು ನಿಷ್ಕಾಮ ಕರ್ಮ ಅಥವಾ ಭಾಗವತ ಧರ್ಮದ 
ಸಂದೇಶವನ್ನು ನೀಡುತ್ತಾನೆ. ಹೇಗೆ ಅಭಿಮಾನವೇ ದುಃಖದ ಮೂಲವಾಗಿದ್ದು ಅಭಿಮಾನವನ್ನು 
ತ್ಯಾಗ ಮಾಡುವುದರಿಂದ ದುಃಖದ ಸಮೂಲ ಉಚ್ಚಾಟನೆಯಾಗುವುದೋ ಅದರಂತೆ ಪಾಪದ 
ಮೂಲ ಯಾವುದೆಂಬುದನ್ನು ನಾವು ಪರಿಶೀಲಿಸಿ ಅದನ್ನು ಕಿತ್ತೊಗೆಯಬೇಕು. ಬರಿ ಹಿಂಸೆಯಿಂದ 
ಪಾಪವು ಸಂಭವಿಸುವುದೇ ಇಲ್ಲ. ನ್ಯಾಯಾಧೀಶನು ಸಾವಿರಾರು ಜನರಿಗೆ ಮರಣದಂಡ೯ 
ಹಾಗೂ ಇತರ ಕಠಿಣ ಶಿಕ್ಷೆಗಳನ್ನು ವಿಧಿಸುತ್ತಾನೆ. ಅಧಿಕಾರಿಗಳು ಆ ಶಿಕ್ಷೆಯನು 
ಕಾರ್ಯಗತಗೊಳಿಸುವರು. ಗ ಅವರೆಲ್ಲ ಪಾಪಿಗಳೆನಿಸುವರೆ ? ಆಸ ಸಕ್ತಿಯೇ : ಪಾಪರ 


13 


ಮೂಲ. ನಮ್ಮ ಸ್ವಾರ್ಥಕ್ಕಾಗಿ ರಾಗದ್ದೇಷಗಳಿಂದ ನಾವು ಇನ್ನೂಬ್ಬರನ್ನು ಹಿಂಸಿಸುವೆವು. 
ಅದರಿಂದ ನಮಗೆ ಪಾಪವು ಸಂಭವಿಸುವುದು. ಇಂತಹ ರಾಗದ್ದೆ ೇಷಗಳಿಲ್ಲದೆ ಶಾಸ್ತ್ರ ವಿಹಿತವಾದ 
ಲೋಕಹಿತಕಾರಿಯಾದ ಕರ್ತವ್ಯವೆಂಬ ಭಾವನೆಯಿಂದ ಅನಾಸಕ್ತಿಯಿಂದ ಕಾರ್ಯವನ್ನು 
ಮಾಡುವಾಗ ಹಿಂಸೆಯ ಘಟನೆಗಳು ನಡೆದರೂ ಪಾಪವೂ ಅಂಟುವುದಿಲ್ಲ. ಇಡೀ ಜಗತ್ತನ್ನೇ 
ಸಂಹರಿಸುವ ಭಗವಂತನಿಗೆ ದೋಷವಿದೆಯೆ ? ಆದ್ದರಿಂದ ಆಸಕ್ತಿಯನ್ನು ಬಿಟ್ಟು ಕರ್ತವ್ಯ 
ಧರ್ಮವನ್ನು ನಿರ್ವಹಿಸಬೇಕು-ವೇದನಾ ನಿರೋಧಕ ಇಂಜಕ್ಟನ್‌ ನೀಡಿ ಶಸ್ತ್ರಕ್ರಿಯೆಯನ್ನು 
ಮಾಡುವಂತೆ. ಆಗ ಯಾವ ಮನೋವೇದನೆಗೂ ಅವಕಾಶ ಇರುವುದಿಲ್ಲವೆಂದು ನಿಷ್ಕಾಮ 


ಕರ್ಮದ ದಿವ್ಯಸಂದೇಶವನ್ನು ಶ್ರೀಕೃಷ್ಣನು ಉಪದೇಶಿಸುವನು. 


ಹೀಗೆ ಕಾಮನೆಯಿಲ್ಲದೆ, ಭಗವತ್‌ ಪ್ರೀತಿಯಾಗಲೆಂಬ ಭಾವನೆಯಿಂದ ಮಾಡುವ 
ಸತ್‌ಕರ್ಮವನ್ನು ಸಂಕಲ್ಪಿಸಿದರೂ ಪ್ರಾರಂಭಮಾಡಿ ಅನಿವಾರ್ಯಕಾರಣದಿಂದ ಮಧ್ಯದಲ್ಲಿ 
ಕೈಬಿಟ್ಟರೂ ಅದರಿಂದ ಆವರೆಗೆ ಮಾಡಿದ್ದಕ್ಕ ಹಾನಿಯಲ್ಲ, ಭಗವಂತ ಹೇಳುತ್ತಾನೆ - 


ಲ 

ನೇಹಾಭಿಕ್ರಮನಾಶೋಶಸ್ತಿ ಪ್ರತ್ಯವಾಯೋ ನ ವಿದ್ಯತೇ । 
ಸಲಮಪ್ಯಸ್ಯ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್‌ ॥ (2.40) 
ಆಆ 


ನಾವು ಕೃಷಿ, ವ್ಯಾಪಾರ ಮೊದಲಾದವುಗಳನ್ನು ಸಂಕಲ್ಪಿಸಿ ಆರಂಭ ಮಾಡಿ ಅರ್ಧದಲ್ಲೇ 
ತೊರೆದರೆ ವಿಶೇಷ ನಷ್ಟವಾಗುವುದು. ಅದರಿಂದ ಮತ್ತೆ ಮೇಲೆ ಏರುವುದೇ ದುಸ್ತರವಾಗುವುದು. 
ನಾವು ಔಷಧವನ್ನು ಸೇವಿಸುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದರಿಂದ ಬಹಳ 
ಅನರ್ಥವಾಗಬಹುದು. ಆದರೆ ಮುಂದೆ ವಿವರಿಸಲಿರುವ ಭಾಗವತಧರ್ಮ ಅಥವಾ ಅನಾಸಕಿ 
ಯೋಗದಲ್ಲಿ ಅಂತಹ ಭಯಕ್ಕೂಅವಸರವಿಲ್ಲ ನಾವು ಶುದ್ದ ಭಾವನೆಯಿಂದ ಮಾಡುವಾಗ ಸ್ವಲ 
ಹೆಚ್ಚು ಕಡಿಮೆ ಆದರೂ ಅದರಿಂದ ಪ್ರತ್ಯವಾಯವಿಲ್ಲ; ಅಪಾಯವಿಲ್ಲ ಶ್ರೀಮದಾಚಾರ್ಯರು 
ಈ ಅಂಶವನ್ನು ಸ್ಟುಟಪಡಿಸಿದ್ದಾ ರೆ- 

ಪ್ರಾರಂಭಮಾತ್ರಮಿಚ್ಚಾ ವಾ ವಿಷ್ಣುಧರ್ಮೇ ನ ನಿಷ್ಠಲಾ | - ಗೀತಾತಾತರ್ಯ 


ಭಗವಂತನು ವಿವರಿಸುವ ಈ ಪವಿತ್ರ ಭಾಗವತಧರ್ಮ ಎಷ್ಟು ಸರಳ ನಿರಪಾಯ 
ರಾಜಮಾರ್ಗವಾಗಿದೆ ! ಇದನ್ನು ಸ್ವಲವಾಗಿ ಯಥಾಶಕ್ತಿ ಆಚರಿಸಿದರೂ ಮಹಾಫಲವನ್ನು 
ಪಡೆಯಬಹುದು. ಎಷ್ಟು ಕರ್ತವ್ಯ ಮಾಡಿದ್ದೇ ವೆ ಎಂಬುದಕ್ಕಿಂತ ಹೇಗೆ ಮಾಡಿದ್ದೇ "ವೆ ಎಂಬುದೇ 
ಮುಖ್ಯ. ಸುದಾಮನು ನೀಡಿದ ಹಿಡಿ ಅವಲಕ್ಕಿಗೆ ಭಗವಂತನು ಎಂತಹ ಪ್ರತಿಫಲವನ್ನು 
ನೀಡಿರುವನು ! ಆ ಹಿಡಿ ಅವಲಕ್ಕಿಯ ಹಿಂದೆ ಅಂತಹ ಪವಿತ್ರ ಭಾವವಿತ್ತು. ಶುದ್ಧ ಭಾವದಿಂದ 
ಮಾಡುವ ಅತ್ಯಲ್ಪಕರ್ಮವೂ ಪರಮ ಶ್ರೇಯಸ್ಸಿಗೆ ಕಾರಣವೆನಿಸುವುದು. ಕಾಗದದ ನೂರಾರು 


14 


ಎಳೆಗಳಿಗಿಂತಲೂ ರಾಷ್ಟ್ರಮುದ್ರೆ ಇರುವ ಒಂದು ನೋಟಿಗೆ ಎಷ್ಟು ಬೆಲೆ ಇದೆ ! ಭಕ್ತಿಯ 
ೇವಮುದ್ರೆ ಇರುವ ಅಲ ಕರ್ಮವೂ ನೂರಾರು ಕರ್ಮಗಳಿಗಿಂತ ಮಿಗಿಲು ಎಂದು ಶ್ರಿ ಕೃಷ್ಣನು 
ಷ್ಠಾಮಕರ್ಮದ ಮಹತ್ತ ವನ್ನು ವರ್ಣಿಸಿ ಅದನ್ನು ಮುಂದಿನ ಭಾಗದಲ್ಲಿ ವಿವರಿಸುವನು. 


ಫಲದ ಕಡೆ ಲಕ್ಷ್ಯ ಕೊಡದೆಯೇ (ಫಲದ ಆಸೆ ತೊರೆದು) ವಿಹಿತಕರ್ಮವನ್ನು ಅವಶ್ಯವಾಗಿ 


ಮಾಡಲೇಬೇಕೆಂದು ಶಿ ಶ್ರೀಕೃಷ್ಣನು ಆದೇಶಿಸಿದ್ದಾನೆ- "ಕರ್ಮಣ್ಯೆ "ವಾಧಿಕಾರಸ್ತೇ ಮಾ ಫಲೇಷು 
ಕದಾಚನ !'. 


ನಿಷ್ಕಾಮಕರ್ಮಯೋಗದ ಮಹತ್ವವನ್ನು ವಿವರಿಸುವುದರ ಜೊತೆಗೆ ಸ್ಥಿತಪ್ರಜ್ಞ ನ 
ಲಕ್ಷಣವಿವರಣೆಯೊಂದಿಗೆ ಎರಡನೆಯ ಅಧ್ಯಾಯವು ಕೊನೆಗೊಳ್ಳುತ್ತದೆ. 
k sk ಡೇ 
ಮತ್ತೇಕೆ ಕರ್ಮದ ಜಂಜಾಟ 9? 


ಜ್ಯಾಯಸೀ ಚೇತ್‌ ಕರ್ಮಣಸ್ತೇ ಮತಾ ಬುದ್ಧಿರ್ಜನಾರ್ದನ 1 
ತತ್ನಿಂ ಕರ್ಮಣಿ ಘೋರೇ ಮಾಮ್‌ ನಿಯೋಜಯಸಿ ಕೇಶವ ॥ (3.1) 


ಶ್ರೀಕೃಷ್ಣನ ಈವರೆಗಿನ ಉಪದೇಶವನ್ನು ಕೇಳಿದ ನಂತರ ಅವನ ಮಾತುಗಳಲ್ಲಿ ಕಲ 
ವಿರೋಧಾಭಾಸಗಳು ಅರ್ಜುನನಿಗೆ ಗೋಚರವಾದವು. 


ದೂರೇಣ ಹ್ಯವರಂ ಕರ್ಮ ಬುದ್ದಿಯೋಗಾತ್‌...! (2.49) 


ಮುಂತಾದ ಮಾತುಗಳಿಂದ ಜ್ಞಾನಕ್ಕಿಂತ ಕರ್ಮವು ನಿಕೃಷ್ಟವೆಂದು ಸ್ವಾಮಿಯು ಹೇಳಿದ್ದಾನೆ. 
ಹೀಗಿದ್ದರೂ, 


ಮಾತೇ ಸಂಗೋತಸ್ತ್ಯ ಕರ್ಮಣಿ ॥ 
ಯೋಗಸ್ಥಃ ಕುರು ಆರ್ಯಾ .11 (2.47) 


ಎಂದು ಮುಂತಾಗಿ ಕರ್ಮಗಳನ್ನು ಅವಶ್ಯವಾಗಿ ಆಚರಿಸಬೇಕೆಂದೂ ಹೇಳಿರುವನು. ಜ್ಞಾನವೇ 
ಶ್ರೇಷ್ಠವೆನ್ನುವುದಾದರೆ, ಆ ಜ್ಞಾ; ನಯೋಗದ: ಮಾರ್ಗದಲ್ಲೇ ಏಕೆ ನಡೆಯಬಾರದು? ಈ ಕರ್ಮ 
ಯೋಗದ ಜಂಜಾಟವೇಕೆ? ಎಂಬ ಸಂದೇಹವು ಸಹಜವಾಗಿ ಮೂಡುವುದು. "ಒಂದೆಡೆ 
ಜ್ಞಾನವು ಶ್ರೇಷ್ಠವೆನ್ನುವುದು; ಇನ್ನೊಮ್ಮೆ ಕರ್ಮವನ್ನು ಆಚರಿಸಬೇಕೆಂದು ಹೇಳುವುದು; ಈ 
ವ್ಯಾ ಮಿಶ್ರಗಳಾದ ಮಾತುಗಳಿಂದ ನನ್ನ ಬುದ್ದಿಯನ್ನೆ ವ್ಯಾ ಮೋಹಗೊಳಿಸುತ್ತಿರುವೆ. ಇಂತಹ 
ಮೋಹಕ್ಕೆ ಅವಕಾಶವಾಗದಂತಹ ನಿಶಿತ ಜ್ಞಾನವನ್ನು ನನಗೆ ನೀಡು' ಎಂದು ಅರ್ಜುನನು 
ಪ್ರಶ್ನಿಸುತ್ತಾನೆ. 


15 


"ಕರ್ಮವು ನಿಕೃಷ್ಟವೆಂದು ಬೋಧಿಸುವಾಗ ಕೃಷ್ಣನ ಮನಸಿನಲ್ಲಿಕಾಮ್ಯಕರ್ಮಗಳನ್ನು ನಿಷೇಧಿ 
ಸುವುದಿತ್ತು ; ನಿಷ್ಠಾಮವಾಗಿ ಕರ್ತವ್ಯಗಳನ್ನು ನಡೆಸಬೇಕೆಂಬುದೇ ಕೃಷ್ಣನ ಆಂತರ್ಯ'' 
ಎಂದಿಟ್ಟುಕೂಂಡರೂ ಈ ಪ್ರಶ್ನೆ ಇಲ್ಲಿಗೆ ಬಗೆಹರಿಯುವುದಿಲ್ಲ ನಿಷ್ಕಾಮಕರ್ಮವನ್ನು 
ಆಚರಿಸಬೇಕೆಂದಿದ್ದರೆ ಯುದ್ಧವನ್ನೆ € ಆರಂಭಿಸಬೇಕೆ? ಯುದ್ಧದ ಹೊರತು ಬೇರೆ ಅನೇಕ ವಿಧದ 
ನಿಷ್ಠಾಮಕರ್ಮಗಳು ಇವೆ. ಶಮದಮಾದಿರೂಪಗಳಾದ ಯತಿಧರ್ಮಗಳು ಎಂದೆಂದಿಗೂ 
ನಿಷ್ಕಾಮಕರ್ಮಗಳೇ.ಉಳಿದ ಧರ್ಮಗಳು ಅವರವರ ಮನಸಿಗೆ ಅನುಸಾರವಾಗಿ ಕೆಲವೊಮ್ಮೆ 
ಸಕಾಮಗಳೂ ಕೆಲವೊಮ್ಮೆ ನಿಷ್ಕಾಮಗಳೂ ಆಗಬಲ್ಲವು. ಯಜ್ಞಯಾಗಾದಿಗಳನ್ನು 
ಕಾಮನೆಯಿಂದಲೂ, ಅದನ್ನು ತೊರೆದೂ ಮಾಡಬಹುದು. ಆದರೆ ಯತಿಧರ್ಮವನ್ನು 
ಆಚರಿಸುವಾಗ ಅಲ್ಲಿಕಾಮನೆಗೆ ಪ್ರವೇಶವೇ ಇರುವುದಿಲ್ಲ ಉಳಿದ ಧರ್ಮಗಳು ವೈಕಲಿಕವಾಗಿ 
ಅಕಾಮ್ಯಗಳಾಗಿದ್ದರೆ ಯತಿಧರ್ಮವು ಕೇವಲ ನಿಷ್ಠಾಮಧರ್ಮವಾಗಿರುವುದು. ಇಂತಹ 
ಯತಿಧರ್ಮವನ್ನು ಬಿಟ್ಟು ಕಾಮನೆಗಳು ಬಂದು ಇಣಿಕಿ ನೋಡಲು ಸಂದರ್ಭವಿರುವ ಉಳಿದ 
ಕರ್ತವ್ಯಗಳನ್ನು ಯಾಕೆ ಮಾಡಬೇಕು? ಅದರಲ್ಲೂ ಯುದ್ಧವನ್ನಂತೂ ನಿಷ್ಕಾಮನೆಯಿಂದ 
ಮಾಡಲು ಸಾಧ್ಯವೇ ಇಲ್ಲ, ಈ ಯುದ್ಧದಲ್ಲಿ ಮೊದಲಿಂದ ಕೊನೆಯವರೆಗೂ ಹೊಡೆಯುವುದು, 
ಕೊಲ್ಲುವುದು ಮುಂತಾದ ಭೀಷಣ ಹಿಂಸಾಕೃತ್ಯಗಳೇ ಇರುವುವು. ರಾಗದ್ದೇಷಗಳಿಲ್ಲದೆ ಪ 
ಘೋರಕೃತ್ಯವನ್ನು ನಡೆಸಲು ಸಾಧ್ಯವೆ? ನಿಷ್ಕಾಮನೆಯಿಂದ ಯುದ್ಧವನ್ನು ಆಚರಿಸುವುದೆಂದರೆ 
ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡಿ ಕೈಗೆ ಮಸಿ ಅಂಟಬಾರದೆಂದು ಅಂದುಕೊಂಡಂತೆ 
ಅವ್ಯವಹಾರ್ಯವೆನಿಸುವುದು. ಕಾಮನೆಯ ಸೋಂಕೂ ಇಲ್ಲದೆ ಮಾಡಲು ಸಾಧ್ಯವಿರುವ ಅನೇಕ 
ರೀತಿಯ ಸತ್ಸರ್ಮಗಳು ಇರುವಾಗ ಕ್ಷಣಕ್ಷಣಗಳಲ್ಲಿಕೋಪ, ತಾಪಗಳಿಗೆ ಎಡಯಿರುವ ಈ ಭೀಕರ 
ಕೃತ್ಯದಲ್ಲಿ ತಾನು ಯಾಕೆ ತೊಡಗಬೇಕು? ಸಂನ್ಯಾಸ ವೃತ್ತಿಯನ್ನೇ ತಾನು ಆಚರಿಸುವುದು 
ಮೇಲಲ್ಲವೆ? - ಎಂದು ಅರ್ಜುನನಿಗೆ ನಾನಾ ಪ್ರಶ್ನೆಗಳು ತಲೆಯೆತ್ತುವುವು. ಆದುದರಿಂದಲೇ- 

ತತ್‌ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ...! 


"ಘೋರವಾದ ಯುದ್ದದ ಕಡೆಗೆ ನನ್ನನ್ನು ಯಾಕೆ ಪ್ರಚೋದಿಸುವೆ? '' ಎಂದು ಸ್ವಾಮಿಯನ್ನು 
ಕೇಳುವನು. 


ಒಟ್ಟು ಅರ್ಜುನನು ಇಲ್ಲಿ ಎರಡು ಪ್ರಶ್ನೆಗಳನ್ನು ಪ್ರಸ್ತುತಪಡಿಸುವನು: (1) ಕರ್ಮಕ್ಕಿಂತ 
ಜ್ಞಾನವು ಶ್ರೇಷ್ಠವಾಗಿದೆ. ಆದುದರಿಂದ ಕರ್ಮಯೋಗ ಹಾಗೂ ಜ್ಞಾನಯೋಗಗಳಲ್ಲಿ 
ಜ್ಞಾ ನಯೋಗವನ್ನೆ € ಆರಿಸಿಕೊಂಡು ಕರ್ಮವನ್ನು ತ್ಯಾಗ ಮಾಡಬಹುದಲ್ಲವೇ? (2) ಕರ್ಮವನ್ನು 
ಮಾಡುವುದಾದರೂ ನಿಷ್ಕಾಮ ನಿರಪಾಯಗಳಾದ ಯತಿಧರ್ಮಗಳು ಇರುವಾಗ ಈ 
ಯುದ್ಧವನ್ನೇ ಏಕೆ ಆಚರಿಸಬೇಕು? ಸ 


16 


ರ್ಮತಾ ಬಗವು ಅವ್ಯ ವಹಾರ್ಯ 
ಮೊದಲನೆಯಪ್ರಶ್ನೆಗೆಶ್ರಿ ಕೃಷ್ಣನು ನೀಡುವ ಉತ್ತರ ಹೀಗಿದೆ : 


ಕರ್ಮವೇ ಸಂಸಾರದ ಬೀಜವಾಗಿದೆ. ಅದರ ತ್ಯಾಗದಿಂದ ಸುಲಭವಾಗಿ ಮುಕ್ತಿಯನ್ನು 
ರಡೆಯಬಹುದೆಂದು ಅರ್ಜುನನ ವಾದವಾಗಿದೆ. ಹೀಗಿದ್ದರೆ ಪಶು, ಪಕ್ಚ್ಯಾದಿ ಜನ್ಮಗಳಲ್ಲಿ 
ನೀವಿಗಳಿಗೆ ಸಹಜವಾಗಿಯೇ ಮುಕ್ತಿಯು ಏಕೆ ದೊರೆಯುವುದಿಲ್ಲ? ಪಶು-ಪಕ್ಷಿ] ಗಳಿಗೆಕರ್ಮದಲ್ಲಿ 
ಅಧಿಕಾರವೇ ಇರುವುದಿಲ್ಲ ಅವುಗಳು ಮಾಡುವ ಕರ್ಮಗಳು ಸಂಸಾರಕ್ಕೆ ಕಾರಣವೇ ಅಲ್ಲ, ಹೀಗೆ 
ತಿರ್ಯಕ್‌ ಪ್ರಾಣಿಗಳ ಜೀವನದಲ್ಲಿ ಸಂಸಾರ ಬೀಜಗಳಾದ ಕರ್ಮ, ಪಾಪ ಪುಣ್ಯಗಳಿಗೆ 
ಅವಕಾಶವೇ ಇಲ್ಲದಿರುವುದರಿಂದ ಅವುಗಳಿಗೆ ಯಾಕೆ ಮುಕ್ತಿ ದೊರೆಯಬಾರದು? ಆದುದರಿಂದ 
ಬರೀ ನಿಷೇಧಾತ್ಮಕ (Negative) ವ್ಯ ವಹಾರದಿಂದ ಅರ್ಥಾತ್‌ ಕರ್ಮತ್ಯಾ ಗದಿಂದ ಮುಕ್ತಿಯು 
ದೊರೆಯದೆ ವಿಧಾನಾತ್ಮಕ (೧೦೮೮) ವ್ಯವಹಾರದಿಂದ, ನಿಷ್ಕಾಮಕರ್ಮದಿಂದಲೇ 
ಮುಕ್ತಿಯನ್ನು ಹೊಂದಲು ಸಾಧ್ಯವಾದೀತು. ಬರೀ ಕರ್ಮವನ್ನು ಬಿಡುವುದರಿಂದಲೇ ಮುಕ್ತಿ ಎಂಬ 
ಭಾವದಿಂದ ಸಂನ್ಯಾಸವನ್ನು ಸ್ಟೀಕರಿಸುವುದಿಲ್ಲ ಮನಸ್ಸುಏಕಾಗ್ರವಾಗಿ ಭಗವನ್ನಿ ಷ್ಠವಾಗಿರಲು 

ಣು 
ಅನುಕೂಲವಾಗುವುದೆಂಬ ವಿಧಾಯಕ ಉದ್ದೇಶದಿಂದಲೇ ಸಂನ್ಯಾಸದ ಪದ್ಧತಿಯು 
ಪ್ರವೃತ್ತವಾಗಿದೆ. 
ನ ಚ ಸಂನ್ಯಸನಾದೇವ ಸಿದ್ದಿಂ ಸಮಧಿಗಚ್ಛತಿ | (3.4) 


ಬರಿ ಸಂನ್ಯಾ ಸವನ್ನು ಅವಲಂಬಿಸಿ ಕರ್ಮತ್ಯಾ ಗವನ್ನು ಮಾತ್ರ ಮಾಡುವುದರಿಂದ ಮುಕ್ತಿಯಿಲ್ಲ 
ಅಲ್ಲೂ ನಿಷ್ಕಾಮಕರ್ಮ ಹಾಗೂ ಜ್ಞಾನದಪ ಸ್ರಿಯತ್ನ Se ಬೇಕು. 


ಕರ್ಮವು ಸಂಸಾರದ ಬೀಜವಾಗಿರುವುದರಿಂದ ಯಾವ ಕರ್ಮವನ್ನೂ ಆಚರಿಸದೆ ಇದ್ದರೆ, 
ಬೇರು ಕಿತ್ತರೆ ಮರವು ಬೀಳುವಂತೆ, ನಮ್ಮ ಇಡೀ ಸಾಂಸಾರಿಕ "ಜೀವನವೇ ಒಮ್ಮೆ 
ಚಿರವಿಶ್ರಾಂತಿಯನ್ನು ಪಡೆಯಬಹುದಲ್ಲಎಂದು ಪ್ರಶ್ನಿಸಬಹುದು. ಆದರೆ ಕರ್ಮದಿಂದ ಪೂರ್ಣ 
ಬಿಡುಗಡೆ ನಮಗೆ ಎಂದಿಗೂ ಶಕ್ಯವಿಲ್ಲ, ನಾವು ಅದನ್ನು ಬಿಟ್ಟರೂ ಅದು ನಮ್ಮನ್ನು ಅಂಟಿಕೊಂಡೇ 
ತೀರುವುದು. ಹೊಸ ಕರ್ಮಗಳನ್ನು ನಾವು ಮಾಡದಿದ್ದರೂ ಹಿಂದಿನ ಕರ್ಮಗಳನ್ನು ನಾವು 
ಭೋಗಿಸಿಯೇ ಅವುಗಳನ್ನು ಮುಕ್ತಾಯಗೊಳಿಸ ಬೇಕು. ಬಂ ಕರ್ಮವನ್ನು ಅನುಭವಿಸುವಾಗ 
ಹತ್ತು ಹೊಸ ಕರ್ಮಗಳು ಸಿದ್ಧವಾಗುತ್ತವೆ. ರಕ್ತಬೀಜನ ಸಂತಾನದಂತೆ ಈ ಕರ್ಮಗಳ ಸಂತಾನವು 
ಬೆಳೆಯುತ್ತಲೇ ಹೋಗುವುದು. ಒಬ್ಬರಕ್ತಬೀಜನು ಸಾಯುವಾಗ ಅವನ ರಕ್ತದಿಂದ ಸಾವಿರಾರು 
ರಕ್ತಬೀಜರು ಹುಟ್ಟಿದಂತ ಒಂದು ಕರ್ಮವನ್ನು ಭೋಗಿಸಿ ಅದನ್ನು ಮುಗಿಸುವಾಗ ನೂರು 
ಕರ್ಮಗಳು ತಯಾರಾಗುತ್ತವೆ. ಇದಕ್ಕೆ ಪರ್ಯವಸಾನವಎಲ್ಲ, 1 ಸದರದ ಕರ್ಮವನ್ನು 


17 


ತ್ಯಾಗಮಾಡಿ ಸುಲಭವಾಗಿ ಸಂಸಾರದ ಬೇರನ್ನೇ ಕಿತ್ತು ಒಗೆಯಬಹುದೆಂದು ಆಲೋಚಿಸುವುದು 
ಬರೀ ಹುಚ್ಚುಕಲನೆ. 


ಷ್ಟ ಅಲ್ಲದೆ ಕರ್ಮಗಳನ್ನು ಮಾಡದೆ ಸುಮ್ಮನ ಇರಲೂ ಸಾಧ್ಯವಿಲ್ಲ ನಾವು ನಿರಂತರವಾಗಿ 

ಜುತಿತಾಟ ಕಾರ್ಯವನ್ನು ಮಾಡುತ್ತಲೇ ಇರುವೆವು. ಉಸಿರಾಡಿಸುವುದು ಕೂಡ ಒಂದು 
ಜಾಟ್‌ ಅದರಿಂದಲೂ ಅನೇಕ ಹಿಂಸಾಕೃತಿಗಳು ನಡೆಯುವುವು. ಕರ್ಮವು ಬಂಧಕ 
ಹಾಗೂ ಪಾಪ ಪಲೇಪಕ್ಕೆ ಕಾರಣವೆಂದು ಕರ್ಮವನ್ನೇ ಪೂರ್ತಿ ಬಿಡಲು ಸಾಧ್ಯವೆ? ಆದ್ದರಿಂದ 
ಕರ್ಮವನ್ನು ಪೂತಿ £ಯಾಗಿ ತ್ಯಜಿಸುವುದು ಅಸಾಧ್ಯ ಹಾಗೂ ಅವ್ಯ ವಹಾರ್ಯವಾಗಿದೆ. ಒಂದು 
ಪಕ್ಷ ಬಾಹ್ಯಕರ್ಮಗಳನ್ನು ತೊರೆದು ಅರಣ್ಯದಲ್ಲಿ ತಪಸಿಗಾಗಿ ಕುಳಿತ ಮಾತ್ರಕ್ಕೆ ಆತನಿಗೆ 
ಸಿದ್ದಿಯಾಗುವುದೆ? ಒಳಗೆ ಮನೋದೋಷಗಳನ್ನು ತುಂಬಿಕೊಂಡು ಅರಣ್ಯದಲ್ಲಿಕುಳಿತಾದರೂ 
ಆತ ಮಾಡುವುದೇನು? ಇಂದ್ರಿಯಗಳಿಂದ ಏನೂ ಬಾಹ್ಯ ವ್ಯಾಪಾರಗಳನ್ನು ಮಾಡದೆ ಆತ 
ಸುಮ್ಮನೆ ಕುಳಿತರೂ ಒಳಗೆ ತನಗೆ ಬೇಕಾದ ಸಾಂಸಾರಿಕ ವಸ್ತುಗಳನ್ನೇ ಚಿಂತಿಸುತ್ತಾನೆ. ಇಂತಹ 
ಡಂಭಾಚಾರದಿಂದ ಆತನಿಗೆ ಈ ಸಾಂಸಾರಿಕ ಜೀವನದಲ್ಲೂ ಸುಖವಿಲ್ಲ ಪರಲೋಕದಲ್ಲೂ 
ಅನಿಷ್ಠವೇ. ಹೀಗೆ ಇಹಪರಗಳೆರಡೂ ಇಲ್ಲದೆ ಆತ ಉಭಯಭ್ರ ಷ್ಠನಾಗುವನು. ಕರ್ಮಗಳನ್ನು 
ವರ್ಜಿಸಿ ಅರಣ್ಯಕ್ಕೆ ಹೋದರೂ ಅದು ಫಲಕಾರಿಯಾಗಲು "ಮನೋನಿಗ್ರ ಹವೇ ಅವಶ್ಯ 
ಎಂದಿರುವಾಗ ಅದನ್ನೆ € ಪಡೆದು ಸಂಸಾರದಲ್ಲೇ ಏಕಿರಬಾರದು? ಮುಕ್ತಿಗೆ ಕರ್ಮತ್ಯಾ ಗಕ್ಕಿಂತಲೂ 
ಮನೋನಿಗ್ರ ಹವೇ 'ಮುಖ್ಯವಾಗಿರುವಾಗ ಅದನ್ನೇ ಸಾಧಿಸಿ ಸಂಸಾರದಲ್ಲೇ ಕ 
ಲೇಸಲ್ಲವೇ? 


ದಾಂತಸ್ಯ ಕಿಮರಣ್ಯೇನ ತಥಾ5ದಾಂತಸ್ಯ ಭಾರತ। 

ಯತ್ರೈವ ನಿವಸೇದ್ದಾಂತಃ ತದರಣ್ಯಂ ಸ ಚಾಶ್ರಮಃ ॥ -ಮ.ಭಾ.ಶಾಂತಿಪರ್ವ 

""ಮನೋನಿಗ್ರ ಹವಿದ್ದವನಿಗೆ ಅರಣ್ಯ ಏಕೆ? ಮನೋನಿಗ್ರಹವಿಲ್ಲದವನಿಗೂ ಅರಣ್ಯ ಏಕೆ? 
ನಿಗ್ರಹಶೀಲನು ಎಲ್ಲಿರುವನೋ ಅದೇ ಅರಣ್ಯ; ಅದೇ ಆಶ್ರಮ.'' ಆದುದರಿಂದ ಕರ್ಮತ್ಯಾಗದತ್ತ 
ಲಕ್ಷ್ಯ ಕೊಡುವುದಕ್ಕಿಂತ ಮನೋನಿಗ್ರಹದ ಕಡೆಗೇ ಗಮನ ಕೊಡುವುದು ಸೂಕ್ತವೆನಿಸುವುದು. 
ಇಷ್ಟೇ ಅಲ್ಲದೆ ಮನೋನಿಗ್ರಹವನ್ನು ಪಡೆಯಬೇಕಾದರೂ ಕರ್ಮವು ಆವಶ್ಯಕವಾಗಿರುವುದು. 
ಅದು ಇಲ್ಲದೆ ರಾಗದ್ದೇಷಗಳ ಪರಿಹಾರವಾಗಿ ಮನೋನಿಗ್ರಹವನ್ನು ಹೇಗೆ ಸಾಧಿಸಬಲ್ಲನು? ಹೀಗೆ 
ಸರ್ವಾತ್ಮನಾ ಕರ್ಮ ಅನಿವಾರ್ಯ ಹಾಗೂ ಆವಶ್ಯಕವೆಂದು ಸ್ಪಷ್ಟವಾಗುತ್ತದೆ. ಇದನ್ನೇ; 

ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೇ ಮನಸಾ ಸ್ಮರನ್‌ । 

ಇಂದ್ರಿಯಾರ್ಥಾನ್‌ ವಿಮೂಢಾತ್ಮಾ ಮಿಥ್ಯಾಚಾರಃ ಸ ಉಚ್ಯತೇ 11 (3.6) 

-ಎಂದು ಮುಂತಾದ ಶ್ಲೋಕಗಳಲ್ಲಿ ಪರಮಾತ್ಮನು ತಿಳಿಸಿದ್ದಾನೆ. 


18 


'ರ್ಮವು ಯಜ್ಞರೂಪವಾಗಿರಲ 
ಇನ್ನೂ ಒಂದು ಪ್ರಶ್ನೆ ಯನ್ನು ಬಿಡಿಸಬೇಕಿದೆ. ಕರ್ಮವು ಬಂಧಕವೆಂದು ಶಾಸ್ತವು ಸಾರಿ ಹೇಳಿದ: 
ಕರ್ಮಣಾ ಬಧ್ಯತೇ ಜಂತುಃ । 


ಹೀಗೆ ಬಂಧಕವಾಗುವ ಕರ್ಮವನ್ನು ಆಚರಿಸಿಕೊಂಡು ನಾವು ಮುಕ್ತಿಯನ್ನು ಹೇಗೆ 
ಪಡೆಯುವುದು? ಮುಕ್ತಿವಿರೋಧಿಯಾದ ಕರ್ಮವನ್ನು ಆಚರಿಸುತ್ತ ಮುಕ್ತಿಯನ್ನು ಪಡೆಯಲು 
ಪ್ರಯತ್ನಿಸುವುದು ದುಃಸಾಹಸವೇ ಆಗುವುದು. ಅಪ ಪಥ್ಯವನ್ನು ಆಚರಿಸುತ್ತ "ಔಷಧವನ್ನು 
ಸ್ವೀಕರಿಸುವುದು ಅನುಪಯುಕ್ತವೆನಿಸುವಂತೆ, ಕರ್ಮಾಚರಣೆಯೂಂದಿಗೆ ನಾವು ಮಾಡುವ 
ಮುಕ್ತಿಯ ಪ್ರಯತ್ನವೂ ವಿಫಲವೇ ಆಗುವುದು ಎಂಬುದೇ ಈ ಪ್ರಶ್ನೆ. ಇದನ್ನೇ ಮೂರನೇ 
ಅಧ್ಯಾಯದಲ್ಲಿವಿಸ್ತಾರವಾಗಿ ಪರಿಹರಿಸಲಾಗಿದೆ. 


ಏನೂ ಆಹಾರವಿಲ್ಲದೆ ಜೀವಿಸಲು ಅಸಾಧ್ಯವಾದುದರಿಂದ ನಾವು ಜೀವಿಸಲು ಏನಾದರೂ 
ಆಹಾರವನ್ನು ಸ್ವೀಕರಿಸಲೇಬೇಕು. ಯಾವುದೇ ಕೆಟ್ಟ ಆಹಾರವನ್ನು ಸ್ವೀಕರಿಸುವುದರಿಂದ ಶರೀರವು 
ಕೆಟ್ಟುಹೋಗುವುದಂದು ಆಹಾರವನ್ನೇ ಸ್ವೀಕರಿಸದಿದ್ದರೆ her ಶರೀರವೇ ಅಳಿದು 
ಹೋಗುವುದು. ಅದಕ್ಕಾಗಿ ಉತ್ತಮ ಪೆ ಪೌಷ್ಠಿಕ ಆಹಾರವನ್ನು ಸ್ವೀಕರಿಸಿಯೇ ಶರೀರವನ್ನು 
ಪೋಷಿಸಬೇಕು. ಅದರಂತೆ ಕರ್ಮಗಳಿಂದ ಸಂಸಾರಬಂಧವು ಬಿಗಿಯಾಗುವುದೆಂದು 
ಕರ್ಮವನ್ನೇ ತ್ಯಜಿಸುವುದಲ್ಲ ಕೆಟ್ಟ ಕರ್ಮಗಳಿಂದ ಮಾತ್ರ ಈ ಅನರ್ಥವಾಗುವುದು. ಉತ್ತಮ 
ಭಾವನೆಯಿಂದ ಸತ್‌ಕರ್ಮವನು ಆಚರಿಸುವುದರಿಂದ ಯಾವ ಕೆಡುಕೂ ಆಗಲಾರದು. ಅಂತಹ 
ಕರ್ಮವು ಮುಕ್ತಿಗೆ ವಿರೋಧಿಯಾಗಲೀ ಬಂಧಕವಾಗಲೀ ಆಗಲಾರದು. ಅದು ಚೈತನ್ಯ 
ಪೋಷಣೆಗೆ, ಆತ್ಮವಿಕಾಸ ಕ್ಕ ಸಹಾಯಕವೇ ಆಗುವುದು. ಆಹಾರದಲ್ಲಿ ಒಳ್ಳೆಯದು ಹಾಗೂ 
ಕೆಟ್ಟದ್ದನ್ನು ಪರಾಮರ್ಶಿಸಿ. ಒಳ್ಳೇ ಆಹಾರವನ್ನು ಸ್ಟೀಕರಿಸುವಂತೆ ಇಡೀ ಕರ್ಮವನ್ನೇ ನಾವು 
ದ್ದೇಷಿಸ ಸದೆ ಕರ್ಮಗಳನ್ನು ಪೃಥಕ್ಕರಿಸಿ ಒಳ್ಳೇ ಕರ್ಮವನ್ನು ಆಚರಿಸುವುದರಿಂದಲೇ ಆತ್ಮನ 
ಪೋಷಣೆ ಇದೆ. ನಮ ಆತ್ಮನ ಕಲ್ಯಾಣಮಯ ರೂಪವನ್ನು ಮುಚ್ಚಿಡುವ, ಅಜ್ಞಾನದ ಪೆಟ್ಟಿಗೆಯನ್ನು 
ತೆರೆಯುವ ಬೀಗದ ಕೈಯೇ ಹ ಎನ್ನಬಹುದು. ಬೀಗದ ಕೈಯಿಂದ ಪೆಟ್ಟಿಗೆಯನ್ನು 
ಮುಚ್ಚಲೂಬಹುದು; ಟಟ. ಅದರಂತೆ ಕರ್ಮವು ಬಂಧಕವೂ PE 


ಚಾ ಟಟ ಪರಿಣಮಿಸಬಹುದು. ಅದನು ಮಾಡುವ ದಷಿಯನು ಇದು 
gl ಲಿ ಲ್‌ 
ಅವಲಂಬಿಸಿಕೊಂಡಿದೆ. 


ಕರ್ಮಗಳಲ್ಲಿ ಯಾವುದು ಬಂಧಕವೆಂಬುದನ್ನು ಮೊದಲಾಗಿ ನಾವು ಅರಿತುಕೊಳ್ಳಬೇಕು. 
ಕರ್ಮ-ವಿಕರ್ಮಗಳ ವಿವೇಚನೆಯನ್ನು ಮಾಡಿ, ಯಾವ ಕರ್ಮವು ನಮ್ಮನ್ನು ಸಂಸಾರದ ಕಡೆಗೆ 
ತಳ್ಳದೆ ಪರಮಾತ್ಮನ ಕಡೆಗೆ ಒಯ್ಯಬಹುದೋ ಅಂತಹ ಸತ್ತರ್ಮವನ್ನು ಅರಿತುಕೊಂಡು ಅದರಂತೆ 


19 


ನಡಯುವುದರಿಂದ ಜೀ ವನದಲ್ಲಿ ನಿಜವಾದ ಲಾಭವನ್ನೆ € ಪಡೆಯಬಹುದು. ಕರ್ಮದ ಈ 
ವಿವೇಚನೆಯನ್ನು ಶ್ರೀಕ್ಷ ಸ ಷ್ಠನು ಈ ರೀತಿ ಮಾಡಿರುವನು; 


ಯಜ್ಞಾರ್ಥಾತ್‌ ಕರ್ಮಣೋರನೃತ್ರ ಲೋಕೋಠ5ಯಂ ಕರ್ಮಬಂಧನಃ । (3.9) 


ಯಜ್ಞವೆಂದರೆ ಭಗವಂತನ ಅಥವಾ ಅವನಿಗಾಗಿ ಮಾಡುವ ತಾ ್ಯಗಪೂರ್ವಕವಾದ ಸೇವೆ. 
ಪರಮಾತ್ಮನ ಉದ್ದೇಶದಿಂದ ಮಾಡುವ ಕರ್ಮವು ರಾ ಬು ಸ್ವಾರ್ಥದ 
ಉದ್ದೇಶದಿಂದ ನಡೆಸು ವಕಾರ್ಯಗಳೇಸಂಸಾರದಲ್ಲಿ ್ಲಿನಮ್ಮನ್ನು ಬಿಗಿಯುವ ಶ್ಶ ಖಲೆಗಳಾಗಬಲ್ಲವು. 
ಭಗವಂತನ ಪೂಜಾರೂಪವಾಗಿ ನಾವು ಕರ್ಮಗಳನ್ನು ಮಾಡಹೊರಟರೆ, ಅವೇ ನಮ್ಮ 
ಆತ್ಮಸೌಂದರ್ಯವನ್ನು ಬೆಳಗಿಸುವ ಪುಷ್ಪಹಾರ, ಆಭರಣಗಳಾಗುವುವು. ಹಿಂದೆ, ಕರ್ಮವನ್ನು 
ಆಚರಿಸುವಾಗ ಆಸಕ್ತಿಯನ್ನು ತ್ಯಜಿಸಬೇಕೆಂದು ಹೇಳಿದ್ದರೆ, ಈಗ ಕರ್ಮವನ್ನು ಯಜ್ಞರೂಪವಾಗಿ 
ಆಚರಿಸಬೇಕೆಂಬ ಹೊಸ ಸಂಗತಿಯನ್ನು ತಿಳಿಸಲಾಗಿದೆ. ತ್ಯಾಗ ಮತ್ತು ಸೇವೆ ಇವೆರಡು ಯಜ್ಞದಲ್ಲಿ 
ಅಡಕವಾದ ಅಂಶಗಳು. ಭಗವತ್‌ಸೇವಾ ದೃಷ್ಟಿಯಿಂದ ನಮ್ಮಲ್ಲಿರುವ ವಸ್ತುವಿನ ತ್ಯಾಗದೊಂದಿಗೆ 
ನಡಸುವ ಕ್ರಿಯೆಯೇ ಯಜ್ಞವಾಗುವುದು. ಬರಿ ಅಗ್ನಿಯಲ್ಲಿ ಮಾಡುವ ಹೋಮವೇ 
ಯಜ್ಞವೆಂಬ ಪರಿಮಿತ ಅರ್ಥದಲ್ಲಿ ಈ ಯಜ್ಞಶಬ್ದವನ್ನು ಇಲ್ಲಿ ಬಳಸಲಾಗಿಲ್ಲ. ಯಜ್ಞಶಬ್ದದ 
ಅರ್ಥದ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ. ಭಗವತ್‌ ಪ್ರೀತಿಯಾಗಲಿ ಎಂಬ ಉದ್ದೇಶದಿಂದ ಅವನ 
ಪೂಜಾರೂಪವಾಗಿ ಫಲದ ಆಸಕ್ತಿ ಇಲ್ಲದೆ ಮಾಡುವ ಸತ್ಕಾರ್ಯಗಳೆಲ್ಲ ಯಜ್ಞಗಳಾಗುವುವು. 
ಯುದ್ಧವನ್ನು ರಾಗದ್ದೇಷಗಳಿಲ್ಲದೆ : ಹೇಗೆ ಮಾಡಲಿ ಎಂಬ ಪ್ರಶ್ನೆಯನ್ನು ಶ್ರೀಕೃಷ್ಣನು ಈ ರೀತಿಯಾಗಿ 
ಪರಿಹರಿಸಿದ್ದಾನೆ. ಈ ಭಾವನೆಯಿಂದ ಪ್ರೇರಿತನಾಗಿ ಶ್ರೀಹರಿಯ ಪೂಜಾರೂಪವಾಗಿ ಈ 
ಯುದ್ಧವನ್ನು ಮಾಡುವಾಗ ರಾಗದ್ದೇಷಾದಿಗಳ ಉದಯವಾಗಲು ಅವಕಾಶವೆಲ್ಲಿ ? ಸ್ವಾರ್ಥ 
ಪ್ರೇರಿತನಾಗಿ ಮಾಡುವಾಗ ಮಾತ್ರ ಈ ಮನೋವಿಕಾರಗಳು ತಲೆಯೆತ್ತುವುವು. ಅಂತಹ 
ಕಾಮ್ಯಕರ್ಮಗಳನ್ನು ಮಾತ್ರ; 


ದೂರೇಣ ಹ್ಯವರಂ ಕರ್ಮ ಟ 

ಎಂದು ಶ್ರೀಕೃಷ್ಣ ಷ್ಹ ಪರಮಾತ್ಮನು ನಿಂದಿಸಿರುವುದಾಗಿದೆ. ಯಜ ಸರೂಪವಾದ ಕರ್ತವ ವನ್ನ 
ಶ್ರೀಕೃಷ್ಣನು ಪ್ರಶಂಸಿಸಿ ಆಚರಿಸಬೇಕೆಂದು ವಿಧಿಸಿರುವುದರಿಂದ ಪರಮಾತ್ಮನ ಉಪದೇಶಗಳಲ್ಲಿ 
೫.೬ ವಿರೋಧ ಅಸಂಗತಿಗಳು ಇಲ್ಲವೆಂಬುದು ಇಲ್ಲಿ ಓಸಷ್ಟವಾಗುವುದು. 


ಪರಸ ರಂ ಭಾವಯಂತಃ 


ತ್ಯಾಗ-ಸೇವೆಗಳ ಸಮನ್ನಯರೂಪವಾದ ಯಜ್ಞದ್ಧ ಶಿಷ್ಟಿಯಿಂದ ಈ ಕರ್ತವ್ಯ ಗಳನ್ನು 
ಘಾ ಅವಶ್ಯ ವಾಗಿ ಆಚರಿಸ ಲೇಬೇಕೆಂಬುದನ್ನು 'ಪರಮಾತ್ಮನು ವಿವರಿಸುತ್ತಾನೆ. 
ಕ ಿತಜ್ಞತಾದ್ದ ಷ್ಟಿಯ ಸಂಕೇತವಾಗಿಯೂ ಜಗಚ್ಚಕ್ರ ದಪ ಪ್ರವರ್ತನೆಯ' ಉದ್ದೇಶದಿಂದಲೂ ಪೂ 


20 


ಕರ್ತವ್ಯವನ್ನು ಜಗತ್ತಿನಲ್ಲಿ ಹುಟ್ಟಿದ ಮಾನವನು ಅವಶ್ಯವಾಗಿ ಆಚರಿಸಲೇಬೇಕಾಗುವುದು. ನಾವು 
ಪ್ರತಿಕ್ಷಣದಲ್ಲಿಪರಮಾತ್ಮನಿಂದ ಹಾಗೂ ದೇವತೆಗಳಿಂದ ಉಪಕೃತರಾಗಿದ್ದೇವೆ. ಭೂಮಿ, ನೀರು, 
ತೇಜಸ್ಸು. ಗಾಳಿ, ಆಕಾಶ ಮುಂತಾದ ಭಗವಂತನು ಒದಗಿಸಿದ ವಸ್ತುಗಳನ್ನು ನಾವು 
ಅವಲಂಬಿಸಿಕೊಂಡಿರುತ್ತೇವೆ. ಈಸ್ಟ ೈಷ್ಟಿಯ ಅಭಿಮಾನಿ ಹಾಗೂ ಅಂತರ್ಯಾಮಿ ದೇವತೆಗಳನ್ನು 
ಆಧರಿಸಿಯೇ ನಮ್ಮ ಆಹಾರ, ವ್ಯವಹಾರ ಮೊದಲಾದ ಎಲ್ಲ ಪ್ರವೃತ್ತಿಗಳೂ ನಡೆದಿವೆ. ಹೀಗೆ 
ಜಗನ್ನಿಯಾಮಕವಾದ ಆ ಪರಾತ್ನರ ಶಕ್ತಿಯಿಂದ ಪ್ರತಿ ಕ್ಷಣವೂ ಪ್ರಯೋಜನವನ್ನು 
ಪಡೆಯುತ್ತಿರುವಾಗ, ಅವನಿಗಾಗಿ ಅವನ ಸೇವಾರೂಪವಾಗಿ ಮಾಡಬೇಕಾದ ಕರ್ತವ್ಯಗಳೂ 
ನಮಗಿವೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಈ ಜಗತ್ತಿನ ಒಡೆತನ ಯಾರಿಗಿದೆ? ಯಾವ 
ವ್ಯಕ್ತಿಗೂ, ಸಮಾಜಕ್ಕೂ ಈ ಜಗತ್ತಿನ ಮೇಲೆ ಪ್ರಭುತ್ನವಿಲ್ಲ 
ಈಶಾವಾಸ್ಯಮಿದಂ ಸರ್ವಮ್‌ । - ಈಶೋಪನಿಷತ್‌ 


ಈ ಜಗತ್ತಿಗೆಲ್ಲ ಒಬ್ಬನೇ ಮಹಾಪ್ರಭು. ಅವನೇ ಶ್ರೀಹರಿ. ಇದೆಲ್ಲವೂ ಅವನ ಸೊತ್ತು. ಅವನ 
ಸೇವಾರೂಪವಾದ ಕರ್ತವ ವನ್ನು ಮಾಡದೆ ಜಗತ್ತಿನ ವಸ್ತುಗಳನ್ನು  ಇಚ್ಛಾನುಸಾರವಾಗಿ ನಾವು ಹೇಗೆ 
ಭೋಗಿಸಬಲ್ಲೆವು? ಜಾ ಶ್ರೀಮಂತನಾದರೂ ಇಂತಹ ಸೇವಾರೂಪವಾದ ಕರ್ತವ್ಯಗಳನ್ನು 
ಮಾಡದೆ ಆತನಿಗೆ ಈ ವಿಶ್ವದ ವಸ್ತುಗಳನ್ನು ಸ್ವೀಕರಿಸಲು ಅಧಿಕಾರವಿಲ್ಲ ಜಾ ಜೂ 
ಕರ್ತವ ್ಯ ನಿಷ್ಠನಾದರೆ ಅವನಿಗೆ ತನ್ನ ಜೀವನಕ್ಕೆ ಆವಶ ;ಕವಾದುದನ್ನು ಪಡೆಯಲು ಅಧಿಕಾರವಿದೆ. 
ಇದನ್ನೇ ಈಶಾವಾಸ್ಕೊ ಲಪನಿಷತಿನಲ್ಲಿ ) ಹೇಳಿದೆ. 


ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್‌ | 


ಸುತ್ತು ವ್ಯ ಕಿಗತವಾಗಿದ್ದರೆ ಆತನು ಅದನ್ನು ತನಗಾಗಿ, ತನ್ನ ಪರಿವಾರದವರಿಗಾಗಿಯೇ 
ಉಪಯೋಗಿಸುತ್ತಾನೆ. ತನ್ನ ಸಂಚಯವನ್ನು ಹೆಚಸ ಸಲು ಇತರರನ್ನು. ಶೋಷಣೆ ಮಾಡಲು ಆತನು 
ಹಿಂಜರಿಯುವುದಿಲ್ಲ ಪಕ್ಷದ ಹಾಗೂ ಒಂದು ಬ ಸರ್ವಾಧಿಕಾರವು ಬೆಳೆದು ವ್ಯಕ್ತಿತ್ವದ 
ದಮನ ಮತ್ತು ಪ್ರಜೆಗಳ ಶೋಷ ಣೆಯು ನಡೆಯಲು ಅವಕಾಶವಿದೆ. ಎಲ್ಲವಸ್ತುಗಳ ಒಡೆತನ 
ವ್ಯಕ್ತಿಯದೂ ಅಲ್ಲ; ಸರಕಾರದ್ದೂ ಅಲ್ಲ ಅವೆಲ್ಲವೂ ಪರಮಾತ್ಚನವು ಎಂಬ ಭಾವವು 
ರೂಢಮೂಲವಾದರೇ ವ್ಯಕ್ತಿತ್ವ ಹಾಗೂ ರಾಷ್ಟ್ರ ಇವೆರಡರ ಪ್ರಗತಿಯು ಸಾಧ್ಯವಾಗುವುದು. 
ಎಶ್ಚದಲ್ಲಿ ಸತ್‌ ಪ್ರವೃತ್ತಿಗಳು ಬೆಳೆಯುವುವು. ಜಗತ್ತಿಗೆಲ್ಲ ದೇವರೇ ಒಡೆಯನೆಂದು 
ಭಾವಿಸುವವನು ಆ ವಿಶ್ವಚಾಲಕ ಶಕ್ತಿಯ ನಿಷ್ಠಾವಂತ ನಾಗರಿಕನಾಗಿ ವರ್ತಿಸಲು ಪ್ರಯತ್ನಿಸುವನು. 
ಅಂತಹ ವ್ಯಕ್ತಿಯು ಭಗವಂತನ ನಿಯಮ-ಆದೇಶಗಳಿಗಮುಸಾರವಾಗಿ ದೇವರಿಗೆ ಪ್ರೀತಿಕರವೂ 
ಲೋಕಹಿತಕಾರಿಯೂ ಆದ ಕರ್ತವ್ಯಮಾರ್ಗದಲ್ಲಿಸ್ವಲ್ಪವೂ ವಿಚಲಿತನಾಗದೆ ಮುನ್ನಡೆಯುವನು. 


21 


ಸತ್ತರ್ಮಗಳೇ ದೇವರಿಗೆ ನಾವು ಕೊಡಬಹುದಾದ ಆಹಾರ. ಭಗವಂತನಿಂದ ನಾವು 
ಆಹಾರ ವನ್ನು ಪಡೆಯುತ್ತಿರುವಾಗ ಪ್ರತಿಯಾಗಿ ನಾವೂ ಅವನಿಗೆ ಪ್ರಿಯವಾದ ಭೋಜ್ಯ ವಸ್ತುವನ್ನು 
ಕೊಡಬೇಡವ? ಲೋಕದಲ್ಲಿ ಧರ್ಮ, ಕರ್ಮಗಳು ಲೋಪವಾದಾಗ ದೇವತೆಗಳು 
ಬಡವಾಗುತ್ತಾರೆಂದು ಪುರಾಣಗಳಲ್ಲಿವರ್ಣಿಸಲಾಗಿದೆ. ಇದರ ಅರ್ಥವೇನು? ನಾವು ಮಾಡುವ 
ಸಿತ್ತರ್ಮಗಳನ್ನು ಪ ಪರಮಾತ್ಮನುಸಿ ಸ್ವೀಕರಿಸುವನು, ದೇವತೆಗಳು ಸಿ ಸ್ಹೀಕರಿಸುವರು. 


ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್‌ ॥ 


ಇಂತಹ ಸತ್ಯರ್ಮಗಳನ್ನು ನಾವು ಮಾಡುವುದರಿಂದಲೇ ದೇವತೆಗಳಿಗೆ ನಾವು ಆಹಾರ 
ಒದಗಿಸಿದಂತಾಗುವುದು. ಉತ್ತಮ ಧರ್ಮ, ಕರ್ಮಗಳಿಂದಲೇ ಲೋಕದಲ್ಲಿ ದೈವೀಶಕ್ತಿಯು 
ಪ್ರವರ್ಧಮಾನವಾಗುವುದು. ಇಂತಹ ಸತ್ಕರ್ಮಗಳು ಲೋಕದಲ್ಲಿಶಿಥಿಲವಾದರೆ ದೈವೀಶಕ್ತಿಗೆ 
ಆಹಾರ ಸಿಗದಂತಾಗಿ ಅದರ ಪೋಷಣೆಯು ನಿಂತುಹೋಗಿ ಲೋಕದಲ್ಲಿ ಆ ಶಕ್ತಿಯು 
ಕುಂಠಿತವಾಗುವುದು. ಇದರಿಂದ ಲೋಕಕ್ಕೆ ತೀವ್ರ ಹಾನಿ ಇದೆ. ಆದುದರಿಂದ ದೇವತೆಗಳಿಂದ 
ಉಪಕೃತರಾದ ನಾವು ಅವರಿಗೆ ಇಷ್ಟವಾದ ಆಹಾರವನ್ನು ಸಮರ್ಪಿಸುವುದು ನಮ್ಮ 
ಕರ್ತವ್ಯ ವಾಗಿದೆ. ಭಗವಂತನ ಉದ್ದೆ €ಶದಿಂದ ಮಾಡುವ ಸತ್ತರ್ಮವೇ ಯಜ್ಞಃ ವಾಗಿದ್ದು ಇದೇ 
ದೇವತೆಗಳಿಗೆ ನಾವು ನೀಡಬಹುದಾದ ಪರಮ ಪವಿತ್ರ ನೈವೇದ್ಯವಾಗಿದೆ. ಇದರಿಂದಲೇ 
ಲೋಕದಲ್ಲಿದೈೆವೀಶಕ್ತಿಯು ವಿಜ ೦ಭಿತವಾಗಿ ಹಿತವಾತಾವರಣದ ನಿರ್ಮಾಣವಾಗುವುದು: 


ಪರಸ ನರಂ ಭಾವಯಂತಃ ಶ್ರೇಯಃ ಪರಮವಾಪ್ರ್ಯಥ | 
ಎಶ್ವಚಕ್ರದ ಪ್ರವರ್ತನೆಗಾಗಿ ದುಡಿಯುವುದು ಪ್ರಪಂಚದ ಘಟಕರಾಗಿರುವ ನಮ್ಮ ಅವಶ್ಯ 
ಕರ್ತವ್ಯ ವಾಗಿದೆ. ನಮ್ಮ ಸತ್‌ಕರ್ಮ ಸದ್‌ವ್ಯವಹಾರಗಳಿಂದ ಪ್ರಾಕೃತಿಕವಾಗಿಯೂ 


ಸಾಮಾಜಿಕವಾಗಿಯೂ ಉತ್ತಮ ವಾತಾವರಣವು ನೆಲೆಸುವಂತೆಪ ಯತ್ನಿಸಿ ಜಗಚ್ಚಕ್ರದ ಅಬಾಧಿ 
ತವಾದ ಮುನ್ನಡೆಗೆ ನಾವು ಸಹಕಾರಿಗಳಾಗಿ ಸೃಷ್ಟಿಕರ್ತನ ಸೇವೆಯನ್ನು ಸಲ್ಲಿಸಬೇಕು. 


ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ । (3.16) 


ಎಂದು ಪರಮಾತ್ಮನು ಈ ವಿಶ್ವಚಕ್ರದ ಪ್ರ ವರ್ತನೆಯ ಕಾರ್ಯದಲ್ಲಿಸಹಕಾರಿಯಾಗದೆ ತನ್ನ 
ಭೌತಿಕ ಸುಖದಲಿ )ಯೇ ಬ 6 ಜೀವನವು ವ್ಯ ರ್ಥವೆಂದು ನಿಂದಿಸಿರುವನು. 
ಪರಮಾತ್ಮನು ಈ ಜಗತ್ತಿಗೆ ನಮ್ಮನ್ನು ಬರೀ ಕೈಯಿಂದ ಕಳಿಸಿಲ್ಲ. ಆಜೂ ಮಗನಿಗೆ ಸರಿಯಾಗಿ 
ಬಂಡವಾಳ ನೀಡಿ ವ್ಯವಹಾರವನ್ನು ಆರಂಭಿಸುವುದಕ್ಕಾಗಿ ಇನ್ನೊಂದು ಊರಿಗೆ ಕಳಿಸುವಂತೆ 
ಭಗವಂತನೂ ನಮ್ಮನ್ನು ಈ ಪ್ರಪಂಚಕ್ಕೆ ಕಳಿಸಿದ್ದಾನೆ. ಅವನು ನಮಗೆ ನೀಡಿದ ಬಂಡವಾಳವೆಂದರೆ 
ಈ ಯಜ್ಞದೃಷ್ಟಿ: 


WE aka SSSR 11 (3.10) 


ಈ ಯಜ್ಞದೃಷ್ಟಿಯನ್ನು ಉಪಯೋಗಿಸಿಕೊಂಡು ಐಹಿಕ, ಆಮುಷ್ಠಿಕ, ವೈಯಕ್ತಿಕ, ಸಾಮಾಜಿಕ 
ಸುಖ-ಹಿತಗಳನ್ನು ಪಡೆಯಿರಿ ಎಂದು ಪ ಪರಮಾತ್ಮನು ಇಲ್ಲಿಗೆ ನಮ್ಮನ್ನು ಕಳಿಸಿದ್ದಾನೆ. ಪರಮಾತ್ಮನು, 
ಸಜ್ಜೀವರ ಆತ್ಮವಿಕಾಸಕ್ಕಾಗಿಯೇ ಈ ಸ ಷ್ಟಿಯನ್ನು ಏರ್ಪಡಿಸಿದ್ದಾನೆ. ಆತ್ಮನು ತನ್ನ ಸುಪ್ತವಾದ 
ಸುಂದರ ವ್ಯಕ್ತಿತ್ವವನ್ನು ಪಡೆಯಲಿ ಎಂಬ ಅಭಿಪ್ರಾ ಯದಿಂದಲೇ. ಈ ಜಗತ್ತನ್ನು ಪರಮಾತ್ಮನು 
ನಿರ್ಮಿಸಿರುವನು. ಅದಕ್ಕಾಗಿ ಈ ಯಜ್ಞದ್ಧ ೈಷ್ಟಿಯೆಂಬ ಪವಿತ್ರ ಸಾಧನವನ್ನು ನಮಗೆ ನೀಡಿರುವನು. 
ಈ ಸೃಷ್ಟಿಯ ಉದ್ದೇಶವನ್ನು, ಜೀವವಿಕಾಸ ದ ಬಗ್ಗೆ ಪರಮಾತ್ಮನಿಗೆ ಇರುವ: ಈ ಸಂಕಲ್ಪವನ್ನು ನಾವು 
ಟೀ ಅವನ ಉದ್ದೇಶಕ್ಕನುಗುಣವಾಗಿ ಈ ವಿಶ್ವವಿಕಾಸದ ಕಾರ್ಯದಲ್ಲಿ ನಾವೂ 
ಪಾಲುಗಾರರಾಗಬೇಕು. ಈ ಹೊಣೆಗಾರಿಕೆಯನ್ನು "ತಿಳಿದುಕೊಳ್ಳದೆ ಸ್ಪಾರ್ಥಮಾತ್ರ 
ಪರಾಯಣರಾಗಿ ಈ ಯಜ್ಞರೂಪವಾದ ಕರ್ತವ್ಯ ವನ್ನು ನಿರ್ವಹಿಸ ದೆ ನಾವು ದೂರ ಸರಿದರೆ ಅದು 
ದೇವವಿರೋಧಿಯೂ ವಿಶ್ವವಿಘಾತಕವೂ ಕ! ಪ ಪ್ರವೃತ್ತಿ ಎನಿಸುವುದು. ಪರಮಾತ್ಮನಿಂದ 


ಉಪಕಾರವನ್ನು ಪಡೆದೂ ಅವನ ಈ ವಿಶಕಾರ್ಯದಲ್ಲಿ ನಾವು ಭಾಗವಹಿಸದೆ ಇರುವುದು 
ಅಕ್ಷಮ್ಯ ಅಪರಾಧವೂ ಆಗುವುದು. 


ಹೀಗೆ ಯಜ್ಞರೂಪವಾದ ಕರ್ತವ ವು ಬಂಧಕವಲ್ಲವೆನ್ನು _ವುದರ ಜೊತೆಗೆ ಕೃ ತಜ್ಞತಾಭಾವ 
ದಿಂದಲೂ, ನ ಪ್ರಾ ಕೃ ತಿಕ ಸಾಮಾಜಿಕ ವ್ಯ ವಸೆ ಯ ರಕ ನನಯ ದೃ ಯಿಂದಲೂ ಇಂತಹ 
ಕರ್ತವ್ಯವನ್ನು ಆಚರಿಸುವುದು ಅತ್ಯಂತ ಆವಶ್ಶ ಕವ ಚಟಾ ಆಗಿದೆ ಎಂಬುವುದನ್ನು 
ಇಲ್ಲಿ ಆ ನಗದೆ ಮನುಕುಲದಲಿ ್ಲಿಹುಟ್ಟಿದಪ ಪ್ರತಿಯೊಬ್ಬನೂ ಕರ್ಮವು ಬಂಧಕವೆಂದು 
ಹೆದರಿಕೂಡದೆ ಯಜ್ಞರೂಪವಾಗಿ ಭಗವತ್‌ಸೇವಾದ ಷ್ಟಿಯಿಂದ ಕರ್ತವ್ಯ ಗಳನ್ನು ಆಚರಿಸಲೇ 
ಬೇಕೆಂದು ಗೀತೆಯ ಪ್ರತಿಪಾದನೆ ಇದೆ. 

೫೫೫% 

ಭಗವಂತನ ಅವತಾರ ಮತ್ತು ಅದರ ಉದ್ದೇಶ 


ಇಮಂ ವಿವಸ್ಪ್ತತೇ ಯೋಗಂ ಪ್ರೋಕ್ತವಾನಹಮವ್ಯಯಮ್‌ 
ವಿವಸ್ಟಾನ್‌ ಮನವೇ ಪ್ರಾಹ ಮನುರಿಕ್ಷಾ ಸವೇರಬ್ರವೀತ್‌ ॥ (4.1) 


ಶ್ರೀಕೃ ಷ್ಟನು ತಾನು ಕರ್ಮಯೋಗದ ಉಪ ಪದೇಶವನ್ನು ಸೂರ್ಯನಿಗೆ ಮಾಡಿರುವೆನೆಂದು 
ರ ದ್ವಾಪರಯುಗದಲ್ಲಿ ಇರುವ ಕೃಷ್ಣನುಸ್ಥ ಸೃಷ್ಟಿ ಯ ಆದಿಯಲ್ಲಿ ) ಸೂರ್ಯನಿಗೆ ಹೇಗೆ 
ಉಪದೇಶ ಮಾಡಿದನು ಎಂದು Sieh hE ಪ್ರಶ್ನೆಯನ್ನು ಶ್ರೀಕೃಷ್ಣನು ತನ್ನ 
ಅವತಾರದ ವಿಚಾರವನ್ನು ವಿವರಿಸಿ ಪರಿಹರಿಸುತ್ತಾನೆ. 


253 


ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ । 
ಅಭ್ಯುತ್ಥಾನಮಧರ್ಮಸ್ಯ ತದಾ55ತ್ಮಾನಂ ಸೃಜಾಮ್ಯಹಮ್‌ J 
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕತಾಮ್‌ । 
ಧರ್ಮಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ॥ (4.7-8) 


ಪರಮಾತ್ಮನು ಭೂಮಿಯಲ್ಲಿ ಅವತರಿಸದೆ ತನ್ನ ಸ್ಥಾನದಲ್ಲಿ ಇದ್ದೇ ತನ್ನ ಅಖಂಡ 
ಇಚ್ಛಾಶಕ್ತಿಯಿಂದಲೇ ದುಷ್ಟರನ್ನು ನಿಗ್ರಹಿಸಬಲ್ಲ ಆದರೂ ಭೂಮಿಗಿಳಿದು, ಸಾಮಾನ್ಯ 
ಮಾನವರೊಡನೆ ಬೆರೆತು ತನ್ನ ಲೀಲಾಕಾರ್ಯಗಳನ್ನು ನಡೆಸಿರುವನು. ಇದರಲ್ಲೂ ನಮ್ಮನ್ನು 
ತರಬೇತಿಗೊಳಿಸುವ ಅವನ ಉದ್ದೇಶವು ಅಡಗಿದೆ. ಮಗುವನ್ನು ಕಂಕುಳಲ್ಲಿ ಇಟ್ಟುಕೊಂಡುತಾಯಿ 
ವೇಗವಾಗಿ ನಡೆಯಬಲ್ಲಳು. ಆದರೆ ಅವಳು ಹಾಗೆ ನಡೆದರೆ ಮಗು ನಡೆಯನ್ನು 
ಕಲಿಯುವುದೆಂದು? ಆದ್ದರಿಂದ ತನ್ನ ವೇಗವನ್ನು ಕುಗ್ಗಿಸಿ ಮಗುವಿನ ಹೆಜ್ಜೆಗೆ ಸರಿಯಾಗಿ ತನ್ನ 
ಹಜ್ಜೆಯನ್ನಿ ಟ್ಟುನಿಧಾನವಾಗಿ ನಡೆದು ಮಗುವಿಗೆ ತರಬೇತಿಯನ್ನು ನೀಡುವಳು. ಪರಮಾತ್ಮನ 
ಅವತಾರ ಕಾರ್ಯದಲ್ಲೂ ಈ ಮಾತೆಯ ಅಂತಚರಣವೇ ಹರಿದಿದೆ. ತಾನು ಧರೆಗಿಳಿದು 
ಮಾನವನಾಗಿ ವ್ಯವಹರಿಸಿ, ಮಾನವರಾಗಿ ನಾವು ಹೇಗೆ ನಡೆಯಬೇಕೆಂಬುದನ್ನು ಪರಮಾತ್ಮನು 
ನಮಗೆ ಕಲಿಸಿಕೊಡುತ್ತಿ ದ್ದಾನೆ. ನಮಗೆ ಜೀವನದ ಶಿಕ್ಷಣವನ್ನು ನೀಡುವುದಕ್ಕಾಗಿಯೇ ಪರಮಾತ್ಮನ 
ಅವತಾರ. ಇದನ್ನು ಭಾಗವತದಲ್ಲಿಹೀಗೆ ನಿರೂಪಿಸಲಾಗಿದೆ: 


ಮರ್ತ್ಯಾವತಾರಸ್ತಿ ಹ ಮರ್ತ್ಯಶಿಕ್ಟಣಮ್‌ | 
"ಮಾನವನಿಗೆ ಶಿಕ್ಷಣ ನೀಡುವುದೇ ಭಗವಂತನ ಮಾನವಾವತಾರದ ಪ್ರಯೋಜನ.' 


ಎಲ್ಲವೂ ಕೃಷ್ಣಾರಾಧನೆ 

ಯಾರನ್ನು ಸೇವಿಸಿದರೂ ನಮಗೆ ಅವರಿಂದ ದೊರೆಯುವ ಕ್ಷುದ್ರ ಫಲವನ್ನು ಕೂಡ 
ನೀಡುವವನು ಶ್ರೀಹರಿಯೇ! ಪರಬ್ರಹ್ಮನು ಒಬ್ಬನೇ ಇದ್ದು ಆತನೇ ಎಲ್ಲದೇವತೆಗಳಲ್ಲೂ ಅವರ 
ರೂಪ, ನಾಮಗಳಿಂದಲೂ ಇದ್ದು ಸರ್ವಾಂತರ್ಯಾಮಿಯಾಗಿ ಕಾರ್ಯವನ್ನು ನಡೆಸುತ್ತಾನೆ. 
ಯಾರನ್ನೇ ನಮಸ್ಕರಿಸಿ ಪೂಜಿಸಿದರೂ ಅದು ಸರ್ವರ ಒಡೆಯನಾದ ಆ ಪರಮಾತ್ಮನಿಗೆ 
ಸಮರ್ಪಿತವಾಗುತ್ತದೆ. ಆದರೆ ತ್ರೈವಿದ್ಯರಿಗೆ ಇಂತಹ ಅನುಸಂಧಾನವಾಗಲೀ, ಭಾವನೆಯಾಗಲೀ 
ಇರುವುದಿಲ್ಲ ಈ ತಾತ್ರಿ ನೆ ದೃಷ್ಟಿಯಿಲ್ಲ )ದಿರುವುದರಿಂದ ಶ್ರೀಹರಿಯ ಸರ್ವಾಂತರ್ಯಾಮಿತ್ವದ 
ಸ್ಮರಣೆ ಹಾಗೂ ಎಲ್ಲಾ ದೇವತೆಗಳಲ್ಲೂ ನೆಲೆಸಿರುವ ಏಕಮೇವ ಪರವಸ್ತುವಿನ ಅನುಸಂಧಾನವಿಲ್ಲದೆ 
ತ್ರೈವಿದ್ಯರು ನಾನಾ ದೇವತೆಗಳನ್ನು ಭಜಿಸುವರು. ಅಲ್ಲಿಯೂ ಪರಮಾತ್ಮನನ್ನೇ ಪೂಜಿಸುತ್ತಿದ್ದರೂ 
ತಾವು ik ) ಪೂಜಿಸುತ್ತಿರುವವೆಂಬುದನ್ನೆ € ಅವರು ಅರಿಯರು. 


24 


ಮಮ ವರ್ತಾನುವರ್ತಂತೇ ಮನುಷ್ಯಾಃ ಪಾರ್ಥ ಸರ್ವಶಃ | (4.11) 


ಈ ಭಕ್ತರೂ ತಮಗೆ ತಿಳಿಯದಂತೆಯೇ ಪರಮಾತ್ಮನ ಕಡೆಗೆ ಸಾಗುತ್ತಿದ್ದಾರೆ. ತಾವು ಪೂಜಿಸುವ 
ವಸುವು ಪರಮಾತ್ಮನೆಂದು ಗೊತ್ತಿಲ್ಲದೆಯೇ ಅವನನ್ನು ಪೂಜಿಸುತ್ತಿರುತ್ತಾರೆ. ಜ್ಞಾನಿಗಳಾದ 
ಭಾಗವತರಿಗೆ ಸಿಗುವಂತಹ ಶ್ರೇಷ್ಠ ಫಲವು ದೊರೆಯದಿದ್ದರೂ ಇವರ ಕ್ಟುದ್ರಕಾಮನೆಗಳನ್ನು 
ಪೂರೈಸಿ ಪರಮಾತ್ಮನು ಇವರನ್ನು ಅನುಗ್ರ ಹಿಸುತ್ತಿರುತ್ತಾನೆ. 

ಯೇ ಯಥಾ ಮಾಂ ಪ್ರಪದ್ಯಂತೇ ತಾಂಸ್ತಥೈವ ಭಜಾಮ್ಯಹಮ್‌ । (4.11) 


ಅವರವರ ಭಕ್ತಿ, ಸಾಧನೆಗಳಿಗೆ ಅನುಸಾರವಾಗಿ ತಾನು ಅವರಿಗೆ ಫಲವನ್ನು ನೀಡುವುದಾಗಿ 
ಭಗವಂತನು ಹೇಳಿದ್ದಾನೆ. 


ಇನ್ನು ಇತರ ದೇವತೆಗಳ ಬಳಿಗೆ ಓಡದೇ ಪರಮಾತ್ಮನನ್ನು ತಮ್ಮ ಲೌಕಿಕಫಲಗಳಿಗಾಗಿ ಬೇಡುವ 
ಸಕಾಮಭಕರೂ ಇದ್ದಾರೆ. 


ಇಂತಹ ಸಕಾಮಭಕ್ತಿಯಿಂದ ಸಂಸಾರಬಂಧನದ ಬಿಡುಗಡೆಯಾಗದಿದ್ದರೂ ಕ್ರಮವಾಗಿ 
ಅಂತಹ ಸ್ಥಿತಿಗೆ ಒಯ್ಯಲು ಈ ಸಕಾಮಭಕ್ತಿಯು ಕಾರಣವಾಗುತ್ತದೆ. ಪರಮಾತ್ಮನಲ್ಲಿ ಭಕ್ತಿಯನ್ನು 
ಮಾಡದೆ ಕರ್ತವ್ಯ ಹೀನವಾದ ನಾಸ್ತಿಕ ಜೀವನವನ್ನು ನಡೆಸುವುದಕ್ಕಿಂತ ಲೌಕಿಕ 
ಆಶಾಭಾವದಿಂದಲಾದರೂ ಪರಮಾತ್ಮನ ಕಡೆಗೆ ಚು ಸಕಾಮವ್ಯಕ್ತಿಯ ಜೀವನವೇ 
ಶ್ರೇಷ್ಠವಾಗಿದೆ. ನಾನಾವಿಧ ಕಾಮನೆಗಳಿಗೆ ಬಲಿಯಾಗಿ ಶ್ರಿ ೀಮಂತರಲ್ಲಿ ಅಧಿಕಾರಿಗಳಲ್ಲಿಬಾಗಿ 


ಬೇಡುವ ದೀನಜೀವನಕ್ಕಿಂತ ತಮ್ಮ ಕಾಮನೆಗಳನ್ನು ತಣಿಸಲು ದೇವತೆಗಳು ಹಾಗೂ ಭಗವಂತನ 
ಕಡೆಗೆಸಾಗುವಪ ಪ್ರವ ಸತಿಯು ಎಷ್ಟೋ ಪಾಲು ಚತ 


ಮಮ ವರ್ತ್ಮಾನುವರ್ತಂತೇ ಮನುಷ್ಯಾಃ ಪಾರ್ಥ ಸರ್ವಶಃ ॥। 


ಎಂದು ಸಕಾಮಭಕ್ತರೂ ತನ ನ್ನು ಹೊಂದುವ ಮಾರ್ಗದಲ್ಲೇ ನಡೆದಿದ್ದಾರೆಂದು ಶ್ರೀಕೃಷ್ಣನು 
ಹೇಳಿದ್ದಾನೆ. 


ಮಲತಾಯಿಯ ಮಾತುಗಳಿಂದ ಅವಮಾನಿತನಾದ ಧ್ರುವರಾಜನು ಕಾಡಿನಲ್ಲಿತಪಸ್ಸುಮಾಡಿ 
ಪರಮಾತ್ಮನ ದರ್ಶನ ಪಡೆಯಲಿಲ್ಲವೆ? ಕಾಮನೆಯಿಂದಲಾದರೂ ದೇವರ ಕಡೆಗೆ ತಿರುಗಿದರೆ 
ನಮ್ಮನ್ನು ಆತನು ಅತಿ ಎತ್ತರಕ್ಕೆ ಏರಿಸುವನು. ಧ್ರುವರಾಜನು ದೇವರನ್ನು ಸಾಕ್ಟಾತ್ಮರಿಸಿಕೊಂಡು ಅತಿ 
ಸಮೃದ್ಧವಾದ ಲೌಕಿಕ ಫಲವನ್ನು ಪಡೆದರೂ ಅವನಿಗೆ ತನ್ನ ಬಗ್ಗೆ ತೀವ್ರ ಅತ್ಸೃಪ್ಲಿಯುಂಟಾಯಿತು. 
"ಮುಕುಂದನಲ್ಲಿಮೋಕ್ಷಸಾಮ್ರಾ ಜ್ಯವನ್ನು ಕೇಳದೆ ಲೌಕಿಕ ಭೋಗಭಾಗ್ಯ ಗಳನ್ನೇ ಆತನಲ್ಲಿಬೇಡಿ 
ಪಡೆದೆನಲ್ಲಾ' ಎಂದು ಆತ ಮರುಗುತ್ತಾನೆ. ದುಃಖದ ಮೂಲವಾದ ಭವಬಂಧವನ್ನೇ ಕಿತ್ತೊಗೆದು 


25 


ಅನುಗ್ರಹದ ಮಹಾಪೂರವನ್ನೇ ಹರಿಸುವ ಆ ಪರಮಪುರುಷನನ್ನು ಸಾಕ್ಟಾತ್ಕರಿಸಿಕೊಂಡೂ ಈ 
ನಶ್ಚರ ಭೋಗೆ )ಶ್ವರ್ಯಗಳನ್ನು ಬಯಸಿದೆನೆಂದು ಧ್ರು ರಾಜಸು ಪರಿತಪಿಸಿದನು. 
ಪರಮಭಾಗವತನಾದ ಧ್ರು ಭಾಜಕ ಮುಂದೆ ನಿಷ್ಕಾಮಕರ್ಮ ಹಾಗೂ ಅನನ (ಭಕ್ತಿಯಿಂದ 
ಪರಮಾತ್ಮನ ಪ್ರ ಸಾದಕ್ಕೆ ಭಾಜನನಾಗುವನು. ಯೋಗ್ಯ ಸಜ್ಜನ ವ್ಯಕ್ತಿಗಳು BE 
ಪರಮಾತ್ಮನ ಕಡಗೆ ಸಾಗಿದರೂ ಮುಂದೆ ಅಂತಹರಣಕುದಿ ಿಯಿಂದ ತನ್ನ ಕಡೆಗೆ 
ನಡೆಯುತ್ತಿ ರುವರು ಎಂದು ಸ್ವಾಮಿಯು ಅಪ್ಪಣೆಕೊಡಿಸುತ್ತಾನೆ. 


ಆದುದರಿಂದಲೇ ಉಪನಿಷತ್ತಿನಲ್ಲಿ ""ಹ್ರಿಯಾ ದೇಯಂ'' ""ಭಿಯಾ ದೇಯಂ'' ಎಂದು 
ನಿರೂಪಿಸಲಾಗಿದೆ. ಇನ್ನೊಬ್ಬರು ದಾನಮಾಡುವುದನ್ನು ನೋಡಿ ನಾಚಿಕೆಯಿಂದಾದರೂ ನಿಮ್ಮಲ್ಲಿ 
ಇದು _ದನ್ನು ವಿತರಣ ಮಾಡಿರಿ. ದಾನ ಮಾಡದೆ ಇದ್ದರೆ ಆಗುವ ಲೌಕಿಕ ಪಾರತ್ರಿಕ ಅನರ್ಥಗಳಿಗೆ 
ಹೆದರಿಯಾದರೂ ದಾನಮಾಡಿರಿ ಎಂದು ಸತ್ಕಾರ್ಯದ ಬಗ್ಗೆ ಒತ್ತಾಯ ಮಾಡಲಾಗಿದೆ. ಏನೂ 
ಸತಾ )ಿರ್ಯವನ್ನು ಮಾಡದೆ ಅನುಪಯುಕ ಜೀವನವನ್ನು ನಡೆಸುವುದಕ್ಕಿಂತ ಭಯ, 
ಲಜ್ಜೆಗಳಿಂದಾಗಲೀ, ಕೀರ್ತಿ ಪ್ರತಿಷ್ಠೆಗಳಿಗಾಗಲೀ ಏನಾದರೂ ಯೋಗ್ಯಕಾರ್ಯಗಳನ್ನು 
ಮಾಡುವುದು ಉತ್ತಮ ಪದ್ಧತಿಯಾಗಿವೆ. 


ಇನ್ನೊಬ್ಬರು ದೊಡ್ಡ ಪ್ರಮಾಣದಿಂದ ದಾನ ಧರ್ಮಗಳನ್ನು ಮಾಡುವಾಗ ತಾವು ಏನು 
ಮಾಡದಿದ್ದರೂ ಅವರ ಕಾರ್ಯವನ್ನೂ ಡಂಭಾಚಾರವೆಂದೂ ಪ್ರತಿಷ್ಠಗಾಗಿ ಮಾಡುವ 
ಕಾರ್ಯವೆಂದೂ ಅವಹೇಳನ ಮಾಡುವ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ. 
ಪ್ರ ಪ್ರತಿಷ್ಠಗಾಗಿಯಾದರೂ ಸಂಪ ಪತ್ತಿನ ವಿತರಣ ಆಜ ಆತ್ಯಾ ಗಪ್ರ ವೃತ್ತಿಯೂ ಇಲ್ಲದ ತಾವು 
ಮತ್ತೂ ಕಳಮಟ್ಟ] ದಲ್ಲಿಇರುವೆವೆಂಬುದನ್ನು ಅರಿಯದೇ ಮತ್ತೂ ಬರನ್ನು ಅಪಹಾಸಮಾಡುವ 
ಅಂತಹ ಜನರನ್ನು ಕಂಡು ಕನಿಕರವಾಗುತ್ತದೆ. ಅಂತೂ ಭಗವದ್ದಿಮುಖವಾದ ಜೀವನಕ್ಕಿಂತ 
ಯಾವುದೇ ಸ್ವರೂಪ ದಲ್ಲಿದ್ದರೂ ಭಗವದುನ್ನುಖವಾದ ಜೀವನವೇ ಪ್ರಶಸವೆಂದು ಗೀತೆಯ 
ತಾತರ್ಯ. 


ವರ್ಣವಿಭಾಗದ ವೈಶಿಷ್ಟ್ಯ 

ಪ್ರಾಚೀನರು ಈ ವರ್ಣಧರ್ಮವನ್ನು ಯಾಕೆ ಏರ್ಪಡಿಸಿದ್ದಾರೆ ? ಅದರ ಮಹತ್ವವೇನು 9 
ನಂಬುದನ್ನು ನಾವು ಸ್ವಲ್ಪ ವಿಚಾರ ಮಾಡುವಾ. ರಾಷ್ಟ್ರದಲ್ಲಿ ವ್ಯಕ್ತಿಗೆ ತನ್ನ ತನ್ನ ಕಸುಬುಗಳ ಬಗ್ಗೆ 
ನಿರ್ಬಂಧ ಬೇಕೆ 9 ಬೇಡವೆ ? ಇದೊಂದು ದೊಡ್ಡಪ್ರ ಶ್ನೆಯಾಗಿದೆ. ವ್ರ ಕ್ರಿಸ್ಥಾತಂತ್ರ ವಾದಿಗಳು 
್ಯಕ್ತಿಗೆ ಏನೂ ನಿರ್ಬಂಧವಿರಬಾರದು, ತಾನು ಬಯಸಿದ ವೃತ್ತಿಯನ್ನು ನಡೆಸಲು ಪ್ರತಿಯೊಬ್ಬನಿಗೂ 
೨ನಿರ್ಬಂಧ ಅಧಿಕಾರವಿರಬೇಕೆಂದು ವಾದಿಸುವರು. ಹೀಗೆ ವ್ಯಕ್ತಿಗೆ ಅತಿಯಾದ ಸ್ವಾತಂತ್ರ ವನ್ನು 
ೀಡುವುದರಿಂದ ದೇಶದ ಸರ್ವಾಂಗೀಣ ಉನ್ನತಿಗೆ ಧಕ್ಕೆಯಾಗಬಹುದು. fee 


26 


ಕಸುಬುಗಳ ಕಡೆಗೇ ಎಲ್ಲರೂ ಧಾವಿಸುವುದರಿಂದ ಕೆಲವು ಕಸುಬುಗಳೇ ನಿಂತುಹೋಗಬಹುದು. 
ಆಹಾರ ಪದಾರ್ಥಗಳನ್ನು ಬೆಳೆಸುವ ಬದಲು ಲಾಭದಾಯಕಗಳೆಂದು ತಂಬಾಕು 
ಮೊದಲಾದದ್ದನ್ನೇ ಬೆಳೆದರೆ ಇದು ಸ್ವಾತಂತ್ರ್ಯದ ದುರುಪಯೋಗವೇ ಆಗುವುದು. ರಾಷ್ಟ್ರದ ಎಲ್ಲ 
ಕಸುಬು, ವೃತ್ತಿಗಳಲ್ಲಿ ಸಮತೋಲನವು ತಪ್ಪುವುದು. ಅನಾವಶ್ಯಕ ಸ್ಪರ್ಧೆ, ಘರ್ಷಣೆಗಳಿಗ 
ಅವಕಾಶವಾಗುವುದು. ಕೆಲವು ಕಸುಬುಗಳ ವಿಷಯದಲ್ಲಿ ಬಹಳ ಸ್ಪರ್ಧೆ ಒತ್ತಡಗಳಿದ್ದರೆ, ಕೆಲವು 
ಕಸುಬುಗಳ ಕಡೆಗೆ ಜನರ ಸುಳಿವೇ ಇರುವುದಿಲ್ಲವೆನ್ನುವ ಪರಿಸ್ಥಿತಿಯು ನಿರ್ಮಾಣವಾಗುವುದು. 
ಇಂದು ಮೆಡಿಕಲ್‌, ಇಂಜಿನಿಯರಿಂಗ್‌ ಶಿಕ್ಷಣದ ಬಗ್ಗೆ ಬಿರುಸಿನ ಸರ್ಧೆ ಇದ್ದರೆ ಆರ್ಟ್ಸ್‌, ಸ್ಟನ್ಸ್‌ 
ಮುಂತಾದವುಗಳ ಅಭ್ಯಾಸದ ಬಗ್ಗೆ ಯಾವುದೇ ಆಸೆ, ಆಸಕ್ತಿ ಸಮಾಜದಲ್ಲಿಉಳಿದಿಲ್ಲ. ದೇಶದ 


ಎಲ್ಲಅಂಗಗಳೂ ಸಮಪ ಪ್ರಮಾಣದಿಂದ ಅಭಿವೃದ್ದಿಯನ್ನು ಹೊಂದುವ ಸಾಮಾಜಿಕ ವ್ಯವಸ್ಥೆಯು 
ಆವಶ್ಯಕ. 


ಇದಕ್ಕಾಗಿ ಬಲಾತ್ಮಾರದಿಂದ ಅವರವರ ಕಸುಬನ್ನು ನಿರ್ಧರಿಸಬೇಕೆನ್ನುವ ವಾದವೂ ಇದೆ. 
ಸರಕಾರವು. ಜನರಲ್ಲಿ ಕಸುಬುಗಳನ್ನು ಹಂಚಿ ಕಡಾ ಯವಾಗಿ ಅದನ್ನು ಮಾಡಿಸಬೇಕು. ಯಾವ 
ವೃತ್ತಿ, ಉದ್ಯೋಗಗಳೂ ಸ್ಥಗಿತವಾಗದಂತೆ ವ್ಯವಸ್ಥಿತವಾದ ನಿರ್ಬಂಧವನ್ನು ಹಾಕಿ ಸಮಷ್ಠಿಗಾಗಿ 
ವ್ಯ ಕ್ರಿಯ ಸ್ಥಾತಂತ್ರ ಇವನ್ನು ನಿರ್ಬಂಧಿಸಿದರೆ ತಪ ೀನಿಲ್ಲವಂದು ಈ ವಾದದ ಸಮರ್ಥನೆಯಾಗಿದೆ. 
ಕೆಲವು ದೇಶಗಳಲ್ಲಿ ಈ ರೀತಿ ಜನರನ್ನು ಅವರ ಇಚ್ಛೆಯ ಎರುದ್ಧವಾಗಿ ಬಲಾತ್ಕಾರದಿಂದ 
ದುಡಿಸುತ್ತಾರೆ. ಇದರಲ್ಲೂಕೆಲವು ಜಗತ ಒಬ್ಬನು ಬೆಳೆದು ಶಕಿತನಾಗಿ ಅವನ ತಕ 
ಅಭಿರುಚಿ, ಆಸಕ್ತಿಗಳು ರೂಪುಗೊಂಡ ಮೇಲೆ ಅವನನ್ನು ಇಂತಹದೇ ಕಸುಬನ್ನು ಮಾಡಬೇಕಂದು 
ನಿರ್ಬಂಧಿಸುವುದರಿಂದ ಆ ವ್ಯಕ್ತಿಗೆ ಬಹಳ ಆಘಾತವಾಗುವುದು. ತನ್ನ seins ವಿರುದ್ಧವಾದ 


ಕಸುಬುಗಳ ಬಗೆ ತನ್ನನ್ನು ಹೊಂದಿಸಿಕೊಳ್ಳಲು ಅವನಿಂದ ಆಗುವುದಿಲ್ಲ ಜನರಿಗೆ ಕಸುಬುಗಳನ್ನು 


ಹಂಚಿಕೊಡುವಾಗ ಅನೇಕ ರೀತಿಯ ಅನ್ಯಾಯ, ಪಕ್ಷಪಾತಗಳಿಗೂ ಅವಕಾಶವಾಗುವುದು. 


ಅಂತೂ ಇಂತಹ ನಿರ್ಬಂಧದಿಂದ ವ್ಯ ಕ್ಷಿತ್ರದ ದಮನಕೆ | ಅವಕಾಶವಾಗುವುದು. 


ಆದ್ದರಿಂದ ಬಾಲ್ಯದಿಂದಲೇ ರಾಷ್ಟಕ್ಸೆ ಆವಶ್ಯಕಗಳಾದ ಭಿನ ಭಿನ್ನ ಕಸುಬು, ಉದ್ಯೋಗಗಳಿಗೆ 
ibid ವ್ಯಕ್ತಿಯನ್ನು ಸಿದ್ಧಪ ಪಡಿಸುವುದೇ ಯೋಗ್ಯ ಜಟಕ ಮುಂದೆ 
ಮಾಡಬೇಕಾದ ಉದ್ಯೊ ಗಿಗಳಿಗೆ ಅನುಕೂಲವಾದ Wasa ಹಾಗೂ ಶಿಕ್ಷಣವನ್ನು 
ಬಾಲ್ಯ ದಿಂದಲೇ ವ್ಯ ಕಿಯಲ್ಲಿ ರೂಪಿಸಲು ಏರ್ಪಡಿಸಿದರೆ ಆಗ ಈ ಬಲಾತ್ಕಾರಕ್ಕೆ 
ಎಡೆಯಿರುವುದಿಲ್ಲ. ವ್ಯ ಕ್ಷಿಯು ಪ್ರಬುದ್ಧನಾದಾಗಲೇ ಅವನ ಕರ್ತವ ವೂ ಸಿದ್ಧವಾಗಿ, ಅದಕ್ಕೆ 
ಬೇಕಾದ ಶಿಕ್ಷಣ, ಸಂಸಾರಗಳೂ ಅವನಲ್ಲಿ ರೂಪುಗೊಂಡಿದ್ದಾದರೆ ಸ ಸರ್ಧೆ ಬಲಾತ್ಮಾರಗಳಿಗೆ 
ಅವಕಾಶವೇ ಇರುವುದಿಲ್ಲ ಕ 


27 


ಯಾರಿಗೆ ಯಾವ ಸಂಸ್ಕಾರವನ್ನು ನೀಡಬೇಕು ? ಯಾವ ಕಸುಬಿಗಾಗಿ ಯಾರನ್ನು ಆರಿಸಿ 
ಸಿದ್ಧಗೊಳಿಸಬೇಕು ? ಎಂಬ ಪ ಪ್ರಶ್ನೆಯನ್ನು ನಾವು ಯೋಗ್ಯರೀತಿಯಿಂದ ಬಗೆಹರಿಸಬಹುದು. 
ವ್ಯ ಕೆಯ ಪರಂಪರೆಯ ಸಂಸ್ಕಾರ, ಅವನು ಬೆಳೆಯುತ್ತಿರುವ ಕುಟುಂಬದ ವಾತಾವರಣ ಇವನ್ನು 
ನೋಡಿ ಅದಕ್ಕೆ ಚಳ ಕಸುಬುಗಳನ್ನು ನಾವು ನಿರ್ಧರಿಸಿದರೆ ಆ ವ್ಯಕ್ತಿಗೆ ಏನೂ 
ಅನ್ವಾ ಯವನ್ನು ಮಾಡಿದಂತಾಗುವುದಿಲ್ಲ ಪರಂಪರೆ ಹಾಗೂ ರಕ್ತಸಂಬಂಧವು ವ್ಯ ಕಿತ್ವದ 
ರಚನೆಯಲ್ಲಿಪ ಪ್ರಮುಖ ಸಾಧನವಾಗಿದೆಯೆನ್ನುವುದನ್ನು ಎಲ್ಲರೂ ಒಪ್ಪಿರುವರು. rd 
ಗುಣವುಪ ೦ಪರೆಯಲ್ಲಿ ಬಂದ ಕರ್ಮಗಳಿಗೆ ಅವನನ್ನು ಸ ಸಹಜವಾಗಿಯೇ ಹೊಂದಿಸುವುದು. 
Rips ಅದೇ ಕಸುಬನ್ನು ನಡೆಸುವ ಕುಟುಂಬಪರಿಸರದಲ್ಲೇ ಅವನು 
ಬೆಳೆಯುವುದರಿಂದ ಅದಕ್ಕೆ ಬೇಕಾದ ಶಿಕ್ಷಣ, ಸಂಸ್ಕಾರಗಳು ಅನಾಯಾಸವಾಗಿ ಅವನಲ್ಲಿ 
ಮೂಡುವವು. ಒಬ್ಬ ಸಮಗಾರನ ಮಗನ ನೈಪುಣ್ಯವನ್ನು ಆ ವೃತ್ತಿಯನ್ನು ಕಲಿತ ಇತರರು 
ಖಂಡಿತವಾಗಿಯೂ ಪಡೆಯಲಾರರು. ಅಂತೂ ವ್ಯಕ್ತಿಯು ಹುಟ್ಟಿರುವ ಪರಂಪರೆ, ಅವನು 
ಬೆಳೆದಿರುವ ವಾತಾವರಣ ಇವೆರಡೂ ವ್ಯಕ್ತಿಯ ಮನೋಧರ್ಮವನ್ನು ರೂಪಿಸಿ ಅವನ ಕರ್ತವ್ಯದ 
ನಿರ್ಧಾರಕಶಕ್ತಿಗಳೆನಿಸುವವು. ತನ್ನ ಕಸುಬುಗಳಿಗೆ ಬೇಕಾದ ಶಿಕ್ಷಣವನ್ನು ವಯಸ್ಸಾದ ಮೇಲೆ 
ಪಡಯುವುದಲ್ಲ . ಮಗುವಾಗಿರುವಾಗಲೇ ಅವನಿಗೆ ಶಿಕ್ಷಣ ಆರಂಭವಾಗಬೇಕು. ಮನೆಯೇ 
ಆತನಿಗೆ ಶಿಕ್ಷಣಶಾಲೆಯಾಗಬೇಕು. ಹೀಗೆ ದೇಶದ ವಿವಿಧ ಆವಶ್ಯಕತೆಗಳಿಗೆ ಅನುಗುಣವಾಗಿ ಮಕ್ಕಳ 
ಮನ ನಸನ್ನೇ ಅನುರೂಪವಾದ ರೀತಿಯಲ್ಲಿಅಣಿಗೊಳಿಸಿ ದೇಶದ ಎಲ್ಲಕಸುಬುಗಳನ್ನು ಯಾವುದೇ 
ಒತ್ತಾ ಯವಿಲ್ಲದೆ ಉಳಿಸಿ, ಅಭಿವೃದ್ಧಿಪಡಿಸಿ ದೇಶದಲ್ಲಿ ಸಮತೋಲನವನ್ನು ಕಾಪಾಡುವ 
ಸಾಮಾಜಿಕ ವ ್ಯವಸ್ಥೆಯನ್ನು ವರ್ಷಧರ್ಮದ ಮೂಲಕ ನಮಗೆ ಪ್ರಾಚೀನರು ಒರಗಿಸಿಕೊಟ್ಟಿದ್ದಾರೆ. 
ಶಾಸ್ಟೋಕ್ಷವಾದ ವರ್ಣ ವ್ಯವಸ್ಥೆಯು ಕೇವಲಸಂಕುಚಿತ ದೃಷ್ಟಿಯಿಂದ ಸ್ಥಾಪಿತವಾಗಿರದೆ ಲೌಕಿಕ 
ಹಾಗೂ ಆಧಾ ತಿಕ ಇವೆರಡೂ ಉದ್ದೇಶಗಳಿಂದ, ದೂರದ ಷ್ನಿಯಿಂದ ಏರ್ಪಡಿಸಲ್ಪಟ್ಟಿದೆ. ಯಾವ 
ವ್ಯಕ್ತಿಯು ತನ್ನ ಪರಂಪರಾಪಾ ್ರಾಪ್ರವಾದ ಕರ್ತವ್ಯವನ್ನು ಉತ್ತಮ ರೀತಿಯಿಂದ, ಭಗವದ್ದಕ್ತಿಯಿಂದ 
ಆಚರಿಸುವನೋ ಅವನ ವ್ಯಕ್ತಿತ್ವವನ್ನು ನಿರ್ಧರಿಸಲಾಗುವುದಿಲ್ಲ, ಭಕ್ತೆ, ಜ್ಞಾನ, ಸದ್ದು ಣಗಳು 
ಸಾರ್ವವರ್ಣಿಕಗಳು. ಇವುಗಳನ್ನು ಅಳವಡಿಸಿಕೊಂಡು ತನ್ನ ಕರ್ತವ್ಯವನ್ನು ಯೋಗ್ಯ ರೀತಿಯಿಂದ 
ತಚರಿಸಿದಲ್ಲಿ ಅವನು ಯಾವ ಜಾತಿಯಲ್ಲಿ] ದ್ದರೂ ಶ್ರೇಷ್ಠವ್ಯಕ್ತಿಯೆಂದು ಪರಿಗಣಿಸಲ] ಡುವನು. 
2ದೇ ವ್ಯಕ್ತಿಯ ಪರಮಧರ್ಮ. 
ಸ್ಪವಿಹಿತವೃತ್ಯಾ ಭಕ್ಕಾ ಭಗವದಾರಾಧನಂ ಪರಮೋ ಧರ್ಮಃ । -ಗೀತಾಭಾಷ್ಯ 
ಭಗವದ್ಧಕ್ತಿ, ಸ್ಥಧರ್ಮಾಚರಣೆ, ಸದ್ಗುಣಗಳು ಇವೇ ವ್ಯಕ್ತಿತ್ವದ ಅಳತೆಗೋಲು. ಧರ್ಮ- 
)ಷ್ನರಾಗದ ಬಾಹ್ಮಣ ಮತ್ತು ಖಷಿಗಿಂತ, ಸ್ಥಧರ್ಮನಿಷ್ಠರಾದ ಸಾದ್ದೀ ಸ್ತೀ ಹಾಗೂ 


ಇ 


28 


ೀಡರವನು ಶೆ ಶ್ರೇಷ್ಠರೆನಿಸಿದರು. ಜಾಬಾಲಿ ಮುನಿಗೆ ವ್ಯಾಪಾರಿ ತುಲಾಧಾರನು ಉಪ ಪದೇಶ 
ೀಡುವನು - 


ಸ್ಪಕರ್ಮಣಾ ತಮಭ್ಯ ಚ ೯ ಸಿದ್ದಿಂ ವಿಂದತಿ ಮಾನವಃ | 


ಪರಂಪರಾಪ್ರಾಪ್ತವಾದ ವರ್ಣಾಶ್ರಮಧರ್ಮಾನುಸಾರವಾಗಿ ವಿಹಿತ ಕರ್ಮಗಳನ್ನು 
ಆಚರಿಸುವುದೇ ಪರಮಾತ್ಮನ ಪೂಜೆ. ಮಂಗಳಾರತಿ ಹಚ್ಚಿ ಷೋಡಶೋಪಚಾರ ಪೂಜೆಯನ್ನು 
ಸಲ್ಲಿಸಿದರೂ ಸಕರ್ಮಾಚರಣೆಯ ಈ ಮಹಾಪೂಜೆಯನ್ನು ಸಲ್ಲಿಸದಿದ್ದರೆ ಭಗವಂತನು 
ಪ್ರ ಸನ್ನನಾಗಲಾರ. ಭಗವದ್‌ದ್ದೇಷಿಗಳಾಗಿ ಲೋಕವ್ಯವಸ್ಥಾಭಂಜಕರಾದ ದುರ್ಯೊಧನಾದಿ 
ದುಷ್ಟಶಕ್ತಿ ಕ್ರಿಗಳನ್ನು ನಿಗ್ರಹಿಸುವುದು ಕತ್ರಿ ಯನ ಪರಮಕರ್ತವ್ಯ. ಇಂತಹ ದೇಶರಕ್ಷಣೆಯ 

ಸ್ವಧ ನವನ್ನು. ಆ ೫ಟ ಕೃತ್ರಿಯನೂ ಆದ ಅರ್ಜುನನು ಅವಶ್ಯವಾಗಿ 
ಆಚರಿಸ ಬಂದರ ಶ್ರೀಕೃಷ್ಣನು ಬೋಧಿಸಿ, ಯುದ್ಧದಿಂದ ವ್ಯ ತಿರಿಕ್ಷಗಳಾದ ಬೇರೆ ಕಾರ್ಯಗಳನ್ನು 
ಯಾಕೆ ರಾಟಿ ಅರ್ಜುನನ ಬದು ಸಂಶಯವನ್ನು ಪರಿಹರಿಸಿದ್ದಾನೆ. 


ಗೀತೆಯು ನಿರೂಪಿಸಿದ ಚಾತುರ್ವರ್ಣ್ಯ 


ಭಕ್ತಿ ಹಾಗೂ ಕರ್ಮಾನುಷ್ಠಾನಗಳಲ್ಲಿ ಈ ರೀತಿಯ ತಾರತಮ್ಯ ಅಂತರಗಳಿಗೆ ಜೀವರಲ್ಲಿರುವ 
ಸ್ವಭಾವ, ಗುಣ, ವ್ಯಕ್ತಿತ್ವಗಳಿಗೆ ಅನಾಯ ಪರಮಾತ್ಮನು SE ಸೃಷ್ಟಿವ್ಯವಸ್ಥೆಯೇ 
ಕಾರಣವಾಗಿದೆ. ಜೀವರಲ್ಲಿರುವ ಈ ಗುಣ, ಸ್ವಭಾವಗಳನ್ನು  ಪರಮಾತೃನುಸ್ಥ ಸೃಜಿಸಿರುವುದಿಲ್ಲ, ಈ 
ಗುಣಧರ್ಮಗಳು ಸ್ವಾಭಾವಿಕ ಹಾಗೂ ಅನಾದಿಯಾಗಿದ್ದು, ಆ ಆಧಾರದಿಂದ ಪರಮಾತ್ಮನು 


ಮಾಡಿರುವ ಈ ಜಗದ ಪ್ರಚನೆಯಲ್ಲಿ ಸಾಧಕರೊಳಗೆ ಪರಸರ ಅಂತರವಿರುವುದು ಸಹಜವೇ 
ಆಗಿದೆ. ಈ ವಿಚಾರವನ್ನು 


ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮವಿಭಾಗಶಃ 11 (4.13) 
ಎಂಬ ಶ್ಲೋಕದಲ್ಲಿಪರಮಾತ್ಮನು ನಿರೂಪಿಸಿದ್ದಾನೆ. 
ಎ 


ಈ ಮಾತಿನ ಅರ್ಥ ವಿವರಣೆಯಲ್ಲಿ ಸ್ವಲ್ಪ ಗೊಂದಲಕ್ಕೆ ಎಡೆಯಿದೆ. ವರ್ಣವಿಭಾಗನ 
ಗುಣಕರ್ಮಾನುಸಾರಿಯಾಗಿದೆ ಎಂಬ ಅಭಿಪ್ರಾಯವು ಆಪಾತವಾಗಿ ಈ ಶ್ಲೋಕದಿಂ॥ 
ಪ್ರತೀತವಾಗುವುದು. ಆದರೆ ನಿಷ್ಕಾಮಭಕ್ತರ ಹಾಗೂ ಸಕಾಮ ಭಕ್ತರ ತಾರತಮ್ಯವನ್ನು ವಿವರಿಸು: 
ಸಂದರ್ಭದಲ್ಲಿ ಜಾತಿವ್ಯ ವಸ್ಥೆಯ ಎಚಾರಕ್ಕೆ ಪ್ರಸಕ್ತಿ ಇರುವುದಿಲ್ಲ . ಆದುದರಿಂ! 
ವರ್ಣವ್ಯವಸ್ಥೆ ಯು ಜಾಜಿ ಜಯ ಟಾ] ಅದನ್ನು ಇಲ್ಲಿ ನಿರೂಪಿಸು: 
ಸಂದರ್ಭವೇ. ಇರುವುದಿಲ್ಲ ಆದ್ದರಿಂದ ಇಲ್ಲಿ ಚಾತುರ್ವರ್ಣ್ಯ ಎಂದರೆ ಪ್ರಚಲಿತವಾ 
ವರ್ಣವ್ಯವಸ್ಥೆಯನ್ನು ಪರಿಗ್ರಹಿಸಬಾರದು. 


29 


ಮಾತ್ರವಲ್ಲದೆ, ವರ್ಣವಿಭಾಗಕ್ಕೆ ಗುಣಕರ್ಮಗಳು ಆಧಾರವೆನು ವುದು ವಸ್ತುಸ್ಥಿತಿಗೆ 
ವಿರುದ್ಧವೂ ಆಗುವುದು. ಚಕಕ ಸದ್ಗುಣಗಳು ಬರಿ ಒಂದು ಜಾತಿಗೆ ಮಾತ್ರ 
ಮೀಸಲಾಗಿಲ್ಲ, ನಾಲ್ಕು ವರ್ಣಗಳ ಜನರಲ್ಲೂ ಇಂತಹ ವಿಶಿಷ್ಠಸದ್ದುಣಗಳನ್ನು ನಾವು 
ಕಾಣಬಹುದು. ಬಾ ೨ ಹ್ನಣನೆನಿಸಿಕೊಂಡವನಲ್ಲಿ ಇಲ್ಲದೆ ಇರುವ ಭಗವದ್ಧ ಕ್ರ ಮಾ ವಿಶಿಷ್ಟ 
ನಡವಳಿಕೆಗಳು ವೈಶ್ಯ, ಶೂದ್ರರಲ್ಲಿ ಇರಲು ಸಾಧ್ಯವಿದೆ. ಪ್ರಚಲಿತವಾದ ಜಾತಿ ವಿಭಾಗಕ್ಕೂ 
ಗೀತೆಯಲ್ಲಿ ಕಂಡುಬರುವ ಶಮದಮಾದಿಗಳ ವರ್ಗೀಕರಣಕ್ಕೂ ಏನೂ ಹೊಂದಿಕೆಯು 
ಕಂಡುಬರುವುದಿಲ್ಲ. ಇನ್ನು ಗೀತಯಲ್ಲಿಹೇಳಿರುವಪ ಪದ್ಧತಿಯಲ್ಲೇ ಹೊಸ ವರ್ಣವಿಭಾಗವನ್ನು 
ಗುಣಕರ್ಮಗಳ ಆಧಾರದಿಂದಲೇ ಏರ್ಪಡಿಸುವುದೆಂದರೆ ಇದೂ ಅತ್ಯಂತ 
ಅವ ಶಿ ವಹಾರ್ಯಕ್ರ ಮವಾಗಬಲ್ಲದು. ಗುಣಗಳ ಆಧಾರದಿಂದ ಜಾತಿ ವಿಭಾಗವನ್ನು ರಚಿಸಿ 
ಸ ರಚನೆಯನ್ನು ಮಾಡಲು ಎಂದಿಗೂ ಶಕ್ಕ ವಾಗಲಾರದು. ಭಿನ ಭಿನ್ನ ಸಂದರ್ಭಗಳಲ್ಲಿ 
ಮಾನವನ ಗುಣ, ನಡವಳಿಕೆಗಳಲ್ಲಿ PONE ಅಂತಹ ಪ್ರಸಂಗದಲ್ಲಿ 
ಶಾಸ್ತ್ರೀಯ ಸಂಸ್ಕಾರ, ವೃತ್ತಿ, ಕಸಬುಗಳನ್ನು ಅವಲಂಬಿಸಿಕೊಂಡಿರುವ ವರ್ಣ ಪದ್ಧತಿಯನ್ನು 
ಒಬ್ಬನಲ್ಲ ಕ್ಷಣಕ್ಷಣದಲ್ಲಿ ಬದಲಿಸುತ್ತ ಹೋಗುವುದು ವ್ಯವಹಾರ್ಯವೆನಿಸಲಾರದು. ಯಾರಲ್ಲಿ 
ಯಾವ ಗುಣಗಳು ಇವೆ, ಇಲ್ಲವೆಂಬುದನ್ನು ನಿರ್ಧರಿಸಿ ಸಾಮಾಜಿಕ ವ್ಯವಸ್ಥೆಯನ್ನು ಮಾಡುವಾಗ 
ತೀವ್ರ ಸಂಘರ್ಷಣೆಗೆ ಎಡೆಯಾಗಬಹುದು. ಒಬ್ಬನ ವೈಯಕ್ಕಿಕ ಗುಣ, ಪ್ರಭಾವಗಳನ್ನು ಅವನ 
ವೈಯಕ್ತಿಕ, ಆಧ್ಯಾತ್ಮಿಕ ಸಾಧನೆಯನ್ನು ನಿರ್ಧರಿಸುವಲ್ಲಿ ಆಧಾರವಾಗಿ ಉಪಯೋಗಿಸಿ 
ಕೊಳ್ಳಬಹುದು. ಆದರೆ ವೈಯಕ್ತಿಕ ಗುಣ ನಡತೆಗಳ ಆಧಾರದಿಂದ ಸಾಮಾಜಿಕ ವ್ಯವಸ್ಥೆ ಯನ್ನು 
ಏರ್ಪಡಿಸುವುದೆಂದರೆ ನಿತ್ಯ ಸಂಘರ್ಷವನ್ನು ಆಹ್ಹಾನಿಸಿದಂತೆಯೇ ಸರಿ. ಆದ್ದರಿಂದ ಗುಣ 
ಕರ್ಮಗಳ ಆಧಾರದಿಂದ ಜಾತಿಗಳನ್ನು ವಿಭಜಿಸಿ ಹೊಸಸಾಮಾಜಿಕವ್ಯ ವಸ್ಥೆಯನ್ನು ರೂಪಿಸಲೂ 
ಸಾಧ್ಯವಿಲ್ಲಎಂದು ಸ್ಪಷ್ಟವಾಗುವುದು. ಪ್ರಚಲಿತವಾದ ಜಾತಿ ವ್ಯ ವಸ್ಥೆಯಲ್ಲಿ ii ವಿಭಾಗವನ್ನು 
ಹೊಂದಿಸುವುದೂ ಶಕ್ಕವಲ್ಲ . ಯಾಕೆಂದರೆ, ಬ್ರಾಹ್ಮಣನಿಗೆ ಹೇಳಿದ ಸ ಸದ್ಗುಣಗಳ ಇತರ 
ವರ್ಗದವರಲಿ ಬೇಕಾದಷ್ಟು ದೊರೆಯುತ್ತಿರುವಾಗ ಬ್ರಾಹ್ಮಣಜಾತಿಯಲ್ಲಿಜನಿಸಿದವರಲ್ಲಿಮಾತ್ರ 
ಇಂತಹ ಶೀಲ, ಸದು ಣಗಳು ಇರುವವು, ಉಳಿದವರಲ್ಲಿಇಲ್ಲವೆಂದು ಹೇಳುವುದು ವಸ್ತುಸ್ಥಿತಿಗೆ 
ವಿರುದ್ಧವೆನಿಸುವುದು. ಆದುದರಿಂದ ಯಾವ ಅರ್ಥದಿಂದ ಶ್ರೀಕೃಷ್ಣನು ಈ ಮಾತನ್ನು 
ಹೇಳಿರುವನೆಂಬುದು ವಿಮರ್ಶಿಸಬೇಕಾಗಿದೆ. 


ಶ್ರೀಮದಾಚಾರ್ಯರು ತಮ್ಮ ಗೀತೆಯ ವ್ಯಾಖ್ಯಾನದಲ್ಲಿ ಈ ಮಾತಿನ ನಿಜಾರ್ಥವನ್ನು 
ವಿಶದಪಡಿಸಿದ್ದಾರೆ. ಇಲ್ಲಿಚಾತುರ್ವರ್ಣ್ಯವೆಂಬ ಪಡದ ಶರೀರವನ್ನೆ ಆಧರಿಸಿಕೊಂಡಿರುವ 
ಪ ಸ್ರಚಲಿತಗಳಾದ ನಾಲ್ಕು ವರ್ಣಗಳನ್ನು ಪರಿಗ್ರ ಹಿಸಿರದೆ ಆತ್ಮನ ಮೂಲಭೂತವ್ಯ ಕಿತ್ವ ಸ್ವರೂಪ, 
ಗುಣಗಳ ಆಧಾರದಿಂದ 'ಜೀವರನ್ನು ನಾಲ್ಕುರೀತಿಯಿಂದ ವಿಂಗಡಿಸಿ, ನಿರೂಪ iad ಮುಕ್ತಿಗೆ 


30 


೨ರ್ಹರಾದ ಸಜ್ಜನರಾದ ಮಾನವರ ಗುಂಪನ್ನು ಇಲ್ಲಿನಾಲ್ಕು ವರ್ಗವಾಗಿ ವಿಂಗಡಿಸಲಾಗಿದೆ. 
೩ವರೆಲ್ಲರೂ ಸತ್ತ ಪ್ರಧಾನರೇ ಆಗಿದ್ದು ಅವರ ಸತ್ತ್ವ ರಜ, ತಮೋಗುಣಗಳ ಅಂತರದಿಂದ ಈ 
ಜೀವ ವರ್ಗವನ್ನೇ ನಾಲ್ಕು ವರ್ಣಗಳಾಗಿ ವಿಭಜಿಸಲಾಗಿದೆ. ಶಮದಮಾದಿ ಸದ್ಗುಣಗಳು ಎಲ್ಲ 
ಜನರಲ್ಲೂ ಅವಶ್ಯವಾಗಿ ಬೇಕಾಗಿವೆ. ಆ ಸದ್ಗುಣಗಳ ತಾರತಮ್ಯವನ್ನು ಅವಲಂಬಿಸಿ ಅವರವರ 
ವ್ಯಕ್ತಿತ್ವವನ್ನು ನಾಲ್ಕು ರೀತಿಯಾಗಿ ವರ್ಗೀಕರಿಸಲಾಗಿದೆ. ಇದೇ ಗೀತೆಯಲ್ಲಿನಿರೂಪಿತವಾಗಿರುವ, 
ಆತ್ಮವನ್ನು ಅವಲಂಬಿಸಿರುವ ಚಾತುರ್ವರ್ಣ್ಯವಾಗಿದೆ. 


ಸ್ವಾಭಾವಿಕೋ ಬ್ರಾಹ್ಮಣಾದಿಃ ಶಮಾದ್ಯೆರೇವ ಭಿದ್ಯತೇ । 
ಯೋನಿಭೇದಕೃತೋ ಭೇದಃ ಜ್ಞೇಯ ಔಪಾಧಿಕಸ್ತ್ವಯಮ್‌ ॥ 


ಬ್ರಾಹ್ಮಣ, ಕೃತ್ರಿಯ, ವೈಶ್ಯ, ಶೂದ್ರ ಎಂಬ ವಿಭಾಗವನ್ನು ಎರಡು ರೀತಿಯಿಂದ 
ಮಾಡಲಾಗುತ್ತದೆ. ಹುಟ್ಟು ಶರೀರ ಇವುಗಳ ಆಧಾರದಿಂದ ಏರ್ಪಡಿಸಿದ ಬ್ರಾಹ್ಮಣಾದಿ 
ಏಭಾಗವು ಔಪಾಧಿಕವಾಗಿದ್ದು ಜೀವರ, ಮೂಲಭೂತ ಸದ್ಗುಣಗಳ ಹಿನ್ನೆ ಲೆಯಲ್ಲಿರುವ ವರ್ಣ 
ವಿಭಾಗವೇ ಸ್ವಾಭಾವಿಕವಾದುದು. ಒಬ್ಬನ ಬಾಹ್ಯಶರೀರವನ್ನೇ ಕಂಡು ಅವನ ನಿಜವಾದ ವ್ಯಕ್ತಿತ್ವ 
ವರ್ಣಗಳನ್ನು ನಿರ್ಧರಿಸುವುದು ಉಚಿತವೆನಿಸುವುದಿಲ್ಲ ಅವನ ಕೃತಿ, ವ್ಯವಹಾರ, ನಡತೆಗಳಿಂದ 


೧೨ 


ಅವನ ವರ್ಣವನ್ನು ನಾವು ನಿರ್ಧರಿಸಬೇಕಾಗುವುದು. ಶಾರೀರಿಕವಾದ ವರ್ಣವಿಭಾಗಕ್ಕಿಂತಲೂ 


ಆತ್ಮನ ಮೂಲಭೂತ ಗುಣಧರ್ಮಗಳನ್ನು ಆಧರಿಸಿದ ವ್ಯಕ್ತಿತ್ವದ ವಿಭಾಗವೇ ಮುಖ್ಯವಾದ 
ವರ್ಣವಿಭಾಗವಾಗಿದೆ. 


ಜನ್ಮವನ್ನು ಅವಲಂಬಿಸಿದ ಔಪಾಧಿಕವಾದ ವರ್ಣ ವಿಭಾಗವು ಸಾಮಾಜಿಕ ವ್ಯವಸ್ಥೆಗೂ 
ಸ್ಮೃತಿವಿಹಿತಗಳಾದ ಧರ್ಮಾನುಷ್ಠಾನಗಳಿಗೂ ಆಧಾರವಾಗಿದ್ದರೆ ಗೀತೆಯಲ್ಲಿ ಹೇಳಿದ ಆತ್ಮನ 
ಗುಣ, ಪ್ರವೃತ್ತಿಗಳನ್ನು ಅವಲಂಬಿಸಿರುವ ಸ್ವಾಭಾವಿಕ ವರ್ಣವಿಭಾಗವೇ ನಮ್ಮ ಆಧ್ಯಾತ್ಮಿಕ 
ಸಾಧನಾನುಷ್ಠಾನಗಳಿಗೆ ಮೂಲಭೂತವೆನಿಸಿದೆ. 

ಅಧಿಕಾಶ್ಚೇತ್‌ ಗುಣಾಃ ಶೂದ್ರೇ ಬ್ರಾಹ್ಮಣಾದಿಃ ಸ ಉಚ್ಛತೇ । 

ಬ್ರಾಹ್ಮಣೋತಪ್ಯಲಗುಣಕಃ ಶೂದ್ರ ಏವೇತಿ ಕೀರ್ತಿತಃ ॥ 


ಶರೀರತಃ ಶೂದ್ರನಾಗಿದ್ದರೂ ಶಮದಮಾದಿ ಸದ್ಗುಣಗಳು ಹೆಚ್ಚುಇದ್ದರೆ ಆತ್ಮದ ದೃಷ್ಟಿಯಿಂದ 
ಆತನು ಬ್ರಾಹ್ಮಣನೇ ಆಗಿರುತ್ತಾನೆ. ಬ್ರಾ ಹ್ಮಣಶರೀರವನ್ನು ಪಡೆದಿದ್ದರೂ ಶಮದಮಾದಿ 
ಸದ್ಗುಣಗಳು ಕಡಿಮೆಯಾಗಿದ್ದರೆ ಆತ್ಮದ ಹಿನ್ನೆಲೆಯಲ್ಲಿ ಆತನು ಶೂದ್ರನೆ ಆಗಿರುವನು. 
ಆದುದರಿಂದ ಜಾತಿ, ಜನ್ಮಗಳಿಂದಲೆ, ವ್ಯಕ್ತಿತ್ವವನ್ನು ಅಳೆಯಬಾರದು. ನೀತಿ, ಭಕ್ತಿ, 
ಸದ್ಗು ಣಗಳಿಂದಲೇ ಮಾನವನ ವ್ಯಕ್ತಿತ್ವವನ್ನು, ಆತನ ನಿಜಸ್ವರೂಪವನ್ನು ನಾವು ತಿಳಿದುಕೊಳ್ಳಬೇಕು. 
ಎಷ್ಟು ಮೇಲ್ಮಟ್ಟದ ಶರೀರ ಇದ್ದರೂ ಅದರಿಂದಲೇ ಒಳಗಿರುವ ಜೀವನು ಶ್ರೇಷ್ಠನೇ 


31 


ಆಗಿರಬೇಕೆಂದಿಲ್ಲ, ಜೀವನ ಸ್ವರೂಪ ವ ಕ್ರೆತ್ಟವನ್ನು ಪ್ರತಿಬಿಂಬಿತಗೊಳಿಸುವ ಸದ್ಗುಣ 
ಸದ್‌ವ [ವಹಾರಗಳೆ ಆತನನ್ನು ಯುತ ಚಾ ಓಡಿ ಗೀತೆಯ ಆಶಯವಾಗಿದೆ. 
ಹ್‌ — 


ವಿಪ್ರಾ ದ್ದಿ ಸಡ್ಡು; ಣಯುತಾದರವಿಂದನಾಭ- 
ಹಾದಾರವಿಂದವಿಮುಖಾತ್‌ ಶ್ರಪಚಂ ವರಿಷ್ಠಮ್‌ || 


ಎಂದು ಭಾಗವತದಲ್ಲಿ ಭಗವದ್‌ ವಿಮುಖನಾದ ಬ್ರಾಹ್ಮಣನಿಗಿಂತ ಭಗವದ್‌ ಭಕ್ತನಾದ 
ಹೊಲೆಯನೇಶೆ ಶ್ರೇಷ್ಠನೆಂದು ವರ್ಣಿಸಿದ್ದಾರೆ. ಭಾರತದಲ್ಲಿಧರ್ಮವ್ಯಾಧನ ಉಪಾಖ್ಯಾನದಲ್ಲಿ : 


ಯಸ್ತು ಶೂದ್ರೋ ದಮೇ ಸತೆ ಕೇ ಧರ್ಮೇ ಚ ಸತತೋತ್ಲಿತಃ । 
ತಂಬ್ರಾ ಹೃಣಮಹಂ ಮನ್ಯೇ ವೃತ್ತೇನ ಹಿ ಭವೇದ್‌ ದ್ವಿಜಃ. Il 


ಎಂಬುದಾಗಿ, ಸತ್ಯ, ದಮ ಮುಂತಾದ ಸದ್ಗುಣಗಳುಳ್ಳ ಶೂದ್ರನು ಬ್ರಾಹ್ಮಣನೇ 
ಆಗಿರುವನೆಂದೂ ಸದ್ವರ್ತನೆಯಿಂದಲೇ ಬ್ರಾಹ್ಮಣನನ್ನು ಸೂರ ಹೇಳಲಾಗಿದೆ. ಯಕ್ಷ 
ಪ್ರಶ್ನೆಯಸ ಸಂದರ್ಭದಲ್ಲಿಯೂ 


ಕಾರಣಂ ಹಿ ದ್ವಿಜತ್ಹೇ ಚ ವೃತ್ತಮೇವ ನ ಸಂಶಯಃ | 


ಎ೦ದು ಸಚ್ಚಾರಿತ್ರ್ಯವೇ ಬ್ರಾಹ್ಮಣ್ಯದ ಹೇತುವೆಂದು ಬರೆಯಲಾಗಿದೆ. ಇವೆಲ್ಲ ಔಪಾಧಿಕವಾದ 
ಶಾರೀರಿಕ ವರ್ಣ ವಿಭಾಗವನ್ನು ಅಲ್ಲಗಳೆಯುವ ದೃಷ್ಟಿಯಿಂದ ಬರೆಯಲ್ಪಟ್ಟಲ್ಲ, ಆತ್ಮನ ವ್ಯಕ್ತಿತ್ವ 
ಮತ್ತು ಅವನ ಶೆ ಶ್ರೇಷ್ಠತೆಯನ್ನು ಸದ್ಗುಣಸ ಸಚ್ಚಾರಿತ್ರ ದಿಂದಲೇ ನಿರ್ಧರಿಸಬೇಕೆಂಬುದೇ ಈ: ವಾರ ಗಳೆ 
ತೌತರ್ಯವಾಗಿದೆ. 


ಧರ್ಮಶಾಸ್ತ್ರಗಳಲ್ಲಿ ಹೇಳಿದ ವರ್ಣವ್ಯವಸ್ಥೆಯು ಔಪಾಧಿಕವಾಗಿದ್ದರೂ ಅದು ಅನವಶ್ಯ 
ವಂದು ಅಭಿಪ್ರಾ€ ಯವಲ್ಲ ಧರ್ಮಶಾಸ್ತೋಕ್ತ ಕ್ರಕರ್ಮಾನುಷ್ಠಾನಗಳಿಗೆ ಅದೇ ಆಧಾರವಾಗಿದ್ದು 
ಅದರ ರೀತಿಯಲ್ಲೇ ನಾವು ಆ ಕರ್ಮಗಳನ್ನು ಆಚರಿಸಬೇಕು. ಆದರೆ ಒಬ್ಬನಿಗೆ ಮುಕಿಗಿರುವ 
ಅರ್ಹತೆಯನ್ನು ಅವನ ಜನ್ಮಜಾತಿಗಳಿಂದಲೇ: ನಿರ್ಧರಿಸಲು ಬರುವುದಿಲ್ಲ ಬ್ರಾಹ್ಮಣ, ಕತ್ರಿ ಯ 
ಮುಂತಾದ ಔಪಾಧಿಕ ಜಾತಿಗಳನ್ನಾಧರಿಸಿ ಧರ್ಮಶಾಸ್ತ್ರೋಕ್ತ ಕರ್ತವ್ಯಗಳನ್ನು "ಇನ್ನ 
ಖ೦ಗಡಿಸಿದರೂ ಮುಕ್ತಿಯನ್ನು ಮಾತ್ರ ಈ ಬಾಹ್ಯಜಾತಿಯ ಆಧಾರದಿಂದ ನಿರ್ಧರಿಸಲು 
ಸಾಧ್ಯವಿಲ್ಲ. ಭಕ್ತಿ, ಪ್ರಾರ್ಥನೆ, ಉಪಾಸನೆ ಮೊದಲಾದ ಆಧ್ಯಾತ್ಮಿಕ ಸಾಧನೆಗೆ ಬೇಕಾದ 
೨ರ್ಹತೆಗಳನ್ನು ಒಬ್ಬನ ನಿಜವಾದ ಸಜ್ಜನಿಕೆಯನ್ನು ಅವನ ಜನ್ಮಜಾತಿಗಳಿಂದಲೇ ನಿರ್ಧರಿಸ 
ನಾರದು. ಬಾ ್ರಹ್ಮಣಜಾತಿಯಲ್ಲಿ ಹುಟ್ಟಿದ ಕೂಡಲೇ. ಅವನು ಸಹಜವಾಗಿಯೇ ಶಮದಮಾದಿ 
ಬಣಸಂಪ ಪನ್ನನಾದ ಸಜ್ಜನನಾಗಿರುವನೆಂಬ ನಿಯಮ ಇರುವುದಿಲ್ಲ ಸಜ್ಜನಿಕೆಯನ್ನೂ ಅದರ 


32 


ಅಂತರವನ್ನೂ ಮಾನವನ ಸದ್‌ವ್ಯವಹಾರ ಮತ್ತು ಸತ್ತ್ವ ರಜಸ್ತು, ತಮಸ್ತುಗಳ 
ತಾರತಮ್ಯ ದಿಂದಲೇ 3 ೫೫ ಯಾವುದೇ ಜಾತಿಯಲ್ಲಿದರೂ ಈ ಸಜ್ಜನರನ್ನು 
ಕಂಡುಹಿಡಿದು ಅವರನ್ನು ನಾವು ಗೌರವಿಸ ಬೇಕಾಗಿದೆ. ಮಾನವರಲ್ಲಿ "ಮೂಲಭೂತವಾಗಿ 
ಇರಬಹುದಾದ ಈ ಸಜ್ಜನಿಕೆಯನ್ನೂ ಅದರ ಅಂತರವನ್ನೂ ಗುರುತಿಸಿಕೊಳ್ಳುವುದಕ್ಕಾಗಿಯೇ 
ಗೀತೆಯು ಈ ಸ್ವಾಭಾವಿಕವಾದ ಆತ್ಮಗುಣವನ್ನೆ € ಆಧರಿಸಿರುವ ; ವರ್ಣವಿಭಾಗವನ್ನು ನಿರೂಪಿಸಿದೆ. 
ಗೀತೆಯು ಪ್ರತಿಪಾದಿಸಿದ ವರ್ಣವಿಭಾಗವು ಶರೀರಭೇದವನ್ನು ಅವಲಂಬಿಸಿದ 
ಜಾತಿವಿಭಾಗವಾಗಿರದೆ ಪ್ರಪಂಚದಲ್ಲಿರುವ ಸಜ್ಜನ ಸಮಾಜದ ವರ್ಗೀಕರಣವಾಗಿರುವುದು. 
ಆತ್ಮದ ಗುಣಧರ್ಮಗಳ ಕಡೆಗೆ ಗಮನವಿಟ್ಟು ಜನರನ್ನು ವರ್ಗೀಕರಿಸುವ ಈ ದೃ ಷ್ಣಿಯಿಂದ 
ಔಪಾಧಿಕ ವರ್ಣಧರ್ಮಗಳಿಂದ ಸಂಭವಿಸ ದ ಆವ ಲೋಪಹಾನಿಗಳನ್ನು ಪರಿಹರಿಸಿ 
ಸಮಾಜದಲ್ಲಿಸಾಮರಸ್ಯವನ್ನು ಸ್ಥಾಪಿಸಲು ಅವಕಾಶವಾಗುವುದು. 


ಅಂತೂ ಚಾತುರ್ವಣ್ಯ ೯ವೆಂದರೆ ಜಗತ್ತಿನ ಸಜ್ಜನ ಸಮೂಹವೆಂದೇ ನಿಜವಾದ 
ಅರ್ಥವಾಗಿದೆ. ಈ ಸಜ್ಜನವೃ ದಕ್ಕ ದೇಹವನ್ನೂ ಇತರ ಸಾಧನಸಾಮಗಿ ಗಳನ್ನೂ ನೀಡಿ ಈ ಜಗತ್ತಿಗೆ 
ತಂದಿರುವ ಪರಮಾತ್ಮನು : ತಂದೆ ತಾಯಿ, ಗುರುಗಳಿಗಿಂತಲೂ ಮಿಗಿಲಾಗಿ ಸರ್ವದಾ ಸರ್ವ 
ರೀತಿಯಿಂದಲೂ ಪರಮೋಪಕಾರಕನಾಗಿರುವನು. ಇಂತಹವನನ್ನು ಮರೆತು ಲೌಕಿಕ ಫಲಗಳಿಗಾಗಿ 
ಬೇರೆ ಕಡೆಗೆ ಓಡಾಡುವುದರಿಂದ ಸರ್ವಥಾ ಶ್ರೆ ಯಸ್ತು ಉಂಟಾಗಲಾರದು. ಆದುದರಿಂದ 
ಸಜ್ಜನರೆಲ್ಲರೂ ಅನನ್ಯಭಕ್ತಿಯಿಂದ ಲೋಕೆ ಕನಾಯಕನೂ ಅನಂತಕಲ್ಯಾಣಗುಣನಿಧಿಯೂ 
ಪರಬ್ರಹ್ಮನೂ ಆದ ಶ್ರೀಹರಿಯನ್ನೇ ಆಶ್ರಯಿಸಬೇಕು. ಅವನನ್ನು ತೊರೆದು ಇತರ 
ದೇವತೆಗಳನ್ನಾಗಲಿ ಭೂತಗಳನ್ನಾಗಲಿ ಸಾಮಾನ್ಯ ಕ್ಷುದ್ರ ಮಾನವ ವ್ಯಕ್ತಿಗಳನ್ನಾಗ 
ಸಾರ್ಥ ಭಾವನೆಯಿಂದ ಮೊರೆಯಿಡುವುದು ಉಚಿತವಾಗುವುದಿಲ್ಲ ಸರ್ವೋತ್ತಮವಾರ 
ಪರಬ್ರಹ್ಮವಸ್ತುವು ಒಂದೇ ಆಗಿದೆ. ಅದರಲ್ಲಿ ಅಚಲವಾದ ಶ್ರದ್ಧೆ, ನಿಷ್ಠೆ, ಭಕ್ತಿಗಳನು 
ಕಾಯ್ದುಕೊಳ್ಳಬೇಕು. ನಾನಾವಿಧ ಫಲವಾಸನೆಗಳಿಂದ ವಿವಿಧ ದೇವತೆಗಳನ್ನು ಆರಾಧಿಸಿ ನವ 
ಭಾವನೆಯನ್ನು ವಿಕ್ಲಿಪಗೊಳಿಸಿಕೊಳ್ಳಬಾರದು. ಬಹುಜನರು ತಿಳಿದುಕೊಂಡಂತೆ ಹಿಂದು 


ಧರ್ಮವು ಅನೇಕ ದೇವತೆಗಳ ಪರಮಶೆ ಶ್ರೇಷ್ಠತೆಯನ್ನು ಸಾರುವ ವಿಕ 'ಪ್ರವಾದವಲ್ಲ ಏಕದೇವತ 
ವಾದವೇ ಗೀತೆಯ ಪರಮಾಭಿಪ್ರಾಯವಾಗಿದೆಯೆಂಬುದು ಇಲ್ಲಿ ಸ್ಪಷ್ಟವಾಗುವುದು. 


ಒಂಭತ್ತನೇ ಅಧ್ಯಾಯದಲ್ಲಿಇದನ್ನು ಇನ್ನೂ ಸ್ಪಷ್ಟಪಡಿಸಲಾಗಿದೆ. 
ಯೇತಪ್ಯನ್ಯದೇವತಾಭಕ್ತಾ ಯಜಂತೇ ಶ್ರದ್ದಾಯಾನಿತಾಃ | (9.23) 


...ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ । 
ನ ತು ಮಾಮಭಿಜಾನಂತಿ ತತ್ತ್ವೇನಾತಶ್ಚ್ಯವಂತಿ ತೇ ॥। (9.24) 


33 


ಯಾಂತಿ ದೇವವ್ರತಾ ದೇವಾನ್‌ ಪಿತ್ಮನ್‌ ಯಾಂತಿ ಪಿತೃವ್ರತಾಃ । 
ಭೂತಾನಿ ಯಾಂತಿ ಭೂತೇಜ್ಯಾ ಯಾಂತಿ ಮದ್ಯಾಜಿನೋಠಪಿ ಮಾಂ ॥ (9.25) 


ಅನ್ಯದೇವತೆಗಳೆಂದರೆ ಯಾರು ? ಸರ್ವೋತ್ತಮನಾದ, ಮೋಕ್ಷದಾತನಾದ ಪರಬ್ರಹ್ಮನೆಂದರೆ 
ಯಾರು ಎಂಬುದನ್ನು ಇಲ್ಲಿ ವಿಶದೀಕರಿಸಲಾಗಿದೆ. "ಮಾಂ' "ಮದ್ಯಾಜಿನಃ' ಎಂಬ ಶಬ್ದಗಳಿಂದ 
ಸರ್ವೋತ್ತಮನಾದ ಪರದೇವತೆಯು ತಾನೇ ಎಂದು ಶ್ರೀಕೃಷ್ಣನು ಹೇಳಿರುವನು. ಇದರಿಂದ 
ಶ್ರೀವಿಷ್ಣುವೇ ಸರ್ವದೇವತೆಗಳಿಗೆ ಸ್ವಾಮಿಯೂ ಸರ್ವಕರ್ಮಗಳಲ್ಲಿಆರಾಧ್ಯಪುರುಷನೂ ಆದ 
ಪರದ್ಳೆ ವವೆಂಬುದು ನೀಸಂದಿಗ್ಗವಾಗಿ ಸಿದ್ಧವಾಗುವುದು. ದೇವತೆಗಳ, ಪಿತೃ, ಭೂತಗಳ ಆರಾಧನೆ 
ತಾ ಅಲಫಲವು ದೊರೆಯುವುದೆಂದೂ ಅನ್ಯದೇವತೆಗಳನ್ನು eds ಅವರ ಒಳಗಿದ್ದು 
ಅದನ್ನು ಸ್ನೀಕರಿಸಿ ಆ ಕುದ್ರ ಫಲಗಳನ್ನು ನಡುವ ಸರ್ವಯಜ್ಞಭೋಕ್ಷನಾದ ಶ್ರಿ (ಹರಿಯೇ. 
ಸರ್ವೋತ್ತಮ ದೇವತೆಯಾಗಿದ್ದು ಅವನ ಆರಾಧನೆಯಿಂದ ಮೋಕ್ಟರೂಪವಾದ ಮಹಾಫಲವು 
ದೊರೆಯುವುದೆಂಬುದನ್ನೂ ಮೇಲೆ ಉದಾಹರಿಸಿದ ಶ್ಲೋಕಗಳಲ್ಲಿ ನಿರೂಪಿಸಲಾಗಿದೆ. 


ಯಜ್ಞದ ವಿವಿಧ ಪ್ರಕಾರಗಳು 

ಪರಮಾತ್ಮನ ಸ್ವಾತಂತ್ರ ಟ ಸರ್ವಕರ್ತೃತ್ವಗಳನ್ನು ಸರ್ವದಾ ಸ್ಮರಿಸಿಕೊಂಡು ಕ್ಲುದ್ರ 
ಫಲಾಶೆಗಳಿಲ್ಲದೆ ಭಗವಂತನ. ಸೇವಾರೂಪವಾಗಿ ಸ್ಪಧರ್ಮವನ್ನಾಚರಿಸುವುದೇ ನಿಜವಾದ 
ಕರ್ಮಾಚರಣೆಯಾಗಿದೆ. ಯಜ್ಞ! ರೂಪವಾದ ಇಂತಹ ಕರ್ಮವು ನಮಗೆ ಸಂಸಾರ ಬಂಧನಕ್ಕೆ 
ಪೋಷಕವಾಗುವುದಿಲ್ಲ ಎಂಬುದೇ ಇಷ್ಟರವರೆಗಿನ ಗೀತೋಪದೇಶದ ಮಧಿತಾರ್ಥವಾಗಿದೆ. 
ಯಜ್ಞ ರೂಪವಾದ ಈ ಕರ್ಮದ ವಿವಿಧ ರೀತಿಗಳನ್ನು ಈ ನಾಲ್ಕನೆಯ ಅಧ್ಯಾಯದಲ್ಲಿ 


ಪರಮಾತ್ಮನು ವಿವರಿಸುತ್ತಾನೆ: 
ದ್ರವ್ಯಯಜ್ಞಾಸ್ತಪೋಯಜ್ಞಾಃ ಯೋಗಯಜ್ಞಾ ಸ್ತಥಾಪರೇ । 
ಸ್ವಾಧ್ಯಾ ಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ Il (4.28) 


ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ । (4.32) 


ಪರಮಾತ್ಮನ ಪ್ರೀತಿಯಾಗಲಿ ಎಂಬ ಉದ್ದೇಶದಿಂದ ಕಾಮರಾಗಾದಿಗಳು ಇಲ್ಲದೇ ಮಾಡುವ 
ಕಾರ್ಯಗಳೆಲ್ಲವೂ ಯಜ್ಞ] ಗಳೇ. ಅಗ್ನಿಯಲ್ಲಿಆಹುತಿಯನ್ನು ನೀಡಿ ನಡೆಸಲಾಗುವ ಪ್ರಸಿದ್ದವಾದ 
ಯಜ್ಞವನ್ನು ಸಂನ್ಯಾಸಿಗಳು ಮಾಡಬಾರದು ಎಂದಿದೆ. ಆದರೆ ಗೀತೆಯಲ್ಲಿನಿರೂಪಿಸಿದ ಯಜ್ಞಕ್ಕೆ 
ಎಲ್ಲರೂ ಅಧಿಕಾರಿಗಳೇ. ಯೋಗಿಗಳು ಮಾಡುವ ಭಗವದುಪಾಸನೆಯೂ ಸಾಧಕರು ನಡೆಸುವ 
ಇಂದ್ರಿಯ ನಿಗ್ರಹ, ಉಪವಾಸ, ಪ್ರಾಣಾಯಾಮಾದಿಗಳೂ ವಿದ್ದಾಂಸರ ಪಾಠಪ್ರವಚನಗಳೂ 
ಎಲ್ಲವೂ ಯಜ್ಞಗಳೇ ಆಗಿವೆ. ಹೆಚ್ಚೇಕೆ, ಇಂದ್ರಿಯಗಳಿಂದ ನಡೆಯುವ ವಿಷಯೋಪಭೋಗ 
ವ್ಯವಹಾರವೂ ಕೂಡ ಯಜ್ಞವೇ ಆಗುವುದು. 


34 


ಶಬ್ದಾದೀನ್‌ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ಪತಿ । (4.26) 


ಇಂದ್ರಿಯವೆಂಬ ಅಗ್ನಿಯಲ್ಲಿ ರೂಪ ರಸ ಮುಂತಾದ ಹವಿಸನ್ನು ಕೆಲವರು 
ಹೋಮಿಸುವರೆಂದು ವಿಷಯೋಪಭೋಗದ ಯಜ್ಞವನ್ನು ವರ್ಣಿಸಲಾಗಿದೆ. ಶರೀರವೂ 
ಪರಮಾತ್ಮನ ಸೇವೆಗೆ ಉಪಕರಣವೆಂದು ಬಗೆದು, ಸೇವಾಕಾರ್ಯವು ಅವ್ಯಾಹತವಾಗಿ ನಡೆಯಲಂಬ 
ಭಾವನೆಯಿಂದ, ನಿರಭಿಮಾನದಿಂದ ಶರೀರ ಪೋಷಣೆಗಾಗಿ ಆಹಾರಾದಿ ಪದಾರ್ಥಗಳನ್ನು 
ಸ್ವೀಕರಿಸಿದರೆ ಅದೂ ಪವಿತ್ರವಾದ ಯಜ್ಞವೆನಿಸುವುದು. ಯಾಂತ್ರಿಕನು ತನ್ನ ಯಂತ್ರವು 
ಸರಿಯಾಗಿ ಕೆಲಸಮಾಡಲೆಂದು ಅದಕ್ಕೆ ಎಣ್ಣೆಯನ್ನು ಹಾಕುವಂತೆ ಶರೀರವೂ ಒಂದು 
ಯಂತ್ರೋಪಕರಣವೆಂದು ಭಾವಿಸಿ ಅದಕೆ | ಪೋಷಕದ್ರ ವ್ಯ ವನ್ನು ಜ್ಞಾನಿಯು ನೀಡುವನು. ಈ 
ಸಂದರ್ಭದಲ್ಲಿ ಅವನಲ್ಲಿ ಯಾವುದೇ ಚಿತೋದ್ರೆ ಕ PAE ಅವಕಾಶವಿರುವುದಿಲ್ಲ ಇಂತಹ 
ಮಾನಸಿಕ ಸುಸ್ಥಿತಿಯಿಂದ ನಡೆಸಲಾಗುವ ಆಹಾರಾದಿ ಸೇವನೆಯಾಗಲೀ ಇತರ ಎಲ್ಲಾದೈನಂದಿನ 
ಶಾರೀರಿಕ ವ್ಯವಹಾರಗಳಾಗಲೀ ಯಜ್ಞದ ಪ್ರಭೇದಗಳೆಂದೇ ಗೀತೆಯಲ್ಲಿ ಪರಿಗಣಿಸಲಾಗಿದೆ. 


ಛಾಂದೋಗ್ಯೋಪನಿಷತ್ತಿನಲ್ಲಿ ಜೀವನವನ್ನೇ ಒಂದು ಯಜ್ಞವೆಂದು ಕರೆಯಲಾಗಿದೆ. 
ಪರಮಾತ್ಮನ ಸೇವೆಗಾಗಿಯೇ ತನ್ನ ಜೀವನದ. ಸಕಲ ವ್ಯವಹಾರಗಳನ್ನು ಮೀಸಲಾಗಿರಿಸಿದ 
ಪುಣ್ಯ ಪುರುಷನ ಜೀವನವೇ ಒಂದು ಪರಮಯಜ್ಞವೆನಿಸುವುದು. ಎಲ್ಲಿತ್ಯಾಗವಿದೆಯೋ, ಎಲ್ಲಿ 
ಭಗವಂತನಲ್ಲಿ ಸಮರ್ಪಣಬುದ್ದಿ ಇದೆಯೋ, ಅಲ್ಲೇ ಯಜ್ಞದ ಜನ ತಿರುಳು ಇದೆ. 
ಪವಿತ್ರವಾದ ಜೀವನದಲ್ಲಿ ಈ ಭಾವವು ಸಂಪೂರ್ಣವಾಗಿ 'ಅನುಸೂತ್ಯ ವಾಗಿರುವುದರಿಂದ 
ಅದನ್ನು ಯಜ್ಞವೆಂದು ಕರೆದಿರುವುದು ಸಹಜವೇ ಆಗಿದೆ. ಯಜ್ಞದಲ್ಲಿದಕ್ಟಿ! ಣೆಗೆಪ ಪ್ರಮುಖವಾದ 
ಸ್ಥಾನವಿರುವುದು. ದಕ್ಷಿಣೆಯು ಯಾವುದೆಂಬುದನ್ನು ವಿವೇಚಿಸಿ ಸತ್ಯ, ದಯೆ, ಅಭಯಗಳೇ 
ದಕ್ಷಿಣೆಗಳೆಂದು ಉಪನಿಷತ್ತು ನಿರೂಪಿಸಿದೆ. ಈ ಸದು ಗಳಿಂದಲೇ 'ನಮ್ಮ ಜೀವನಯಜ್ಞವೂ 
ಪರಿಪೂರ್ಣತೆಯನ್ನೂ ಸಾಫಲ್ಯವನ್ನೂ ಪಡೆಯಬಲ್ಲದು. ಮರಣವೇ ಈ ಯಜ್ಞದ 
ಅವಭೃಥವೆಂದು ಮಾರ್ಮಿಕವಾಗಿ ಕೊನೆಯಲ್ಲಿ ವರ್ಣಿಸಲಾಗಿದೆ. ನಿಜವಾದ ಜ್ಞಾನಿಯೂ 
ಕರ್ತವ್ರ ನಿರತನೂ ಆದ ವ್ಯಕ್ತಿಯು ಮರಣಕ್ಕೆ [ ಅಂಜುವುದಿಲ್ಲ ಮರಣವೊಂದು ವರದಾನ ಎಂದು 
ಬಗೆದು ಅದನ್ನು elie ಎದುರಿಸುವನು. ಯಜ್ಞವನ್ನು ಅನುಷ್ಠಾನ ಮಾಡುವವರು 
ಅವಭೃಥ ಸ್ನಾನಕ್ಕೆ ಉತ್ಸಾಹದಿಂದ ಹಾತೊರೆಯುವಂತೆ ತನ್ನ ಜತನ ಪರಮಸಿದ್ದಿ: ಯನ್ನು 
ಪಡೆಯುವುದಕಾಗಿ ಮರಣವನ್ನು ಆನಂದದಿಂದ ಕರ್ಮಯೋಗಿಗಳು ಸ್ವಾಗತಿಸಬಲ್ಲರು. 


ಹೀಗೆ ಯಜ್ಞವನ್ನು ಅತ್ಯಂತ ವಿಸ್ಪತವಾದ ಅರ್ಥದಲ್ಲಿನಮಗೆ ಗೀತೆಯು ತೋರಿಸಿದೆ. ತಾನು, 
ತನ್ನದು ಎಂಬ ಪರಿಮಿತ ವರ್ತುಲದಲ್ಲಿಯೇ ತಿರುಗುತ್ತ ಸ್ವಾರ್ಥಕ್ಕಾಗಿಯೇ ಜೀವನದ ಎಲ್ಲ 
ವ್ಯವಹಾರಗಳನ್ನೂ ನಡೆಸುವ ಭೋಗಜೀವನದಿಂದ ನಮ್ಮನ್ನು ಪರಾವೃತ್ತಗೊಳಿಸಿ ಲೋಕಕ್ಕಾಗಿ, 
ಲೋಕದ ಅಂತರ್ಯಾಮಿಯಾದ ಭಗವಂತನಿಗಾಗಿ, ತನ್ನ ಜೀವನವನ್ನು ಧಾರೆ ಎರೆಯುವ 


35 


ತಾ ್ಯಗಜೀವನವನ್ನು ಗೀತೆಯು ನಮಗೆ ಬೋಧಿಸಿದೆ. ಸ್ಪರ್ಗ, ಸಂಪತ್ತು ಮೊದಲಾದ ಲೌಕಿಕ 
ಸುಖಗಳನ್ನು ಪಡೆಯುವುದಕ್ಕಾಗಿ ವಿವಿಧ ದೇವತೆಗಳ ಹೆಸರಿನಲ್ಲಿ ಅಗ್ನಿಯಲ್ಲಿಫೃತ, ಹವಿಸ್ಸುಗಳನ್ನು 
ಪ ಪ್ರಕ್ಷೇಪಿ ಸುವುದೇ ಯಜ್ಞವೆಂದು ಭಾವಿಸಿದ ಜನತೆಗೆ ಯಜ್ಞ ಸದ ವಿಸಾ ರವಾದ ಭವ್ಯ ರೂಪವನ್ನು 
ಗೀತೆಯಲ್ಲಿ ವಿವರಿಸಲಾಗಿದೆ. ಸ್ವಾಮಿಯು ತನ್ನ ವಿಶ್ವರೂಪವನ್ನು ನಮಗೆ ತೋರಿಸಿರುವನು. ಲೌಕಿಕ 
ಯಜ್ಞದಲ್ಲಿ ಪಶುವಧೆಯೂ ಒಂದು ಅಂಗವಾಗಿ ಪರಿಗಣಿತವಾಗಿದೆ. ಗೀತೆಯು ಬೋಧಿಸಿದ 
ಯಜ್ಞದಲ್ಲಿ ನಾವು ವಧಿಸಬೇಕಾಗಿರುವ ಪಶುಗಳೆಂದರೆ ನಮ್ಮ ಒಳಗಿರುವ ಅಹಂಕಾರ 
ಮಮತೆಗಳೇ ಆಗಿವೆ. ಭೋಗಲಾಲಸೆಗೆ ಪರವಶರಾದ ಜನರು ಪಶುಗಳಂತೆಸೆ ಸ್ವೀಚ್ಛಾಪ ಪ್ರವೃತ್ತರಾಗಿ 
ಅವಿವೇಕದಿಂದ ವರ್ತಿಸುತ್ತಾರೆ. ನಮ್ಮಲ್ಲಿ ಹುದುಗಿರುವ ಈ ಪಶುತ್ತವನ್ನು ) ವಧಿಸುವುದೇ ಗೀತೆಯು 
ವಿಧಿಸುವ ಯಜ ಸದ ಪವಿತ್ರ ಬಲಿಯಾಗಿದೆ. ಮಮತೆ ಮೋಹಗಳಿಗೆ ಬರ ಜನರು ಎಲ್ಲವನ್ನು 
ಮೇಕೆಯಂತೆ " "ಮೇ ಮೇ'' - ನನ್ನದು ನನ್ನ ದೆಂದು ಅನ್ನುವರು. ಇಂತಹ ಸ್ವಾರ್ಥ ಪಶುವಿನ 
ವಿಹಾರ ಭೂಮಿಯಾಗಿದೆ ನಮ್ಮ ಜೀವನ. 


ಇದಮದ್ಯ ಮಯಾ ಲಬ್ಬಂ ಇಮಂ ಪ್ರಾಪ್ಟೇ ಮನೋರಥಮ್‌ । 
ಈಹಂತೇ ಕಾಮಭೋಗಾರ್ಥಮನ್ಯಾಯೇನಾರ್ಥಸಂಚಯಾನ್‌ Il (16.13) 


ಪ್ರಪಂಚದಲ್ಲಿ ಯಾವುದು ಕಾಣಸಿಗುತ್ತದೋ ಅದೆಲ್ಲಾತನ್ನದಾಗಬೇಕೆಂದು ಇವರು ಸದಾ 
ಬಡಬಡಿಸುತ್ತಾರೆ. ಇಂದು ಇದನ್ನು ಪಡೆದಿದ್ದೇನೆ. ನಾಳೆ ಇನ್ನೊಂದನ್ನು ಪಡೆಯಬೇಕೆಂಬುದೇ 
ಇಂತಹವರ ಮಂತ್ರ, ಚಿಂತನೆಗಳು. ಸಂಪತ್ತನ್ನು ಅಭಿವೃದ್ದಿಪಡಿಸಲು, ಅಧಿಕಾರಕ್ಕೆ ಕೊನೆಯವರೆಗೂ 
ಅಂಟಿಕೊಳ್ಳಲು ಯಾವ ಅಕೃತ್ಯ ಅವ್ಯವಹಾರಗಳನ್ನು ಮಾಡಲೂ ಇಂತಹ ಜನರು ಅಂಜುವುದಿಲ್ಲ, 
ಇಂದು ಇಂತಹ ಪ್ರವೃತ್ತಿಯನ್ನು ಎಲ್ಲರಂಗಗಳಲ್ಲೂಬಹಳ ಅಸಹನೀಯವನ್ನುವಸ್ಥಿತಿಯಲ್ಲಿನಾವು 
ನೋಡುತ್ತಲೇ ಇದ್ದೇವೆ. ಗೀತೆಯು ನಿರೂಪಿಸಿದ ಈ ಯಜ್ಞದೃಷ್ಟಿಯು ನಮ್ಮ ಜೀವನದ ಎಲ್ಲ 
ರಂಗಗಳಲ್ಲೂ ವ್ಯಾಪಿಸಿದರೆ ಮಾತ್ರ ಈ ವಿಕಲ್ಪ ವಿಕಾರಗಳ ನಿರ್ನಾಮವಾಗಬಲ್ಲದು. ಈ 
ಸ್ವಾರ್ಥಪಶುವಿನ ಬಲಿದಾನ ಮಾಡಿ ವಿಶ್ವದ ಅಧಿದೇವತೆಯಾದ ಭಗವಂತನಿಗೆ ನಮ್ಮದೆಲ್ಲವನ್ನೂ 
ಅರ್ಪಿಸಿ ಅವನ ಪೂಜಾರೂಪವಾಗಿ ವಿಶ್ವರಹಿತಕರವಾದ ಸೇವಾಕಾರ್ಯಗಳನ್ನೆಲ್ಲನಡೆಸುವುದೇ 
ಈ ಜೀವನವ್ಯಾಪಿ ಪವಿತ್ರ ಯಜ್ಞವಾಗಿದೆ. ಇದೇ ಭಗವಂತನ ನಿಜವಾದ ಮಹಾಪೂಜೆ 
ಯೆನಿಸುವುದು. 


ಪಾತಃಪ,ಬತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ | 


J ನನ ಆ 


ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ॥ - ಪಂಚರಾತ್ರ 
ಎಂದು ಹೇಳಿದಂತೆ ಬೆಳಗಿನಿಂದ ಸಾಯಂಕಾಲದವರೆಗೆ ನಾವು ಮಾಡುವ ಎಲ್ಲಾ 


ಕಾರ್ಯಗಳೂ ಪರಮಾತ್ಮನ ಪೂಜೆಯೆನ್ನುವ ರೀತಿಯಲ್ಲಿನಾವು ವ್ಯವಹರಿಸಬೇಕು. ದಿನಕ್ಕೆ ಒಂದು 
ಘಂಟೆಯಾಗಲೀ ವಾರಕ್ಕೆ ಒಂದು ದಿನವಾಗಲೀ ದೇವರ ಪೂಜೆಯನ್ನು ಮಾಡಿ, ದೇವರನ್ನು, 


36 


ಕರ್ಮವನ್ನು ಗುಡಿಯೊಳಗಾಗಲಿ ಪೆಟ್ಟಿಗೆಯಲ್ಲಾಗಲಿ, ನಮಗೂ ಅದಕ್ಕೂ ಮುಂದಿನ 
ಶೂಜಾಪ್ರಾರ್ಥನೆಗಳವರೆಗೆ ಸಂಬಂಧವೇ ಇಲ್ಲವೆನ್ನುವ ರೀತಿಯಲ್ಲಿಬಿಟ್ಟುಉಳಿದ ಸಮಯದಲ್ಲಿ 
ಬೇಕಾದಂತೆ ವ್ಯವಹರಿಸುವ ಧರ್ಮವನ್ನು ಗೀತೆಯು ನಮಗ ಬೋಧಿಸುತ್ತಿಲ್ಲ ಧರ್ಮವು 
ಜೀವನವ್ಯಾಪಿಯಾಗಿರಬೇಕು. ಧರ್ಮವು ಜೀವನದ ಒಂದು ಅಂಗವಾಗಿರದೆ ಜೀವನದ ಎಲ್ಲ 
ರಂಗಗಳಿಗೂ ಚೈತನ್ಯದಾಯಿಯಾಗಿ ಅದು ಶರೀರಕ್ಕೆ ಆತ್ಮದಂತೆ ನಮ್ಮ ಜೀವನದಲ್ಲಿ 
ಪ್ರತಿಷ್ಠಿತವಾಗಿರಬೇಕು. ಜೀವನನಿರ್ವಾಹಕ್ಕಾಗಿ ನಾವು ನಡೆಸುವ ವ್ಯವಹಾರಗಳನ್ನು ನಾವು 
ಧರ್ಮದಿಂದ ಬೇರ್ಪಡಿಸಿ ಇಡಬಾರದು. ಪರಮಾತ್ಮನಲ್ಲಿ ಭೃತ್ಯ ಭಾವನೆಯನ್ನು ತುಂಬಿಕೊಂಡು 
ತಾನು ಮಾಡುವ ಜೀವನವ ತ್ತಿಗಳಲ್ಲಿಯೂ ಪ್ರಾಮಾಣಿಕತೆ ಹಾಗೂ ಲೋಕಹಿತದ ಶೈಷ್ಣಿಯನ್ನು 
ಬೆಳೆಸಿಕೊಂಡು ಅನಿಷಿದ್ದವಾದ ಲೌಕಿಕ ವ್ಯ ವಹಾರಗಳನ್ನು ನಡೆಸಿದಲ್ಲಿ ಅದೂ 
ಧರ್ಮವೆನಿಸುವುದು. 
kk 5% 
ಸಂನ್ಯಾಸ ಮತ್ತು ಕರ್ಮಯೋಗ 


ಸಂನ್ಯಾ ಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ 
ಯಚ್ಛೆ, €ಯ ಏತಯೋರೇಕು ತನ್ನೇ ಬ್ರೂಹಿ ನಾಕೆ 11 (5.1) 


ಶ್ರೀಕ್ಷ ೈಷ್ಟನು ತನ್ನ ಉಪದೇಶದಲ್ಲಿ ಕಾಮ-ಕೊ 


ಕ್ರೋಧ ಮೊದಲಾದ ಹೃ ದಯದೋಷನವನ್ನು 
ಪರಿತ್ಯ ಜಿಸುವ 


ವುದು ಮತ್ತು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ತವ್ಯವನ್ನಾ ಚರಿಸುವುದು- -ಈ ಎರಡು 
ಸಂಗತಿಗಳನ್ನು ಮುಖ್ಯವಾಗಿ 'ಬೋಧಿಸಿರುವನ್ನು. ಈವರೆಗಿನ ಬೋಧನೆಯ ಸಾರಾಂಶವು ಇದೇ 
ಆಗಿದೆ. ಆದರೆ ಇವರೆಡರಲಿ ್ಲ ಯಾವುದು ಪ ಪ್ರಧಾನವೆಂಬುದನ್ನು ತಿಳಿಯುವ ಕುತೂಹಲವನ್ನು 
ಅರ್ಜುನನು ವ ;ಕಪಡಿಸುತ್ತಾನೆ. ಕಾಮಾದಿ ಮನೋದೋಷಗಳ ನಿವಾರಣೆಯೇ 
ಮುಖ್ಯವಾಗಿರುವುದಾದರೆ ಅದನ್ನೇ ಸಾಧಿಸಿದರೆ ಸಾಲದೇ? ಕಾಮದೆ ಶೇಷಗಳ ಜಾಲವಾದ ಈ 
ಯುದ್ಧದ ತೊಡಕಿನಿಂದ ತಾನು ಪ ಪಾರಾಗಬಾರದೇಕೆ? ಎಂಬುದು ಅರ್ಜುನನ ವಿಚಾರವಾಗಿದೆ. 
ಸಂನ್ಯಾಸ ಮತ್ತು ಕರ್ಮ ಇವೆರಡನ್ನೂ ಒಬ್ಬನೇ ನಿರ್ವಹಿಸಲಾರ. ಒಂದು ಸಂನ್ಯಾಸಿಗಳಿಗೆ 
ಬಂ ಇನ್ನೊಂದು ಗ್ನ ಹಸ್ಥರಿಗಾಗಿಯೇ ಮೀಸಲು. ಪರಸ್ಪರ BSL ಈ 


ಸಂನ್ಯಾಸ ಮತ್ತು ಕರ್ಮಯೋಗಗಳಲ್ಲಿ ತಾನು ಯಾವುದರ ಆಯ್ಕೆ 'ಮಾಡಲಿ? ಎನ್ನು ವುದೂ 
i ಜಿಜ್ಞಾಸೆಯಾಗಿದೆ. 


ಇದಕ್ಕೆ ಭಗವಂತನ ಉತ್ತರ ಹೀಗಿದೆ: ಈ ಸಂನ್ಯಾಸ ಮತ್ತು ಕರ್ಮಯೋಗಗಳು ಪರಸರ 
ವಿರೋಧಿಗಳಾಗಿರದೆ ಪರಸರ ಪೂರಕಗಳಾಗಿವೆ. ಸಂನ್ಯಾಸ ಮತ್ತು ಕರ್ಮಯೋಗ - ಈ 
ಶಬ್ದಗಳಿಂದ ಯತಿಧರ್ಮ ಗೃಹಸ್ಥ ಧರ್ಮಗಳನ್ನು ಇಲ್ಲಿನಿರೂಪಿಸಲಾಗಿಲ್ಲ ಸಂನ್ಯಾಸ 


37 


ಎಂದರೆ ಮನಸಿನಲ್ಲಿ ಹುದುಗಿರುವ ಕಾಮ, ದ್ವೇಷ, ಮೋಹ ಮೊದಲಾದ ವಿಕಾರಗಳ 
ಎಮೋಚನೆಯೇ ಆಗಿದೆ. ಇದು ಕರ್ಮಯೋಗದ ಪೂರ್ವಾಂಗವಾಗಿದೆ. ಕಾಮದ್ದೇಷಾದಿ 
ಹೃದಯ ದೋಷಗಳನ್ನು ಕಿತ್ತೊಗೆದು ಅಂತಃಕರಣವನ್ನು ಹದಗೊಳಿಸಿದ ನಂತರ ಕರ್ಮದ 
ಪವಿತ್ರಾಂಕುರಗಳನ್ನು ಅಲ್ಲಿ ನೆಡದಿದ್ದರೆ ಆವರೆಗೆ ಮಾಡಿದ ಪ್ರಸಾಧನ ಪರಿಷ್ಠರಣಗಳೆಲ್ಲ 
ವ್ಯರ್ಥವಾಗುವುದಿಲ್ಲವೇ? ಹೊಲದ ಕಳೆಗಳನ್ನು ಕಿತ್ತೊಗೆದು ಅದನ್ನು ಕೃಷಿ ಯೋಗ್ಯವಾಗುವಂತೆ 
ಮಾಡಲು ಬೇಕಾದ ಸಾಧನ ಸಂವಿಧಾನಗಳನ್ನು ನಡೆಸಿ, ಕೃಷಿಯನ್ನು ಮಾತ್ರ ಮಾಡದಿದ್ದಲ್ಲಿ 
ಅಷ್ಟರವರೆಗಿನ ಶ್ರಮ ಸಾಧನೆಯೆಲ್ಲಸಂಪೂರ್ಣ ವಿಫಲವೆನಿಸುವುದು. ಗೀತೆಯಲ್ಲಿಇದುವರೆಗೆ 
ನಿರೂಪಿಸಲಾದ ರಾಗದ್ದೇಷಾದಿ ಪರಿತ್ಯಾಗರೂಪವಾದ ಈ ಸಂನ್ಯಾಸವು ಮನಸನ್ನು 
ಹದಗೊಳಿಸುವ ಪ ಕ್ರಿಯೆಯೇ ಆಗಿದೆ. 


ಜ್ಞೇಯಃ ಸ ಸ ನಿತ್ಯ ಸಂನ್ಯಾ ಸೀಯೋನ ದ್ದೇಷ್ಟಿ ನ ಕಾಂಕ್ಚತಿ | (5.3) 


ಸುಖದುಃಖಗಳ ದ್ವಂದ್ವವನ್ನು ದಾಟಿನಿಂತುದ್ದೆ ಸೇಷ-ಕಾಂಕ್ಚೆಗಳನ್ನು ಕಿತ್ತು ಒಗೆದ ವ್ಯಕ್ತಿಯೇ 
ಸಂನ್ಯಾಸಿ ಎನಿಸುವನು. ಬತ ಸಂನ್ಯಾ ಸಿಯನ್ನು "ದಂಡ iid 
ಗುರುತಿಸಬೇಕಾಗಿಲ್ಲ, ಸಂಸಾರ ಮುಗ ಮಧ್ಯ ದಲ್ಲಿದ್ದುಕೊಂಡೇ ಈ 
ಸನ್ಯಾ ಸಿಮನೋವೃ ತ್ಲಿಯನ್ನು ಪಡೆಯಲು ಎಲ್ಲರೂ ಪ್ರಯತ್ನಿ. ಜು ಆದರೆ ಈ ಮಾನಸಿಕ 
Wa ಪರಿತ್ಯಾಗವೇ ಅಂತಿಮ ಸಾಧನೆಯೆಂದು ಜವ ಗ್ರಹಿಸಬಾರದು. ಭಗವಂತನ 
ಸಾಕ್ಷಾತ್ಕಾರಕ್ಕಾಗಿ ನಾನ ಮಾಡಲಿರುವ ಮಹಾ ಸಾಧನೆಗೆ ಇದು ಭೂಮಿಕೆಯಾಗಿರುವುದನ್ನು 
ನಾವು ಗಮನದಲ್ಲಿ] ಟ್ಟುಕೊಳ್ಳಬೇಕು. ಗೀತೆಯು ಹೇಳಿದ ಈ ನಿತ್ಯಸಂನ್ಯಾ ಸವು ಮನಸಿನ ಪರಿಷ್ಕರಣ 
ಮಾತ್ರ ವಾಗಿದ್ದು 'ಭಗವದರ್ಪಣಭಾವನೆಯಿಂದ ನಾವು sae ಕರ್ತವ್ಯಾ ನುಷ್ಠಾನದಿಂದಲೇ 
ಅದು ಸಮಗ್ರ ತೆಯನ್ನು ಪಡೆಯುವುದು. ಹೀಗೆ ಈ ಸಂನ್ಯಾ ಸಹಾಗೂ ರಟ 
ಪರಸ್ಪರ ಪೂರಕಗಳಾಗಿದ್ದು ರಾಗಾದಿ ಪರಿವರ್ಜನದಿಂದಲೇ ನಾವು ತೃಪ್ತರಾಗದೆ 
ನಿಷ್ಕಾಮಕರ್ಮಾಚರಣೆಯಿಂದ ನಮ್ಮ ಸಾಧನೆಗೆ ಪರಿಪೂರ್ಣತೆಯನ್ನು ತಂದುಕೊಳ್ಳಬೇಕು ಈ 
ಅಭಿಪ್ರಾಯದಿಂದಲೇ, 


ತಯೋಸ್ತು ಕರ್ಮಸಂನ್ಯಾಸಾತ್‌ ಕರ್ಮಯೋಗೋ ವಎಶಿಷ್ಯತೇ 1 (5.2) 

ಎಂದು ಸಂನ್ಯಾಸಕ್ಕಿಂತಲೂ ಕರ್ಮಯೋಗಕ್ಕೆ ಹೆಚ್ಚಿನ ಮಹತ್ತ್ವವನ್ನು ಗೀತೆಯಲ್ಲಿ 
ಹೇಳಲಾಗಿದೆ. 
ಕರ್ಮಯೋಗಿಯ ನಿರ್ಲಿಪ್ತತೆ 


ರಾಗದ್ದೇಷಾದಿತ್ಯಾಗ ಮತ್ತು ನಿಷ್ಕಾಮಕರ್ಮಾಚರಣ ಇವೆರಡನ್ನು ತನ್ನಲ್ಲಿಅಳವಡಿಸಿಕೊಂಡ 
ಕರ್ಮಯೋಗಿಯು ಎಲ್ಲರಂತೆ ಲೌಕಿಕ ವ್ಯವಹಾರಗಳನ್ನೇನೋ ನಡೆಸುತ್ತಿರುತ್ತಾನೆ. ಆದರೆ ಅವನ 


38 


3ತಿಯೊಂದು ಆಚರಣೆಯಲ್ಲಿಯೂ ಬ್ರಹ್ಮಾರ್ಪಣದೃಷ್ಟಿಯು ಅನುಸೂತ್ಯವಾಗಿರುವುದು. 
ಯಾವ ಕ್ಷಣದಲ್ಲಿಯೂ ತಾನು ಇದನ್ನು ಮಾಡಿದೆನೆಂಬ ಅಹಂಕಾರದ ಭಾವವೇ ಅವನಲ್ಲಿ 
ಉದಯವಾಗುವುದಿಲ್ಲ ಭಗವಂತನ ಶಕ್ತಿ, ಇಚ್ಛೆಗಳಿಂದ ತನ್ನ ಶರೀರ ಇಂದ್ರಿಯಗಳಲ್ಲ 
ಪ್ರವರ್ತಿಸುತ್ತವೆ, ಎಂಬ ಭಾವನೆಯು ಅವನಲ್ಲಿನಿತ್ಯಜಾಗೃತವಾಗಿರುತ್ತದೆ. 


ದೈನಂದಿನ ಪ್ರತಿಯೊಂದು ಸಾಧಾರಣ ಚಟುವಟಿಕೆ ನಡೆಯುತ್ತಿರುವಾಗಲೂ ಈ 
ಅನುಸಂಧಾನವು ಅವನಲ್ಲಿ ಓತಪ್ರೋತವಾಗಿರುವುದು. ಆದುದರಿಂದಲೇ ಈ ಜಗತ್ತಿನ 
ಮಧ್ಯದಲ್ಲಿಯೇ ಸಾಂಸಾರಿಕ ವ್ಯವಹಾರಗಳ ಜಾಲದಲ್ಲಿ ಇದ್ದರೂ ಆತನು ನಿರ್ಲಿಪ್ರನೆನಿಸಿದ್ದಾನೆ. 
ಅಂತರಂಗದಲ್ಲಿ ನೈರ್ಮಲ್ಯ ಹಾಗೂ ತತ್ತ ಎಸ್ಮೌನದ ಹಿನ್ನೆಲೆ ಇರುವುದರಿಂದ ಈ ಲೌಕಿಕ 
ಕರ್ಮಗಳಿಂದ ಪಾಪದ iui ಸಂಪರ್ಕವೂ ಅವನಿಗೆ iii, 


ಪದ್ಧಪತ್ರ ಖುವಾಂಭಸಾ 


ವಿಶಾಲವಾದ ಜಲರಾಶಿಯ ಮಧ್ಯದಲ್ಲೇ ಇದ್ದು ಅಲ್ಲೇ ಹುಟ್ಟಿ ಬೆಳೆದಿದ್ದರೂ ತಾವರೆಯ ಎಲೆಗೆ 
ತೇವ ಅಂಟುವುದೇ ಇಲ್ಲ. ಬಟ್ಟೆಯನ್ನು ನೀರಿನಲ್ಲಿ ಅದ್ದಿದರೆ ಟ್ರ ಒದ್ದೆಯಾಗಿ ನೀರು 
ಬಟ್ಟೆಯನ್ನೆಲ್ಲಾ ವ್ಯಾಪಿಸುತ್ತದೆ. ತಾವರೆ "ಎಲೆಯನ್ನು ನೀರಿನಲ್ಲಿ ಮುಳುಗಿಸಿದರೂ ಒಂದು 
ಹನಿಯೂ. ಅದರಲ್ಲಿ ಅಂಟಿಕೊಳ್ಳುವುದಿಲ್ಲ. ನಿಷ್ಠಾಮಕರ್ಮದ ಪ ಪ್ರಕ್ರಿಯೆಯಲ್ಲಿಈ ಚಮತ್ನಾರವು 


ಅಡಗಿದೆ. ಪಾಪದ ಸೋಂಕು ಸಂಭವಿಸದಂತೆಯೇ ಈ ಜಗತ್ತಿನ ವ್ಯ ವಹಾರದಲ್ಲಿ ಬ್ರ 
ಭಾಗಿಯಾಗಬಲ್ಲನು. 


ಕರ್ಮಯೋಗಿಯಾದ ಒಬ ್ಬ ರಾಜನಿದ್ದನು. ಹಳೆಯ ಮಿತ್ರ ನೊಬ್ಬ ಆತನ ಬಳಿಗೆ ಬಂದು 
ಭೋಗವ್ಯವಹಾರಗಳ ಮಧ್ಯ ದಲಿ ಲ್ಲಿಯೇ ನೀನಿದ್ದರೂ ಎಲ್ಲರೂ ನಿನ್ನನ್ನು ಕರ್ಮಯೋಗಿ ಎಂದು 
ಕರೆಯುತ್ತಾರೆ. ಇದರ ರಹಸ್ಯವೇನು? ಎಂದು ಕೇಳುವನು. ಆ ರಾಜನು "ಅದರ ರಹಸ್ಯವನ್ನು 
ಸಾವಕಾಶವಾಗಿ ಹೇಳುವೆನು. ಮೊದಲು ನನ್ನ ಅರಮನೆಯ ಸಂದಿಗೊಂದಿಗಳನ್ನು 'ಬಿಡದೆ 
ಎಲ್ಲವನ್ನು ನೋಡಿಕೊಂಡು ಬಾ. ದರ್ಶನೀಯ ಕಲಾಳ ೈತಿಗಳನ್ನು ಕಣ್ಣುತುಂಬಾ ನೋಡು. ಆದರೆ 
ಜೋಕೆ, ಅರಮನೆಯನ್ನು ನೋಡುವಾಗ ಕೈಯಲ್ಲಿ ಹಿಡಿದುಕೊಂಡಿರುವ ದೀಪವು ಆರದಂತೆ 
ಎಚ್ಚರಿಕೆ ಇರಲಿ'' Wk ಹೇಳಿದನು. ಆಜ ಅರಮನೆಯನ್ನು ಸುತ್ತಾಡಿ ತಿರುಗಿ ಬಂದ 
ಮಿತ್ರ ನಲ್ಲಿ""ಅರಮನೆಯನ್ನೆಲ್ಲಾನೋಡಿದೆಯಾ?'' ಎಂದು ವಿಚಾರಿಸಿದಾಗ ""ಎಲ್ಲಾಭಾಗವನ್ನು 
ನೋಡಿದರೂ ನೋಡಿದಂತೆ. ಆಗಲಿಲ್ಲ ಕೈಯಲ್ಲಿ] ದ್ವದೀಪವು ಆರಲಾಗದೆಂದು ನೀನು ನಿರ್ಬಂಧಿ 
ಸಿರುವುದರಿಂದ ನನ್ನ ಗಮನವು ಯಾವಾಗಲೂ ಅದರ ಕಡೆಗೇ ಇತ್ತು. ನನ್ನ ದೃಷ್ಟಿಯು ದೀಪದ 
ಕಡೆಗೇ ಇದ್ದು ದರಿಂದ ಅರಮನೆಯನ್ನು ನೋಡಿದರೂ ನೋಡಿದಂತಾಗಲಿಲ್ಲ'' ಎಂದು ಅವನು 
ನುಡಿದನು. “ದೇ ನನ್ನ ಜೀವನದ ರಹಸ್ಯ '' ಎಂದು ರಾಜನು ಉತ್ತರಿಸಿದನು. ""ಭೋಗದ 


39 


ಹಾಗೂ ದೈನಂದಿನ ರಾಜಕೀಯ ವ್ಯವಹಾರದ ಮಧ್ಯದಲ್ಲಿ ನಾನಿದ್ದರೂ ನನ್ನ ಈ 
ಜೀವನಜ್ಯ್ಞೊ ೇೀತಿಯು ನಂದದಂತೆ ನಾನು ಎಚ್ಚರಿಕೆ ವಹಿಸುತ್ತಿದ್ದೇನೆ. ನನ್ನ ಅಂತರಂಗದ ಜ್ಯೋತಿಯ 
ಕಡಗೆ ನನ್ನ ಲಕ್ಷ , ಸದಾ ಇರುತ್ತದೆ. ಆದ್ದರಿಂದ ನಾನು ಈ ಎಲ್ಲ ವ್ಯವಹಾರದಲ್ಲಿ ಭಾಗಿಯಾಗಿದ್ದರೂ 
ಇವುಗಳನ್ನು ಆಚರಿಸದವನಂತೆ ಇರುವೆನು. ಈ ನಿರ್ಲಿಪ್ಪತೆಯೇ, ಅಂತರಂಗದಲ್ಲಿಯ ಈ ಜಾಗೃತ 
ಪ್ರಜ್ಞೆಯೇ ನನ್ನ ಜೀವನದ ಯಶಸ್ಸಿನ ಮೂಲವಾಗಿದೆ'' ಎಂದು ವಿವರಿಸುತ್ತಾನೆ. 
ಕರ್ಮಯೋಗಿಯ ಜೀವನದರ್ಶನವೆಲ್ಲಈ ಚಿಕ್ಕ ಹಾಗೂ ಮಾರ್ಮಿಕ ಕಥೆಯಲ್ಲಿ ಅಡಕವಾಗಿದೆ. 
ಜ್ಞಾನಿಯ ಸಮದೃಷ್ಟಿ 

ಪ್ರತಿಯೊಬ್ಬರ ವ್ಯವಹಾರಗಳ ಹಿನ್ನೆಲೆಯಲ್ಲಿಯೂ ಪರಮಾತ್ಮನ ಶಕ್ತಿಯನ್ನು ಕಾಣುವ 
ಬ್ರಹ್ಮಜ್ಞಾನಿಗಳು ಪ್ರಪಂಚದ ದರ್ಶನ ವ್ಯವಹಾರಗಳಲ್ಲಿಯೂ ದಿವ್ಯ ಆನಂದವನ್ನೇ 
ಅನುಭವಿಸಬಲ್ಲರು. ಪ್ರತಿಯೊಂದು ವಸ್ತುವಿನಲ್ಲೂ ಪರಮಾತ್ಮನ ದಿವ್ಯರೂಪದ ದರ್ಶನವನ್ನು 
ಪಡೆಯುತ್ತಿರುವ ಅವರು ಈ ಪ್ರಾಪಂಚಿಕ ಸಂಪರ್ಕದಿಂದ ವಿಚಲಿತರೂ ವಿಕಾರವಶರೂ 
ಆಗಲಾರರು. ಐದ್ಯಾವಿನಯಸಂಪನ್ನ ರಾದ ಸಜ್ಜನರಲ್ಲಿ ಯೂ ಹಿಂಸಾಜೀವಿಗಳೆನಿಸಿದ ಅನಾಗರೀಕ 
ಕ್ರೂರ ಮನುಷ್ಯರಲ್ಲಿಯೂ ಹುದುಗಿದ ಭಗವತ್ತತ್ತ ವನ್ನು ಅವರು ಕಾಣಬಲ್ಲರು. ಈ ಪ್ರಪಂಚದಲ್ಲಿ 
ಎಷ್ಟೇ ಭೇದ, ವೈಚಿತ್ರ ಗಳಿದ್ದರೂ ಈ ಜಗತ್ತಿನಲ್ಲಿ ಅಂತರ್ಯಾಮಿ ಎನಿಸಿದ ಜಗತ್ಸಚೋದಕ 
ಶಕ್ತಿಯಾದ ಪರಮಾತ್ಮನು ಎಲ್ಲಕಡೆಗಳಲ್ಲಿಯೂ ಏಕರೂಪವಾಗಿ ನೆಲೆಸಿರುವನು. ಪ್ರಪಂಚದಲ್ಲಿ 
ವ್ಯವಹರಿಸುವಾಗ ಭಗವಂತನ ಈ ಸಮತೆಯ ದರ್ಶನದಿಂದ ಯಾವುದೇ ಕ್ಟೋಭವಾಗುವುದಿಲ್ಲ. 
ಎಲ್ಲಿ ನೋಡಿದರೂ ಭಗವಂತನ ಚಿದಾನಂದಮಯರೂಪ ಮತ್ತು ಅವನ ಅದ್ಭುತ 
ಶಕ್ತಿಕ್ರೆ ಯಾವಿಲಾಸವಿಭ್ರಮಗಳನ್ನು ಕಾಣುವ ಯೋಗಿಯು ಪ್ರಪಂಚದ ಪ್ರತಿಯೊಂದು 
ಪದಾರ್ಥದಲ್ಲಿ, ಯೂ ಆನಂದವನ್ನೆ € ಅನುಭವಿಸುವನು. ಶ್ರೀಮಧ್ವಾಚಾರ್ಯರು 
ಸಂನ್ಯಾಸಿಯಾಗಲು ಹೊರಟಾಗ ಎದುರಿಗೆ ಇದ್ದ ಹೊಲ ಮರಗಳ ಕಡೆಗೂ ನಮಸ್ಕರಿಸುತ್ತಿದ್ದು ದನ್ನು 
ಕಂಡು ಅಚ್ಚರಿಗೊಂಡ ಅವರ ಬಂಧುಗಳು ಇದೇನು ನಿನ್ನ ಈ ವಿಚಿತ್ರ ವ್ಯವಹಾರವೆಂದು ಕೇಳಲು, 
ನನ್ನ ಪ್ರೀತಿಯ ವಸ್ತುವು ಎಲ್ಲಕಡೆಗಳಲ್ಲಿಯೂ ಗೋಚರವಾಗುತ್ತಿರುವಾಗ ಅದಕ್ಕೆ ತಲೆಬಾಗದೆ 
ಹೇಗೆ ಇರಲಿ ಎಂದರಂತೆ. ಹೀಗೆ ಜ್ಞಾನಿಗಳಿಗೆ ಎಲ್ಲ ನೋಡಿದರೂ ಮಂಗಲಮಯ ದರ್ಶನ 
ಹಾಗೂ ನಿತ್ಯಾನಂದದ ಅನುಭವವೇ ದೊರೆಯುತ್ತಿರುವುದರಿಂದ ವೈಷಮ್ಯಪೂರಿತವಾದ 
ರುದ್ರ ಬೀಭತ್ಸವೆನಿಸಿದ ಈ ಜಗತ್ತಿಗೆ ಅವರು ಹೆದರುವುದಿಲ್ಲ 


ಜಗತ್ತಿನ ಎಲ್ಲ ಪದಾರ್ಥಗಳಲ್ಲಿಯೂ ಏಕರೂಪವಾಗಿ ಭಗವಚ್ಛ ಕ್ಕಿ ಪ್ರವಹಿಸಿಕೊಂಡಿದೆ. 
ಎದ್ಯುಚ್ಛಕ್ತಿಯು ಎಲ್ಲ ಕಡೆಗಳಲ್ಲಿಯೂ ಒಂದೇ ರೀತಿಯಿಂದ ಹರಿಯುತ್ತಿದ್ದರೂ ಬಲ್‌ಗಳಿಗೆ 
ಅನುಗುಣವಾಗಿ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಅದು ಅಭಿವ್ಯಕ್ತವಾಗುವಂತೆ ಭಗವಂತನು 
ಎಲ್ಲರಲ್ಲಿಯೂ ಏಕಪ್ರಕಾರವಾಗಿ ಅನುಸ್ಯೂತನಾಗಿದ್ದರೂ ಅಧಿಷ್ಠಾನವಾದ ಪದಾರ್ಥ ಹಾಗೂ 


40 


ಕ್ರಿಯ ಸ್ವರೂಪ ಯೋಗ್ಯತೆಗಳಿಗನುಸಾರವಾಗಿ ಪ್ರಕಟನಾಗುತ್ತಿರುವನು. ದುಷ್ಟರಲ್ಲಿಭಗವಂತನ 
ಕನ್ನಿಧಾನವಿದ್ದರೂ ಅವರ ದೌಷ್ಟ್ಯದರ್ಪಗಳಲ್ಲಿ ಅಡಗಿದ ಭಗವತ್ತತ್ತ ವನ್ನು ಕಾಣುವುದು 
ರಾಮಾನ್ಯ ಜನರಿಗೆ ಸಾಧ್ಯವಾಗದ ಕಾರ್ಯವಾಗಿದ್ದ! ರೆ ದುಷ್ಟ ಶಿಷ್ಠರಿಬ್ಬ! ರಲ್ಲಿಯೂ ಭಗವಂತನ 
ಹಾಗೂ ಅವನ ಏಕತ್ನದ ದರ್ಶನವನ್ನು ಪಡೆಯುವ ಭಾಗ್ಯ ಜ್ಞಾ] ನಿಗಳದಾಗಿದೆ. ಪರಮಾತ್ಮನು 
ಎಲ್ಲರಲ್ಲಿಯೂ ಒಂದೇ ರೀತಿಯಿಂದ ವ್ಯಾಪ್ತನಾಗಿದ್ದರೂ ಆವಾವ ವ್ಯಕ್ತಿಗಳ ಸ್ವಭಾವ ಮತ್ತು 
ಮೂಲಭೂತ ಅಭಿರುಚಿಗಳನ್ನನುಸರಿಸಿ ಜಗತ್ತಿನಲ್ಲಿ ದುಷ್ಪಶಿಷ್ಟರ ವಿಭಾಗ ವ್ಯವಸ್ಥೆಯಾಗಿದೆ. 
ಪರಮಾತ್ಮನು ಎಲ್ಲಕಡೆ ಇದ್ದಾನೆ ಎಂಬುದರಿಂದ ಸಜ್ಜನರು ದುರ್ಜನರು ಎಲ್ಲರೂ ಸಮಾನರು 
ಎಂಬುದಾಗಿ ಸಮತೆಯ ಅರ್ಥವಿಪರ್ಯಾಸವನ್ನು ನಾವು ಮಾಡಬಾರದು. ಇದೇ ಸಮದೃಷ್ಟಿ. 
ಪಂಡಿತಾಃ ಸಮದರ್ಶಿನಃ ॥ 
೫೫೫ 


ಕರ್ಮಯೋಗಿಗೆ ಲೋಕಸೇವೆ ಅನಿವಾರ್ಯ 


ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ । 
ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ ॥ (6.1) 


ಥ್ಯಾನಯೋಗದ ಮೊದಲು ನಾವು ಮಾಡುವ ಕರ್ನಗಳೆಂದರೆ ಜಪ, ಪೂಜೆ ಹಾಗೂ ಇತರ 
ವರ್ಣಾಶ್ರಮೋಚಿತಕರ್ತವ್ಯಗಳೆಂದು ಮಾತ್ರ ನಾವು ಭಾವಿಸಿದ್ದೇವೆ. ಪಾಠ-ಪ್ರವಚನ ಮುಂತಾದ 
ಆವಾವ ವರ್ಣಗಳು ಮಾಡುವ ವಿಶೇಷ ಧರ್ಮಗಳು ಮಾತ್ರವಲ್ಲದೆ ಎಲ್ಲ ವರ್ಣದವರೂ 
ಮಾಡಬೇಕಾದ, ಸರ್ವಸಾಧಾರಣವೆನಿಸುವ ಒಂದು ಶೆ ಷ್ಠ ಕರ್ತವ್ನವೂ ಇದೆ. ಅದೇ 
ನಾನಾಜನಿಶುಶ್ರೂಷೆ. ಈ ಜಗತ್ತಿನಲ್ಲಿರುವ ಅನೇಕ ಬಗೆಯ ಜನತೆಯ ಸೇವೆಯೂ ಸಾಧಕನು 
ಅನುಷ್ಠಿಸಬೇಕಾದ ಮುಖ್ಯ ಕರ್ತವ್ಯಗಳಲ್ಲಿ ಒಂದೆನಿಸಿದೆ. ಎಲ್ಲಿ ದುಃಖ, ರೋಗ, 


ಹಸಿವುಗಳಿವೆಯೋ ಅಂತಹ ಆರ್ತಜನರಿಗಾಗಿ ನಮ್ಮ ಹೃದಯ ಮಿಡುಕಬೇಕು. ಎಲ್ಲ 


ಜನರಲ್ಲಿರುವ ಹರಿಯನ್ನು ಸ್ಥರಿಸಿ ಸ್ವಾರ್ಥಭಾವನೆಯನ್ನು ತ್ಯಜಿಸಿ ಜನಸೇವೆಯನ್ನು 
ಕೃಗೊಳ್ಳುವುದರಿಂದ ಭಗವಂತನು ಪ್ರೀತನಾಗುವನು. 


ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವಃ । -ಗೀತಾತಾತ್ಪರ್ಯ 


ಸಾಕ್ಟಾತ್ಮಾರವನ್ನು ಪಡೆಯುವವರೆಗೆ ತನ್ನ ಜಪ ಪೂಜಾದಿಗಳ ಜೊತೆಗೆ ಸಾಧಕನು ಈ 
ಜನಶುಶ್ರೂಷೆಯ ಕಾರ್ಯವನ್ನೂ ಕೈಗೊಳ್ಳಬೇಕು. ಇದು ಐಚ್ಛಿಕವಲ್ಲ. ಕಡ್ಡಾಯವಾಗಿ ಈ 
ಸೇವೆಯನ್ನು ನಾವು ಆಚರಿಸಬೇಕು. ಸರಕಾರಕ್ಕೆ ಕರ, ಕಂದಾಯಗಳನ್ನು ಕೊಡುವುದು ಹೇಗೆ 
ಅನಿವಾರ್ಯವೋ ಅದರಂತೆ ನಾನಾ ಜನಸೇವೆಯು ಭಗವಂತನು ನಮಗೆ ವಿಧಿಸಿದ ಕಡ್ಡಾಯದ 
ಕರ್ತವ್ಯವಾಗಿದೆ. ಇದು ಜಗತ್ತಿನ ಅಧಿದೇವತೆಗೆ ನಾವು ಸಲ್ಲಿಸಬಹುದಾದ ಕಂದಾಯವೆನಿಸಿದೆ. 


41 


ಕರಕಂದಾಯಗಳನ್ನು ಕೊಡಲು ತಪ್ಪಿದಲ್ಲಿ ಅವನು ರಾಷ್ಟದ ಯೋಗ್ಯ ನಾಗರಿಕನಾಗಬಲ್ಲನೇ? 
ಅದರಂತೆ ವಿಶ್ಷರಾಜ್ಯದ ಏಕಮೇವ ಸಾರ್ವಭೌಮನೆನಿಸಿದ ಭಗವಂತನಿಗಾಗಿ ದೀನದಲಿತರ 
ಸೇವೆಯನ್ನು ನಡೆಸದಿದ್ದರೆ ನಾವು ಹೇಗೆ ವಿಶ್ವದ ಯೋಗ್ಯ ಪ್ರಜೆಗಳೆನಿಸಬಲ್ಲೆವು? 


ನಾನಾಜನಸ್ಯ ಶುಶ್ರೂಷಾ ಕರ್ಮಾಖ್ಯಾ ಕರವನ್ನಿತೇಃ | (ಗೀತಾತಾತ್ಪರ್ಯ 6.3) 


ಲೋಕಸೇವೆಯ ಅನಿವಾರ್ಯತೆಯನ್ನೂ ಅದರ ಹಿಂದಿರುವಪವಿತ್ರವಾದ ಭಾವವನ್ನೂ ಇದು 
ವಿವರಿಸುತ್ತದೆ. ಶ್ರೀಮಧ್ವಾಚಾರ್ಯರು ಜನಸೇವೆಯು ಸಾಧಕನಿಗೆ ಆವಶ್ಯಕವೆಂದು 
ಪ್ರತಿಪಾದಿಸಲು ಗೀತಾತಾತ್ಪರ್ಯದಲ್ಲಿ ಉದಾಹರಿಸಿದ ಶ್ಲೋಕವಿದು. ಇದು ನಮಗೆ ಪ್ರಿಯವಾದ 
ಧ್ಯ €ಯವಾಕ್ಕ ವೆನಿಸಿದೆ. ಕರ್ಮಾಚರಣೆಯು ಅವಶ್ಯ ವೆಂದು ಭಾವಿಸಿ ತಮ್ಮ ವೈಯಕ್ತಿಕ 
ಧರ್ಮಕರ್ಮಗಳನ್ನು ಮಾತ್ರ ಆಚರಿಸಿ ಸಮಾಜದ ಬಗ್ಗೆ 'ಉದಾಸೀನವಾಗಿರುವ ಪ್ರವೃತ್ತಿಯನ್ನೇ 
ನಾವು ಹೆಚ್ಚಾಗಿ ಕಾಣುತ್ತೆ ಅವೆ. ಸಮಾಜದ ಸೇವೆಯೆಂದರೆ ಅದೊಂದು ಲೌಕಿಕ ಕಾರ್ಯವೆಂದೂ 
ಅದನ್ನು ತೊರೆದು ದಿನವಿಡೀ ಜಪತಪ ಮೊದಲಾದವೈ ಯಕ್ಷಿಕವಾದ ಆಧ್ಯಾ ತ್ಥಿಕ ಕಾರ್ಯಗಳಲ್ಲಿ 
ತೊಡಗುವವನೇ ಕಟ್ಟಾ ಧಾರ್ಮಿಕನೆಂದೂ ಒಂದು ಭಾವನೆಯು ಪ್ರ ಪ್ರಚಲಿತವಿದೆ. ಗೀತೆಯಲ್ಲಿ 
ಹೇಳಿದ ಕರ್ಮದ ಸಂದೇಶವನ್ನು ವರ್ಣಾಶ್ರಮ ಪದ್ಧತಿಯಿಂದ ಬಂದ ನಮ್ಮನಮ್ಮವೃತ್ತಿ ತಿಹಾಗೂ 
ಜಪಪೂಜಾದಿಗಳಲ್ಲೇ ನಾವು "ಪರಿಮಿತಗೊಳಿಸಿದ್ದೇವೆ. ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ 
ಆರ್ತಜನತೆಯ ಸೇವೆಯೂ ಒಂದು ಪ್ರಧಾನವಾದ ಅಂಶವಾಗಿದೆಯೆಂದೂ ಸಾಧಕನು ತನ್ನ 
ನಿತ್ಯಾನುಷ್ಠಾನಗಳ ಜೊತಗೆ ಈ ಸೇವಾಕಾರ್ಯ ವನ್ನೂ ಆಚರಿಸಲೇಬೇಕೆನ್ನುವುದು ಗೀತೆಯ 
ಆದೇಶವೆಂದೂ ಶ್ರೀಮಧ್ವಾಚಾರ್ಯರು ಪ್ರ ತಪಾದಿಸಿದ್ದರೆ. ವೇದಾಂತವು ಸಮಾಜವಿಮುಖವಾದ 
ದೃಷ್ಟಿಯನ್ನು ನಮಗೆ ನೀಡದೆ ವೈ ಯಕ್ಕಿಕ ಹಾಗೂ ಸಮಾಜದ ಉನ್ನತಿಗೆ ಪೋಷಕವಾದ 
ಆ ಕಜ ಮಾರ್ಗವನ್ನು ಹೇಗೆ ತೋರಿಸುತ್ತದೆ ಎಂಬುದನ್ನು ಇದರಿಂದ ನಾವು 
ಮನಗಾಣಬಹುದು. 

ಲೋಕದಲ್ಲಿ ಎರಡು ಬಗೆಯ ಜನರಿರುವರು. ಜಪಾನುಷ್ಠಾನ ನಿರತರಾಗಿ ಸಾಮಾಜಿಕ 
ಕಾರ್ಯವನ್ನು ತೊರೆಯುವವರು ಕೆಲವರು. ಸಮಾಜಸೇವೆಯಲ್ಲೀ ಯೇ ನಿರತರಾಗಿ ದೇವರನ್ನೇ 
ಮರೆಯುವವರು ಕೆಲವರು. ಈ ಎರಡು ಬಗೆಯ ಜನರ ಜೀವನವೂ ಅಪೂರ್ಣವೆನಿಸುತದೆ. 
ಸಮಾಜಸೇವೆಯಿಲ್ಲದ ನಿತ್ಯಕರ್ಮಗಳು ಪೂರ್ಣ ಧರ್ಮವನಿಸಲಾರವು. ಪರಮಾತ್ಮನ 
ಭಕ್ತಿಪೂಜೆಗಳಿಲ್ಲದ ಸಮಾಜಸೇವೆಯೂ ಪರಿಪೂರ್ಣ ಸೇವೆ ಎನಿಸಲಾರದು. ಧರ್ಮದ ಒಂದು 
ಮುಖವನ್ನು ಮಾತ್ರ ಪರಿಗ್ರಹಿಸಿ ಇನ್ನೊಂದು ಭಾಗವನ್ನು ಅಲಕ್ಷಿಸಿದರೆ ನಮ್ಮ ಧರ್ಮವು 
ಪರಿಪೂರ್ಣವೆನಿಸಲಾರದು. ಆನೆಯ ಒಂದೊಂದು ಭಾಗವನ್ನು ಮಾತ್ರ ಮುಟ್ಟಿಕುರುಡರು ತಾವು 
ಆನೆಯನ್ನು ಅರಿತೆವೆಂದು ಭಾವಿಸಿಕೊಂಡಂತೆ ನಮ್ಮಪರಿಸ್ಥಿತಿಯಾಗುವುದು. ಆನೆಯ ಬಾಲವನ್ನು 


42 


ಮಾತ್ರ ಮುಟ್ಟಿ ಆನೆಯು ಹಗ್ಗದಂತಿದೆ ಎಂದು ಆ ಕುರುಡರು ಹೇಳಿದರಂತೆ. ಅದರಂತೆ ಧರ್ಮದ 
ಒಂದು ಭಾಗವೆನಿಸುವ ನಿತ್ಯಕರ್ಮಾನುಷ್ಠಾನವನ್ನು ಮಾತ್ರ ಆಚರಿಸಿ ಇನ್ನೊ ೦ದು ಭಾಗವೆನಿಸುವ 
ಲೋಕಸೇವೆಯನ್ನು ಪರಿತ್ಯಜಿಸಿದರೆ ನಮ್ಮ ಧರ್ಮವು ಅಪೂರ್ಣವಾಗುವುದು. ಆದುದರಿಂದ 
ಧಾರ್ಮಿಕರೆನಿಸುವವರು ಸಮಾಜಸೇವೆಯ ಮಹತ್ತ ನನ್ನೂ , ಸಾಮಾಜಿಕ ಕಾರ್ಯಕರ್ತರು 
ನಿಃಸ್ಪಾರ್ಥಸೇವಾಭಾವದ ಸ್ಫೂರ್ತಿಗೆ ಆಧಾರವೆನಿಸಿದ ಭಗವದ್ಭ ಕ್ಕಿ ಯನ್ನೂ ಅರಿತುಕೊಂಡು 
ಅವೆರಡನ್ನೂ ತಮ್ಮ ಜೀವನದಲ್ಲಿ ಸಮ್ಮಿಲಿತಗೊಳಿಸಬೇಕು. 


ಕಾಶೀಯಾತ್ರೆ ಯನ್ನು ಮುಗಿಸಿ ಗಂಗಾತೀರ್ಥವನ್ನು ಪಾತ್ರೆಗಳಲ್ಲಿತುಂಬಿಕೊಂಡು ಕೆಲವರು 
ಸಾಧುಗಳು ಹಿಂತಿರುಗುತ್ತಿದ್ದರು. ಆ ತೀರ್ಥವನ್ನು ರಾಮೇಶ್ವರದಲ್ಲಿ ಅಭಿಷೇಕ ಮಾಡಬೇಕೆಂದು 
ಅವರ ಸಂಕಲ್ಪವಾಗಿತ್ತು. ಹಿಂತಿರುಗುವ ದಾರಿಯಲ್ಲಿ ರಾಜಸ್ಥಾನದ ಮರುಭೂಮಿಯಲ್ಲಿ 
ಒಂಟೆಯೊಂದು ನೀರಿಲ್ಲದೆ ಪ್ರಾಣಸಂಕಟದಿಂದ ನರಳುತ್ತಿತ್ತು. ಅದನ್ನು ಕಂಡು ಸಾಧುಗಳಿಗೆ 
ಮರುಕವೇನೋ ಆಯಿತು. ಆದರೆ ಅದರ ಸಂಕಟವನ್ನು ನಿವಾರಿಸಲು ನೀರಿನ ಅನುಕೂಲವಿಲ್ಲದೆ 
ಅವರೆಲ್ಲ ಒನಿರುಪಾಯರಾಗಿದ್ದರು. ಅವರಲ್ಲಿ ಒಬ್ಬನು ತನ್ನ ಕ್ಟ ಯಲ್ಲಿದ್ದಗಂಗಾಪಾತ್ರೆಯನ್ನೇ ಒಡೆದು 
ಆ ನೀರನ್ನೇ ಒಂಟೆಯ ಬಾಯಿಗೆ ಸುರುವಿದನು. ರಾಮೇಶ್ವರನ. ಅಭಿಷೇಕಕ್ಕಾಗಿ ಸಂಗ್ರ ಹಿಸಿದ್ದ 
ಗಂಗಾತೀರ್ಥ ವನ್ನು ಒಂಟೆಯ ಬಾಯಿಗೆ ಹಾಕಿದ ಬಗ್ಗೆ ಉಳಿದವರು ಆಕ್ಸೆ! sii ತನಗೆ ಈ 
ಒಂಟೆಯಲ್ಲೇ ರಾಮೇಶ್ವರನ ದರ್ಶನವಾಯಿತೆಂದೂ ಕಷ್ಟದಲ್ಲಿ ಸಿಲುಕಿದ ಪ್ರಾಣಿಗಳಿಗೆ ಮಾಡುವ 
ಉಪಕಾರವೂ ಈಶ್ವರನ: ಪೂಜೆಯೇ ಆಗಿರುವುದೆಂದೂ « ಆ ಸಾಧುವು ಅವರಿಗೆ ಬೋಧಿಸಿದನು. 
ಪರಮಾತ್ಮನು ನಮ್ಮಿಂದ ಬಹುದೂರದಲ್ಲಿಇಲ್ಲ ನಮ್ಮಸೇವೆಯನ್ನು ಸ್ವೀಕರಿಸಲು ಸಿದ್ಧನಾಗಿ ನಮ್ಮ 
ಮುಂದೆಯೇ ಎಲ್ಲಪ್ರಾಣಿಗಳಲ್ಲ ಓನೆಲೆಸಿದ್ದಾನೆ. ಜನತೆಯಲ್ಲಿರುವ ಪರಮಾತ್ಮನನ್ನು ಗುರುತಿಸಿ 
ಕೊಂಡು ಲೋಕಾರಾಧನೆಯನು. ಮಾಡುವುದೇ ವಿಶೇಷವಾದ ಪರಮಾತ್ಮನ ಪೂಜೆಯೆಂದು 
ಪ್ರಹ್ಲಾದನು ಉಪದೇಶಿಸಿರುವುದನ್ನು ಭಾಗವತದಲ್ಲಿ ವರ್ಣಿಸಲಾಗಿದೆ. 


ಆದರೆ ಲೋಕಸೇವೆಯನು ಮಾಡುವಾಗಲೂ ಅಲಿ 2 ಪರಮಾತ್ಮನ ವಿಸ್ನರಣೆಯು ಸಲ್ಲದು. 
ಯಾವುದೇ ಕಾರ್ಯಕ್ಕೆ ಹಿನ್ನೆ [ಲೆಯಾಗಿ ಒಂದು ಉದ್ದೇಶವು ಇರಲೇಬೇಕಾಗುವುದು. ಭಗವಂತ 
ನನ್ನು ಮರೆತು al, ಪ್ರೀತಿಯ ಉದ್ದೇಶವಿಲ್ಲದೆ ಪ ಪ್ರವರ್ತಿಸಿದಾಗ ಸಹಜವಾಗಿ ಇತರ ಲೌಕಿಕ 
ಜಟ ಉದಯವಾಗುವುದು ಅನಿವಾರ್ಯ. ಲೋಕಸೆ ಸೇವೆಯನ್ನು ಮಾಡುವಾಗಲೂ 
ಲೋಕದ ಅಂತರಂಗದಲ್ಲನೆಲೆಸಿದ ಭಗವಂತನ ಸೇವಾಭಾವನೆ ಇಲ್ಲದಿದ್ದರೆ ಅಲ್ಲಿಯೂ ಸ್ವಾರ್ಥ 
ಪ್ರವೃ ತ್ರಿಯ ಪ್ರವೇಶವಾಗಿ ಕೀರ್ತಿ, ಪ ತಿಷ್ಠ ಅಧಿಕಾರ ಮೊದಲಾದವುಗಳ ಆಕಾಂಕೆ ಯಿಂದ ಆ 
ಇ ಟು ್ಲಿಕೃತ್ರಿಮತೆಯು ನೆಲೆಸುವುದು. ಭಗವತಿ ಶೀತ್ಯರ್ಥವಲ್ಲದ ಸ್ಪಾರ್ಥಪೂರ್ಣ ಕಾರ್ಯ 
ಗಳೆಲ್ಲ ಎಷ್ಟೇ ಪರೋಪಕಾರಿಗಳಾಗಿದ್ದರೂ ಇವೆಲ್ಲ ಇಷ್ಟಾಪೂರ್ತಗಳಾಗಿದ್ದುತಾತ್ಮಾಲಿಕ ಫಲಕಾರಿ 


43 


ಗಳಾಗಿವ. ಆದುದರಿಂದ ಲೋಕಸೇವೆಯನ್ನು ಮಾಡುವಾಗಲೂ ಭಗವತ್ತೇವಾದೃಷ್ಟಿ ಜಾಗೃತ 
ವಾಗಿರಬೇಕು. 
kk 
ಭಕ್ತಿಯೂ ಮಾಹಾತ್ಮ ಜ್ಞಾನವೂ 
ಮಯ್ಯಾಸಕ್ತಮನಾಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ । 
ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು || (7.1) 


ಧ್ಯಾನಕ್ಕೆ ಭಕ್ತಿಯ ಹಿನ್ನೆಲೆಯು ಆವಶ್ಯಕವೆಂದು ಹಿಂದೆ ನಿರೂಪಿಸಿದೆಯಷ್ಟೆ. ಈ ಭಕ್ತಿಯ 
ಸ್ವರೂಪವರ್ಣನೆಯನ್ನು ಏಳನೇ ಅಧ್ಯಾಯದಲ್ಲಿ ಮಾಡಲಾಗುವುದು. ಭಕ್ತಿಯಲ್ಲಿ ಎರಡು 
ಅಂಶಗಳು ಅಡಕವಾಗಿವೆ. ಒಂದು ಜ್ಞಾನ ಹಾಗೂ ಇನ್ನೊಂದು ಪ್ರೇಮ. ಜ್ಞಾನಪ್ರೇಮಗಳ 
ಸಮನ್ಹಯವೇ ಭಕ್ತಿ ಎನಿಸುವುದು. ಪರಮಾತ್ಮನ ಮಾಹಾತ್ಮ , ಜ್ಞಾನವನ್ನು ಪಡೆದು ಅವನ ಕಡೆಗೆ 
ಹರಿಸುವ ನಿರಂತರ ಪ್ರೇಮಧಾರೆಯೇ ಭಕ್ತಿಯಾಗಿದೆ. ಒಬ್ಬನ ಗುಣಮಹಿಮೆಗಳ 
ಪರಿಚಯವಿಲ್ಲದೆ ಅವನಲ್ಲಿ ಮಾಡುವ ಪ್ರೀತಿಯು ಆಸಕ್ತಿ ಎನಿಸುವುದು. ಮಕ್ಕಳು ಹಾಗೂ . 
ಪರಿವಾರವನ್ನು ಪ್ರೀತಿಸುವಾಗ ಈ ಆಸಕ್ತಿಯು ತುಂಬಿರುತ್ತದೆ. ಅವರ ಗುಣನಡತೆಗಳ ಕಡೆಗೆ 
ಗಮನ ನೀಡದೆ "ನಮ್ಮವರು' ಎಂಬ ಇಷ್ಟೇ ಭಾವದಿಂದ ಪ್ರೀತಿಸುತ್ತೇನೆ. ಅದರಂತೆ ಭಗವಂತನ 
ಮಹಿಮೆಯನ್ನು ತಿಳಿಯದೆ ಅವನಲ್ಲಿ ಮಾಡುವ ಪ್ರೇಮವು ಕುರುಡು ಭಕ್ತಿಯಾಗುವುದು. ಅವನ 
ಮಹಿಮೆಯನ್ನು ತಿಳಿದಷ್ಟೂವಿಶುದ್ದ ಭಕ್ತಿಯು ಮನಸ್ಸಿನಲ್ಲಿಒಡಮೂಡುವುದು. ಆದುದರಿಂದಲೇ 
ಸಕಲ ವೇದಗಳೂ ಭಗವಂತನ ಮಹಿಮೆಯನ್ನು ಗಾನ ಮಾಡಲು ಹೊರಟಿವೆ. ಗೀತೆಯಲ್ಲಿಯೂ 
ಈ ಭಕ್ತಿ ಭಾವವನ್ನು ಬಲಗೊಳಿಸುವುದಕ್ಕಾಗಿಯೇ ಪರಮಾತ್ಮನ ಮಾಹಾತ್ಮ್ಯದ ವರ್ಣನೆಯನ್ನು 
ಮಾಡಲಾಗಿದೆ. 


ಈ ವಿಶ್ವವನ್ನು ನಿರೀಕ್ಷಿಸಿದಂತೆ ವಿಶ್ವಕರ್ತನ ವಿಚಿತ್ರ ಅದ್ಭುತ ಶಕ್ತಿಯ ಪರಿಚಯವು 
ನಮಗಾಗುತ್ತದೆ. ಪರಮಾತ್ಮನನ್ನು ಮತ್ತು ಅವನ ಅಪಾರಶಕ್ತಿಯನ್ನು ಸಿದ್ಧಪಡಿಸಲು ಬೇರಾವ 
ದಾಖಲೆ ಆಧಾರಗಳೂ ಬೇಡ. ಈ ವಿಶ್ವವೇ ಪರಮಾತ್ಮನ ಅಸ್ತಿತ್ವವನ್ನು ಸಾರಿ ಹೇಳುತ್ತದೆ. ಈ 
ವಿಶ್ವವು ಅವ್ಯವಸ್ಥಿತವಾಗಿ ರೂಪುಗೊಂಡಿರುವುದಿಲ್ಲ. ಇದು ಕ್ರಮಬದ್ಧವಾಗಿ, ಸಂಯೋಜಿತ 
ರೀತಿಯಿಂದ ನಿರ್ಮಿತವಾಗಿದೆ. ಪ್ರತಿಯೊಂದು ವಸ್ತುವಿನ ಸೃಷ್ಟಿ ಹಾಗೂ ಬೆಳವಣಿಗೆಗಳಲ್ಲಿ 
ನೂರಾರು ನಿಯಮಗಳು ಸಂಯೋಜನವನ್ನು ನಾವು ಕಾಣಬಹುದು. ನಮ್ಮ ಇಂದ್ರಿಯಗಳ 
ರಚನೆ, ಶರೀರದ ರೀತಿ, ನಮ್ಮ ಆಹಾರವು ಜೀರ್ಣವಾಗಲು ಇರುವ ಸಂವಿಧಾನ, ಗಹ ನಕ್ಷತ್ರ ಗಳ 
ಸಂಬಂಧ ಸುವ್ಯವಸ್ಥೆಗಳು, ಶ್ವಾಸೋಚ್ಛ್ಛಾಸದ ಪ್ರಕ್ರಿಯೆಗಳು - ಹೀಗೆ ನೂರಾರು ಪ್ರಾಕೃತಿಕ 
ವ್ಯಾಪಾರ ವ್ಯವಸ್ಥೆಗಳನ್ನು ನೋಡುವಾಗ ಒಂದು ಉದ್ದೇಶಪೂರ್ವಕವಾಗಿ ಸುಯೋಜಿತವಾದ 
ಏರ್ಪಾಡನ್ನು ಈ ಪ್ರಪಂಚದಲ್ಲಿ ಮಾಡಲಾಗಿದೆ ಎಂದು ಕಂಡುಬರುತ್ತದೆ. ಒಂದೆರಡು 


44 


ಘಟನೆಗಳಾಗಿದ್ದರೆ ಅದು ಆಕಸ್ಥಿಕವೆಂದು ನಾವು ತಳ್ಳಿಹಾಕಬಹುದಿತ್ತು. ಲಕ್ಷಗಟಿಲೆ ನಿಯಮಗಳು, 
ಕೋಟ್ಯಂತರ ಪದಾರ್ಥಗಳು ಜಗತ್ತಿನ ಸೃಷ್ಟಿ ಬೆಳವಣಿಗೆಗಳಿಗೆ ಅನುಕೂಲವಾಗುವಂತೆ 
ಸಂಯೋಜಿತವಾಗಿರುವುದನ್ನು ಕಂಡಾಗ ಇವೆಲ್ಲ ಆಕಸ್ಥಿಕವೆಂದು ಇವು ಹೇಗೆ ಹೇಳಬಲ್ಲೆವು? 
ಉದ್ದೇಶವಿಲ್ಲದೆ ಸುಮ್ಮನೆ ಸಂಸ್ಕೃತವರ್ಣಗಳನ್ನು ವರ್ಷಗಟ್ಟಲೆ ಜೋಡಿಸುತ್ತಿದ್ದರೂ ಶಾಕುಂತಲ 
ನಾಟಕದ ಒಂದು ಪದ್ಯದ ರಚನೆಯೂ ಆಕಸ್ಥಿಕವಾಗಿ ಆಗಲಾರದು. ಹೀಗಿರುವಾಗ ಇಂತಹ 
ಸುವ್ಯವಸ್ಥಿತ ವಿಶಾಲ ವಿಶ್ವದ ರಚನೆಯ ಹಿಂದೆ ಯಾವ ಚೇತನ ಶಕ್ತಿಯ ಕೈವಾಡವೂ ಇಲ್ಲ! ದೆ, ಕೇವಲ 
ಪ್ರಕೃತಿ ನಿರ್ಮಾಣವೆಂದು ನಾವು ಸಿದ್ಧಪಡಿಸಲಾರೆವು. ನಿಯಮಬದ್ಧವಾದ ಈ ಜಗತ್ತು ಒಬ್ಬ 
ಮಹಾ ಬುದ್ದಿವಂತನಿಂದ ರಚಿತವಾದಂತೆ ಅತ್ಯಂತ ಸುಯೋಜಿತವಾಗಿದೆ ಎಂದು ಐನ್‌ಸ್ಟೈನ್‌ 
ಹೇಳಿದ್ದಾನೆ. ಈ ಜಗತ್ತನ್ನೂ ಅದರ ಪ್ರಾಕೃತಿಕ ವೈಚಿತ್ರ ,ಗಳನ್ನೂ ಕಂಡಷ್ಟುವಿಶ್ಚಕರ್ತನ ಅಸ್ತಿತ್ವದಲ್ಲ 
ಎಶ್ವಾಸವು ದೃಢವಾಗುತ್ತದೆ. 


ಕಣ್ಣಿಗೆ ಕಾಣದ ಭಗವಂತನನ್ನು ನಾನು ಹೇಗೆ ನಂಬಲಿ? ಎಂದು ಶ್ವೇತಕೇತು ಪ ಸ್ರಶ್ಲಿಸಿದಾಗ 
ತಂಬಿಗೆ ತುಂಬ ನೀರಲ್ಲಿ ಉಪ್ಪು ಸೇರಿಸಿ ಈ ನೀರನ್ನು ಸ್ವಲ್ಪ ಕುಡಿಯುವಂತೆ ತಂದೆ ಉದ್ದಾ ಲಕನು 
ಶ್ವೇತಕೇತುವಿಗೆ ಹೇಳುವನು. ಆ ನೀರಿನ ಯಾವ ಭಾಗವನ್ನು ಕುಡಿದರೂ ಅದು ಉಪ್ಪಾಃ ಗಿತ್ತು. 
ನೀರಿನಲ್ಲಿರುವ ಉಪ ನ್ನು ತೆಗೆದು ತೋರಿಸುವಿಯಾ9 26 ಉದ್ದಾಲಕನು ಪ ಪ್ರ ಶ್ನಿಸುವನು. 
ಪರಮಾತ್ಮನ ಅಸ್ತಿತ್ವವೂ ಇದೇ ರೀತಿಯಾಗಿದೆ. ನೀರಿನಲ್ಲಿರುವ ಉಪ್ಪು ಪ್ರತ್ಯೇಕವಾಗಿ 
ಕಾಣಿಸ ದಿದ್ದರೂ ನೀರಿನ ಕಣಕಣಗಳಲ್ಲಿಯೂ ಅದರವಾ ,ಪ್ಲಿಯನ್ನು ನಾವು ಅನುಭವಿಸುತ್ತಿರುವಂತೆ 
ವಿಶ್ವದ ಪ್ರತಿ ಪದಾರ್ಥವೂ ಪರಮಾತ್ಮನ ಅಸ್ತಿತ್ವವನ್ನು ನಮಗೆ ಸಾರಿ ಹೇಳುತ್ತದೆ. ಪರಮಾತ್ಮನು 


ಇಂದ್ರಿ ಯಗಳಿಗೆ ಅಗೋಚರನಾದರೂ ಅವನ ಶಕ್ತಿ ನಿಯಮಗಳನ್ನು ಪ್ರ ಪಂಚದ ಪ್ರತಿಯೊಂದು 
ವಸ್ತುವಿನಲ್ಲೂ ನಾವು ಕಾಣಬಲ್ಲೆವು. 


ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ | (7.7) 


ಈ ವಿಶ್ವವು ನೆಲದಲ್ಲಿ ವಿಕ್ಟಿಪ್ತವಾಗಿ ಚದುರಿದ ಮಣಿಗಳಂತಿರದೆ ಒಂದು ಸೂತ್ರದಲ್ಲಿ 
ಪೋಣಿಸಲ್ಪಟ್ಟ ; ಮಣಿಮಾಲೆಯಂತಿದೆ. ಈಪ ಪ್ರಪಂಚವನ್ನು ಜೋಡಿಸಿರುವ ಅನುಸ್ಯೂತವಾದ 
ಸೂತ್ರವೇ "ಭಗವಂತ. ಅವನನ್ನು ಆಧರಿಸಿ ಅವನ ಬಲದಿಂದ ಜಗತ್ತಿನ ಸಕಲ ಪ್ರವೃತ್ತಿ 
ವ್ಯ ವಹಾರಗಳೂ ನಡೆದಿವೆ. ಜಡಪ್ರ ್ಫ ತಿ ಮತ್ತು ಪೃಥಿವಿ ಜಲ ತೇಜಸು ) ವಾಯು ಆಕಾಶ ಮುಂತಾದ 
ಪ್ರಕೃತಿಯ ಕಾರ್ಯಗಳು ಮತ್ತು. ಈ ಜಡ ತತ್ತ ಗಳಿಗೆ ಆಧಾರಶಕಿಯೆನಿಸಿದ ಚಿತ್‌ಪ್ರಕೃತಿ 
ಇವೆಲ್ಲವುಗಳ ದ್ವಾರದಿಂದ ಭಗವಂತನೇ ನಿಖಿಲ ಬ್ರಹ್ಮಾಂಡವನ್ನು ನಿರ್ಮಿಸುತ್ತಾನೆ. ಕುಂಬಾರನು 
ಗಡಿಗೆಯನ್ನು ನಿರ್ಮಿಸುವಂತೆಯೇ ದೇವರು ಈ ಜಗತ್ತನ್ನು ಸೃಷ್ಟಿಸುವುದಿಲ್ಲ ಕುಂಬಾರನಿಗೆ 
ಗಡಿಗೆಯ ಸಟ ಮೇಲೆ ಪ್ರ ಭುತ್ತವಿಲ್ಲ, eds ಪ್ರತ್ಯೇಕವಾಗಿ ಒಂದು ಕಡ 


45 


ಕುಳಿತು ಅದನ್ನು ಸೃಜಿಸುತ್ತಾನೆ. ಭಗವಂತನೂ ಎಲ್ಲಿಯೋ ಒಂದು ಮೂಲೆಯಲ್ಲಿದ್ದು ಈ 
ಪ್ರಪಂಚವನ್ನು ರಚಿಸುವುದಿಲ್ಲ, ಪ್ರಪಂಚದ ಕಾರಣಗಳೆನಿಸಿದ ಪದಾರ್ಥಗಳಲ್ಲೆಲ್ಲವ್ಯಾಪಿಸಿ ನಿಂತು 
ಆ ಪದಾರ್ಥಗಳಿಗೆ ಮತ್ತು ಅವುಗಳ ಗುಣಧರ್ಮಗಳೆಲ್ಲವುಗಳಿಗೂ ಕಾರಣನೆನಿಸಿದ್ದಾನೆ. 
ಯಂತ್ರದಲ್ಲಿ ವಿದ್ಯುತ್ತು ಹರಿಯುವಂತೆ ವಿಶ್ವದ ಕಣಕಣಗಳಲ್ಲಿ ವ್ಯಾಪಿಸಿ ಆವಾವ ವಸ್ತುಗಳ 
ವ್ಯಕ್ತಿತ್ವದ ಸಂಪೂರ್ಣ ರಚನೆಗೆ ಅವನು ನಿಮಿತ್ತನೂ ಅಂತರ್ಯಾಮಿಯೂ ಆಗಿರುವನು. 


ಈ ವಿಶಾಲವೂ ಅದ್ಭುತವೂ ಆಗಿರುವ ಪ್ರಪಂಚದ ರಚನೆಗೆ ಹಿನ್ನೆಲೆಯಾದ ಪರಮಾತ್ಮನ 
ಜ್ಞಾನ, ಕ್ರಿ ಯಾಶಕ್ತಿಗಳು ಊಹಾತೀತವಾಗಿವೆ. ಸರ್ವಜ್ಞನೂ ಅಚಿಂತ್ಯ ಶಕ್ತಿಶಾಲಿಯೂ ಅನಂತ 
ಗುಣನಿಧಿಯೂ ಆದ ಮಹಾಚೇತನನಿಂದಲೇ ಈ ಸಮಗ್ರ ವಿಶ್ವದ ರಚನೆಯಾಗಲು ಸಾಧ್ಯ. ಈ 
ಎಶಾಲ ಜಗತ್ತನ್ನು ನಿರೀಕ್ಷಣ ಮಾಡಿದಷ್ಟೂ ಜಗಜ್ಜನ್ಮಾದಿಕಾರಣನ ಅಪಾರ ಮಹಿಮೆಯ ಭವ್ಯತೆ 
ಹಾಗೂ ವಿಸ್ತಾರವನ್ನು ಮನಗಾಣುತ್ತೇವೆ. 


ಭಕ್ತಿಯ ಪ್ರಕಾರಗಳು 

ಪರಮಾತ್ಮನ ಈ ಮಹಿಮೆಯ ಜ್ಞಾನದಿಂದಲೂ ನಮಗೆ ಪ್ರತಿಕ್ಷಣವೂ ಅವನಿಂದ ಒದಗುವ 
ಉಪಕಾರವನ್ನು ಸ್ಥರಿಸಿಯೂ ಅವನಲ್ಲಿನಮ್ಮ ಭಕ್ತಿಯು ಉಕ್ಕೇರುವುದು. ಭಕ್ತರಲ್ಲಿ ಅನೇಕ ಪ್ರಕಾರ 
ಗಳಿವೆ. ತಮ್ಮ ದುಃಖಸಂಕಷ್ಟಗಳ ನಿವಾರಣಗಾಗಿ ಪರಮಾತ್ಮನಲ್ಲಿಮೊರೆ ಇಡುವ ಆರ್ತಭಕ್ತರು 
ಕೆಲವರು, ಸಂಪತ್ತು ವೈಭವಗಳಿಗಾಗಿ ಅವನನ್ನು ಭಜಿಸುವ ಅರ್ಥಾರ್ಥಿಗಳು ಕೆಲವರು. ಲೌಕಿಕ 
ಫಲಗಳ ಆಶೆಯಿಂದ ನಾನಾವಿಧ ಅವ್ಯವಹಾರಗಳನ್ನು ಮಾಡುವುದಕ್ಕಿಂತ, ನಾನಾ ವ್ಯಕ್ತಿಗಳನ್ನು 
ಬೇಡುತ್ತ ದಿನಜೀವನ ನಡೆಸುವುದಕ್ಕಿಂತ, ಲೌಕಿಕ ಫಲಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಭಗವಂತ 
ನನ್ನೇ ಬೇಡುವವರು ಸಕಾಮರಾದರೂ, ಶ್ರೇಷ್ಠರೂ ಉದಾರ ಪುರುಷರೂ ಆಗಿರುವರು. ಲೌಕಿಕ 
ಪ್ರಯೋಜನವನ್ನು ಬಯಸದೆ ಭಗವಂತನಜ್ಞಾ ನ ಸಾಕ್ಟಾತ್ಕಾರಗಳಿಗಾಗಿಯೇ ಅವನನ್ನು ಆರಾಧಿ 
ಸುವ ಜಿಜ್ಞಾಸುಗಳು ಉತ್ತಮ ಶ್ರೇಣಿಯ ಭಕ್ತರು. ಇವರೆಲ್ಲರಿಗಿಂತಲೂ ಮಿಗಿಲಾದವನು ಭಗವತ್‌ 
ಸಾಕ್ಟಾತ್ಕಾರಪಡೆದ ಭಕ್ತನು. ಭಗವಂತನ ದಿವ್ಯ ಸುಂದರಮೂರ್ತಿಯನ್ನು ಸಾಕ್ಷಾತ್ತಾಗಿ ನೋಡಿ 
ಉತ್ಕಟವಾದ ಪ್ರೇಮಭಾವವನ್ನು ಹೊಂದಿದವನೇ ಪರಿಪೂರ್ಣಭಕ್ಷನೆನಿಸುತ್ತಾನೆ. ಒಂದು ವಸ್ತು 
ವನ್ನು ಕೇಳಿ ತಿಳಿದಾಗ ಅಲ್ಲಿ ಉಂಟಾಗುವ ಪ್ರೀತಿಗೂ, ಪ್ರತ್ಯಕ್ಷವಾಗಿ ಅದನ್ನು ನೋಡಿದಾಗ 
ಮೂಡುವ ಪ್ರೀತಿಗೂ ಬಹಳ ಅಂತರವಿದೆ. ಸಕಾಮರಿಗೆ ಹಾಗೂ ಜಿಜ್ಞಾಸುಗಳಿಗೆ ಭಗವದ್ದರ್ಶನ 
ವಾಗಿರುವುದಿಲ್ಲ, ಶಾಸ್ತ್ರ ಗಳಿಂದ ಹಾಗೂ ಗುರುಗಳ ಉಪದೇಶದಿಂದಲೇ ಭಗವಂತನ ಸಾಮಾನ್ಯ 
ಜ್ಞಾನವನ್ನು ಪಡೆದು ಅವರು ಮಾಡುವ ಭಕ್ತಿಯು ಸಾಧಾರಣವೇ ಇರುತ್ತದೆ. ಅಪರೋಕ್ಷಜ್ಞಾನಿ 
ಸ್ವತಃ ಪರಮಾತ್ಮನನ್ನು ನೋಡುತ್ತಿರುವುದರಿಂದ ಭಕ್ತಿಯ ಪರಾಕಾಷ್ಠೆಯನ್ನು ಅನುಭವಿಸಬಲ್ಲನು. 


46 


ಪ್ರಿಯೋ ಹಿ ಜ್ಞಾನಿನೋತತ ೈರ್ಥಮಹಂ ಸ ಚ ಮಮ ಪ್ರಿಯಃ । 
ಎಂದು ಜ್ಞಾನಿಭಕ್ತನಿಗೆ ಭಗವಂತನೂ, ಭಗವಂತನಿಗೆ ಜ್ಞಾನಿಯೂ ಪರಸರವಾಗಿ 

ರಮಪಿ ಬ ಯರೆನಿಸಿಕೊಳ್ಳುವರು. ಈ ಪರಮಭಕ್ತಿಯಿಂದಲೇ ಜ್ಞಾನಿಯು ಪರಮಾತ್ಮನ ಅತ್ಮ ೦ತ 
ನುಗ್ರಹಕ್ಕೆ ಪಾತ್ರನಾಗುವನು. 

ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಜಂ ಚ ಯೇ ವಿದುಃ 1 

ಪ್ರಯಾಣಕಾಲೇsಪಿ ಚ ಮಾಂ ತೇ ವಿದುರ್ಯುಕ್ರಚೇತಸಃ ॥1 (7.30) 

% kk 

ಸಾಧಕನು ತಿಳಿಯಬೇಕಾದ ತತ್ತ ಗಳು 


ಕಿಂ ತದ್‌ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ । 
ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಛತೇ ॥ (8.1) 


ಏಳನೇ ಅಧ್ಯಾಯದಲ್ಲಿ ಬ್ರಹ್ಮ ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞಗಳ 
ಸ್ವರೂಪವನ್ನು ತಿಳಿದುಕೊಳ್ಳುವ ಆವಶ ಕತೆಯನ್ನು ನಿರೂಪಿಸಲಾಗಿದೆ. Sides ಅಧ್ಯಾ ಯದಲ್ಲಿ 
ಅದರ ವಿವರಣೆಯನ್ನು ಶ್ರಿ ಕೃಷ್ಣನು ನೀಡುತ್ತಾನೆ. ಯಾವವಿಧವಾದ ನಾಶ-ಹಾನಿ-ಚ್ಯುತಿ 
ಗಳಿಂದಲೂ ರಹಿತನಾದ Rd ಅವ್ಯಯನೂ ಆದ ಪರಮಾತ್ಮನೇ ಬ್ರಹ್ಮ. ಅವನೇ ಅಧಿ 
ಯಜ್ಞನು. ಸಕಲ ದೇಹಗಳಲ್ಲಿಯೂ ದೇಹಿಗಳ ನಿಯಾಮಕನಾಗಿ ಸರ್ವಪ್ರೇರಕನಾಗಿ ಅಧಿಯಜ್ಞ 
ರೂಪದಿಂದ ಪರಮಾತ್ಮನು ನೆಲೆಸಿದ್ದಾನೆ. ಬ್ರಹ್ಮನೂ ಅಧಿಯಜ್ಞನೂ ಬೇರೆಯಲ್ಲ. ಪರದೇವತೆ 
ಯಾದ ಶಿ ಶ್ರೀವಿಷ್ಣುವಿನ ವಾ ಪ್ತರೂಪವನ್ನು ಬ್ರಹ್ಮನೆಂದೂ, ಎಲ್ಲರ ದೇಹಗಳೊಳಗೂ ಪ್ರೇರಕ 
ನಾಗಿರುವ ಅವನೇ ಅಂತರ್ಯಾಮಿರೂಪವನ್ನು ಅಧಿಯಜ್ಞನೆಂದೂ ಕರೆದಿದ್ದಾರೆ. ಅಧ್ಯಾತ್ಮರೆಂದರೆ 
ಜೀವರು. ಪರಮಾತ್ಮನಿಂದಲೂ ಜಡಪದಾರ್ಥಗಳಿಂದಲೂ ಭಿನ್ನ ಚ. ತನ್ನ ವ್ಯ ಕ್ವಿತ್ತವನ್ನು 
ತಿಳಿಯುವುದು ಸಾಧಕನಿಗೆ ಆವಶ್ಯಕವಾಗಿದೆ. ಕರ್ಮವೆಂದರೆ ನಾವು: ಮಾಡುವ ಕುದ್ರ ಕಾರ್ಯ 
ಗಳಲ್ಲ, ಇಡೀ ವಿಶ್ವದ ಸಕಲವ ವಹಾರಗಳನ್ನೂ ನಿಯಂತ್ರಿಸುವ, ಪ್ರಪಂಚದ ಜೀವರೂಪನಾದ 
ಪರಮಾತ್ಮನ ಅದ್ಭುತರಮಣೀಯವಾದ ಕ್ರಿ ಯಯ ಕರ್ಮವಾಗಿದ್ದು ಜಗತ್ತಿನ ಪ್ರ ತಿಯೊಂದು 
ವ್ಯವಹಾರದ ಹನ ೆಲೆಯಲ್ಲಿಯೂ ಈ ಈಶ್ವರೀಯ ಕರ್ಮದ ನಿರೀಕ್ಷಣೆ ಮಾಡುವುದರಿಂದ 
ಟಟ ಸಾತ್ರಿ ಸ ಆನಂದವನ್ನೂ ಮಾನಸಿಕ ಶಾಂತಿಯನೂ ) ಪಡೆಯಬಲ್ಲೆ ವು. ಈ ಪ್ರಪಂಚದ 
ನಿರಾತಂಕ ಪ್ರವೃತ್ತಿಗೆ ಕಾರಣವಾದ, ಸ ಸಜ್ಜನರು ನಡೆಸುವ ಯಜ್ಞಃ ರೂಪವಾದಸ ಸತ್ಕಾರ್ಯಗಳನ್ನೂ 
ಕರ್ಮವೆಂದು ಜಾ ಜೀವರಿಗೆ ಅಧ್ಯಾತ್ಮದ ಸಾಧನೆ ಮಾಡಲು ಉಪಕಾರಗಳೆನಿಸಿದ 
ಶರೀರ, ಇಂದ್ರಿಯ ಹಾಗೂ ಇತರ ಪಾಂಚಭೌತಿಕ ವಸ್ತುಗಳು ಅಧಿಭೂತಗಳಾಗಿವೆ. ಪರಮಾತ್ಮನ 
ಅಧೀನರಾಗಿ ವಿಶ್ವದ ವ್ಯಾಪಾರವನ್ನು ನಡೆಸುತ್ತಿರುವ ದೇವತೆಗಳ ಗುಂಪಿನಲ್ಲಿ ಮುಖ್ಯರೆನಿಸಿ 


47 


ಅತ್ಯಂತ ಶ್ರೇಷ್ಠ ಸಾಧಕರೆನಿಸಿದ ಜೀವೋತ್ತಮರಾದ ಬ್ರಹ್ಮದೇವರೇ ಅಧಿದೈ ವರೆನಿಸಿದ್ದಾರ 
ಇವೆಲ್ಲವುಗಳನ್ನು ತಿಳಿಯುವುದರಿಂದ ಸಾಧಕನಿಗೆ ಜಗತ್ತಿನ ವಸ್ತುತತ್ತ್ವ ಮತ್ತು ಬವ? 

ಭಿನ್ನಕಾರ್ಯಗಳ ಪರಿಚಯವಾಗಿ ತನ ಆಧ್ಯಾತ್ಮಿಕ ಸಾಧನೆಗೆ ಇವೆಲ್ಲ ತತ ವಗಳನ್ನು ಯೋಗ 
ರೀತಿಯಿಂದ ಬಳಸಿಕೊಂಡು ಮುನ್ನ ಡೆಯಲು ಸಾಧ್ಯವಾಗುತ್ತದೆ. 
ಶುಕ್ಲ -ಕೃಷ್ಟ್ಣಗತಿಗಳು 

ಎಂಟನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಶುಕ್ಲ-ಕೃಷ್ಣ ಗತಿಗಳ ನಿರೂಪಣವನ್ನು 
ಮಾಡಿರುವರು. ಇದರಿಂದ ಅನೇಕರು ಗೊಂದಲಕ್ಕೆ ಒಳಗಾಗಿರುವರು. ಶುಕ್ಲಪಕ್ಷದಲ್ಲಿ 
ಉತ್ತರಾಯಣದಲ್ಲಿ ಹಗಲಿನಲ್ಲಿಮರಣವಾದರೆ ಮಾತ್ರ ಮುಕ್ತಿ ದೊರಕುವುದು; ಕೃಷ್ಣಪಕ್ಷದಲ್ಲಿ, 
ದಕ್ಷಿಣಾಯನದಲ್ಲಿ ರಾತ್ರಿಯಲ್ಲಿ ಪ್ರಾಣ ವಿಯೋಗವಾದರೆ ಅವನಿಗೆ ಸಂಸಾರದಲ್ಲಿಯೇ 
ಪರಿಭ್ರಮಣ ಎಂಬ ಪ್ರತೀತಿಯು ಇಲ್ಲಿರುವ ವಚನಗಳಿಂದ ಸಾಮಾನ್ಯ ಜನರಿಗಾಗುವುದು. 
ಪ್ರಶಸ್ತಕಾಲ ಹಾಗೂ ಉತ್ತಮ ಸನ್ನಿವೇಶಗಳು ಒಳ್ಳೆಯದರ ಸೂಚಕಗಳೇನೋ ಆಗಿವೆ. ಬರೀ 
ಕಾಲದೇಶಗಳ ಆಧಾರದಿಂದ ಪುಣ್ಯಮರಣ ಹಾಗೂ ಪಾಪಮರಣವೆಂದು ವಿಶ್ಲೇಷಣ 
ಮಾಡುವುದು ಸಮಂಜಸವೆನಿಸಲಾರದು. ಗೀತೆಯ ಈ ಭಾಗದಲ್ಲಿ ಯೋಗಿಗಳು ಶರೀರ 
ವಿಯೋಗದ ನಂತರ ಹೋಗುವ ಮಾರ್ಗದ ವಿವೇಚನೆಯನ್ನು ಮಾತ್ರ ಮಾಡಲಾಗಿದೆ. ಶುಕ್ಷಪಕ್ಷ, 
ಉತ್ತರಾಯಣ ಮುಂತಾದ ಕಾಲಗಳ ಅಭಿಮಾನಿಗಳೆನಿಸಿದ ದೇವತೆಗಳಿಂದ ಅಧಿಷ್ಠಿತವಾದ 
ಮಾರ್ಗದಲ್ಲಿ ಯಾತ್ರೆಯನ್ನು ನಡೆಸುವ ಯೋಗಿಗಳು ಬ್ರಹ್ಮನನ್ನು ಪಡೆಯುವರು. 
ಫಲಾಪೇಕ್ಟೆಯಿಂದ ಕಠೋರ ತಪಸ್ಸುಯಜ್ಞಯಾಗಾದಿಗಳನ್ನು ನಡೆಸಿದ ಯೋಗಿಗಳಿಗೆ ಇದಕ್ಕಿಂತ 
ಭಿನ್ನವಾದ ಮಾರ್ಗವಿದೆ. ದಕ್ಷಿಣಾಯನ, ಕೃಷ್ಣಪಕ್ಷ ಮೊದಲಾದವುಗಳಿಗೆ ಅಭಿಮಾನಿಗಳಾದ 
ದೇವತೆಗಳು ನೆಲೆಸಿದ ಮಾರ್ಗದಲ್ಲಿಅವರು ತಮ್ಮ ಅಂತಿಮ ಪ್ರಯಾಣವನ್ನು ನಡೆಸುವರು. ಹೀಗೆ 
ಯೋಗಿಗಳು ತಮ್ಮ ಶರೀರದಿಂದ ಜೀವವನ್ನು ನಿಷ್ಠಮಣಗೊಳಿಸುವ ಮಾರ್ಗದ ಆಧ್ಯಾತ್ಮಿಕ 
ಸ್ವರೂಪವನ್ನಿಲ್ಲಿಹೇಳಲಾಗಿದ್ದು ಇದು ಯೋಗಶಾಸ್ತಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಜೀವನ 
ಮರಣದ ಬಾಹ್ಯ ಕಾಲದ ನಿರೂಪಣೆಗಾಗಿ ಈ ವಾಕ್ಯಗಳು ಹೊರಟಿರುವುದೆಂಬ ಭಾವನೆಯು 
ಸಾಮಾನ್ಯ ಜನರಲ್ಲಿಪ್ರಚಲಿತವಾಗಿದೆ. ಇದು ಸರಿಯಲ್ಲ 


ಮರಣಕಾಲದಲ್ಲಿ ನಮ್ಮ ಹೃದಯವು ಮುಗಿಲು ಕತ್ತಲೆಗಳಿಂದ ತುಂಬಿದ ದಕ್ಷಿ ಣಾಯನದ 
ಕೃಷ್ಣಪಕ್ಷದ ರಾತ್ರಿಯಂತಿರಬಾರದು. ಹೊಗೆ ತುಂಬಿದ ಕೋಣೆಯಂತೆ ನಮ್ಮ ಮನಸ್ಸು 
bf ಬರಯ ವಿಷಯಾಸಕ್ತಿ ಮತ್ತು ಅಜ್ಞಾನಗಳು ಮುಗಿಲು ಕತ್ತಲೆಗಳಂತೆ ನಮ್ಮ 
ಜೀವನವನ್ನೇ ನಿಷ್ಟಭೆಗೊಳಿಸುವುವು. ಇವುಗಳನ್ನು ನಮ್ಮ ಪೃ ದಯದಿಂದ ಹೊರದೂಡಿ ಚಂದ್ರನ 
ಬಳದಿಂಗಳಿನಂತಿರುವ ಶುದ್ಧ ತಾತ್ತ್ವಿಕ ವಿಚಾರಧಾರೆಯಿಂದ ನಾವು ಪರಿಪ್ಪುತರಾಗಿರಬೇಕು. 


4ರಿ 


ತ್ತರಾಯಣದ ಹಗಲಿನ ನಿರಭ್ರ ಶುಭ್ರ ಗಗನದಂತೆಯೂ ಶುಕ್ಷಪಕದ ಹುಣ್ಣಿಮೆಯ ಬೆಳದಿಂಗಳ 
'ಶ್ರಿಯಂತೆಯೂ ನಮ್ಮ ಹೃದಯವು ಇರಬೇಕು. ಮರಣಕಾಲದಲ್ಲಿ ಯಾವ 
ುನೋಮಲಿನತೆಯೂ ಇಲ್ಲದೆ ಪ್ರಜ್ವಲಿಸುವ ಅಗ್ನಿಯಂತೆ ಕ್ರಿ ಯಾಶೀಲವೂತೇಜಸ್ವಿಯೂ ಆಗಿ 
ಮ್ಮ ಚಿತ್ತವೃತ್ತಿ ಇರಬೇಕು. ಹೀಗೆ ಮರಣಕಾಲದಲ್ಲಿ ನಮ್ಮಲ್ಲಿರಬೇಕಾದ ಆಂತರಿಕ ಸ ನ್ಲಿವೇಶವನ್ನು 
3 ರೂಪಕದ ರೂಪದಲ್ಲಿ ಚಿತ್ರಿಸಲಾಗಿದೆ ಎಂದೂ ನಾವು ಬಾವಿಸಬಹುದು. 


ವೇದೇಷು ಯಜ್ಞೇಷು ತಪಃಸ್ತು ಚೈವ ದಾನೇಷು ಯತ್ನುಣ್ಯ ಫಲಂ ಪ್ರ ದಿಷಮ್‌ 
ಅತ್ಯೇತಿ ತತ್ತರ್ವಮಿದಂ ವಿದಿತ್ವಾ ಯೋಗೀ ಪರಂ ಸ ಸ್ಥಾನಮುಷೈೆ ತಿ ಚಾದ್ಯ ಮ್‌ ॥ (8.28) 


೫ೇ ೫೫ 
ಯೋಗಕ್ಷೇಮಂ ವಹಾಮ್ಯಹಂ 


ಇದಂ ತು ತೇ ಗುಹೃತಮಂ ಪ್ರವಕ್ಸ್ಯಾಮ್ಯನಸೂಯವೇ | 
ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾ  ತಾಮೋಕ್ಸ್ಯಸೇತಶುಭಾತ್‌ ॥ (9.1) 


ತನ್ನ ಭಕ್ತರ ಸಂರಕ್ಷಣೆಯ ಪೂರ್ಣ ಭಾರವನ್ನು ಭಗವಂತನು ಹೊತ್ತಿರುವನು. ತನ್ನನ್ನೇ 
ದೃಢನಿಷ್ಠೆಯಿಂದ ಉಪಾಸಿಸುವ ನಿತಾ ಭಿಯುಕ್ತರಾದ ಭಕ್ತರ ಯೋಗಕ್ಷೇಮವನ್ನು ತಾನು 
ನಿರ್ವಹಿಸುವೆನೆಂದು ಶ್ರೀಕೃಷ್ಣನು ಗೀತೆಯಲ್ಲಿ ಅಭಿವಚನವನ್ನು ನೀಡಿರುವನು. ನಮ್ಮಲ್ಲಿ 
ಆತ್ಮವಿಶ್ವಾಸ ಹಾಗೂ ಹೃದಯಬಲವನ್ನು ಕುದುರಿಸುವ ಜಗದೀಶ್ವರನ ಆಶ್ವಾಸನದ ದಿವ್ಯ 
ಸಂಜೀವಿನಿಯು ದೊರಕಿರುವಾಗ ಜನತೆಯು ಜೀವನದ ಹೋರಾಟದಲ್ಲಿ ಎ ಇತೀ 
ಭಗವದ್‌ಭಕ್ತಿಯ ಭದ್ರವಾದ ತಳಹದಿಯ ಮೇಲೆ ಜೀವನದ ಉತ್ತುಂಗ ಸೌಧದ 
ನಿರ್ಮಾಣಕಾರ್ಯದಲ್ಲಿನಾವು ದೃಢ ನಿರ್ಧಾರದಿಂದ ತೊಡಗಬಹುದು. ತನ್ನನ್ನು ಮೊರೆಹೊಕ್ಕು 
ಪ್ರಾರ್ಥಿಸುತ್ತಿರುವ ಭಕ್ತವರ್ಗವನ್ನು ರಕ್ಷಿಸುವುದು ತನ್ನ ವ್ರತವೆಂದು ರಾಮಾವತಾರದಲ್ಲಿ 
ಭಗವಂತನು ಹೇಳಿದ್ದಾನೆ. 

ಸಕೃದೇವ ಪ್ರಪನ್ನಾಯ ತವಾಸ್ಕೀತಿ ಚ ಯಾಚತೇ । 

ಅಭಯಂ ಸರ್ವಭೂತೇಭ್ಯಃ ದದಾಮ್ಯೇತದ್‌ ವ್ರತಂ ಮಮ ॥ 


ಇದು ರಾಮಾಯಣದಲ್ಲಿ ಶರಣಾಗತ ಭಕ್ತನಿಗೆ ಪರಮಾತ್ಮನೇ ನೀಡಿದ 
ಅಭಯವಾಣಿಯಾಗಿದ್ದರೆ, 


ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೇ । 
ತೇಷಾಂ ನಿತ್ಯಾ ಭಿಯುಕ್ತಾನಾಂ ಯೋಗಕ್ಟೇಮಂ ವಹಾಮ್ಯಹಮ್‌ ॥ (9.22) 


ಇದು ಕೃಷ ಷ್ಲಾವತಾರದಲ್ಲಿ ಭಗವಂತನು ನೀಡಿದ ಭರವಸೆಯ ಅಮೃತವಾಣ ಆಗಿದೆ. 


49 


ಕೌಂತೇಯ, ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ । (9.31) 


“ಆಜು ನನ್ನ ಭಕ್ತನಿಗೆ ಎಂದೆಂದಿಗೂ ನಾಶವಿಲ್ಲವೆಂಬುದನ್ನು ದೃಢವಾಗಿ ತಿಳಿದುಕೋ'' 
ಎಂದು ಭಕ್ತಿಯ ಮಾರ್ಗದಲ್ಲಿ ಮುನ್ನಡೆಯುವವನಿಗೆ ಯಾವ ಹಾನಿಯೂ ಇಲ್ಲವೆಂಬ 
ಅಭಿನಿವೇಶದಿಂದ ಭಗವಂತನು ಸಾರಿದ್ದಾನೆ. ಇಂತಹ ಸುಸ್ಪಷ್ಟ ಘೋಷಣೆಗಳಿರುವಾಗ ಅಸಂಬದ್ಧ 
ಎಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಭಕ್ತಿವಿರೋಧಿ ಮಾರ್ಗಗಳನ್ನು ಬೋಧಿಸಿ ಜನರ 
ಮನಸಿನಲ್ಲಿವೃಥಾ ಗೊಂದಲವೆಬ್ಬಿಸುವುದನ್ನು ಕಂಡು ನಮ್ಮ ಮನಸಿಗೆ ಬಹಳ ಸಂತಾಪವಾಗುತ್ತಿದೆ. 
ಭಗವಂತನೇ ಭಕ್ತಿಮಾರ್ಗವನ್ನು ಶ್ರೇಷ್ಠವೂ ಪವಿತ್ರವೂ ಎನಿಸಿದ ನಿರಾತಂಕವಾದ ರಾಜಪಥವಂದು 
ಘೋಷಿಸಿರುವಾಗ ಆ ಮಾರ್ಗದಲ್ಲಿನಡೆಸಲು ಸಂಕೋಚಸಂದೇಹಗಳೇಕೆ? 


ಕೌಂತೇಯ, ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ | 


ಈ ವಾಕ್ಯದಲ್ಲಿ ಶ್ರೀಕೃಷ್ಣನು ತನ್ನ ಭಕ್ತರಿಗೆ ಎಂದಿಗೂ ನಾಶವಿಲ್ಲವೆಂದು ಅರ್ಜುನನಿಂದ ಪ್ರತಿಜ್ಞೆ 
ಮಾಡಿಸುತ್ತಾನೆ. ಅದೇಕೆ? ತಾನು ಪ್ರತಿಜ್ಞೆ ಮಾಡದೆ ಅರ್ಜುನನಿಂದ ಭಗವಂತನು ಏಕೆ ಪ್ರತಿಜ್ಞೆ 
ಮಾಡಿಸುತ್ತಾನೆ ? ತನ್ನ ಪ್ರತಿಜ್ಞೆಯಾದರೂ ಕೆಲವೊಮ್ಮೆ ಹುಸಿಯಾದೀತು. ತನ್ನ ಭಕ್ತರ ಪ್ರತಿಜ್ಞೆಯು 
ಎಂದಿಗೂ ಹುಸಿಯಾಗಲಾರದೆಂದು ಶ್ರೀಕೃಷ್ಣನ ಆಶಯವಾಗಿದೆ. 
ಕ್ರಿಯಾಸಮರ್ಪಣೆ 

ಭಕ್ತರ ಯೋಗಕ್ಷೇಮದ ಭಾರವನ್ನು ಹೊತ್ತಿರುವ ಪರಮಾತ್ಮನು ನಮ್ಮಿಂದ ಹೆಚ್ಚಿನದೇನನ್ನೂ 
ಅಪೇಕ್ಷಿಸುವುದಿಲ್ಲ. ನಮ್ಮಲ್ಲಿರುವ ವಸ್ತುವನ್ನು ಸ್ಟಾ ರ್ಥಕ್ಕಾಗಿಯೇ ಬಳಸದ ಅದನ್ನು 
ಭಗವಂತನಿಗಾಗಿ ಸಮರ್ಪಿಸುವ ತ್ಯಾಗವೃತ್ತಿಯಿಂದ ಪರಮಾತ್ಮನು ಪ್ರಸನ್ನನಾಗುವನು. ವಸ್ತುವಿನ 
ಮೇಲೆ ಒಡೆತನದ ಭಾವನೆಯಾಗಲೀ ನಮ್ಮ ಕ್ರಿಯೆಗಳ ಬಗ್ಗ ಕರ್ತೃತ್ವದ ಅಹಂಕಾರವಾಗಲೀ 
ನಮ್ಮಲ್ಲಿ ಇರಬಾರದು. ನಮ್ಮಿಂದ ನಡೆದ ಎಲ್ಲ ಕಾರ್ಯ ಗಳಿಗೂ ಸ್ವತಂತ್ರನಾದ ಪರಮಾತ್ಮನೇ 
ಪ್ರೇರಕನೂ ಕಾರಕನೂ ಆಗಿರುವನೆಂದು ಭಾವಿಸುವುದೇ ಸಕಲಕ್ರಿ ಯೆಗಳ ಸಮರ್ಪಣವಾಗಿದೆ. 
ಪರಮಾತ್ಮನಿಗೆ ಪ್ರೀತಿಕಾರವಾಗುವಂತೆ ನಮ್ಮ ಎಲ್ಲವ್ಯವಹಾರಗಳೂ ನಡಯಬೇಕೆಂದು ಬಲವಾದ 
ಭಾವನೆಯಿಂದ ಪ್ರವರ್ತಿಸುವುದರಿಂದ ನಮ್ಮ ಎಲ್ಲ ಕ್ರಿಯೆಗಳು ಹರಿಪೂಜೆ ಎನಿಸುವುದು, 
ಲೋಕವ್ಯವಸ್ಥೆಗೆ ಪೋಷಕವಾದ ಸದ್ವೃತ್ತಿಗಳೇ ಭಗವಂತನಿಗೆ ಪ್ರಿಯವಾಗಿರುವುದರಿಂದ ನಮ್ಮ 
ಶಯನಾಸನಾದಿ ವ್ಯವಹಾರಗಳೆಲ್ಲವೂ ವಿಶ್ವಕರ್ತನ ನಿಯಮ ಆದೇಶಗಳಿಗೆ ಅನುಸಾರವಾಗಿ 
ಇದ್ದರೆ ಮಾತ್ರ ಅವು ಹರಿ ಪೂಜೆ ಎನಿಸುತ್ತವೆ. ತನ್ನ ಜೀವನದ ಎಲ್ಲಕೃತಿಗಳನ್ನು ಹೀಗೆ ಭಗವಂತನ 
ಪೂಜೆಯಾಗಿ ಮಾರ್ಪಡಿಸಿಕೊಂಡು ಎಲ್ಲಕ್ರಿಯೆಗಳ ಬಗ್ಗೆ! ಯೂ ದೇವರಿಗೆಇರುವ ಸ್ವಾತಂತ್ರ R 
ವನ್ನು ಸ್ಥರಿಸಿ ನಡೆಯುವುದೇ ಸರ್ವಕ್ರಿ ಯಾಸಮರ್ಪಣೆಯಾಗಿದೆ. 


50 


ಯತ್‌ ಕರೋಷಿ ಯದಪಷ್ನಾಸಿ ಯಜ್ಞುಹೋಷಿ ದದಾಸಿ ಯತ್‌ | 
ಯತ್‌ ತಪಸ್ಯಸಿ ಕೌಂತೇಯ ತತ್‌ ಕುರುಷ್ವ ಮದರ್ಪಣಮ್‌ ॥! 


ಹರಿಪೂಜೆ ಬಹು ಸುಲಭ 


ಅದರಂತೆ ನಮ್ಮಲ್ಲಿರುವ ಸಾಧನಸಾಮಗ್ರಿಯನ್ನೂ ದೇಹೇಂದ್ರಿಯಗಳನ್ನೂ ಲೌಕಿಕ ಸಂಪತ್ತನ್ನೂ 
ಪರಮಾತ್ಮನಿಗೆ ಪ್ರಿಯಕರವಾದ ಕಾರ್ಯಕ್ಕೆ ವಿನಿಯೋಗಿಸಿದರೆ ಅದೂ ಭಗವತ್‌ ಸಮರ್ಪಣೆ 
ಎನಿಸುತ್ತದೆ. ನಮ್ಮಲ್ಲಿರುವ ಸ bes ಅಲವೇ ಆಗಿರಬಹುದು. ಆದರೂ ಅದನ್ನು 
ಸ್ವಾರ್ಥಕ್ಕಾಗಿಯೇ ಬಳಸದೆ ಭಗವಂತನ ಸೇವೆಗಾಗಿ ವಿನಿಯೋಗಿಸ ಬೇಕು. ಅವನಿಗೆ ಪ್ರಿಯವಾದ 
ಕಾರ್ಯಗಳಿಗೇ ಅರ್ಪಿತಗೊಳಿಸಬೇಕು. ವಸ್ತುವಿನ ಪರಿಮಾಣವನ್ನಲ್ಲ ಅದರ ಹಿಂದಿರುವ 
ಭಾವನೆಯ ವಿಸ್ತಾರವನ್ನು ಪರಮಾತ್ಮನು ಗಮನಿಸುತ್ತಾನೆ- 

ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ | 


ಎಷ್ಟೇ ಅಲ್ಲವಾದ ವಸ್ತುವಾದರೂ ಭಕ್ತಿಯ ಹಿರಿಮೆಯಿಂದ ಅದು ದೊಡ್ಡದಾಗುವುದು. 
ಅಂತೂ ಪರಮಾತ್ಮನು ಭಕ್ತನಿಂದ ತ್ಯಾಗ ಹಾಗೂ ಸಮರ್ಪಣಾಭಾವವನ್ನು ಬಯಸುತ್ತಾನೆ. 
ಇದರಿಂದ ಲೋಕದ ಪ್ರಗತಿಯ ಜೊತೆಗೆ ಭಕ್ತನ ವೈಯಕ್ತಿಕ ವಿಕಾಸವೂ ಸಾಧಿತವಾಗುತ್ತದೆ. 
ನೂರಾರು ಸುವರ್ಣಾಭರಣಗಳಿಂದ, ವೆ ಬಾಡಾ ಕತ ಪೂಜಿಸಿದ ಚೋಲರಾಜನಿಂದೆ 
ಪಡೆಯಲಾಗದ ಆಧ್ಯಾತ್ಮಿಕ ಸಿದ್ದಿಯನ್ನು ತುಲಸೀಪತ್ರಗಳಿಂದ ಪರಮಾತ್ಮನನ್ನು ಅರ್ಚಿಸಿದ 
ವಿಷ್ಣುದಾಸನು ಹೊಂದಿದನು. ಮೊಸಳೆಯ ಆಕ್ರಮಣವನ್ನು ಸರ್ವಶಕ್ತಿಯಿಂದ ಎದುರಿಸಿ ತನ್ನ 

ಪುರುಷಪ್ರಯತ್ನವೆಲ್ಲವಿಫಲವಾದಾಗ ಕಮಲಪ್ರಷ್ಟವನ್ನೆತ್ತಿ ಹಿಡಿದು ಆರ್ತಭಾವದಿಂದ ಮೊರೆಯಿಟ 
ಗಜರಾಜನನ್ನು ಸಂರಕ್ಷಿಸಲು ಆತುರದಿಂದ ಒಡಿಬಂದಿದ್ದಾನೆ, ನಮ್ಮ ಭಕ್ತವತ್ಸಲನಾದ ಶ್ರೀಹರಿ 
ವರ್ಷವರ್ಷಗಳವರೆಗೆ. ಶ್ರೀರಾಮನ ಪ್ರತೀಕೆ ಯಲ್ಲಿ ಕಾದು ಕುಳಿತ ದಾಸಿ ಶಬರಿಯು ಕಾಡಿನ 
ಬೆಳೆದ ಫಲಗಳನ್ನು ಅವನಿಗೆ ಸಮರ್ಪಿಸಿ : ಪರಮಶ್ರೇಯಸ ಸನ್ನು ಪಡೆದಳು. ಬಹುದಿನಗಃ 
ಉಪವಾಸದ ನಂತರ ಅಂದು ತಾನು ಸ್ನೀಕರಿಸಬೇಕೆಂದಿದ ಹಿಟ್ಟನ್ನು ಉಪವಾಸದಿಂದ ಬಳಲರ 
ಬೇಡರಿಗೆ ನೀಡಿ ಉಳಿದಿರುವ ಸ್ವಲ್ಪ ನೀರನ್ನು ರಾಜಾ ರಂತಿದೇವನು ಕುಡಿಯಬಯಸಿದ. ಆದ! 
ಎದುರಿಗೆ ನೀರಿಗಾಗಿ ಬಾಯಿ ತೆರೆದು ತನ್ನನ್ನೇ ದೀನದೃಷ್ಟಿಯಿಂದ ನೋಡುತ್ತಿರುವ ನಾಯಿಯನ 
ಕಂಡು ಸರ್ವಾಂತರ್ಯಾಮಿಯಾದ ಶ್ರೀಹರಿಯು ಪ್ರೀತನಾಗಲೆಂದು ಆ ನೀರನ್ನು ನಾಯಿಗೆ ಧಾ 
ಎರೆಯುತ್ತಾನೆ. ""ಸ್ವಾಮಿ, ಸಮಗ್ರ ಭೂಮಿಯ ಚಕ್ರಾ ಧಿಪತ್ಯವನ್ನಾಗಲೀ ಸಕಲ ಭೋಗವೈಭ! 
ವನ್ನಾಗಲೀ ಹೆಚ್ಚೇಕೆ, ಮುಕ್ತಿಯನ್ನೂ ಕೂಡ ನಾನು ಬಯಸುವುದಿಲ್ಲ; ಸಕಲ ಜನರ ದುಃಖವನಃ 
ನಾನೇ ಅನುಭವಿಸುವಂತಾಗಿ ಅವರು ದುಃಖರಹಿತರಾಗುವಂತಿದ್ದರೆ ಅದೇ ನನಗೆ ಹಿಗ್ಗು!'' ಇದ 
ತ್ಯಾಗಿ, ತಪಸ್ವಿಯಾದ ರಾಜಾ ರಂತಿದೇವನ ಅಮೃತಮಯ ಇದ್ಗಾರವಾಗಿದೆ. ಹೀಗೆ ಪತ್ರ ಪು: 


೨1 


ಫಲ ತೋಯಗಳ ಸಮರ್ಪಣೆಗೆ ವಿಷ್ಣುದಾಸ, ಗಜೇಂದ್ರ, ಶಬರಿ ರಂತಿದೇವರು ಆದರ್ಶ 
ಉದಾಹರಣೆಗಳೆನಿಸಿದ್ದಾರೆ. 


ಈ ಶ್ಲೋಕಕ್ಕೆ ಇನ್ನೂ ಒಂದು ಆಧ್ಯಾತ್ಮಿಕ ಅರ್ಥವಿದೆ. 


ಬೆ 
ಪರ್ಣಾನಿ'. ವೇದಾಧ್ಯಯನ ಮಾಡಿ ವೇದಕುಸುಮದ ಜ್ಞಾನಮಧುವನ್ನು ತನ್ನಲ್ಲಿ ಸಂಗ್ರಹಿಸಿ 


ಸಜ್ಜನರಲ್ಲಿ ಅದರ ಎತರಣ ಮಾಡುವುದೇ ಪತ್ರ ಸಮರ್ಪಣವೆನಿಸುವುದು. 


ಜಗತ್ರಂಬ ವಿಶಾಲ ವೃಕ್ಷದ ಪತ್ರಗಳೆಂದು ವೇದವನ್ನು ವರ್ಣಿಸಿದ್ದಾರೆ- “ಛಂದಾಂಸಿ ಯಸ 


ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯನಿಗ್ರಹಃ । 


ಎಂದು ಮುಂತಾಗಿ ನಿರೂಪಿಸಲಾದ ಅಹಿಂಸಾ, ಇಂದ್ರಿಯನಿಗ್ರಹ, ಸರ್ವಭೂತದಯಾ, 
ಸತ್ಯ, ಜ್ಞಾನ, ತಪಸ್ಸು ಕ್ರಿಯಾ, ಧ್ಯಾನಗಳೆಂಬ ಎಂಟು ಭಾವಪುಷ್ಟಗಳನ್ನು ಇಲ್ಲಿ ಪುಷ್ಪವಂದು 
ಪರಿಗ್ರಹಿಸಲಾಗಿದೆ. ಇಂತಹ ಸದ್ಗುಣಗಳನ್ನು ಜೀವನದಲ್ಲ ಅಳವಡಿಸಿಕೊಳ್ಳುವುದೇ ಪುಷ್ಪದ 
ಅರ್ಪಣೆಯಾಗಿದೆ. ಕರ್ಮವನ್ನಾಚರಿಸಿ ಅದರ ಫಲವನ್ನು ಬಯಸದೆ ನಿಷ್ಠಾಮವೃತ್ತಿಯಿಂದ 
ಇರುವುದು ಫಲಾರ್ಪಣೆ ಎನಿಸುವುದು. ಪರಮಾತ್ಮನ ಕಥಾಶ್ರವಣ ಹಾಗೂ ಕೀರ್ತನಕಾಲಗಳಲ್ಲಿ 
ಭಕ್ತಿಯ ಆವೇಶದಿಂದ ಉಕ್ಕಿ ಹರಿಯುವ ಆನಂದಬಾಷದ ಜಲಧಾರೆಯನ್ನು ಇಲ್ಲಿ 
ತೋಯವೆಂದು ಪರಿಗ್ರ ಹಸಬಹುದು. ಭಕ್ತಿರಸಭರಿತವಾದ ಇಂತಹ ಸಂಕೀರ್ತನಯೋಗವೇ 
ಶ್ರೀಹರಿಗೆ ಭಕ್ತನು ಮಾಡುವ ತೋಯಾರ್ಪಣೆಯಾಗಿದೆ. ಅಂತೂ ಈ ಸುಂದರವಾದ ಪದ್ಯವು 
ಯಾವ ವೈಭವಾಡಂಬರಗಳಿಲ್ಲದಿದ್ದರೂ ತುಂಬಿದ ಹೃದಯದಿಂದ ಭಗವಂತನನ್ನು ಹೇಗೆ 
ಒಲಿಸಬಹುದೆಂಬುದನ್ನು ನಮಗೆ ತೋರಿಸಿಕೊಡುತ್ತದೆ. 


ಇಂದು ಜಗತ್ತಿನಲ್ಲಿ ವಿಕಟತಾಂಡವವನ್ನು ಆಡುತ್ತಿರುವ ಭ್ರಷ್ಟಾಚಾರದ ಮಹಾದೃತ್ಯನ 
ಹುಟ್ಟಡಗಿಸಲು ಭಕ್ತಿಯ ಅಮೃತಪ್ರಾಶನವೇ ಏಕಮಾತ್ರ ಉಪಾಯವಾಗಿದೆ. ಸರಕಾರವು ವಿಧಿಸುವ 
ಕಾಯಿದೆಗಳಿಂದಲೇ ಲೋಕದ ಸುಧಾರಣೆಯಾಗದು. ಜನರ ಮನಸ್ಸಿನಲ್ಲಿ ಸುಧಾರಣೆ 
ಪರಿವರ್ತನೆಗಳಾಗದೇ ಉಳಿದಿರುವುದರಿಂದ ಈಗ ಮಾಡಲಾದ ಕಾಯಿದೆಗಳಲ್ಲ ಅಯಶಸ್ವಿಗಳೇ 
ಆಗಿವೆ. ಈ ಕಾಯಿದೆಗಳು ಬೆಳೆದಂತೆ ಅವುಗಳನ್ನು ಉಲ್ಲಂಘಿಸುವ ಕುತಂತ್ರಗಳ ಆವಿಷ್ಕಾರ 
ಗಳಿಗಿಂತ ಹೆಚ್ಚಿನದೇನೂ ಆಗುತ್ತಿಲ್ಲ ಕಾಯಿದೆಯು ಸುಧಾರಣೆಯ ಮಗುವಾಗಿದೆ. ಅದು 
ಸುಧಾರಣೆಯ ತಾಯಿಯಾಗಲಾರದು. ಜನರ ಮನಸ್ಸಿನಲ್ಲಿ ಆಗುವ ಸುಧಾರಣೆಯಿಂದ 
ಯಶಸ್ವೀ ಕಾಯಿದೆಗಳನ್ನು ಸೃಜಿಸಬಲ್ಗೆವಲ್ಲದೆ ಕಾಯಿದೆಬಲದಿಂದ ಲೋಕವನ್ನು ಸುಧಾರಿಸಲು 
ಸಾಧ್ಯವಾಗಲಾರದು. ನೀತಿ ಶೀಲಗಳ ಬಗ್ಗೆ ಅಂತಹ ಮೂಲಭೂತ ಮನೋಭೂಮಿಕೆಯನ್ನು 
ನಿರ್ಮಿಸುವುದೇ ಇಂದಿನ ಪ್ರಧಾನವಾದ ರಾಷ್ಟನಿರ್ಮಾಣಕಾರ್ಯವಾಗಿದೆ. ಎಲ್ಲ ಶೀಲ 


52 


ಸದ್ಗುಣಗಳ ಮುಖ್ಯ ಪ್ರೇರಕಶಕ್ತಿಯಾದ ನೈಜವಾದ ಭಕ್ತಿಭಾವವನ್ನು ಸುರಿಕ್ಲಿತ ಜನಾಂಗದಲ್ಲಿ 
ಎಡಮೂಡಿಸುವಂತಹ ಮಹಾಪ್ರಯತ್ನವು ಇಂದು ಭರದಿಂದ ನಡೆಯಬೇಕಾಗಿದೆ. 


ಮನ್ನನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಸುರು ಟ 
ಮಾಮೇವೈಷ್ಯಸಿ ಯುಕ್ತ್ವೈವಮ್‌ ಆತ್ಮಾನಂ ಮತ್ತರಾಯಣಃ ॥1 (9.34) 
1೫೫ 


ಭಗವಂತನ ವಿಭೂತಿಗಳು 


ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ । 
ಯತ್ತೇ5ಹಂ ಪ್ರೀಯಮಾಣಾಯ ವಕ್ಚ್ಯಾಮಿ ಹಿತಕಾಮ್ಯಯಾ ॥ (10.1) 


ಹತ್ತನೆಯ ಅಧ್ಯಾಯದಲ್ಲಿ ಭಗವದ್ದಿಭೂತಿಗಳ ವಿಸ್ತಾರವಾದ ವರ್ಣನೆಯಿದೆ. ಪರಮಾತ್ಮನು 
ಜಗತ್ತಿನ ಕಣಕಣಗಳಲ್ಲಿಯೂ ವ್ಯಾಪಿಸಿರುವುದರಿಂದಲೇ ಅವುಗಳಲ್ಲಿ ವಿವಿಧ ಕ್ರಿಯೆ 
ಪರಿಣಾಮಗಳು ಸಂಭವಿಸುತ್ತವೆ. ಆದುದರಿಂದ ಸರ್ವಪ್ರವರ್ತಕನಾಗಿ ಪರಮಾತ್ಮನು ಎಲ್ಲ 
ವಸ್ತುಗಳಲ್ಲಿನೆಲೆಸಿದ್ದರೂ ಕೆಲ ವಿಶಿಷ್ಟವಸ್ತುಗಳಲ್ಲಿ ಪರಮಾತ್ಮನ ಸನ್ನಿಧಾನವು ಅತಿಶಯಿತವಾಗಿದೆ. 
ಹೆಚ್ಚು ಶಕ್ತಿಶಾಲಿಯೂ ಪವಿತ್ರವೂ ಲೋಕೋಪಕಾರವೂ ಆದ ಗುಣಶಾಲಿ ವಸ್ತುಗಳಲ್ಲಿಪರಮಾತ್ಮನ 
ಸನ್ನಿಧಾನವು ಹೆಚ್ಚಾಗಿರುವುದು. ರೇಡಿಯೋ ಯಂತ್ರಗಳ ಶಕ್ತಿಯೋಗ್ಯತೆಗಳನ್ನನುಸರಿಸಿ ಅವುಗಳ 
ಶಬ್ದಾಭಿವ್ಯಕ್ತಿಯ ತಾರತಮ್ಯವಿರುವಂತೆ ವಿಶಿಷ್ಟ ವಸ್ತುವಿನಲ್ಲಿ ಭಗವಂತನ ಸನ್ನಿಧಾನವು ಅಧಿ 
ಕವಾಗಿರುವುದು. ಶ್ರೇಷ್ಠವಸ್ತುಗಳಲ್ಲಿರುವ ಭಗವಂತನ ಈ ರೂಪವಿಶೇಷಗಳನ್ನು ಅರಿಯುವುದನ್ನೇ 
ವಿಭೂತಿದರ್ಶನವೆನ್ನ ಲಾಗುತ್ತದೆ. ಒಮ್ಮೆ ದೇವತೆಗಳು ಭಗವದುಪಾಸನೆಗಾಗಿ ಉತ್ತಮವಾದ 
ಪ್ರತಿಮಯೊಂದನ್ನು ಹುಡುಕುತ್ತಿದ್ದರು. ಹುಡುಕುತ್ತಿದ್ದುದು ಕಲ್ಲಿನ ಮೂರ್ತಿಯನ್ನಲ್ಲ 
ಪರಮಾತ್ಮನಿಗೆ ಅಧೀನವಾಗಿರಬಹುದಾದ, ದೋಷ ವಿಪರ್ಯಾಸಗಳಿಂದ ದೂರವಾದ ಒಂದು 
ಮಹಾಚೇತನವನ್ನು ಅವರು ಅರಸುತ್ತಿದ್ದರು. ಸ್ವಚ್ಛವಾದ ಕನ್ನಡಿಯಲ್ಲಿಯೇ ಮುಖವ 
ಪ್ರತಿಬಿಂಬಿತವಾಗುವಂತೆ ದೋಷದ ಲವಲೇಶವೂ ಇಲ್ಲದ ನಿರ್ಮಲ ಚೇತನದಲ್ಲಿಯೆ 
ಪುರುಷೋತ್ತಮನ ಸನ್ನಿಧಾನವಿರುವುದರಿಂದ ಅಂತಹ ಶ್ರೇಷ್ಠಾತ್ಮನೇ ಭಗವದುಪಾಸನೆ? 
ಅನುಕೂಲವಾದ ಪ್ರತಿಮೆಯೆಂದು ದೇವತೆಗಳ ಏಚಾರವಾಗಿತ್ತು. ಆದರೆ ಯಾವ ವ್ಯಕ್ತಿಯನು 
ಪರೀಕ್ಬಿಸಿದರೂ ಅದು ದೋಷ ದೌರ್ಬಲ್ಯಗಳ ನೆಲೆಯಾಗಿತ್ತು. ಆಸುರೀಶಕ್ತಿಗಳು ಎಲ್ಲ[ 
ಹೃದಯಗಳನ್ನು ಪ್ರವೇಶಿಸಿ ಅವುಗಳನ್ನು ಕಲುಷಿತಗೊಳಿಸುತ್ತಿದ್ದವು. ಈ ದುಃಶಕ್ತಿಗಳ ಪ್ರವೇಶ! 
ಎಡೆಯೇ ಇಲ್ಲದ ಹೃದಯವು ವಾಯುದೇವರದೊಂದೇ ಆಗಿತ್ತು. ವಾಯುದೇವರ ಮೇ 
ಅಭಿಯೋಗ ಮಾಡಲೆಳಸಿದ ಆಸುರೀದುಃಶಕ್ತಿಗಳೆಲ್ಲಕಲ್ಲಿನ ಗೋಡೆಗೆ ಅಪಳಿಸಲಾದ ಮಣ 


೨3 


ಹಂಟೆಗಳಂತೆ ಶೀರ್ಣವಿಶೀರ್ಣವಾದವು. ಈ ದೈತ್ಯಶಕ್ತಿಯ ಗರ್ವಪರ್ವತಗಳನ್ನು ತನ್ನ 
ವಜ್ರಸತ್ತ ದಿಂದ ಭಿನ್ನವಿಭಿನ್ನ ಗೊಳಿಸಿ ತನ್ನ ಅಪ್ರತಿಹತ ಸಾತ್ತಿಕ ತೇಜಸಿನಿಂದ ಬೆಳಗಿದ 
ಶ್ರೀವಾಯುದೇವರಲ್ಲಿ ಪರಮಾತ್ಮನ ಪೂರ್ಣ ಸಾನ್ನಿಧ್ಯವನ್ನು ಗುರುತಿಸಿ ತಮ್ಮ ಉಪಾಸನೆಗೆ 
ಪ್ರತಿಮೆಯಾಗಿ ವಾಯುದೇವರನ್ನೇ ಆರಿಸಿದರೆಂದು ಉಪನಿಷತ್ತಿನಲ್ಲಿ ಕಥೆಯಿದೆ. ಎಲ್ಲಿ 
ಗುಣಾತಿಶಯವಿದೆಯೋ ಎಲ್ಲಿಸತ್ತ ಎಸೌಂದರ್ಯಗಳು ಅಧಿಕವಾಗಿವೆಯೋ ಅವುಗಳೆಲ್ಲ ದೈವೀ 
ಶಕ್ತಿಯ ವಿಶೇಷ ಕೇಂದ್ರವೆನಿಸುತ್ತವೆಂಬ ಪ್ರಮೇಯವೇ ಹತ್ತನೇ ಅಧ್ಯಾಯದಲ್ಲಿನಿರೂಪಿತವಾಗಿದೆ. 

ಪ್ರಪಂಚದಲ್ಲಿರುವ ಬೇರೆಬೇರೆ ಗುಂಪಿನ ವಿಶಿಷ್ಟವಸ್ತುವನ್ನುಲ್ಲೇಖಿಸಿ ಅಲ್ಲಿ ಪರಮಾತ್ಮನ ವಿಶೇಷ 

ಎಭೂತಿ ಇರುವುದನ್ನು ವರ್ಣಿಸಿ, 


ಯದ್ಯದ್‌ ವಿಭೂತಿಮತ್‌ ಸತ್ತ್ವಂ ಶ್ರೀಮದೂರ್ಜಿತಮೇವ ವಾ | 
ತತ್ತದೇವಾವಗಚ್ಚ ತ್ಹಂ ಮಮ ತೇಜೋ5ಶಸಂಭವಮ್‌ ॥ (10.41) 


ಎಂದು ಮಢಿತಾರ್ಥವನ್ನು ಕೊನೆಗೆ ಹೇಳಲಾಗಿದೆ. 


ವಿಭೂತಿಯೋಗದ ಸಂದೇಶ 
ನಮ್ಮ ಹೃದಯವೂ ಪರಮಾತ್ಮನ ವಿಭೂತಿಯ ಅಧಿಷ್ಠಾನವಾಗುವಂತೆ ಪ್ರಯತ್ನಿಸ 

ಬೇಕೆನ್ನುವುದೇ ಈ ಹತ್ತನೆಯ ಅಧ್ಯಾಯದಿಂದ ನಾವು ಕಲಿಯಬೇಕಾದ ಸಂಗತಿಯಾಗಿದೆ. ನಮ್ಮ 
ಹೃದಯವು ಭಗವಂತನ ನೃತ್ಯಮಂದಿರವಾಗಬೇಕಾದರೆ ಪರಮಾತ್ಮನಿಗೆ ಪ್ರಿಯವಾದ ಸದ್ಗುಣ 
ಗಳಿಂದ ಇದನ್ನು ಸಿಂಗರಿಸಬೇಕು. ಮಗುವಿಗೆ ಬೇಕಾದ ತಿಂಡಿ ಮಿಠಾಯಿಗಳು, ಸುಂದರ 
ಆಟಿಕೆಗಳು ನಮ್ಮಲ್ಲಿದ್ದರೆ ಮಗುವು ನಮ್ಮ ಕಡೆ ಓಡಿಬರುವುದು. ಹೊಲಸು ಪದಾರ್ಥಗಳಿಂದ 
ತುಂಬಿದ ಜಾಗವು ಕ್ರಿಮಿಕೀಟಗಳ ಆವಾಸಸ್ಥಾನವೇ ಆಗುವುದು. ಸದ್ಗುಣ ಸತೃತಿಗಳಿಂದ ತುಂಬಿದ 
ನಮ್ಮ ಹೃದಯವು ಬಾಲಕೃಷ್ಣನ ಕ್ರೀಡಾಭೂಮಿಯಾಗುವುದಾದರೆ, ಅದೇ ದುರ್ಗುಣಗಳಿಂದ 
ದೂಷಿತವಾದಾಗ ಆಸುರೀಶಕ್ತಿಗಳ ರುದ್ರತಾಂಡವ ಭೂಮಿಯೆನಿಸಬಹುದು. ನಮ್ಮ ಮನಸ್ಸು 
ಬಾಲಗೋಪಾಲನ ನೃತ್ಯ ಮಂದಿರವಾಗುವಂತೆ ಸದ್ಗುಣ ಸದ್ವಿಚಾರಗಳಿಂದ ಅಲಂಕೃತಗೊಳಿಸುವ, 
ನಾವು ಮಾಡುವ ಸತ್‌ಕರ್ಮಗಳೇ ಭಗವಂತನು ನಮ್ಮಿಂದ ಸ್ವೀಕರಿಸಬಹುದಾದ ಅಮೂಲ್ಯ 
ನೈವೇದ್ಯವಾಗಿದೆ- 


ಖತಂ ಪಿಬಂತೌ ಸುಕೃತಸ್ಯ ಲೋಕೇ | -ಕಠೋಪನಿಷತ್‌ 
ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್‌ । -ಬ್ರಹ್ಮಸೂತ್ರ ಭಾಷ್ಯ 


ನಮ್ಮ ಒಳಗೆ ನೆಲೆಸಿ ನಾವು ಮಾಡುವ ಶುಭಕರ್ಮಗಳನ್ನು ಮಾತ್ರ ಪರಿಗ್ರಹಿಸಿ ನಮ್ಮನ್ನು 
ಶ್ರೀಹರಿಯು ಅನುಗ್ರಹಿಸುತ್ತಾನೆ. ನಾವು ಸಮರ್ಪಿಸುವ ಶುಭಕರ್ಮಗಳೆಂಬ ಪ್ರಿಯ 


54 


ಸೋಜ್ಯಗಳನ್ನು ಸ್ವೀಕರಿಸಲು ನಮ್ಮ ಹೃದಯಕ್ಕೆ ಭಗವಂತನು ಒಡಿಬರುವನು. 
ದುಷ್ಕರ್ಮಗಳನ್ನಾಚರಿಸಿ ನಾವು ಆ ಹರಿಯನ್ನು ನಮ್ಮಿಂದ ದೂರ ಓಡಿಸುತ್ತಿದ್ದೇವೆ. ಹಿರಿಯನಾದ 
ದಕ್ಷಪ್ರಜಾಪತಿಯನ್ನು ಅವನು ಬಂದಾಗ ಎದ್ದುನಿಂತು ಏಕೆ ಗೌರವಿಸಲಿಲ್ಲವೆಂದು ಸತಿಯು 
ಶಿವನನ್ನು ಪ್ರಶ್ನಿಸಿದಾಗ ಶಿವನು ನೀಡುವ ಉತ್ತರವು ಮಾರ್ಮಿಕವಾಗಿದೆ. ಉತ್ಥಾನ, ಅಭಿವಾದನ 
ಮುಂತಾದ ಗೌರವಗಳನ್ನು ನಾವು ವ್ಯಕ್ತಿಗೆ ಸಲ್ಲಿಸುತ್ತಿರದೆ ವ್ಯಕ್ತಿಯೊಳಗಿರುವ ಭಗವತ್‌-ಶಕ್ತಿಗೆ ಆ 
ಗೌರವಸಮರ್ಪಣೆಯಾಗಿದೆ. ಗೌರವವನ್ನು ಸಲ್ಲಿಸುವವನೂ ಪಡೆಯುವವನೂ ಇದನ್ನು 
ಅರಿತುಕೊಂಡಿರಬೇಕು. ಅಧಿಕಾರದ ಉನ್ಮಾದದಿಂದ ಗರ್ವಿತನಾದ ದಕ್ಷಪ ಪ್ರಜಾಪತಿಯಲ್ಲಿ ಆ 
ಪ್ರಜ್ಞೆಯೇ ಇರಲಿಲ್ಲ ದರ್ಪಾಹಂಕಾರದಿಂದ ದೂಷಿತವಾದ ಅವನ ಹೃದಯದಲ್ಲ 
ಪರಮಾತ್ಮನನ್ನೆಷ್ಟು ಅರಸಿದರೂ ಅವನು ಕಾಣಲೊಲ್ಲನು. ಪರಮಾತ್ಮನ ಸನ್ನಿಧಾನವನ್ನೇ 
ಕಳೆದುಕೊಂಡ ಕಲಾಹೀನ ದೂಷಿತ ಪ ಪ್ರತಿಮೆಯನ್ನು ನಾನೇಕೆ ಗೌರವಿಸಲಿ ಎಂದು “ಹರು 
ಪ್ರಶ್ನಿಸುತ್ತಾನೆ. ಅಸತ್ಯ ಅಸದ್ದಿಚಾರಗಳಿಂದ ನಮ್ಮ ಒಳಗಿರುವ ದೇವಮಂದಿರವನ್ನು ನಾವು 
ಕಡಹುತ್ತಿದ್ದೇವೆ. ನಮ ಜೀವನವನ್ನು ಅಪವಿತ್ರ Redes ಇಂತಹ ದುಷ್ಕೃತ್ಯ ಗಳ ಬಗ್ಗೆ 
ಎಚ್ಚರದಿಂದಿದು ) ನಮ್ಮಲ್ಲಿಪ ಪರಮಾತ್ಮನನ್ನು ಅಭಿವ್ಯಕ್ತಿಗೊಳಿಸಬಹುದಾದಂತಹ ಉತ್ತಮ ಕೃ ತಿಗಳಿಂದ 
ನಮ್ಮ ಜೀವನವನ್ನು ಉದಾತ್ತಗೊಳಿಸ Winds ಹತ್ತನೆಯ ಅಧ್ಯಾಯದ i 
ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ । 
ವಿಷ್ಠಭ್ಯಾಹಮಿದಂ ಕೃತಮ್‌ ಏಕಾಂಶೇನ ಸಿತೋ ಜಗತ್‌ 1 (10.42) 


ಸ” 


ವಿಶ್ವರೂಪ ದರ್ಶನ 


ಮದನುಗ್ರಹಾಯ ಪರಮಂ ಗುಹ [ಮಧ್ಯಾತ್ಮಸಂಜ್ಜಿತಮ್‌ | 
ಯತ್ತ ಯೋಕ್ತಂ ವಚಸ್ಟೇನ MGT ವಗತೋ ಮಮ ॥ (11.1) 


ಪರಮಾತ್ಮನ ಅಗಾಧ ಮಹಿಮೆಯ ವಿಸೃತ ವರ್ಣನೆಯನ್ನು ಕೇಳಿದ ಅರ್ಜುನನಿಗೆ 
ವಿಶ್ವಧಾರಕವಾದ ಅವನ ವಿರಾಡ್ರೂಪದ ಪ್ರತ್ಯಕ್ಷ ದರ್ಶನವನ್ನು ಪಡೆಯುವ 
ಭುಿಹವರು ಅದಕ್ಕಾಗಿ ಅವನಿಗೆ ದಿವ್ಯ ಕ ಷ್ಟಿಯನ್ನು NR ಶ್ರೀಕೃಷ್ಣನು ತನ್ನ 
ವಿಶ್ಷರೂಪದರ್ಶನವನ್ನು ಅವನಿಗೆ i ಗೃಹಿಸುವನು. ನಮ್ಮೆದುರಿಗೆ ಸಾವಿರಾರು "ಸೂಕ್ಷ್ಮ 
ವಸ್ತುಗಳು ಇದ್ದರೂ ಅವುಗಳ ಪ ಪರಿಜ್ಞಾನವೇ ಆಗುವುದಿಲ್ಲ. ಸೂಕ್ಷ್ಮದರ್ಶಕ ಯಂತ್ರದ 
ಸಹಾಯದಿಂದ ನಮ್ಮ ಚಕ್ಸುಸಿಗೆ ಗೋಚರವಾಗದ ಅನೇಕ ಸೂಕ್ಷ್ಮ ವಿಷಯಗಳನ್ನು ನಾವ 
ಗ್ರಹಿಸುವೆವು. ಅದರಂತೆ ವಿಶ್ವವ್ಯಾಪಿಯಾಗಿ ಸರ್ವಪದಾರ್ಥಗಳಲ್ಲಿಯೂ ಅನುಸ್ಕೂತನಾದ 
ಪರಮಾತ್ಮನ ಸಚ್ಚಿದಾನಂದಮಯ ರೂಪಗಳು ನಮ್ಮಸ್ನೂಲ ದೃಷ್ಟಿಗೆ ನಿಲುಕುವುದಿಲ್ಲ, ಅದಕ್ಕಾ? 


55 


ಈ ಸಂದರ್ಭದಲ್ಲಿ ಅರ್ಜುನನಿಗೆ ದಿವ್ಯ ಚಕ್ಷುಸ್ಸನ್ನು ಪರಮಾತ್ಮನು ಪ್ರದಾನ ಮಾಡಿದ್ದಾನೆ. ಹುಟ್ಟು 
ಕುರುಡನಾದ ಧೃತರಾಷ್ಟನಿಗೂ ದಿವ್ಯ ದೃಷ್ಟಿಯನ್ನು ನೀಡಿ ತನ್ನ ವಿಶ್ಚರೂಪ ದರ್ಶನವನ್ನು ಶ್ರೀಕೃಷ್ಣನು 
ಮಾಡಿಸಿದುಂಟು. ಶಾಂತಿಯ ಉಪದೇಶವನ್ನು ನೀಡಿದ ಶ್ರೀಕೃಷ್ಣನನ್ನು ಬಂಧಿಸಲು 
ದುರ್ಯೋಧನಾದಿಗಳು ಹವಣಿಸಿದಾಗ ಭೀಷ್ಮಧೃತರಾಷ್ಟ್ರಾದಿ ಸಜ್ಜನವರ್ಗಕ್ಕೆ ಶ್ರೀಕೃಷ್ಣನ ವಿರಾಟ್‌ 
ರೂಪದ ದರ್ಶನವನ್ನು ಪಡೆಯುವ ಮಹಾಭಾಗ್ಯ ಒದಗಿತ್ತು. ಕೃಷ್ಣನ ಅನುಗ್ರಹದಿಂದ ಚಕ್ಷುಸನ್ನು 
ಪಡೆದ ಧೃತರಾಷ್ಟನಂತೂ ಶ್ರೀಕೃಷ್ಣನ ದಿವ್ಯಮಂಗಲ ರೂಪಗಳನ್ನು ಕಂಡು ಆನಂದತುಂದಿಲನಾಗಿ 
"ಕೃಷ್ಣ ಈ ವಿಶ್ವರೂಪವನ್ನು ಉಪಸಂಹರಿಸಿದ ನಂತರ ನನ್ನನ್ನು ಮೊದಲಿನಂತೆ ಕುರುಡನನ್ನಾಗಿಸು. 
ಪರಮಕಲ್ಯಾಣವಾದ ನಿನ್ನ ಈ ರೂಪವನ್ನು ಕಂಡ ಕಣ್ಣು ಗಳಿಂದ ಜಗತ್ತಿನ ಅಭದ್ರ ಪ್ರಾಕೃತ 
ರೂಪಗಳನ್ನು ನಾನು ಹೇಗೆ ನೋಡಲಿ? ಆದುದರಿಂದ ಮೊದಲಿನಂತೆ ಕುರುಡನಾಗಿರುವುದರಲ್ಲೇ 
ನನಗೆ ಆನಂದವಿದೆ'' ಎಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾನೆ. ಜೀವನದಲ್ಲಿ ಶ್ರೀಕೃಷ್ಣನ 
ವಿಶ್ವರೂಪವನ್ನು ಹೊರತು ಬೇರೆ ಯಾವ ಪ್ರಾಪಂಚಿಕ ಪದಾರ್ಥವನ್ನೂ ಒಮ್ಮೆಯೂ ನೋಡದ ಈ 
ಕುರುಡ ಭಕ್ತನೇ ಪರಮ ಧನ್ಯನೆಂದು ನಮಗನಿಸುತ್ತದೆ. 


ಶ್ರೀಕೃಷ್ಣನ ವಿಶ್ವಂಭರ ರೂಪವನ್ನು ಕಂಡ ಅರ್ಜುನನು ಹರ್ಷಪುಲಕಿತನಾಗುವನು. ಸಾವಿರ 
ಸೂರ್ಯರು ಒಮ್ಮೆಲೆ ಗಗನದಲ್ಲಿಉದಯಿಸಿದಂತಹ ಅದ್ಭುತ ಪ್ರಭೆಯು ಸುತ್ತಲೂ ಹರಡಿದೆ. 
ಎಲ್ಲಿನೋಡಿದರೂ ಪರಮಾತ್ಮನ ಮುಖಕಮಲಗಳು ಗೋಚರಿಸುತ್ತಿದ್ದ ರೆಸುತ್ತಲೂ ಪರಮಾತ್ಮನ 
ಕಣ್ಣುಗಳು ಜಗತ್ತಿನ ಕಣಕಣಗಳನ್ನೂ ಪರೀಕ್ಷಿಸುತ್ತಿವೆ. ಅವನ ಸಹಸ್ರಾರು ಕರಚರಣಗಳು 
ಜಗತ್ತನ್ನೆಲ್ಲಾ ಪಸರಿಸಿ ನಿಂತಿವೆ. ವಿಶ್ವತಶ್ವಕ್ಷುವೂ ವಿಶ್ವಶೋಮುಖನೂ ಆದ ಪರಮಾತ್ಮನಲ್ಲಿ 
ಭೂತಭವಿಷ್ಯದ್‌ ವರ್ತಮಾನಗಳೆಲ್ಲವನ್ನೂ ಅರ್ಜುನನು ಕಂಡನು. 


ತತೈಕಸ್ತಂ ಜಗತ್‌ ಕೃತಂ ಪ್ರವಿಭಕ್ಷಮನೇಕಧಾ | (11.13) 


ಥಿ ಲ 

ಅನಂತ ವೈವಿಧ್ಯಪೂರ್ಣವಾದ ಜಗತ್ತೆಲ್ಲವೂ ಕ್ರೋಡೀಕೃತವಾಗಿ ಅಲ್ಲಿದೆ. ಅರ್ಜುನನಿಗೆ 
ಪರಮಾತ್ಮನ ದೇಹದಲ್ಲಿ ಸಮಗ್ರವಿಶ್ನದ ದರ್ಶನವಾಗುವುದು. ವಾಯು, ಯಮ, ಅಗ್ನಿ, ಬ್ರಹ್ಮ 
ರುದ್ರ ಮುಂತಾದ ಸಕಲ ದೇವತೆಗಳೂ ಪರಮಾತ್ಮನ ಆಶ್ರಯದಲ್ಲಿ ಅವನ ದೇಹದಲ್ಲಿ 
ನೆಲೆಸಿರುವುದನ್ನೂ ಅರ್ಜುನನು ನೋಡುವನು. ಹೀಗೆ ಸರ್ವ ಜಡವಸ್ತುಗಳಿಗೂ ಸಕಲ 
ಪ್ರಾಣಿಗಳಿಗೂ ಸಮಸ್ತ ದೇವತೆಗಳಿಗೂ ಆಶ್ರಯನೆನಿಸಿ ಅವೆಲ್ಲವುಗಳ ಪ್ರವರ್ತನೆಗಾಗಿ ಅನಂತ 
ರೂಪಗಳನ್ನು ಧರಿಸಿದ ಈ ವಿಶ್ವರೂಪಿಯಾದ ಪರಮಾತ್ಮನನ್ನು ಕಂಡು ಹರ್ಷವಿಭ್ರಾಂತನಾದ 
ಅರ್ಜುನನು ವಿಸ್ಥಯಭರಿತನಾಗಿ ಭಕ್ತಿಪರವಶತೆಯಿಂದ ನಾನಾರೀತಿಯಲ್ಲಿಸ್ತುತಿಸುವನು. 


ಸು 


56 


ತತ್ತ ದ ಉಪಾಸನೆ 


ಪರಮಾತ್ಮನ ಭಕ್ತಿ ಹಾಗೂ ಅವನ ಉಪಾಸನೆಯಿಂದಲೇ ಮುಕ್ತಿ ಎಂಬುದು ಈವರೆಗಿನ 
ನಕಿಯೋಗದ ವಿಸ ಸ್ಫೃತನಿರೂಪಣೆಯಿಂದ ಸ್ಪಷ್ಟವಾಗಿದೆ. ಆದರೂ ಪರಮಾತ್ಮನ ಉಪಾಸ ಸನೆಯ 
ಬದಲು ಜಗತ್ತಿನ ಮೂಲಕಾರಣವಾದ ಜಡಪ್ರಕೃತಿಯ ಅಭಿಮಾನಿಯಾದ ಚಿತ್‌ಪ್ರಕೃತಿ ಎನಿಸಿರುವ 
ಶ್ರೀತತ್ತ್ವದ ಉಪಾಸನೆಯಿಂದಲೂ ಮುಕ್ತಿಯು ದೊರೆಯಬಹುದೇ? ಎಂಬ ಪ್ರಶ್ನೆಯು 
ಉದ್ಭವಿಸುತ್ತದೆ. ಪರಮಪುರುಷನಾದ ಶ್ರೀನಾರಾಯಣನೂ ಜಗನ್ನಾತೆಯೂ ಮಂಗಲ 
ದೇವತೆಯೂ ಆದ ಲಕ್ಷಿ ದೇವಿಯೂ ಇವರಿಬ್ಬರೂ ಸಮಾನವ್ಯಾ ಪ್ರಿಯುಳ್ಳ ನಿತ್ಯ ಮುಕ್ತರಾದ 
ಜಗತ್ತಿನ ಪರತತ್ತ ಗಳಿನಿಸಿದಾರೆ. ಇವರಿಬ್ಬರಲ್ಲಿ ಯಾರ ಉಪಾಸ ah ಮುಕಿಯನ್ನು 
ಪಡೆಯಬಹುದೆಂಬ ಶಂಕೆಯು ಡುವುದು ಸಹಜವಾಗಿದೆ. ಅದರಲ್ಲಿಯೂ ಜಗತ್ತಿನ 
ತಂದೆಯಾದ ಶ್ರೀಹರಿಯನ್ನು ಪ್ರಸನ್ನ ಗೊಳಿಸುವುದಕ್ಕಿಂತ ಜಗನ್ಮಾತೆಯನ್ನು ಬೇಗನೆ ಒಲಿಸ 
ಬಹುದಾದುದರಿಂದ ಈ ಸುಲಭೋಪಾಯವನ್ನೇ ಏಕೆ ಅನುಸರಿಸಬಾರದು? ಎಂಬ 


ಭಾವನೆಯೂ ಸಹಜವಾಗಿ ಉಂಟಾಗುತ್ತದೆ. ಈ ಸಂದೇಹವನ್ನೇ ಅರ್ಜುನನೂ ಶ್ರೀಕೃಷ್ಣನಲ್ಲಿ 
ತೋಡಿಕೊಳ್ಳುತ್ತಾನೆ. 


ಏವಂ ಸತತಯುಕ್ತಾ ಯೇ ಭಕ್ತಾಸ್ತಾ ನ ಪರ್ಯುಪಾಸತೇ । 
ಯೇ ಚಾಪ ೈಕ್ಷರಮವ್ಯ ಕ್ಷಂ ತೇಷಾಂ ಕೇ ಯೋಗವಿತ್ತಮಾಃ ॥ (12.1) 


ಅವ್ಯಕ್ತತತ್ತ ದ ಅರ್ಥಾತ್‌ ಶ್ರಿ ತತ್ತ್ವದ ಉಪಾಸನೆಯನ್ನು ಮಾಡಿದರೂ ಪರಮಾತ್ಮನ 
bis ಮತ್ತು ಸ ಸಾಕ್ಟಾತ್ಕಾರವಿಲ್ಲದೆ ಮುಕ್ತಿ ಯನ್ನು ಸರ್ವಥಾ ಧಡ ಶಕ್ಯವಿಲ್ಲ ತನ್ನನ್ನು 


ಉಪಾಸನೆ ಮಾಡಿದರೂ: ಪರಮಪುರುಷನ ಆರಾಧನೆಯನ್ನು ಮಾಡುವ ವ್ಯ ಕಿಯಲ್ಲಿ bist 
ಪ್ರಸನ್ನಳಾಗುವುದಿಲ್ಲ ದೇವಿಯ ಉಪಾಸನೆಯು, ಕಿಷ್ಪವಾದ ಭಗವದುಪಾಸನೆಯ ಮಾರ್ಗವನ್ನು 
ಸುಲಭಗೊಳಿಸುವುದರಿಂದ ಮೋಕಾ ರ್ಥಿಗಳು ಅದನ್ನು ಸ್ಪಾಗತಿಸಬಹುದಾದರೂ ಅದರಿಂದಲೇ 
ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದುದರಿಂದ ಚಿತ್‌ಪ್ರ ಕೃತಿಯನ್ನು ಉಪಾಸಿಸಿ ಅದರ 
ಮೂಲಕವಾಗಿ ಪರಮಪುರುಷನ ಉಪಾಸನೆಯನ್ನು ಗೈ ಹ ಟಬು ದಾರಿಯನ್ನು 


ಅನುಸರಿಸುವುದಕ್ಕಿಂತ ನೇರವಾಗಿ ತನ್ನ ನ್ನೇ ಆರಾಧಿಸುವ aR ಮಾರ್ಗವನ್ನೇ ಹಿಡಿಯುವಂತ 
ಶ್ರೀಕೃಷ್ಣನು ಉಪದೇಶಿಸುವನು. 


ಕ್ಲೇಶೋಠಧಿಕತರಸ್ತೇಷಾಮ್‌ ಅವ್ಯಕ್ತಾಸಕ್ತಚೇತಸಾಮ್‌ | (12.5) 


ಜಗತ್ತಿನ ತಂದೆ ತಾಯಂದಿರಾದ ಪರಮಾತ್ಮಮತ್ತು ಚಿತ್‌ಪ್ರ ಕ್ಫ ತಿಇವೆರಡೂ ಪರತತ್ತ ಗಳನು 
ಚಿಂತಿಸಿಕೊಂಡು ಲಕ್ಷ್ಮೀಪತಿಯಾದ ಶ್ರೀಹರಿಯ ಪೂಜೋಪಾಸನೆಗಳಿಂದಲೇ ಮೋಕ್ಟಪದವಿಯನ: 
ಪಡೆಯಲು ಪ್ರಯತ್ನಿಸುವುದು ಸರಿಯಾದ ಹಾಗೂ ಸುಲಭವಾದ ಮಾರ್ಗವಾಗಿದೆ. ಒಂದ 


೨7 


ದೃಷ್ಟಿಯಿಂದ ನಾವೆಲ್ಲರೂ ಲಕ್ಷ್ಮಿಯ ಆರಾಧಕರೇ ಎಂದೆನ್ನಬಹುದು. ಪರಮಾತ್ಮನನ್ನು ಮರೆತು 
ಜೀವನವಿಡೀ ಲಕ್ಷ್ಮಿಯ ಅರ್ಥಾತ್‌ ಸಂಪತ್ತಿನ ಧ್ಯಾನದಲ್ಲಿಯೇ ನಾವು ಮುಳುಗಿದ್ದೇವೆ. ಆದರ 
ದೇವನನ್ನು ಮರೆತು ಬರೇ ಸಂಪತ್ತಿನ ಚಿಂತನದಲ್ಲೇ ತಲ್ಲೀನರಾದ ನಮಗೆ ಸಿರಿದೇವಿಯು 
ಒಲಿದಾಳೆಯೆ? ಸಿರಿಯೊಡಯನನ್ನು ತೊರೆದ ನಮ್ಮಿಂದ ಸಿರಿಯೂ ದೂರವಿರುವುದು ಸಹಜವೇ 
ಆಗಿದೆ. 


ವಿಷ್ಣುನಾ ಸಹಿತಾ ಧ್ಯಾತಾ ಸಾ ಹಿ ತುಪ್ಪಿಂ ಪರಾಂ ವ್ರಜೇತ್‌ । 


ವಿಷ್ಣುವಿನ ಜೊತೆಗೆ ಪೂಜಿಸಿದರೇನೇ ಲಕ್ಷಿ ಗ ಪರಮ ಸಂತೋಷವಂತೆ. ಪರಮಾತ್ಮನನ್ನು 
ಮರೆತು ಜೀವನವಿಡೀ ಬರೇ ಸಿರಿ ಸಂಪತ್ತುಗಳ ಪೂಜೆಯನ್ನೇ ನಡೆಸುವ ನಾವು ಭೂತಿ ಮತ್ತು 
ಭಗವಂತ ಇವೆರಡನ್ನೂ ಕಳೆದುಕೊಳ್ಳುತ್ತೇವೆ. ಅಂತೂ ಲಕ್ಷ್ಮೀ ಉಪಾಸನೆಗಿಂತಲೂ 
ಲಕ್ಷ್ಮೀನಾರಾಯಣನ ಉಪಾಸನೆಯೇ ಜೀವನದ ಪರಮಪುರುಷಾರ್ಥವನ್ನು ಪಡೆಯುವ 
ಶ್ರೇಷ್ಠವಾದ ಸಾಧನವೆಂದು ಈ ಭಾಗದ ತಾಶ್ಚರ್ಯವಾಗಿದೆ. 


ಸಾಧಕನಲ್ಲಿ ಶೀಲಸಂವರ್ಧನೆ 


ಸಾಧಕನು ನಿಷ್ಕಾಮಕರ್ಮಾಚರಣ, ವೈರಾಗ್ಯ ಮತ್ತು ಪ್ರಯತ್ನಗಳ ಜೊತೆಗೆ ತನ್ನಲ್ಲಿ 
ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು. ನಮ್ಮಲ್ಲಿ ಸದ್ಗುಣಗಳನ್ನು 
ಎಕಸಿತಗೊಳಿಸುವುದೂ ಪರಮಾತ್ಚನ ಸಾಕ್ಷಾತ್ಸಾರಕ್ಕೆ ಆವಶ್ಯಕವಾಗಿದೆ. ಮುಕ್ತಿಯನ್ನು 
ಹೊಂದಲಿರುವ ಆತ್ಮರೆಲ್ಲರೂ ಸ್ವತಃ ಸದ್ಗುಣರೂಪಿಗಳೇ ಆಗಿರುವರು. ಅಜ್ಞಾನದಿಂದ 
ಆವೃತವಾದ, ಆದರೆ ಸ್ವಾಭಾವಿಕವಾಗಿ ಸದ್ಗುಣಾತ್ಮಕವಾದ ತಮ್ಮ ಚೈತನ್ಯವನ್ನು 
ಆವಿಷ್ಠಾರಗೊಳಿಸುವುದೇ ಮುಕ್ತಿ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಹೀಗೆ ನಮ್ಮ ಮೂಲಭೂತ 
ಸದ್ಗುಣಗಳ ಅಭಿವ್ಯಕ್ತಿಯಾಗಲು ಅದಕ್ಕೆ ಅನುಕೂಲವೆನಿಸುವ ಪ್ರವೃತ್ತಿಗಳೇ ನಮ್ಮ ಜೀವನದಲ್ಲಿ 
ವ್ಯಾಪಿಸಿಕೊಂಡಿರಬೇಕು. ಆತನ ಸ್ವಾಭಾವಿಕ ಧರ್ಮಗಳೆನಿಸಿದ ಸತ್ಯ, ಜ್ಞಾನ, ದಯ, ತ್ಯಾಗ 
ಮುಂತಾದ ಸ್ವರೂಪ ಸದ್ಗುಣಗಳಿಗೆ ತೀರ ವ್ಯತಿರಿಕ್ತವೂ ವಿರೋಧಿಯೂ ಆದ ಪ್ರವೃತ್ತಿಯನ್ನು 
ನಮ್ಮಲ್ಲಿ ರೂಢಿಸಿಕೊಂಡಲ್ಲಿ ನಮ್ಮ ಆತ್ಮವು ಇನ್ನೂ ಹೆಚ್ಚು ಘನವಾದ ಆವರಣಕ್ಕೆ 
ಒಳಪಟ್ಟಂತಾಗುವುದು. ಅಸತ್ಯ, ಕ್ರೌರ್ಯ, ಹಿಂಸೆ, ವಂಚನೆ ಮೊದಲಾದ ದುರ್ಗುಣಗಳು 
ಆತ್ಮಸ್ತರೂಪಕ್ಕೆ ತೀರ ವಿಸಂಗತಗಳಾದ ವಿರೋಧಿ ಭಾವಗಳಾಗಿವೆ. ಇಂತಹ ದುರ್ಗುಣಗಳಿಗೆ ನಮ್ಮ 
ಜೀವನದಲ್ಲಿ ಅವಕಾಶ ದೊರೆಯುವುದರಿಂದ ನಮ್ಮ ಆತ್ಮವನ್ನು ಕುಗ್ಗಿಸಿ ಅಜ್ಞಾನ ವಿಕೃತಿಗಳ 
ಏಜೃಂಭಣೆಯನ್ನು ಇನ್ನೂ ಹೆಚ್ಚಿಸಿದಂತಾಗುತ್ತದೆ. 

ಅದರಂತೆ ನಮ್ಮಲ್ಲಿದುರ್ಗುಣಗಳು ಹೆಚ್ಚಿದರೆ ಅನಂತಗುಣರೂಪಿಯಾದ ಭಗವಂತನ ಧ್ಯಾನ 
ಸಾಕ್ಟಾತ್ಕಾರಗಳನ್ನು ಪಡೆಯುವ ಅರ್ಹತೆಯನ್ನೇ ನಾವು ಕಳೆದುಕೊಂಡಂತಾಗುವುದು. ನಮ್ಮ 


58 


ನಿತ್ಯವ್ಯವಹಾರಗಳೆಲ್ಲವೂ ದುರ್ಗುಣ ದುರಾಚಾರಗಳಿಂದ ದೂಷಿತವಾಗಿದ್ದರೆ, 
ronda ಪರಮಾತ್ಮನ ಸಾಮ್ಯಪಾ ಪ್ರಾಪ್ತಿಯೆನ್ನಲಾಗುವ. ಮುಕ್ತಿಯನ್ನು ಪಡೆಯಲು 
ನಾವು ಹೇಗೆ ಅರ್ಹರಾಗಬಲ್ಲೆವು? ಆದುದರಿಂದ ನಮ್ಮ ಮೂ ಭೂತ ಸ್ಥಿತಿಯೆನಿಸಿದ ನಮ್ಮ 
ಆತ್ಮದ ಸ್ವಾಭಾವಿಕ ಗುಣಧರ್ಮಗಳಿಗೂ ನಮ್ಮ ಪರಮಪ್ರಾಪ್ಯ ಸ್ಥಾನವಾಗಿರುವ ಪರಮಾತ್ಮ 
ಸ್ವರೂಪ ಗುಣಗಳಿಗೂ ತೀರ ವಿರೋಧಿಯಾದ ಮನೋದರ್ಮಗಳಿಗ ನಮ್ಮ ಜೀವನದಲ್ಲಿ 
ಸರ್ವಥಾ ಅವಕಾಶವಿರಬಾರದು. ಇದರಿಂದ ಭಗವಂತನಿಂದ ನಾವು ಇನ್ನೂ ಹಚ್ಚು ದೂರ 
ಉಳಿಯುವ ಮತ್ತು ಆತ್ಮವಿಕಾಸಕ್ಕೆ ಅಡಚಣೆಯಾಗುವ ದುರಂತ ಸನ್ನಿವೇಶವು ಒದಗುವುದು. 
ಆದುದರಿಂದ ಅನಂತ ಗುಣಮೂರ್ತಿಯಾದ ಪರಮಾತ್ಮನ ಸಾಕ್ಷಾತ್ಕಾರದಿಂದ ನಮ್ಮಲ್ಲಿಯೇ 
ಸಹಜವಾಗಿ ಹುದುಗಿರುವ ಚೇತನಾತ್ಮಕ ಸ ಸದ್ಗುಣಪ್ರ ಭೆಗಳಿಂದ ನಾವು 'ಚೆಳಗಬೇಕಾದರೆ ನಮ್ಮ 
ಲೌಕಿಕ ಜೀವನವು ನೀತಿಶೀಲಸಂಪನ್ನ; ವಾಗಿರಬೇಕು. ನಮ್ಮ ವ್ಯ ವಹಾರಗಳೆಲ್ಲ 
ಸದ್ಗುಣಮಯವಾಗಿರಬೇಕು. ಸಾಧಕನು ತನ್ನಲ್ಲಿ ಅಳವಡಿಸಿಕೊಳ್ಳಬೇಕಾದ ಈ ಗುಣಗಳ 
ಯಾದಿಯನ್ನು ಹನ್ನೆರಡನೆ ಅಧ್ಯಾಯದ ಕೊನೆಯಲ್ಲಿ ಬರುವ, 


ಅದ್ದೇಷ್ಟಾ ಿ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ! 


ಮುಂತಾದ ಶ್ಲೋಕಗಳಲ್ಲಿ ನಾವು ಕಾಣಬಹುದು. ಅದೆ ಶೇಷ, ಮೈತ್ರಿ, ಕರುಣೆ, ನಿರ್ಮಮತೆ, 
ನಿರಹಂಕಾರ, ಸಹನೆ, ಅಲಂಬುದ್ದಿ ಮೊದಲಾದವುಗಳೇ ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದ 
ಸದ್ಗುಣಗಳಾಗಿವೆ. ಭಕ್ತನಲ್ಲಿ ಈ ಗುಣಗಳು ತುಂಬಿರುತ್ತವೆ. ಇಂತಹ ಗುಣಶಾಲಿಯೇ ತನಗೆ 
ಅತ್ಯಂತ ಪ್ರೀತಿಪಾತ್ರನೆಂದು ಸ್ವಾಮಿಯು ಅರುಹಿದ್ದಾನೆ. ಲೋಕದ ಯಾವುದೇ ವ್ಯ ವಹಾರದಿಂದ 
ಉದ್ದಿಗ್ದ 'ನಾಗದೆ, ಯಾರಿಗೂ ಹೆದರದೆ ಭಕ್ತನು ತನ್ನ ಕರ್ತವ್ಯ ವನ್ನು ನಿರ್ವಹಿಸುತ್ತಾನೆ. ಅದರಂತೆ 
ಟವನಿಂದಲನ ಜನರಿಗೆ ಯಾವ ಭಯ, ಅಪಾಯ ಉಪದ್ರ 'ವಗಳೂ ಇಲ್ಲ ಸರ್ವರಿಗೂ ಅಭಯ 
ನೀಡಿ ತಾನೂ ನಿರ್ಭಯನಾಗಿ, ಉಳಿದವರೂ ನಿರುದ್ದಿಗ್ನರಾಗಿರುವಂತಹ ಸನ್ನಿವೇಶವನ್ನು ಭಕ್ತನು 
ನಿರ್ಮಿಸುತ್ತಾನೆ. ಆತನು “ಸರ್ವಾರಂಭ ಪರಿತ್ಕಾಗಿ' ಅಂದರೆ ಪರಮಾತೃಪ್ರಿ ತಿಕರವಾಗದ ಕೇವಲ 
ಸ್ವಫಲಾಪೇಕ್ಷೆಯ ಕರ್ಮಗಳಿಂದ ದೂರವಾಗಿರುತ್ತಾನೆ. ಅವನಿಗೆ ಸುಖದುಃಖಗಳೆರಡರಲ್ಲೀಯೂ 
ಸಮದ್ಭ ಷ್ಟಿ ಇರುತ್ತದೆ. ಸುಖದಂತೆ ದುಃ ಖವೂ ಅವನಿಗೆ ಅಪೇಕ್ಷಿತವೇ. ತನ್ನ ದುಷ್ಕೃತ್ಯ ಗಳ 
gis ದುಃಖತಾಪ ಗಳನ್ನು ಅನುಭವಿಸಿ ತನ್ನ ಪಾತಕಗಳನ್ನು ಪರಿಹರಿಸಿಕೊಳ್ಳಲು ಭಕ್ತನು 
ತವಕಿಸುತ್ತಾನೆ. ತನ್ನ ಆತ್ಮಶುದ್ಧಿ] ಗೆ 'ಸಹಾಯಕವೆಂದು ದುಃಖದ ಸನ್ನಿವೇಶವನ್ನು ಸಂತೋಷ 
ಸಮಾರಂಭವೆಂಬಂತೆ ಉತ್ಸಾಹದಿಂದ ಆತನು ಸ್ವಾಗತಿಸುತ್ತಾನೆ. ಅದರಂತೆ ಭಕ್ತನು ದುಃಖದಂತೆ 
ಸುಖವನ್ನು ಉಪೇಕ್ಲಾಬುದ್ದಿಯಿಂದ ನೋಡುವನು. ದುಃಖವು ಕ್ಲೇಶರೂಪವಾಗಿರುವಂತೆ ಸುಖವೂ 
ಅನಂತ ಕ್ಷೇಶಕರವಾಗಿದೆ. ಒಂದು ಸುಖದ ತುಣುಕಿಗಾಗಿ ಮಾನವರು ಅದೆಷ್ಟು ದೈನ್ಯ 
ಸಂಕಟಗಳನ್ನು ಅನುಭವಿಸುತ್ತಾನೆ! ಸಮಚಿತ್ತನಾದ ಭಕ್ತನ ದೃಷ್ಟಿಯಲ್ಲಿ ವೈಷಯಿಕ ಸುಖ ಹಾಗೂ 


೨9 


ಸಾಂಸಾರಿಕ ಕ್ಷೇಶ ಇವೆರಡಕ್ಕೂ ಒಂದೇ ಬೆಲೆ. ಎರಡನ್ನೂ ಹೇಯಭಾವನೆಯಿಂದಲೇ ಆತನು 
ನಿರೀಕ್ಷಿಸುತ್ತಿರುವುದರಿಂದ ಆತನು ಸಮದುಃಖನೆನಿಸುತ್ತಾನೆ. ಸ್ತುತಿನಿಂದೆಗಳೆರಡರಲ್ಲಿಯೂ 
ನಿರ್ವಿಕಾರನಾಗಿರುವುದೂ ಒಂದು ಅಪೂರ್ವವಾದ ಮಹತ್ವದ ಗುಣವಾಗಿದೆ. ಉಳಿದ ಎಲ್ಲಾ 
ಗುಣಗಳಿದ್ದರೂ ಸ್ತುತಿನಿಂದೆಗಳಿಂದ ವಿಕಾರವಶನಾಗದ ವ್ಯಕ್ತಿಯು ದೊರೆಯುವುದು ವಿರಳ. 
ಸರ್ವಸಂಗಪರಿತ್ಯಾಗಿಗಳಿಗೂ ನಿಸ್ಪೃಹ ಸೇವಾಜೀವಿಗಳಿಗೂ ಸ್ತುತಿಯ ಮೋಹವನ್ನು ಮೀರಿ 
ನಿಲ್ಲಲಾಗುವುದಿಲ್ಲ ತನ್ನ ತ್ಯಾಗ ಸೇವೆಗಳನ್ನು ಸ್ತುತಿಸುವಾಗ ಎಂತಹ ತ್ಯಾಗಿ ತಪಸ್ವಿಯ ಮುಖವೂ 
ಅರಳುತ್ತದೆ. ಫಲಾಶೆ ಇಲ್ಲದೆ ಕೇವಲ ಹರಿ ಪ್ರೀತಿಯ ಅಪೇಕ್ಷೆಯಿಂದ ಸ್ವಕರ್ತವ್ಯ ಬುದ್ದಿಯಿಂದ 
ನಡೆಯುವ ಕರ್ಮಯೋಗಿಯಾದ ಭಕ್ತನಿಗೆ ಸ್ತುತಿನಿಂದೆಗಳೆರಡೂ ಸಮಾನವೇ ಆಗುವುವು. 
ಇಂತಹ ದಿವ್ಯ ಸದ್ಗುಣಗಳನ್ನೆಲ್ಲಪಡೆಯಲು ಸಾಧಕನು ಪ್ರಯತ್ನಿಸಿದಲ್ಲಿ ಅಧ್ಯಾತ್ಮನಿಧಿಯು ಅವನ 
ಹಸ್ಕಗತವಾಗುವುದರಲ್ಲಿವಿಲಂಬವಾಗುವುದಿಲ್ಲ. 

ಯೇ ತು ಧರ್ಮಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೇ 1 

ಶ್ರದ್ಧಧಾನಾ ಮತ್‌ಪರಮಾ ಭಕ್ತಾಸ್ಟೇತತೀವ ಮೇ ಪ್ರಿಯಾಃ ॥ (12.20) 

sk 3% ತ 


ಫೇಯ ಮತ್ತು ಜಿಜ್ಞಾಸುಗಳ ಗುಣಧರ್ಮಗಳು 

ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ! 

ಏತದ್ದೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ ॥ (13.1) 

ಈ ಅಧ್ಯಾಯದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞರನ್ನು ನಿರೂಪಿಸಿ ನಂತರ ಜ್ಞೇಯ ಮತ್ತು ಜ್ಞಾನವನ್ನು 
ಪಡೆಯಲು ನಮ್ಮಲ್ಲಿಇರಬೇಕಾದ ಅರ್ಹತೆಗಳು - ಇವುಗಳನ್ನು ವಿವರಿಸಲಾಗಿದೆ. 

ಇಡೀ ವಿಶ್ವಕ್ಕೆ ಆತ್ಮದಂತಿರುವ ಸರ್ವವ್ಯಾಪಕನಾದ ಪರಮಾತ್ಮನೇ ಜ್ಞೇಯನು. ಜಗತ್ತಿನ 
ಮುಖ್ಯವಾಗಿ ತಿಳಿಯಬೇಕಾದ ವಸ್ತುವು ಈತನೆ. ಹನ್ನೆರಡು ವರ್ಷಗಳ ಗುರುಕುಲವಾಸದ ನಂತರ 
ಮನೆಗೆ ಹಿಂತಿರುಗಿದ ಶ್ಲೇತಕೇತುವಿನ ಮುಖದಲ್ಲಿ ಅವನ ತಂದೆಗೆ ಜ್ಞಾನದ ವರ್ಚಸ್ಸು 
ಲಕ್ಷಣಗಳೇನೂ ಕಾಣಲೊಲ್ಲವು. ಅಲ್ಲಿ ಸ್ವಬ್ಧತೆ ಅಹಂಕಾರಗಳನ್ನೇ ಗುರುತಿಸಿದ ತಂದೆ ಉದ್ದಾಲಕನು 
ಖನ್ನನಾಗಿ- 

ಉತ ತಮಾದೇಶಮಪ್ರಾಕ್ಟ್ಯಃ ! ಯೇನಾಶ್ರುತಂ ಶ್ರುತಂ ಭವತ್ಯಮತಂ ಮತಮವಿಜ್ಞಾತಂ 
ವಿಜ್ಞಾತಮ್‌ ॥ “ಛಾಂದೋಗ್ಯೋಪನಿಷತ್‌ 

ಯಾವ ಒಂದು ವಸ್ತುವಿನ ಜ್ಞಾನದಿಂದ ಎಲ್ಲವೂ ತಿಳಿಯಲ್ಲಡುವುದೋ ಆ ವಸ್ತುವಿನ 
ಜ್ಞಾನವನ್ನು ಪಡೆದಿರುವೆಯಾ? ಎಂದು ಕೇಳುವನು. ಶ್ಲೇತಕೇತುವಿಗೆ ತಂದೆಯ ಪ್ರಶ್ನೆ ಯನ್ನು 


60 


ಉತ್ತರಿಸಲಾಗಲಿಲ್ಲ, ಒಂದರ ತಿಳಿವಳಿಕೆಯಿಂದ ಎಲ್ಲವನ್ನೂ ತಿಳಿಯಬಹುದೆಂಬ ತಂದೆಯ ಮಾತು 
ಅವನಿಗೆ ಒಂದು ಒಗಟಾಗಿ ತೋರಿತು. "'ಪರಮಾತೃನ ಜ್ಞಾನವೇ ಅಂತಹುದು. ಚ 
ಜ್ಞಾನದಿಂದ ನಾವು ಇಡೀ ಜಗತ್ತನ್ನು ತಿಳಿದಂತೆಯೇ. ಮಾವಿನಹ ಹಣ್ಣನ್ನು ತಿನ್ನುವವನು ಅದರಸಿಪು 
ಗೊರಟುಗಳನ್ನು ಜಗಿಯಬೇಕಾಗಿಲ್ಲ, ಹಣ್ಣಿನ ರಸಕವಲವನ್ನು ಆಸ್ವಾದಿಸಿದರೆ ಇಡೀ ಹಣ್ಣನ್ನು 
ತಿಂದಂತೆ. ಜಗತ್ತಿನ ಸಾರವಸ್ತುವಾದ ಪರಮಾತ್ಮನನ್ನು ಅರಿತರೆ ಉಳಿದ ಪ್ರಪಂಚವನ್ನು ನಾವು ಬೇರೆ 
ತಿಳಿಯಬೇಕೇ? ಪ್ರಪಂಚದ ಸಾರಸರ್ವಸ್ವವೆನಿಸಿದ ಸರ್ವೋತ್ತಮನಾದ ಪರಮಾತ್ಮನ ಜ್ಞಾನವನ್ನು 
ಪಡೆಯದೆ ಸಿಪೆಯಂತಿರುವ ಈ ತುಚ್ಛ ಜಗತ್ತಿನ ಪರಿಜ್ಞಾನದಿಂದಲೇ ಗರ್ವಿತನಾಗಿ ನೀನಿಲ್ಲಿಗೆ 
ಬಂದಿರುವಿ. ಜ್ಞಾನದ ಪರಿಣತಿಯಾದ ವಿನಯಪ್ರವೃತ್ತಿಯು ನಿನ್ನ ಮುಖದಲ್ಲಿಕಾಣಿಸುವುದಿಲ್ಲ.'' 
ಎಂದು ಉದ್ದಾಲಕನು ಉಪದೇಶ ನೀಡಿ ಅವನ ಕಣ್ಣು ತೆರೆಸುತ್ತಾನೆ. ಅಂತೂ ಪರಮಾತ್ಮನೇ 
ಜಗತ್ತಿನಲ್ಲಿ ಮುಖ್ಯವಾದ ಜ್ಞೇಯ ವಸ್ತುವೆಂದು ಇದರಿಂದ ವಿಶದವಾಗುವುದು. 
ಎಲ್ಲೆಡೆಗಳಲ್ಲಿಯೂ ತನ್ನ ಅಪ್ರಾ ಕ್ಸ ತ ಸರ್ವೇಂದ್ರಿಯಗಳನ್ನು ಹರಡಿಸಿ ನಮ್ಮೆಲ್ಲರ ಬಾಹ್ಯ 
ಆಂತರಗಳೆಲ್ಲವನ್ನೂ ಪೂರ್ತಿಯಾಗಿ. ಅರಿತಿರುವ, ಪ್ರಪಂಚದ ಬಗ ಹೊರಗೂವ್ಯಾ ಸೇ 
ನಮ್ಮಿಂದ ಬಹು ದೂರದಲ್ಲಿದ್ದರೂ ನಮ್ಮ ಸನಿಹದಲ್ಲಿಯೇ ಇರುವ, ಪ್ರಕೃತಿ ಮತ್ತು ಅದರ 
ಗುಣಗಳಿಗೆ ಅತೀತನೂ ದಿವ್ಯ "ಕಲ್ಯಾ ಣಗುಣಾಕರನೂ ಆಧ; ವಿಶರೂಪಿಯಾದ ಪರಬ್ರಹ್ಮನ 
ಜ್ಞಾನವನ್ನು ಸ  ಸಂಪಾದಿಸುವುದೇ ನಮ್ಮ ಜೀವನದ ಪರಮ ಲಕ್ಷ ವಾಗಿರಬೇಕು. 


ಈ ಜ್ಞಾನವನ್ನು ಸ ಸಿಂಪಾದಿಸಲು ಕೆಲವು ಮೂಲಭೂತ ಅರ್ಹತೆಗಳು ನಮ್ಮಲ್ಲಿರಬೇಕಾಗಿದ್ದು 
ಅವುಗಳ ಕಡೆಗೆ ನಾವು ವಿಶೇಷವಾಗಿ ಗಮನಹರಿಸಬೇಕು. ಆತ್ಮಶ್ಸಾಘನೆ, ಹಿಂಸೆ ದಂಭಗಳಿಲ್ಲದ 
ವ್ಯ ವಹಾರ, ಕ್ಷಮಾವೃ ತ್ತಿ, ಪ್ರಾಮಾಣಿಕತನ, ಗುರುಶುಶೂ ಷೆ ನಷ್ಟ ಶುಚಿತ್ವ ಆತ್ಮನಿಗ್ರ ಹ, ವೈ ಷಯಿ 
ಊರ: ಅನಾಸಕ್ತಿ, ವಿನಯ, ಪ್ರಪಂಚದಲಿ ರುವ ದೋಷ ನೂ ನತೆಗಳನ್ನು ಆ 


ವಿವೇಕದ ೩ ಷ್ಟಿ ಮಾನಸಿಕ ಸಂತುಲನ, ಪರಮಾತ್ಮನಲ್ಲಿ ಅನನ್ಯ ಭಕ್ತಿ ಇವೇ ಆಹು ಸದ್ದು ಣಗಳನ್ನು 
ಜಾ ಎ೬೬ ಜ್ಞಾನವನ್ನು ್ನ ಪಡೆಯಬಲ್ಲನು. 


ಆರ್ಜವ ಗುಣದಿಂದಲೇ ಸತ್ಯಕಾಮ ಜಾಬಾಲಿಯ ಅರ್ಹತೆಯನ್ನು ಅವನ ಗುರುವ 
ಗುರುತಿಸುತ್ತಾನೆ. ಪ್ರಪಂಚದ ae ಭೋಗಪ ಪದಾರ್ಥಗಳನ್ನು ಕೊಡಮಾಡಿದರೂ ಜ್ಞಾನದ 
ಮುಂದೆ ಅದೆಲ್ಲ ತುಚ್ಛವೆಂದು ಪರಿಗಣಿಸಿದ ಬಾಲ ನಚಿಕೇತನ ತ್ಯಾಗವೈ ರಾಗ್ಯ ಗಳಿಗೆ ಬೆರಗಾದ 
ಯಮನು ಸುಪ್ರ ಸನದ ನಾಗಿ ಅವನಿಗೆ ಪರವಿದೈ ಯನ್ನು ಉಪದೇಶಿಸುತ್ತಾನೆ. ba ಅನೇಕ ಕಷ 
ನಿಷ್ಣುರಗಳನ್ನು ಅನುಭವಿಸಿದರೂ ಗುರುಗಳ ಆದೇಶವನ್ನು ಮೀರಬಾರದೆಂಬ ದೃಢನಿಷ್ಠೆಯಿಂರ 
ವರ್ತಿಸಿದ ಅರುಣಿ ಉಪಮನ್ಯುಗಳು ಆಚಾರ್ಯೋಪಾಸನದ ಬಲದಿಂದಲೇ ಸಕಲ ವಿದ್ಯ ಗಳನ 
ಪಡೆದರು. ಇಂದು ವಿದ್ಯೆ ಹತ ಕ್ಷೇತ್ರ ದಲ್ಲ ಆಚಾರ್ಯೋಪಾಸನೆಯು deals) 
ಲುಪ್ಪವಾಗಿದೆ. ಸತ ಶಿಷ್ಯರಿಗೆ ಹೆದರಿ ನಡೆಯುವಂತಹ ವಾತಾವರಣವು ಇಂದ 


61 


ಎಶ್ವವಿದ್ಯಾಲಯಗಳಲ್ಲಿಏರ್ಪಟ್ಟಿದೆ. ಗುರುಶಿಷ್ಯರ ಸಂಬಂಧದಲ್ಲಿಯೂ ವ್ಯಾಪಾರೀವೃತ್ತಿಯು 
ಸೇರಿಕೊಂಡಿದೆ. ಗಿರಣಿ ಕಾರಖಾನೆಗಳಲ್ಲಿಮಾಲಿಕರು ಮತ್ತು ಕೆಲಸಗಾರರುಗಳಲ್ಲಿರುವಂತೆ ಇಂದು 
ಅಧ್ಯಾಪಕರ ಹಾಗೂ ವಿದ್ಯಾರ್ಥಿಗಳ ಸಂಬಂಧವು ರೂಪುಗೂಂಡಿದೆ ಎಂದು ಹೇಳಿದರೂ 
ತಪಾಗದು. 


ಜ್ಞಾನಾರ್ಥಿಗಳ ಅರ್ಹತೆಗಳಲ್ಲಿ ಒಂದಾಗಿ ಪರಿಗಣಿತವಾದ ಶುಚಿತ್ಹವೂ ಕೇವಲ 
ಕಾಯಿಕವಲ್ಲ ಆಂತರಿಕ ಶುಚಿತ್ನವೇ ಇಲ್ಲಿಪ್ರಧಾನವಾಗಿ ಪರಿಗ್ರ ಹಿಸಲಟ್ಟಿದೆ. ಎಷ್ಟುಸಾರಿ ನೀರಲ್ಲಿ 
ಮುಳುಗಿದರೂ ಎಷ್ಟುಬಾರಿ ಮೃ ತ್ರಿಕಾಲೇಪವನ್ನು ಮಾಡಿಕೊಂಡರೂ ಮಾನಸಿಕ ಸಃ ರ್ಮಲ್ಯವನ್ನು 
ಪಡಯದವ್ಯಕ್ತಿಯು ಜ್ಞಾನಕ್ಕೆ ಅಧಿಕಾರಿಯಾಗಲಾರ. ಆತ್ಮನಿಗ್ರಹಕ್ಕೆ ಚ್ಛದರ ಶಿಷ್ಯನಾದ ಉತ್ತಂಕನು 
ಆದರ್ಶ ಉದಾಹರಣೆಯಾಗಿದ್ದಾನೆ. ಗುರುಗಳ ಅನುಪ ಪಸಿತಿಯಲ್ಲಿ ಸುಂದರಿಯಾದ 
ಗುರುಪತ್ಲಿಯ ವಿಲಾಸವಿಭ್ರ ಮಗಳಿಗೆ ಬಲಿಯಾಗದೆ ಆತ್ಮಸ್ಥೈ ರ್ಯವನ್ನು ಕಾಪಾಡಿಕೊಂಡ 
ಉತಂಕನು ಗುರುಗಳ ವಿಶೇಷ ಅನುಗ್ರಹವನ್ನು ಪಡೆಯುವನು. ದಂಭ ಅಹಂಕಾರಗಳೆಂತೂ 
ಜ್ಞಾನದ ಕಡು ವೈರಿಗಳು. ಎತ್ತರದ ಜಾಗಕ್ಕೆ ನೀರು ) ಹರಿಯಲಾರದು. ನೀರು ಹರಿಯಲು ತಗ್ಗಾದ 
ಸ್ಥಳವೇ ಬೇಕು. ಅಹಂಕಾರ ಔದ್ದತ್ಯ ಗಳಿರುವಲ್ಲಿ ಜ್ಞಾನವು ಪ್ರ ವಹಿಸಲಾರದು. ವಿನಯದಿಂದ 
ನಮ್ರ ವಾದ ಅಂತಃಕರಣದೆಡೆಗೇ ಜ್ಞಾನದ ಪ್ರ ಪ್ರ ವಾಹವು ವೇಗದಿಂದ ಹರಿಯಬಲ್ಲದು. ತನ್ನ 
ಅಲ್ಪತೆಯನ್ನು ಅರಿತೂ ಅವಾಸ್ತ ಸವವಾಗಿ ತನ್ನ ಹೆಚ್ಚುಗಾರಿಕೆಯನ್ನು ಲ್ರು ಪ್ರದರ್ಶಿಸುವುದೇ 
ದಂಭವನಿಸುವುದು. ಈಗ ಎಲ್ಲೆ] ಡೆಗಳಲ್ಲಿಯೂ ಇಂತಹ ಕೃತ್ರಿಮ ಜೀವನವನ್ನೇ ಕಾಣುತ್ತಿದ್ದೇವೆ. 
ಒಬ್ಬವ್ಯಕ್ತಿಯು ತನ್ನ ನ್ನು ತಿಳಿದುಕೊಂಡಿರುವ ಮಾನವು ಒಂದಾಗಿದ್ದರೆ ಉಳಿದವರು ಅವನನ್ನು 
ತಿಳಿದುಕೊಂಡಿರುವ. ಕ್‌ ವೇ ಬೇರೆ ಇರುತ್ತದೆ. ಆದರೆ ವಾಸ್ತವವಾದ ಅವನ ವ ಕ್ರಿತವ 
ಇವೆರಡಕ್ಕಿಂತಲೂ ಭಿನ್ನ ವಾಗಿರುತ್ತದೆ. ಅಂತೂ ಸ್ವಾರ್ಥಸಾಧನೆಯ ಹೆಸರಿನಲ್ಲಾಗಲೀ 
ಶಿಷ್ಟಾಚಾರದ ರೂಪ ದಲ್ಲಾಗಲೀ ಈ ದಂಭವಂಚನೆಗಳ “ಸಾಮ್ರಾ ಜ್ಯವೇ ಎಲ್ಲೆಡೆಗಳಲ್ಲಿಯೂ 
ಪಸರಿಸಿದೆ. ನಮ್ಮ ಈ ಮಾನಸಿಕ ವಿಕೃತಿಗಳ ಎರುದ್ಧವಾಗಿ ಸಂತತವಾದ ಹೋರಾಟವನ್ನು ನಡೆಸಿ 
ಆತ್ಮಗುಣಗಳನ್ನು ಅಭಿವೃ ದಿಗೊಳಿಸದಲ್ಲಿ ಮಾನವನ ಜೀವನದ ಪರಮೋದ್ದೇ ಶವೆನಿಸಿದ 


ಸುಜ್ಗಾನವನ್ನು ಜಟ ನಾವು ಸಮರ್ಥರಾಗುವೆವು. 


ಕ್ಷೇತ್ರ ಕ್ಷೇತ್ರ ಜ್ವಯೋರೇವಮ್‌ ಅಂತರಂ ಜ್ಞಾನಚಕ್ಸುಷಾ 
ಭೂತಪ್ರ ಶೃತಿಮೋಕ್ಟಂ ಚಯೇ ವಿದುರ್ಯಾಂತಿ ತೇ ಪರಮ್‌ ॥1 (13.35) 


% 5% % 


ಜೀವನದಲ್ಲಿ ಗುಣತ್ರಯದ ಪ್ರಭಾವ 
ಪರಂ ಭೂಯಃ ಪ್ರವಕ್ಟ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಮ್‌ । 
ಯಜ್ಜ್ವಾತ್ಚಾ ಮುನಯಃ ಸರ್ವೇ ಪರಾಂ ಸಿದ್ದಿಮಿತೋ ಗತಾಃ ॥1 (14.1) 


62 


ಪ್ರಕೃತಿಯು ತನ್ನ ಗುಣತ್ರಯದಿಂದ ಜೀವರ ಮೇಲೆ ಅನೇಕ ವಿಧದ ಪರಿಣಾಮವನ್ನು 
ಮಾಡುತ್ತದೆ. ಅದು ಮಾರುವ ಪರಿಣಾಮವೂ ಒಂದೇ ರೀತಿ ಇರುವುದಿಲ್ಲ ತಮೋಗುಣದ 
ಪ್ರಾಬಲ್ಯವು ಆಲಸ್ಯ, ಪ್ರಮಾದ, ವ್ಯಾಮೋಹ ಮೊದಲಾದ ದುರ್ಗುಣಗಳಿಗೆ ದಾರಿಯಾದರೆ, 
ಬಯಕೆ ಬವಣೆಗಳಿಂದಲೂ ಕೋಪ 4 ಉದ್ರಿಕ್ತವಾದ ಜೀವನವೇ ೇರಜೋಗುಣದ 
ಕೊಡುಗೆಯಾಗಿದೆ. ಜ್ಞಾನ, ವಿವೇಕ, ಶೀಲಗಳ ಸೆಲೆಯಾದ ಸತ್ತ ಗುಣವೇ ನಮ್ಮ ಬಾಳಿನ ಬೆಳಕಾಗಿ 
ನಮ್ಮನ್ನು ಗುಣಾತೀತವಾದ ನಮ್ಮ ನೈಜಪೂರ್ಣತೆಯ ಕಡೆಗೆ ಒಯ್ಯುವ ಕೈದೀವಿಗೆಯಾಗಿದೆ. 
ರಜಸ್ಸು ತಮಸ್ಸುಗಳನ್ನು ಮೆಟ್ಟಿ ನಿಂತವನೆ ಸತ್ತ ದ ಎತ್ತರದ ಮಟ್ಟವನ್ನು ಮುಟ್ಟಬಲ್ಲನು. 
ತಮೋಗುಣದಿಂದ ಕರ್ತವ್ಯದಲ್ಲಿ ಅನಾಸಕ್ತಿಯುಂಟಾಗುವುದಾದರೆ, ರಜೋಗುಣದಿಂದ 
ಕ್ಲುದ್ರಾಶೆ ವ್ಯಾಮೋಹಗಳಿಗೊಳಗಾಗಿ ಕಾರ್ಯಗಳನ್ನೆಸಗುವನು. ಸತ್ತ ಗುಣದ ಬಲದಿಂದಲೇ 
ನಿಷ್ಕಾಮನೆಯಿಂದ ಸ್ಥಕರ್ತವ್ಯವನ್ನು ಆಚರಿಸುವ ಸತ್‌ಪ್ರವೃತ್ತಿಯುಂಟಾಗುವುದು. ಜಡತತ್ತ್ವದ 
ಈ ಪರಿಣಾಮವಿಶೇಷಗಳನ್ನು ಅರಿತುಕೊಂಡು ಅದರಿಂದಲೂ ಒಳ್ಳೆಯದನ್ನು ಸಾಧಿಸಿ 
ಪರಮಾತ್ಮನನ್ನು ಮುಟ್ಟಲು ಸೇತುವೆಯನ್ನಾ ಗಿ ಪ್ರಕೃತಿಯನ್ನು ನಾವು ಬಳಸಿಕೊಳ್ಳಬೇಕು. 


ಪ್ರಕೃತಿಯನ್ನು ಯೋಗ ರೀತಿಯಿಂದ ಉಪಯೋಗಿಸಿದರೆ ಪ ಸ್ರಕೃ ತಿಬಂಧವಿಮೋಚನೆಯ ಕಾರ್ಯ ವು 
ಅತ್ರ ೦ತ ಸುಗಮವಾಗುವುದು. 


ಇಂದು ರಜೋಗುಣ ತಮೋಗುಣಗಳ ಅತಿರೇಕವನ್ನು ನಾವು ಎಲ್ಲೆ] ಡೆಗಳಲ್ಲಿಯೂ 
ನೋಡುತ್ತಿದ್ದೇವೆ. ಜನತೆಯನ್ನು ಇಂದು ಎರಡು ವಿಧವಾಗಿ. ವಿಂಗಡಿಸಬಹುದು. ಒಂದು 
ರಾವಣವರ್ಗ, ಇನ್ನೊಂದು ಕುಂಭಕರ್ಣ ವರ್ಗ. ಅಧಿಕಾರ ಸಂಪತ್ತಿಗಾಗಿ ಹಾತೊರೆಯುವ 
ಜನರನ್ನು ನೋಡುವಾಗ ರಾವಣನ ಸ್ಮರಣೆಯೇ ನಮಗೆ ಆಗುತ್ತಿದೆ. ತ್ರೈಲೋಕ್ಯ ದಲ್ಲಿರುವ 
ಸುಂದರವಾದ ಅಪೂರ್ವವಾದ ವಸ್ತುಗಳೆಲ್ಲ ತನ್ನವಾಗಬೇಕೆಂಬುದು 66 ಅವಲವಿಕೆ 
ಅದಕ್ಕಾಗಿ ಬಲಪ್ರಯೋಗ ಮತ್ತು ತನ್ನ ಪಾಶವೀ. ಶಕ್ತಿಯ ಪ್ರದರ್ಶನವನ್ನು ಅವ್ಯಾಹತವಾ! 
ರಾವಣನು ನಡೆಸಿದ್ದ ಕೊನೆಯವರೆಗೂ ಅಧಿಕಾರಕ್ಕೆ ಅಂಟಿಕೊಳ್ಳುವ ಚ ಮತ್ತು ಅಧಿಕಾರ 
ಸಂಪತ್ತುಗಳನ್ನು ಗಳಿಸುವ ಕುತಂತ್ರ ವಾಮಾಚಾರಗಳನ್ನು ಇಂದಿನ ಜನರಲ್ಲಿ ಧಾರಾಳವಾಗಿ ನಾಜ 
ನೋಡುತ್ತಿದ್ದೇವೆ. ಪ್ರತಿಯೊಬ್ಬರಲ್ಲಿಯೂ ರಾವಣನ ಚ ಕಾರ್ಯಭಾರವು ಸ್ವಚ್ಛಂದವಾಗಿ ನಡೆದಿದೆ 
ಪ್ರ ಪ್ರತಿಯೊಂದು ಕ್ಷೇತ್ರ ದಲ್ಲಿಯೂ ಇಂದು ನಡೆಯುತ್ತಿರುವ ಅನೈತಿಕ ಸರ್ಧಗಳು ನಮ್ಮ ಜನರೇ 
ಬೀಡು ಮಾಡಿರುವ ರಜೋಗುಣದ ಅತಿರೇಕವನ್ನು ವ್ಯ ಪಡಿಸುತ್ತವೆ. "ಹೀಗೆ ರಾಜಸಪ್ರವ್ಧ ೈತ್ತಿಯ 
ರಾವಣನು ಒಂದು ಕಡಯಿದ್ದರೆ ತಮೋಗುಣದ ಪ್ರ ೀಕರಾದ ಆಲಸ್ಯದ ಪ್ರತಿಮೂರ್ತಿಗಳನಿಸಿ 
ಕುಂಭಕರ್ಣರು ಇನ್ನೊಂದೆಡೆ. ನಮ್ಮ ಸನಾತನೀ ಮನೋವೃತ್ತಿಯ ಧಾರ್ಮಿಕ ಜನರನ್ನು ₹ 
ಗುಂಪಿನಲ್ಲಿ ಸೇರಿಸಬಹುದು. ವೈದಿಕ ಧರ್ಮದ ಮೇಲೆ ಇಡೀ ದೇಶದಲ್ಲಿ ಪ್ರಬಃ 
ಆಘಾತವಾಗುತ್ತಿದ್ದರೂ ಇದರ ಪರಿಹಾರದ ಬಗ್ಗೆ ತಮ್ಮ ಕರ್ತವ್ಯವಿದೆ ಎಂಬುದನ್ನು ಲಕ್ಟಿಸಿದೆ ತವ 


63 


ಪಾಡಿಗೆ ತಾವು ಎಂಬ ಭಾವನೆಯಿಂದ, ಉದಾಸೀನ ವೃತ್ತಿಯಿಂದ ಇರುವ ಧಾರ್ಮಿಕ 
ಮುಖಂಡರನ್ನೂ ಕುಂಭಕರ್ಣರ ಗುಂಪಿಗೆ ಸೇರಿಸಬೇಕಾಗಿದೆ. ಆಲಸ್ಯವೇ ಸಕಲದುರ್ಗುಣಗಳಿಗೆ 
ಮೂಲವಾಗಿದೆ. ತನ್ನ ಕಾಲನ್ನು ಪೂರ್ತಿಯಾಗಿ ಸರಿಯಾಗಿ ತೊಳೆಯಲು ನಳ ಮಹಾರಾಜನು 
ಅಜಾಗರೂಕತೆಯನ್ನು ತೋರಿದಾಗಲೇ ಅವನಲ್ಲಿಕಲಿಯ ಪ್ರವೇಶವಾಯಿತು. ಅನೇಕ ದಿನಗಳಿಂದ 
ನಳ ಮಹಾರಾಜನನ್ನು ಆಕ್ರಮಿಸಲು ಕಲಿಯು ಹೊಂಚುಹಾಕುತ್ತಿದ್ದನು. ಧರ್ಮಮೂರ್ತಿಯಾದ 
ಆ ಮಹಾರಾಜನ ಛಿದ್ರರಹಿತವಾದ ಸುಭದ್ರ ಜೀವನದಲ್ಲಿಕಲಿಗೆ ಪ್ರವೇಶ ಪಡೆಯಲು ಸ್ಟಲ್ಲವೂ 
ಅವಕಾಶ ದೊರೆಯಲಿಲ್ಲ ಕಾಲನ್ನು ತೊಳೆಯುವ ಸಂದರ್ಭದಲ್ಲಿನಳನು ತೋರಿದ ಆಲಸ್ಕವೇ 
ಕಲಿಯ ಪ್ರವೇಶದ್ದಾರವಾಯಿತು. ಮುಂದೆ ಕಲಿಯು ಅವನ ಇಡೀ ಜೀವನವನ್ನು 
ಆಕ್ರಮಿಸುವಂತಾಯಿತು. ಆಲಸ್ಯಕ್ಕೆ ನಮ್ಮ ಜೀವನದಲ್ಲಿ ಅಣುಮಾತ್ರವಾದರೂ ಪ್ರವೇಶ 
ದೊರಕಿದರೆ ಸಕಲ ದುರ್ಗುಣಗಳಿಗೂ ಆಹ್ವಾನ ಬಂದಂತೆ. ಹೀಗೆ ಆಲಸ್ಯ ದುರಾಶೆಗಳಿಂದ 
ತುಂಬಿದ ಈ ರಾವಣ ಕುಂಭಕರ್ಣರ ರಾಜ್ಯದಲ್ಲಿವಿಭೀಷಣನಂತಹ ಸಾತ್ತಿ ಕ ಶಕ್ತಿಯು ನಮಗೆ 
ಎಲ್ಲಿಯೂ ಗೋಚರಿಸುವುದಿಲ್ಲ. ಈ ರಜೋಗುಣ ತಮೋಗುಣಗಳ ದಮನವಾಗಿ 
ಪ್ರಕೃತಿಯಲ್ಲಿರುವ ಸತ್ತ ಗುಣದ ವಿಜೃಂಭಣೆಯು ಈಗ ಲೋಕದಲ್ಲಿನಡೆಯಬೇಕಾದ ಮುಖ್ಯ 
ಕಾರ್ಯವಾಗಿದೆ. ಪ್ರಕೃತಿಯು ಬಂಧಕವಾದರೂ ಅದರಲ್ಲಿ ಅಡಕವಾದ ಸತ್ತ್ವಗುಣದ 
ಸರಿಯಾದ ಲಾಭವನ್ನು ಪಡೆದು ಈ ಸತ್ತ್ವಗುಣದ ಸೇತುವೆಯಲ್ಲಿ ಪರಮಾತ್ಮನ ಕಡೆಗೆ ಸಾಗುವ 
ಸಾಹಸಪೂರ್ಣ ಯಾತ್ರೆಯನ್ನು ಜೀವನು ಕೈಗೊಳ್ಳಬೇಕು. ಹದಿನಾಲ್ಕನೆಯ ಅಧ್ಯಾಯವು ಈ 
ರೀತಿಯಾಗಿ ಜೀವನ ಮೇಲೆ ಆಗುವ ಪ್ರಕೃತಿಯ ಪರಿಣಾಮ ಪ್ರಭಾವಗಳನ್ನು ವಿಶ್ಲೇಷಿಸಿ, 
ಜೀವಪ್ರಕೃತಿಗಳ ಪರಸ್ಪರ ಸಂಬಂಧವನ್ನು ವಿವರಿಸಿ, ಸತ್ತ್ವಗುಣದ ಸಹಾಯದಿಂದ ಜೀವನು 
ಪ್ರಕೃತಿಯನ್ನು ಗೆದ್ದು ಗುಣಾತೀತನಾಗಿ ಹೇಗೆ ಪರಮಸಿದ್ದಿಯನ್ನು ಪಡೆಯಬಹುದೆಂಬುದನ್ನು 
ಪ್ರತಿಪಾದಿಸಿದೆ. 
ಬ್ರಹ್ಮಣೋ ಹಿ ಪ್ರತಿಷ್ಠಾರಹಮ್‌ ಅಮೃತಸ್ಯಾವ್ಯಯಸ್ಯ ಚ | 
ಶಾಶ್ನತಸ್ಯ ಚ ಧರ್ಮಸ್ಯ ಸುಖಸ್ಯೆ ಕಾಂತಿಕಸ್ಯ ಚ ॥ (14.27) 
»% 5% 5% 


ಊರ್ಧ್ವಮೂಲಮಧಃಶಾಖಮಶ್ಚತ್ಪಂ ಪ್ರಾಹುರವ್ಯಯಮ್‌ । 

ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್‌ ॥ (15.1) 

ಹಿಂದೆ ಹದಿಮೂರನೆಯ ಅಧ್ಯಾಯದಲ್ಲಿಪ್ರಕೃತಿ, ಪಂಚ ಮಹಾಭೂತಗಳು ಮುಂತಾದ 
ಶಪತ್ರೈದು ತತ್ವಗಳನ್ನೊಳಗೊಂಡ ವಿಶಾಲ ವಿಶ್ವವನ್ನು ಕ್ಷೇತ್ರವೆಂದೂ, ಇದನ್ನೆಲ್ಲಾ ಸರಿಯಾಗಿ 
ಪೂರ್ಣವಾಗಿ ತಿಳಿದ ಭಗವಂತನನ್ನು ಕ್ಷೇತ್ರಜ್ಞನೆಂದೂ ವರ್ಣಿಸಲಾಗಿದೆ. ಈ ಜಗತ್ತನ್ನು ದಾಟಲು 


64 


ಭಗವಂತನ ಜ್ಞಾನವೇ ಸಾಧನವೆಂಬುದನ್ನು ಅಲ್ಲಿ ತಿಳಿಸಿದೆ. ಈ ಜಗತ್ತಿನ ಸ್ವರೂಪವನ್ನು ವಿವರವಾಗಿ 
ವರ್ಣಿಸಿ ಸಂಸಾರನಿವೃ ತ್ರಿಯ ಸಾಧನಗಳನ್ನು ವಸ್ತಾರವಾಗಿ ವಿವರಿಸಿ ಭಗವಂತನ ಮಹಿಮೆಯನ್ನು 
ಬೋಧಿಸಲು ಈ ಅಧ್ಯಾಯವು ಹೊರಟಿದೆ. 


ಈ ವಿಶ್ವವನ್ನು ಒಂದು ಮರವೆಂದು ರೂಪಿಸಿಕೊಳ್ಳೋಣ. ಈ ಮರಕ್ಕೆ ಅತ್ಯಂತ ಶ್ರೇಷ್ಠಗಳಾದ 
ಮೂರು ಬೇರುಗಳಿವೆ. ವಿಶ್ವದಲ್ಲಿಯೇ ಅತ್ಯಂತಶೆ ಶ್ರೇಷ್ಠನಾದ ಪರಮಾತ್ಮನು ಒಂದು ಬೇರಾಗಿದ್ದರೆ, 
ಜಡವಸ್ತುಗಳಲ್ಲಿಯೇ ಅತ್ಯ ತ ಶೆ ಕ್ರೀಷ್ಠವಾದ, ಜಡಜಗತ್ತಿನ ” ಮೂಲಕಾರಣವೆನಿಸಿದ, 
ಅನಾದಿಯಾದ ಜಡಪ ಕ ತಿಯು ಇನ್ನೊಂದು ಬೇರು. ಈ ಜಡಪ್ರಕೃತಿಯ 
ಅಭಿಮಾನಿದೇವತೆಯಾಗಿ ಚ ಎಲ್ಲ ಪ್ರ ಪ್ರವ ತ್ರಿ ಚಟುವಟಿಕೆ ಮತ್ತು ಬೆಳವಣಿಗೆಗಳ 
ಬೈತನ್ಯ ಶಕ್ತಿಯಾದ ಚಿತ್‌ಪ್ರ ಕ್ಸ ತಿಯು ಜಗತ್ತಿನ ಮೂರನೆಯ ಬೇರಾಗಿದೆ. ಮರದ ಬೇರು 

ಪುಗೊಂಡು ಮರವಾಗಿ ಪರಿಣಮಿಸುವಂತೆ  ಜಡಪ್ರಕೃತಿಯೇ ಜಗತ್ತಾಗಿ 
okra: ಮರವು ನೆಲೆಸಿರುವ ಭೂಮಿಯ ಪ್ರದೇಶವು ಬೀಜವು ಮರವಾಗಿ 
ಬೆಳೆಯಲು ಎಲ್ಲಾ ರೀತಿಯಿಂದ ಸಹಾಯಕವಾಗುವಂತೆ ಜಗತ್ತಿನ ಬೆಳವಣಿಗೆಗೆ ಜಡಪ್ರ ಕೃತಿಯ 
ಅಭಿಮಾನಿಯಾದ ಚಿತ್‌ಪ್ರಕೃತಿಯು ಶಕ್ತಿಯನ್ನು ತುಂಬುತ್ತಾಳೆ. ಆ ಚಿತ್‌ಪ್ರಕೃ ತಿಯನ್ನೇ 
ಜಗನ್ಮಾತೆಯಾದ ಮಹಾಲಕ್ಷಿ "ಯೆಂದು ಕರೆಯುತ್ತೇವೆ. ಮರ, ಅದರ ಬೇರು, ಅದು ನೆಲೆಸಿದ 
ಭೂಪ್ರದೇಶ ಇವೆಲ್ಲವುಗಳಿಗೂ ಆಧಾರಶಕ್ತಿಯಾದ ಭೂಮಾತೆಯಂತೆ ಪರಮಾತ್ಮನು ಈ ಜಗತ್ತಿನ 


ಮೂಲ ಕಾರಣನು. ಹೀಗೆ ಪ ಪರಮಾತ್ಚ, ಚಿತ್‌ಪ್ರ ಕ್ಸ ತಿ. ಜಡಪ್ರ ಕೃ ತಿ ಈ ಮೂರು ಬೇರುಗಳ 
ಆಧಾರದಿಂದ ಈ ಜಗತ್ತೆಂಬವ ಕವ ನಿಂತಿದೆ. 


ಮರದಲ್ಲಿ ಕೊಂಬೆಗಳಿರುವಂತೆ ಮಹತ್ತತ್ವ ಅಹಂಕಾರತತ್ವ ಪಂಚ ಭೂತಗಳು, ಶರೀರ 
ಮೊದಲಾದ ಪ್ರಕೃತಿಜನ್ಯವಾದ ವಸ್ತುಗಳೆಲ್ಲವೂ ₹ ಈ ಜಗದ್‌ವೃಕ್ಷದ 'ಕಾಖೋಪಶಾಖೆಗಳಾಗಿವೆ. ಈ 


ಜಗತ್ತು ಇಂದಿನಂತೆ ನಾಳೆ ಇರುವುದಿಲ್ಲ. ಇದು Weis ಆದರೂ ಇದು 
ಪರಿವರ್ತನೆಗೊಳ್ಳುತ್ತಾ ನಿರಂತರವಾಗಿ ಇರುತ್ತದೆ. ಇದಕ್ಕೆ ಮುಕ್ತಾಯವೇ ಇಲ್ಲ, 


ಮರದಲ್ಲಿ ಓಎಲೆಗಳಿರುತ್ತವೆ. ಆ ಎಲೆಗಳ ಮೂಲಕವೇ ಮರವು ಹಣ್ಣುಗಳನ್ನು ನೀಡುತ್ತದೆ. 
ಅದರಂತೆ ವೇದಗಳು ಈ ವಿಶ್ವವೃಕ್ಷದ ಎಲೆಗಳು. ಈ ವೇದಗಳು 'ಅವುಗಳು ನೀಡುವ 
ಜ್ಞಾನದಿಂದಲೇ ಜೀವನದ ಅಮೃತಫಲವನ್ನು ನಾವು ಪಡೆಯಬಲ್ಲೆವು. ಸಂಸಾರದ 
ಸುಖವನ್ನಾಗಲೀ, ಮುಕ್ತಿಯ ಸುಖವನ್ನಾಗಲೀ ಪಡೆಯಲು ವೇದಗಳು ನಿರೂಪಿಸುವ 
ನೈತಿಕಮೌಲ್ಯ, ಕರ್ತವ್ಯ, ಜ್ಞಾನ, ಭಕ್ತಿಗಳೇ ಕಾರಣವಾದುದರಿಂದ ಜಗತ್ತಿನ ಫಲವೆನಿಸಿದ ಕಾಮ 
ಮೋಕ್ಷಗಳನ್ನು ನೀಡುವ ಎಲೆಗಳೆಂದರೆ ವೇದವೇ ಆಗಿವೆ. ಇಂತಹ ಜಗತ್ತು ಅದರ ಕಾರಣ 
ಕಾರ್ಯಪ್ರಪಂಚ, ಅದು ಜಗತ್ತಿಗೆ ನೀಡುವ ಜ್ಞಾನದ ಸಂದೇಶ ಇವೆಲ್ಲವುಗಳನ್ನು ತಿಳಿದಾಗಲೆ 
ನಾವು ಸಮಗ್ರವಾಗಿ ವೇದವನ್ನು ತಿಳಿದಂತೆ ಆಗುತ್ತದೆ. 


65 


'ಊದ್ಧಃ ೯ಮೂಲಮ್‌ ಅಧಃಶಾಖಮ್‌' ಎಂಬ ಮಾತಿಗೆ ಬೇರು ಮೇಲೆ, ಕೊಂಬೆಗಳು ಕೆಳಗೆ 
ಎಂದು ಆಪಾತತಃ ನಮಗೆ ಅರ್ಥವಾಗುತ್ತದೆ. ಇದು ವಿಚಿತ್ರವಾಗಿ ತೋರಬಹುದು. ಬೇರು 
ಕಳಗಿರುವುದನ್ನು ಕೊಂಬೆಗಳು ಮೇಲಿರುವುದನ್ನು ನಾವು ನೋಡುತ್ತಿದ್ದೇವೆ. ಆದರೆ ಬೇರು ಮೇಲೆ 
ಎಂದರೆ ಪರಮಾತ್ಮ ಚಿತ್‌ಪ್ರಕೃತಿ ಮತ್ತು ಜಡಪ್ರಕೃತಿಗಳೆಂಬ ಜಗತ್ತಿನ ಮೂರು ಮೂಲವಸ್ತುಗಳು 
ಮೇಲೆ ಅಂದರೆ ಉತ್ತಮ- ಶ್ರೆ ೇಷ್ಠವಂದೂ, ಕೊಂಬೆಗಳಂತಿರುವ ಪಂಚಭೂತ ಮುಂತಾದ 
ಪ್ರಾಕೃತಪದಾರ್ಥಗಳು ಕೆಳಗೆ ಅಂದರೆ ಆ ಮೂಲವಸ್ತುಗಳಿಂದ ಕಡಿಮೆಯವು- ಕನಿಷ್ಟಎಂದೂ 
ಅಭಿಪ್ರಾಯವಾಗುತ್ತದೆ. 


ಮರದ ಕೊಂಬೆ-ರೆಂಬೆಗಳು ಅದರಿಂದ ಜನಿಸುವ ಎಲೆ-ಹಣ್ಣುಗಳಲ್ಲಿಯೂ ಅದರ 
ಕಾರಣವಾದ ಬೇರಿನಲ್ಲಿಯೂ ಸೂಕ್ಷ್ಮರೂಪದಿಂದ ಇರುವಂತೆ ಈ ಪಂಚಭೂತಗಳು ಮುಂತಾದ 
ಪ್ರಕೃತಿಯ ಕಾರ್ಯಗಳು ಕಾರಣವಾದ ಪ್ರಕೃತಿ ಮತ್ತು ಕಾರ್ಯಪ್ರಪಂಚವಾದ ಶರೀರ ಹಾಗೂ 
ವಷಯವಸ್ತುವಿನಲ್ಲಿಯೂ ಸೂಕ್ಷ್ಮರೂಪದಲ್ಲಿ ಇರುತ್ತವೆ. ಅದರಂತೆ ಮೂಲಕಾರಣವಾಗಿರುವ, 
ಭಗವಂತ, ಲಕ್ಷ್ಮೀದೇವಿ ಮತ್ತು ಜಡಪ್ರಕೃತಿಗಳು ಕಾರ್ಯಪ್ರಪಂಚವನ್ನು ವ್ಯಾಪಿಸಿಕೊಂಡಿವೆ. ಹೀಗೆ 
ಕಾರ್ಯ-ಕಾರಣಪ್ರಪಂಚ ಪರಸರ ವ್ಯಾಪ್ತಿಯನ್ನು ನಾವು ಅರಿತುಕೊಳ್ಳಬೇಕು. ಬೇರಿನ 
ಮೇಲ್ಭಾಗದ ಆಧಾರದಲ್ಲಿ ಶಾಖೋಪಶಾಖೆಗಳು ಬೆಳೆಯುವಂತೆ ಪ್ರಕೃತಿಯ ವಿಭಾಗವಾದ ಸತ್ವ 
ರಜಸ್ಸು ತಮಸುಗಳಿಂದ ಈ ವಿಶ್ವದ ಶಾಖೋಪಶಾಖೆಗಳ ಬೆಳವಣಿಗೆಯಾಗುತ್ತದೆ. ಮರದ 
ಕೊಂಬೆಗಳಲ್ಲಿ ಚಿಗುರೆಲೆಗಳು ಮೂಡುವಂತೆ ಈ ಪಂಚಭೂತಗಳೆಂಬ ಕೊಂಬೆಗಳಿಂದ ನಾನಾವಿಧ 
ಏಷಯಪದಾರ್ಥಗಳೆಂಬ ಚಿಗುರೆಲೆಗಳು ಹುಟ್ಟುವವು. ಬಣ್ಣಬಣ್ಣದ ಚಿಗುರೆಲೆಗಳಂತೆ ಈ 
ವಿಷಯವಸ್ತುಗಳು ತುಂಬಾ ಆಕರ್ಷಕವಾಗಿರುತ್ತವೆ. ಆದರೆ ಚಿಗುರೆಲೆಗಳನ್ನು ಹಾಗೆಯೇ 
ಉಪಯೋಗಿಸದೆ ಅವುಗಳಿಂದ ಹಣ್ಣುಗಳನ್ನು ಪಡೆಯುವಂತೆ ಈ ಆಕರ್ಷಕವಾದ 
ನಿಷಯಪದಾರ್ಥಗಳನ್ನು ಸರಿಯಾಗಿ ಉಪಯೋಗಿಸಿ ಮುಕ್ತಿ ಎನ್ನುವ ಅಮೃತಫಲವನ್ನು 
ಸಡೆಯಬೇಕೆಂದು ಈ ಶ್ಲೋಕದ ತಾತ್ಟರ್ಯವಾಗಿದೆ. ಆದರೆ ಈ ಜಗತ್ತಿನಲ್ಲಿ ಎಲ್ಲರೂ 
ಎಬ್ಬರಂತಲ್ಲ, ವಿಶ್ವದ ಈ ವೈಚಿತ್ರ್ಯ ವ್ಯತ್ಯಾಸಗಳಿಗೆ ಕಾರಣಗಳೇನು ? ಈ ಜೀವನ ವ್ಯಕ್ತಿತ್ವಅವರ 
ನಿನ್ನಸ್ನಭಾವಗಳು ಅನಾದಿಯಿಂದ ಇವೆ. ಅವುಗಳಿಗೆ ಅನುಸಾರವಾಗಿ ಪರಮಾತ್ಮನ ಶಕ್ತಿಯ 
ಎನ್ನೆಲೆಯಲ್ಲಿ ಜೀವನು ಮಾಡುವ ವಿವಿಧ ಕರ್ಮಗಳೇ ಸಂಸಾರದಲ್ಲಿ ನಾವು ನೋಡುತ್ತಿರುವ 
ುವಿಧತೆಗೆ ಕಾರಣವಾಗಿವೆ. ಅವರವರ ಸ್ವಭಾವ, ಯೋಗ್ಯತೆ, ವ್ಯಕ್ತಿತ್ವಗಳಿಗೆ ಅನುಗುಣವಾಗಿ 
ಕೀವರು ಮಾಡುವ ವಿವಿಧ ಕರ್ಮಗಳಿಂದಾಗಿ ಜಗತ್ತಿನ ಇಂತಹ ವ್ಯತ್ಯಾಸವುಂಟಾಗುತ್ತದೆ. 


ಪರಿವರ್ತನಶೀಲವಾದ ಜಗತ್ತಿನ ನಿಜರೂಪವನ್ನು ತಿಳಿಯಲಾರೆವು. ಈ ಜಗತಿನ 
'ದಿಕಾರಣನೂ, ಇದರ ಸಂಹಾರಕರ್ತನೂ, ಇದರ ಒಳಗಿದ್ದು ಇದನ್ನು ನಿಯಂತ್ರಿಸುವವನೂ 
'ದ ಭಗವಂತನನ್ನೂ ನಾವು ಸರಿಯಾಗಿ ತಿಳಿಯಲಾರೆವು. ಈ ಕಾರ್ಯಪ್ರಪಂಚವೂ ನಮಗೆ 


66 


ಸರಿಯಾಗಿ ಗೊತ್ತಿಲ್ಲ, ಇದರ ಕಾರಣಪುರುಷನನ್ನೂ ನಾವು ಸರಿಯಾಗಿ ಅರಿಯಲಾರವು. ಈ 
ಜಗತ್ತು ಬದಲಾವಣೆಗೊಳ್ಳುತ್ತಿದ್ದರೂ ಇದರ ಕಾರಣಗಳಾದ ಪ್ರಕೃತಿ is ಗಟ್ಟಿಯಾಗಿವೆ. 
ಅವು ಅನಾದಿನಿತ್ಯವೂ ಆಗಿವೆ. ಈ ಜಗತ್ತನ್ನು ವಿಶ್ಲೇಷಿಸಿ ನೋಡಬೇಕು. ಜಡ, ಜೀವ, 
ಪರಮಾತ್ನರನ್ನು ಪ್ರತ್ಯೆ ೇಕವಾಗಿ ವಿಭಜಿಸಿ ತಿಳಿಯಬೇಕು. ಭೌತಿಕಾಸಕ್ತಿಯನ್ನು ತೊರದು 
ಪ್ರಕೃ ತಿಯಿಂದ ಮೇಲಿದ್ದು ವಿಮರ್ಶಿಸಿದಾಗ ಈ ಜಗತ್ತಿನ ಸತ್ಯತೆಯು ನಮಗೆ ಗೋಚರವಾಗುತ್ತದೆ. 
ಜಡ, ಜೀವ, ಪರಮಾತ್ಮರ ಪ ಪ್ರತ್ಯೇಕತೆಯು ನಮಗೆ ಸ ವಾಗುತ್ತದೆ. ಹೀಗೆ ವಿಶ್ಲೇಷಿಸಿದಾಗ ಅ 
ಪರತತ್ವವನ್ನು ನಾವು ಅರಿತುಕೊಳಬಲ್ಲೆವು. ಆ ಭಗವಂತನ ಅರಿವು ಉಂಟಾದಮೇಲೆ ಈ 
ಸಂಸಾರದ ಗೊಂದಲಕ್ಕೆ ನಾವು ಸಿಲುಕುವುದಿಲ್ಲ ಇಂತಹ ಪರಮಸತ್ಯದ ಅರಿವುಂಟಾಗ 
ಬೇಕಾದರೂ ನಮ್ಮ ಪ್ರಯತ್ನ ಸಾಲದು. ಆ ಭಗವಂತನಿಗೆ ಶರಣಾಗಬೇಕು. ಅವನ ಅನುಗ್ರಹ 


ಪಡೆಯಬೇಕು. ಅವನ ಅನುಗ್ರಹದ ಹಿನ್ನೆಲೆಯಲ್ಲಿನಮ್ಮ ಸಾಧನೆಯನ್ನು ಮುಂದುವರಿಸಿದಾಗ ಈ 
ದಿವ್ಯಜ್ಞಾನವನ್ನು ನಾವು ಪಡೆಯಬಲ್ಲಿವು. 


ಭಗವದನುಗ್ರಹ ಮತ್ತು ತಾತ್ವಿಕ ವಿಮರ್ಶೆಯ ಜೊತೆಗೆ ಭಗವಂತನನ್ನು ಹೊಂದಲು 
ಆವಶ್ಯಕವಾದ ಕೆಲವು ಸಾಧನೆಗಳನ್ನು ಗೀತೆಯು ನಿರೂಪಿಸುತ್ತದೆ. ಅಹಂಕಾರ, ಮಿಥ್ಯಾಜ್ಞಾನ. 
ವಿಷಯಪದಾರ್ಥಕಾಮಸೆ, ಸಂಪರ್ಕಗಳನ್ನು ತೊರೆಯಬೇಕು. ಸುಖ-ದುಃಖ, ಜಾ. ನಷ್ಟ 
ಜಯ-ಪರಾಜಯ ಮೊದಲಾದ ದ್ದಂದಗಳಿಂದ ವಿಚಲಿತರಾಗಿರಬಾರದು. ಭಗವಂತನ 
ಚಿಂತನ-ಮಂಥನದಲ್ಲಿ ್ಲಮಗ್ಗರಾಗಿರಬೇಕು. ರಾಜಸ ತಾಮಸ ಪ್ರವೃತ್ತಿಯಿಂದಾಗಿ ಸರಿಯಾದ 


ದಾರಿಯನ್ನು ಕಾಣದೆ ಮೂಢರಾಗುತೇವೆ. ಈ ಮೌಢ್ಯ ವನ್ನು ಮೆಟ್ಟಿ ನಿಲ್ಲಬೇಕು. ಆಗಲೇ 
ಭಗವಂತನನು ನಾವು ಮುಟ್ಟಬಲ್ಲೆವು. 


ಆ ಭಗವಂತನ ಸ್ಥಾನವು ಈ ಸೂರ್ಯ, ಚಂದ್ರ, ಅಗ್ನಿ ಮೊದಲಾದ ಭೌತಿಕ ಪ್ರ ಕಾಶವನ್ನು 


ಮೀರಿ ನಿಂತಿದೆ. ಅದು ಅಪ್ರಾಕ ತವಾದ ದಿವ್ಯಪ್ರಕಾಶದ ಬೀಡು. ಅದನ್ನು ತಲುಪಿರುವವರು ಮತ 
ಈ ಸಂಸಾರದ ಕತ್ತಲೆಗೆ ಬೀಳುವುದಿಲ್ಲ 


ಇಂತಹ ಪರಮಮುಕ್ತಿಯನ್ನು ಪಡೆಯಲು ಪರಮಾತ್ಮನ ಜ್ಞಾನ ಅವನ ಅನುಗ್ರ ಹದ ಹೊರತ 
ಬೇರೆ ಯಾರ ಆಶ್ರ ಯದಿಂದಲೂ ಪಡೆಯಲು ಸಾಧ್ಯವಿಲ್ಲ ಪರಮಾತ್ಮನ ಹೊರತು ಉಳಿದ ಎಲ್‌ 
ಜೀವರೂ ಅವನ ಮುಂದೆ ಒಂದು ಧೋ ಕಣ. ಭಗವಂತನು ಸಾಗರವಾಗಿದ್ದಃ 
ಜೀವರೆಲ್ಲರೂ ಅವನ ಒಂದು ಅಂಶದಂತೆ. ಒಂದು ಬಿಂದುವಿನಂತೆ. ದೇವರ ಮುಂ 
ನಾವೆಲ್ಲರೂ ಅತ್ಯಂತ ಅಲರು. ಜೀವರೆಲ್ಲರೂ ಪರಮಾತ್ಮನ ಅಂಶರೆಂದು ಕೃಷ್ಣನ 
ಹೇಳಿರುವುದರಿಂದ ರಾಮ, ಕೃಷ್ಣ ಮುಂತಾದ ಭಗವಂತನ ರೂಪಗಳಂತೆ ನಾವು ದೇವರಿ! 
ಸಮಾನರೆಂದು ಅಪಾರ್ಥ ಮಾಡಿ ಅಹಂಕಾರಕ್ಕೊಳಗಾಗಬಾರದು. ನನ್ನಲ್ಲಿರುವ ಹಣದ ಒಂದ 
ಅಂಶ ಮಾತ್ರ ಅವನಲ್ಲಿದೆ. ನನ್ನ ಮಹಾಶಕ್ತಿಯ ಒಂದಂಶ ಅವನಲ್ಲಿದೆಯೆಂದರೆ ಅವನಲ್ಲಿಅಷ 


67 


ಕಡಿಮೆ ಹಣವಿದೆ, ಕಡಿಮೆ ಶಕ್ತಿ ಇದೆ ಎಂದು ಅರ್ಥವಾಗುವುದಿಲ್ಲವೇ ? ಅದರಂತೆ ಜೀವನು 
ಭಗವಂತನ ಅಂಶವೆಂದರೆ ಪರಮಾತ್ಮನ ಮುಂದೆ ಅತ್ಯಂತ ಚಿಕ್ಕವನು ಎಂಬುದೇ ಅದರ 
ಅರ್ಥವಾಗಿದೆ. ಆದುದರಿಂದ ನಮ್ಮ ಪ್ರಯತ್ನದಿಂದಾಗಲೀ ಉಳಿದ ದೇವತೆಗಳಿಂದಾಗಲೀ 
ಮುಕ್ತಿಯನ್ನು ಪಡೆಯಲಾರೆವು. ಪರಬ್ರಹ್ನನಾದ ಶ್ರೀಕೃಷ್ಣನಿಂದಲೇ ಆ ಪರಮಸ್ಥಾನವನ್ನು ನಾವು 
ಹೊಂದಬಲ್ಲಿವು. 


ಜೀವನು ಅತ್ಯಂತ ಅಶಕ್ಷನಾದರೂ ಶರೀರ ಇಂದ್ರಿಯವ್ಯಾಪಾರಗಳನ್ನು ನಡೆಸುತ್ತಾನೆ. ಇದಕ್ಕೂ 
ಭಗವಂತನೇ ಕಾರಣ. ಭಗವಂತನು ಶರೀರದೊಳಗಿರುವುದರಿಂದಲೇ ಜೀವನಿಂದ ವಿವಿಧ 
ಚಟುವಟಿಕೆಗಳು ನಡೆಯುತ್ತವೆ. ಜೀವನು ಶರೀರದೊಳಗೆ ಪ್ರವೇಶಿಸಿ ಕಾರ್ಯಗಳನ್ನು 
ಮಾಡುವಾಗಲೆಲ್ಲಾ ಅದರ ಹಿನ್ನೆಲೆಯಲ್ಲಿ ಭಗವಂತನು ಇದ್ದಾನೆ. ಪುಷ್ಪದ ಸೂಕ್ಷ ಎ ಲೆಂಶಗಳ 
ಜೊತೆಗೆ ಗಾಳಿಯು ಚಲಿಸುವಂತೆ, ಪರಮಾತ್ಮನ ಶಕ್ತಿಯಿಂದ ಮರಣದ ಕಾಲದಲ್ಲಿಇಂದ್ರಿಯ 
ಸೂಕ್ಷಾಂಶಗಳ ಜೊತೆಗೆ ಜೀವನು ಈ ಶರೀರವನ್ನು ಬಿಟ್ಟುತೆರಳುತ್ತಾನೆ. ಅಂತಹ ಪರಮಾತ್ಮನ 
ಹೊರತು ಬೇರೆ ಯಾರಿಂದಲೂ ಜೀವರ ಉದ್ದಾರವು ಸಾಧ್ಯವಿಲ್ಲ 


ಭಗವಂತನು ನಮ್ಮ ಇಂದ್ರಿಯಗಳ ಪ್ರವರ್ಶಕನಾಗಿರುವ ಜೊತೆಗೆ 

ಶರೀರೇಂದ್ರಿಯಗಳಲ್ಲಿ ಸನ್ನಿಹಿತನಾಗಿ ನಮ್ಮ ಉತ್ತಮ ಕಾರ್ಯಗಳನ್ನು ಸ್ವೀಕರಿಸಿ 
ಸಂತೋಷಪಡುತ್ತಾನೆ. ನಮ್ಮ ಕೆಟ್ಟಕಾರ್ಯಗಳನ್ನು ಅವನು ಸ್ನೀಕರಿಸುವುದಿಲ್ಲ ಅವುಗಳನ್ನು 
ತಿರಸ್ಕರಿಸುತ್ತಾನೆ. ಅದರಿಂದ ಅವನಿಗೆ ಅಸಮಾಧಾನವೇ ಆಗುತ್ತದೆ. ದೇವರಿಗೆ ನಿತ್ಯವಾದ 
ಸಹಜವಾದ ಆನಂದವಿದೆ. ನಮ್ಮ ಕೃತಿಗಳಿಂದ ಅವನು ಆನಂದವನ್ನು ಪಡೆಯಬೇಕಾಗಿಲ್ಲ, 
ಆದರೂ ನಮ್ಮ ಉತ್ತಮಕಾರ್ಯಗಳಿಂದ ತನ್ನ ಸಹಜ ಆನಂದವನ್ನು ಅಭಿವ್ಯಕ್ತಗೊಳಿಸುತ್ತಾನೆ. 
ಅರ್ಥಾತ್‌ ನಮ್ಮ ಮೇಲೆ ಪ್ರಸನ್ನನಾಗುತ್ತಾನೆ. ಆದುದರಿಂದ ಭಗವಂತನಿಗೆ ಪ್ರೀತಿಕರವಾದ 
ಉತ್ತಮ ಕಾರ್ಯಗಳೇ ನಮ್ಮಿಂದ ನಡೆಯಬೇಕೆಂಬುದು ಈ ಗೀತೆಯ ಆಶಯವಾಗಿದೆ. 


ಹೀಗೆ ನಮ್ಮ ಇಂದ್ರಿಯಗಳಿಗೆ ಪ್ರವರ್ತಕನಾಗಿ ನಮ್ಮ ಉತ್ತಮ ಕೃತಿಗಳನ್ನು ಸ್ವೀಕರಿಸುವ 
ಭಗವಂತನು ನಮ್ಮ ಜೊತೆಗೇ ಇದ್ದರೂ ಸಾಮಾನ್ಯ ಜನರಿಗೆ ಅವನು ಗೋಚರನಾಗುವುದಿಲ್ಲ 
ಜ್ಞಾನಿಗಳು ಮಾತ್ರ ಅವನನ್ನು ತಿಳಿಯಬಲ್ಲರು. ಚಿನ್ನದ ಗನಿಯಲ್ಲಿ ಚಿನ್ನವಿದ್ದರೂ ಸಾಮಾನ್ಯ 
ಜನರಿಗೆ ಕಲ್ಲು-ಮಣ್ಣುಗಳು ಮಾತ್ರ ಕಾಣಿಸುತ್ತವೆ. ಎಜ್ಞಾನಿಗಳು ಮಾತ್ರ ಚಿನ್ನವನ್ನು ಹುಡುಕಿ 
ತೆಗೆಯುವಂತೆ ನಮ್ಮ ಜೊತೆಗೆ ಇದ್ದರೂ ಸಾಮಾನ್ಯ ಜನರಿಗೆ ತಿಳಿಯದ ಪರವಸ್ತುವನ್ನು ಜ್ಞಾನಿಗಳು 
ಮಾತ್ರ ಅರಿಯಬಲ್ಲರು. 


ಭಗವಂತನು ಎಲ್ಲಿಯೋ ದೂರದ ವೈಕುಂಠದ ಮೂಲೆಯಲ್ಲಿದ್ದುಕೊಂಡು ಈ ಜಗತ್ತಿನ 
ವ್ಯವಹಾರಗಳನ್ನು ನಡೆಸುತ್ತಿಲ್ಲ ಎಲ್ಲಾ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿ ಅವುಗಳ 


68 


ಶಕ್ತಿಪ್ರಚೋದಕನಾಗಿ ಪ್ರಪಂಚದ ಎಲ್ಲಾವ್ಯವಹಾರಗಳನ್ನು ನಡೆಸುತ್ತಾನೆ. ಸೂರ್ಯನ ಒಳಗಿದ್ದು 

ಬೆಳಕನ್ನು ನೀಡುವವನೂ, ಭೂಮಿಯೊಳಗಿದ್ದು ಸಕಲ ಪ್ರಾಣಿಧಾರಕನೂ, ಚಂದ್ರನಲ್ಲಿದ್ದು ಗಿಡ, 
ಬಳ್ಳಿ, ಓಷಧಿಗಳ ಬೆಳವಣಿಗೆಗೆ ಕಾರಣನೂ, ಶರೀರದೊಳಗೆ ಜಠ ಇಗ್ನಿಯಲ್ಲಿದ್ದುನಾವು ಉಂಡ 
ಆಹಾರವನ್ನು ಪಚನಗೊಳಿಸುವವನೂ ಆತನೇ. ಎಲ್ಲಪ್ರಾಣಿಗಳ ಹೃದಯದೊಳಗೆ ಸನ್ನಿ ಹಿತನಾಗಿ 
ನಿದ್ದೆ, ಎಚ್ಚರ, ನೆನಪು, ಮರೆವು, ತಿಳುವಳಿಕೆ ಮುಂತಾದ ಆಂತರ ವ್ಯಾಪಾರವೂ ಅವನಿಂದಲೇ 
ನಡೆಯುತ್ತದೆ. ಸಕಲ ವೇದಗಳನ್ನು ತಿಳಿದವನೂ ಅವನೇ. ಸಕಲ ವೇದಗಳು ತಿಳಿಸುವುದೂ 
ಅವನನ್ನೇ. ವೇದದ ನಿಜವಾದ ಅರ್ಥವೇನು ಎಂಬ ನಿರ್ಣಯವೂ ಅವನಿಂದಲೇ 
ದೊರೆಯಬೇಕು. ಹೀಗೆ ವೇದಮೂರ್ತಿಯಾದ ಸರ್ವಜ ನನಾದ ಭಗವಂತನೇ ಸರ್ವೋತ್ತಮನು. 
ಅವನು "ನಾನೇ' ಎಂಬುದಾಗಿ ಶ್ರೀಕ್ಷ ೈಷ್ಣನು ಈ ಅಧ್ಯಾ ಯದ ಕೊನೆಗೆ ಘೋಷಿಸುತ್ತಾನೆ. 


ಈ ಜಗತ್ತಿನಲ್ಲಿ ಸಂಸಾರಿಗಳಾದ ಸಕಲ ಜೀವರೂ ಕ್ಷರಪುರುಷರು. ಶರೀರವನ್ನು 


ಪಡೆಯುವುದು, ಅದನು ಕಳೆದುಕೊಳ್ಳುವುದು ಮುಂತಾದ ಜನನ-ಮರಣಗಳಿಗೆ ಒಳಗಾಗುವ 
ಸಕಲ ಸಂಸಾರಿಗಳೂ ಕ್ಷರಪುರುಷರು. ಈ ಜಗತ್ತಿನ ಮೂಲಕಾರಣವಾದ ಜಡಪ್ರಕೃತಿಯ 
ಅಂತರ್ಯಾಮಿಯಾಗಿ ಎಲ್ಲಾ ಜೀವರ ಸಂಸಾರಕ್ಕೆ ಕಾರಣಳಾಗಿ ಜಗನ್ಮಾತೆಯಾದ 
ಚಿತ್‌ಪ್ರಕೃತಿಯು ಸ್ವಯಂ ತಾನು ಸಂಸಾರದಿಂದ ಅತೀತಳು. ಎಲ್ಲರ ಜನನ-ಮರಣಗಳಿಗೆ 
ಕಾರಣಳಾದ ಈ ಮಹಾಮಾತೆಗೆ ಜನನ-ಮರಣಗಳಿಲ್ಲ ಇವಳು ನಿತ್ಯಮುಕ್ತಳು. ಇವಳನ್ನೇ 

'ಅಕ್ಷರಪುರುಷ' ಎಂದು ಕರೆಯಲಾಗಿದೆ. ಇವಳೇ ಮಹಾಲಕ್ಷ್ಮೀ. ಈ ಕರಾಕ್ಷರ ಪ್ರ ಪ್ರಪಂಚಕ್ಕಿಂತ 
ಭಿನ್ನನಾಗಿ ಇವುಗಳಿಗೆ ನಿಯಾಮಕನಾಗಿರುವ ಸರ್ವೋತ್ತಮನೇ ಪರಮಾತ್ಮನು. ಅವನೇ ತಾನು 
ಎ೦ಬುದಾಗಿ ಸೃಷ್ಠವಾಗಿ ಶ್ರಿ ಶ್ರೀಕೃಷ್ಣನೇ ಸಕಲ ಜೀವರಿಗಿಂತ ಬಿನ ನಾಗಿ ಸರ್ವನಿಯಾಮಕನಾಗಿರುವ 
ಸರ್ವೋತ್ತಮನೆಂದು ಗೀತೆಯ ಹದಿನೈದನೆಯ ಅಧ್ಯಾ ಯದಲ್ಲಿ ಸಾರಲಾಗಿದೆ. ಇದು ಸಕಲ 
ಶಾಸ್ತ್ರದ ಸಾರ. ಭಗವಂತನ ಸರ್ವಶ್ರೇಷ್ಠತ್ತದಲ್ಲಿಯೇ ಎಲ್ಲಾ ್ಲಿವೇದಶಾಸ್ತ್ರಗಳ ತಾತ್ಪರ್ಯ. ಇದನ್ನು 
ತಿಳಿದು ಜ್ಞಾನಿಯಾಗಿ ಮುಕ್ತಿಯನ್ನು ಪಡೆಯಬೇಕು ಎಂಬುದಾಗಿ ಈ ಅಧ್ಯಾ ಯದಲ್ಲಿ ಜಗತ್ತಿನ 
ಸ್ಪರೂಪ, ವೇದದ ಪಾತ್ರ, ಸಂಸಾರದ ಬಿಡುಗಡೆಗಾಗಿ ನಾವು ಮಾಡಬೇಕಾದ ಸಾಧನೆಗಳು, ನಮ್ಮ 
ಅಲವ್ಯಕಿತೆ ಭಗವಂತನ ಮಹೋನ್ನತವ್ಯಕ್ತಿತ್ವ ಸಂಸಾರದ ಬಿಡುಗಡೆಗಾಗಿ ಅವನ ಅನುಗ್ರಹದ 
ಆವಶ್ಯಕತೆ ಇವೆಲ್ಲವನ್ನೂ ಈ ಅಧ್ಯಾಯವು ಸಂಗ್ರಹವಾಗಿ ಪ್ರತಿಪಾದಿಸಿದೆ. 


% kk 
ದೈವ ಮತ್ತು ಆಸುರ ಸಂಪತ್ತುಗಳು 
ಅಭಯಂ ಸತ್ತ ಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ । 
ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಮ್‌ ॥ (16.1) 


69 


ಹದಿನಾರನೆಯ ಅಧ್ಯಾಯದಲ್ಲಿ ದೈವೀ ಸಂಪತ್ತು ಮತ್ತು ಅಸುರೀ ಸಂಪತ್ತುಗಳ 
ವರ್ಣನೆಯಿದೆ. ಮಾನವನ ಉನ್ನತಿಗೆ ಸಹಾಯಕಗಳಾದ ಸತ್ತ , ಅಹಿಂಸೆ, ತ್ಯಾಗ, ತಪಸ್ಸು ದಾನ, 
ದಯೆ ಮೊದಲಾದ ಸದ್ಗುಣಗಳೇ ದೈವೀ ಸಂಪತ್ತುಗಳಾಗಿವೆ. ಇವುಗಳಿಗೆ ತೀರ ಕರೋ 
ಮಾನವನ ಅಧಃಪತನಕ್ಕೆ. ಕರಂ ದಂಭ, ದರ್ಪ, ಅಹಂಕಾರ, ಅಜ್ಞಾನ ಮೊದಲಾದ 
ದುರ್ಗುಣಗಳು ಆಸುರೀ ಸಂಪತ್ತುಗಳೆನಿಸಿವೆ. ಆಸುರೀ ಸಂಪತ್ತು ಬಾ ಅದರ 
ದುಷ್ಪರಿಣಾಮಗಳ ಸವಿಸ್ತರ ವರ್ಣನೆಯನ್ನು ಹದಿನಾರನೆಯ ಅಧ್ಯಾಯದಲ್ಲಿ ಮಾಡಿರುವರು. 
ಆಸುರಭಾವದಿಂದ ಸಮಾಜದಲ್ಲಿ ಉಂಟಾಗುವ ಅನರ್ಥ-ಅನಾಹುತಗಳ ದುರಂತ ಚಿತ್ರದ 
ಕಲ್ಪನಯಾದಾಗಲೇ ಸದ್ಗುಣ ಸತ್‌ಪ್ರವೃತ್ತಿಗಳ ಬಗ್ಗೆ ಸಹಜವಾಗಿ ನಮ್ಮ ಒಲವು ಬೆಳೆಯುವುದು. 
ಕತ್ತಲನ್ನು ಅನುಭವಿಸದೆ ಬೆಳಕಿನ ಮಹತ್ತ್ವವನ್ನು ಹೇಗೆ ಅರಿಯಬಲ್ಲೆವು? ಅದಕ್ಕಾಗಿಯೇ 
ಆಸುರೀಸಂಪತ್ತಿನ ಭಯಾನಕದೃಶ್ಯವನ್ನು ಗೀತೆಯು ನಮ್ಮಮುಂದೆ ಚಿತ್ರಿಸಿದೆ. ಇಲ್ಲಿಮಾಡಿರುವ 
ಆಸುರೀ ಸಂಪತ್ತಿನ ವರ್ಣನೆಯು ಇಂದಿನ ಸಮಾಜದ ಚಿತ್ರವನ್ನೇ ನಮ್ಮಕಣ್ಣಮುಂದೆ ಇಡುತ್ತಿದೆ. 
ಪ್ರಪಂಚದ ಅಸ್ತಿತ್ವವನ್ನು ನಿರಾಕರಿಸಿ, ಜಗತ್ತಿನಲ್ಲಿ ತಾವು ನಿರ್ವಹಿಸಬೇಕಾದ ಕರ್ತವ್ಯಗಳಿಂದ 
ವಿಮುಖರಾಗುವ ಅಕರ್ಮಣ್ಯತೆಯೂ ಒಂದು ವಿಧದ ಆಸುರೀ ಪ್ರವೃತ್ತಿಯಾಗಿದ್ದರೆ, ಪ್ರಪಂಚದ 
ನಿಯಾಮಕ ಶಕ್ತಿಯಾಗಿರುವ ಪರಮಾತ್ಮನನ್ನೇ ಅಲ್ಲಗಳದು ನೀತಿನಿಯಮಗಳನ್ನು ಉಲ್ಲಂಘಿಸಿ 
ಸ್ವಚ್ಛಂದ ವೃತ್ತಿಯಿಂದ ಭೋಗ ಪರಾಯಣರಾಗಿ ನಡೆಯುವುದು ಇನ್ನೊಂದು ಬಗೆಯ ಆಸುರೀ 
ವೃತ್ತಿಯಾಗಿದೆ. 

ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ತರಮ್‌ । (16.8) 


ಜಗತ್ತು ಅಸತ್ಯವೆನ್ನುವುದು ಅಕರ್ಮಣ್ಯತೆಗೆ ಪ್ರಚೋದಕವಾಗಿದ್ದರೆ ಈಶ್ವರನೇ ಇಲ್ಲವನ್ನುವುದು 
ಸ್ವಚ್ಛಂದ ವೃತ್ತಿ ಹಾಗೂ ಅತ್ಯಾಚಾರಗಳಿಗೆ ಮುಕ್ತದ್ದಾರವನ್ನು ನೀಡುವುದು. ನಮ್ಮಕಣ್ಣೆದುರಿಗಿರುವ 
ಈ ದೃಶ್ಯಪ್ರಪಂಚವನ್ನೂ, ಇದರ ಒಡೆಯನಾದ ಪರಮಾತ್ಮನನ್ನೂ ನಿರಾಕರಿಸುವ ವಾದಗಳ 
ಗೊಂದಲಗಳಿಂದಾಗಿಯೇ ಕರ್ತವ್ಯ ಪರಾಜ್ಮುಖತೆ ಹಾಗೂ ಸ್ನೇಚ್ಛಾಚಾರಗಳು ಲೋಕದಲ್ಲಿ 
ಬೆಳೆಯಲು ಅವಕಾಶವಾಗಿದೆ. ಜನತೆಗೆ ಎಂತಹ ಕಷ್ಟ ವಿಪತ್ತುಗಳು ಒದಗಿದರೂ 
ತೀವ್ರವೇದನೆಯಿಂದ ಒಬ್ಬನು ನರಳುತ್ತಿದ್ದರೂ, ಅದರ ಪರಿಹಾರಕ್ಕಾಗಿ ಧುಮುಕಿ ಧಾವಿಸುವ 
ಉತ್ಸಾಹದ ಪ್ರವೃತ್ತಿಯನ್ನೇ- ಜಗತ್ತು ಅಸತ್ಯವೆನ್ನುವವನು ಕಳದುಕೊಳ್ಳುತ್ತಾನೆ. ಅವನದ ೈಷ್ಟಿಯಲ್ಲಿ 
ಇವೆಲ್ಲವೂ ಸಪ್ಪಪ ಪಂಚ. ಸ್ಪಪ್ಪದ ಘಟನೆಗಳಿಗೆ: ಇರುವ ಮಹತ್ತ ಎನ್ನೆ € ವಾಸ್ತವಪ್ರ ಪಂಚಕ್ಕೂ 
ನೀಡುವ ಇಂತಹ ಮನೋವ್ಧ ಸ ತಿಯಿಂದ ನಮ್ಮವೈಯಕ್ತಿಕ ಹಾಗೂ ಸಾಮಾಜಿಕ ಕರ್ತವ್ಯ ಗಳೆಲ್ಲವೂ 
ಮೂಲೆಪಾಲಾಗುವುವು. ಇದಕ್ಕಿಂತ ಗಂಡಾಂತರಕಾರಿಯಾದ ಸಂಗತಿಯೆಂದರೆ ಜಗತ್ತಿನ 
ಒಡೆಯನೂ ಸರ್ವಜ್ಞನೂ ಸರ್ವಶಕಿಶಾಲಿಯೂ ವಿಶ್ವವ್ಯಾಪಕನೂ ಆದ ಪರಮಾತ್ಮನನ್ನು 
ಅಂಗೀಕರಿಸದಿರುವುದು. ಕೆಲವರು ಜಗತ್ತನ್ನೊಪ್ಪಿ ದೇವರನ್ನು ಮಾತ್ರ ಒಪ್ಪದವರಿದ್ದರೆ ಕೆಲವರು 


70 


'ಗತು ಕಾಲನಿಕವೆಂದೂ ಜಗದೀಶ್ದರನು ಮಾಯೆಯ ಶಿಶುವೆಂದೂ ಎರಡನ್ನೂ 
೨ಲ್ಲಗಳೆಯುತ್ತಾರೆ. 


೫೫೫ 


ಧರ್ಮ ಮತ್ತು ನಿತ್ಯವ್ಯವಹಾರ 
ಯೇ ಶಾಸವಿಧಿಮುತ ಜ್ನ ಯಜಂತೇ ಶ್ರದಯಾರನಿತಾಃ | 
ಈ ಇಲ ಶಿ ೨ ಂ ವ 
ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ತ,ಮಾಹೋ ರಜಸ್ತಮಃ ॥ (17.1) 


ಸತ್ತ ರಜಸ್ಸು ತಮಸ್ತುಗಳು ನಮ್ಮ ಜೀವನವ್ಯವಹಾರಗಳಲ್ಲಿ ಬೀರುವ ಪ್ರಭಾವದ 
ವಿವರಣೆಯನ್ನು ಹದಿನೇಳನೆ ಅಧ್ಯಾಯದಲ್ಲಿ ಮಾಡಿದೆ. ಆತ್ಮನ ಮೂಲಭೂತ ಸ್ವಭಾವಕ್ಕನುಸರಿಸಿ 
ನಮ್ಮಪ್ರವೃತ್ತಿಗಳಲ್ಲಿಯೂ ವೈವಿಧ್ಯವುಂಟಾಗುತ್ತದೆ. 

ಸತ್ತಾ,ನುರೂಪಾ ಸರ್ವಸ್ಯ ಶ್ರದ್ದಾ ಭವತಿ ಭಾರತ । 


ನಮ್ಮ ಈ ಬಾಹ್ಯ ವಿಚಾರ ವರ್ತನೆ ನಂಬಿಕೆಗಳಿಗೆ ಆತ್ಮನ ವ್ಯಕ್ತಿತ್ವವೇ ಮೂಲಕಾರಣವಾಗಿದೆ. 
ರಾಜಸ ತಾಮಸ ವೃತ್ತಿಗಳಿಂದ ನಮ್ಮ ವ್ಯವಹಾರಗಳೆಲ್ಲವೂ ದೂಷಿತವಾಗುವುವು. ನಮ್ಮ ಲೌಕಿಕ 
ಹಾಗೂ ಧಾರ್ಮಿಕ ವ್ಯವಹಾರಗಳೆರಡರಲ್ಲಿಯೂ ಸತ್ತ್ವ ರಜಸ್ಸು ತಮಸ್ತುಗಳು ತಮ್ಮ 
ಮುದ್ರೆಯನ್ನು ಒತ್ತಬಲ್ಲವು. ಲೌಕಿಕವ್ಯವಹಾರಗಳಲ್ಲಿಯೂ ತಾತ್ರಿ ಶವೃತ್ತಿಯೂ 
ಅನುಸ್ಯೂತವಾದಾಗ ಅವು ಧರ್ಮಗಳೇ ಎನಿಸುವುವು. ಧರ್ಮಾಚಾರಗಳೂ ರಾಜಸ, ತಾಮಸ 
ಭಾವನೆಗಳಿಂದ ಕಲುಷಿತಗೊಂಡರೆ ಅವೇ ಅಧರ್ಮಗಳಾಗಬಲ್ಲವು. ತುಲಾಧಾರ, 
ಧರ್ಮವ್ಯಾಧರು ನಡೆಸಿದ ವ್ಯಾಪಾರ ವ್ಯವಹಾರಗಳು ಧರ್ಮವೆನಿಸಿದ್ದರೆ, ರಾವಣ, 
ಜರಾಸಂಧರಂತಹವರು ಮಾಡಿದ ತಪಸ್ಸೂಅಧರ್ಮವಾಗಿದೆ. 


ಧರ್ಮೋ ಭವತ್ಯಧರ್ಮೋತಪಿ ಕೃತೋ ಭಕ್ಕೆಸ್ತವಾಚ್ಛುತ I 
ಪಾಪಂ ಭವತಿ ಧರ್ಮೋನಪಿ ಯೋ ನ ಭಕ್ಕೆಃ ಕೃತೋ ಹರೇ ॥ -ಸದಾಚಾರಸ್ವೃತಿ 


"“ಭಗವದ್ಧಕ್ಷರಾದ ಸಜ್ಜನರು ಮಾಡಿದ ಧರ್ಮಭಿನ್ನವಾದ ವ್ಯವಹಾರವೂ 
ಧರ್ಮವಾಗಬಲ್ಲದು. ಅಭಕ್ಷರಾದ ದುಷ್ಟಜನರು ಆಚರಿಸಿದ ಧರ್ಮವೂ ಪಾತಕವಾಗುವುದು"' 
ತುಲಾಧಾರರಂತಹವರು ಮಾಡಿದ ವ್ಯಾಪಾರವೂ ಧರ್ಮವಾಗಿದ್ದರೆ, ಇಂದು ಜನರು 
ಲೋಭವೃತ್ತಿಯಿಂದ ಮಾಡುವ ವ್ಯಾಪಾರವೇ ಅಧರ್ಮವಾಗುತ್ತಿದೆ. ನಮ್ಮ ಭೋಜನಾಓ 
ವ್ಯವಹಾರಗಳೂ ದಾನ, ತಪಸ್ತು, ಯಜ್ಞಗಳು ಸತ್ತ್ವ ರಜ, ತಮಗಳಿಂದ ವೈವಿಧ್ಯವನು 
ಪಡೆಯುವುವು. ಆಹಾರ, ನಿದ್ರೆ, ಕಾಮ ವ್ಯವಹಾರಗಳು ಪಶುಗಳಿಗಿರುವಂತೆ ಮಾನವನಿಗೂ ಇವೆ 
ಅವನ್ನು ಮಾನವನು ಬಿಡಲೂ ಸಾಧ್ಯವಿಲ್ಲ ಧಾರ್ಮಿಕನಾಗಲು ಈ ವ್ಯವಹಾರಗಳನು 


11 


ಬಿಡಬೇಕೆಂದೂ ಇಲ್ಲ. ಪಶುಗಳು ಯಾವುದೇ ನೀತಿ ನಿರ್ಬಂಧಗಳಿಲ್ಲದೆ ಸ್ವಚ್ಛಂದವಾಗಿ 
ಆಹಾರ-ನಿದ್ರಾ ದಿಗಳನ್ನು ಸೇವಿಸುವುವು. ಅದೇ ವ್ಯವಹಾರಗಳಲ್ಲಿ ಒಂದು ಶಿಸ್ತನ್ನು, ಒಂದು 
ನಿಯಮವನ್ನು ಜೋಡಿಸಿದಾಗಲೇ ನಾವು leis. ಧರ್ಮವೆಂದರೆ ಲೌಕಿಕ 
ವ್ಯ ವಹಾರಗಳ. ಪರಿವರ್ಜನೆಯಲ್ಲ, ಪಶುಗಳೂ ನಡೆಸುವಂತಹ ಈ ವ್ಯವಹಾರಗಳಲ್ಲಿ 
ಧರ್ಮನೀತಿಗಳನ್ನು ಜೋಡಿಸಿದಾಗಲೇ ನಾವು ಮಾನವರಾಗಬಲ್ಲೆವು. ಡಾರ್ವಿನ್‌ ವಾದದಂತೆ 
ಪಶುಗಳೇ ವಿಕಾಸ ವನ್ನು ಹೊಂದಿ ಮಾನವರಾಗಿ ಪರಿವರ್ತಿತರಾಗಿರುವರೆಂದು ವಿಜ್ಞಾನಿಗಳು 
ಹೇಳುತ್ತಿದ್ದರೆ, ಮಾನವರೇ ಪಶುಗಳಾಗಿ ಪರಿವರ್ತನೆಗೊಂಡು ಡಾರ್ವಿನ್‌ ವಾದದ ತಿರುವು 
ಮುರುವು ನಡೆದಿದೆಯೇನೋ ಎನ್ನುವ ರೀತಿಯ ಕಪಿಚೇಷ್ಟೆ ಪಶುವರ್ತನೆಗಳನ್ನು ಜಗತ್ತಿನಲ್ಲಿನಾವು 
ಎಲ್ಲೆಡೆಗಳಲ್ಲಿಯೂ ನೋಡುತ್ತಿರುವೆವು. 


ಆಹಾರ 

ಮದ್ಯ -ಮಾಂಸಗಳಂತಹ ದುಷ್ಟಖಾದ್ಯಪೇಯಗಳನ್ನು ಪರಿತ್ಯಜಿಸಿ ಶರೀರ ಮನಸುಗಳಿಗೆ 
ಹಿತಕರವಾದ ಶುಚಿ ಆಹಾರವನ್ನು ಸೇವಿಸುವುದೇ ಭೋಜನ ವ್ಯವಹಾರದಲ್ಲಿ 'ನಾವು 
ಅಳವಡಿಸಬೇಕಾದ ಶಿಸ್ತು ನಿಯಮಗಳಾಗಿವೆ. ಅದನ್ನು ನಿಯತವೇಳೆಯಲ್ಲಿ ಸ್ವೀಕರಿಸುವುದು, 
ಭಗವಂತನಿಗೆ ಸಮರ್ಪಿಸಿ ಅವನ ಪ್ರಸಾದವೆಂದು ಪರಿಗ್ರಹಿಸುವುದು, ಮೊದಲಾದ ನೀತಿ 
ನಿಯಮಗಳನ್ನು ಜೋಡಿಸಿದಾಗಲೇ ನಮ್ಮದು ಸಾತ್ತಿಕ ಭೋಜನವಾಗುವುದು. ನಿದ್ರೆ, 
ಕಾಮವ್ಯವಹಾರಗಳಲ್ಲಿಯೂ ಇಂತಹವೇ ನೀತಿ ನಿರ್ಬಂಧಗಳನ್ನು ಸಮಾವೇಶಗೊಳಿಸಿದಲ್ಲಿ 
ಅವುಗಳಲ್ಲಿಯೂಸಾತ್ರಿ ಕತೆಯು ತುಂಬುವುದು. 


ನಾವು ಸ್ಲೀಕರಿಸಿದ ಆಹಾರವೇ ನಮ್ಮ ಮನೋಬುದ್ಧಿ ಗಳಾಗಿ ಪರಿಣತಿಗೊಳ್ಳುವುದು. 


ಅನ್ನಮಶಿತಂ ತ್ರೇಧಾ ಭವತಿ । 


ನಾವು ಸೇವಿಸಿದ ಆಹಾರವು ಮೂರು ರೀತಿಯಲ್ಲಿ ವಿಭಕ್ತವಾಗುವುದು. ಅದರ ಒಂದು 
ಸೂಕ್ಷ ೪ ಭಾಗವೇ ನಮ್ಮ ಮನಸಾಗಿ ಪರಿಣತಗೊಳ್ಳುವುದು ಎಂದು ಛಾಂದೋಗ್ಯೊ ಪನಿಷತ್ತಿನಲ್ಲಿ 
ಉಲ್ಲೇಖವಿದೆ. ನಾವು ಸ್ವೀಕರಿಸುವ ಆಹಾರದ ಗುಣಧರ್ಮಗಳನ್ನನುಸರಿಸಿಯೇ ನಮ್ಮ 
ಮನಸ್ಸಿನಲ್ಲಿ ವಿಕೃತಿ, ಸಂಸ್ಕೃತಿಗಳಿವೆ. ಶರೀರಕ್ಕೆ ಪೋಷಕವಾಗಿರುವ ಮಾಂಸಾಹಾರವನ್ನು ಏಕೆ 
ಸ್ವೀಕರಿಸಬಾರದೆಂದು ಕೆಲವರು ಕೇಳುವುದುಂಟು. ಅದರಿಂದ ನಮ್ಮ ಶರೀರವೇನೋ 
ಉಬ್ಬಬಹುದು. ಆದರೆ ನಮ್ಮ ಆತ್ಮ ಅಂತಃಕರಣಗಳು ಪೂರ್ತಿಯಾಗಿ ಕುಗ್ಗುವವು. ಇಂತಹ 
ಆಹಾರಗಳಿಂದ ಶರೀರವು ಪರಿಪುಷ್ಪವಾಗಿ ಬಳದರೂ ಸ್ವೇಚ್ಛಾಚಾರ, ವಿಲಾಸಪ್ರವೃತ್ತಿ, 
ದೌಷ್ಟ್ಯಗಳೂ ಅಂತಃಕರಣದಲ್ಲಿ ಅದೇ ಪ್ರಮಾಣದಲ್ಲಿ ವ ದ್ದಿಹೊಂದುವುವು. ಸಾತ್ತಿ ಕ 
ಆಹಾರದಿಂದಲೇ ಮನಸು ಸಾತ್ತಿ ಕವಾಗಿ ಪರಿಣಮಿಸುವುದು. ನ್ಯಾಯವಾದ ಪದ್ಧತಿಯಿಂದ 


12 


ಯೋಗ್ಯ ಆಹಾರವನ್ನು ಗಳಿಸಿ ಭಗವಂತನಿಗೆ ನಿವೇದಿಸಿ ಸ್ವೀಕರಿಸುವುದೇ ವಿಹಿತವಾದ ಸಾತ್ತಿ ಕ 
ನೋಜನದ ರೀತಿಯಾಗಿದೆ. ಇದರಿಂದಲೇ ನಮ್ಮ ಶರೀರವೂ ಮನಸ್ಸೂ ಪುನೀತವಾಗುವುವು. 
ಆಹಾರದಿಂದ ನಮ್ಮಮನಸಿನ ಮೇಲೆ ಆಗುವ ಪರಿಣಾಮದ ಬಗ್ಗೆಒಂದು ಮನೋರಂಜಕವಾದ 
ಕಥೆಯು ಪ್ರಚಲಿತವಿದೆ. ಮಹಾಭಾರತದ ಯುದ್ಧವು ಮುಗಿದ ಮೇಲೆ ಧರ್ಮರಾಜನ 
ಮನಳಾಂತಿಗಾಗಿ ಭೀಷ್ಮರು ವಿವಿಧ ಧರ್ಮಗಳನ್ನು ವಿಸ್ತಾರವಾಗಿ ಬೋಧಿಸುವರು. ಇದನ್ನು 
ಕೇಳಿದ ದ್ರೌಪದಿಯು ಪ್ರಶ್ನಿಸುವಳು- "ಧರ್ಮದ ಬಗ್ಗೆ ಧಾರಾಳವಾಗಿ ಉಪದೇಶ ಮಾಡುವ 
ತಾವು ನನ್ನ ಮಾನಹರಣವನ್ನು ದುರ್ಯೋಧನ ದುಃಶಾಸನರು ನಡೆಸಿದಾಗ ಅನ್ಯಾಯವನ್ನು 
ಪ್ರತಿಭಟಿಸದೇ ಏಕೆ ತಟಸ್ಥರಾದಿರಿ ? ಆಗ ಧರ್ಮಪ್ರ ಜ್ಞೆಯು ಏಕೆ ಜಾಗೃತವಾಗಲಿಲ್ಲ?' ಇದಕ್ಕೆ 
ಭೀಷ್ಮರು ನೀಡಿದ ಉತ್ತರವಿದು - "ದ್ರೌಪದಿ, ಅಂದು ನಾನು ದುರ್ಯೋಧನನು ನೀಡಿದ 
ಅನ್ನವನ್ನು ಸ್ವೀಕರಿಸುತ್ತಿದ್ದೆ. ಆ ಪಾಪದ ಅನ ವನ್ನು ಉಂಡು ಕೂಬ್ಬಿದ ಈ ದೇಹದಲ್ಲಿ 
ಧರ್ಮಪ್ರ ಜ್ಞೆಯ ಸುಳಿವೇ ಇರಲಿಲ್ಲ. ದುಷ್ಟ ಆಹಾರದ ಪರಿಣಾಮವಾದ ತಾಮಸವೃತ್ತಿಯ 
ಅಬ್ಬರದಲ್ಲಿ! ಓಧರ್ಮದ ದನಿಯೆ ಆಗ ಕೇಳಿಸದಂತಿತ್ತು. ಮಹಾಭಾರತ ಯುದ್ಧದಲ್ಲಿ ಅರ್ಜುನನ 
ಸಾ ರ್ಷಗಳಿಂದ ನನ್ನ ಶರೀರದಿಂದ ರಕ್ತಧಾರೆಯೆಲ್ಲಹೊರಗೆ ಹರಿದಿದೆ. ದುರ್ಯೋಧನನು 
We ಸಿ ಸಿದ್ಧವಾದ ರಕ್ತ ಧಾರೆ ಹರಿದುಹೋಗಿ ಅಸ್ಥಿಮಾತ್ರವಾದ ನ್ನ 
ಆ ದುಷ ಸ್ಟಆಹಾರದ ಪರಿಣಾಮ ವಿಕ್ಷ ; ತಿಗಳಾವುವೂ ಈಗ ನನ್ನ 


ಕಂಡು ಬರು 
ವುದಿಲ್ಲ ಸ್ವಾಭಾವಿಕವಾಗಿ ಧರ್ಮಪ್ರಜ್ಞೆಯು ಜಾಗೃತವಾದುದರಿಂದಲೇ ಈಗ 
ವಿಸ್ತಾರವಾದ ಉಪದೇಶವನ್ನು ನಾನು ನಮವ 


ಎ Ho SE ಸಂಸ್ಕೃತಿಯಲ್ಲಿ ಆಹಾರಸೇವನೆಯ ಬಗ್ಗೆ ವಿಶಿಷ್ಟಹಾಗೂ 

ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಮಾಂಸಾಹಾರವನ್ನು "ಪೂರ್ತಿಯಾಗಿ 
ಪರಿತ್ಯಜಿಸಿ ಶಾಖಾಹಾರವನ್ನೇ ಸ್ವೀಕರಿಸುವ ನಮ್ಮ ಭಾರತೀಯ ಪರಂಪರೆಯನ್ನು ಕಂಡು 
ಎದೆಯು ಅಜ ಅಚ್ಚರಿಪಟ್ಟಿದ್ದಾರೆ. ಶತಶತಮಾನಗಳಿಂದ ಆಹಾರದ ಈ ಸಾತ್ತಿ ಕನಿಯಮಗಳು 

ಜವಾಗಿ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ನಮ್ಮ ಭಾರತೀಯಸ ಸ್ಕೃತಿಯು ದೊಡ್ಡ 
ಪವಾಡವನ್ನೇ ಮಾಡಿದೆ. ಯಜ್ಞ ದಾನ ತಪ ಪಸ್ಸುಗಳನ್ನೂ ಆ ಟಟ 
ಪ್ರತಿಫಲಾಪೇಕ್ಟೆಯಿಂದ, ಪ್ರದರ್ಶನ ಮನೋಭಾವದಿಂದ, ಅಸಡೆ $ ಅಹಂಕಾರಗಳಿಂಧ ನಡೆಸಿದರೆ 
ಲೋಕಕ್ಕೆ ಹಾನಿ ಉಪಪ್ಪವಗಳೇ ಆಗುವುವು. ರಾಜಸ ತಾಮಸಗಳಾದ ಈ ಧಾರ್ಮಿಕ 
ವ್ಯವಹಾರಗಳೆಲ್ಲವೂ ಅಧರ್ಮವೆಂದೇ ಪರಿಗಣಿಸಲ್ಪಟ್ಟಿವೆ. ಧರ್ಮದ ಈ ವಿಕೃತರೂಪವನ್ನು 
ಇಂದು ನಾವು ಲೋಕದಲ್ಲಿ ಹೆಚ್ಚಾಗಿ ಕಾಣುತ್ತಿದ್ದೇವೆ. 


13 


ದಾನ 


ದಾನವು ಭಗವಂತನು ಮಾನವರಿಗೆ ನೀಡಿದ ಶ್ರೇಷ್ಠಕೊಡುಗೆ. ದೇವ, ಅಸುರ, ಮಾನವರಿಗೆ 
ಸೃಷ್ಟಿಕರ್ತರಿಂದ "ದ' ಎಂಬ ಉಪದೇಶವನ್ನು ಕೊಡಲಾಯಿತು. ಅಹಂಕಾರಕ್ಕೆ ವಶರಾದ 
ದೇವತೆಗಳಿಗೆ ದಮ ಅರ್ಥಾತ್‌ ಆತ್ಮನಿಗ್ರಹದ ಸಂದೇಶವು ಇದರಿಂದ ದೊರಕಿದರೆ, ಹಿಂಸಾ 
ವೃತ್ತಿಯ ಕ್ರೂರ ಅಸುರರು ದಯೆಯ ಪಾಠವನ್ನು ಈ ಉಪದೇಶದಿಂದ ಪಡೆದರು; 
ಲೋಭವೃತ್ತಿಯ ಮಾನವರು ಈ "ದ'ದಿಂದ ದಾನದ ಸ್ಫೂರ್ತಿಯನ್ನು ಪಡೆದರು ಎಂದು 
ಉಪನಿಷತ್ತಿನಲ್ಲಿಕಥೆ ಇದೆ. ಮಾನವರು ತಮ್ಮಲ್ಲಿದ್ದುದನ್ನೆಲ್ಲಭಗವಂತನ ಸೇವೆಯೆಂದು ಸಮಾಜಕ್ಕೆ 
ನೀಡುವ ಉದಾರತೆಯನ್ನು ಪಡೆದು ಆದರ್ಶ ಮಾನನಡಗಳು ಪ್ರಯತ್ನಿಸಬೇಕು. ಈ 
ದಾನದಲ್ಲಿಯೂ ರಾಜಸ ii ಭಾವದ ಪ್ರವೇಶಕ್ಕೆ ಅವಕಾಶವಿದೆ. ಪ್ರತ್ಯು ಪಕಾರದ 
ಅಪೇಕ್ಟೆಯಿಂದ, ಕುಹಕ ದೃಷ್ಟಿಯಿಂದ ಮಾಡಿದ ಆ ತನ್ನ ಪವಿತ್ರ ತೆಯನ್ನು 
ಕಳೆದುಕೊಳ್ಳುವುದು. ದಾಕ್ಷಿಣ್ಯಕ್ಕೆ ಜ್‌ ಪರಿಕ್ಷೆ! ಶದಿಂದ ನೀಡುವ ದಾನವೂ ಅಂತಹದೇ. 
ತಮ್ಮ ಅಧಿಕಾರ ಹಂಗುಗಳನ್ನು ಸ್ಥಾಪಿಸುವ ಕುತಂತ್ರದಿಂದ ಪ್ರಬಲ ರಾಷ್ಟ್ರಗಳು ಹಿಂದುಳಿದ 
ರಾಷ್ಟ್ರಗಳಿಗೆ ನೀಡುವ ದುರುದ್ದೇಶಪೂರ್ಣವಾದ ದಾನವೈಖರಿಯು ಅಂತಾರಾಷ್ಟ್ರೀಯ 
ರಂಗದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಅಧಿಕಾರದ ಬಲವನ್ನು ಉಪಯೋಗಿಸಿ 
ಶ್ರೀಮಂತರಿಂದ ದಾನವನ್ನು cided ವಾಡಿಕೆಯ ಸಂಗತಿಯೇ ಆಗಿದೆ. ಹೀಗೆ 
ನಾನಾರೀತಿಯ ದಾನದ ಆಭಾಸಗಳು ಈಗ ಜಗತ್ತಿನಲ್ಲಿ ಪ್ರಚಲಿತವಾಗಿವೆ. ಎಲ್ಲೆಲ್ಲಿಯೂ ಇಂತಹ 
ದಾನದ ಅಸಾತ್ತಿ ಕ ದೃಶ್ಯಗಳೇ ಕಂಡುಬರುತ್ತದೆ. ಮಾನವೀಯ ಅನುಕಂಪದಿಂದ ಪ್ರೇರಿತವಾದ 
ಸ್ನಾರ್ಥನಿರಪೇಕ್ಷವಾದ ಪುಣ್ಯತಮ ಸಾತ್ತ್ವಿಕ ದಾನವು ಇಂದು ಅಪೂರ್ವವೇ ಆಗಿದೆ. 
ಪ್ರತಿಯೊಂದು ದಾನದ ಹಿನ್ನೆಲೆಯಲ್ಲಿಯೂ ಏನಾದರೂ ಕುಹಕ ಕುತಂತ್ರಗಳು ಅಡಕವಾಗಿರುತ್ತವೆ. 


ತಪಸ್ಸು 

ತಪಸ್ಸಿಗೂ ಸಾಧಕರು ಪ್ರಾಮುಖ್ಯದ ಸ್ಥಾನವನ್ನು ನೀಡುವರು. ಜೀವನದ ಪರಮ ಸುಖವನ್ನು 
ನಾವು ಶರೀರದ ಬರಾಧರೆಯರನ ಪಡೆಯಲಾರವು. ಕಬ್ಬನ್ನು ಅಭಿಷೇಕ ಆರತಿಗಳಿಂದ 
ಪೂಜಿಸಿದರೆ ಅದರ ರಸವು ದೊರಕದು. ಹಿಂಡಿದಾಗಲೇ ಅದರ ಮಧುರ ರಸ ವನ್ನು 
ಆಸ್ವಾದಿಸಲು ಸಾಧ್ಯವಾಗುವುದು. ಜೀವನದ ಅಮೂಲ್ಯ ರಸವೂ ಶರೀರಕ್ಕೆ ನಾವು ಮಾಡುವ 
ಷೋಡಶೋಪಚಾರಗಳಿಂದ ದೊರೆಯದು. ನಮ್ಮ ಶರೀರ ಮನಸುಗಳಿಗೆ ತಪಸಿನ ಸಂಸ್ಥಾರವನ್ನು 
ನೀಡಿದರೆ ಜ್ಞಾನ ಸುಖಗಳ ಅಮ್ಮ ) ತಧಾರೆಯು ಜೀವನದಲ್ಲಿ ಹರಿಯುವುದನ್ನು ನಾವು 
ಕಾಣಬಲ್ಲೆವು. ನಮ್ಮವಾಕ್‌ ಕಾಯ ಮನಸುಗಳನ್ನು ತಪಸ್ಸಿನಿಂದ ಪವಿತ್ರಗೊಳಿಸಬೇಕು. ಯಾರಿಗೂ 
ಉದ್ದೇಗಕರವಾಗದ, ಸತ್ಯವೂ ಮಧುರವೂ ಆದ ಮಾತೇ ನಮ್ಮನಾಲಿಗೆಯಲ್ಲಿರಬೇಕು. 


74 


ಸ್ಥಿತಪೂರ್ವಾಭಭಾಷೀ ಚೆ | 

ಎಂದು ರಾಮಾಯಣದಲ್ಲಿಶ್ರೀರಾಮನನ್ನು ವರ್ಣಿಸಲಾಗಿದೆ. ಯಾವಾಗಲೂ ನಗುಮೊಗದ 
ಮಾತುಗಳಿಂದ ಶ್ರೀರಾಮನು ಜನರ ಹೃದಯವನ್ನು ಸೂರೆಗೊಳ್ಳುತ್ತಿದ್ದನಂತೆ. ಮಾತಿನಲ್ಲಿ 
ಸೌಂದರ್ಯ ಸೌಜನ್ಯಗಳು ತುಂಬಿರಬೇಕು. ಒರಟು, ಕಠೋರ ಭಾಷೆಯನ್ನು ಬಳಸಬಾರದು. 
ಇಂದ್ರಿಯನಿಗ್ರಹ, ಅಹಿಂಸೆ, ಪರಮಾತ್ಮನ ಮತ್ತು ಹಿರಿಯರ ಸೇವೆಯನ್ನು ಮಾಡುವುದು ಇವು 
ಶಾರೀರಿಕ ತಪಸ್ಸು ಎಂದೆನಿಸಿದರೆ ಆತ್ಮನಿಗ್ರಹ, ಮನೋನೈರ್ಮಲ್ಯ ಗಳೇ ಮಾನಸ ತಪಸೆಂದು 
ಪರಿಗಣಿತವಾಗಿದೆ. ಇಲ್ಲಿಯೂ ದಂಭ, "ದುರಭಿಸಂಧಿಗಳಿಗೆ ಪ್ರ ವೇಶ 'ದೊರೆತರ ಅದರ ಪಾವಿತ್ರ P 
ಹಾಗೂಸಾತ್ರಿ ಸತೆಯು ಭ್ರಷ್ಟವಾಗುವುದು. 

ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ಪಂ ಕೃತಂ ಚ ಯತ್‌ | 

ಅಸದಿತ್ಯುಚ್ಛತೇ ಪಾರ್ಥ ನ ಚ ತತ್ಸೇತ್ಯ ನೋ ಇಹ ॥ (17.28) 

»% »k »k 

ಜ್ಞಾನ 

ಸಂನ್ಯಾಸಸ ಸ್ವ ಮಹಾಬಾಹೋ ತತ್ತ ಮಿಚ್ಚಾಮಿ ವೇದಿತುಮ್‌ । 
ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ಕೇಶಿನಿಷೂದನ Il (18.1) 


ಹೀಗೆಯೇ ನಮ್ಮಜ್ಞಾನ, ಕೃತಿ, ಸುಖ ಮುಂತಾದ ಎಲ್ಲ ದೈಹಿಕ, ಮಾನಸಿಕ ವ್ಯಾ ಪಾರಗಳನ್ನು 
ನಮ್ಮ ಮಾನಸಿಕ ಗುಣ- ರೋ ಹಿನ್ನೆಲೆಯಿಂದಾದ ಸಾತ್ರಿ ಸ, ರಾಜಸ, ತಾಮಸಗಳೆಂದು 
ವರ್ಗೀಕರಿಸ ಬೇಕು. ಈ ವಿಭಾಗದಿಂದಾಗಿ ಪ್ರತಿಯೊಂದು 'ಕೃತಿಯನ್ನೂ ಅದರ ಬಾಹ್ಯ 
ಪರಿಮಾಣಗಳಿಂದ ಅಳೆಯದೆ, ಆಂತರಿಕ ಭಾವಶುದ್ದಿಯ ಆಧಾರದಿಂದ ಸತ್‌, ಅಸತ್‌ 
ಕೃತಿಗಳನ್ನು ತೂಗಿ ನೋಡುವ ಏವೇಕಶಕ್ತಿಯು ನಮ್ಮಲ್ಲಿ ಬೆಳೆಯುವುದು. ನಾವು ಎಷ್ಟೋ 
ಧರ್ಮಕೃತಿಗಳನ್ನು ಮಾಡುತ್ತಿದ್ದರೂ ಅವು ಹೇಗೆ ನಮ್ಮ ಮನೋದೋಷಗಳಿಂದ 
ಕಲುಷಿತವಾಗಿರುತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಗೀತೆಯು ಮಾಡಿದ ಈ 
ವಿವೇಚನೆಯು ನಮಗೆ ಸಹಾಯಕವಾಗಿದೆ. 

ನಮ್ಮ ಜ್ಞಾನವು ಪ್ರಪಂಚದ ತತ್ತ ಗಳನ್ನು ಅವುಗಳ ಯಥಾರ್ಥರೂಪದಲ್ಲಿ ಗ್ರಹಿಸಲು 
ಶಕ್ಷವಾದಾಗಲೇ ಅದು ಸಾತ್ತಿ ವಾಗುವುದು. ಸರ್ವವಸ್ತುಗಳಲ್ಲಿಯೂ ಅನುಸ್ಯೂತನಾಗಿರುವ 
ಸರ್ವೋತ್ತಮನಾದ ಪರಬ್ರಹ್ಮನ ತಿಳುವಳಿಕೆಯೇ ಸಾತ್ರಿ ಸ ಜ್ಞಾನವ. 


ಸರ್ವಭೂತೇಷು ಯೇನೈಕಂ ಭಾವಮವ್ಯಯಮೀಕ್ಷತೇ | 
ಅವಿಭಕ್ತಂ ವಿಭಕ್ಷೇಷು ತಜ್ಜ್ವಾನಂ ವಿದ್ದಿ ಸಾತ್ತಿ ಕಮ್‌ ॥॥ (18.20) 


15 


ಕೆಲವರು ಅದ್ದೆ ಆತೆಜ್ಞಾನವೇ ಸಾತ್ತಿ ಫಜ್ಞಾನವೆಂದೂ, ದ್ದೆ ಆತೆಜ್ಞಾನವು ರಾಜಸ-ತಾಮಸ 
ವರ್ಗದಲಿ ಟಾ ಬಟ ಟು! ಇಲ್ಲಿ ವ್ಯಾಖ್ಯಾ ನವನ್ನು ಬರೆದಿರುವರು. ಇಲ್ಲಿರುವ, 


'ಅವಿಭಕ್ತಂ ವಿಭಕ್ತೇಷು' 


ಎನ್ನುವ ವಾಕ್ಯ ವನ್ನು ಪರಿಶೀಲಿಸಿದಲ್ಲಿಇಂತಹ ಭ್ರಮೆಗೆ ಅವಕಾಶವಾಗದು. ವಸ್ತುಗಳಲ್ಲಿ ಭೇದವಿದೆ; 
ಜೀವ ಜಡವರ್ಗದಲ್ಲಿ ಅನೇಕ ರೀತಿಯ ಪರಿಭೇದ-ವೆ ೈವಿಧ್ಯ ಗಳಿವೆ. ಈ ಅನಂತ ಭೇದಗಳುಳ್ಳ 

ಪಂಚವನ್ನು ಏಕಸೂತ್ರಿತಗೊಳಿಸುವ ಪ ಪರಮಾತ್ಮನು ಒಬ್ಬನೇ. ಜಗತ್ತಿನಲ್ಲಿರುವ ಭಿನ್ನತೆ, 
Fa. ಅದರೊಳಗೆ ನೆಲೆಸಿರುವ ಭಗವಂತನ ರೂಪ ಗಳು ಬೇರ್ಪಡುವುದಿಲ್ಲ; ಯಾವ 
ಉಕಾರಗಳಿಗೂ ಒಳಪಡುವುದಿಲ್ಲ ಪ್ರತಿ ಶರೀರದಲ್ಲಿ ಜೀವರು ಬೇರೆ ಬೇರೆ ಇರಬಹುದು. ಆದರೆ 
ವಸ್ತು -ಮಸ್ತುಗಳಲ್ಲಿ ಅವುಗಳ ನಿಯಮನ ಮಾಡಲು ನೆಲೆಸಿರುವ ಭಗವಚ್ಚೈತನ್ಯವನ್ನು ವಸ್ತುವಿಭಾಗ 
ದಿಂದ ವಿಭಜಿಸಲಾರೆವು. ಅದು ಅಖಂಡವಾಗಿ ಸರ್ವವ್ಯಾಪಿಯಾಗಿ ಏಕಮೇವಾದ್ವಿತೀಯ 

ವಾಗಿ ಪರಿಗಣಿತವಾಗಿದೆ. ಈ ಜ್ಞಾನವನ್ನೆ. €ಇಲ್ಲಿಸಾತ್ತಿ ಕವೆಂದು ವರ್ಣಿಸಿರುವುದಾಗಿದೆ. ವಸ್ತುಗಳ 
ಭೇದ, ವೆ ೈವಿಧ್ಯಗಳನ್ನು "ವಿಭಕ್ತೇಷು' ಎಸ ಷ್ಟವಾಗಿ ಹೇಳಿ ಅದರೊಳಗಿರುವ ಪರಮಾತ್ಮನ 
“ಅವಿಭಕ್ತ'ರೂಪದ ಜ್ಞಾಃ ನವನ್ನು ಇಲ್ಲಿಸಾತ್ರಿ ಕವೆಂದು ಹೇಳಿದೆ. 


ಈ ದೃಶ್ಯಪ್ರಪಂಚವನ್ನು ಮತ್ತು ಅದರ ಭೇದವೈ ಚಿತ್ರ ,ವನ್ನು ಗ್ರಹಿಸಿದರೂ ಅದರೊಳಗಿನ 
ಭಗವತ್ತತ್ತ್ವದ ಬಗ್ಗೆ ಮಾತ್ರ ಉದಾಸೀನವೂ ಸಂಶಯಗ್ರಸ್ತ ಸವೂ ಆದ ತಿಳುವಳಿಕೆಯೇ ರಾಜಸವಾದ 
ಜ್ಞಾನವು. ಭೌತಿಕವಿಜ್ಞಾನದಿಂದ ಈ ರಾಜಸಜ್ಞಾನವೇ ಹೆಚ್ಚಾಗಿ ಬೆಳೆಯುತ್ತದೆ. ಪರಮಾತ್ನನನ್ನು 
ಹೊರತು ಉಳಿದ ವಸ್ತುಗಳ ಅಭ್ಯಾಸ, ಸಂಶೋಧನೆಗಳು ತೀವ್ರಗತಿಯಿಂದ ನಡೆದಿರುವುದರಿಂದ 
ಎಶ್ವದಲ್ಲಿಯ ಸತ್ಯಗಳ ಅರಿವು ಹೆಚ್ಚುತ್ತಿದ್ದರೂ ಪ್ರಧಾನಸತ್ಯನಾದ ಪರಮಾತ್ಮನನ್ನು ಕಡೆಗಣಿಸಿ 
ಗೌಣವಸ್ತುಗಳ ಪರಿಜ್ಞಾನಕ್ಕೇ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗುತ್ತದೆ. ಇದು ರಾಜಸಪ್ರವೃತ್ತಿಯೇ 
ಆಗಿದೆ. 

ಇನ್ನು ಕಾರ್ಯವಾದ ಈದೃ ಶ್ಯಪ ಪ್ರಪಂಚವನ್ನು ಮಾತ್ರ ಒಪ್ಪಿ ಅದರ ಕಾರಣನಾದ ಪ ಪರಮಾತ್ಫ 
ನನ್ನು ಬಟರ ನಾಸಿಕ್ಕವಿಚಾರವು ತಾಮಸ ಜ್ಞಾನವಾಗಿದೆ. 


ಯತ್ತು ಕೃತ್ಸ್ನವದೇಕಸ್ಮಿನ್‌ ಕಾರ್ಯೇ ಸಕ್ತಮಹೃತುಕಮ್‌ | (18.22) 


ಜಗತ್ತಿನ ಒಂದು ಭಾಗವನ್ನು ಪರಿಪೂರ್ಣವಾದ ಜಗತ್ತೆಂದು ಭಾವಿಸಿ, ಉಳಿದುದನ್ನು 
ನಿರಾಕರಿಸುವ ಏಕದೇಶಜ್ಞಾನವು 'ನಮ್ಮನ್ನು ತಪ್ಪುದಾರಿಗೆ ಎಳೆಯುವ ತಾಮಸಜಾ ವಾಗಿದೆ. 
ಜೀವನನ್ನು ಮಾತ್ರ ಅಂಗೀಕರಿಸಿ, ಅವನಿಂದ ವ್ಯತಿರಿಕ್ತವಾದ ಬ್ರಹ್ಮವಸ್ತುವನ್ನು ನಿರಾಕರಿಸುವ, 
ಜಗದೀಶ್ವರನನ್ನು ಅಲ್ಲಗಳೆದು ದೃಶ್ಯಜಗತ್ತು ಮಾತ್ರ 4 ೈವನ್ನುವ, ಬ್ರಹ್ಮನನ್ನು ಮಾತ್ರ ಒಪ ಜಗತ್ತನ್ನು 


76 


ಎಥ್ಯೆ ಎಂದು ಗ್ರಹಿಸುವ ಏಕದೇಶವನ್ನೇ ಸರ್ವಸ್ವವೆಂದು ಭಾವಿಸುವ ಜ್ಞಾನಗಳಲ್ಲವೂ ತಾಮಸ 
ಕ್ಲಾನದ ಪ್ರಭೇದಗಳೇ. 


ಕುಖ 


ಸುಖವೂ ಇದೇ ರೀತಿಯಲ್ಲಿ ಅನೇಕ ಬಗೆಯದಾಗಿದೆ. ಸುಖವನ್ನು ಪಡೆಯಲು ನಾವು 
ಬಳಸುವ ಸಾಮಗ್ರಿಯನ್ನನುಸರಿಸಿ ಸುಖದ ವಿಭಾಗವನ್ನು ಮಾಡಬೇಕು. ಕಜ್ಜಿಯನ್ನು ತುರಿಸುವಾಗ 
ದೊರೆಯುವ ಸುಖದಂತೆ ವೈಷಯಿಕ ಪದಾರ್ಥಗಳಿಂದ ತಾತ್ಕಾಲಿಕ ಆನಂದವು ದೊರಕಿದರೂ 
ಮುಂದೆ ಕ್ಲೇಶದ ಅನುಭವವಾಗುವುದರಿಂದ ವೈಷಯಿಕ ಸುಖವು ರಾಜಸವಾಗಿದೆ. ನಮ್ಮಲ್ಲಿ 
ಆತ್ಮವಿಸ್ಥೃತಿಯನ್ನು ನಿರ್ಮಿಸಿ ಕತ್ತಲಲ್ಲಿ ಕೆಡಹುವ ವಿಕೃತ ಸುಖವು ಕೊಲೆ, ಸುಲಿಗೆ, 
ಮದ್ಯಪಾನಗಳಂತಹ ದುಷ್ಟ ವ್ಯ ವಹಾರಗಳಲ್ಲಿ ದೊರಕುವುದು. ಇವೆಲ್ಲವೂ ತಾಮಸ ಸುಖದ 
ಸಾಲಿನಲ್ಲಿ ಸೇರುವುವು. ಆರಂಭದಲ್ಲಿ ಕ್ಲೇಶ ಕಷ್ಟಗಳೊದಗಿದರೂ ಚಿರಕಾಲದ ತೃಪ್ತಿ ಪ್ರಸನ್ನತೆಗಳನ್ನು 
ನೀಡುವ ತಾತ್ತಿ ಕಸುಖ ನಮ್ಮ ಲಕ್ಷ್ಮ ವಾಗಿರಬೇಕು. ಇದು ಭಗವಂತನ ಜ್ಞಾನ, ಧ್ಯಾನ, 
ಪ್ರಸಾದಗಳಿಂದಲೇ ದೊರೆಯುವುದು. ಇಂತಹ ನೈಜವಾದ ಸುಖದ ಬದಲುವೈ ಷಯಿಕವಾದ 
ಕೃತ್ರಿಮ ಸುಖವೇ ಮಹತ್ತರವೆಂದು ಅದಕ್ಕಾಗಿ ಜನತೆ ಚಡಪಡಿಸುತ್ತದೆ. ಜಟ ಹಾಲಿನ 
ರುಚಿಯನ್ನೇ ತಿಳಿಯದ ಅಶ್ವತ್ಥಾಮನು ತನಗೂ ಹಾಲು ಬೇಕೆಂದು ತಾಯಿಯಲ್ಲಿ ಹಠ 
ಹಿಡಿಯುವನು. ಆದರೆ ತಮ ಬಡತನದಲ್ಲಿ ಅಶ್ವತ್ಥಾಮನಿಗೆ ಹಸುವಿನ ಹಾಲನ್ನು ಅವಳು ಎಲ್ಲಿಂದ 
ಒದಗಿಸುವಳು? ಹಿಟ್ಟಿನ ನೀರನ್ನೇ ಹಾಲೆಂದು. ಅವಳು ನೀಡಿದಾಗ ಅದನ್ನು "ಏಡಿದು ತಾನೂ 
ಹಾಲನ್ನು ಕುಡಿದನೆಂಬ ಸಂತಸದಿಂದ ಅಶ್ವತ್ಥಾಮನು ಕುಣಿದಾಡುವನು. ನಮ್ಮ ಆತ್ಮದಲ್ಲಿ ಯೇ 
ಇರುವನೈಜಸುಖದ ಸವಿಯನ್ನು ಅರಿತುಕೊಳದೆ ಸಂಸಾರದ ಮೋಹಕವಾದ ಕೃತ್ರಿಮ ಸುಖಕ್ಕಾಗಿ 
ಬಾಯಿಬಿಡುವ ನಮ್ಮ ಚೇಷ್ಟೆಗಳನ್ನು ನೋಡುವಾಗ ಈ ಅಶ್ವತ್ಥಾಮನ ಕತೆಯು ನೆನಪಾಗುತ್ತದೆ. 
ಶರಣಾಗತಿ 


ಈವರೆಗಿನ ವಿಸ್ತೃತ ನಿರೂಪಣೆಯಿಂದ ಅರ್ಜುನನ ಪ್ರಶ್ನೆಗಳಿಗೆಲ್ಲಸರಿಯಾದ ಸಮಾಧಾನವು 
ದೊರೆತಿದೆ. ಆತ್ಮ, ಪರಮಾತ್ಮ ಹಾಗೂ ಪ್ರಾಕೃತ ಜಡಪದಾರ್ಥಗಳ ಪರಸ್ಪರ ಸಂಬಂಧ ಮತ್ತು 
ಪಂಚದಲ್ಲಿ ) ಅವುಗಳ ಕಾರ್ಯವಿಭಾಗ ಹಾಗೂ ಶಕ್ತಿಸ್ಥಭಾವಗಳ ಸವಿಸ್ತಾರ  ವಿವೇಚನೆಯಾಗಿದೆ. 
Kes ಜಗತ್ತಿನಲ್ಲಿವ್ಯಕ್ತಿಯ ಪಾತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಅವಕಾಶವಾಗಿದೆ. 
ಪ್ರಕೃತಿಯ ಸಂಬಂಧವು ಅನಾದಿ ಕಾಲದಿಂದಲೂ ಇರುವುದರಿಂದ ಪ್ರಕೃತಿಯ ಆವರಣವು 
ನಮ್ಮನ್ನು ನಿರ್ಬಂಧಿಸಿದೆ. ಬೇಡವೆಂದರೂ ಪ್ರಕೃತಿ ಸಂಬಂಧವಿರುವವರೆಗೆ ಅದರ 
ಕಾರ್ಯಪರಿಣಾಮಗಳಿಗೆ ನಾವು ಒಳಗಾಗಲೇಬೇಕು. ಈ ಪ್ರಕೃತಿಯಿಂದ ಅತೀತರಾಗುವುದೇ 
ನಮ್ಮ ಗುರಿಯಾಗಿದ್ದರೂ ಈ ಪ್ರಾಕೃತ ಜಗತ್ತಿನಲ್ಲಿ ಇರುವವರೆಗೆ ನಮ್ಮಲ್ಲಿರುವ 


77 


ಸಾಧನಸಾಮಗ್ರಿ ಯನ್ನೂ ಪ್ರಕೃತಿಯ ಶಕ್ತಿಯನ್ನೂ ಯೋಗ್ಯರೀತಿಯಿಂದ ಬಳಸಿಕೊಂಡು ನಮ್ಮ 
ಗುರಿಯನ್ನು ಮುಟ್ಟುವ bi ನಡೆಯಬೇಕು. ಪ್ರಕೃ pif ಸಂಬಂಧದಿಂದ ಮಾನವನಿಗೆ ಈ 
ಸಂಸಾರದ ಕ್ಲೇಶ ತಾಪಗಳೊದಗಿವೆ ಎಂದು ಅದರ ಐ ದ್ವೇಷದಿಂದ ಈ ಜಗತ್ತಿನ ಯಾವ 
ವ್ಯವಹಾರಗಳೂ ಬೇಡವೆಂದು ನಿಷ್ಠಿಯರಾಗಿ ಕುಳಿತುಕೊಳ್ಳುವುದರಿಂದ ನಾವು ಏನನ್ನೂ ಸಾಧಿ 
ಸಿದಂತಾಗುವುದಿಲ್ಲ ಪ್ರಕೃತಿಯ ಬಂಧನದಲ್ಲಿನಾವಿರುವೆವಂಬ ವಸ್ತುಸ್ಥಿತಿಯನ್ನು ಅರಿತು ಶಿಸ್ತು 
ಸಂಯಮಗಳಿಂದ ಇಲ್ಲಿವರ್ತಿಸಿ ಈ ಕಾರಾಗೃಹದಿಂದ ಬಿಡುಗಡೆಯಾಗಬೇಕೆಂಬುದನ್ನು ನಾವು 
ತಿಳಿದಿರಬೇಕು. ಪ್ರಕೃತಿಯನ್ನು ದ್ವೇಷಿಸಿ. ಜಗತ್ತಿನ ಕರ್ತವ್ಯಗಳಲ್ಲಿ 
ಪಾಲುಗೊಳ್ಳಲಾಗದಿರುವುದರಿಂದ ಪ್ರಕೃತಿಯ ಸಾಗರವನ್ನು ದಾಟಬೇಕೆನ್ನುವುದು ನಮ್ಮ ಅದಮ್ಯ 
ಆಕಾಂಕ್ಷೆ: ಯಾಗಿದ್ದರೆ ನಾವು ಪ್ರಕೃತಿಯ ಈಚೆಯ ದಡದಲ್ಲಿಯೇ ಕುಳಿತು ಸಾಗರದಲ್ಲಿ 
ಇಳಿಯಬೇಕೇ ಬೇಡವೇ ಎಂದು ಡೋಲಾಯಮಾನ ಚಿತ್ತದಿಂದ ಸಂಶಯಾಸ್ಕಂದಿತ ಮನಸ್ಕರಾಗಿ 
ಕಾಲಹರಣಮಾಡುವುದದಿಂದ ಏನು ಸಾಧಿಸಿದಂತಾಗುವುದು ? ಧೈರ್ಯದಿಂದ ಈ 
ಸಂಸಾರಸಾಗರದಲ್ಲಿನಾವು ಧುಮುಕಲೇಬೇಕು. 


ಈಸಬೇಕು ಇದ್ದು ಜೈಸಬೇಕು | - ಶ್ರೀಪುರಂದರದಾಸರು. 

ಈ ಪ್ರವಾಹದಲ್ಲಿಇಳಿದರೂ ಅದರಲ್ಲಿಮುಳುಗದೆ "ಈಸಿ ಜೈಸುವ' ಕಲೆಯನ್ನು ಗೀತೆಯು 
ನಮಗೆ ಹೇಳಿದೆ. ಆಸಕ್ತಿ ಮೋಹಗಳ ಪಾಶಗಳನ್ನು ಬಿಗಿದುಕೊಂಡು ಈ ಜಗತ್ತಿನಲ್ಲಿಇಳಿದರೆ ನಾವು 
ಇದರಿಂದ ಪಾರಾಗುವ ಸಂಭವವೇ ಇಲ್ಲ ಅನಾಸಕ್ತಿಯಿಂದ ವಿಹಿತ ಕರ್ತವ್ಯಗಳನ್ನು 
ಆಚರಿಸಿಕೊಂಡಿದ್ದರೆ ಜಗತ್ತಿನ ಈ ಕರ್ಮಪ್ರವಾಹದಲ್ಲಿದ್ದರೂ ಅದರ ಯಾವ ಸೆಳವು 
ಸುಳಿಯೊಳಗೆ ಸಿಲುಕದೆ ಸಾಗಲು ನಮಗೆ ಸಾಧ್ಯವಾಗುವುದು. 


ಜಗತ್ತಿನಲ್ಲಿದ್ದರೂ ಅದರ ಬಂಧವು ಬಿಗಿಯಾಗದಂತೆ ಅದರ ಸೆಳತದಲ್ಲಿ ಬಂಧನದಿಂದ 
ಪೂರ್ಣವಾಗಿ ಬಿಡುಗಡೆ ಹೊಂದುವ ಬಗೆಯನ್ನು ಆಲೋಚಿಸಬೇಕು. ಅನಾದಿಯಾದ ಈ 
ಪ್ರಕೃತಿಬಂಧದ ವಿಮೋಚನೆಯು ನಮ್ಮ ಶಕ್ತಿಗೆ ' ಮೀರಿದುದಾಗಿದೆ. ಇದು ನಮ್ಮ ಶಕ್ತಿಗೆ 
ಒಳಪಡುತ್ತಿದ್ದರು, ಇದನ್ನು ಅಡಗಿಸುವ ತೇಜಸ್ಸು ನಮ್ಮಲ್ಲಿ ಸ್ವ ಸ್ವಯಂಸಿದ್ಧವಾಗಿದ್ದರೆ ಈ ಕ್ಲೇಶ 
ಪ್ಲವಗಳಿಗೆ ನಾವು ಈಡಾಗುತ್ತಿರಲಿಲ್ಲ ಇದಕ್ಕಾಗಿ ಪ್ರಕೃತಿ ಜೀವರನ್ನೆಲ್ಲ. ಮೀರಿಸುವ ವಿಶ್ವದ 


ನಟ ಆಸರೆಯನ್ನು ಪಡೆಯಬೇಕು. 
ತಮೇವ ಶರಣಂ ಗಚ್ಛ ಸರ್ವಭಾವೇನ ಭಾರತ | (18.62) 


ಅವನಲ್ಲಿ ಶರಣಾಗತರಾಗದೆ, ಅವನಲ್ಲಿ ಅನನ್ಯಭಕ್ತಿಯಿಂದ ನಡೆಯದೆ ಇದ್ದರೆ, ನಮ್ಮ 
ಜೀವನದ ಈ ಮಹಾ ಲಕ್ಷ್ಯವನ್ನು ಮುಟ್ಟಲಾರೆವು. ಮಗುವಿನ ಕೈಯಲ್ಲಿ ಮೂಸಂಬಿಯನ್ನು ಇತ್ತಂತೆ 


768 


'ಮೃಸ್ತರೂಪಾನಂದದ ನಿಧಿಯು ನಮ್ಮಕ್ಕೆಯಲ್ಲೇನೋಇದೆ. ಮೂಸಂಬಿಯ ಹೊರ ಸಿಪೆಯನ್ನು 
`ಗೆಯಲು ಮಗುವಿಗೆ ಸಾಧ್ಯವಾಗುವುದೆ ? ತಾಯಿಯೇ ಅದನ್ನು ಮಗುವಿಗೆ ಸುಲಿದು 
ನೀಡಬೇಕು. ಅದರಂತೆ ನಮ್ಮ ಸ್ವರೂಪಾನಂದದ ಹೊರಗಿನ ಪ್ರಕೃತಿಯ ಆವರಣವನ್ನು 
$ತ್ತೊಗೆಯಲು ಸಾಧ್ಯವಾಗದೆ ನಮಗೆ ಈ ಆನಂದದ ನಿಧಿಯು ಇದ್ದರೂ ಇಲ್ಲದಂತೆ. ಭಗವಂತನೇ 
ತಾಯಿಯ ಮಮತೆಯಿಂದ ಈ ಹೊರ ಆವರಣವನ್ನು ಬಿಡಿಸಬೇಕು. 


ಅಜ್ಞಾನಾಂ ಜ್ಞಾನದೋ ವಿಷ್ಣುಃ ಜ್ಞಾನಿನಾಂ ಮೋಕದಶ್ಲ ಸಃ | -ಅನುವ್ಯಾಖ್ಯಾನ 
೧ ೧ ಎ ಬೆ 


ನಮಗೆ ಜ್ಞಾನ, ಬಂಧನಿವೃತ್ತಿ ಮುಂತಾದ ಎಲ್ಲಾವಿಕಾಸ ಬೆಳವಣಿಗೆಗಳು ಪರಮಾತ್ಮನಿಂದಲೇ 
ಆಗಬೇಕು. ನಮ್ಮ ಜೀವನದ ಎಲ್ಲಾ ಅಗುಹೋಗುಗಳಿಗೂ ಅವನು ಕಾರಣನು. ಅವನ ಶಕ್ತಿ 
ಅನುಗ್ರಹಗಳಿಲ್ಲದೆ ನಮ್ಮಿಂದ ಏನೂ ನಡೆಯದೆಂಬುದನ್ನು ಅರಿತು ಸರ್ವಾತ್ಮನಾ ಭಗವಂತನನ್ನು 
ಆಶ್ರಯಿಸಿಕೊಂಡು ಭಕ್ತಿಪೂರ್ಣಮನೋಭಾವದಿಂದ ನಮ್ಮ ಕರ್ತವ್ಯವನ್ನು ಆಚರಿಸಬೇಕು. 


ಭಕ್ತಿಯೇ ಕರ್ಮದ ಅಂತಃಸತ್ತ ವು. ಆ ಸತ್ತ ವು ಇಲ್ಲದ ಕರ್ಮಗಳು ರಾಶಿರಾಶಿಯಾಗಿದ್ದರೂ 
ಅವೆಲ್ಲವೂ ನಿರ್ಜೀವ ಹಾಗೂ ನಿಷ್ಠಮೋಜನವೇ. 


ಸರ್ವಧರ್ಮಾನ್‌ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ | (18,66) 


ದೈವೀ ಭಾವನೆಯಿಲ್ಲದ, ಪರಮಾತ್ಮನ ಕಡೆಗೆ ನಮ್ಮನ್ನು ಒಯ್ಯದ, ಕರ್ಮಗಳೆಲ್ಲವೂ 
ವ್ಯರ್ಥವಾಗಿವೆ. ಅವೆಲ್ಲವನ್ನೂ ನಾವು ಬಿಡಬೇಕು. ಸರ್ವಧರ್ಮಗಳ ತ್ಯಾಗವೆನ್ನುವುದರ ಭಾವವು 
ಇದೇ ಆಗಿದೆ. ಅಥವಾ ಫಲಾಪೇಕ್ಷೆಯನ್ನು ತ್ಯಜಿಸುವುದೇ ಸರ್ವಧರ್ಮಗಳ ತ್ಯಾಗವೆಂದೂ ನಾವು 
ಭಾವಿಸಬಹುದು. 

ಯಸ್ತು ಕರ್ಮಫಲತ್ಯಾಗೀ ಸ ತ್ಯಾಗೀತ್ಯಭಿಧೀಯತೇ । 


ಎಂಬುದಾಗಿ ಫಲವನ್ನು ತೊರೆಯುವುದೇ ಕರ್ಮದ ನಿಜವಾದ ತ್ಯಾಗವೆಂದು 
ಗೀತೆಯಲ್ಲಿಯೇ ಹಿಂದೆ ಹೇಳಿದೆ. 


ಸರ್ವಭಾವದಿಂದ ಪರಮಾತ್ಮನನ್ನು ಆಶ್ರಯಿಸಿ ಪರಮಭಕಿಯಿಂದ ಕರ್ತವ್ಯ ಗಳನ್ನು 
ಆಚರಿಸುವುದೊಂದೇ ನಮ್ಮ ಈ ಅನರ್ಥ ವಿಪ್ಸವಗಳ ಏಕಮಾತ್ರ ಪರಿಹಾರೋಪಾಯವಾಗಿದೆ. ಈ 
ಶರಣಾಗತಿಯ ಭಾವವು ನಮ್ಮ ಪ್ರತಿಯೊಂದು ಕೃತಿಯಲ್ಲಿ ಅನುಸ್ಯೂತವಾಗಿರಬೇಕು. 


ಕುರು ಭುಂಕ್ಸ ತ ಚ ಕರ್ಮ ನಿಜಂ ನಿಯತಂ 
ಹರಿಪಾದವಿನಮ್ರಧಿಯಾ ಸತತಮ್‌ | -ದ್ವಾದಶಸ್ಟೋತ್ರ 


ಈ 


79 


ಕರ್ಮವನ್ನು ಆಚರಿಸುವಾಗಲೂ, ಅದರ ಫಲವನ್ನು ಭೋಗಿಸುವಾಗಲೂ, ಹರಿಯ 
ಸ್ಮರಣೆಯು ನಿರಂತರವಾಗಿರಬೇಕು. ನಮ್ಮ ಶರೀರದ ಅಂಗಾಂಗಗಳಲ್ಲಿ ಚೇತನವು ಹರಿಯುವುದು 
ಅವಶ್ವವಿರುವಂತೆ ನಮ್ಮಪ್ಪ ತಿಯೊಂದು ಕರ್ಮದಲ್ಲಿನಿರಂತರವಾಗಿ ಹರಿಭಕ್ತಿಯು ಹರಿಯಬೇಕು. 
ಗೀತೆಯಲ್ಲಿ ಸರ್ವಪ್ರಧಾನವೆಂದು ಉಲ್ಲೇಖಿಸಿ ಅಂತಿಮವಾಗಿ ಬಂದಿರುವ ಈ ಉಪದೇಶವೇ 
ಗೀತೆಯ ಸಾರ ಸಂದೇಶವಾಗಿದೆ. 


ಪರಮಾತ್ಮನ ಮುಖದಿಂದ ಹೊರಟ ಉಪದೇಶದ ಅಮೃತಧಾರೆಯಿಂದ ಅರ್ಜುನನ 
ಅಂತಃಕರಣಪಟಲದಲ್ಲಿ ಅಂಟಿದ ಮೋಹಮಲಗಳೆಲ್ಲಪೂರ್ತಿಯಾಗಿ ಕೊಚ್ಚಿಹೋದವು. ಅವನ 
ಹೃದಯದಲ್ಲಿ ಸುಪ್ತವಾಗಿದ್ದ ಜ್ಞಾನದ ದಿವ್ಯಾ ಂಕುರವು ಚಿಗುರಿ ವಿಕಸಿತವಾಯಿತು. 


ನಷ್ಟೋ ಮೋಹಃ ಸ ಕತಿರ್ಲಬ್ಬಾ ತ್ವತ್‌ಪ್ರಸಾದಾನ್ಮಯಾಚ್ಯುತ | 
ಸ್ಥಿತೋಶಸ್ಥಿ ಗತಸಂದೇಹಃ ಕರಿಷ್ಠೇ ೫1 ಠವ ॥। (18.73) 


"ನನ್ನ ಮೋಹದ ಐರಸನವಾಗಿದೆ. ಮೋಹದಿಂದ ಉಂಟಾದ ಅಭಿಭವದಿಂದ 

ಕಳೆದುಹೋದಂತಿರುವ ಜ್ಞಾನದ ನಿಧಿಯನ್ನು ನಿನ ಅನುಗ್ರಹದಿಂದ ತಿರುಗಿ ಪಡೆದೆ. ನನ್ನ ಸಂದೇಹ 

ಸಮಸ್ಯೆಗಳ ನಿವಾರಣೆಯಾಗಿದೆ. ನಿನ್ನ ಆಜ್ಞೆಯಂತೆ ಕರ್ತವ್ಯರಂಗಕ್ಕೆ ಧುಮುಕುವೆ' ಎಂದು 
ಅರ್ಜುನನುಪ್ಪ ಸನ್ನ ಹೃದಯದಿಂದ ಭಕ ಉತ್ಸಾಹಗಳಿಂದ ಪರಮಾತ್ಮನಲ್ಲಿ ನಿವೇದಿಸುತ್ತಾನೆ. 


ಅರ್ಜುನನಿಗೆ ಬಂದಿರುವ ಸಂದರ್ಭ ಸನ್ನಿ ವೇಶಗಳು ನಮ್ಮೆಲ್ಲರ ಜೀವನದಲ್ಲಿಯೂ 
ಅನುದಿನವೂ ಸಂಭವಿಸುತ್ತವೆ. ಗೀತೆಯ ಸಂದೇಶವು ಅರ್ಜುನನಿಗೆ ಮಾತ್ರ ಪರಿಸೀಮಿತವಲ್ಲ 
ಜಗತ್ತಿನ ಮಾನವರೆಲ್ಲರ ಜೀವನದ ಗೊಂದಲ ವಿಪ್ಸವಗಳನ್ನು ಪರಿಹರಿಸಿ ಉದಾತ್ತ ರೀತಿಯ 
ಕರ್ತವ್ಯ ದ ಸ್ಫೂರ್ತಿಯನ್ನು ಗೀತೆಯು ನಮಗೆ ನೀಡುತ್ತಿದೆ. ಭಾರತದಮಹಾ ಯುದ್ಧದಲ್ಲಿ ) ಒಂದೇ 
ರಥದಲ್ಲಿ )ಿ ಅರ್ಜುನನ ಜೊತೆಗೆ ಶ್ರೀಕೃಷ್ಣನು ಸ ಸಾರಥಿಯಾಗಿದ್ದುಹೆಜ್ಜೆ ಹೆಜ್ಜೆಗೂ ಸ್ಫರ್ತಿದಾತನಾಗಿ 
ಅವನನ್ನು ಮುನ್ನ ಡೆಸಿದ್ದಾನೆ. ಅರ್ಜುನನು ನರನಾಗಿದ್ದರೆ ಶ್ರೀಕೃಷ್ಣನು ) ನಾರಾಯಣನಾಗಿದ್ದಾನೆ. ಈ 
ನರ- ಜು ಹ ಜೊತೆಯಿಂದಲೇ ಅಲ್ಲಿವಿಜಯಭೂತಿ ನೀತಿಗಳ ಸಮಾವೇಶವಾಗಿದೆ. 


ಯತ್ರ ಯೋಗೇಶ್ಚರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ । 
ತತ್ರ ಶ್ರಿ ರ್ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ ॥ (18.78) 


ನಮ್ಮ ಜೀವನದ ಯುದ್ಧರಂಗದಲ್ಲಿಯೂ ಈ ನರರಿಗೆ ನಾರಾಯಣನೇ 
ಸಾರಥಿಯಾಗಿರಬೇಕು. ನರರಿಗೆ ತಮ್ಮ ಜೀವನದಲ್ಲಿ ನಾರಾಯಣನ ವಿಯೋಗ 
ವಾದುದರಿಂದಲೇ ಇಂದು ಎಲ್ಲೆಡೆಗಳಲ್ಲಿಯೂ ಅನೀತಿ ಮತ್ತು ಆರ್ಥಿಕ ಸಂಕಟದ, ದುಃಖದ 
ದೃಶ್ಯವನ್ನು ನಾವು ನೋಡುತ್ತಿರುವೆವು. ನಮ್ಮ ಜೀವನದಲ್ಲಿ ನರ-ನಾರಾಯಣರ 


80 


ಸಮಾಗಮವಾಗಬೇಕು. ಭಗವಂತನನ್ನು ನಾವು ನಮ್ಮ ಸಾರಥಿ, ಸೂರ್ತಿದಾತ ಹಾಗೂ 
ಮಾರ್ಗದರ್ಶಕನನ್ನಾಗಿ ಆರಿಸಬೇಕು. ಆಗಲೇ ನಮ್ಮ ಜೀವನವು ದೈವೀಸಂಪತ್ತಿನ 
ಆಗರವಾಗುವುದು. 


ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು 
ತಾ| 13-07-2008 ಶ್ರೀ ಪೇಜಾವರ ಅಧೋಕ್ಷಜ ಮಠ, ಉಡುಪಿ 


81 


ನಿರ್ದೇಶಕರ ನುಡಿ 


ವಿದ್ವಾಂಸರಾದ ಎಲ್‌.ಎಸ್‌. ಬ್ರಹ್ಮ ಣ್ಯಾಚಾರ್ಯರು ಶ್ರೀ ಪೇಜಾವರ ಮಠಾಧೀಶರಾದ 
ಪರಮಪೂಜ್ಯ ಶ್ರೀವಿಶ್ವೇಶತೀರ್ಥ ಶ್ರೀಪಾದರ ದಿವ್ಯಸನ್ನಿಧಿಯಲ್ಲಿ ಹರಿದ್ವಾರ ಕ್ಷೇತ್ರದಲ್ಲಿ ಜ್ಞಾನಸತ್ರ 
ಹಮ್ಮಿಕೊಂಡಿದ್ದರು. 12 ಜನ ವಿದ್ವಾಂಸರು ಭಾಗವತದ ಹನ್ನೆರಡು ಸ್ವಂಧಗಳನ್ನು ಅಲ್ಲಿ 
ಸಪಾಹಪರ್ಯಂತ ಹೃದಯಂಗಮವಾಗಿ ವ್ಯಾಖ್ಯಾನಿಸಿದರು. ಈ ಮಂಗಲ ವಾತಾವರಣದಲ್ಲಿ 
ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಗೀತಾವಿವೃತಿ ಈ ತನಕ ಕನ್ನಡಾನುವಾದವಾಗಿಲ್ಲ. 
ಅದನ್ನು ಕನ್ನಡಕ್ಕೆ ಅನುವಾದಿಸಿ ಮುದ್ರಿಸಬೇಕೆಂಬ ಸಲಹೆ ಶ್ರೀಯುತ ಚೈತ್ರ ರಾಘವೇಂದ್ರರಾವ್‌ 
ಹಾಗೂ ವಿ। ಬ್ರಹ್ಮಣ್ಯಾಚಾರ್ಯರಿಂದ ಬಂದಿತು. ಶ್ರೀ ಶ್ರೀಗಳವರ ದಿವ್ಯ ಸಮ್ಮುಖದಲ್ಲಿ ಅವರ 
ಆದೇಶದಂತೆ ಅಲ್ಲಿ ಉಪಸ್ಥಿತರಿದ್ದವಿದ್ವಾಂಸರಿಗೆ ಅನುವಾದಕಾರ್ಯವನ್ನು ವಹಿಸಲಾಯಿತು. 
4-6 ತಿಂಗಳಲ್ಲಿ ಮುಗಿಸಬೇಕೆಂದು ಸಂಕಲ್ಪಿಸಲಾಯಿತು. ಆದರೆ ದಿನನಿತ್ಯ 6-8 ಘಂಟಿ 
ಪಾಠ- ಪ್ರವಚನಗಳಲ್ಲಿ ನಿರತರಾದ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿ 
ಕೊಂಡ ವಿದ್ವಾಂಸರಿಗೆ ನಿರೀಕ್ಷಿಸಿದಷ್ಟು ವೇಗದಿಂದ ಅನುವಾದ ಮಾಡಿಕೊಡಲು ಸಾಧ್ಯವಾಗಲಿಲ್ಲ, 
ಆದರೂ ಎಲ್ಲ ಶ್ರೇಷ್ಠ ವಿದ್ವಾಂಸರು ತಮ್ಮ ಶ್ರಮವನ್ನು ಗಣನೆಗೆ ತೆಗೆದುಕೊಳ್ಳದೇ ಗೀತಾವಿವೃತಿಯ 
ಅನುವಾದ ಮಾಡಿಕೊಟ್ಟಿದ್ದಾರೆ. 

ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಗೀತಾಸಾರವನ್ನು ಬರೆದು ಅನುಗ್ರಹಿಸಿದ್ದಾರೆ. 
ಈ ಹೊತ್ತಿ ಗೆಹೊರಬರಲು ಅವರ ಅನುಗ್ರಹ ಪ್ರಧಾನಪಾತ್ರವಹಿಸಿದೆ. ಇದರಂತೆ ಮಂತ್ರಾಲಯ 
ಮಠದ ಶ್ರೀ ಸುಶಮೀಂದ್ರತೀರ್ಥ ಶ್ರೀಪಾದರು ಹಾಗೂ ಶ್ರೀ ಸುಯತೀಂದ್ರತೀರ್ಥ ಶ್ರೀಪಾದರು 
ಆಶೀರ್ವಚನ ನೀಡಿ ನಮ್ಮನ್ನು ಹರಸಿದ್ದಾರೆ. ಈ ಎಲ್ಲ ಯತಿವರೇಣ್ಯರಿಗೆ ಭಕ್ತಿಶ್ರದ್ಧಾಪೂರ್ವಕವಾದ 
ಅನಂತನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. 
ಗೀತಾವಿವೃತಿಯ ವೈಶಿಷ್ಟ್ಯಗಳು 

ಗೀತಾವಿವೃತಿ ಗ್ರಂಥವು ಶಾಸ್ತ್ರಜ್ಞರಿಗೆ ಪರಮೋಪಕಾರಿಯಾಗಿದೆ ಎಂಬುದು ಎಲ್ಲರ 
ಅನುಭವಸಿದ್ದವಾಗಿದೆ. ಇದರ ವೈಶಿಷ್ಟ ವನ್ನು ವಿಚಾರಗೋಷ್ಠಿಯಲ್ಲಿ ವಿದ್ವಾಂಸರು ಹೀಗೆಸೆರೆ 
ಹಿಡಿದಿದ್ದಾರೆ- 
1. ಗೀತಾಭಾಷ್ಟ- ಗೀತಾತಾತ್ಪರ್ಯಗಳಲ್ಲಿನ ನೇರವಾಗಿ ಶ್ಲೋಕದ ವಿವರಣೆಗೆ ಸಂಬಂಧಿಸಿದ 

ಮುಖ್ಯ ಪ್ರಮೇಯಗಳಸಂಗ್ರಹ. 
2. ಗೀತಾಭಾಷ್ಕ ಹಾಗೂ ತಾತ್ತರ್ಯಗಳಲ್ಲಿ ಶ್ರೀಮದಾಚಾರ್ಯರು ಬಿಟ್ಟ ಶ್ಲೋಕಗಳ 

ಹೃದಯಂಗಮವಾದ ವಿವರಣೆ. 


82 


, ಹೆಚ್ಚಾಗಿ ಭಾಷ್ಟ- ಟೀಕೆಯ ಪದಗಳನ್ನು ಬಳಸಿಕೊಳ್ಳುವುದರ ಜೊತೆಗೆ ಅಗತ್ಯವಿದ್ದಲ್ಲಿಆ ಪದಗಳ 
ವಿವರಣೆಯನ್ನು ತಮ್ಮ ವ್ಯಾಖ್ಯಾನದಲ್ಲಿ ಅಳವಡಿಸಿಕೊಳ್ಳುವುದು. (ಉದಾ- ತ್ರೆಗುಣ್ಯಂ ಚಾಹ 
ನಿನೌ.ಎಜಿಯೆ. 18.1 ಇದನ್ನು ತ್ರಿಗುಣಕಾರ್ಯಂ ಚಾಹ ಎಂದು ಗೀತಾವಿವೃತಿಯಲ್ಲಿ 
ಸಂಗ್ರಹಿಸಲಾಗಿದೆ. ಇದು ಸಂಗ್ರಹಮಾತ್ರವಾಗಿರದೆ ಆವಶ್ಯಕ ಸಂಕ್ಷಿಪ್ತ ವ್ಯಾಖ್ಯಾನವೂ ಆಗಿದೆ.) 


4. ಪ್ರತಿಯೊಂದು ಅಧ್ಯಾಯ ಹಾಗೂ ಘಟ್ಟಗಳಲ್ಲಿ ಹಿಂದೆ ನಡೆದ ಹಾಗೂ ಮುಂದೆ 
ನಡೆಯಲಿರುವ ಚರ್ಚೆಗಳ ಸಾರವನ್ನು ನೀಡಿ ಸಂಗತಿಯನ್ನು ವಿವರಿಸುವುದು. 


5. ಗೀತೆಯಲ್ಲಿ ವಿಷಯದ ಜಾಡನ್ನು ಗುರುತಿಸಲು ಪ್ರತಿ ಶ್ಲೋಕಕ್ಕೆ ಹೃದಯಂಗಮವಾದ 
ಅವತರಣಿಕೆಯನ್ನು ನೀಡುವುದು. 


6. ಅಹಿಂಸಾ-ಸತ್ಯ- ದಂಭ-ದರ್ಪ ಮೊದಲಾದ ಗುಣವಾಚಕಪದಗಳಿಗೆ ಭಗವಾನ್‌ ವೇದವ್ಯಾಸರ 
ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಅರ್ಥವಿವರಣೆ ನೀಡುವುದು. 


7. ಗೀತೆಯ ಪ್ರಮೇಯವನ್ನು ವಿವರಿಸುವಾಗ ಬ್ರಹ್ಮಸೂತ್ರಗಳನ್ನು ಬಳಸಿಕೊಂಡು 
ವ್ಯಾಖ್ಯಾನಿಸುವುದು. 


8. ಸಂದರ್ಭೋಚಿತವಾಗಿ ಸಂವಾದಿ ಶ್ರುತಿಗಳನ್ನು ಉಲ್ಲೇಖಿಸಿ ವ್ಯಾಖ್ಯಾ ನಿಸುವುದು. 


ಈ ಅಮೂಲ್ಯ ಕೃತಿಯನ್ನು ಕನ್ನಡದ ಕನ್ನಡಿಯಲ್ಲಿ ಸುಜನರಿಗೆ ದೊರಕಿಸಿ ಕೊಡಬೇಕೆಂಬ 
ಪೂಜ್ಯ ಪೇಜಾವರಶ್ರಿ "ಪಾದರ ಜಟಕ ಸೀಟ ಮುದ್ರಿತಕೃತಿಯಾಗಿದೆ. ಕನ್ನ ಡಾನುವಾದದ 
ಪ್ರಸಂಗದಲ್ಲಿ ಶುದ್ಧ ಪಾಠ ನೀಡುವ ಬಗ್ಗೆ ವಿದ್ವಾಂಸರು ಶ್ರಮ ವಹಿಸಿದ್ದಾರೆ. ಈ ವರೆಗೆ 
ಮುದ್ರಿತವಾದ ಗೀತಾವಿವೃತಿಯ ಮೂರು ಪುಸ್ತ ಕಗಳನ್ನು ಗಮನಿಸುವುದರ ಜೊತೆಗೆ ಅನೇಕ 
ಪ್ರತಿಗಳನ್ನು ಅವಲೋಕಿಸಿ ಶುದ್ಧಪಾಠನೀಡುವಪ್ರಯತ್ನನಡೆದಿದೆ. ಇನ್ನೂ ಈ ಬಗ್ಗೆ ಹೆಚ್ಚಿನ 
ಯ ಆವಶ್ಯಕತೆ ಇದೆ. ಭಷ ಶ್ರಯತ್ನವನ್ನು ವಿದ್ವಾಂಸರು ಅನುಗ್ರ 'ಹದೃಷಿಯಿಂದ 
ಕಾಣುವರೆಂದು ನಂಬುತ್ತೇನೆ. ಮುದ್ರಿತ ಗೀತಾವಿವೃತಿ ಪುಸ್ತಕಗಳು ಹಾಗೂ ಹಸ್ತ ಪ್ರತಿಯಲ್ಲಿ 
ದೊರಕಿದ, ಪಾಠಾಂತರಗಳನ್ನು ವಿದ್ವಾಂಸರ ಅವಗಾಹನೆಗಾಗಿ ನೀಡಲಾಗಿದೆ. 


ಅಪಪಾಠ ಶುದ್ಧಪಾಠ ಅಧ್ಯಾಯ- ಶ್ಲೋಕ 
ಪ್ರತಿನಿಧಿಃ ಪ್ರತಿವಿಧಿಃ 2-13 
ಅನಾದಿನಿತೃತ್ವಾತ್‌ ಅನಾದಿತ್ವಾತ್‌ | 2- 13 


ಮಾತ್ರಾಸರ್ಶಾನಾಂ ಮಾತ್ರಾಸ್ಪರ್ಶಾನಾಂ 2-14 
ಸುಖಾದಿದತ್ವೇನ | ಸುಖಾದಿದತ್ವೇ | 


ಅಪಪಾಠ 
ಮನಸ್ತದಾಭಿಮುಖ್ಯೇನ | 
ನ ಹರಂತಿ ಅಪಹೃತೇಕಪಿ 
ತಸ್ಯಾಸಂಭವಮ್‌ 
ಯೋ ಮನಸಾ ಇಂದ್ರಿಯಾರ್ಥಾನ್‌ 
ಪೂರ್ವೋಕ್ತಶ್ಲೋಕೋಕ್ತರೀತ್ಕಾ 
ನ ಪ್ರಯೋಜನಾಪೇಕ್ಷೇತಿ 
ಮಾಂ ಜೀವವಿಲಕ್ಷಣಮ್‌ 
ಅಕರ್ತೃತ್ವಾದಕರ್ತಾರಂ 
ಭಾವ್ಯಮಿತ್ಯತ ಆಹ 
ಮುಮುಕ್ಷ್ಯೇತಿ ಭಾವ್ಯಮ್‌ 
ಜ್ಞಾನಮಪಿ 
ಅಗ್ನಿಮುಗ್ಗೋ ಹವೈ 
ಪ್ರತಿಜಾನಾತಿ 
ತೈತ್ತರೀಯೇ ಸಂಜ್ಞಾನಾಖ್ಯಪ್ರಶ್ನಃ 


ಏಕವಿಂಶತ್ಯಧ್ಯಾಯೇ 


ಸ್ಥಿತಮನಾ ಇತ್ಯರ್ಥಃ 


ಸ್ವಸ್ಯ ವಾ ಕರ್ಮಸಂಪಾದನೇ 
ಉದ್ವೇಗರೂಪಮನೋಧೈರ್ಯಮ್‌ 
ಬ್ರಹ್ಮಾಧಿಗಚ್ಛತೀತ್ಯುಕ್ತ್ವಾ 
ದುಃಖಸಂಯೋಗೋ ಯಸ್ಕ | 
ವಿಯೋಗ ಇತಿ ವಾ 
ಪಾರ್ಥಾನಾಮಪಿ 


ಯತ್ನದಸದ್ಭಾವಾತ್ಮಕಮ್‌ 


83 


ಜ್‌ ಅಧ್ಯಾಯ-ಶ್ಲೋಕ 
ಮಜ ಸತ್ತು 2-59 
ನಾಹರಂತಿ ಆಹೃತೇಕಪಿ 
ತಸ್ಯ ಸಂಭವಮ್‌ ಹಿ 
ಯ ಇಂದ್ರಿಯಾರ್ಥಾನ್‌ 3-6 
ಪೂರ್ವೋಕ್ತರೀತ್ಯಾ 3-31 
ನ ಪ್ರಯೋಜನಾಪೇಕ್ಷ ಇತಿ a 
ಜೀವವಿಲಕ್ಷಣಕರ್ತೃತ್ವಾದಕರ್ತಾರಮ್‌ 4-13 
ಭಾವ್ಯಮಿತ್ಯಾಹ 4-20 
ಮುಮಕ್ಷ 5ನ ಇತಿ ಭಾವ್ಯಮ್‌ 4-32 
ಜ್ಞಾತಮಪಿ 5-3 

ದ್ರಿ 

ಅಗ್ನಿಮುಗ್ಗೋ ಹೈವ 4 
ಪ್ರತಿಪ್ರಜಾನಾತಿ 5-4 
ತೈತ್ತಿರೀಯೇ ಸಂಜ್ಞಾನಾಖ್ಯೇ ಪ್ರಶ್ನೇ 5-4 
ಏಕವಿಂಶೇ5ದ್ಯಾಯೇ 5-4 
ಸ್ಥಿತಮನಾ ಇತಿ ಧ್ಯಾನಯೋಗ 5-7 
ಉಕ್ತ ಇತ್ಯರ್ಥಃ 
ಸ್ವಸ್ಯ ವಾ ಫಲಸಂಪಾದನೇ 5- 14 
ಉದ್ದೇಗರೂಪಮನೊಆಧೈರ್ಯಮ್‌ 5-20 
ಬ್ರಹ್ಮಾಧಿಗಚ್ಛತೀತ್ಯುಕ್ತ್ಯಾ 5-24 
ದುಃಖಸಂಯೋಗಸ್ಯ ವಿಯೋಗ | 6-23 
ಇತಿವಾ 
ಪಾರ್ಥಾನಪಿ 11-32 
ಯತ್ನದಸದ್ಭಾವಾಭಾವಾತ್ಮಕಮ್‌ 11-37 


64 


ಅಪಪಾಠ ಶುದ್ಧಪಾಠ ಅಧ್ಯಾಯ- ಶ್ಲೋಕ 
ಜೇಯಮಿತಿ ಜೇಯಮ್‌ 1-38 
೧ಎ ಇ 
ಅತಿಸುಖಾಂತಿಕತ್ಹಾತ್‌ ಅತಿಸುಖಾ ೦ಕಿತತ್ವಾ ತ್‌ 11.39 
ಇದಂ ಸೌಮ್ಯಮಕ್ರೂರಮಿದಮ್‌ ಇದಂ ಸೌಮ್ಯಮಕ್ರೂರಮ್‌ 11.51 


ಈ ಕೃತಿಯ ಮುದ್ರಣಕ್ಕೆ ಅಗತ್ಯವಿರುವ ಹೆಚ್ಚಿನ ಮೊತ್ತ ವಿ! ಬ್ರಹ್ಮಣ್ಯಾಚಾರ್ಯರ 
ಜ್ಞಾನಸತ್ರದಲ್ಲಿ ಬಂದಿತು. ಸ್ವತಃ ಬ್ರಹ್ಮಣ್ಯಾಚಾರ್ಯರು ತಮ್ಮ ಆತ್ಮೀಯರಿಂದ ಈ ಕೃತಿಯ 
ಮುದ್ರಣಕ್ಕೆ ಉದಾರ ದೇಣಿಗೆ ಕೊಡಿಸಿದರು. ವಿದ್ವಾಂಸರಾದ ಬ್ರಹ್ಮಣ್ಯಾಚಾರ್ಯರ ಈ 
ಸಹಕಾರವನ್ನು ನಾನು ಹೃತ್ಪೂರ್ವಕವಾಗಿ ಸ್ಮರಿಸುತ್ತೇನೆ. ಅವರ ಔದಾರ್ಯದ ಲಾಭ 
ಜ್ಞಾನಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. 


ವಿದ್ವದಗ್ರೇಸರರೂ ಸರಳರೂ ಆದ ಶ್ರೀಕೆ. ಹಯವದನ ಪುರಾಣಿಕರು ಎಲ್ಲ ವಿದ್ವಾಂಸರ 
ಅನುವಾದವನ್ನು ಪರಿಶೀಲಿಸಿ ಇದರ ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ. ಸ್ವತಃ ತಾವೂ 15ನೇ 
ಅಧ್ಯಾಯದ We ಮಾಡಿ ಉಪಕರಿಸಿದಾ ರೆ, ಅವರ ಸೌಜನ್ಯ- ವಾತ್ಸಲ್ಯ ಗ್ಗೆ ನಾನು ಸದಾ 
ಖಣಿ. ತಮ್ಮ ಒತ್ತಡದ ಕೆಲಸದ ನಡುವೆಯೂ ಸಂಶೋಧನ a ಅಪ್ರಕಾಶಿತ ಗ್ರಂಥಗಳ 
ಪ್ರಕಾಶನ ಮತು ಪರಿಶೀಲನೆ ಮೊದಲಾದ ಯಾವುದೇ ಕಾರ್ಯಗಳನ್ನು ವಹಿಸಿದರೂ ಅವರು 
ಶ್ರದ್ಧೆಯಿಂದ ಮಾಡಿಕೊಡುತ್ತಾರೆ. ಅವರಿಗೆ ನನ್ನ ನ ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. 
ಪೂರ್ಣಪ್ರಜ್ಞ ವಿದ್ದಾ ಪೀಠದ ಹೆಮ್ಮೆಯ ವಿದ್ವಾಂಸರಾದ ಶ್ರೀ ಹಯವದನ ಪುರಾಣಿಕರಿಗೆ ಈ 
ವರ್ಷ ರಾಷ್ಟ್ರಪತಿ ಪುರಸ್ಕಾರ ದೊರಕಿರುವುದು ಸಮಗ ಗ್ರ ಮಾಧ್ದಸಮಾಜಕ್ಕೆ ಆನಂದ ತಂದಿದೆ. 


ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರೂ ಹಿರಿಯ ವಿದ್ದಾಂಸರೂ ಸಂಶೋಧನ ಮಂದಿರದ ಅಧ್ಯಕ್ಷರೂ 
ಆದ ಪ್ರೊ।ಡಿ. ಪ್ರಹ್ಲಾದಾಚಾರ್ಯರು 7 ಮತ್ತು, 8ನೇ ಅಧ್ಯಾಯಗಳನ್ನು ಅನುವಾದ ಮಾಡಿ 


ಅನುಗ್ರ ಹಿಸುವುದರ ಜೊತೆಗೆ ಸಂಶೋಧನ. ಮಂದಿರದ ಸರ್ವಾಂಗೀಣ ಅಭಿವೃದ್ದಿಗೆ 
ಕಾರಣರಾಗಿದ್ದಾರೆ. ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸುವೆ. 


ತಮ್ಮ ತಮ್ಮ ಭಾಗದ ಗೀತಾವಿವೃತಿಯ ಅನುವಾದವನ್ನು ಸುಂದರವಾಗಿ ಮಾಡಿದ ಹಿರಿಯ 
ವಿದ್ವಾಂಸರೂ ನಿರಂತರ ಪಾಠ- ಪ್ರವಚನ ನಿರತರೂ, ಅನೇಕ ಶಾಸ್ತ್ರಗ್ರಂಥಗಳ ಸಂಪಾದಕರು 
ಹಾಗೂ ಅನುವಾದಕರಾದ ಆದ ಡಾಟ ಆರ್‌.ಜಿ. ಮಾಳಗಿ, ಡಾ।ಸಿ. ಹೆಚ್‌. ಶ್ರೀನಿವಾಸಮೂರ್ತಿ, 
ಪ್ರೊ। ಅನಂತ ತಂತ್ರಿ ಇವರಿಗೆ ನನ್ನ ವಂದನೆಗಳು. 


ವಿದ್ಯಾಪೀಠದ ಪಾ ಿಂಶುಪಾಲರೂ ನಿರಂತರ ಉದ್ದ ೦ಥಗಳ ಪಾಠ-ಪ್ರ ವಚನ ಮತ್ತು 


85 


ಶಾಸ್ತ್ರಗ್ರಂಥಗಳ ಅನುವಾದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಅದ್ಯಪಾಡಿ ಹರಿದಾಸ 
ಭಟ್ಟ ರು ತಮ್ಮ ಒತ್ತ ಡವನ್ನು ಗಣನೆಗೆ ತೆಗೆದುಕೊಳ್ಳದೇ ವಿಸ್ತ ತವಾದ ಎರಡನೆಯ ಅಧ್ಯಾಯದ 
ಅನುವಾ ದವನ್ನು ಸುಂದರವಾಗಿ ನೆರವೇರಿಸಿ ಕೊಟ್ಟಿ ದ್ದಾ ರೆ. ಅವರಿಗೆ ನನ್ನ ಆದರದ ನಮನಗಳು. 


ಇದಲ್ಲದೆ, ವಿದ್ವಾಂಸರಾದ ಶ್ರೀ ಗುರುಪ್ರಸಾದಾಚಾರ್ಯ, ಶ್ರೀರಾಮವಿಟ್ಕಲಾಚಾರ್ಯ, 
ರಘುಪತಿ ಉಪಾಧ್ಯಾಯ ಇವರು ತಮ್ಮ ಭಾಗದ ಅನುವಾದವನ್ನು ಹೃದಯಂಗಮವಾಗಿ 
ಮಾಡಿಕೊಟ್ಟು ಉಪಕರಿಸಿದ್ದಾರೆ. 

ತರುಣ ವಿದ್ವಾಂಸರಾದ ವಿ! ಜಿ.ಪಿ. ನಾಗರಾಜಾಚಾರ್ಯ, ವಿ। ಸಿ.ಹೆಚ್‌. ಬದರೀನಾಥ 
ಆಚಾರ್ಯ, ಡಾ।ತಿರುಮಲಾಚಾರ್ಯ ಕುಲಕರ್ಣಿ, ವಿ। ಹೆಚ್‌.ಪಿ. ನಾಗರಾಜಾಚಾರ್ಯ, 
ಡಾ। ಹೆಚ್‌. ಸತ್ಯನಾರಾಯಣಾಚಾರ್ಯರು ಸುಂದರ ಅನುವಾದ ಮಾಡಿದ್ದಕ್ಕಾಗಿ ನಾನು 
ಆಭಾರಿಯಾಗಿದ್ದೇನೆ. ಈ ಎಲ್ಲವಿದ್ವಾಂಸರಿಗೆ ನನ್ನ ವಂದನೆಗಳು. 


ಸ್ನ ಸ್ಪಯಂಪ್ರ ೇರಣೆಯಿಂದ ದಾನಿಗಳು ಬಂದು ಈ ಕಾರ್ಯ ಸಫಲಗೊಳ್ಳು ವಂತೆಮಾಡಿದ್ದಾ ರೆ. 
ಇ ಮಹತ್ವದ ಕಾರ್ಯಕ್ಕೆ ದೇಣಿಗೆ ನೀಡಿದ ಎಲ್ಲ ಸಜ್ಜನರಿಗೂ ಶ್ರೀರಾಘವೇಂದ್ರ 
ಗುರುಸಾರ್ವಭೌಮರ ಚಟ ಅವರ ಅಂತರ್ಯಾಮಿಯಾದ ರಾಮ-ನರಹರಿ-ಕೃಷ್ಣ- 
ವೇದವ್ಯಾಸ- ಹಯಗ್ರೀವರೂಪಿಯಾದ ಭಗವಂತನ ಅನುಗ್ರ ಹವಾಗುವುದರಲ್ಲಿ ಸಂಶಯವಿಲ್ಲ. 
ಈ ಪವಿತ್ರ ಗ್ರಂಥದ ಕನ್ನ ಡಾನುವಾದವನ್ನು ಓದಿ ಆನಂದ ಪಡುವ ಎಲ್ಲ ಸುಜನರಿಗೂ, 
ವಿದ್ಯಾರ್ಥಿಗಳಿಗೂ ಮತ್ತು ವಿದ್ವಾ ಂಸರಿಗೂ ಈ ಹೊತ್ತಿಗೆ ಕೈ ದೀವಿಗೆಯಂತೆ 
ಜೋರ "ಇಂತಹ 'ಹೊತ್ತಿ ಗೆಯನ್ನು ಮುದ್ರಿಸಲು ಜಟ ಮನಸ್ಸಿನಿಂದ 
ಆರ್ಥಿಕ ನೆರವು ನೀಡಿದಎಲ್ಲ ಮಹನೀಯರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. 


ಒಬ್ಬ ಸತ್ಕುಲಪ್ರಸೂತರೂ, ಅನುಷಾ ಷ್ಠಾನಶೀಲರೂ ಆದ ಆದರ್ಶ ಯಾಜ್ಞಿಕರು ಈ 
Na ್ರಕಾಶನಕ್ಕೆ ಮೂವತ್ತು ಸಹಸ್ರ ರೂಪಾಯಿಗಳನ್ನು ಗುಪ್ತ ದಾನವಾಗಿ ನೀಡಿದ್ದನ್ನು ಪ 
ಸಂಗದಲ್ಲಿ ಕೃತಜ್ಞ ತೆಯಿಂದ ಸ್ಥರಿಸುತ್ತೇನೆ. ಸ್ವತಃ ವೈದಿಕರಾದ ಅವರ ಉದಾರ ಕೊಡುಗೆ, 

ಸ೨ಜನ್ಯಗಳು ಅವಿಸ್ಥ "ರಣೀಯವೂ ಇ ಅನುಕರಣೀಯವೂ ಆಗಿವೆ. ನಮ್ಮ ಆರ್ಥಿಕ ಕೊರತೆಯನ್ನು 
ಗಮನಿಸಿ ಸ್ವಯಂಪ್ರೆ ರಣೆಯಿಂದ ನೆರವುನೀಡಿದ ಶ್ರೀ ಭೀಮಣ್ಣಹಾಗೂ ವಿಜಯಾ ದಂಪತಿಗಳು 
20 ಸಹಸ್ರ, ರೂಪಾಯಿಗಳ ನೆರವು ನೀಡಿದ್ದಲ್ಲದೆ, ಶಾಸ ನಿಧಿ ಬಿ. ವೆಂಕಟೇಶಾಚಾರ್ಯ 
ಮೆಮೋರಿಯಲ್‌ ಟ್ರಸ್ಟ್‌ ಮುಖಾ ಧಿಕಾರಿಗಳಾದ ಶ್ರೀ ಬಿ.ಆರ್‌. ಚಕ್ರಪಾಣಿ ಇವರಿಂದ 30 ಸಹಸ್ರ 
ರೂಪಾಯಿಗಳ ನೆರವು ದೊರಕುವಂತೆ ಉಪಕರಿಸಿದರು. ಇವರ ಸಜ್ಜನಿಕೆ ಹಾಗೂ ದೇಣಿಗೆಯನ್ನು 


ಕೃತಜ್ಞ ತೆಯಿಂದಸರಿಸುತೇವೆ. 
ಇ ಆ ೨ 


ಬ್ಯ 


86 


ಮೊದಲು ಒಂದು ಸಹಸ್ರ ಪ್ರತಿಗಳನ್ನು ಮುದ್ರಿಸುವ ಯೋಜನೆಯನ್ನು ಹಾಕಿಕೊಂಡಿದ್ದೆವು. 
ಹೆಚ್ಚಿನ ಪ್ರತಿಗಳು ವಿದ್ವಾಂಸರಿಗೆ ಹಾಗೂ ದಾನಿಗಳಿಗೆ ಗೌರವಪ್ರತಿಯಾಗಿ ನೀಡುತ್ತಿರುವಕಾರಣ 
ಎರಡು ಸಾವಿರ ಪ್ರತಿಗಳನ್ನು ಮುದ್ರಿಸಲು ಸಂಕಲ್ಪಿಸಿದೆವು. ಈ ಹಂತದಲ್ಲಿನಮಗೆ ಒಟ್ಟಿಗೆ 500 
ಪ್ರತಿಗಳನ್ನು ಕೊಂಡು ಪ್ರಕಾಶನಪೂರ್ವದಲ್ಲಿ 75 ಸಹಸ್ರ ರೂಪಾಯಿಗಳನ್ನು ಸಂದಾಯಮಾಡಿ 
ಪ್ರೋತ್ಸಾಹ ನೀಡಿದವರು ಶ್ರೀ ರಾಘವೇಂದ್ರ ಮಠದ ಆಪ್ತಕಾರ್ಯದರ್ಶಿಗಳೂ ನಿರಂತರ 
ಕ್ರಿಯಾಶೀಲರೂ ಆದ ಶ್ರೀ ರಾಜಾ ರಾಜಗೋಪಾಲಾಚಾರ್ಯರು. ಅಪೂರ್ವ ಗ್ರಂಥಪ್ರಕಾಶನ 
ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿಶ್ರೀಮಠದ ಕೀರ್ತಿಪತಾಕೆಯನ್ನು ಗುರುಕರುಣೆಯಿಂದ ಎತ್ತಿ 
ಹಿಡಿದ ಶ್ರೀ ರಾಜಗೋಪಾಲಾಚಾರ್ಯರ ಕರ್ತೃತ್ವಶಕ್ತಿ ಅಸಾಧಾರಣವಾದುದು. ಅವರಿಂದ ಇನ್ನೂ 


ಹೆಚ್ಚಿನ ಧಾರ್ಮಿಕ, ಸಾಮಾಜಿಕ ಸೇವಾಕಾರ್ಯ ಗಳು ನಡೆಯಲೆಂದು ಪ್ರೀತಿ- ಅಭಿಮಾನಗಳಿಂದ 
ಹಾರೈಸುತ್ತೇನೆ. 


ಗೀತಾವಿವೃತಿಯ ಕನ್ನ ಡಾನುವಾದಕ್ಕಾಗಿ ನಮಗೆ ದೊರಕಿದ ದೇಣಿಗೆ ರೂ. 2,03,515/-. 
ಹಸ್ತಪ್ರತಿಗಳ ಪಾಠಾಂತರಸಮೀಕ್ಷೆಹಾಗೂ ಕನ್ನಡಾನುವಾದ ಅಕ್ಷರಸಂಯೋಜನೆ, ಕರಡುಪ್ರತಿ 
ತಿದ್ದುವಿಕೆಇತ್ಯಾದಿ ಕಾರ್ಯಗಳಿಗಾಗಿ 3 1,000/- ರೂ.ಗಳನ್ನು ವೆಚ್ಚ ಮಾಡಲಾಯಿತು. ಪುಸ್ತ 
ಬಿಡುಗಡೆಯ ದಿನದಂದು ವಿದ್ವಾಂಸರ ಗೌರವಸಂಭಾವನೆ, ಪರಿಶೀಲಕರ ಗೌರವಸಂಭಾವನೆ, 
ಕಾರ್ಯಕ್ರಮದ ವೆಚ್ಚ ಇತ್ಯಾದಿಗಳಿಗಾಗಿ 47,755/- ರೂ. ಗಳನ್ನು ವಿನಿಯೋಗಿಸಲಾಯಿತು. 
(31,000 + 47,755 18,755). ಬಾಕಿ ಉಳಿದ ಮೊತ್ತ 1,24,760/- ರೂ.ಗಳು. ಎಲ್ಲಾ 
ಮುದ್ರಣಾಲಯಗಳು ನೀಡಿದ ಕೊಟೇಶನ್‌ ರೂ. 2, 40,000/- ಗಳಿಗೂ ಮೀರಿತ್ತು ಈ 
ಪ್ರಸಂಗದಲ್ಲಿ ವಿ। ವೆಂಕಟರಮಣ ಉಪಾಧ್ಯಾಯರು ಶ್ರಮವಹಿಸಿ ೨, 20,000/- ರೂ.ಗಳಿಗೆ 


ಇದರ ಮುದ್ರಣವಾಗುವಂತೆ ಅವಿರತ ಯತ್ನಿಸಿದರು. ಅವರ ಈ ಸೇವೆಯು 


ಖಿ 
ಅಭಿಮಾನಪೂರ್ವಕವಾಗಿ ಉಲ್ಲೇಖಾರ್ಹವಾಗಿದೆ. ಅವರ ವಿನಂತಿಯನ್ನು ಗೌರವಿಸಿದ ಲಾವಣ್ಯ 


ಮುದ್ರಣಾಲಯದ ಅಧಿಕಾರಿಗಳ ಸೌಜನ್ಯದಿಂದ ಈ ಕೃತಿಯನ್ನು ಕಡಿಮೆ ಮೊತ್ತದಲ್ಲಿ ಮುದ್ರಣ 
ಮಾಡಲು ಸಾಧ್ಯವಾಯಿತು. ಹೀಗಿದ್ದರೂ, ಮುದ್ರಣಕ್ಕೆನಾವು ಸಂದಾಯ ಮಾಡಬೇಕಾದ ಬಾಕಿ 
ಮೊತ್ತ95,240/- ರೂ. ಗಳನ್ನು ಸಂಶೋಧನ ಮಂದಿರದ ಮುದ್ರಿತ ಗ್ರಂಥಗಳ ಮಾರಾಟದಿಂದ 
ಬಂದ ಹಣದಿಂದ ಭರಿಸಲಾಗಿದೆ. ಗೀತಾವಿವೃತಿಯ ಗ್ರಂಥಪ್ರಕಾಶನದ ಸಮಗ್ರ ವೆಚ್ಚವು - 
2, 20,000 + 78,755: 2,98,755/- ರೂ.ಗಳು. ಈ ಹಿನ್ನೆಲೆಯಲ್ಲಿ ನಾವು ಪ್ರತಿಯೊಂದು 
ಮುದ್ರಿತ ಪುಸ್ತಕಕ್ಕೆ ಕನಿಷ್ಠ600/- ರೂ.ಗಳನ್ನು ನಿಗದಿ ಪಡಿಸಬೇಕಾಗಿತು, ಆದರೆ ಪರಮಪೂಜ್ಯ 
ಗುರುಗಳಾದ ಪೇಜಾವರ ಮಠಾಧೀಶರಾದ ಶ್ರೀವಿಶ್ವೇಶತೀರ್ಥ ಶ್ರೀಪಾದರ ಆದೇಶದಂತೆ 


ಸುಜನರಿಗೆಲ್ಲಇದು ಕಡಿಮೆ ಬೆಲೆಯಲ್ಲಿ ದೊರಕಬೇಕೆಂಬ ದೃಷ್ಟಿಯಿಂದಇದರ ಮುಖಬೆಲೆಯನ್ನು 
ಕೇವಲ 200/- ರೂ.ಗಳಿಗೆ ನಿಗದಿ ಪಡಿಸಲಾಗಿದೆ. 


87 


ಈ ಕಾರ್ಯಕ್ಕೆ ನಾನಾ ಹಂತಗಳಲ್ಲಿಸಹಕಾರನೀಡಿದ ಎಲ್ಲ ಸಜ್ಜನ ಬಂಧುಗಳ ಉಪಕಾರವ 

ಮತೊಮ್ಮೆ ಕೃತಜ್ಞತೆಯಿಂದಸರಿಸುತೇನೆ. 
2 ಏಜ.ಲಿ ಇ ಆ 

ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರಾದ ಕಡ್ಡಿ ಬದರೀನಾರಾಯಣಾಚಾರ್ಯ! 
ಭಗವದ್ಗೀತೆಯ ಶ್ಲೋಕಾನುಕ್ರಮಣಿಕೆಯನ್ನು ಸಿದ್ಧಪಡಿಸಿಕೊಟ್ಟು ಸಂಪುಟದ ಉಪಯುಕ 
ಹೆಚ್ಚಿಸಲು ಕಾರಣರಾಗಿದ್ದಾರೆ. ಅವರಿಗೆನನ್ನ ಗೌರವದ ನಮನಗಳು. 

ಪೂರ್ಣಪ್ರಜ್ಞಸಂಶೋಧನ ಮಂದಿರದ ಉಪನಿದೇಶಕರಾದ ವಿ। ಶಂಕರನಾರಾಯಣ ಅಡಿ 
ಹಾಗೂ ವಿ। ರಂಗನಾಥ ಕಟ್ಟಿಯವರು ಮತ್ತು ಶ್ರೀ ಪಿ. ಗುರುರಾಜ ಉಪಾಧ್ಯಾಯ, ೩ 
ಸಂಜೀವಾಚಾರ್ಯ ಇವರು ಪಾಠಾಂತರಸಂಕಲನ ಹಾಗೂ ಕರಡುಪ್ರತಿ ಪರಿಶೀಲನೆಯ 
ವಿಶಿಷ್ಟವಾದ ಸೇವೆ ಸಲ್ಲಿಸಿದ್ದಾರೆ. ಇವರೆಲ್ಲರಿಗೆ ನಾವು ಆಭಾರಿಯಾಗಿದ್ದೆ ವೆ. 

ಸುಂದರವಾದ ಮುಖಪುಟವನ್ನು ಸಿದ್ಧಪಡಿಸಿ ನೀಡಿದ ಶ್ರೀಕೆ.ಎಂ. ಶೇಷಗಿರಿಯವರಿಗೆ ನನ 
ಪ್ರೀತಿಯ ವಂದನೆಗಳು. 

ಅಕ್ಷರಸಂಯೋಜನೆಯ ಕಾರ್ಯವನ್ನು ನೆರವೇರಿಸಿದ ಶ್ರೀಸುಬ್ಬಣ್ಣ ಹಾಗೂ ಶ್ರೀ ಪ್ರಸಾದ 
ಇವರಿಗೆ ನಾನು ಆಭಾರಿಯಾಗಿದ್ದೇನೆ. ವಿದ್ವಾಂಸರಾದ ವ್ಯಾಸರಾಜ ಜೋಶಿಯವರು ಸಾವಿರ 
ಪುಟದ ಈ ಬೃಹತ್‌ ಕೃತಿಯ ಸುಂದರವಾದ ವಿನ್ಯಾಸವನ್ನು ನೆರವೇರಿಸಿ ಕೊಟ್ಟಿದ್ದಾರೆ. ಅವರಿ? 
ನಮ್ಮ ಕೃತಜ್ಞತೆಗಳು. 

ಸುಂದರವಾಗಿ ಮುದ್ರಣಕಾರ್ಯವನ್ನು ನೆರವೇರಿಸಿಕೊಟ್ಟ ಲಾವಣ್ಯ ಮುದ್ರಣಾಲಯದ 
ಅಧಿಕಾರಿಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. 

ಡಾ। ಎ.ವಿ. ನಾಗಸಂಪಿಗೆ 


88 


ಪ್ರಕೃತ ಮುದ್ರಣದ ಕುರಿತು..... 


ಪರಮಪೂಜ್ಯ ಗುರುಗಳೂ, ಪ್ರಾತಃಸ್ಮರಣೀಯರೂ ಆದ ಶ್ರೀವಿದ್ಯಾಮಾನ್ಯತೀರ್ಥ 

ಶ್ರೀಪಾದರು ತಮ್ಮ ಪ್ರವಚನದಲ್ಲಿ ಹೀಗೆ ಅನುಗ್ರಹ ಸಂದೇಶವನ್ನು ಕರುಣಿಸಿದ್ದರು- 
'ವಿದ್ವತ್‌ಪರಿಜ್ಞೇಯಮಹಾವಿಶೇಷಃ' ನಾಲ್ಕು ದರ್ಶನಗಳಲ್ಲಿ ಆಳವಾದ ಪಾಂಡಿತ್ಯವುಳ್ಳ 
ವಿದ್ದಾಃ ಎಸರು ರಾಯರಕ್ಷ ೈತಿಗಳನ್ನು ತಕ್ಕಮಟ್ಟಿಗೆ ಅರ್ಥ ಮಾಡಿಕೊಳ್ಳಬಲ್ಲರೆಂಬುದು ಸ್ಥೂಲವಾದ 
ಅರ್ಥ. ಇದರ ಮುಖ್ಯಾ ರ್ಥ ಹೀಗಿದೆ "ತದಾ ವಿದ್ದಾನ್‌ ಪುಣ್ಯಪ ಪಾಪೇ ವಿಧೂಯ ನಿರಂಜನಃ 
ಪರಮಂ ಸಾಮ್ಯಮುಖ್ಟೆ NM ಎಂಬ ಉಪನಿಷತ್ತಿನ ಸಮಾಖ್ಯೆ "ಯೊಂದಿಗೆ "ಎದ್ದಾನ್‌' ಎಂಬ 
ಪದವು ಅಪರೋಕ್ಷಜ್ಞಾನಿಯನ್ನು ತಿಳಿಸುತ್ತಿದೆ. ಇದರ ದೊರಕುವ ಅರ್ಥವಂದರೆ, 
ಅಪರೋಕ್ಪಜ್ಜಾನಿಗಳಲ್ಲಿ ಶ್ರೇಷ್ಠರಾದ ರಾಯರ ಕೃತಿಗಳನ್ನು ಅಥ್ಫ ೯ಸಿಕೊಳ್ಳೆಲು ಅಪರೋಕ್ಷ 
ಜ್ಞಾನವು ಸಾಮಾನ್ಯ ಅರ್ಹತೆ ಎಂದು ತಿಳಿಯಬಹುದಾಗಿದೆ. ಬಿಂಬಾಪರೋಕ್ಷವನ್ನು ಪಡೆದ 


ಎತ್ತರದ ಜ್ಞಾನಿಯು ರಾಯರ ಕೃತಿಗಳ ವ್ಯಾ ಖ್ಯಾನದಲ್ಲಿ ನ್ಯಾಯವನ್ನು ನೀಡಬಲ್ಲನು. ಇದು 
ಶ್ರಿ ರಾಯರ ಕ ತಿಗಳ ಹಿರಿಮೆ. 


ಪರಮಪೂಜ್ಯ ಗುರುಗಳಾದ ಶಿ ಶ್ರೀವಿಶ್ಚೇಶತೀರ್ಥ ಶ್ರಿ ಶ್ರೀಪಾದರು ತಮ್ಮ ಸಂದೇಶದಲ್ಲಿಹೀಗೆ 
ರಾಯರ ಮಹಿಮೆಯನ್ನು ಕೊಂಡಾಡುವುದಿದೆ. ಇ ಬಗಗ ಶ್ರೀರಾಘವೇಂದ್ರ 
ಗುರುಸಾರ್ವಭೌಮರು ಪಂಡಿತರು ಹಾಗೂ ಪಾಮರರು ಇಬ್ಬರಿಗೂ ತಮ್ಮ ಕರುಣೆಯ 
ಮಹಾಪೂರವನ್ನು ಹರಿಸಿದವರು. ಲೌಕಿಕ ಇಷಾ ರ್ಥಗಳನ್ನು ಬಯಸಿ ಬಂದವರಿಗೆ ಅದನ್ನು 
ಕರುಣಿಸಿ ಅನುಗು ಗ್ರಹಿಸುವುದು ಅವರ ಮಹಾಗುಣ. ಇದರಂತೆ ಪರಿಶುದ್ಧವಾದ ತತ್ತ ಜ್ಞಾನ 
ವನ್ನು ಬಯಸಿ ಬಂದ ಪಂಡಿತರಿಗೆ ಅವರ ಯೋಗ್ಯತೆಗೆ ತಕ್ಕಂತೆ ತಮ್ಮ ಗ್ಗ ೦ಥಗಳ ಮೂಲಕ 
ತತ್ತ ರಹಸ ಗಳನ್ನು ಶ್ರೀಗುರುರಾಜರು ಅನುಗ್ರ ಹಸಿದ್ದಾರೆ. ಇವರ ಗ್ರ ಥಗಳ ಅಧ್ಯಯನದಿಂದ 
ಶ್ರಿ ಶ್ರೀಹರಿವಾಯುಗುರುಗಳ ಕರುಣೆ ದೊರಕಿ ಮುಕ್ತಿಯನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ 


ಪರಮಪೂಜ್ಯ ಗುರುಗಳಾದ ಶಿ ಶ್ರೀವಿಶ್ಲೇಶತೀರ್ಥ ಶ್ರೀಪಾದರ ವಾತ್ತಲ್ಲ ಪೂರ್ಣವಾದ 
ಅನುಗ್ರಹದಿಂದ ಕನ ಡದ ಕನ್ನ ನಡಿಯಲ್ಲಿ ) ಮೂರು ಮುದ್ರ ಣಗಳನ್ನು ಕಂಡ ನೀತಾವಿವೃ ತಿಯು 
ಸಹೃದಯ ವಿದ್ವಾಂಸ ರ ಮೆಚ್ಚುಗೆಯನ್ನು ಗಳಿಸಿ, ಇದೀಗ ಈ. ಕೃತಿಯು ಪೂರ್ಣಪ್ರ 
ಸಂಶೋಧನ ಟ್ರಸ್‌ನ ಮೂಲಕ ಪ್ರಕಾಶನಗೊಳ್ಳುತ್ತಿದ. ಈ ಗ್ರಂಥಪ್ರ ಕಾಶನಕ್ಕೆ ಹೂ 
ಉಚ್ಚನ್ಯಾ ಯಾಲಯದ ನಿವೃ ತನಾ ,ಯಮೂರ್ತಿಗಳಾದ ಶ್ರೀವಿ. ಜಗನಾ ಿಥನ್‌ ರವರು ಒಂದು 
ಲಕ್ಷ ರೂ. ಗಳನ್ನು ನೀಡಿ ಮುದ್ರ ಣದ ಸಿಂಹಪಾಲು ವೆಚ್ಚವನ್ನು ಭರಿಸಿದ್ದಾರೆ. 
ಶ್ರೀಹರಿವಾಯುಗುರುಗಳು ಅವರಿಗೆ ದೀರ್ಫಾಯುರಾರೋಗ್ಯ ಭಾಗ್ಯ ವನ್ನು ಕರುಣಿಸಿ 
ಅನುಗ್ರ ಹಿಸಲೆಂದು ಪ್ರಾ ರ್ಥಿಸುತ್ತೇವೆ. ಸಮರ್ಥವಾಗಿ ಮುದ್ರ ಇಕಾರ್ಯವನ್ನು ನಿರ್ವಹಿಸಿದ 
ಶ್ರೀ ಅನಿರುದ್ಧ ಕಿ ಕ್ರಿಯೇಷನ್‌ "ನ ಶ್ರೀ ಶ್ರೀಕಾಂತ ಕಲ್ಯಾಣಿ ಇವರನ್ನು ಅಭಿನಂದಿಸುತ್ತೇನೆ. 


ಡಾ। ಎ.ವಿ. ನಾಗಸಂಪಿಗೆ 
ನಿರ್ದೇಶಕರು 


89 


ಯತ್ರ ಯೋಗೇಶ್ವರಃ ಕೃಷ್ಣೋ 

ಯತ್ರ ಪಾರ್ಥೋ ಧನುರ್ಧರಃ | 
ತತ್ರ ಶ್ರೀರ್ವಿಜಯೋ ಭೂತಿಃ 

ಧ್ರುವಾ ನೀತಿರ್ಮತಿರ್ಮಮ ॥1 


90 


ವ್ಯಾಸೇನ ವ್ರುಪ್ತಬೀಜಃ 
ಶ್ರುತಿಭುವಿಭಗವತ್ನಾದಲಬ್ದಾ ೦ಕುರಶ್ರಿ ೀಃ 
ಪ್ರತ್ನೆ ಆರೀಷತ್‌ಪ್ರಭಿನ್ನೋನಜನಿ 
ಜಯಮುನಿನಾ ಸಮ್ಯಗುದ್ದಿನ್ನಶಾಖಃ । 
ಮೌನೀಶವ್ಯಾಸರಾಜಾದುದಿತಕಿಸಲಯಃ 
ಪುಷಿತೋ5ಯಂ ಜಯೀಂದ್ರಾತ್‌ 
ಅದ್ಯ ಶ್ರೀರಾಘವೇಂದ್ರಾತ್‌ ವಿಲಸತಿ ಫಲಿತಃ 
ಮಧ್ವನಿದ್ಧಾ ೦ತಶಾಖೀ ॥ 


ಶ್ರೀಮತೋ ರಾಘವೇಂದ್ರಸ್ಯ 


ನಮಾಮಿ ಪದಪಂಕಜೇ | 
ಕಾಮಿತಾಶೇಷಕಲ್ಯಾಣ- 


ಕಲನಾಕಲಪಾದಪೌ | 


ಮೂಕೋಪಿ ಯತ್ನಸಾದೇನ 


ಮುಕುಂದಶಯನಾಯತೇ | 
ರಾಜರಾಜಾಯತೇ ರಿಕ್ಟೋ 


ರಾಘವೇಂದ್ರಂ ತಮಾಶ್ರಯೇ ॥ 


91 


ವಿಷಯಾನುಕ್ರಮಣಿಕಾ 


ಅಧ್ಯಾಯ -1 

ಗೀತಾವಿವೃತಿಯ ಮಂಗಳಶ್ಲೋಕ 
ಮಹಾಭಾರತದ ಹೆಜ್ಜೇನು ಗೀತಾ 
ನನ್ನವರು-ಪಾಂಡವರು ಏನು ಮಾಡಿದರು ? 
ಆತಂಕದಲ್ಲಿಕಲಿ ದುರ್ಯೋಧನ 
ಪಾಂಡವರ ಸೈನ್ಯದ ಬಲ ಸಂಕೀರ್ತನೆ 
ಸಾವಿಗೆ ಸಿದ್ದರಾದ ಎನ್ನವರು 

ಭೀಷ್ಠರ ರಕ್ಷೆ ಸಾಲದು-ಬಲಭೀಮನ ರಕ್ಷೆಗೆ ಇಲ್ಲ ಅಪಜಯ 
ಭೀಷ್ಮನ ಶಂಖನಾದ 

ಶ್ರೀಕೃಷ್ಣಾರ್ಜುನರ ಶಂಖನಾದ ಮೊಳಗಿತು 
ನಿಲ್ಲಿಸೆರಡು ಸೇನೆಗಳ ನಡುವೆನ್ನ ರಥ 
ಮೋಹ ಮುಸುಕಿತು 

ಕೊಲ್ಲಲಾರೆ ಸ್ವಜನರನು 

ಕುಲಕ್ಷ; ಯದ ದುಷ್ಪರಿಣಾಮಗಳು 

ಚೆಲ್ಲಿದನು ಬಿಲ್ಲು - ಬಾಣಗಳ 


ಅಧ್ಯಾಯ -2 
ಏಳು ಎದ್ದೇಳು - ಬಿಡು ಚಿಂತೆಯ 
ಪೂಜ್ಯರೊಡನೆ ಹೇಗೆ ಯುದ್ಧ? 
ಶರಣಾಗಿಹೆ ಕೃಷ್ಣ | ಕಾಪಿಡು ಎನ್ನ 
ಣಿ 
ಇದು ಪ್ರಾಜ್ಞರ ವಾದವಲ್ಲ 
ಆತ್ಮರೆಲ್ಲ ಅಮರರು - ದೇಹನಾಶ ಅಪರಿಹಾರ್ಯ 
ಅಭಿಮಾನವೇ ದುಃಖದ ಮೂಲ 


ಪುಟ 


ಇ 
ಸಂಖ್ಯೆ 


92 


ಶೀರ್ಷಿಕೆ ಪುಟಸಂಖೆ 

ಬಿಡು ಅಭಿಮಾನವನು. ಬಿಡದಿರು ಕರ್ಮವನು 69 
ಸತ್ಕರ್ಮ ದುಃಖದಾಯಕವಲ್ಲ ; ಕುಕರ್ಮ ಸುಖದಾಯಕವೂ ಅಲ್ಲ. 74 
ವ್ಯಾಪ್ತವಾದ ವರ್ಣಸಮುದಾಯ ಮತ್ತು ಅವ್ಯಾಕೃತಾಕಾಶದಂತೆ 

ಆತ್ಮನೂ ಅನಾದಿನಿತ್ಯ. 79 
ಜೀವರು ಸರ್ವಗತನಾದ ಪರಮಾತ್ನನ ಪ್ರತಿಬಿಂಬರು 82 
ಜೀವನು ಸ್ವತಂತ್ರನಾಗಿ ಇನ್ನೊಬ್ಬನನ್ನು ಕೊಲ್ಲಲಾರ 90 
ಜೀವಸ್ಥರೂಪಕ್ಕೆ ಹುಟ್ಟು - ಸಾವುಗಳಿಲ್ಲ 92 
ಹುಟ್ಟು - ಸಾವುಗಳು ಅಪರಿಹಾರ್ಯ, ಶೋಕ ತರವಲ್ಲ . 114 
ದುರ್ಜನಸಂಹಾರ ಕೃತ್ರಿಯನ ಮುಖ್ಯ ಧರ್ಮ 125 
ಜ್ಞಾನಸಾಧನ ನಿರೂಪಣೆ 133 
ಅಲ್ಲ ನಿಷ್ಕಾಮಕರ್ಮವೂ ಮಹಾದುಃಖಪರಿಹಾರಕ 135 


ಪ್ರಮಾಣಸಿದ್ಧವಾದ ದಾರಿ ಒಂದೇ 


ಐಹಿಕಭೋಗ. — ಸ್ಪರ್ಗಾದಿಗಳನ್ನು ದೊರಕಿಸುವುದು ವೇದದ ಗುರಿಯಲ್ಲ 139 


ಪರದೇವತೆಯ ಅರಿವು ಮೂಡಿಸುವುದೇ ವೇದದ ಹೆಗ್ಗುರಿ 143 
ಅಪರೋಕ್ಷಜ್ಞಾನಿಯ ಲಕ್ಷಣಗಳಾವುವು 9 170 
i ತೊರೆದ ಪರಾತ್ಮನ ಧ್ಯಾ ನತ್ಛಪ್ಪನು 
'ಸ್ಥಿತಪ್ರ ಜ್ಞ' ಎನಿಸುವನು. 173 
ವಿಷಯಪದಾರ್ಥಗಳ ಸಂಗ ಅನರ್ಥಸಾಧನ 185 
ಎಲ್ಲರಿಗೆ ಕತ್ತಲೆನಿಸಿದ ಬ್ರಹ್ಮನಲ್ಲಿ ಜ್ಞಾನಿ ಸದಾ ಜಾಗೃತ. 196 
ಭೋಗಗಳನ್ನು ಅನುಭವಿಸುವಾಗಲೂ ಅವುಗಳ ಬಗ್ಗೆ 
ಆಕರ್ಷಣ ತೊರೆದವನು ಮುಕ್ತನಾಗುವನು. 199 
ಧ್ಯಾಯ-3 
ಎನಗಿರಲಿ ಯತಿಗಳ ಜ್ಞಾನಮಾರ್ಗ, ಘೋರವಾದ ಯುದ್ಧವೇಕೆ ? 205 


ಭಗವನ್ನಾಮ ನಿರ್ವಚನೆ 207 


93 


ಶಮಮಾರ್ಗದಿಂದ ಯತಿಗಳಿಗೆ ಮುಕ್ತಿ, 
ಕರ್ಮಯೋಗಿಗೆ ಕರ್ಮಾನುಷ್ಠಾನದಿಂದ ಮುಕ್ತಿ 


ಸಾಧಕರು ಎರಡು ವಿಧದವರು 
ಕರ್ಮತ್ಕಾಗ ಮೋಕ್ಟಹೇತುವಲ್ಲ 
ಕರ್ಮತ್ಯಾಗ ಮೋಕ್ಸಕ್ಕೆ ಸಾಧನ - ಪೂರ್ವಪಕ್ಷ- ಉತ್ತರ 
ಕರ್ಮತ್ಯಾಗ ಅಸಾಧ್ಯ 
ಮನಸು ಪ್ರಧಾನ 
ನಿಯತ ಕರ್ಮಾಚರಣೆ ಅನಿವಾರ್ಯ 
ನಿಷ್ಠಾಮಕರ್ಮ ಬಂಧನಿವರ್ತಕ 
ಯ ಜ್ಞಗಳನ್ನು ಮಾಡಿ ಸುಖ ಹೊಂದಿರಿ 
ಹರಿಗೆ ಅರ್ಪಿಸದ ಆಹಾರ ಉಣ್ಣುವವರು ಪಾಪವನ್ನೇ ಉಣ್ಣು ರೆ 
ಜಗಚ್ಚಕ್ರ 
ಚಕ್ರ ಪ್ರವರ್ತನೆ ಚತುರಾಶ್ರಮಿಗಳಿಗೂ ವಿಹಿತ 
ಧ್ಯಾನರತನಿಗೆ ಕರ್ಮ ಬಂಧನವಿಲ್ಲ 
ಸಮಾಧಿಸ್ಥನು ಕರ್ಮ ಮಾಡದಿದ್ದರೂ ಅನರ್ಥವಿಲ್ಲ 
ಮುಕ್ತರು ಮಾತ್ರ ಅಕರ್ಮಿಗಳು 
ಬಾಹ್ಯ ಪ್ರಜ್ಞೆ ಇರುವವನಿಗೆ ವರ್ಣಾಶ್ರಮೋಚಿತ ಕರ್ಮಾನುಷ್ಠಾನ ಅತ್ಯಗತ್ಯ 
ಇ 
ಸುಜನರಿಗೆ ಮಾರ್ಗದರ್ಶನ ಮಾಡಲು ಉತ್ತಮರ ಅನುಷ್ಠಾನ ಆವಶ್ಯಕ 
ಸಾಮಾನ್ಯರು ಶ್ರೇಷ್ಠರನ್ನು ಅನುಸರಿಸುತ್ತಾರೆ 
ಶ್ರೀ ಕೃಷ್ಣನ ಕರ್ಮಾಚರಣೆಯೂ ಲೋಕಶಿಕ್ಷಣಕ್ಕಾಗಿ 
ಫಲದ ಆಸೆ ತೊರೆದು ಕರ್ಮದಲ್ಲಿಸಕ್ತನಾಗು 
ಜ್ಞಾ ನಿಗಳ ಅನುಷ್ಠಾನ ಅಜ್ಞಾನಿಗೆ ಶಿಕ್ಷ! ಣ 
ಜಾನಿ-ಅಜಾನಿಗಳೆ ಕರ್ಮ ವ್ಯತ್ಯಾಸದ ವಿವರಣೆ 
ಇ ಇ 
ವಿಷ್ಣುಪೂಜಾರೂಪವಾದ ಕರ್ಮಾನುಷ್ಠಾನ ಬಂಧಕವಲ್ಲ 


94 


ಕೃಷ್ಣನ ಮಾತಿನಲ್ಲಿ ವಿಶ್ವಾಸವಿಡಬೇಕು. 
ಅಜ್ಞಾನಿಗೆ ದುಃಖ ನಿಶ್ಚಿತ 
ಸ್ವಭಾವವನ್ನು ಯಾರೂ ಬಿಡುವುದಿಲ್ಲ 

ರಾಗದ್ದೇಷಗಳು ಶ್ರೇಯಸಿಗೆ ಪ್ರತಿಬಂಧಕ 

ಸ್ವಧರ್ಮಾಚರಣೆ ಶ್ರೇಷ್ಠ 

ಪಾಪಾಚರಣೆಗೆ ಏನು ಕಾರಣ 9 

ರಜೋಗುಣದ ವಿಕಾರವಾದ ಕಾಮ- ಕ್ರೋಧಗಳು ಪಾಪಕಾರಣಗಳು 
ತ್ರಿವಿಧ ಜೀವರಿಗೂ ಕಾಮ ಆವಶ್ಯಕ 

ಕಾಮವು ಅಪರೋಕ ಕ್ಲ ಜ್ಞಾನವನ್ನೂ ತಡೆಯುತ್ತದೆ. 
ಜ್ಞಾನೇಂದ್ರಿಯ ಮನಸ್ಸುಗಳನ್ನು ಆಶ್ರಯಿಸದ 

ಕಾಮವು ಜ್ಞಾನಬರಲು ತಡೆಯಾಗಿದ 

ಇಂದ್ರಿಯ ನಿಗ್ರಹದಿಂದ ಕಾಮನಾಶ 

ತಾರತಮ್ಯ ಜ್ಞಾನ ಆವಶ್ಯಕ 

ಹರಿಸರ್ವೊೋತ್ತಮತ್ವ ಜ್ಞಾನವೇ ಕಾಮಜಯಕ್ಕೆ ಸಾಧನ. 
ಅಧ್ಯಾಯ - 4 

ಉಪದೇಶಪರಂಪರೆ 
ನಾಲ್ಕನೆಯ ಅಧ್ಯಾಯ ಏನನ್ನು ಹೇಳುತ್ತದೆ 9 
ಪ್ರಾಚೀನನಾದ ಸೂರ್ಯನಿಗೆ ನೀನು ಉಪ ಪದೇಶಿಸಿದ್ದು ಹೇಗೆ? 


ಸರ್ವ ಜ್ಞನೂ ಅನಂತರೂಪಿಯೂ ಆದ ನಾನು ಸೂರ್ಯನಿಗಿಂತ ಹಿಂದಿನವ 


ಭಗವಂತನ ಅವತಾರ ಸೆ ಚಚ್ಛೆ! ಯಿಂದಲೇ 

ಧರ್ಮಕ್ಕೆ ಅವನತಿಯಾದಾಗ ನಾನು ಅವತರಿಸುವೆ 

ಮುಕ್ತಿಗೆ ಜನ್ಮ-ಕರ್ಮರಹಸ್ಯ ಜ್ಞಾನವು ಆವಶ್ಯಕ, ಆದರೆ ಅದೊಂದೇ ಅಲ್ಲ 
ಸೇವೆಗೆ ಅನುಗುಣವಾಗಿ ಫಲದಾತೃ 

ಗುಣ-ಕರ್ಮಗಳನ್ನಾಧರಿಸಿದ ವರ್ಣವ್ಯವಸ್ಥೆ 


95 


ಶೀರ್ಷಿಕೆ ಪುಟಸಂಖೆ 
ಎನಗಿಲ್ಲ ಕರ್ಮಲೇಪ 292 
ಕರ್ಮದ ಅರಿವು ದುಷ್ಕರ 297 
299 


ಕರ್ಮ-ಅಕರ್ಮ-ವಿಕರ್ಮಗಳ ಮರ್ಮಬಲ್ಲವನೇ ಜ್ಞಾನಿ 
ಫಲದ ಆಕರ್ಷಣೆ ತೊರೆದು ಹರಿಯ ಸ್ವತಂತ್ರಕರ್ತೃತ್ವದ ಅರಿವಿರುವವ ಜ್ಞಾನಿ 
ಸಂತೃಪ್ತ ಹಾಗೂ ನಿರ್ವಿಕಾರಿಗೆ ಕರ್ಮ ಬಂಧಕವಾಗದು 


ಯಜ್ಞ ಸಾಧನಗಳಲ್ಲಿ ಬ್ರಹ್ಮಾನುಸಂಧಾನ ಇರುವವಗೆ ಬ್ರಹ್ಮಪ್ರಾಪ್ತಿ 
ಯಜ್ಞದ ಪ್ರಭೇದಗಳು 
ಣ್‌ 
ಇಹ-ಪರಗಳಿಲ್ಲ ಯಜ್ಞ ತೊರೆದವನಿಗೆ 
ಜ್ಞಾನಯಜ್ಞದಿಂದ ಕರ್ಮದ ಪೂರ್ಣತೆ 


ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಅರಿವು 
ಪಾಪಸಾಗರದಾಟಲು ಜ್ಞಾನನೌಕೆ ಬೇಕು 
ಪ್ರಾರಬ್ಧವಲ್ಲದ ಕರ್ಮವು ಜ್ಞಾನಾಗ್ನಿ ಯಿಂದ ಭಸ್ಥವಾಗುವುದು 


ಹ 
ಜ್ಞಾನಕ್ಕೆ ಸಮವಾದ ಪವಿತ್ರವಸ್ತುವಿಲ್ಲ 
ಶ್ರದಾವಂತನಾದ ಇಂದ್ರಿ ಯನಿಗ್ರ ಹವುಳ್ಳವನಿಗೆ ಮಾತ್ರವೇ ಬ್ರಹ್ಮಸಾಕ್ಟಾತ್ಮಾರ 


ಎ 


ಷ್ಠಾಮಕರ್ಮ ಬಿಡದಿರು 


© 


ಅಧ್ಯಾಯ — 5 
ಸಂನ್ಯಾಸ-ಯೋಗಗಳಲ್ಲಿ ಯಾವುದು ಶ್ರೇಷ್ಠ ? 
ಕರ್ಮಯೋಗದ ಹಿರಿಮೆ 
ಸಂನ್ಯಾಸಿಯ ಲಕ್ಷಣ 
ಕರ್ಮಯೋಗ ಜ್ಞಾನವಿರೋಧಿಯಲ್ಲ 
ಜ್ಞಾನಯೋಗಿಗಳಿಗೆ ಕರ್ಮಯೋಗಿಗಳಿಗೆ ಫಲವ್ಯತ್ಯಾಸವಿಲ್ಲ 
ಯೋಗವಿಲ್ಲದ ಸಂನ್ಯಾಸ ದುಃಖಕ್ಕೆ ಕಾರಣ 
ತತ್ತ ಜ್ಞಾನಿಯ ಅನುಸಂಧಾನ 
ಪಾಪಲೇಪವಾಗದಿರುವ ಪರಿ 


302 


308 


96 


ಶೀರ್ಷಿಕೆ ಪುಟಸಂಖ್ಯೆ 
ಯೋಗ, ಸಂನ್ಯಾಸಗಳೇ ಮುಕ್ತಿಗೆ ಕಾರಣ 356 
“ನಾಹಂ ಕರ್ತಾ' ಎಂಬ ಅನುಸಂಧಾನ 357 
ಪರಮಾತ್ಮನೇ ಸರ್ವ ಕಾರಣ 359 
ಜೀವನು ಸ್ವತಂತ್ರ ಕರ್ತ ಅಲ್ಲ 362 
ಜ್ಞಾನಿಗಳ ಸಮದರ್ಶನ 366 
ಜ್ಞಾನಿ ದ್ವಂದ್ಹಾತೀತ 368 
ವಿಷಯಸುಖ ದುಃಖಕ್ಕೆ ಕಾರಣ 371 
ಸಾಧನೆಯಲ್ಲಿ ವಿಲಂಬ ಸಲ್ಲ 371 
ಧ್ಯಾನ ಸ್ವರೂಪ 378 
ಅಧ್ಯಾಯ - 6 
ಸಂನ್ಯಾಸಿ ಮತ್ತು ಯೋಗಿ 381 
ಯೋಗವಿಶೇಷ ಸಂನ್ಯಾಸ 383 
ಸಾಧಕನಿಗೆ ನಾನಾಜನಶುಶ್ರೂಷೆಯ ಅಗತ್ಯವಿದೆ 385 
ಮನಸ್ಸೇ ಮಿತ್ರ ಮತ್ತು ಶತ್ರು 391 
ಅಪರೋಕ್ಷಜ್ಞಾನಿಲಕ್ಷಣ 394 
ಸಜ್ಜನದುರ್ಜನರಲ್ಲಿ ಸಮದ್ಭ ಷ್ಟಿ 396 
ಧ್ಯಾನದ ಕ್ರಮ 398 
ಆಹಾರವಿಹಾರದ ಮಿತಿ 402 
ಧ್ಯಾನದ ಫಲ 405 
ಕಾಮನಿಗ್ರ ಹಕ್ಕ ಉಪಾಯ 407 
ಧ್ಯಾನವಿಶೇಷದ ಫಲ 412 
ಧ್ಯಾನಯೋಗದಲ್ಲಿ ಕ್ಲೇಶ 415 


97 
ಶೀರ್ಷಿಕೆ 


ಮನಸ್ಸು ಚಂಚಲ 
ಅಭ್ಯಾಸದ ಮಹತ 

ವ 
ಸತ್ಸರ್ಮದಿಂದ ದುರ್ಗತಿಯಿಲ್ಲ 
ಅನೇಕ ಜನ್ನಗಳ ಸಾಧನೆ ಆವಶ್ಯಕ 


ಅಧ್ಯಾಯ — 7 
ಪರತತ್ತೋಪದೇಶ 
ಜ್ಞಾನಲಾಭ ಸುಲಭವಲ್ಲ 


NU 


ನನ್ನ ಅಧೀನವಾದ ಪ್ರಕೃತಿ ಎಂಟು ವಿಧವಾಗಿದೆ 


ಜಡಪ್ರಕೃತಿ-ಚೇತನರಿಗೆ ಚೈತನ್ಯ ನೀಡುವ ಶ್ರೀದೇವಿ (ಚಿತ್‌ಪ್ರಕೃತಿ) 


ಇವರಿಗಿಂತ ಉತ್ತಮಳು 

ಎಷ್ಟು ಸರ್ವೋತ್ತಮ 

ಶ್ರೀಹರಿಯ ಅಲೌಕಿಕ ಮಹಿಮೆ 
ಪ್ರಕೃತಿಗುಣವಿಮೋಹಿತರು ಅರಿಯರೆನ್ನ ಮಹಿಮೆ 
ಎನಗೆ ಶರಣಾಗತನಾದವನಿಗೆ ಬಂಧ ದೂರ 

ನಾಲ್ಕು ಬಗೆಯ ಉಪಾಸಕರು 

ಜ್ಞಾನಿಯೆನಗತಿಪ್ರಿಯ 

ಎಲ್ಲ ಶ್ರೀಹರಿಯಧೀನವೆಂಬ ದೃಢಬುದ್ಧಿ- ದುರ್ಲಭ 
ಪರದೇವತೋಪಾಸಕರಿಗೆ ದೊರಕುವ ಫಲ ಅಶಾಶ್ನಶ 
ಜನನ-ಮರಣಗಳೆನಗಿಲ್ಲವೆಂದು ಅಜ್ಞಾನಿ ಅರಿಯನು 
ಎಲ್ಲ ಅರಿವಿದೆ ಎನಗೆ , ಎನ್ನನರಿತವನಿಲ್ಲ 
ಮಿಥ್ಯಾಜ್ಞಾನವನ್ನು ಮೆಟ್ಟಿ ದೃಢದೀಕ್ಷೆ ಯಿಂದ ಭಜಿಸು 
ಅಂತ್ಯಕಾಲದಲ್ಲಿ ಹರಿಸ್ಕೃತಿಯಿರುವವರು ಯೋಗಿಗಳು 


98 


ಶೀರ್ಷಿಕೆ ಪುಟಸಂಖೆ 
ಅಧ್ಯಾಯ — 8 
ಬ್ರಹ್ಮ-ಅಧ್ಯಾತ್ಮ-ಅಧಿಯಜ್ಞ ಮೊದಲಾದವುಗಳ ಜಿಜ್ಞಾಸೆ 479 
ಬ್ರಹ್ಮ-ಅಧ್ಯಾತ್ಮಗಳ ನಿರೂಪಣೆ 481 
ಅಂತ್ಯಕಾಲದಲ್ಲಿ ಹರಿಸ್ಥ ಎತಿಯುಳ್ಳವನು ಆನಂದಮಯ ಮುಕ್ತಿ ಪಡೆಯುವನು 492 
ಅಂತ್ಯಕಾಲದ ಸ್ಥೃತಿಯಂತೆ ಪುನರ್ಜನ್ಮ 493 
ಅಂತ್ಯಕಾಲದ ಹರಿಸ್ಟೃತಿಗಾಗಿ ನಿರಂತರ ಚಿಂತನೆ ಆವಶ್ಯಕ 496 
ಪರದೇವತೆಯ ಹಿರಿಮೆ 497 
ಚರಮಶರೀರದ ಪಯಣ ಪದ್ಧತಿ 498 
ನಿರಂತರ ನೆನೆವವರಿಗೆ ನಾನು ಅಂತ್ಯಕಾಲಕ್ಕೊದಗುವೆ 502 
ನನ್ನನ್ನು ಹೊಂದಿದವರಿಗೆ ಪುನರ್ಜನ್ಮವಿಲ್ಲ 504 
ಸೃಷ್ಟಿ-ಸ್ಥಿತಿ-ಲಯ ಕರ್ತೃ ನಾನೇ 507 
ಹರಿಯ ಬಳಿ ಬಂದವರು (ಮುಕ್ತರು) ಸಂಸಾರಕ್ಕೆ ಮರಳುವುದಿಲ್ಲ 511 
ನಿರ್ಮಲ ಭಕ್ತಿಗೆ ಒಲಿಯುವೆ ನಾ 512 
ಸಂಸಾರಕ್ಕೆ ಮರಳುವವರು ಹಾಗೂ ಮರಳದವರ ಮಾರ್ಗವಿವರ 513 
ಅಧ್ಯಾಯ - 9 
ಪರಮಾತ್ಮನ ಮಹಾತ್ಮೆ ೈಯ ಪ್ರಶಂಸೆ 521 
ಶ್ರದ್ಧೆ ಉಳ್ಳವನಿಗಷ್ಟೇ ಭಗವನ್ನಾಹಾತ್ಸೆ ,ಯ ಅರಿವು 526 
ಪರಮಾತ್ಮನು ಜೀವರಲ್ಲಿ] ದ್ದರೂ ಜೀವಾಶ್ರಿತನಲ್ಲ 528 
ಜೀವರಿಗೆ ಆಶ್ರಯನಾದ ಪರಮಾತ್ಮ ಇಂದ್ರಿಯಗೋಚರನಲ್ಲ 529 
ಭೂತಾಧಾರನಾಗಿದ್ದರೂ ಭೂತಾಶ್ರಿತನಲ್ಲ - ಇದರ ಹಿಂದಿರುವ ರಹಸ್ಯ 531 
ಪ್ರಲಯಸೃಷ್ಟಿಕ್ರಿಯೆಯಲ್ಲಿ ಪರಮಾತೃನ-ಪ್ರಕೃತಿಯ ಪಾತ್ರ 534 
ಪರಮಾತ್ಮನಿಗೆ ಕರ್ಮಫಲಲೇಪವಿಲ್ಲ 536 


ಪರಮಾತ್ಮನು ಉದಾಸೀನಸದ್ಭಶ ಹೇಗೆ 9 537 


99 


ಶೀರ್ಷಿಕೆ ಪುಟಸಂಖೆ 
ಪರಮಾತ್ಮನು ನಿಷ್ಠಿಯನಲ್ಲ 538 
ತಾಮಸಜೀವರಿಂದ ಪರಮಾತ್ಮನ ಅವಗಣನೆಗೆ ಕಾರಣ ಹಾಗೂ ಫಲ 541 
ದ್ವೇಷಪೂರ್ವಕ ಧ್ಯಾನವು ಮೋಕ್ಷಸಾಧನವಲ್ಲ 543 
ತಾಮಸ ಜೀವರು ಸ್ವಭಾವತಃ ಮೂಢರು, ಭಗವದ್‌ ದ್ವೇಷಿಗಳು 545 
ಉತ್ತಮಜೀವರ ಆದರಪಾತ್ರನಾದ ಪರಮಾತ್ಮನು ನಿರ್ದೋಷನು 546 
ಭಕ್ತರು ಪರಮಾತ್ಮನನ್ನು ಭಜಿಸುವ ವಿಧಾನ 547 
ಭಗವಂತನ ವಿಶೇಷಮಹಿಮೆ ೨೨9 
ತ್ರೈವಿದ್ಯರ ಹಾಗೂ ಭಾಗವತರ ಕರ್ಮಫಲದಲ್ಲಿ ವ್ಯತ್ಯಾಸ ಯಾಕೇ ? ಹೇಗೆ 9556 
ಪರಮಾತ್ಮನ ಭಜನೆ ಅತಿಸುಲಭ 566 
ಪರಮಾತ್ಮನಲ್ಲಿ ಸರ್ವಸಮರ್ಪಣೆ ಹಾಗೂ ಅದರ ಫಲ 567 
ಸಕಲಜೀವರಲ್ಲಿ ಪರಮಾತ್ಮ ಸಮದರ್ಶಿ ೨69 
ಭಕ್ತಿಯ ಮಹಿಮೆ 572 
ಅಧ್ಯಾಯ - 10 

ಧ್ಯಾನಕ್ಕೆ ಉಪಯುಕ್ತ ಮಾಹಾತ್ಮ್ಯಗಳ ನಿರೂಪಣ 578 
ದೇವತೆಗಳು ಹಾಗೂ ಮಹರ್ಷಿಗಳ 

ಅರಿವಿಗೂ ನಿಲುಕದ ಪರಮಾತ್ಮನ ಮಹಿಮೆ 580 
ಪರಮಾತ್ಮನ ಉತ್ತತ್ತಿ ವಾಸ್ತವಿಕವಲ್ಲ 581 
ಪರಮಾತ್ಮನ ಅರಿವು ಸರ್ವಪಾಪಹರ 583 
ಜೀವರಿಗೆ ಬುದ್ಧ್ಯಾದಿ ಪ್ರಧಾನಧರ್ಮಪ್ರದನು ಪರಮಾತ್ಮ 584 
ದೇವತೆಗಳಲ್ಲಿಯೂ ವರ್ಣ ವ್ಯವಸ್ಥೆ 587 
ಎನ್ನ ಮಹಿಮೆಯರಿತವಗೆ ಧ್ಯಾನಸಿದ್ಧಿ 590 
ಜ್ಞಾನಿಗಳು ಭಗವಂತನನ್ನು ಭಜಿಸುವ ವಿಧಾನಗಳು 592 


ಪರಮಾತ್ಮನ ಅಶೇಷ ವಿಭೂತಿಗಳ ನಿರೂಪಣೆ ಅಸಾಧ್ಯ 601 


100 


ಸೃಷ್ಟಿ-ಸ್ಥಿತಿ-ಲಯಕಾರಣನಾದ ನಾನು ಜೀವರ ಹೃದಯಗ »ಹಾವಾಸಿ 
ವಿಭೂತಿ ರೂಪಗಳು ಪ್ರತ್ಯಕ್ಷ ಹಾಗೂ ತಿರೋಹಿತ ಎಂದು ಎರಡುವಿಧ 
ಭಗವದ್‌ ವಿಭೂತಿ ರೂಪಗಳ ಗಣನೆಗೆ ಪರ್ಯವಸಾನವಿಲ್ಲ 
ಭಗವದ್‌ ವಿಭೂತಿಗಳ ಸಾಮಾನ್ಯಲಕ್ಷ; ಣ 

ಅಧ್ಯಾಯ — 11 | 

ವಿಶ್ಷರೂಪಪದರ್ಶನದ ಆಕಾಂಕ್ಷೆ 

ನೋಡೆನ್ನ ವಿಶ್ವರೂಪ 

ಹೂಸಕಣ್ಣು ಹಚ್ಚುವೆ ವಿಶ್ವರೂಪ ಕಾಂಬುವುದಕೆ 

ಎಸ್ಟಯಗಳ ತವರಾದ ವಿಶ್ವರೂಪ 


ಸಾವಿರಸೂರ್ಯರ ಕಾಂತಿಕಂಗೊಳಿಸುತ್ತಿದೆ ನಿನ್ನ ಮೊಗದಲ್ಲಿ 
ನೀನು ಎಶ್ವಾಧಾರ 


ನೀಮ ಧರ್ಮರಕ್ಷಕ 


647 


ನಿನಗೆ ಮೊದಲು-ಕೊನೆಗಳಿಲ್ಲ. ನಿನ್ನ ಅನಂತ ಶಕ್ತಿಯಿಂದ ಎಲ್ಲ ವಿಶ್ವಬೆಳಗುತ್ತಿದೆ648 


ಅಚ್ಚರಿಕಂಗಳಿಂದ ವೀಕ್ಷಿಸುತಿಹರು ನಿನ್ನ ಎಲ್ಲರು 
ಗಗನಚುಂಬಿಯಾದ ನಿನ್ನ ರೂಪ ಗಾಬರಿವುಂಟುಮಾಡಿದೆ 
ಮೃತ್ಯುವಿನಿಂದ ಆಲಂಗಿತರಾದ ನಮ್ಮವರು 

ಹಾಗೂ ಕೌರವರು ನಿನ್ನಲ್ಲಿ ಪ್ರವೇಶ ಪಡೆಯುತಿಹರು 
ಲೋಕಕ್ಷಯಕಾರಿ ಮೃತ್ಯು ನಾನಾಗಿಹೆ 

ಎಲ್ಲನಾನೇ ಮಾಡುವೆ, ಹೆಸರಿಗೆ ಮಾತ್ರ ನೀನಿರು. 
ಭೀತನಾದ ಅರ್ಜುನನ ಪ್ರಾರ್ಥನೆ 

ಸುಜನರಿಗೆ ಶಂಕರ - ಕುಜನರಿಗೆ ಭಯಂಕರ 

ಎಲ್ಲೆಡೆ ವ್ಯಾಪಿಸಿದ ನಿನ್ನ ರೂಪಗಳು ಅನಂತ 
ಎಲ್ಲದೇವತೆಗಳಲ್ಲಿ ಹರಿಯುವ ಶಕ್ತಿ ನಿನ್ನದು 


651 
653 


101 


ಅನಂತವೀರ್ಯನಿಗಿರಲಿ ಅನಂತ ನಮನ 

ಅಜ್ಞಾನದಿಂದಾದ ಅಪಚಾರದ ಬಗ್ಗೆ ಕಮೆ ಇರಲಿ 
N 

ನಿನಗಿಂತ ಹಿತವಾರು 9 

ಕರುಣೆಯಿಂದ ತೋರಿರುವೆ ವಿಶ್ವರೂಪ 

ವಿಶ್ಷರೂಪದರ್ಶನ ದೊರಕದೆಲ್ಲರಿಗೆ 

ಕೇವಲ ಭಕ್ತಿಯಿಂದ ನಾನೊಲಿವೆ 


ಅಧ್ಯಾಯ - 12 
ಸಿರಿ ಮತ್ತು ಹರಿಯುಪಾಸಕರಲ್ಲಿ ಮುಕ್ತಿ ಯಾರಿಗೆ ಸುಲಭ ? 
ಹರಿಯ ಆರಾಧಕರು ಮುಕ್ತಿಯ ಉಪಾಯವರಿತವರು 
ಕೇವಲ ರಮೆಯ ಉಪಾಸಕರಿಗೆ ಶ್ರಮವಧಿಕ 
ಸಾಧನೆಯಲ್ಲಿ ನ್ಯೂನತೆಗಳಿದ್ದರೂ ಹರಿ ಕೃಪೆತೋರುವನು ಅನನ್ಯ ಭಕ್ತರಿಗೆ 
ಅಭ್ಯಾಸ ನಿಷ್ಕಾಮಕರ್ಮಗಳು ನನ್ನನ್ನು ಹೊಂದಲು ಸಾಧನಗಳು 
ಅಪರೋಕ ಜ್ಞಾನಿಗೆ ಮುಕ್ತಿ 
eA ತ್ಲೆ - 
ಶ್ರೀಹರಿಯ ಅನುಗ್ರಹ ಸಾಧನಗಳು 
ಅಧ್ಯಾಯ - 13 
ಪ್ರಕೃತಿ-ಪುರುಷ-ಕ್ಷೇತ್ರ -ಕ್ಷೇತ್ರಜ್ಞರ ಬಗ್ಗೆ ಜಿಜ್ಞಾಸೆ 
ಕೇತ್ರದ ಬಗ್ಗೆ ಹೇಳಹೊರಟುದೇಕೆ ? 
ಉ, N 
ಶರೀರವೆಂದರೆ ಅವ್ಯಕ್ತಾದಿ ತತ್ವಗಳು. 
ಕ್ಷೇತ್ರ ಹಾಗೂ ಕ್ಷೇತ್ರವಿಕಾರಗಳು 
ಕೇತ್ರ ಹಾಗೂ ಕೇತ್ರವಿಕಾರಗಳ ಅಭಿಮಾನಿಶಕ್ತಿಗಳು. 
ಲ) ೦ 
ದೇವನ ದರ್ಶನಕ್ಕೆ ಇಪ್ಪತ್ತು ದಾರಿಗಳು. 
ಅವನಾರು ? ಅವನ ಸಾಮರ್ಥ್ಯವೇನು ) 


ಪರಮಾತ್ಮನ ಎಲ್ಲಾ ಅವಯವಗಳಿಗೂ ಎಲ್ಲಾ ಅವಯವಗಳ ಶಕ್ತಿ ಇದೆ. 


102 
ಶೀರ್ಷಿಕೆ 


ಸರ್ವಗತವಾದುದೂ ಹೃದಯದಲ್ಲಿದೆ 
ಪೌರ್ವಾಪರ್ಯ ಸರಿಯಾಗಿದೆ 
ಹರಿಯೊಬ್ಬನೇ ಸರ್ವಹೇತು 

ಜಾನಿಗೆ ಹೇಗಿದರೂ ಮೋಕ 

ಣಾ ಎ ಅ 
ದೇವರನ್ನು ಕಾಣುವ ಮಾರ್ಗಗಳು 
ಯೋಗ್ಯತೆಗೆ ಸರಿಯಾಗಿ ಸಾಧನ 
ಪರಮಾತ್ಮನು ಅನಿತ್ಯದಲ್ಲಿದರೂ ನಿತ 

ನಾದಿ ಶೆ 

ದೇವ ಜೀವರು ಒಂದೆಂತು 9 

ಅಧ್ಯಾಯ — 14 


ಕಾಮಾದಿಗಳ ವರ್ಜನ ಜಾನಸಾಧನ 

ಶ್ರೀದೇವಿಯ ಮೂಲಕ ಎಶ್ವೋತ್ಪತ್ತಿ 

ಸೃಷ್ಟಿಗೆ ನಾನು ಜೀಜಪ್ರದನಾದ ತಂದೆ 
ಸತ್ವಾದಿಗುಣಗಳು ಜೀವ ಬಂಧಕ 

ಸತ್ವಗುಣದ ಬಂಧನ ಕ್ರಮ 

ರಜೋಗುಣ ಕರ್ಮಾಸಕ್ತಿ ನೀಡುವ ಮೂಲಕ ಬಂಧಕ 
ತಮೋಗುಣದ ಬಂಧನ ಪ್ರಕಾರ 

ತ್ರಿಗುಣಗಳ ಕಾರಬಾರು 


ಹರಿಕರುಣೆಯಿಂದ ಸತ್ತಗುಣವು ಿದ್ದಿಯಾದಾಗ, 
ಉಳಿದೆರಡು ಉದಾಸೀನವಾಗುವವು 


ಸತ್ತಾದಿಗಳಿಂದ ದೇಹದಲ್ಲಿ ಕಾಣುವ ಪರಿಣಾಮಗಳು 
ಸತ್ವಾದಿಗುಣವೃದ್ದಿ - ಹ್ರಾಸಗಳಿಂದ ಮರಣದಲ್ಲಿ ವೈವಿಧ್ಯ 
ತ್ರಿಗುಣಗಳ ಕಪಿಮುಷ್ಟಿಯಿಂದ ಬಿಡುಗಡೆ ಹೇಗೆ ? 

ಪರಮಾತ್ನ ವಿಷಯಕ ಜ್ಞಾನ-ಪ್ರವೃತ್ತಿಗಳು ತ್ರಿ ಗುಣವಿಕಾರನಿವರ್ತಕಗಳು 
ನಿತ್ಯಭಕ್ತನು ಹರಿಪ್ರಿಯ 


103 


ಶೀರ್ಷಿಕೆ 
ಅಧ್ಯಾಯ — 15 
ಜಗದ್‌ವೃಕ್ಟದ ಅರಿವು 


ವಿರಕ್ಷಿ ಸಹಿತವಾದ ಜ್ಞಾನವೆಂಬ ಕತ್ತಿಯಿಂದ ವೃಕ್ಷವನ್ನು 
ಕಡಿದು ಮೂಲಾಧಾರನಾದ ಹರಿಯನ್ನು ಅರಿಯಬೇಕು. 


ಶ್ರೀಹರಿಯ ಹಿರಿಮೆ-ಗರಿಮೆಗಳು 

ಇಂದ್ರಿಯ ಪ್ರೇರಕನಾದ ಶ್ರೀಹರಿ ಸಾರಭೋಕ್ರ 

ಮನದ ಮುಸುರೆ ತೊಳೆದುಕೊಂಡವರಿಗೆ ಹರಿ ಕಾಣಬಲ್ಲನು 
ವಿಶ್ವದಲ್ಲಿ ಹರಿಯುವುದು ಹರಿಯ ಶಕ್ತಿ 

ನನ್ನಿಂದಲೇ ಜೀವರಿಗೆ ಜ್ಞಾನ-ತಿರೋಧಾನಗಳು 


ಶ್ರೀಹರಿಯು ಪುರುಷೋತ್ತಮ 


ಅಧ್ಯಾಯ - 16 

ದೈವೀ ಸಂಪತ್ತು 

ಆಸುರೀ ಸಂಪತ್ತಿನ ಮತ್ತು ಅಸುರ ಜನರ ಬಗ್ಗ ವಿವರಣೆಯ ಹಿನ್ನೆಲೆ 
"ದೈವೀಂ ಸಂಪದಮಭಿಜಾತಸ್ಯ'ದ ವ್ಯಾಕರಣ 
ಮೂರು ಶ್ಲೋಕಗಳ ವಿವೃತಿಯ ಉಪಸಂಹಾರ 
ಅಸುರರ ಲಕ್ಷಣ 

ಎರಡು ಮಾನದಂಡ ಎರಡು ವಿಧ ಸೃಷ್ಟಿ 
ಅಸುರ ಸ್ವಭಾವ 

ಅಸುರಸ್ವಭಾವದವರ ಗತಿ 

ಬಿಡಲೇಬೇಕಾದ ಮೂರು 

ಬಿಟ್ಟವರಿಗೆ ಲಭಿಸುವ ಶ್ರೇಯಸ್ಸು 
ಶಾಸ್ತ್ರವಿಧಿಯನ್ನು ಬಿಡಬಾರದು 


ಸಾಧಕರಿಗೆ ಶಾಸ್ತ್ರವೇ ಪ್ರಮಾಣ 


184 


190 
793 
797 
798 


799 
801 


802 


808 
809 


812 


104 
ಶೀರ್ಷಿಕೆ 


ಅಧ್ಯಾಯ - 17 

ಶಾಸ್ತ್ರ ಎಧಿಯನ್ನು ಬಿಟ್ಟವರು 
ಮೂರುವಿಧ ಶ್ರದ್ದೆ 

ಶ್ರದ್ಧಾ ಇ ಸ್ವಭಾವ 

ಅಸುರ ಬುದ್ದಿ ಯವರು 


ಸಾತ್ಲಿಕ-ರಾಜಸ-ತಾಮಸರಿಗೆ ಪ್ರಿಯವಾದ ಆಹಾರ-ಯಜ್ಞ -ತಪಸ್‌-ದಾನ 836 


ಸಾತ್ಲಿಕ ತಪಸ್‌ 


ಬ್ರಹ್ಮವಾದಿಗಳ ಯಜ್ಞ-ದಾನ-ತಪಸ್‌ 
ಸತ್‌ಕರ್ಮ 


ಅಸತ್‌ಕರ್ಮ 
ಅಧ್ಯಾಯ - 18 

ಕರ್ಮಸಂನ್ಯಾಸ-ಕರ್ಮತ್ಯಾ ಗಗಳ ಗೊಂದಲ ಪರಿಹರಿಸು 
ಇವಿಷ್ಟನ್ನು ಎಂದಿಗೂ ಬಿಡಬೇಡ 

ತ್ರಿವಿಧ ಕರ್ಮತ್ಯಾಗದ ನಿರೂಪಣೆ 

ಕರ್ಮತ್ಯಾಗಿಗಳ ಬಗೆಗಳು 

'ಸಂನ್ಯಾಸಿನಾಮ್‌' ಎಂಬ ಶಬ್ದಪ್ರಯೋಗದ ಔಚಿತ್ಯ 
ಕಾರ್ಯವೊಂದಕ್ಕೆ ಎಷ್ಟು ಕಾರಣಗಳು 9 
ಜೀವಕರ್ತೃತ್ವದ ವಿಶ್ಲೇಷಣೆ 
ತ್ರಿವಿಧ ಜ್ಞಾನಗಳ ನಿರೂಪಣೆ 


105 


ಶೀರ್ಷಿಕೆ ಪುಟಸಂಖ 
ತ್ರಿವಿಧಕರ್ಮಗಳ ನಿರೂಪಣ 885 
ತ್ರಿವಿಧ ಕರ್ತ್ವಗಳ ನಿರೂಪಣ 887 
ತ್ರಿವಿಧ ಬುದ್ದಿ - ಧೈರ್ಯಗಳ ನಿರೂಪಣ 889 
ಧೈರ್ಯದ ಮೂರು ಪ್ರಭೇದಗಳ ವಿವರಣೆ 892 
ತ್ರಿವಿಧಸುಖಗಳ ನಿರೂಪಣೆ 894 
ತ್ರಿಗುಣಸಂಬಂಧ ಇಲ್ಲದ್ದು ಯಾವುದೂ ಇಲ್ಲ 898 
ವರ್ಣಧರ್ಮದ ನಿರೂಪಣೆ 901 
ಬ್ರಾಹ್ಮಣನಿಗೂ ಕ್ಲಾತ್ರಧರ್ಮ ದ ಕ್ಷತ್ರಿಯನಿಗೂ ಬ್ರಾಹ್ಮಧರ್ಮ. 903 
ಕರ್ಮ ಮೋಚಕವಾಗುವ ಬಗೆ (ಸಂಕ್ಷೇಪವಾಗಿ ಪುರಾಷಾರ್ಥಸಾಧನನಿರೂಪಣೆ)905 
ಸಿದ್ದಿಗೆ ಬೇಕು ಈ ಗುಣಗಳು 907 
ಸಿದ್ದಪುರುಷರಿಗೆ ದೊರೆಯುವ ಫಲ 909 
ಗೀತೋಪದೇಶದ ಉಪಸಂಹಾರ 913 
ನಿನ್ನ ಮನ ನನ್ನಲ್ಲೇ ಸದಾ ಇರಲ 914 
ನನ್ನ ಮಾತನ್ನು ಮೀರಲು ನೀನು ಅಶಕ್ತ 916 
ಶರಣಾಗತಿಯ ಮಹಿಮೆ 918 
"ಯಥೇಚ್ಚಸಿ ತಥಾ ಕುರು' 919 
ಇದು ಅತಿ ರಹಸ್ಯಸಾಧನ 920 
ಗೀತಾಶ್ರವಣಕ್ಕೆ ಯಾರು ಅಧಿಕಾರಿ ? 924 
ಗೀತಾಪ್ರವಚನದ ಫಲ 925 
ಗೀತಾಧ್ಯಯನದ ಫಲ 927 
ಗೀತಾಶ್ರವಣದ ಫಲ 927 
"ನಾನು ಯುದ್ಧಕ್ಕೆ ಸಿದ್ದ' - ಅರ್ಜುನ 929 
ಗೀತೋಪದೇಶ ಸಾಕ್ಷಿ ಸಂಜಯನ ಉದ್ದಾರ 930 
ಕೃಷ್ಣಾರ್ಜುನರಿದ್ದಲ್ಲಿ ಏಳಿಗೆ 932 


ಅಂತಿಮ ಮಂಗಳಾಚರಣೆ 033 


106 


ಅನುವಾದ ಮಾಡಿರುವ ಎದ್ದಾಂಸರು 


ಅಧ್ಯಾಯ -1 ಡಾ। ಆರ್‌. ಜಿ. ಮಾಳಗಿ 
ಅಧ್ಯಾಯ - 2 ಪ್ರೊ। ಎ. ಹರಿದಾಸ್‌ ಭಟ್‌ 
ಅಧ್ಯಾಯ - 3 ವಿ। ಎಚ್‌. ಪಿ. ನಾಗರಾಜಾಚಾರ್ಯ 
ಅಧ್ಯಾಯ - 4 ವಿ।ಃ ಎ. ಗುರುಪ್ರಸಾದಾಚಾರ್ಯ 
ಅಧ್ಯಾಯ - 5 ಮತ್ತು 6 ಡಾ| ಜಿ. ಪಿ. ನಾಗರಾಜಾಚಾರ್ಯ 
ಅಧ್ಯಾಯ - 7 ಮತ್ತು 8 ಪ್ರೊ। ಡಿ. ಪ್ರಹ್ಲಾದಾಚಾರ್ಯ 
(ಶ್ರೀವಿದ್ಯಾಶ್ರೀಶತೀರ್ಥ ಶ್ರೀಪಾದರು) 
ಅಧ್ಯಾಯ - 9 ಮತ್ತು 10 ದಿ। ಪ್ರೊ! ಅನಂತ ತಂತ್ರಿ 
ಅಧ್ಯಾಯ - 11 ವಿ। ರಘುಪತಿ ಉಪಾಧ್ಯಾಯ 
ಅಧ್ಯಾಯ - 12 ಡಾ। ಎ. ವಿ. ನಾಗಸಂಪಿಗೆ 
ಅಧ್ಯಾಯ - 13 ಡಾಟ ಎಚ್‌. ಸತ್ಯನಾರಾಯಣಾಚಾರ್ಯ 
ಅಧ್ಯಾಯ - 14 ಎ। ಶ್ರೀರಾಮವಿಟ್ಕಲಾಚಾರ್ಯ 
ಅಧ್ಯಾಯ - 15 ಪ್ರೊ। ಕೆ. ಹಯವದನ ಪುರಾಣಿಕ್‌ 
ಅಧ್ಯಾಯ - 16 ಡಾ। ಸಿ. ಎಚ್‌. ಶ್ರೀನಿವಾಸಮೂರ್ತಿ 
ಅಧ್ಯಾಯ - 17 ಏ। ಸಿ. ಎಚ್‌. ಬದರಿನಾಥಾಚಾರ್ಯ 


ಅಧ್ಯಾಯ - 18 ಡಾ। ತಿರುಮಲಾಚಾರ್ಯ ಕುಲಕರ್ಣಿ 


ಶ್ರೀರಾಘವೇಂದ್ರತೀರ್ಥಕೃತಾ 
ಗೀತಾವಿವೃತಿಃ 
(ಗೀತಾರ್ಥಸಂಗ್ರಹಃ) 
ಅಧ್ಯಾಯ — 1 


|| ಶ್ರೀಮದ್ಭನುಮದ್‌ಭೀಮಮಧ್ವಾ ಂತರ್ಗತಶ್ರೀರಾಮಕೃಷ್ಣವೇದವ್ಯಾಸಾತ್ಮಕ- 
ಶ್ರೀಲಕ್ಲೀಹಯಗ್ರೀವಾಯ ನಮಃ ॥ 
ಎ೬೮ 


ಗೀತಾವಿವೃ ತಿಯ ಮಂಗಳಶ್ಲೋಕ 


ತಾ|| ಲಕ್ಷ್ಮೀನಾರಾಯಣಂ ನತ್ವಾ 1ಪೂರ್ಣಬೋಧಾನ್‌ ಗುರೂನಪಿ | 
ಕುರ್ಮಃ ಶಿ ಶ್ರ್ರೀಕೃ ಪ್ಲಗೀತಾಯಾ ಭಾಷ್ಯಾದು ಕ್ರಾರ್ಥಸಂಗ್ರ ಹಮ್‌ ॥! 


ಅರ್ಥ - ಲಕ್ಷ್ಮೀಪತಿಯಾದ ನಾರಾಯಣನನ್ನು, ಪೂರ್ಣಪ್ರಜ್ಞರನ್ನು ಮತ್ತು ನನ್ನ 
ಗುರುಗಳನ್ನೂ ನಮಸರಿಸ ಶ್ರೀಕೃ ಷ್ನನಿಂದ ಉಪ ಪದೇಶಿಸಲ್ಪಟ್ಟ ಭಗವದ್ಗೀತೆಗೆ ಗೀತಾಭಾಷ್ವ, 
ಗೀತಾತಾತರ್ಯ ಹಾಗೂ ಟೀಕೆಗಳಲ್ಲಿ ಹೇಳಿದ ಅರ್ಥಗಳ ಸಂಗ್ರ ಹವನ್ನು ಮಾಡುತ್ತೇವೆ. 
(ಸಂಗ್ರ ಒಸುತ್ತೇವೆ) 


ವಿವರಣೆ - ಗೀತಾ ವಿವೃತಿಯನ್ನು ರಚಿಸಲು ಉದ್ಯುಕ್ತರಾದ ಶಿ ಶ್ರೀರಾಘವೇಂದ್ರತೀರ್ಥ 
ಗುರುಸಾರ್ವಭೌಮರು ಗ್ರಂಥದ ಆರಂಭದಲ್ಲಿ ಲಕ್ಷ್ಮೀಪತಿ ನಾರಾಯಣನನ್ನು, ಮಧ್ವಗುರು 
ಗಳನ್ನು ಮತ್ತು ತಮ್ಮ ಸಾಕ್ಟಾತ್‌ ಗುರುಗಳಾದ ಶ್ರೀಸುಧೀಂದ್ರತೀರ್ಥರನ್ನು ನಮಸ್ಕರಿಸಿ ಶ್ರಿ ಮಧ್ವ 
ಗುರುಗಳು ಗೀತಾಭಾಷ್ಯ, ಗೀತಾತಾತ್ಪರ್ಯದಲ್ಲಿ ಹೇಳಿದಂತೆ ಮತ್ತು ಶ್ರೀಜಯತೀರ್ಥರು ತಮ್ಮ 
ಟೀಕೆಯಲ್ಲಿ ಹೇಳಿದಂತೆ, ಶ್ರೀಕೃ ಷ್ಣನಿಂದ ಉಕ್ತವಾದ ಭಗವದ್ಗೀತೆಯ ಅರ್ಥಗಳನ್ನು 
ಸಂಗ್ರಹಿಸುತ್ತೇನೆ' ಎಂದು ಪ್ರತಿಜ್ಞಮಾಡಿದ್ದಾರೆ. 'ಗುರುಗಳು ಹೇಳಿದ ಅರ್ಥಗಳನ್ನು 
ಸಂಗ್ರಹಿಸುತ್ತೇನೆ' ಎಂದು ಗ್ರಂಥ ಕರ್ತೃಗಳೇ ಹೇಳಿರುವುದರಿಂದ ಈ ಗ್ರಂಥಕ್ಕೆ "ಗೀತಾರ್ಥ 


1."ಬೋಧಾದಿಕಾನ್‌ ಗುರೂನ್‌' ಕ.ಘ.ಪ್ರ. "ಪೂರ್ಣಬೋಧಾದಿಸದ್ಗುರೂನ್‌' ಖ. 


ಗೀತಾವಿವೃತಿ 


ಹ' ಎಂಬ ಹೆಸರೇ ಉಚಿತವೆನಿಸುತ್ತದೆ. ಭಾಷ್ಯಟೀಕಾಕಾರರಲ್ಲಿ ರಾಯರಿಗೆ ಇರುವ ಭಕ್ತೆ, 
[ರಗಳು ಮತ್ತು ಸ್ಟಾಹಂಕಾರ ಖಂಡನೆಯೂ ಈ ಶಬ್ದದಿಂದ ಸೂಚಿತವಾಗುತ್ತದೆ. 


ಗೀತಾವಿವೃತಿ 
ಹಾಭಾರತದ ಹೆಜ್ಜೇನು ಗೀತೆ 


"ಸ್ತ್ರೀಶೂದ್ರಬ್ರಹ್ಮಬಂಧೂನಾಂ ತ್ರಯೀ ನ ಶ್ರುತಿಗೋಚರಾ । 
ಅತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಮ್‌ Il’ 


ಇತಿ ಭಾಗವತೋಕ್ತ್ಯಾ ವೇದಾರ್ಥಜ್ಞಾನಾನಧಿಕಾರಿಣಾಂ ಸ್ತೀಶೂದ್ರಾದೀನಾಂ 
ಧರ್ಮಜ್ಞಾನದ್ದಾರಾ ಮೋಕ್ಟೋ ಭವೇದಿತಿ ಭಗವಾನ್‌ ವೇದವ್ಯಾಸಃ ಸಂಭವ- 
ಸಭಾ-ಅರಣ್ಯ-ವಿರಾಟ-ಉದ್ಯೋಗ-ಭೀಷ್ಠ-ದ್ರೋಣ-ಕರ್ಣ-ಶಲ್ಯ-ಗದಾ- 
ಸೌಷುಪ್ತಿಕ-ಶಾಂತಿ-ಆನುಶಾಸನಿಕ-ಆಶ್ಮಮೇಧಿಕ-ಮೌಸಲ-ಮಹಾಪ್ರಸ್ಥಾನ- 
ಸ್ವರ್ಗಾರೋಹಣ-ಭವಿಷ್ಯತ್ವರ್ವಭೇದೇನಾಷ್ಟಾದಶಪರ್ವಾತ್ಮಕಂ ಭಾರತಂ ಕೃತ್ವಾ 
ತತ್ರ ಭೀಷ್ಮಪರ್ವಣಿ ಭಾರತಪಾರಿಜಾತಮಧುಭೂತಾಂ ಸರ್ವಭಾರತಾರ್ಥ- 


ಸಂಗ್ರಹಭೂತಾಂ ಶ್ರೀಕೃಷ್ಣಾರ್ಜುನಸಂವಾದರೂಪಾಂ ಭಗವದ್ಗೀತಾಂ 
'ನಿಬಬಂಧ । 


ಅನುವಾದ- "ಸ್ವ್ರೀಯರು, ಶೂದ್ರರು ಮತ್ತು ಬ್ರಹ್ಮಬಂಧುಗಳಿಗೆ ವೇದಾಧ್ಯಯನದಲ್ಲಿ 
೨ಧಿಕಾರವಿಲ್ಲದಿರುವುದರಿಂದ ಪೂಜ್ಯರಾದ ವೇದವ್ಯಾಸರು ಮಹಾಭಾರತವನ್ನು 
ಚಿಸಿದರು.' ಎಂಬುದಾಗಿ ಭಾಗವತದಲ್ಲಿ ಹೇಳಿದಂತೆ, ವೇದಾರ್ಥ ಜ್ಞಾನವನ್ನು ಪಡೆಯಲು 
೨ಧಿಕಾರವಿಲ್ಲದಿರುವ ಸ್ತ್ರೀಯರು ಶೂದ್ರರು ಮತ್ತು ಬ್ರಹ್ಮಬಂಧುಗಳು ಇವರಿಗೆ ಧರ್ಮಜ್ಞಾನ 


) 
\ 


ಖೂಲಕವಾಗಿ ಮೋಕ್ಷವು ದೊರೆಯಬೇಕು ಎಂಬ ಭಾವನೆಯಿಂದ ಷಡ್ಲುಣೈಶ್ಚರ್ಯ 
೦ಪನ್ನರಾದ ವೇದವ್ಯಾಸರು, ಸಂಭವ-ಸಭಾ-ಅರಣ್ಯ -ವಿರಾಟ-ಉದ್ಯೋಗ-ಭೀಷ್ಠ- 
ಶ್ರೋಣ- ಕರ್ಣ-ಶಲ್ಯ-ಗದಾ-ಸೌಷುಪ್ತಿಕ-ಶಾಂತಿ-ಆನುಶಾಸನಿಕ-ಆಶ್ಚಮೇಧಿಕ-ಮೌಸಲ- 
ಎಹಾಪ್ರಸ್ಥಾನ-ಸ್ವರ್ಗಾರೋಹಣ-ಭವಿಷ್ಯತ್‌ ಎಂಬ ಹೆಸರುಗಳುಳ್ಳ ಹದಿನೆಂಟು ಪರ್ವಾತ್ಮಕ 
ಎದ ಮಹಾ ಭಾರತವನ್ನು ರಚಿಸಿ, ಈ ಹದಿನೆಂಟು ಪರ್ವಗಳಲ್ಲಿ ಒಂದಾದ ಭೀಷ್ಮಪರ್ವದಲ್ಲಿ 
ುಹಾಭಾರತ ಎಂಬ ಪಾರಿಜಾತ ಕುಸುಮದ ಮಕರಂದದಂತಿರುವ, ಸಮಗ್ರ ಮಹಾಭಾರತದ 
ಗ್ರಹದಂತಿರುವ, ಶ್ರೀಕೃಷ್ಣಾರ್ಜುನಸಂವಾದರೂಪವಾದ, ಭಗವದ್ದಿ ತೆಯನ್ನು ಜೋಡಿಸಿದರು. 
'ಳವಡಿಸಿದರು) 


ಉಪನಿಬಬಂಧ ' ಕ.ಖ.ಗ. 


ಅಧ್ಯಾಯ | 3 


ತತ್ರ ಪೂರ್ವಷಟ್‌ಕೇ ಜ್ಞಾನೋಪಾಯೋಕ್ತಿಃ 1 ದ್ವಿತೀಯಷಟ್ಟೇ 'ತತ್ಲಾಧ್ಯ- 
ಜ್ಞಾನಸ್ಯೋಕ್ತಿಃ | ತೃತೀಯಷಟ್ಟೇ ಪ್ರಾಗುಕ್ತಸ್ಯ ಪ್ರಪಂಚನಂ ಕ್ರಿಯತ ಇತಿ ವಿವೇಕಃ। 
ಅನುವಾದ - (ಗೀತೆಯ ವಿಷಯ) ಈ ಹದಿನೆಂಟು ಅಧ್ಯಾಯಗಳಲ್ಲಿ ಮೊದಲನೆಯ 
ಆರು ಅಧ್ಯಾಯಗಳು ಜ್ಞಾನೋಪಾಯ ಬೋಧಕಗಳು, ಎರಡನೆಯ ಆರು ಅಧ್ಯಾಯಗಳು 
ತತ್ತಾಧ್ಯಜ್ಞಾನ ಬೋಧಕಗಳು ಮತ್ತು ಕೊನೆಯ ಆರು ಅಧ್ಯಾಯಗಳು ಹಿಂದಿನ ವಿಷಯಗಳ 
ಎಏವರಣಾತ್ಮಕವಾದವುಗಳು ಎಂದು ತಿಳಿಯುವುದು. 
ತತ್ರಾದ್ಯಾಧ್ಯಾ ಯೋ ದ್ವಿತೀಯೇ ಕತಿಪಯಶ್ಲೋಕಾಶ್ಚ ಕೃ ಷ್ಲೇನಾರ್ಜುನ- 
ಬೋಧನೇ ಹಸ ಕಿಸಂಪಾದನಾಯ ಪ್ರವೃತ್ತಾಃ 1 ತತ್ರಾಯಮರ್ಥಃ | ಧೃತರಾಷ್ಟ್ರ 
ಉವಾಚ | ಕಿಮಿತ್ಯಾ ಹ- ಧರ್ಮೇತಿ ॥1 
ಅನುವಾದ- (ಮೊದಲನೆಯ ಅಧ್ಯಾಯದ ಅವತರಣಿಕೆ) ಈ ಹದಿನಂಟು ಅಧ್ಯಾಯಗಳ 
ಮಧ್ಯೆ ಮೊದಲನೆಯ ಅಧ್ಯಾಯವು ಮತ್ತು ಎರಡನೆಯ ಅಧ್ಯಾಯದ 10 ಶ್ಲೋಕಗಳು ಕೃಷ್ಣನು 
ಆ ಟು ಗೀತೆಯನ್ನು ಉಪದೇಶಿಸಲು ಏನು ಸಂದರ್ಭ ? ಉಪದೇಶದ ಪ್ರಸಕ್ತಿ ಏಕೆ? 
ಎಂಬ ಪ್ರಶ್ನೆಗೆ ಉತರರೂಪವಾಗಿ ಸಂದರ್ಭ ಸಂಪಾದಕಗಳು. ಧೃತರಾಷ್ಟ್ರ ಹೇಳಿದನು. ಎನೆಂದು 


ಹೇಳಿದನು ? ಧರ್ಮಕ್ಷೇತ್ರೆ ಎಂದು ಮುಂತಾಗಿ ಹೇಳಿದನು. 
ನನ್ನವರು-ಪಾಂಡವರು ಏನು ಮಾಡಿದರು ? 
ಧೃತರಾಷ್ಟ್ರ ಉವಾಚ- 
ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತವಃ | 
ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ 11 1 | 


ಅರ್ಥ - ಧೃತರಾಷ್ಟ್ರನು ಹೇಳಿದನು - ಸಂಜಯನೇ ! ಧರ್ಮಸಾಧನ ಭೂಮಿಯಾದ 
ಕುರುಕ್ಷೇತ್ರದಲ್ಲಿ ಯುದ್ಧಮಾಡಲೆಂದು ಬಂದು ಸೇರಿದ ನನ್ನ ಮಕ್ಕಳು ಮತ್ತು ಪಾಂಡವರು 
ಏನು ಮಾಡಿದರು ) 
ಧರ್ಮಸಾಧನಭೂಮ್‌ೌ ಕುರುಕ್ಷೇತ್ರೇ ಯುಯುತ್ತವಃ ಎ ಯುದ್ಧಮಿಚ್ಛಂತ 
ಏವ ಸಮವೇತಾಃ- ಮಿಲಿತಾಃ ಸಂತೋ ಮಾಮಕಾಃ- ಮದೀಯಾಃ 
ದುರ್ಯೋಧನಾದಯಃ, ಪಾಂಡವಾಶ್ಚ ಹೇ ಸಂಜಯ ಕಿಮಕುರ್ವತ "ಇತಿ' 


1."ಸಾಧನೋಕ್ತೀಃ' - ಕ. 


ಗೀತಾವಿವೃತಿ 


ಇತಿಶಬೋ ಯೋಜ್ಞ್ಞ 1 ಪಾಂಡವಾನಾಂ ಭಗವತ್ಲಿಯತ್ತಂ ಸರ್ವಸಾಕ್ಷಿ- 
೦ ಲೆ ಆ ವ 


ಕಮಪ್ಯಜಾನನ್‌ ದೃತರಾಷ್ಟ್ರ ಸಪುತ್ರಾಣಾಂ ವಿಜಯವಿವಿದಿಷಯಾ ಸಂಜಯಂ 
ಪಪ್ರಚ್ಛೇತ್ಯರ್ಥಃ 111 ॥ 


ಅನುವಾದ - ಧರ್ಮಸಾಧನ ಭೂಮಿಯಾದ ಕುರುಕ್ಷೇತ್ರದಲ್ಲಿ , ಯುಯುತ್ಸವಃ 
ಯುದ್ಧವನ್ನು ಅಪೇಕ್ಬಿಸುವವರಾಗಿಯೇ, ಸಮವೇತಾಃ ಎ ಸೇರಿರುವವರಾದ, ಮಾಮಕಾಃ- 
ನನ್ನವರಾದ ದುರ್ಯೋಧನಾದಿಗಳು ಮತ್ತು ಪಾಂಡವರು, ಸಂಜಯನೇ ! ಏನು ಮಾಡಿದರು? 
ಎಂದು (ಧೃತರಾಷ್ಟ್ರನು ಪ್ರಶ್ನಿಸಿದನು) (ಮೂಲದಲ್ಲಿಇಲ್ಲದ) "ಇತಿ' ಎಂಬ ಶಬ್ದವನ್ನು ಸೇರಿಸಿ 
ಕೊಳ್ಳಬೇಕು. (ಯೋಜಿಸಬೇಕು) ಪಾಂಡವರು ಶ್ರೀಕೃಷ್ಣನಿಗೆ ಪ್ರಿಯರಾದವರು (ಆದ್ದರಿಂದ 
ಅವರೆ ಜಯಶಾಲಿಗಳಾಗುತ್ತಾರೆ.) ಎಂಬ ವಿಷಯವು ಸರ್ವವಿದಿತವಾದುದು. ಆದರೂ ಅದನ್ನು 
ಅರಿಯದ ಧೃತರಾಷ್ಟ್ರನು ತನ್ನ ಮಕ್ಕಳಾದ ದುರ್ಯೋಧನಾದಿಗಳು ಯುದ್ಧದಲ್ಲಿ 


ಗೆಲ್ಲಬಹುದೇನೋ ಎಂದು ತಿಳಿಯುವ ಆಸೆಯಿಂದ ಸಂಜಯನನ್ನು ಪ್ರಶ್ನೆ ಮಾಡಿದನು. ಎಂದು 
ಭಾವ. ॥ 1 ॥ 


ಆತಂಕದಲ್ಲಿ ಕಲಿ ದುರ್ಯೋಧನ 
ಸಂಜಯ ಉವಾಚ- 


ದೃಷ್ಟಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಟ 
ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್‌ 2 


ಅರ್ಥ- ಸಂಜಯ ಹೇಳಿದನು. ವ್ಯೂಹರಚನೆ ಮಾಡಿ ನಿಲ್ಲಿಸಲಾಗಿದ್ದ ಪಾಂಡವರ ಸೇನೆ 


ಯನ್ನು ನೋಡಿ, ರಾಜನಾದ ದುರ್ಯೋಧನನು ದ್ರೋಣಾಚಾರ್ಯರ ಬಳಿ ಬಂದು ಹೀಗೆ 
ಹೇಳಿದನು. 


ಧೃತರಾಷ್ಟ್ರಪ್ರಶ್ನಸ್ಯ ಸಂಜಯ ಉತ್ತರಮುಕ್ತವಾನಿತ್ಯಾಹ ವೈಶಂಪಾಯನೋ 
ಜನಮೇಜಯಂ ಪ್ರತಿ ಸಂಜಯ ಉವಾಚ ಇತ್ಯಾದಿನವಭಿಃ ಶ್ಲೋಕೈಃ 1 


ದುರ್ಯೋಧನಕೃತವ್ಯಾಪಾರಮ್‌ ಆಹ- ದೃಷ್ಟ್ವೇತ್ಯಾದಿನಾ ॥ ದುರ್ಯೋಧನಸ್ತು 
ರಾಜಾ, ತದಾ- ಯುದ್ದಾರ್ಥಂ ಮಿಲಿತಸಮಯೇ, ವ್ಯೂಢಂ- ವ್ಯೂಹಾತ್ಮನಾ 
ರಚಿತಂ, ಪಾಂಡವಸ್ಸೆನ್ಯಂ ದೃಷ್ಟ್ವಾತು- ದೃಷ್ಟ್ವೈವ ಇತಿ ವಾ ತೋರನ್ಹಯಃ 1 


೪ ಬದಲ 
ದ್ರೋಣಾಚಾರ್ಯಸಮೀಪಮಾಗತ್ಯ ವಚನಮುವಾಚ ॥ 2 ॥ 


ಅಧ್ಯಾಯ 1 ಶಿ 


ಅನುವಾದ - ಸಂಜಯ ಉವಾಚ ಎಂಬಲ್ಲಿಂದ ಮುಂದೆ ಒಂಬತ್ತು ಶ್ಲೋಕಗಳಿಂದ 
ಧೃತರಾಷ್ಟನ ಪ್ರಶ್ನೆಗೆ ಸಂಜಯನು ಉತ್ತರಿಸಿದನು, ಎಂದು ವೈಶಂಪಾಯನರು ಜನಮೇಜಯ 
ರಾಜನನ್ನು ಕುರಿತು ಹೇಳಿದರು. 

ದುರ್ಯೋಧನನ ವ್ಯಾಪಾ ಪಾರವನ್ನು (ಕಾರ್ಯವನ್ನು) "ದೃಷ್ಟ್ವಾ' ಇತ್ಯಾದಿ ಶ್ಲೋಕಗಳಿಂದ 
ಸಂಜಯನು ಹೇಳಿದನು. ರಾಜನಾದ ಚರ ಜಟ ಯುದ್ಧಕ್ಕಾಗಿ ಸೇರಿದ 
ಸಮಯದಲ್ಲಿ ವ್ಯೂಹಾಕಾರವಾಗಿ ರಚಿಸಿದ ಪ ಪಾಂಡವರ ಸೃನ್ಯವನ್ನು ನೋಡಿದೊಡನೆಯೇ 
ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ರೀತಿಯಾಗಿ ಹೇಳಿದನು. ॥ 2 |! 

ವಿವರಣೆ- ಮೂಲಶ್ಲೋಕದಲ್ಲಿರುವ "ತು' ಎಂಬ ಅವ್ಯ ಯವನ್ನು ಶ್ರೀರಾಯರು ಎರಡು ಕಡೆ 
ಅನ್ವಯಿಸಿದ್ದಾರೆ. "ಮರ್ಯೋದಧನಸ್ತು' ದುರ್ಯೋಧನನಾದರೂ , ಎಂದು ಒಂದನೆಯ ಬಾರಿ 
ಅನ್ವಯ. "ದೃಷ್ಟ್ಟೈವ 'ನೋಡಿದ ಕೂಡಲೇ ಎಂದು ಎರಡನೆಯ ಬಾರಿ ಅನ್ನಯ. ಎರಡು ರೀತಿ 
ಯಾಗಿಯೂ ಅನ್ವಯಿಸಬಹುದು. 


ಪಶೈ ತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಮೂಮ್‌ | 
ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ 

ಅರ್ಥ- ನಿಮ್ಮ ಶಿಷ್ಯನೂ ಬುದ್ದಿವಂತನೂ ಆದ ದ್ರುಪದನ ಮಗನಾದ ದೃಷ್ಟದ್ಯುಮ್ನ ನಿಂದ 
ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟ ಇ ಚುಕ್‌ ದೊಡ್ಡಸೈನ್ಯವನ್ನು ನೋಡಿರಿ. 


11 3 11 


ತದ್ದಚನಮೇವ ಅನುವದತಿ ಸಂಜಯಃ | ಪಶ್ಯ ಪತೌಮ್‌ ಇತ್ಯಾದಿನಾ | ಹೇ 
ಆಚಾರ್ಯ । ತವ ಶಿಷ್ಯೇಣ ಧೀಮತಾ ಧೃಷ್ಟದ್ಯು ಮ್ನೇನ ವ್ಯೂಢಾಂ ಪಾಂಡು 
ಪುತ್ರಾಣಾಂ ಏತಾಂ ಮಹತೀಂ ಚಮೂಂ - ಸೇನಾಂ ಪಶ್ಯ Il 3 1 


ಅನುವಾದ - ಆ ಮಾತನ್ನೇ ಸಂಜಯ "ಪಶ್ಯೈತಾಂ' ಇತ್ಯಾದಿ ಶ್ಲೋಕಗಳಿಂದ 


ಅನುವಾದಿಸುತಾನೆ. ಆಚಾರ್ಯರೇ ! ತಮ್ಮ ಶಿಷ್ಯನಾದ, ಬುದ್ಧಿವಂತನಾದ ಧೃಷ್ಟದ್ಯುಮ್ನನಿಂದ 
ವ್ಯೂಹಾಕಾರವಾಗಿ ನಿಲ್ಲಿಸಲ್ಟಟ್ಟಪಾಂಡವರ ಈ ದೊಡ್ಡಸ್ಥೆನ್ಯವನ್ನು ನೋಡಿರಿ ॥ 3 ॥ 


ಪಾಂಡವರ ಸೈನ್ಯದ ಬಲ ಸಂಕೀರ್ತನೆ 


ಅತ್ರ ಶೂರಾ ಮಹೇಷ್ವಾಸಾ ಭೀಮಾರ್ಜುನಸಮಾ ಯುಧಿ | 
ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ 11 4 || 


ಗೀತಾವಿವೃತಿ 


ಧೃಷ್ಟಕೇತುಶ್ಟೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್‌ ।ಟ 
ಪುರುಜಿತ್ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ 11 5 ॥ 


ಅರ್ಥ - ಈ ಸೈನ್ಯದಲ್ಲಿಧನುರ್ಧಾರಿಗಳೆನಿಸಿದ ಮತ್ತು ಯುದ್ಧದಲ್ಲಿ ಬೀಮಾರ್ಜುನರಿಗೆ 
ಸಮರೆನಿಸಿದ, ಅನೇಕಮಂದಿ ಪರಾಕ್ರಮಿಗಳು ಇದ್ದಾರೆ. ಮಹಾರಧಿಕರಾದ ಸಾತ್ಯಕೆ, 
ಎರಾಟರಾಜ, ದ್ರುಪದರಾಜ, ವೀರರಾದ ಧೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಷಶ್ರೆ ಷ್ಠ 
ರಾದ ಪುರುಜಿತ್‌, ಕುಂತಿಭೋಜ, ಶೈಬ್ಯ. 


ಅತ್ರ ಸೇನಾಯಾಂ ಮಹೇಷ್ಟ್ವಾಸಾಃ- ಮಹಾಧಾನುಷ್ಕಾಃ ಯುಧಿ 
ಭೀಮಾರ್ಜುನಸಮಾಃ ಶೂರಾಃ ಸಂತಿ | ತೇ ಕ ಇತ್ಯತ ಆಹ- ಯುಯುಧಾನ 
ಇತ್ಯಾದಿನಾ । ಮಹಾರಥ ಇತಿ ಪ್ರತ್ಯೇಕಮನ್ನೇತಿ ॥ 4 ॥1 


ವೀರ್ಯವಾನಿತಿ ವಿಶೇಷಣಂ ನರಪುಂಗವೋ ನರಶ್ರೇಷ್ಠ ಇತ್ಯಪಿ 
ತ್ರಯಾಣಾಮ್‌ ॥ 5 ॥ 


ಅನುವಾದ - ಅತ್ರ ಸೇನಾಯಾಂ - ಈ ಸೇನೆಯಲ್ಲಿ ಮಹೇಷ್ವಾಸಾಃ - ಮಹಾ 
ಧನುರ್ಧಾರಿಗಳಾದ, ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರಾದ ಪರಾಕ್ರಮಶಾಲಿಗಳು 
ಇದ್ದಾರೆ. ಅವರು ಯಾರೆಂಬುದನ್ನು "ಯುಯುಧಾನ 'ಎಂಬಲ್ಲಿಂದ ಹೇಳಿದ್ದಾರೆ. ಮಹಾರಥಃ 
ಎಂಬ ವಿಶೇಷಣವು ಪ್ರತ್ಯೇಕ ಪ್ರತ್ಯೇಕವಾಗಿ ಎಲ್ಲರಿಗೂ ಅನ್ನಯವಾಗುತ್ತದೆ. 11411 


ಅನುವಾದ - ವೀರ್ಯವಾನ್‌ ಎಂಬ ವಿಶೇಷಣವು ಮತ್ತು ನರಪುಂಗವಃ - ನರಶ್ರೇಷ್ಠ: 
ಎಂಬ ವಿಶೇಷಣವು ಮೂವರಿಗೂ ವಿಶೇಷಣವಾಗಿದೆ ॥ 5 || 


ವಿವರಣೆ- ಯುಯುಧಾನ (ಸಾತ್ಯಕಿ) ವಿರಾಟರಾಜ, ಮುಂತಾದವರೆಲ್ಲರೂ ಮಹಾರಥ 
ರಾಗಿದ್ದಾರೆ. ಧೃಷ್ಟಕೇತು, ಕಾಶಿರಾಜ, ಮತ್ತು ಚೇಕಿತಾನ ಈ ಮೂವರು ಮಹಾಪರಾಕ್ರಮ 
ಶಾಲಿಗಳಾಗಿದ್ದಾರೆ. ಪುರುಜಿತ್‌, ಕುಂತಿಭೋಜ ಮತ್ತು ಶೈಬ್ಯ ಈ ಮೂವರೂ ನರಶ್ರೇಷ್ಠರಾಗಿ 


ದ್ದಾರೆ. ಹೀಗೆ ಮಹಾರಥ, ವೀರ್ಯವಾನ್‌, ಮತ್ತು ನರಶ್ರೆ ಷ್ಠ ಈ ಮೂರು ವಿಶೇಷಣಗಳನ್ನು 
ಅನ್ಹಯಿಸಬೇಕು. 


ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್‌ । 
ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ Il 61 


ಅರ್ಥ - ಪರಾಕ್ರಮಿಯಾದ ಯುಧಾಮನ್ಯು ಮತ್ತು ಶಕ್ತಿಶಾಲಿಯಾದ ಉತ್ತಮೌಜಸ್‌ 
ಸುಭದ್ರೆಯ ಮಗನಾದ ಅಭಿಮನ್ಯು ಮತ್ತು ದ್ರೌಪದಿಯ ಮಕ್ಕಳು, ಇವರೆಲ್ಲರೂ 


ಅಧ್ಯಾಯ | 7 


ಮಹಾಪರಾಕ್ರಮಶಾಲಿಗಳು. ಮತ್ತು ಮಹಾರಥರು. ಏಕಾಂಗಿಯಾಗಿ ಹತ್ತುಸಾವಿರಮಂದಿ 
ಧನುರ್ಧಾರಿಗಳೊಂದಿಗೆ ಹೋರಾಡಬಲ್ಲಶಸ್ವಾಸ್ತಪ್ರವೀಣರು. 


ಮಹಾರಥತ್ತಂ ನಾಮ- 
“ಏಕೋ ದಶಸಹಸ್ರಾಣಾಂ ಯೋಧಯೇದ್ಯಃ ಸ ಧನಿನಾಂ | 
ಶಸ್ತ್ರಪಾಸ್ತ್ರಪ್ರವೀಣಶ್ಚ ಮಹಾರಥ ಅತಿ ಸ್ಮೃತಃ ॥ ' 
(ಉದ್ಯೋ. ಪರ್ವ-5.168.141) 


ಇತ್ಯುಕ್ತರೂಪಮ್‌ | ವಿಕ್ರಾಂತಃ- ಪರಾಕ್ರಮವಾನ್‌ | ಸೌಭದ್ರಃ- ಅಭಿಮನ್ಯುಃ। 
ದ್ರೌಪದೇಯಾಃ- ದ್ರೌಪದೀಪತ್ರಾಃ ॥ 6 ॥ 
ಅನುವಾದ- "ಮಹಾರಥ ' ಎಂದರೆ- ಏಕಾಂಗಿಯಾಗಿ ಹತ್ತುಸಾವಿರ ಧನುರ್ಧಾರಿಗಳ 
ಜೊತೆಯಲ್ಲಿ ಹೋರಾಡಬಲ್ಲ, ಶಸ್ತಾಸ್ತ್ರಗಳಲ್ಲಿಮತ್ತು ಶಾಸ್ತ್ರಗಳಲ್ಲಿ ಪ್ರಾವೀಣ್ಯವನ್ನು ಪಡೆದವನು 
ಎಂಬುದಾಗಿ ಉದ್ಯೋಗಪರ್ವದಲ್ಲಿ ಹೇಳಿದಂತೆ ತಿಳಿಯಬೇಕು. ವಿಕ್ರಾಂತಃ- ಪರಾಕ್ರಮ 
ಶಾಲಿಯು. ಸೌಭದ್ರಃ- ಅಭಿಮನ್ಯುವು, ದ್ರೌಪದೇಯಾಃ- ದ್ರೌಪದಿಯ ಮಕ್ಕಳು. ॥ 6 || 


ಸಾವಿಗೆ ಸಿದ್ದರಾದ ಎನ್ನವರು 
ಅಸ್ಥಾಕಂ ತು ವಿಶಿಷ್ಟಾ ಯೇ ತಾನ್ನಿಬೋಧ ದ್ವಿಚೋತ್ತಮ 1 
ನಾಯಕಾ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್‌ ಬ್ರವೀಮಿ ತೇ 171 
ಭವಾನ್‌ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ | 
ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮವತ್ತಿಸ್ತಥೈವ ಚ 1181 


ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತಜೀವಿತಾಃ | 
ನಾನಾಶಸ್ತಪ್ರಹರಣಾಃ ಸರ್ವೇ ಯುದ್ಧವಿಶಾರದಾಃ Il 9 I 


ಅರ್ಥ- ಬ್ರಾಹ್ಮಣೋತ್ತಮರಾದ ದ್ರೋಣಾಚಾರ್ಯರೇ ! ನಮ್ಮಲ್ಲಿ ಬಲಷ್ಕರಾದವರು 
ಮತ್ತು ನನ್ನ ಸೈನ್ಯದ ನಾಯಕರು ಯಾರು ಯಾರೆಂದು ತಿಳಿದುಕೊಳ್ಳಿ. ನಿಮ್ಮ ಸರಿಯಾದ 
ತಿಳುವಳಿಕೆಗಾಗಿ ಅವರ ಹೆಸರನ್ನು ಹೇಳುತ್ತೇನೆ. ॥17 | 

ಪೂಜ್ಯರಾದ ತಾವು, ಭೀಷ್ಮಾಚಾರ್ಯರು, ಕರ್ಣ, ಯುದ್ಧದಲ್ಲಿ ಜಯಶೀಲರಾದ 
ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ವಿಕರ್ಣ ಹಾಗೆಯೇ ಭೂರಿಶ್ರವ ॥ 8 ॥। 


ಗೀತಾವಿವೃತಿ 


ಮತ್ತು ಇನ್ನುಳಿದ ಅನೇಕರು. ಇವರೆಲ್ಲರೂ ಮಹಾಪರಾಕ್ರಮಿಗಳೇ, ನನಗಾಗಿ ಪ್ರಾಣದ 


ಹಂಗು ತೊರೆದು ಹೋರಾಡುವವರು. ನಾನಾವಿಧ ಶಸ್ತಾಸಜ್ಞಾನ ಉಳ್ಳವರು. ಎಲ್ಲರೂ 
ಯುದ್ಧಕಲೆಯಲ್ಲಿನಿಪುಣರು |9| 


ಅಸ್ಮಾಕಂ ತಿಶಿ ಪಾಂಡವವ್ಯಾವರ್ತಕಸ್ತುಶಬ್ಬಃ | ಅಸ್ಮಾಕಂ ಸಂಬಂಧಿನೋ, 
ವಿಶಿಷ್ಟಾ ಎ ಬಲಿಷ್ಟಾಃ, ಮಮ ಸೈನ್ಯಸ್ಯ ನಾಯಕಾಃ - ನೇತಾರೋ ಯೇ ತಾನ್‌ 
ನಿಬೋಧ - ಬುದ್ಧಿಸ್ಟಾನ್‌ ಜಾನೀಹಿ | ತೇ - ತವ ಸಮ್ಯಗ್‌ ಜ್ಞಾನಾರ್ಥಂ ತಾನ್‌ 
ಬ್ರವೀಮಿ । ದ್ವಿಜೋತ್ತಮ ಇತ್ತಾ ಚಾರ್ಯಸಂಬೋಧನಮ್‌ ॥ 7 ॥ 


ಅನುವಾದ - ಪಾಂಡವರ ಸಿ ್ರಿನ್ಯವನ್ನು ವ್ಯಾವೃತ್ತಿಗೊಳಿಸಲು "ಅಸ್ಥಾಕಂತು' ಎಂಬಲ್ಲಿ "ತು' 
ಶಬ್ದವನ್ನು ಬಳಸಲಾಗಿದೆ. ನಮ್ಮ ಸಂಬಂಧಿಗಳಾದವರು (ನಮ್ಮವರಾದ) ಎಶಿಷ್ಟಾಃ- ಬಲಿಷ್ಠ 
ರಾದವರು ನನ್ನ ಸೈನ್ಯದ, ನಾಯಕಾಃ- ನೇತಾರರಾದವರು (ಮುನ್ನಡೆಸಿದವರಾದ) ಯೇ- 
ಯಾರಿರುವರೋ. ತಾನ್‌- ಅವರನ್ನು, ನಿಬೋಧ ಎ ಬುದ್ದಿಗೆ ತಂದುಕೊಳ್ಳಿ. ತೇ - ನಿಮ್ಮ 
ಸಮ್ಯಗ್‌ ಜ್ಞಾನಾರ್ಥಂ- ಸರಿಯಾದ. ತಿಳುವಳಿಕೆಗಾಗಿ, ತುನ್‌- ಅವರ ಹೆಸರುಗಳನ್ನು, 


ಬ್ರವೀಮಿ: ಹೇಳುತ್ತೇನೆ. 'ದ್ವಿಜೋತ್ತಮ' ಎಂಬುದು ದ್ರೋಣಾಚಾರ್ಯರಿಗೆ ಸಂಬೋಧನ. 
ಪೂಜ್ಯರಾದ ದ್ರೋಣ ೨`ೀಣಾಚಾರ್ಯರೇ | ಎಂದು ಅರ್ಥ. 117 ॥ 


ತಾನಾಹ- ದ್ವಾಭ್ಯಾಂ ಭವಾನಿತ್ಯಾದಿನಾ । ಸಮಿತಿಂಜಯಃ-ಯುದ್ದೇ 
ಜಯಶೀಲ; | ಸೌಮದತ್ತಿಃ- ಸೋಮದತ್ತಸುತೋ ಭೂರಿಶ್ರವಾಃ ॥ 8 ॥ 


ಅನುವಾದ - ಆ ನಾಯಕರುಗಳ ಹೆಸರನ್ನು "ಭವಾನ್‌' ಇತ್ಯಾದಿ ಎರಡು ಶ್ಲೋಕಗಳಿಂದ 


ಹೇಳಿದ್ದಾರೆ. ಸಮಿತಿಂಜಯಃ- ಯುದ್ಧದಲ್ಲಿ ಜಯಶೀಲನಾದವನು. ಸೌಮದತ್ತಿಃ- 
ಸೋಮದತ್ತನ ಮಗನಾದ ಭೂರಿಶ್ರವ || i || 


ಶೂರಾ ಏವೇತಿ ವಾ ಮದರ್ಥ ಏವೇತಿ ವಾತsವಧಾರಣಾನ್ನಯಃ 
ತ್ಯ ಕ್ರಜೀವಿತಾಃ - ಪ್ರಾ ಣತ್ಯಾ ಗೇಕ ್ಸಿತನಿಶ್ಚಯಾ ಅತ ರ್ಥಃ 1 ಪ್ರಹ್ರಿಯಂತೇ ಎಏಭರಿತಿ 


ಪ್ರಹರಣಾನಿ- ಅಸ್ಟ್ರಾಣಿ | ನಾನಾವಿಧಾನಿ ಶಸ್ತ್ರಾಣಿ ಯೇಷಾಂ ತೇ ನಾನಾ- 
ಶಸ್ತ್ರಪ್ರ ಹರಣಾಃ | ಯುದ್ಧವಿಶಾರದಾ:- ಯುದ್ಧಕುಶಲಾಃ 11 9 ॥| 


ಅನುವಾದ - ಎಲ್ಲರೂ ಶೂರರೇ | ಆಗಿದ್ದಾರೆ. ಅಥವಾ ಎಲ್ಲರೂ ನನಗಾಗಿಯೇ 
ಪ್ರಾಣತ್ಯಾಗಮಾಡಲು ಸಿದ್ದರಾಗಿದ್ದಾರೆ. ಹೀಗೆ ಎರಡು ರೀತಿಯಾಗಿ ಅವಧಾರಣಾರ್ಥಕ "ಚ' 
1. "ಶಸ್ತ್ರಾಣಿ ಅಸ್ಟಾಣಿ ಚ ' 


ಅಧ್ಯಾಯ | 9 


ಎಂಬ ಶಬ್ದಕ್ಕೆ ಅನ್ವಯ ಹೇಳಬೇಕು. ತ್ಯಕ್ತಜೀವಿತಾಃ- ಪ್ರಾಣತ್ಯಾ ಗ ಮಾಡಲು ನಿಶ್ಚಯಿಸಿ 
ದವರು. ಪ್ರಹರಣಾನಿ- ಅಸ ಸ್ವಗಳು. ನನರ ಶಸ್ತ್ರಗಳು ಮತ್ತು ಅಸ್ತಗಳುಳ್ಳವರು. 
(ನಾನಾ ವಿಧವಾದ ಶಸ್ಟಾಸ ಗಳನ್ನು ಬಲ್ಲವರು) ಯುದ್ಧವಿಶಾರದಾಃ- ಯುದ್ಧದಲ್ಲಿ ಕುಶಲ 
ರಾದವರು. ॥। 9 ॥| 


ವಿವರಣೆ- ಮೂಲದಲ್ಲಿ ಅವಧಾರಣಾರ್ಥಕವಾದ "ಏವ ' ಶಬ್ದವು ಇಲ್ಲ. ಆದರ 
ರಾಯರು. "ಏವ ' ಎಂಬ ಶಬ್ದಕ್ಕೆ ಎರಡು ರೀತಿಯಾಗಿ ಅನ್ವಯವನ್ನು ತೋರಿಸಿದ್ದಾರೆ. ಆದ್ದರಿಂದ 
ಮೂಲದಲ್ಲಿರುವ “ಚ' ಶಬ್ದಕ್ಕೆ "ಏವ' ಎಂದು ಅರ್ಥಮಾಡಿ. ಆ "ಏವ ಶಬ್ದಾರ್ಥ 
ಅವಧಾರಣವನ್ನು' ಎರಡು ರೀತಿ ಅನ್ಹಯಿಸ ಬೇಕು . ಇದು ರಾಯರಿಗೆ ಸಮ್ಮತ ಎನಿಸುತದೆ. 


'ಪ್ರಹ್ರಿಯಂತೇ ಏಭಿರಿತಿ ಪ್ರಹರಣಾನಿ ಅಸ್ತ್ರಾ ಣಿ' ಯಾವವುಗಳಿಂದ ಶತ್ರುಗಳು ಚೆನ್ನಾಗಿ 
ನಾಶ ಮಾಡಲಡುತ್ತಾರೆಯೋ ಅವುಗಳು ಪ್ರ ಹರಣಗಳು ಎಂದರೆ ಅಸ್ಪಗಳು. "ನಾನಾ ವಿಧಾನ 
ಶಸ್ತ್ರಾಣಿ ಪ್ರಹರಣಾನಿ ಚ ಯೇಷಾಂ ತೇ ನಾನಾಶಸ್ತಪ್ರ ಹರಣಾಃ' ನಾನಾ ವಿಧವಾದ ಶಸ್ತ್ರಗಳು 
ಮತ್ತು ಅಸ್ತಗಳು ಯಾರಿಗೆ ಇವೆಯೋ (ಸ್ಥಾಧೀನವಾಗಿ ಇವೆಯೋ) ಅವರು ನಾನಾಶಸ್ತ 

ಪ್ರಹರಣರು. ಬಾಣದಲ್ಲಿ ದೇವತೆಗಳನ್ನು ಅಭಿಮಂತ್ರಿಸಿ, ಆಹ್ವಾನಿಸಿ, ಆ ದೇವತೆಯನ್ನು 
ಪ್ರಾರ್ಥಿಸಿ ಬಿಡುವ ಬಾಣಗಳಿಗೆ "ಅಸ್ವಗಳು' ಎನ್ನುತ್ತಾರೆ. ಅಭಿಮಂತ್ರಿಸದೇ ಪ್ರಯೋಗಿಸುವ 
ಬಾಣಗಳಿಗೆ "ಶಸ್ತ್ರ ಎನ್ನುತ್ತಾರೆ. 


ಭೀಷ್ಮರ ರಕ್ಷೆ ಸಾಲದು - ಬಲಭೀಮನ ರಕ್ಷೆಗೆ ಇಲ್ಲ ಅಪಜಯ 


ಅಪರ್ಯಾಪ್ತಂ ತದಸ್ಥಾಕಂ ಬಲಂ ಭೀಷ್ಮಾಭಿರಕ್ಷಿತಮ್‌ 
ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಕಿತಮ್‌ 11 10 ॥| 
ಅರ್ಥ- (ದುರ್ಯೋಧನನ ಅನಿಸಿಕೆ) ಭೀಷ್ಠರಿಂದ ರಕ್ಷಿಸಲ್ಪಟ್ಟ ಹಿಂದ ಹೇಳಿದ ಬಲಿಷ್ಠ 
ನಾಯಕರಿಂದ ಕೂಡಿದ ನಮ್ಮಸೇನೆಯು ಪಾಂಡವರನ್ನು ಗೆಲ್ಲಲು ಸಮರ್ಥವಾಗಲಾರದೆಂದು 
ನನಗೆ ಅನಿಸುತ್ತದೆ. ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವರ ಈ ಸೇನೆಯು ಮಾತ್ರ ನಮ್ಮನ್ನು 
ಗೆಲ್ಲಲು ಸಮರ್ಥವಾದೀತೆಂದು ನನಗೆ ಅನಿಸುತ್ತಿದೆ. ॥1 10 ॥ 


ಬಲದಯೇ ಬಲಿಷಪರಿಗಣನೇ ಪಾಂಡವವಿಜಯೇ ಮಮ ಸಂದೇಹೋಲಸ್ತಿ । 
ತತೋ ಭವದಾದಯಃ ಸರ್ವೇ ಬಹುಸನ್ನದ್ದಾ ಭವಂತ್ಲಿತಿ ಭಾವೇನಾಹ- 
ಅಪರ್ಯಾಪ್ಪಮಿತಿ ॥ ಸೇನಾಪತಿಭೂತಭೀಷ್ಠಾಭಿರಕ್ಷಿತಮ್‌ ಅಸ್ಮಾಕಂ ತತ್‌ - 
ಪ್ರಾಗುಕ್ತ್ಷಬಲಿಷ್ನೋಪೇತಂ ಬಲಮ್‌ ಅಪರ್ಯಾಪ್ಪಂ - ಹಾಂಡವಜಯೇ ನ 


- ಗೀತಾಎವೃತಿ 


ಸಮರ್ಥಂ ಪ್ರತೀಯತೇ । ಭೀಮಾಭಿರಕ್ಷಿತಮಿದಂ - ಪಾಂಡವಾನಾಂ ಬಲಂ ತು 
ಪರ್ಯಾಪ್ತಮ್‌ - ಅಸ್ಥದ್ದಿಜಯೇ ಶಕ್ತಂ ಪ್ರತೀಯತೇ ॥। 10 ॥ 


ಅನುವಾದ - ಎರಡೂ ಸೈನ್ಯಗಳಲ್ಲಿರುವ ವೀರರನ್ನು ಗಮನಿಸಿದಾಗ ಪಾಂಡವರನ್ನು ನಾವು 
ಗೆಲ್ಲುವುದರಲ್ಲಿ ನನಗೇನೋ ಸಂದೇಹವೇ ಇದೆ. ಆದ್ದರಿಂದ ನೀವೆಲ್ಲರು ಬಹಳ ಸನ್ನದ್ಧರಾಗಿ 


ಇರಬೇಕಾಗುತ್ತದೆ ಎಂಬ ಅಭಿಪ್ರಾಯದಿಂದ ದುರ್ಯೋಧನನು ಮುಂದಿನ "ಅಪರ್ಯಾಷ್ಪಂ' 
ಎಂಬ ಶ್ಲೋಕವನ್ನು ಹೇಳುತ್ತಾನೆ. 


ಸೇನಾಪತಿಗಳಾದ ಭೀಷ್ನರಿಂದ ರಕ್ಷಿತವಾದ, ಹಿಂದೆ ಹೇಳಿದ ಬಲಿಷ್ಠರಿಂದ ಕೂಡಿದ ನಮ್ಮ ಆ 
ಸೈನ್ಯವು. ಅಪರ್ಯಾಪ್ರಂ ಎ ಪಾಂಡವರನ್ನು ಗೆಲ್ಲಲು ಸಮರ್ಥವಾಗಲಾರದು ಎಂದು ನನಗೆ 
ಅನಿಸುತ್ತಿದೆ. ಭೀಮಸೇನನಿಂದ ರಕ್ಷಿತವಾದ ಈ ಪಾಂಡವರ ಸೇನೆಯಾದರೂ ಪರ್ಯಾಪ್ಪಂ- 
ನಮ್ಮನ್ನು ಗೆಲ್ಲಲು ಸಮರ್ಥವಾಗಿದೆ ಎಂದು ನನಗೆ ಅನಿಸುತ್ತದೆ. 


ಭೀಷ್ಮನ ಶಂಖನಾದ 


ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ॥ 
ಭೀಷ್ಠಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹ 11111 


ಅರ್ಥ- ಆದ್ದರಿಂದ ಭೀಷ್ಮರು ಶತ್ರುಗಳೊಡನೆ ಯುದ್ಧ ಮಾಡುತ್ತಿರುವಾಗ 


ಯಾರಾದರೂ ಶತ್ರು ಗಳು ಬಂದು ಹಿಂದಿನಿಂದ ಅವರನ್ನು ಹೊಡೆಯದಂತೆ ನೀವೆಲ್ಲರೂ 


ವ್ಯೂ ಹ ಪ್ರವೇಶ ದ್ವಾರಗಳಲ್ಲಿ ಓ (ಮಾರ್ಗಗಳಲ್ಲಿ) ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ದೃ ಢವಾಗಿ ನಿಂತು 
ಭೀಷ್ಟರನ್ನು ರಕ್ಷಿಸಿರಿ. 11 || 


ಹಿ = ಯಸ್ಥಾದೇವಮತೋ ಭವಂತಃ ಸರ್ವ ಏವ ಸರ್ವೇಷ್ಟಯನೇಷು - 
ವ್ಯೂಹಪ ಸ್ರವೇಶಮಾರ್ಗೇಷು ಯಥಾಭಾಗಮವಸ್ಥಿತಾಃ ದ ಸಸ್ತರಣಭೂಮಿ- 
ಸ್ಥಾನೇಷು ದ್ಧ ್ರಢಮವಸ್ಥಿತಾಃ ಸಂತಃ ಭೀಷ್ಠಮೇವಾಭಿರಕ್ಷಂತು | ಹ ಟರ್ಯುಧ್ಯ- 
ಮಾನೋ ಭೀಷ್ಮಃ ಪೃಷ್ಠತೋರರಿಭಿರ್ಯಥಾ ನ ಹನ್ಯತೇ ತಥಾ ರಕ್ಬಂತ್ಸಿತಿ 
ದ್ರೋಣಾಚಾರ್ಯಮುಕ್ತಾ ಆ ಎಷಸಾದ ॥ 11 ॥ 


ಅನುವಾದ - ಹಿ = ಹಿಂದೆ ಹೇಳಿದ ಕಾರಣದಿಂದ ನೀವೆಲ್ಲರೂ, ಸರ್ವೇಷು 


ಅಯನೇಷು - ಎಲ್ಲ ವ್ಯೂಹ ಪ್ರವೇಶ ಮಾರ್ಗಗಳಲ್ಲಿ (ದ್ವಾರಗಳಲ್ಲಿ) ಯಥಾಭಾಗ- 
ಮವಸ್ಥಿತಾಃ - ನಿಮ್ಮ ನಿಮ್ಮ ಯುದ್ಧರಂಗದ ಸ್ಥಳಗಳಲ್ಲಿ ದೃಢವಾಗಿ ನಿಂತಿರುವವರಾಗಿ 
ಭೀಷ್ಮಾಚಾರ್ಯರನ್ನೇ ರಕ್ಷಿಸಿರಿ. ಸೇನಾಪತಿಗಳಾದ ಭೀಷ್ಮರು ಶತ್ರುಗಳ ಜೊತೆಯಲ್ಲಿ 


ಅಧ್ಯಾಯ 1 11 


ಕಾದಾಡುತ್ತಿರುವಾಗ ಹಿಂದಿನಿಂದ ಯಾರಾದರೂ ಶತ್ರುಗಳು ಬಂದು ಅವರನ್ನು ಹಿಂಸಿಸದಂತೆ 
ಜಾಗರೂಕರಾಗಿ ಅವರನ್ನು ರಕ್ಷಿಸಿರಿ ಎಂದು ಆಚಾರ್ಯ ದ್ರೋಣರನ್ನು ಕುರಿತು ಹೇಳಿ 
ದುರ್ಯೋಧನನು ಸುಮ್ಮನಾದನು. (ವಿರಮಿಸಿದನು) ॥ 11 || 


ತಸ್ಯ ಸಂಜನಯನ್‌ಹರ್ಷಂ ಕುರುವೃದ್ಧಃ ಪಿತಾಮಹಃ । 
ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದಧ್ಮೌ ಪ್ರತಾಪವಾನ್‌ 11 12 ॥ 


ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕಗೋಮುಖಾಃ | 

ಸಹಸೈವಾಭ್ಯ ಹನ್ಯಂತ ಸ ಶಬ್ದಸ್ತುಮುಲೋತಭವತ್‌ 11 13 ॥ 
ಶ್ರೀಕೃಷ್ಣಾರ್ಜುನರ ಶಂಖನಾದ ಮೊಳಗಿತು 

ತತಃ ಶ್ವೇತಹಯೈರ್ಯುಕ್ತ್ರೇ ಮಹತಿ ಸ್ಕಂದನೇ ಸ್ಥಿತೌ | 

ಮಾಧವಃ ಪಾಂಡವಶ್ಚೈವ ದಿವ್ಕೌ ಶಂಖೌ ಪ್ರದಧ್ಯತುಃ 


ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ | 
ಪೌಂಡ್ರಂ ದಧ್ಧೌ ಮಹಾಶಂಖಂ ಭೀಮಕರ್ಮಾ ವೃಕೋದರಃ 


11 14 11 


11 15 ॥| 


ಅನಂತವಿಜಯಂ ರಾಜಾ ಕುಂತೀಪುತ್ರೋ ಯುಧಿಷ್ಠಿರಃ ! 
ನಕುಲಃ ಸಹದೇವಶ್ಚ ಸುಘೋಷಮಣಿಪುಷಕು Il 16 I 
ಅರ್ಥ - ಈ ರೀತಿ ನಿರಾಶೆಗೊಂಡ ದುರ್ಯೋಧನನಿಗೆ ಉತ್ಸಾಹವನ್ನು ಉಂಟು- 
ಮಾಡಲು ಪರಾಕ್ರಮಶಾಲಿಗಳೂ, ಕುರುಕುಲಕ್ಕೆ ಹಿರಿಯರೂ ಆದ ಪಿತಾಮಹರಾದ 
ಭೀಷ್ಮಾಚಾರ್ಯರು ಗಟ್ಟಿಯಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಮೊಳಗಿಸಿದರು 
(ಊದಿದರು) ॥ 12 ॥ 
ಭೀಷ್ಮರ ಶಂಖನಾದವಾದ ನಂತರ, ಶಂಖಗಳು, ನಗಾರಿಗಳು,ಡೋಲು ತಮಟೆ, ಕಹಳೆ, 
ಇವುಗಳೆಲ್ಲವೂ ಏಕಕಾಲದಲ್ಲಿಮೊಳಗಿಸಲ್ಪಟ್ಟವು. ಬಾರಿಸಲ್ಪಟ್ಟವು. ಆ ಶಬ್ದವು ಎಲ್ಲಡೆ ಆವರಿಸಿತು. 
113 11 
ಬಿಳಿಯ ಕುದುರೆಗಳಿಂದ ಕಟ್ಟಲ್ಪಟ್ಟ ದೊಡ್ಡ ರಥದಲ್ಲಿ ಕುಳಿತಿರುವ ಕೃಷ್ಣಾರ್ಜುನರು ದಿವ್ಯ 
ಶಂಖಗಳನ್ನು (ಮೊಳಗಿಸಿದರು) ಊದಿದರು. ॥। 14 ॥1 


ಶ್ರೀಕೃಷ್ಣನು ಪಾಂಚಜನ್ಯ ಎಂಬ ಮಹಾಶಂಖವನ್ನೂ, ಅರ್ಜುನನು ದೇವದತ್ತ 


ತ ಗೀತಾವಿವೃತಿ 


ಎಂಬ ಮಹಾಶಂಖವನ್ನೂ, ಶತ್ರುಗಳಿಗೆ ಭಯ ಉಂಟಾಗುವಂತೆ ಯುದ್ದ ಮಾಡುವ 
ಸ್ವಭಾವವುಳ್ಳ ಭೀಮನು ಪೌಂಡ್ರ ಎಂಬ ಮಹಾಶಂಖವನ್ನೂ ಊದಿದರು. ॥। 15 ॥ 


ಕುಂತಿಯ ಮಗನೂ ರಾಜನೂ ಆದ ಧರ್ಮರಾಜನು ಅನಂತವಿಜಯ ಎಂಬ ಹೆಸರುಳ್ಳ 


ಶಂಖವನ್ನೂ, ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಹೆಸರುಳ್ಳ 
ಮಹಾಶಂಖಗಳನ್ನೂ ಊದಿದರು. ॥ 16 ॥ 


ಏವಂ ವಿಷಾದಿನಸ್ತಸ್ಕ ದುರ್ಯೋಧನಸ್ಯ ಹರ್ಷಂ ಸಂಜನಯನ್‌ - 
ಜನಯಿತುಮ್‌ | 'ಲಕ್ಷಣಹೇತ್ಲೋಃ ಕ್ರಿಯಾಯಾ' ಇತಿ ಹೇತೌ 
ಶತ್ರಂತಮ್‌ | ಪ್ರತಾಪವಾನ್‌ ಕುರುವ ದ್ಧಃ ಪಿತಾಮಹೋ ಎ ಭೀಷ್ಮಃ 
ಸಿಂಹನಾದಂ ಉಚಿ ಕೈರ್ವಿನದ್ಯ ಶಂಖಂ ದಧ್ಯೌ । "ಧ್ಮಾ ಶಬ್ದ್ಬೇ' ॥1 12 11 


ಅನುವಾದ - ಈ ರೀತಿಯಾಗಿ ವಿಷಾದವನ್ನು ಹೊಂದಿದ ದುರ್ಯೋಧನನಿಗೆ 
ಸಂತೋಷವನ್ನು : ಸಂಜನಯನ್‌ ಎ ಉಂಟುಮಾಡಲು, "ಲಕ್ಷಣ ಹೇತ್ಹೋಃ ಕ್ರಿಯಾಯಾಃ' 
ಎಂಬ ಪಾಣಿನಿಸೂತ್ರ ದ ಪ್ರಕಾರ ಹೇತ್ಚರ್ಥದಲ್ಲಿಶತ್ತ ಶತೃಪ್ರತ್ಯಯ 6 ಜಸ ಎಂದು 
ರೂಪವಾಗಿದೆ. ಸ ಸಂತೋಷವನ್ನು ಉಂಟು ಮಾಡುವುದಕ್ಲೋಸ "ರವಾಗಿ ಎಂದು ಅರ್ಥ. 
ಪ್ರತಾಪಶಾಲಿಯಾದ ಕುರುಕುಲ ಪಿತಾಮಹನಾದ ಆಚಾರ್ಯ ಭೀಷ್ಮರು ಸಿಂಹನಾದವನ್ನು 
ಗಟ್ಟಿಯಾಗಿ ಮಾಡಿ ತಮ್ಮ ಶಂಖವನ್ನು ಊದಿದರು. “ದಧ್ಮೌ 'ಎಂಬ ರೂಪವು "ಧ್ಮಾಶಬ್ದೇ' ಎಂಬ 
ಧಾತುವಿನಿಂದ ಉಂಟಾಗಿದೆ. ಶಬ ಮಾಡಿದನು ಎಂದರೆ ಊದಿದನು ಎಂದು ಅರ್ಥ || 12 || 


= ತಚ್ಚಂಖಧ್ದಾನಾನಂತರಂ ಪಣವಾನಕಗೋಮುಖಾಃ- ವಾದ್ಯವಿಶೇಷಾಃ 


ಸಹಸ್ಯೆವ- ಯುಗಪದೇವ | ತುಮುಲಃ- ಸರ್ವತ್ರ ಚಂಪ ಆರತ 
Il 13 || 


ಅನುವಾದ - ತತಃ 


$ = = ಭೀಷ್ಮಾಚಾರ್ಯರ ಶಂಖನಾದಾನಂತರದಲ್ಲಿ , ಪಣವಾನಕ- 
ಗೋಮುಖಾಃ ಎ 


ಡೋಲು ತಮಟೆ ಕಹಳೆ ಮುಂತಾದ ಎಲ್ಲ ಯುದ್ಧವಾದ್ಯ ಗಳು, 


ಸಹಸೈವ ಎ ಒಟ್ಟಿಗೆನೇ, ಮೊಳಗಿಸ ಸಲ್ಪಟ್ಟವು, ತುಮುಲಃ ಎ ಎಲ್ಲ ಕಡೆಯಲ್ಲಿಯೂ. ಪರಿಪೂರ್ಣ 
ವಾಯಿತು ( ಆ ಶಬ್ದವು ವ್ಯಾಪಿಸಿತು) ॥1 13 || 


ತತಃ: ತೇಷಾಂ ಘೋಷಾನಂತರಂ ಶ್ವೇತಹಯೈಃ ಶುಕ್ಲವರ್ಣಾಶ್ಚೈಃ 
ಯುಕ್ತೇ ಸ್ಕಂದನೇ ಎ ರಥೇ ಪಾಂಡವಸ್ತ ರ್ಜುನಃ 


| ಸ್ಥಿತಾವೇವ 
ಇತ್ಯನ್ನಯಃ 11 14 || 


ಅಧ್ಯಾಯ | 3 


ಅನುವಾದ - ತತಃ ಎ ಆ ವಾದ್ಯಗಳ ಶಬ್ದದ ಅನಂತರದಲ್ಲಿ ಶ್ಲೇತಹಯ್ಯೆಃ - ಬಿಳಿಬಣ್ಣದ 
ಕುದುರೆಗಳಿಂದ, ಕೂಡಿದ, ಸ್ಕಂದನೇ - ರಥದಲ್ಲಿ, ಪಾಂಡವಃ - ಅರ್ಜುನನು, ಕೃಷ್ಣ ಮತ್ತು 
ಅರ್ಜುನರಿಬ್ಬರೂ ರಥದಲ್ಲಿ ಕುಳಿತುಕೊಂಡೇ ಶಂಖಗಳನ್ನು ಊದಿದರು ॥ 14 ॥ 

ವಿವರಣೆ - ಪಾಂಡವಶ್ಚೈವ ಎಂಬಲ್ಲಿರುವ "ಏವ' ಕಾರವನ್ನು ಸ್ಲಿತಾವೇವ ಎಂಬುದಾಗಿ 
ಸ್ಥಿತೌ ಶಬ್ದದ ಜೊತೆಯಲ್ಲಿ ಅನ್ನಯಿಸ ಬೇಕು. ಅಂದರ ಕೃಷ್ಣಾರ್ಜುನರಿಬ್ಬರೂ, ರಥದಲ್ಲಿ 
ಕುಳಿತುಕೊಂಡೇ ಶಂಖವನ್ನು ಊದಿದರು ಎಂದು ಅರ್ಥವಾಗುತ್ತದೆ. 

ತದ್ದಿವೃಣೋತಿ । ಪಾಂಚಜನ್ಯಮಿತಿ | ಹೃಷೀಕೇಶಶಬ್ದಾರ್ಥ ಉಕ್ತೋ 

ಗೀತಾಭಾಷ್ಯೇ ಏಕಾದಶೇ - "ಹೃಷೀಕಾಣಾಮ್‌ ಆಂದ್ರಿಯಾಣಾಮ್‌ ಈಶತ್ವಾಚ್ಚ 

ಹೃಷೀಕೇಶಃ' ಇತ್ಯಾದಿ । 

ಅನುವಾದ - ಆ ಶಂಖದ ಊದುವಿಕೆಯನ್ನೇ "ಪಾಂಚಜನ್ಯಂ' ಎಂಬ ಶ್ಲೋಕದಿಂದ 
ಎವರಿಸುತ್ತಾರೆ. ಗೀತೆಯ ಏಕಾದಶ ಅಧ್ಯಾಯದ ಭಾಷ್ಯದಲ್ಲಿ ಹೃಷೀಕೇಶ ಶಬ್ದದ ಅರ್ಥವನ್ನು 


ಆಚಾರ್ಯರು ಹೀಗೆ ವಿವರಿಸಿದ್ದಾರೆ- ಹೃಷೀಕಾಣಾಂ - ಇಂದ್ರಿ ಯಗಳಿಗೆ ಈಶತ್ವಾಚ್ಚ _ 
ಒಡೆಯನಾದುದರಿಂದಲೂ (ಪ್ರೆ ತ್‌್‌ ಕೃಷ್ಣನು ಹೃ ೩ೀಕೇಶನಾಗಿದಾನೆ. 


ಇತ್ಯಾದಿಯಾಗಿ. 


ದಧ್ಮಾವಿತ್ಯನ್ಹಯಃ ॥1 15 ॥ 
ಅನುವಾದ - ದಧ್ಧೌ ಎಂಬ ಕ್ರಿಯಾಪದವನ್ನು ಮೂರು ಕಡೆಯಲ್ಲಿಯೂ ಅನ್ನಯಿಸ 
ಬೇಕು. ಶ್ರೀಕೃ ಷ್ಲನು ಪಾಂಚಜನ್ಯ ಎಂಬ ಹೆಸರುಳ್ಳ ಶಂಖವನ್ನು ಊದಿದನು . ಅರ್ಜುನನು 
ದೇವದತ್ತ ಎಂಬ ಹೆಸರುಳ್ಳ ಶಂಖವನ್ನು ಊದಿದನು . ಶತ್ರುಭಯಕಾರ್ಯಗಳಲ್ಲಿ ಸಮರ್ಥ 
ನಾದ ಭೀಮಸೇನನು ಪೌಂಡ್ರ ಎಂಬ ಹೆಸರುಳ್ಳ ಶಂಖವನ್ನು ಊದಿದನು. ॥ 15 ॥| 
ಅನಂತ ವಿಜಯಂ -ಅನಂತವಿಜಯಾಖ್ಯಮ್‌ । ನಕುಲಃ ಸುಘೋಷಾಖ್ಯಂ 
ಶಂಖಂ ಸಹದೇವೋ ಮಣಿಪುಷಕಾಖ್ಯಂ ದಧ್ಮುರಿತಿ ಅನ್ನಯಃ ॥। 16 ॥ 
ಅನುವಾದ - ಯುಧಿಷ್ಠಿರನು ಅನಂತ ವಿಜಯಂ - ಅನಂತವಿಜಯ ಎಂಬ ಹೆಸರುಳ್ಳ 
ಶಂಖವನ್ನು , ನಕುಲನು ಸುಘೋಷ ಎಂಬ ಹೆಸರುಳ್ಳ ಶಂಖವನ್ನು , ಸಹದೇವನು 
ಮಣಿಪುಷಕ ಎಂಬ ಹೆಸರುಳ್ಳ ಶಂಖವನ್ನು , ದಧ್ದುಃ ಊದಿದರು ಎಂಬ ಕ್ರಿಯಾಪದವನ್ನು 
ಅನ್ವಯಿಸಬೇಕು. 


4 


ಗೀತಾವಿವೃತಿ 
ಕಾಶ್ಯಶ್ಚ ಪರಮೇಷ್ಟಾಸಃ ಶಿಖಂಡೀ ಚ ಮಹಾರಥಃ | 
ಧೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ 


11 17 ॥॥ 
ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೇ । 
ಸೌಭದ್ರಶ್ಚ ಮಹಾಬಾಹುಃ ಶಂಖಂ ದಧ್ಯುಃ ಪೃಥಕ್‌ ಪೃಥಕ್‌ 118 ॥ 
ಸ ಘೋಷೋ ಧಾರ್ತರಾಷ್ಟಾಣಾಂ ಹೃದಯಾನಿ ವ್ಯದಾರಯತ್‌ I 
ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್‌ 11 19 ॥| 


ಅರ್ಥ- ರಾಜನಾದ ಧೃತರಾಷ್ಟನೇ ! ಮಹಾಧನುರ್ಧಾರಿಯಾದ ಕಾಶಿರಾಜನೂ, 
ಮಹಾರಥನಾದ ಶಿಖಂಡಿಯೂ, ಧೃಷ್ಟದ್ಯುಮ್ನನೂ, ವಿರಾಟರಾಜನೂ, ಎಂದೂ ಸೋಲನ್ನು 
ಕಾಣದ ಸಾತ್ಯಕಿಯೂ, ದ್ರುಪದರಾಜನೂ, ದ್ರೌಪದಿಯ ಮಕ್ಕಳೂ, ಮಹಾಬಾಹುಶಾಲಿಯಾದ 


ಸುಭದ್ರೆಯ ಮಗನಾದ ಅಭಿಮನ್ಯುವೂ, ಪ್ರತ್ಯೇಕ ಪ್ರತ್ಯೇಕವಾಗಿ ತಮ್ಮ ತಮ್ಮ ಶಂಖಗಳನ್ನು 
ಊದಿದರು. 11 17-18 || 


ಆ ಶಂಖಗಳ ಶಬ್ದವು ಎಲ್ಲೆಡೆ ಭೂಮಿ ಮತ್ತು ಅಂತರಿಕ್ಷಗಳಲ್ಲಿ ಹರಡಿ ಅಲ್ಲಿ ಪ್ರತಿಧ್ವನಿಸಿ ನಿನ್ನ 
ಮಕ್ಕಳ ಹೃದಯವನ್ನು ಭೇದಿಸಿತು. ॥ 19 ॥। 


ಪರಮೇಷ್ವಾಸೋ = ಮಹಾಧಾನುಷ್ಯಃ ಕಾಶ್ಯಃ | ಮಹಾರಥಃ ಶಿಖಂಡೀ ಚ, 
ಅಪರಾಜಿತಃ ಸಾತೃಕಿಶ್ಚ 1117 || 


ಅನುವಾದ- ಪರಮೇಷ್ಮ್ವಾಸಃ- ಮಹಾಧನುರ್ಧಾರಿಯಾದ ಕಾಶಿರಾಜನೂ, ಮಹಾರಥ 
ನಾದ ಶಿಖಂಡಿಯೂ, ಯಾರಿಗೂ ಸೋಲದ ಸಾತ್ಯಕಿಯೂ ಕೂಡ ॥ಟ 17 ॥| 


ಪೃಥಿವೀಪತೇ ಹೇ ಧೃತರಾಷ್ಟ್ರ ಮಹಾಬಾಹುಃ ಸೌಭದ್ರಃ * 
ಅಭಿಮನ್ಯುಶ್ಚ!। ಶಂಖಮಿತಿ ಸಮುದಾಯಾಭಿಪ್ರಾಯಃ । ಸ್ಪಸ್ಪಶಂಖಾನ್‌ ದಧ್ಯ್ಮುರಿತಿ 
Il 18 || 
ಅನುವಾದ - ಪೃಥಿವೀಪತೇ - ರಾಜನಾದ ಧೃತರಾಷ್ಟನೇ | ಮಹಾಪರಾಕ್ರಮ- 
ಶಾಲಿಯಾದ, ಸೌಭದ್ರಃ - ಸುಭದ್ರೆಯ ಮಗನಾದ ಅಭಿಮನ್ಯುವೂ, (ಇವರೆಲ್ಲರೂ) ತಮ್ಮತಮ್ಮ 
ಶಂಖಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಊದಿದರು. "ಶಂಖಂ' ಎಂಬುದಾಗಿ 
ಸಮುದಾಯಾಭಿಪ್ರಾಯದಲ್ಲಿಏಕವಚನ ಪ್ರಯೋಗ ॥1 18 ॥ 


ಅಧ್ಯಾಯ | 15 


ಸ ಘೋಷಸ್ತುಮುಲೋ ಎ ವ್ಯಾಪ್ರೋ ಭೂತ್ವಾ ನಭಶ್ಚ ಪೃಥಿವೀಂ ಚ 
ವ್ಯನುನಾದಯನ್‌ ತತ್ರ ತತ್ರ ಪ್ರತಿಧ್ಲನಿಂ ಜನಯನ್ನೇವ ಧಾರ್ತರಾಷ್ಟ್ರಾಣಾಂ" 
ಹೃದಯಾನಿ ವ್ಯದಾರಯತ್‌ । ಅದ್ಯೈವ ನಷ್ಟಂ ಕುರುಕುಲಮಿತಿ ತ್ವತ್ಪುತ್ರಾ ಮೇನಿರ 
ಇತ್ಯರ್ಥಃ 11 19 ॥ 


ಅನುವಾದ - ಆ ಶಂಖಗಳ ಶಬ್ದವು ತುಮುಲಃ - ಎಲ್ಲೆಡೆ ಹರಡಿ (ವ್ಯಾಪಿಸಿ) ನಭಶ್ಚ 
ಪೃಥಿವೀಂ ಚ ವ್ಯನುನಾದಯನ್‌ - ಅಲ್ಲಲ್ಲಿ ಪ್ರತಿಧ್ವನಿಯನ್ನುಂಟು ಮಾಡುತ್ತಲೇ, ನಿನ್ನ ಮಕ್ಕಳ 
ಹೃದಯಗಳನ್ನು ಭೇದಿಸಿತು. "ಇಂದೇ ಕು ನಾಶವಾಯಿತು'. ಎಂಬುದಾಗಿ ನಿನ್ನ ಮಕ್ಕಳು 
ತಿಳಿದರು ಎಂದು ಅಭಿಪ್ರಾಯ ॥ 19 ॥ 
ಅಥ ವ್ಯವಸ್ಥಿತಾನ್‌ ದೃಷ್ಟ್ವಾ ಧಾರ್ತರಾಷ್ಟಾನ್‌ ಕಪಿಧ್ದಜಃ 1 
ಪ್ರವೃತ್ತೇ ಶಸ್ತಸಂಪಾತೇ ಧನುರುದ್ಯಮ್ಯ ಪಾಂಡವಃ 11 20 I 
ಹೃಷೀಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೇ 1 
ಅರ್ಥ - ಅರ್ಜುನನ ಪ್ರವೃತ್ತಿ (ವಾ - ಧೃತರಾಷ್ಟ್ರನೇ ! ಅನಂತರದಲ್ಲಿ ಯುದ್ಧಕ್ಕೆ 


ಸಿದ್ದರಾಗಿ ನಿಂತಿರುವ ನಿನ್ನ ಮಕ್ಕಳನ್ನು 5 ರ ಅರ್ಜುನನು, ಇನ್ನೆ (ನುಶಸ್ಥ 


ಪ್ರ Ski ಎನ್ನುವಷ್ಟರಲ್ಲಿ ತನ್ನ ಬಿಲ್ಲನ್ನು ಎತ್ತಿ ಕ್ಕ ೃಷ್ಣನೊಡನೆ ಹೀಗೆ ಮಾತನಾಡಿದನು. 
1120 1 


ತತ್ತೊ ನಿಪದೇಶಪ್ರಸಂಜಕಂ ಅರ್ಜುನವಿಷಾದಂ ವಕ್ತುಮ್‌ ಏತಾವಾನ್‌ 

ಉಪೋದ್ದಾತ: ಪ್ರವೃತ್ತಃ । ಏವಂ ದುರ್ಯೋಧನವ್ಯಾಪಾರಂ ದಲದ್ದಯಗತ- 

ವ್ಯಾ Sails: ಚ ಉಕ್ತ್ವಾ ಅಧುನಾ ಅರ್ಜುನವ್ಯಾ ಪಾರಮಾಹ ಅಥೇತ್ಯಾ ದಿ 

oS ಶ್ಲೋಕೈಃ । 

ಅನುವಾದ - ಅರ್ಜುನನನ್ನು ಕುರಿತು ಶ್ರೀಕೃಷ್ಣನ ಉಪ ಪದೇಶಕ್ಕೆ ಪ್ರ ಸಂಜಕವಾದ (ಕಾರಣ 
ವಾದ) ಅರ್ಜುನನ ವಿಷಾದವನ್ನು ಹೇಳಲು ಈವರೆಗೆ ಉಪೋದ್ಭಾತವನ್ನು ಹೇಳಲಾಯಿತು. 
(ಇಷ್ಟುಉಪೋದ್ದಾತವು ಪ್ರಸಕ್ತವಾಯಿತು) ಈ ರೀತಿಯಾಗಿ ದುರ್ಯೋಧನನ ವ್ಯಾಪಾರವನ್ನೂ 
ಮತ್ತು ಎರಡೂ ಸೇನೆಯಲ್ಲಿರುವ ಪ್ರಮುಖರ ವ್ಯಾಪಾರಗಳನ್ನೂ ಹೇಳಿ ಈಗ ಅರ್ಜುನನ 
ವ್ಯಾಪಾರವನ್ನು ಅಥ ಎಂಬಲ್ಲಿಂದ ಆರಂಭಿಸಿ ನಾಲ್ಕುಶ್ಲೋಕಗಳಿಂದ ಹಳುತ್ತಾರೆ. 


18 "ಧಾರ್ತರಾಷ್ಟಾನ್‌' ಕ.ಖ.ಘ. 


| ಗೀತಾವಿವೃತಿ 


ಅಥ - ಅನಂತರಂ ಕಪಿಧ್ದಜಃ = ಅರ್ಜುನಃ ವ್ಯವಸ್ಥಿತಾನ್‌ ತ ಯುದ್ದೇ ಕೃತ- 
ನಿಶ್ಚಯಾನ್‌* ದೃಷ್ಟಾ ಎಶೆಸಸಂಪಾತೇ = ಶಸ್ತ್ರಪ್ರಹರಣೇ ಪ್ರವೃತ್ತೇ | “ವರ್ತಮಾನ 
ಸಾಮೀಪ್ಯೇ ವರ್ತಮಾನವದ್ದಾ' | ಪ್ರವರ್ತಿತುಮುದ್ಯುಃೀ ಸತಿ ತದಾ - ಶಸ್ತ್ರ- 
ಸಂಪಾತಪ್ರಾಕ್ಕಾಲೇ ಇದಂ ವಕ್ಚ್ಯಮಾಣಂ ವಾಕ್ಯಮ್‌ ಆಹೇತ್ಯನ್ಹಯಃ 1 20 ॥ 


ಅನುವಾದ - ಅಥ - ಅನಂತರದಲ್ಲಿ, ಕಪಿಧ್ದಜಃ - (ತನ್ನ ರಥದ ಧ್ವಜದಲ್ಲಿಹನುಮಂತ 
ಮಳ್ಳ) ಅರ್ಜುನನು. ವ್ಯವಸ್ಥಿತಾನ್‌ - ಯುದ್ಧಮಾಡಲು ನಿಶ್ಚಯಿಸಿರುವ ನಿನ್ನವರನ್ನು, ದೃಷ್ಟ್ವಾ- 
ನೋಡಿ, ಶಸ್ತಸಂಪಾತೇ - ಶಸ್ತ್ರಪ್ರಹಾರವು ಪ್ರಾರಂಭವಾಗುತ್ತಿರಲು. "ವರ್ತಮಾನಸಾಮೀಪ್ಯೇ 
ವರ್ತಮಾನವದ್ದಾ' ಎಂಬ ವ್ಯಾಕರಣನಿಯಮದಂತೆ ವರ್ತಮಾನ ಸಾಮೀಪ್ಯವಿರುವಲ್ಲಿ 
ವರ್ತಮಾನ ಪ್ರಯೋಗ ಮಾಡುವ ಪದ್ಧತಿ ಇರುವುದರಿಂದ ಎದುರಾಳಿಗಳ ಶಸ್ತ್ರ ಪ್ರಹರಣವು 
ಇನ್ನೂ ಆಗಿಲ್ಲ. ಇನ್ನೇನು ಮುಂದಿನ ಕ್ಷಣದಲ್ಲಿಆಗುತ್ತದೆ. ಎಲ್ಲಎದುರಾಳಿಗಳೂ ಶಸ್ತ್ರಪ್ರಹರಣ 
ಮಾಡಲು ಸಜ್ಜಾಗಿದ್ದಾರೆ. ಆ ಕ್ಷಣದಲ್ಲಿ ಅಂದರೆ ಶಸ್ತ್ರಪ್ರಹಾರಕ್ಕಿಂತ ಮುಂಚಿನ ಕ್ಷಣದಲ್ಲಿ, 
ಇದಂ- ಮುಂದೆ ಹೇಳುವ ವಾಕ್ಯವನ್ನು ಅರ್ಜುನನು ಹೇಳಿದನು ಎಂದು ಅನ್ವಯಿಸಬೇಕು. 


11 20 || 
ನಿಲ್ಲಿಸೆರಡು ಸೇನೆಗಳ ನಡುವೆನ್ನ ರಥ 


ಅರ್ಜುನ ಉವಾಚ | 


ಸೇನಯೋರುಭಯೋರ್ಮಧ್ಯೇ ರಥಂ ಸ್ಥಾಪಯ ಮೇತಚ್ಛುತ 11 21 11 


ಯಾವದೇತಾನ್ನಿರೀಕ್ಬೇನಹಂ ಯೋದ್ಭುಕಾಮಾನವಸ್ಥಿತಾನ್‌ 


ಕೈರ್ಮಯಾ ಸಹ ಯೋದ್ಧವ್ಯಮಸ್ಸಿನ್‌ ರಣಸಮುದ್ಯಮೇ 11 22 | 


ಯೋತ್ಸಮಾನಾನವೇಕ್ಟೇನಹಂ ಯ ಏತೇತತ್ರ ಸಮಾಗತಾಃ । 


ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಹವಃ 11 23 1 


ಅರ್ಥ - ಅರ್ಜುನನು ಹೇಳಿದನು. ಅಚ್ಯುತನೇ | ಈ ಯುದ್ಧಕಾರ್ಯದಲ್ಲಿ 
ನಾನು ಯಾರ ಯಾರ ಜೊತೆಯಲ್ಲಿ ಹೋರಾಡಬೇಕಾಗಿದೆ ಇ ದುರ್ಬುದ್ದಿಯುಳ್ಳ 
ದುರ್ಯೋಧನನಿಗೆ ಸಹಾಯ ಮಾಡಲೆಂದು ಈ ಯುದ್ಧಭೂಮಿಯಲ್ಲಿ ಬಂದು ಸೇರಿ 
ಯುದ್ಧಮಾಡಲು ಸಜ್ಜಾಗಿ ನಿಂತಿರುವ, ಯುದ್ಧಮಾಡಲಿರುವ ಪರಾಕ್ರಮಶಾಲಿಗಳನ್ನು ನಾನು 


1. "ತ್ವತ್ಟುತ್ರಾಣಾಂ' ಶ.ಘ. 


ಅಧ್ಯಾಯ | 1 


ನೋಡುತ್ತೇನೆ. ಅವರನ್ನು ನೋಡುವ ತನಕ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ 
ನಿಲ್ಲಿಸು. 1121-23 1 


ಸಾರ್ಧಶ್ಲೋಕದ್ದಯೇನ ತದ್ದಾಕ್ಕಮಾಹ ಸೇನಯೋರಿತಿ । ಅಸ್ಥಿನ್‌ 

ರಣೋದ್ಯೋಗೇ ಕೃಃ ಸಹ ಮಯಾ ಯೋದ್ಧವ್ಯಮ್‌ ದುರ್ಬುದ್ದೇರ್ಧಾರ್ತ- 

ರಾಷ್ಟಸ್ಯ ಪ್ರಿಯಂ ಕರ್ತುಮಿಚ್ಚಂತೋ ಯೇತತ್ರ ಸಮಾಗತಾಃ ತಾನ್‌ ಯೋದ್ಧು- 

ಕಾಮಾನವಸ್ಥಿತಾನ್ಯೋತ್ಸ ಆ ಮಾನಾನ್ಯಾವದ್‌ ದ್ರಶಕ್ಲ್ಯಾಮಿ ತಾವದುಭಯೋಃ 

ಸೇನಯೋರ್ಮಧ್ಯೇ ರಥಂ ಸ್ಥಾಪಯೇತ್ಯಾಹ ಇತ್ಯರ್ಥಃ ॥। 21-23 ॥ 

ಅನುವಾದ - "ಸೇನಯೋಃ' ಎಂಬಲ್ಲಿಂದ ಎರಡೂವರೆ ಶ್ಲೋಕಗಳಲ್ಲಿ ಅರ್ಜುನನ 
ಮಾತನ್ನು ಹೇಳುತ್ತಾನೆ. "ಈ ರಣೋದ್ಯೋಗದಲ್ಲಿ ನಾನು ಯಾರ್ಯಾರ ಜೊತೆಯಲ್ಲಿ 
ಕಾದಾಡಬೇಕು ? ದುಷ್ಟಬುದ್ದಿಯುಳ್ಳ ಧೃತರಾಷ್ಟ್ರನ ಮಗನಾದ ದುರ್ಯೋಧನನಿಗೆ ಸಂತೋಷ 
ವನ್ನು ೦ಟು ಮಾಡುವ ಇಚ್ಛೆಯಿಂದ ಯಾರು ಇಲ್ಲಿಗೆ ಬಂದಿದ್ದಾರೆ. ಅಂತಹ ಯುದ್ಧ ಮಾಡುವ 
ಇಚ್ಛೆಯಿಂದ ಬಂದು ನಿಂತಿರುವ, ಯುದ್ಧಸನ್ನದ್ಧರಾದ ಪ್ರತಿವೀರರನ್ನು ನಾನು ನೋಡುತ್ತೇನೆ. 
ಅಲ್ಲಿಯ ವರೆಗೆ (ನಾನು ಅವರೆಲ್ಲರನ್ನು ನೋಡುವವರೆಗೆ) ಎರಡೂ ಸೈನ್ಯಗಳ ಮಧ್ಯದಲ್ಲಿ ನನ್ನ 
ರಥವನ್ನು ನಿಲ್ಲಿಸು' ಎಂದು ಅರ್ಜುನನು ಹೇಳಿದನು ಎಂದು ಅಭಿಪ್ರಾಯ. ॥ 21-23 ॥ 


ಸಂಜಯ ಉವಾಚ । 
ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ 1 
ಸೇನಯೋರುಭಯೋರ್ಮಧ್ಯೇ ಸ್ಥಾಪಯಿತ್ವಾ ರಥೋತ್ತಮಮ್‌ ॥| 24 ॥ 


ಭೀಷ್ಮದ್ರೋಣಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಮ್‌ | 
ಉವಾಚ ಪಾರ್ಥ ಪಶೈ ಟತಾನ್ಸಮವೇತಾನ್‌ಕುರೂನಿತಿ 


ತತ್ರಾಪಶ್ಯತ್‌ ಸ್ಥಿತಾನ್‌ ಪಾರ್ಥ: 
ಪಿತನಥ ಪಿತಾಮಹಾನ್‌ । 
ಆಚಾರ್ಯಾನ್‌ ಮಾತುಲಾನ್‌ ಭ್ರಾತನ್‌ 
ಪುತ್ರಾನ್‌ ಪೌತ್ರಾನ್‌ ಸಖೀಂಸ್ತಥಾ Il 26 1 


ಶ್ರಶುರಾನ್‌ ಸುಹೃದಶ್ಚೈವ 
ಸೇನಯೋರುಭಯೋರಪಿ । 


11 25 11 


8 ಗೀತಾವಿವೃತಿ 


ತಾನ್‌ಸಮೀಕ್ಬ | ಸ ಕೌಂತೇಯಃ 
ಸರ್ವಾನ್‌ ಬಂಧೂನವಸ್ನಿತಾನ್‌ 


ಕೃಪಯಾ ಪರಯಾ$sವಿಷ್ಲೋ ವಿಷೀದನ್‌ ಇದಮಬ್ರವೀತ್‌ ॥ 27 1 


ಅರ್ಥ - ಈ ರೀತಿಯಾಗಿ ಅರ್ಜುನನಿಂದ ಹೇಳಲ್ಪಟ್ಟ (ಪಾ ಿರ್ಥಿಸಲಟ್ಟ) ಶ್ರಿ ಶ್ರೀಕೃಷ್ಣನು 
ತನ್ನ ಉತ್ತಮವಾದ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ, ಭೀಷ್ಠದ್ರೋಣರ ಹಾಗು ಇತರ 
ಎಲ್ಲ ರಾಜರ ಸಮ್ಮುಖದಲ್ಲಿ ತಂದು ನಿಲ್ಲಿಸಿ."ಅರ್ಜುನ ! ಯುದ್ಧಕ್ಕಾಗಿ ಇಲ್ಲಿ ಸೇರಿರುವ ಈ 
ಕೌರವರನ್ನು ನೋಡು' ಎಂದನು . ॥ 24-25 


ಆಗ ಅರ್ಜುನನು ಆ ಎರಡೂ ಸೈನ್ಯದಲ್ಲಿದ್ದ ಪಿತೃಸಮಾನರಾದ ಭೂರಿಶ್ರವ 
ಮುಂತಾದವರನ್ನೂ, ಭೀಷ್ಮ ಸೋಮದತ್ತ, ಮುಂತಾದ ಪಿತಾಮಹರನ್ನೂ, ಬಾಹ್ಲೀಕನೇ 
ಮೊದಲಾದ ಪ್ರಪಿತಾಮಹರನ್ನೂ, ದ್ರೋಣರಂಥ ಗುರುಗಳನ್ನೂ , ಶಲ್ಯ ಶಕುನಿ ಮುಂತಾದ 
ಸೋದರಮಾವಂದಿರನ್ನೂ , ಧರ್ಮರಾಜ ದುರ್ಯೋಧನ ಮುಂತಾದ ಅಣ್ಣತಮ್ಮಂದಿರನ್ನೂ, 
ಅಭಿಮನ್ಯುವೇ ಲರ ಮಕ್ಕಳನ್ನೂ, ಘಟೋತ್ಕಚನ ಮಗನೇ ಮೊದಲಾದ 
ಮೊಮ್ಮಕ್ಕಳನ್ನೂ, ಕ್ಕ ೈಷ್ಣ ಅಶ್ವತ್ಥಾಮ ಮುಂತಾದ ಸ್ನೇಹಿತರನ್ನೂ, ದ್ರುಪದ ಮುಂತಾದ 
ಮಾವಂದಿರನ್ನೂ, ವಿರಾಟರಂಥ ಹಿತೈಷಿಗಳನ್ನೂ ನೋಡಿದನು. 


ಆ ಅರ್ಜುನನು ತನ್ನ ಮುಂದೆ ನಿಂತಿರುವ ಆ ಎಲ್ಲ ಬಂಧುಗಳನ್ನೂ ಕಣ್ಣಾರೆ ಕಂಡು 
ಅತಿಯಾದ ಕರುಣೆಯಿಂದ ಆವಿಷ್ಠನಾಗಿ (ಕರುಣೆಯುಳ್ಳವನಾಗಿ) ಮೋಹದಿಂದ ಉಂಟಾದ 
ಶೋಕದಿಂದ ಮನೋದೌರ್ಬಲ ವನ್ನು ಹೊಂದಿ ಮುಂದೆ ಹೇಳುವಂತೆ ಮಾತನಾಡಿದನು. 

|| 26-27 || 


ಏವಂ ಗುಡಾಕೇಶೇನ ಗುಡಾಕಾಯಾಃ ಎ ನಿದ್ರಾಯಾಃ ಈಶೇನ - 
ಜಿತನಿದ್ರೇಣಾರ್ಜುನೇನ ಉಕ್ತೋ ಹೃಷೀಕೇಶಃ - ಸರ್ವೇಂದ್ರಿಯಪ್ರೇರಕಃ 
ಶ್ರೀಕೃಷ್ಣಃ ಬಲದ್ದಯಮಧ್ಯೇ ಭೀಷದ್ರೊ ೀಣಪ್ರಮುಖತ ಇತಿ ಬುದ್ಧ್ಯಾ 
ವಿವಕ್ಷೇನಾನಯ: | ರಥಂ ಸ್ಥಾಪಯಿತ್ತಾ ಹೇ ಪಾರ್ಥ ಸಮವೇತಾನ್‌- 
ಯುದ್ದಾರ್ಥಂ ಮಿಲಿತಾನೇತಾನ್‌ ಕುರೂನ್‌ ಪಶ್ಯೇತ್ಯುವಾಚೇತಿ 11 24-25 ॥॥ 


ಅನುವಾದ - ಈ ರೀತಿಯಾಗಿ ಗುಡಾಕೇಶನಿಂದ, ಗುಡಾಕಾಯಾಃ ಈಶೇನ - ನಿದ್ರೆಯನ್ನು 
ಗೆದ್ದಿರುವ ಅರ್ಜುನನಿಂದ ಹೇಳಲ್ಪಟ್ಟ (ಪ್ರಾರ್ಥಿಸಲ್ಪಟ್ಟ) ಹೃಷೀಕೇಶಃ ಎ ಸರ್ವೇಂದ್ರಿಯ 
ಪ್ರೇರಕನಾದ ಶ್ರಿ ಷ್ಲನು, ಎರಡು ಸೇನೆಗಳ ಮಧ್ಯದಲ್ಲಿ, ಭೀಷ್ಮದ್ರೋಣರ ಸಮ್ಮುಖದಲ್ಲ 


ಅಧ್ಯಾಯ ॥ 19 


ರಥವನ್ನು ನಿಲ್ಲಿಸಿ, "ಹೇ ಅರ್ಜುನನೇ ! ಸಮವೇತಾನ್‌ ಎ ಯುದ್ಧಕ್ಕಾಗಿ ಬಂದು ಸೇರಿರುವ, 
ಏತಾನ್‌ ಕುರೂನ್‌ - ಈ ಕೌರವರನ್ನು ನೋಡು' ಎಂದು ಹೇಳಿದನು . 11 24-25 ॥ 


ತತ್ರೇತ್ಯಸ್ಯ ವಿವರಣಂ ಸೇನಯೋರುಭಯೋರಪೀತಿ ॥ ತಥೇತಿ 
ಸಮುಚ್ಚಯೇ ॥ 26 ॥ 


ಅನುವಾದ - "ತತ್ರ ' ಎಂಬುದರ ವಿವರಣೆ "ಸೇನಯೋರುಭಯೋರಪಿ' ಎಂಬುದಾಗಿ 
ಎರಡೂ ಸೈನ್ಯದಲ್ಲಿರುವ ಪರಾಕ್ರಮಿಗಳನ್ನು ಬಂಧುಗಳನ್ನು ಅರ್ಜುನನು ನೋಡಿದನು ಎಂದು 
ಅರ್ಥ. "ತಥಾ' ಎಂಬ ಶಬ್ದವು 'ಸಮುಚ್ಚಯ' ಎಂಬ ಅರ್ಥದಲ್ಲಿದೆ. ಮೊಮ್ಮಕ್ಕಳನ್ನು ಮತ್ತು 
ಸ್ನೇಹಿತರನ್ನು ಎಂದು ಅಭಿಪ್ರಾಯ ॥ 26 ॥ 
ತಾನವಸ್ಥಿತಾನ್‌ ಸರ್ವಾನ್‌ ಬಂಧೂನ್‌ ಸಮೀಕ್ಷೆ ಟವೇತ್ವೇವಕಾರೇ- 
ಣಾನ್ಸಯಃ ॥। 27 ॥ 
ಅನುವಾದ - ಯುದ್ಧಕ್ಕೆ ಸನ್ನದ್ಧರಾಗಿ ಬಂದಿರುವ ಆ ಎಲ್ಲ ಬಂಧುಗಳನ್ನು ನೋಡಿದ 
ಕೂಡಲೇ ಎಂಬ ಅರ್ಥದಲ್ಲಿ "ಏವ' ಎಂಬ ಶಬ್ದವನ್ನು "ಸಮೀಕ್ಷ ಎಂಬ ಪದದ ಜೊತೆಯಲ್ಲಿ 
ಅನ್ನಯಿಸಬೇಕು. 
ವಿಷೀದನ್‌ - ವಿಷಾದಂ ಕುರ್ವನ್‌ । ವಿಷಾದೋ ನಾಮ ಮೋಹನಿಮಿತ್ತ- 
ಕಾತ್‌ ಶೋಕಾದ್ಯನ್ಮನೋದೌರ್ಬಲ್ಯಂ ಯಸ್ಮಿನ್ನತಿ ಸರ್ವವ್ಯಾಪಾರೋಪರಮೋ 
ಭವತಿ ಸ ಇತಿ ಜೇಯಮ್‌ ॥ 
ಐಷೀದನ್‌ ಎ ವಿಷಾದವನ್ನು ಮಾಡುವವನಾಗಿ (ಮುಂದಿನಂತೆ ನುಡಿದನು) ವಿಷಾದ 
ಎಂದರೆ ನಮ್ಮವರು ಎಂಬ ಮೋಹದಿಂದಾಗಿ ಬರುವ ದುಃಖದಿಂದ (ಶೋಕದಿಂದ) 
ಉಂಟಾಗುವ ಮನೋದೌರ್ಬಲ್ಯ . ಯಾವ ಮನೋದೌರ್ಬಲ್ಯವಿದ್ದರೆ ಎಲ್ಲವ್ಯಾಪಾರಗಳೂ 
(ಕ್ರಿಯೆಗಳೂ) ಸ್ಥಗಿತವಾಗುತ್ತವೆಯೋ ಅಂಥ ಮನೋದೌರ್ಬಲ್ಯವೇ ವಿಷಾದ ಶಬ್ದಾರ್ಥ ಎಂದು 
ತಿಳಿಯಬೇಕು . 


ಮೋಹ ಮುಸಾುಕಿತು 


ಅರ್ಜುನ ಉವಾಚ ।ಟ 
ದೃಷ್ಟೇಮಂ ಸ್ವಜನಂ ಕೃಷ್ಣ ಯುಯುತ್ತುಂ ಸಮುಪಸ್ಥಿತಮ್‌ 11 28 11 


0 ಗೀತಾವಿವೃತಿ 


ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಕತಿ । 
ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೇ 11 29 11 


ಅರ್ಥ - ಅರ್ಜುನನ ವಿಷಾದ (ಮಾತು) ಹೇ ಕೃಷ್ಣ! ಯುದ್ಧವನ್ನು ಬಯಸಿ ಬಂದು 
ಸನ್ನದ್ಧರಾಗಿ ನಿಂತಿರುವ ಈ ನನ್ನ ಬಂಧುಜನರನ್ನು ನೋಡಿ, ನನ್ನ ಅಂಗಾಂಗಗಳು ಶಿಥಿಲ 

ವಾಗುತ್ತಿವೆ. ಬಾಯಿ ಒಣಗುತ್ತಿದೆ . ಮೈ ನಡುಗುತ್ತಿದೆ. ರೋಮಾಂಚನವೂ ಉಂಟಾಗುತ್ತಿದೆ. 
11 28- 29 || 


ಇದಮಬ್ರವೀತ್‌ ಇತ್ಯುಕ್ತಮರ್ಜುನವಾಕ್ಕಮಾಹ- ದೃಷ್ಟ್ವೇತ್ಯಾದಿನಾಠ5- 
ಧ್ಯಾಯಸಮಾಪ್ತಿ ॥ ಹೇಕೃಷ್ಣ - ಸಕಲಲೋಕಕರ್ಷಕ । ತದುಕ್ತಂ ಗೀತಾಭಾಷ್ಯೇ 
ಪಂಚಮೇರಧ್ಯಾಯೇ | "ನಿಯಮನಾದಿನಾ ಸಕಲಲೋಕಕರ್ಷಣಾತ್‌ ಕೃಷ್ಣಃ ' | 
ತಚ್ಹೋಕ್ತಂ | "ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್‌ | ಅತೋ 
ವದಂತಿ ಮುನಯಃ ಕೃಷ್ಣಂತ್ಹಾಂ ಬ್ರಹ್ಮವಾದಿನಃ' ಇತಿ ಮಹಾಕೌರ್ಮೆ ಇತ್ಯುಕ್ತೇಃ। 
ಯುಯುತ್ಸುಂ - ಯೋದ್ದುಮಿಚ್ಚಂತಂ ಸಮ್ಯಗವಸ್ಥಿತಮಿಮಂ ಬಂಧುಜನಂ ದೃಷ್ಟ್ವಾ 
ಮಮ ಗಾತ್ರಾಣಿ- ಹಸ್ತಾದ್ಯವಯವಾಃ ಸೀದಂತಿ- ವಿಶೀರ್ಯಂತೇ 1 "ಷದ್ಸೃ 
ವಿಶರಣಗತ್ಯವಸಾದನೇಷು' ಇತಿ ಧಾತೋಃ । ಮುಖೇ ಮ್ಲಾನತಾ ಚ ಜಾಯತೇ 
11 28 ॥! 


ಅರ್ಥ - "ಅರ್ಜುನನು ಈ ಮಾತನ್ನು ಹೇಳಿದನು.' ಎಂದು ಹಿಂದೆ ಹೇಳಲಾಗಿದೆ. 
ಅರ್ಜುನನ ಆ ಮಾತನ್ನು "ದೃಷ್ಟ್ವಾ' ಎಂಬ ಶ್ಲೋಕದಿಂದ ಆರಂಭಿಸಿ ಮೊದಲನೆಯ ಅಧ್ಯಾ ಯವು 
ಮುಗಿಯುವವರೆಗೆ (ಗ್ರಂಥಕಾರರು) ಹೇಳುತಾರೆ. 


ಹೇಕೃಷ್ಣ- ಎಲ್ಲರನ್ನೂ ಆಕರ್ಷಿಸುವವನೇ | ಕೃಷ್ಣಶಬ್ದಕ್ಕೆ “ಲೋಕಕರ್ಷಕ' ಎಂಬರ್ಥವನ್ನು 
ಶ್ರೀಮಧ್ವಾಚಾರ್ಯರು ಗೀತಾಭಾಷ್ಯದ ಐದನೆಯ ಅಧ್ಯಾಯದಲ್ಲಿಭಗವಂತನು ಪ್ರಪಂಚಕ್ಕೆ 
ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವುದರ ಮೂಲಕ ಎಲ್ಲರ 
ನಿಯಾಮಕನಾಗಿ ಎಲ್ಲರನ್ನೂ ಆಕರ್ಷಿಸುವುದರಿಂದ ಕೃಷ್ಣನೆನಿಸಿದ್ದಾನೆ ಎಂದು ಹೇಳಿ ಈ 
ವಿಷಯದಲ್ಲಿ. ಮಹಾಕೌರ್ಮಪುರಾಣವನ್ನು ಪ್ರಮಾಣವನ್ನಾಗಿ ಉದಾಹರಿಸಿದ್ದಾರೆ. 
"ದೇವತೆಗಳಿಗೆ ಒಡೆಯನಾದ ಭಗವಂತನೇ |! ನೀನು ಎಲ್ಲ ಪ್ರಪಂಚವನ್ನು ನಿಯಮಿಸಿ 
(ನಿಯಂತ್ರಿಸಿ) ಎಲ್ಲರನ್ನೂ ಆಕರ್ಷಿಸುವವನಾಗಿದ್ದೀ. ಆದ್ದರಿಂದ ಬ್ರಹ್ಮವಾದಿಗಳನಿಸಿದ ಜ್ಞಾನಿಗಳು 
(ಮುನಿಗಳು) ನಿನ್ನನ್ನು “ಕೃಷ್ಣ ' ಎಂಬುದಾಗಿ ಕರೆಯುತ್ತಾರೆ. (ಹೇಳುತ್ತಾರೆ) ಎಂದು 
ಮಹಾಕೌರ್ಮದಲ್ಲಿಹೇಳಲಾಗಿದೆ. 


ಅಧ್ಯಾಯ ] 21 


ಯುಯುತ್ತುಂ ಎ ಯುದ್ಧಮಾಡುವ ಇಚ್ಛೆಯಿಂದ, ಸಮ್ಯಕ್‌ ಅವಸ್ಥಿತಂ ಚೆನ್ನಾಗಿ ಬಂದು 
ಸೇರಿರುವ ಈ ಬಂಧು ಜನರ ಸಮೂಹವನ್ನು ನೋಡಿ ನನ್ನ, ಗಾತ್ರಾಣಿ ಎ ಹಸ್ತ, ಪಾದ 
ಮುಂತಾದ ಅವಯವಗಳು, ಸೀದಂತಿ - ಶಿಥಿಲವಾಗುತ್ತಿವೆ. "ಸೀದಂತಿ' ಎಂಬ ರೂಪವು 
'ಷದ್ಸೃ ವಿಶರಣಗತ್ಯವಸಾದನೇಷು' ಎಂಬ ಧಾತುವಿನಿಂದ ನಿಷ್ಠನ್ನವಾಗಿದೆ. ಮುಖೇ - ಮುಖ 
ದಲ್ಲಿಮ್ದಾನತೆಯು- ಬಾಡುವಿಕೆಯು ಉಂಟಾಗುತ್ತಿದೆ. (ಮುಖವು ಬಾಡುತ್ತಿದೆ) . 

ವಿವರಣೆ - "ಸಮುಪಸ್ಥಿತಮ್‌' ಎಂಬುದು ಪ್ರ ಚಲಿತಪಾಠ 'ಸಮವಸ್ಥಿತಂ' ಎಂಬುದು 
ಗೀತಾವಿವೃತಿಕಾರರಿಗೆ ಸಮ್ಮತವಾದ ಪಾಠ. ಸಾಮಾನ್ಯವಾಗಿ ಎರಡೂ ಶಬ್ದಗಳಿಗೆ ಅರ್ಥ ಒಂದೇ 
ಆಗುತ್ತದೆ. 

ಶರೀರೇ ಕಂಪೋ ರೋಮಾಂಚಶ್ಚ ಜಾಯತೇ ॥1 29 ॥ 

ಅನುವಾದ - ಶರೀರವು ನಡುಗುತ್ತಿದೆ. (ಶರೀರದಲ್ಲಿ ಕಂಪನವು ಉಂಟಾಗುತ್ತಿದೆ) 

ರೋಮಾಂಚನವೂ ಉಂಟಾಗುತ್ತಿದೆ ॥129 ॥ 


ಗಾಂಡೀವಂ ಸ್ರಂಸತೇ ಹಸ್ತಾತ್‌ ತ್ತಕ್‌ಚೈವ ಪರಿದಹ್ಯತೇ | 


ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ I 30 ॥ 
ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ । 

ನ ಚ ಶ್ರೇಯೋತನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ॥ 31 1 
ನ ಕಾಂಕೇ ವಿಜಯಂ ಕೃಷ್ಣನ ಚ ರಾಜ್ಯಂ ಸುಖಾನಿ ಚ । 

fla 11 32 || 


ಕೆಂನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ 
ಅರ್ಥ - ಗಾಂಡೀವ ಧನುಸ್ಸು ನನ್ನ ಕೈಯಿಂದ ಜಾರುತ್ತಿದೆ. ಚರ್ಮವುಸುಡುತ್ತಲೇ ಇದೆ. 
ನಿಲ್ಲುವುದಕ್ಕೂ ತ್ರಾಣವಿಲ್ಲದವನಾಗಿದ್ದೇನೆ. (ನಿಲ್ಲಲು ಸಾಧ್ಯವಾಗುತ್ತಿಲ್ಲ) ಬುದ್ದಿಯು 
ಭ್ರಮಣೆಯಾದಂತೆ ಭಾಸವಾಗುತ್ತಿದೆ . ॥। 30 
ಕೇಶವನೇ | ಅಪಶಕುನಗಳನ್ನು ಕಾಣುತ್ತಿದ್ದೇನೆ. ಯುದ್ಧದಲ್ಲಿ ಬಂಧು ಸಮೂಹವನ್ನು ಕೊಂದು 
ನಾನು ಪಡೆಯಬೇಕಾದ ಶ್ರೇಯಸನ್ನು ನಾಕಾಣೆ ॥ 31 ॥1 


ಕೃಷ್ಣನೇ । ನಾನು ಯುದ್ಧದಲ್ಲಿ ಜಯವನ್ನು ಅಪೇಕ್ಷಿಸುವುದಿಲ್ಲ. ರಾಜ್ಯವನ್ನೂ : ರಾಜ್ಯದಿಂದ 
ಉಂಟಾಗುವ ಸುಖವನ್ನೂ (ನಾನು) ಅಪೇಕ್ಷಿಸುವುದಿಲ್ಲ ಗೋವಿಂದನೇ! ನಮಗೆ ರಾಜ್ಯದಿಂದ 


ತ್ರಿ 
22 ಗೀತಾವಿವೃ 


ಏನು ಸುಖ(ಏನು ಪ್ರಯೋಜನ) ಸುಖ ಭೋಗಗಳಿಂದಾಗಲೀ ಬದುಕಿನಿಂದಾಗಲೀ. ಏನು 
ಪ್ರಯೋಜನ ? (ಏನು ಸುಖ) ॥॥ 32 ॥ 


ಧನುಃ ಹಸ್ತಾತ್‌ ಪತತಿ । ತ್ನಕ್ಟ ಪರಿತಸ್ತಪ್ಯತ ಏವ | ಅವಸ್ಥಾತುಂ ಚ ನ 
ಶಕ್ನೋಮಿ | ಮನಶ್ಚ ಮೇ ಭ್ರಮತೀವ ಚ ॥। 30 ॥ 


ಅನುವಾದ - "ಗಾಂಡೀವ' ಎಂಬ ಧನುಸುನನ್ನ ಕೈಯಿಂದ ಜಾರಿಬೀಳುತ್ತಿದೆ. ಚರ್ಮವು 
ಎಲ್ಲ ಕಡೆಯಿಂದಲೂ ಸುಡುತ್ತಲೇ ಇದೆ. ನಾನು ನಿಲ್ಲಲೂ ಶಕ್ಷನಾಗುತ್ತಿಲ್ಲ. ನನ್ನ ಬುದ್ಧಿಯು 
(ಮನಸು) ಭ್ರಮಣೆಯಾದಂತೆ ಭಾಸವಾಗುತ್ತಿದೆ. ॥। 30 ॥ 


ವಿಪರೀತಾನಿ ನಿಮಿತ್ತಾನಿ- ದುರ್ನಿಮಿತ್ತಾನಿ ಚ ಪಶ್ಯಾಮಿ । ಕೇಶವ- ಬ್ರಹ್ಮ- 
ರುದ್ರಪ್ರವರ್ತಕ । “ಕಶ್ಚ ಈಶಶ್ಚ ಕೇಶೌ ತೌ ಸೃಷ್ಟ್ಯಾದಿನಾ ವರ್ತಯತಿ' ಇತಿ 
ವೃತ್ತತ್ತೇಃ | ಕೇಶಪದೋಪಪದಾದ್‌ "ವೃತು' ವರ್ತನ ಇತ್ಯತೋಂತರ್ಣೀತ- 
ಣ್ಯರ್ಥಾತ್‌ ಡಪ್ರತ್ಯಯೇ ರೂಪಸಿದ್ದೇಃ । ಉಕ್ತಂ ಹಿ "ಸ್ಥಿತಪ್ರಜ್ಞಸ್ಯ ಕಾ ಭಾಷಾ 
ಇತ್ಯೇತದ್ದಾಹ್ಯೇ ಫಾ 


"ಹಿರಣ್ಯಗರ್ಭಃ ಕಃ ಪ್ರೋಕ್ತ ಈಶಃ ಶಂಕರ ಏವ ಚ | 
ಸೃಷ್ಟ್ಯಾದಿನಾ ವರ್ತಯತಿ ತೌ ಯತಃ ಕೇಶವೋ ಭವಾನ್‌ ॥ ಇತಿ ॥!' 


ಅನುವಾದ- ವಿಪರೀತಾನಿ ನಿಮಿತ್ತಾನಿ ಎ ಅಪಶಕುನಗಳನ್ನು ನೋಡುತ್ತಿದ್ದೇನೆ. ಕೇಶವನೇ 
ಬ್ರಹ್ಮರುದ್ರ ಪ್ರವರ್ತಕನೇ ! "ಕ' ಎಂದರೆ ಬ್ರಹ್ಮ "ಈಶ' ಎಂದರೆ ರುದ್ರ ಇವರಿಬ್ಬರನ್ನೂ ಸೃಷಿಸ್ಲಿ 
ನಿಯಮನ ಮುಂತಾದವುಗಳಿಂದ ನಿಯಂತ್ರಿಸುವವನಾದುದರಿಂದ ಕೇಶವ ಎಂದರೆ ಬ್ರಹ್ಮರುದ 
ಪ್ರವರ್ತಕ ಎಂದು ಕೇಶವ ಶಬ್ದನಿಷ್ಟತ್ತಿ . "ಕೇಶ' ಎಂಬ ಉಪಪದವಿರುವ ಒಳಗೆ ಅಡಗಿರುಃ 
ಣಿಜರ್ಥವುಳ್ಳ "ವೃತು ವರ್ತನ ' ಎಂಬ ಧಾತುವಿನ ಪರದಲ್ಲಿ"ಡ 'ಪ್ರತ್ಯಯ ಬಂದು "ಕೇಶವ 
ಎಂಬ ರೂಪವು ನಿಷ್ಠನ್ನವಾಗುತ್ತದೆ. ( ಸಿದ್ಧವಾಗುತ್ತದೆ) ಬ್ರಹ್ಮರುದ್ರರನ್ನು ನಯಮಿಸುವವನ 
ಎಂದು ಅರ್ಥ. 

ಆನಂದತೀರ್ಥ ಭಗವತ್ಪಾದರು "ಸ್ಥಿತಪ್ರ ಜ್ಞಸ್ಯ ಕಾ ಭಾಷಾ' ಎಂಬ ಗೀತೆಯ ಎರಡನೆಯ 
ಅಧ್ಯಾ ಯದ ಶ್ಲೋ ಕವನ್ನು ವಿವರಿಸುವಾಗ ಗೀತಾಭಾಷ್ಯದಲ್ಲಿ "ಕ್ಷೇಶವ' ಎಂಬ ಶಬ್ದಕ್ಕೆ ಬ್ರಹ್ಮರು! 
ಪ್ರವರ್ತಕ ಎಂಬ ಅರ್ಥವನ್ನು ಪ್ರಮಾಣ ಪುರಸ್ಸರವಾಗಿ ವಿವರಿಸಿದ್ದಾರೆ. ಅ ಪ್ರಮಾಣದ ಅರ್ಥ: 
ಹೀಗಿದೆ. 


ಅಧ್ಯಾಯ ] 23 


"ಕ' ಎಂದರೆ ಹಿರಣ್ಯಗರ್ಭನು (ಬ್ರಹ್ಮನು) ಈಶ ಎಂದರೆ ಶಂಕರನು . ಇವರಿಬ್ಬರನ್ನೂ 
ಸೃಷ್ಟಾ ದಿಗಳಿಂದ ನೀನು ನಿಯಂತ್ರಿಸುವವನು. ಆದ್ದರಿಂದ ನೀನು "ಕೇಶವ' ಶಬ್ದದಿಂದ 
ಕರೆಯಿಸಿಕೊಳ್ಳಲಡುತ್ತಿ' ಎಂಬುದಾಗಿ. 

ಯುದ್ದೇನ ಶ್ರೇಯೋ ಲಭ್ಯತ ಇತ್ಯತ ಆಹ ನಚೇತಿ | ಶ್ರೇಯಶ್ಚ ನ ಪಶ್ಯಾಮಿ । 
ಆಹವೇ - ಯುದ್ದೇ ॥ 31 ॥ 

ಅನುವಾದ - ಯುದ್ಧದಿಂದ ಶ್ರೇಯಸ್ಸು (ಕೀರ್ತಿಯು) ಲಭಿಸುವುದಷ್ಟೇ ! ಆದ್ದರಿಂದ 
ಯುದ್ಧವನ್ನು ಮಾಡು ಎಂದರೆ "ನ ಚ ' ಎಂಬ ಶ್ಲೋಕದಿಂದ ಅರ್ಜುನನು ಹೇಳುತ್ತಾನೆ. 
ಯುದ್ಧದಲ್ಲಿ ಶ್ರೇಯಸ್ಸನ್ನೂ ನಾನು ಕಾಣುವುದಿಲ್ಲ. (ಯುದ್ದ ಮಾಡಿ ನಾವು ಶ್ರೇಯಸನ್ನೂ 
ಪಡೆಯಲಾರೆವು) 11 31 ॥1 

ವಿಜಯಾದಿಕಂ ಫಲಂ ನೇಚ್ಛಾಮಿ Il 32 11 


ಅನುವಾದ - ವಿಜಯಾದಿ ಫಲಗಳನ್ನೂ ನಾನು ಅಪೇಕ್ಷಿಸುವುದಿಲ್ಲ ॥। 32 ॥1 


ಕೂಲ್ಲಲಾರೆ ಸ್ವಜನರನು 
ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ ।ಟ 
ತ ಅಇಮೇತವಸ್ಥಿತಾ ಯುದ್ದೇ ಪ್ರಾಣಾಂಸ್ಕ್ಯಕ್ತಾ 5 ಧನಾನಿ ಚ 11 33 1 


ಆಚಾರ್ಯಾಃ ಪಿತರಃ ಪುತ್ರಾಸ್ತಫೈವ ಚ ಪಿತಾಮಹಾಃ | 
ಮಾತುಲಾಃ ಶ್ಲಶುರಾಃ ಪೌತ್ರಾಃ ಶ್ಯಾಲಾಃ ಸಂಬಂಧಿನಸ್ತಥಾ 11 34 11 


ಏತಾನ್ನ ಹಂತುಮಿಚ್ಛಾಮಿ ಘತೋಷಪಿ ಮಧುಸೂದನ ಟ 
ಅಪಿ ತ್ರೈಲೋಕ್ಕರಾಜ್ಯಸ್ಯ ಹೇತೋಃ ಕಿಂ ನು ಮಹೀಕೃತೇ 11 35 || 
ಅರ್ಥ - ಯಾರಿಗೋಸ್ಕರವಾಗಿ ನಮಗೆ ರಾಜ್ಯ, ಭೋಗ ಮತ್ತು ಸುಖ ಇವುಗಳೆಲ್ಲವೂ 
ಅಪೇಕ್ಬಿತವಾಗಿವೆಯೋ, ಆ ಬಂಧುಗಳೇ ಪ್ರಾಣದಾಸೆಯನ್ನೂ, ಸಂಪತ್ತಿನ ಆಸೆಯನ್ನೂ ತೊರೆದು 
ಯುದ್ಧಸನ್ನದ್ದರಾಗಿ ನಿಂತಿದ್ದಾರೆ. ॥1 33 || 
ಯೇಷಾಮರ್ಥೇ ಎಇ: ಪ್ರಯೋಜನನಿಮಿತ್ರಂ ರಾಜ್ಯಾದ್ಯಪೇಕ್ಷಿತಂ 
ನಃ - ಅಸ್ಮಾಕಂ | ತ ಇಮೇ - ಬಾಂಧವಾಃ ಪ್ರಾಣಾನ್‌ ಧನಾನಿ ಚ ತ್ಯಕ್ತಾ ಯುದ್ಧೇ 
ವ್ಯವಸ್ಥಿತಾಃ || 33 11 


24 ಗೀತಾವಿವೃತಿ 


ಅನುವಾದ - ಯೇಷಾಮರ್ಥೇ - ಯಾರ ಪ್ರಯೋಜನಕ್ಕಾಗಿ (ಯಾರಿಗೋಸ್ಕರವಾಗಿ) 
ರಾಜ್ಯ ಮೊದಲಾದವುಗಳು ನಮಗೆ ಅಪೇಕ್ಟಿತವಾಗಿದ್ದಾವೆಯೋ ಆ ಈ ಬಾಂಧವರು ಪ್ರಾಣಗಳ 
ಹಂಗನ್ನೂ , ಸಂಪತ್ತಿನ ಆಸೆಯನ್ನೂ ತೊರೆದು ರಣರಂಗದಲ್ಲಿ ಯುದ್ಧ ಸನ್ನ ದ್ದರಾಗಿ ನಿಂತಿದ್ದಾರೆ. 
1 33 11 

ಗುರುಗಳು, ಪಿತೃಸಮಾನರು, ಮಕ್ಕಳು, ತಾತಂದಿರು ಸೋದರಮಾವಂದಿರು, ಹೆಣ್ಣುಕೊಟ್ಟ 


ಮಾವಂದಿರು, ಮೊಮ್ಮಕ್ಕಳು, ಭಾವಮೈದರು ಮತ್ತು ಇನ್ನುಳಿದ ಸಂಬಂಧಿಗಳೆಲ್ಲರೂ 
ಯುದ್ಧರಂಗದಲ್ಲಿನಿಂತಿದ್ದಾರೆ 1341 


ತೇಕ ಇತ್ಯತ ಆಹ | ಆಚಾರ್ಯಾ "ಅತಿ 11 34 ॥ 


ಯುದ್ಧಸನ್ನದ್ಧರಾಗಿ ನಿಂತಿರುವವರು ಯಾರು ಯಾರು ಎಂಬುದನ್ನು RS 
ಎಂಬ ಶ್ಲೋಕದಿಂದ ಹೇಳಿದ್ದಾರೆ. ।। 34 ॥1 


ಮಧುನಾಮಕ ದೈತ್ಯನನ್ನು ಕೊಂದಿರುವ ಕೃಷ್ಣನೇ ! ನಾನು ಯುದ್ಧವಿಮುಖನಾಗಿ ನಿಂತಾಗ 
ಇವರಿಂದ ನಾನು ಕೊಲ್ಲಲಟ್ಟರೂ ಸರಿಯೇ. ಇವರನ್ನು ಮಾತ್ರ ಟೂ ಇಚ್ಛಿಸಲಾರೆ. ಮೂರು 
ಲೋಕದ ಆಧಿಪತ ವು ಲಭಿಸುವಂತಿದ್ದರೂ ನಾನು ಇವರನ್ನು ಕೊಲ್ಲಲಾರೆ . ಹೊ ಮೇಲೆ ಕೇವ€ 


ಭೂಮಿಯ ಒಡೆತನಕ್ಕಾಗಿ ಇವರನ್ನು ಕೊಲ್ಲಲಾರೆ ಎಂದು ಪ್ರ ತ್ಯೆ ಕವಾಗಿ ಹೇಳಬೇಕೇನು * 
(ಹೇಳಬೇಕಾಗಿಲ್ಲ) || 35 || 


ನೃವೇಚ್ಛಾಮೀತ್ಯೇವಕಾರಾನ್ಹಯಃ | ಯದಿ ಮಾಂ ಯುದ್ದಾನ್ನಿವೃತ್ತಂ ಏತೇ 
ಹನ್ಯುಸ್ಪರ್ಹಿ ಫ್ಲತೋತಪಿ ನೈವ ಹಂತುಮಿಚ್ಛಾಮೀತ್ಯರ್ಥಃ । ಹೇ ಮಧುನಾಮಕ 
ದೈತ್ಯಮರ್ದನ | ಕೈಮುತ್ಯನ್ಯಾಯೇನಾಹ- ಅಪೀತಿ ॥ ತ್ರೈಲೋಕ್ಯರಾಜ್ಯಸ್ಯಾಖಿ 
ಹೇತೋರೇತಾನ್‌ ಹಂತುಂ ನೇಚ್ಛಾಮಿ | ಕಿಮುತ ಮಹೀಮಾತ್ರನಿಮಿತ್ತಮಿತಿ ! 
11 35 I 


ಅನುವಾದ - ನೈವ ಇಚ್ಛಾಮಿ ಎಂಬುದಾಗಿ ಏವಕಾರವನ್ನು ನಇಗ್‌ ಜೊತೆಯೇ 
ಅನ್ವಯಿಸಬೇಕು. ಯುದ್ಧದಿಂದ ನಿವ ತ್ತನಾದ ನನ್ನನ್ನು ಈ ಎದುರಾಳಿಗಳು ಒಂದುವೇ 
ಹಿಂಸಿಸಿದರೆ, ಅವರಿಂದ ಕೊಲ್ಲಲಟವನಾದರೂ ನಾನು ಅವರನ್ನು ಸಂಹರಿಸಲು (ಕೊಲ್ಲಲು 
ಬಯಸುವುದಿಲ್ಲ ಎಂದು ಅಭಿಪ್ರಾಯ . ಎಲ್ಫೆ ಮಧುನಾಮಕದೈತ್ಯನನ್ನು ಕೊಂದವನೆ 
ಕೈಮುತ್ಯನ್ಯಾಯದಿಂದ "ಅಪಿ' ಎಂಬ ಶ್ಲೋಕಭಾಗದಲ್ಲಿ ಹೇಳುತ್ತಾರೆ. ಯುದ್ಧ ಮಾಡಿದ್ದರಿಂ 


ಅಧ್ಯಾಯ । 25 


ಮೂರು ಲೋಕಗಳ ಆಧಿಪತ್ಯವು ಸಿಗುತ್ತದೆ. (ಮೂರು ಲೋಕಗಳ ಪ್ರಾಪ್ತಿಯ ಕಾರಣದಿಂದ) 
ಎಂದಾದರೂ ಇವರನ್ನು ಕೊಲ್ಲಲು ನಾನು ಇಚ್ಛಿಸುವುದಿಲ್ಲ. ಹೀಗಿರುವಾಗ ಕೇವಲ ಭೂ 
ಲೋಕದ ಪ್ರಾಪ್ತಿಗಾಗಿ ಇವರನ್ನು ಕೊಲ್ಲುವುದಿಲ್ಲಎಂದು ಪ್ರತ್ಯೇಕ ಹೇಳಬೇಕೆ ? ಹೇಳಬೇಕಾಗಿಲ್ಲ 
ಎಂದು ಅಭಿಪ್ರಾಯ. 1135 ॥ 


ಎವರಣೆ - "ನೈವ ಇಚ್ಚಾಮಿ ಇತ್ಯೇವಕಾರಾನ್ಹಯಃ' ಎಂದು ರಾಯರು ಏವಕಾರಾನ್ಹಯ 
ವನ್ನು ಹೇಳಿದ್ದಾರೆ. ಆದರೆ ಪ್ರಚಲಿತಪಾಠದ ಪ್ರಕಾರ ಈ ಶ್ಲೋಕದಲ್ಲಿಏವಕಾರ ಇಲ್ಲ ಹಿಂದಿನ 
ಶ್ಲೋಕದಲ್ಲಿಆಗಲೀ ಮುಂದಿನ ಶ್ಲೋಕದಲ್ಲಿಆಗಲೀ ಏವಕಾರ ಇಲ್ಲ 'ಪಾಪಮೇವಾಶ್ರಯೇತ್‌' 
ಎಂಬ ಮುಂದಿನ ಶ್ಲೋಕದಲ್ಲಿಏವಕಾರ ಇದೆ. ಆದರೆ ಅಲ್ಲಿರುವ ಏವಕಾರವನ್ನು ರಾಯರು 
'ಪಾಪ ' ಶಬ್ದದ ಜೊತೆಯಲ್ಲಿ ಅನ್ನಯಿಸಿದ್ದಾರೆ. ಹೀಗಾಗಿ ಈ ಶ್ಲೋಕದಲ್ಲಿರುವ "ನಇಗ್‌' 
ಜೊತೆಯಲ್ಲಿ ಅನ್ಹಯಿಸುವ ಏವಕಾರಪಾಠವು ಪ್ರ ಚಲಿತ ಪಾಠದಲ್ಲಿ ಇಲ್ಲ. ಆದರೂ "ಸರ್ವಂ 
ವಾಕ್ಯಂ ಸಾವಧಾರಣಂ' ಎಂಬ ನ್ಯಾಯದಿಂದಾಗಲೀ, ಇಲ್ಲಿ "ತೈಲೋಕ್ಕರಾಜ್ಯಸ್ಕಾಪಿ 
ಹೇತೋಃ'ಎಂದು ಹೇಳುತ್ತಿರುವುದರಿಂದಾಗಲೀ ಅವಧಾರಣಾರ್ಥಕ ಏವಕಾರ ಇಟ್ಟುಕೊಳ್ಳ 
ಬೇಕು. ಅಥವಾ "ತಥೈವ ಚ ' ಎಂಬಲ್ಲಿರುವ "ಏವ 'ಕಾರವನ್ನು ಇಲ್ಲಿಗೆ ತರಬೇಕು. 


ನಿಹತ್ಯ ಧಾರ್ತರಾಷ್ಟಾನ್ನಃ ಕಾ ಪ್ರೀತಿಃ ಸ್ಯಾಜ್ಜನಾರ್ದನ । 
ಪಾಪಮೇವಾಶ್ರಯೇದಸ್ಮಾನ್‌ ಹತ್ತೈ ತಾನಾತತಾಯಿನಃ 11 36 ॥ 
ಅರ್ಥ - ಜನಾರ್ದನನೇ 9 ಕೌರವರನ್ನು ಕೊಂದದ್ದರಿಂದ ನಮಗೆ ಆಗುವ 
(ಸುಖವಾದರೂ) ಪ್ರೀತಿಯಾದರೂ ಏನು ? ಆತತಾಯಿಗಳಾದ ಎ ಹೆಣ್ಣು ಹೊನ್ನು ಮಣ್ಣು 
ಇವುಗಳನ್ನು ಅಪಹರಿಸಿರುವ ಈ ಕೌರವರನ್ನು ಕೊಂದರೆ ನಮಗೆ ಪಾಪವೇ ಬಂದೀತು. 
ಹಿಂಸೆಯು ಪಾಪ ಸಾಧನವಾದುದರಿಂದ ಇವರನ್ನು ಹಿಂಸಿಸುವುದರಿಂದ ಪಾಪವೇ ನಮ್ಮನ್ನು 
ಆಶ್ರಯಿಸೀತು ॥ 36॥ 


ಕಿಂಚ ಧಾರ್ತರಾಷ್ಟ್ರಾನ್‌ ನಿಹತ್ಯ ನೋತಸ್ಥಾಕಂ ಕಾ ಪ್ರೀತಿಃ ಎ ಕಿಮೈಹಿಕ 
ಸುಖಮ್‌ । ನ ಕಿಮಪಿ | ನಾಪಿ ಪಾರತ್ರಿಕಂ - ಪ್ರತ್ಯುತ ಪಾರತ್ರಿಕದುಃಖ- 
ಹೇತುಪಾಪಮೇವಾಸ್ಥಾನಾಶ್ರಯೇತ್‌ | ನ ಜಾಯತ ಅತಿ ಜನಃ, ಅರ್ದಯತಿ 
ಸಂಸಾರಮಿತಿ ಅರ್ದನಃ, ಜನಶ್ಚಾಸಾವರ್ದನಶ್ಚೇತಿ ಜನಾರ್ದನಃ, ತಸ್ಯ 
ಸಂಬುದ್ದಿಃ | ಉಕ್ತಂ ಹ್ಯೇವಂ ಗೀತಾಭಾಷ್ಯೇ ದಶಮೇ ॥ 


ಆತತಾಯಿನಃ ಎ 


ಅಗ್ನಿದೋ ಗರದಶ್ಚೈವ ಶಸ್ತ ಸ್ಪಪಾಣಿರ್ಧನಾಪಹಃ 
ಕ್ಷೀತ್ರದಾರಾಪಹಾರೀ ಚ ಪಡೇತೇ ಹ್ಯಾತತಾಯಿನಃ । 


(ಭೀ.ಪ 107.110) ಇತ್ಯುಕ್ತಲಕ್ಷಣಾನ್‌ 1 


ಅನುವಾದ - ಮತ್ತು ಧೃತರಾಷ್ಟನ ಮಕ್ಕಳಾದ ಕೌರವರನ್ನು ಕೊಂದು ನಮಗೆ ದೊರೆಯ 
ಬಹುದಾದ (ಪ್ರೀತಿಯಾದರೂ) ಸುಖವಾದರೂ ಏನು ? ಐಹಿಕ ಸುಖವಿದೆಯೇ? ಅದು ಇಲ್ಲ 
ಪಾರತ್ರಿಕ ಸುಖವಿದೆಯೋ ? ಅದೂ ಇಲ್ಲ. ಪ್ರತ್ಯುತ ಅದರ ಬದಲಾಗಿ ಪರಲೋಕದಲ್ಲಿ 
ಪಡಬಹುದಾದ ದುಃಖಕ್ಕೆಕಾರಣವಾದ ಪಾಪವೇ ನಮಗೆ ಬರುತ್ತದೆ. (ನಮ್ಮನ್ನು ಆಶ್ರಯಿಸುತ್ತದೆ) 
ಜನಾರ್ದನ ಎಂಬ ಶಬ್ದದ ಅರ್ಥವನ್ನು ಶ್ರಿ ಶ್ರೀಮದಾನಂದತೀರ್ಥರು ಹತ್ತನೆಯ ಅಧ್ಯಾ ಯದ 
ಗೀತಾಭಾಷ್ಯದಲ್ಲಿ ಹೀಗೆ ವಿವರಿಸಿದ್ದಾರೆ. ಭಗವಂತನು ಹುಟ್ಟುವುದಿಲ್ಲಅದ್ದರಿಂದ ಅವನು "ಜನ'. 
ಸಂಸಾರವನ್ನು ನಾಶಪಡಿಸುತ್ತಾನೆ ಆದ್ದರಿಂದ ಅವನು "ಅರ್ದನ'. ಭಗವಂತನು (ಕೃಷ್ಣನು) 
ಹುಟ್ಟುವುದಿಲ್ಲಮತ್ತು ಸಂಸಾರನಾಶಕನಾಗಿದ್ದಾನೆ. ಆದ್ದರಿಂದ ಅವನು "ಜನಾರ್ದನ' ಶಬ್ದದಿಂದ 
ಕರೆಯಲಡುತ್ತಾನೆ. ಅಂಥ ಜನಾರ್ದನನೇ ! ಎಂದು ಅರ್ಜುನನು ಸಂಬೋಧಿಸಿದ್ದಾನೆ. 


"ಆತತಾಯಿನಃ' ಎಂದರೆ ಮಹಾಭಾರತದ ಭೀಷ್ಮಪರ್ವದಲ್ಲಿ "ಆತತಾಯಿ' ಯ ಲಕ್ಷಣವನ್ನು 
ಹೀಗೆ ಹೇಳಿದ್ದಾರೆ - “ಬೆಂಕಿ ಕೊಡುವವನು (ಬೆಂಕಿ ಹಚ್ಚುವವನು) ಎಷ ಕೊಡುವವನು , 
ಶಸ್ತ್ರಗ್ರಹಣ ಮಾಡಿ ಎದುರು ಬರುವವನು , ಪರರ ಹಣವನ್ನು ಅಪಹರಿಸುವವನು. ಭೂಮಿ 


ಮತ್ತು ಸ್ತ್ರೀ ಅಪಹಾರಕನು. ಈ ಆರು ಜನರು ಆತತಾಯಿಗಳಿನಿಸಿದ್ದಾರೆ.ಇಂಥ ಲಕ್ಷಣವುಳ್ಳ 
ಕೌರವರನ್ನು ಎಂದರ್ಥ. 11 36 11 


ತಸ್ಮಾನ್ನಾರ್ಹಾ ವಯಂ ಹಂತುಂ ಧಾರ್ತರಾಷ್ಟಾನ್‌ :ಸಬಾಂಧವಾನ್‌ 1 
ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ 11 37 ॥ 


ಅರ್ಥ - ಮಾಧವನೇ ! (ಆದ್ದರಿಂದ) ಹಿಂದೆ ಹೇಳಿದ ಎಲ್ಲ ಕಾರಣಗಳಿಂದ ಬಂಧ: 


ಸಹಿತರಾದ ಕೌರವರನ್ನು ಕೊಲ್ಲಲು ನಾವು ಅರ್ಹರಲ್ಲ ಬಂಧುಗಳನ್ನು ಕೊಂದು ನಾವು ಹೇ? 
ಸುಖಿಗಳಾದೇವು ? ॥ 37 ॥ 


ಬಾಯಿಯು ಸಮಾಸ ಸಾನ ಸವಾ ಸರ್‌ ಹಾನ್‌ 
1. "ಸ್ವಬಾಂಧವಾನ್‌ ಇತ್ಯಖ ಕ್ಷಚಿತ್‌ 


ಅಧ್ಯಾಯ | 27 


ತಸ್ಮಾತ್‌ - "ಸೀದಂತಿ ಮಮ ಗಾತ್ರಾಣಿ' ಇತ್ಯಾದಿನೋಕ್ತೋಪಪತ್ತಿಬಲಾತ್‌ 
ಸಬಾಂಧವಾನ್‌ ಧಾರ್ತರಾಷ್ಟಾನ್‌ ಹಂತುಂ ವಯಂ ನಾರ್ಹಾಃ | 


"ಆತತಾಯಿನಮಾಯಾಂತಂ ಹನ್ಯಾದೇವಾವಿಚಾರಯನ್‌ 
ನಾತತಾಯಿವಧೇ ದೋಷೋ ಹಂತುರ್ಭವತಿ ಕಶ್ಚನ 


(ಶಾಂ. ಪ. 15.15) 
ಆತ್ಯುಕ್ತೇಸ್ತೇಷಾಮ್‌ ಆತತಾಯಿತ್ತೇನ ಹಂತವ್ಯತಯಾ ಪ್ರಾಪ್ತತ್ಟೇತಷಿ ತದ್ದನನ 
ಪ್ರಸಕ್ಕಾ ಬಂಧೂನಾಮಪಿ ಹನನಪ್ರಾಪ್ರೇರ್ನ ಹಂತುಂ ವಯಂ ಯೋಗ್ಯಾ ಇತಿ 
ಭಾವಃ ॥ 

ಬಂಧುತ್ತೇಠಪಿ ಆತತಾಯಿಸಂಬಂಧಿತ್ಥಾತ್‌ ತೇsಪಿ ಬಂಧುಜನಾ ಹಂತವ್ಯಾ 
ಏವೇತ್ಯತ ಆಹ- ಸ್ವಜನಂ ಹೀತಿ 1॥ ಸ್ಯಾಮ - ಭವೇಮ । ತದ್ದರ್ಶನ-ಸರ್ಶನ- 
ಸಂಭಾಷಣಾದೇರಭಾವಪ್ರಾಪ್ರೇರಿತಿ ಭಾವಃ ॥ 37 ॥ 


ಅನುವಾದ - ತಸ್ಥಾತ್‌ "ಸೀದಂತಿ ಮಮ ಗಾತ್ರಾಣಿ' ನನ್ನ ಅಂಗಾಂಗಗಳು ಶಿಥಿಲ 
ವಾಗುತ್ತಿವೆ ಎಂಬಲ್ಲಿಂದ ಈವರೆಗೆ ಹೇಳಿದ ಅನೇಕ ಕಾರಣಗಳಿಂದಾಗಿ ಬಂಧು-ಬಾಂಧವ 
ರಿಂದ ಕೂಡಿದ ದುರ್ಯೋಧನಾದಿಗಳನ್ನು ಕೊಲ್ಲಲು ನಾವು ಅರ್ಹರಲ್ಲ 


ಮಹಾಭಾರತ ಶಾಂತಿಪರ್ವದಲ್ಲಿ "ಯುದ್ಧರಂಗದಲ್ಲಿ ಎದುರಾಳಿಯಾಗಿ ಯುದ್ಧಕ್ಕೆ 
ಬಂದಿರುವ ಆತತಾಯಿಯನ್ನು ಏನೂ ವಿಚಾರ ಮಾಡದೇ ಕೂಡಲೇ ಕೊಲ್ಲಲೇಬೇಕು. ಹಾಗೆ 
ಮಾಡಿದಲ್ಲಿ ಆತತಾಯಿಯನ್ನು ಕೊಂದವನಿಗೆ ಯಾವ ದೋಷವೂ ಬರುವುದಿಲ್ಲ.'' ಎಂದು 
ಹೇಳಿರುವುದರಿಂದ, ದುರ್ಯೋಧನಾದಿಗಳು ಆತತಾಯಿಗಳಾಗಿರುವುದರಿಂದ ಅವರು 
ವಧಾರ್ಹರಾಗಿದ್ದಾರೆ. (ಅವರ ವಧವು ಕರ್ತವ್ಯವಾಗಿದೆ.) ಆದರೂ ಅವರನ್ನು ಕೊಲ್ಲುವ 
ಸಂದರ್ಭದಲ್ಲಿಇತರ ಬಂಧುಗಳನ್ನೂ ಕೊಲ್ಲುವ ಸಂದರ್ಭಬರುತ್ತದೆ. ದುರ್ಯೋಧನಾದಿಗಳು 
ಆತತಾಯಿಗಳಾದುದಿಂದ ಅವರು ವಧಾರ್ಹರಾದರೂ ಕೂಡ ಅವರ ಸಂಬಂಧಿಗಳಾದ (ಅವರ 
ಬಂಧುಗಳಾದ) ಭೀಷ್ನದ್ರೊ ೇಣಾದಿಗಳು ಆತತಾಯಿಗಳಲ್ಲ, ಆದ್ದರಿಂದ ಅವರು ವಧಾರ್ಹರಲ್ಲ, 
ಆತತಾಯಿಗಳಾದ ದುರ್ಯೋಧನಾದಿಗಳನ್ನು ಕೊಲ್ಲಲು ಹೊರಟಾಗ ಆತತಾಯಿಗಳಲ್ಲದ, 
ಆತತಾಯಿಗಳ ಬಂಧುಗಳಾದ ಭೀಷ್ಠ-ದ್ರೋಣಾದಿಗಳನ್ನು ಕೊಲ್ಲಬೇಕಾದ ಸಂದರ್ಭ 
ಬರುವುದಿಂದ ಅವರನ್ನು ಕೊಲ್ಲಲು ನಾವು ಅರ್ಹರಲ್ಲಎಂಬುದು ಅರ್ಜುನನ ಅಭಿಪ್ರಾಯ. 


ಗೀತಾವಿವುತಿ 


ವಿವರಣೆ - ಸ್ವಬಾಂಧವಾನ್‌ ಎಂಬುದು ಪ್ರಚಲಿತಪಾಠ "ಸಬಾಂಧವಾನ್‌' ಎಂಬುದು 
ಇಯರಿಗೆ ಸಮ್ಮತವಾದ ಪಾಠ, ರಾಯರು ಬರೆದ ವ್ಯಾಖ್ಯಾ ನದಂತೆ ಸಬಾಂಧವಾನ್‌ ಎಂಬ 
ಸಠವೇ ಸರಿಯಾದ ಪಾಠ ಎನಿಸುತ್ತದೆ. ಸ್ವಬಾಂಧವರು ಆತತಾಯಿಗಳಾ ಗಿರುವುದರಿಂದ ಅವರ 
ಕಥೆಯು ಶಾಸ್ತಸಮ್ಮತವಾದುದರಿಂದ "ಅವರನ್ನು ಕೊಲ್ಲಲು ನಾವು ಅರ್ಹರಲ್ಲ ಎಂಬ 
೨ರ್ಜುನನ ಮಾತು ವ್ಯರ್ಥವಾಗುತ್ತದೆ. "ಸಬಾಂಧವಾನ್‌' ಎಂಬ ಪಾಠದಲ್ಲಿ 
ದುರ್ಯೋಧನಾದಿಗಳು ಆತತಾಯಿಗಳಾದ್ದರಿಂದ ಅವರು ವಧಾರ್ಹರಾಗಿದ್ದರೂ ಅವರ 
ಸಂಬಂಧಿಗಳಾದ (ಬಂಧುಗಳಾದ) ಭೀಷ್ಮ-ದ್ರೊ ೇಣರು ಆತತಾಯಿಗಳಲ್ಲ ಆದುದರಿಂದ 


ಸಬಾಂಧವರಾದ ದುರ್ಯೋಧನಾದಿಗಳನ್ನು ಕೊಲ್ಲಲು ನಾವು ಅರ್ಹರಲ್ಲಎಂಬ ಅರ್ಜುನನ 
ಮಾತು ಸಮಂಜಸವಾಗುತ್ತದೆ. 


ಭೀಷ್ಠ-ದ್ರೋಣಾದಿಗಳು ಆತತಾಯಿಗಳಲ್ಲದಿದ್ದರೂ, ಆತತಾಯಿಗಳಾದ 
ದುರ್ಯೋಧನಾದಿಗಳ ಸಂಬಂಧವು ಅವರಿಗಿರುವುದರಿಂದ ಅವರೂ ವಧಾರ್ಹರಾಗಿ 
ದ್ಹಾರಷ್ಟೇ. ಆದ್ದರಿಂದ ಅವರನ್ನೂ (ಭೀಷ್ಮ ದ್ರೋಣಾದಿಗಳನ್ನೂ) ಏಕೆ ಕೊಲ್ಲಬಾರದು ? ಎಂಬ 
ಪ್ರಶ್ನೆಗೆ ಅರ್ಜುನನು “ಸ್ವಜನಂ ಹಿ' ಎಂಬ ಶ್ಲೋಕ ಭಾಗದಿಂದ ಉತ್ತರಿಸುತ್ತಾನೆ ! ಸಾ ಮ 
ಆಗುತ್ತೇವೆ. ನಮಗೂ ನಟಕ ಬಂಧುಗಳು. ಬಂಧುಗಳನ್ನು ಕೊಂದದ್ದರಿಂದ ನಾವು "ಹೇಗೆ 
ಸುಖಿಗಳಾದೇವು ? ಅವರ ದರ್ಶನ , ಸರ್ಶನ , ಸಂಭಾಷಣ ಮುಂತಾದವುಗಳಿಂದ 


ವಂಚಿತರಾಗುವುದರಿಂದ (ರಹಿತರಾಗುವುದರಿಂದ) ನಮಗೆ ಹೇಗೆ ತಾನೇ ಸುಖ 
ಉಂಟಾದೀತು ? ಎಂದು ಅರ್ಜುನನ ಅನಿಸಿಕೆ ।। 37 ॥ 


ಕುಲಕ್ಷಯದ ದುಷ್ಪರಿಣಾಮಗಳು 


ಯದ್ಯಷ್ಯೇತೇ ನ ಪಶ್ಯಂತಿ ಲೋಭೋಪಹತಚೇತಸಃ । 
ಕುಲಕ್ಟಯಕ್ಸೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಮ್‌ 11 38 11 


ಕಥಂ ನ ಜ್ಲೇಯಮಸ್ಸ್ಥಾಭಿಃ ಪಾಪಾದಸ್ಥಾನ್ನಿವರ್ತಿತುಮ್‌ । 
ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಧಿರ್ಜನಾರ್ದನ 11 39 1! 


ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಸ್ಪನಾತನಾಃ ॥ 
ಧರ್ಮೇ ನಷ್ಟೇ ಕುಲಂ ಕೃತ್ಸ _ಮಿಧರ್ಮೋಂಭಿಭವತ್ಯುತ 11 40 1 
ಅಧರ್ಮಾಭಿಭವಾತ್‌ ಕೃಷ್ಣ ಪ್ರದುಷ್ಯಂತಿ ಕುಲಸ್ತಿಯಃ | 

11 41 1 
ಸ್ತ್ರೀಷು ದುಷ್ಠಾಸು ವಾರ್ಷೆಯ ಜಾಯತೇ ವರ್ಣಸಂಕರಃ 


ಅಧ್ಯಾಯ | 29 


ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ॥ 
ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕಕ್ರಿಯಾಃ 11 42 11 


ಅರ್ಥ - (ವಸ್ತುತಃ) ವಾಸ್ತವಿಕವಾಗಿ ಈ ಕೌರವರು ರಾಜ್ಯದ ಲೋಭದಿಂದ 
ಎವೇಕವನ್ನೆ € ಕಳೆದುಕೊಂಡವರಾಗಿ, ಕುಲಕ್ಷಯದಿಂದ ಆಗಬಹುದಾದ ಹಾನಿಯನ್ನಾಗಲೀ, 
ಮಿತ್ರದ್ರೋಹದಿಂದ ಆಗಬಹುದಾದ ಪಾಪವನ್ನಾಗಲೀ ತಿಳಿಯದವರಾಗಿದ್ದಾರೆ. ॥ 3811 


ಕುತ ಏವಂಬುದ್ದ್ಯಾ ತೇ ನ ನಿವೃತ್ತಾ ಇತ್ಯತ ಆಹ- ಯದ್ಯಪೀತಿ ॥ ಏತೇ- 
ದುರ್ಯೋಧನಾದಯಃ ರಾಜ್ಯಲೋಭೇನೋಪಹತಚೇತಸಃ- ನಷ್ಟಧರ್ಮ- 
ಜ್ಞಾನಾಃ ದೋಷಂ - ಪಾತಕಂ ನ ಪಶ್ಯಂತಿ 1 ಯದ್ಯಪಿ ॥। 38 ॥ 


ಅನುವಾದ - ಯುದ್ಧದ ನಂತರ ಆಗಬಹುದಾದ ಅನರ್ಥವನ್ನು ತಿಳಿದು ಎದುರಾಳಿಗಳು 
ಏಕೆ ಯುದ್ಧದಿಂದ ನಿವೃತ್ತರಾಗುತ್ತಿಲ್ಲ? ಎಂಬ ಪ್ರಶ್ನೆಗೆ ಅರ್ಜುನನು "ಯದ್ಯಪಿ' ಎಂಬ 
ಶ್ಲೋಕದಿಂದ ಉತ್ತರಿಸುತ್ತಾನೆ. ಈ ದುರ್ಯೋಧನಾದಿಗಳು ರಾಜ್ಯದ ಲೋಭದಿಂದ 
ಉಪಹತಚೇತಸಃ ಎ ಧರ್ಮಬುದ್ದಿಯನ್ನು ಕಳೆದುಕೊಂಡಿದ್ದಾರೆ . ಆದ್ದರಿಂದಲೇ ದೋಷಂ- 
ಮುಂದೆ ಆಗಬಹುದಾದ ಅನರ್ಥಗಳನ್ನು ತಿಳಿಯದವರಾಗಿದ್ದಾರೆ. ॥। 38 ॥1 


ಜನಾರ್ದನನೇ । ಕುಲಕ್ಷಯದಿಂದ ಉಂಟಾಗಬಹುದಾದ ಹಾನಿಯು ಏನೆಂಬುದನ್ನು 


ಚೆನ್ನಾಗಿ ತಿಳಿಯಬಲ್ಲ ನಮ್ಮಿಂದ, ಈ ಪಾಪಕಾರ್ಯದಿಂದ ಹಿಂಜರಿಯಬೇಕು ಎಂದು 
ಆಲೋಚಿಸದಿರಲು ಹೇಗೆ ಸಾಧ್ಯ ? 139 


ತಥಾಪಿ ಹೇ ಜನಾರ್ದನ ಎ ಜನನರಹಿತಸಂಸಾರಾರ್ದನ-ಕುಲಕ್ಷಯ- 
ಕೃತಂ ದೋಷಂ ಪ್ರಪಶೃದ್ಧಿರಸ್ಕಾಭಿಃ ಅಸ್ಮಾದ್ದೋಷಾನ್ನಿವರ್ತಿತುಂ ಕಥಂ ನ 
ಜ್ಲೇಯಮ್‌ 11 39 || 


ಅನುವಾದ - ತಥಾಪಿ - ಆದರೂ ಕೂಡ, ಹೇ ಜನಾರ್ದನ - ಜನನ ರಹಿತನೇ ಮತ್ತು 
ಸಂಸಾರವನ್ನು ನಾಶಪಡಿಸುವವನೇ ! ಕುಲಕ್ಷಯದಿಂದ ಉಂಟಾಗಬಲ್ಲ ಅನರ್ಥ ಏನೆಂಬದನ್ನು 
ಚೆನ್ನಾಗಿ ತಿಳಿಯಬಲ್ಲ ನಮ್ಮಿಂದ "ಈ ಪಾಪಕಾರ್ಯದಿಂದ ಹಿಂಜರಿಯಬೇಕು'. ಎಂದು 
ತಿಳಿಯದಿರಲು ಹೇಗೆ ಸಾಧ್ಯ ? 1139 ॥ 


ಕುಲಕ್ಷಯವು ಉಂಟಾದಾಗ ಅನಾದಿ ಪರಂಪರಾಗತವಾದ ಕುಲೋಚಿತ ಧರ್ಮಗಳು 
(ಸನಾತನ ಧರ್ಮಗಳು) ನಾಶವಾಗುತ್ತವೆ. ಕುಲಧರ್ಮವು ನಾಶವಾದಾಗ ಅಧರ್ಮವೇ 
ಅಳಿದುಳಿದ ಎಲ್ಲಕುಲವನ್ನೂ ಆವರಿಸಿಬಿಡುತ್ತದೆ. ।। 40 


i ಗೀತಾವಿವೃತಿ 


ಕಃ ಕುಲಕ್ಷಯಕೃತೋ ದೋಷ ಇತ್ಯತ ಆಹ- ಕುಲಕ್ಷಯ ಇತಿ ॥। ಸನಾತನಾಃ 
ಪರಂಪರಾಪ್ರಾಪ್ತಾಃ ಕುಲಧರ್ಮಾಃ- ಕೃತ್ರಿಯಾದಿಕುಲಧರ್ಮಾಃ | ಉತ 
ಶಬ್ಲೋತಪ್ಯರ್ಥೇ | ಅವಶಿಷ್ನಂ ಕೃತ್ನಮಪಿ ಕುಲಮಧರ್ಮೋತಭಿಭವತಿ- ಕುಲಂ 
ಅಧರ್ಮಾಕ್ರಾಂತಂ ಭವತಿ ॥। 4011 


ಅನುವಾದ - ಕುಲಕ್ಷಯದಿಂದ ಉಂಟಾಗಬಹುದಾದ ದೋಷವಾದರೂ 
ಯಾವುದು ? ಎಂಬ ಪ್ರಶ್ನೆಗೆ "ಕುಲಕ್ಷಯ' ಎಂಬ ಶ್ಲೋಕದಿಂದ ಅರ್ಜುನನು 
ಉತ್ತರಿಸುತ್ತಾನೆ. ಸನಾತನಾಃ - ಪರಂಪರಾಗತವಾದ, ಕುಲಧರ್ಮಾಃ ಇ ಕ್ಪತ್ರಿಯ, ವೈಶ್ಯ, 
ಶೂದ್ರ ಮೊದಲಾದ ವರ್ಣಧರ್ಮಗಳು "ಉತ' ಎಂಬ ಶಬ್ದಕ್ಕೆ "ಅಪಿ' ಎಂಬ ಅರ್ಥ. 


'ಕೃತ್ನಮಪಿ' ಎಲ್ಲ ಉಳಿದ ಕುಲವನ್ನು ಅಧರ್ಮವು ಅಭಿಭವತಿ ಅಂದರ ಅಧರ್ಮಾಕ್ರಾಂತ 
ವಾಗುತ್ತದೆ. 11 40 ॥1 


ಕೃಷ್ಣನೇ ! ಅಧರ್ಮವು ಕುಲದಲ್ಲಿಆವರಿಸಿದಾಗ ಕುಲಸ್ವೀಯರು ಕೆಡುತ್ತಾರೆ. ಸ್ತ್ರೀಯರು 
ಕೆಟ್ಟಾಗ ವರ್ಣಸಾಂಕರ್ಯವು ಉಂಟಾಗುತ್ತದೆ. ॥ 41 ॥1 


ವಾರ್ಷ್ಣೇಯ - ವೃಷ್ಠಿಕುಲೋದ್ಧವ ॥ 41 ॥1 
ಬ 
ಅನುವಾದ- ವಾರ್ಷೇಯ- ವೃಷ್ಟಿವಂಶದಲ್ಲಿಯಾದವರ ಕುಲದಲ್ಲಿಜನಿಸಿದವನೇ ॥ 41 1 


ಜಾತಿಸಾಂಕರ್ಯದಿಂದ ಕುಲನಾಶಕರಿಗೂ, ಕುಲಕ್ಕೂ ಏಕಕಾಲದಲ್ಲಿ ನರಕವೇ ಆಗುತ್ತದೆ. 


ಈ ಕುಲನಾಶಕರ ಪಿತೃಗಳು ಪಿಂಡಪ್ರದಾನ, ಜಲತರ್ಪಣ ಮುಂತಾದವುಗಳಿಂದ ರಹಿತರಾಗಿ 
ನರಕದಲ್ಲಿಬೀಳುತ್ತಾರೆ. ಇದು ನಿಶ್ಚಯ. ॥ 42 ॥॥ 


ಕುಲಸ್ಯ ಚೇತಿ ಪುತ್ರಪೌತ್ರಾ ದಿಸಂತಾನಸ್ಯ ಚೇತೃರ್ಥಃ । ಏಷಾಂ ಕುಲಘ್ನಾನಾಂ 
ಪಿತರಃ ಲುಪ್ಪಪಿಂಡಾಃ ಲುಪ್ತೋದಕಕ್ರಿಯಾಶ್ಚ ಸಂತಃ ನರಕೇ ಪತಂತಿ ॥ 42 1! 
ಅನುವಾದ - ಕುಲಸ್ಯ ಚೇತಿ - ಪುತ್ರ ಪೌತ್ರಾದಿ ಸಂತಾನವೂ ಕೂಡ ನರಕವನ್ನು 


ಹೊಂದುತ್ತದೆ. ಈ ಕುಲನಾಶಕರ ಪಿತೃಗಳು ಪಿಂಡರಹಿತರಾಗಿ ತರ್ಪಣಾದಿಗಳಿಂದಲೂ 


ರಹಿತರಾಗಿ ಅಧಃ ಪತನ ಹೊಂದುತ್ತಾರೆ. ॥ 42 ॥ 


ದೋಷ್ಟೆರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕ್ಕಃ 
ಉತಾದ್ಯಂತೇ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ನತಾಃ 11 43 ॥ 


9 
ವ 


ಅಧ್ಯಾಯ ] 31 


ಉತ್ತನ್ನಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ । 
ನರಕೇ ನಿಯತಂ ವಾಸೋ ಭವತೀತ್ಯನುಶುಶ್ರುಮ 11 44 || 


ಅಹೋ ಬತ ಮಹತ್ವಾಪಂ ಕರ್ತುಂ ವ್ಯವಸಿತಾ ವಯಮ್‌ । 
ಯದ್ರಾಜ್ಯಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ 11 45 11 


ಯದಿ ಮಾಮಪ್ರತೀಕಾರಮಶಸ್ತಂ ಶಸ್ತ್ರಪಾಣಯಃ 
ಧಾರ್ತರಾಷ್ಟ್ರಾ ರಣೇ ಹನ್ಯುಸ್ತನ್ಮೇ ಕ್ಷೇಮತರಂ ಭವೇತ್‌ 11 46 ॥ 


ಅರ್ಥ - ವರ್ಣಸಾಂಕರ್ಯಕ್ಕೆ ಕಾರಣಗಳಾದ ಕುಲನಾಶಕರ ಈ ಅಪರಾಧಗಳಿಂದ 
(ದೋಷಗಳಿಂದ) ಶಾಶ್ಚತವಾದ ಜಾತಿಧರ್ಮಗಳೂ ಮತ್ತು ಕುಲಾಚಾರಗಳೂ 
ಹಾಳಾಗುತ್ತವೆ ॥ 43 ॥1 


ಜನಾರ್ದನನೇ ! ಕುಲಜಾತಿ ಧರ್ಮಗಳನ್ನೆಲ್ಲ ಕಳೆದುಕೊಂಡ ಮನುಷ್ಯರಿಗೆ ನರಕವಾಸವು 
ತಪ್ಪದೇ ಉಂಟಾಗುತ್ತದೆ ಎಂದು ಕೇಳಿದ್ದೆ ವೆ. 11 44 ॥ 


ರಾಜ್ಯಸುಖದ ಲೋಭದಿಂದ ನಾವು ಈಗ ನಮ್ಮ ಬಂಧುಜನರನ್ನು ಕೊಲ್ಲಲು 
(ಹೊರಟಿದ್ದೇವೆ) (ಸಜ್ಜಾಗಿದ್ದೇವೆ) ಉದ್ಯುಕ್ತರಾಗಿದ್ದೇವೆ. ಮಹತ್ತರವಾದ ಈ ಪಾಪಕೃತ್ಯ 
ವನ್ನೆಸಗಲು ನಾವು ಮುಂದಾಗಿದ್ದೇವೆ. ಅಯ್ಯೋ ಕೃಷ್ಣ! 1145 


ಯಾವ ರೀತಿಯ ಪ್ರತೀಕಾರವನ್ನೂ ಮಾಡದೇ, ಶಸ್ತ್ರವನ್ನೂ ಧಾರಣೆ ಮಾಡದೇ ಸುಮ್ಮನೇ 


ನಿಂತಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಕೌರವರು ಯುದ್ಧದಲ್ಲಿ ಕೊಂದರೆ ಅದು ನನಗೆ 
ಕ್ಷೇಮಕರವಾದೀತು. ॥1 46 ॥1 


ಉಕ್ತದೋಷಮುಪಸಂಹರತಿ- ದೋಷ್ಯರಿತಿ ದ್ವಾಭ್ಯಾಮ್‌ । ಜಾತಿಧರ್ಮಾಃ- 
ಕೃತ್ರಿಯತ್ವಾದಿ ಜಾತಿಪ್ರಯುಕ್ತಾ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ- ಪರಂಪರಾ 
ಪ್ರಾಪ್ತಾಃ ॥1 43 ॥ 
ಅನುವಾದ - "ದೋಷ್ಟಃ' ಎಂಬ ಶ್ಲೋಕದಿಂದ ಆರಂಭಿಸಿ ಎರಡು ಶ್ಲೋಕಗಳಿಂದ ಹೇಳಿದ 
(ಯುದ್ದ ನಡೆದರೆ ಆಗಬಹುದಾದ) ದೋಷಗಳನ್ನು ಉಪಸಂಹಾರ ಮಾಡುತ್ತಾನೆ. ಜಾತಿ 


ಧರ್ಮಾಃ - ಕೃತ್ರಿಯತ್ವಮುಂತಾದ ಜಾತಿ ನಿಮಿತ್ತವಾದ ಧರ್ಮಗಳು ಮತ್ತು ಕುಲಧರ್ಮಗಳು. 
ಶಾಶ್ನತಾಃ - ಪರಂಪರಾಪ್ರಾಪ್ಪವಾದವು ॥। 43 ॥1 


5 ಗೀತಾವಿವೃತಿ 


ಉತ್ತನ್ನಕುಲಧರ್ಮಾಣಾಂ ಉತನ್ನಜಾತಿಧರ್ಮಾಣಾಂ ಚೇತೃಪಿ 
ಜ್ಞೇಯಮ್‌ । ಅನುಶುಶ್ರುಮ "ಪ್ರಾಯಶ್ಚಿತ್ರಮಕುರ್ವಾಣಾಃ ಪಾಪೇಷು ನಿರತಾ 
ನರಾಃ | ಅಪಶ್ಚಾತ್ತಾಪಿನಃ ಕಷ್ಟಾನ್‌ ನಿರಾಯಾನ್‌ ಯಾಂತಿ ದಾರುಣಾನ್‌' 
ಇತ್ಯಾದಿ ವದದ್ದಿವೃ ೯ದ್ದೈ : ಶ್ರುತವಂತಃ ಸ್ಮಃ 11 44 |! 


ಅನುವಾದ - ನಷ್ಟವಾದ ಕುಲಧರ್ಮ ಉಳ್ಳವರಿಗೆ ಅಂದರೆ ಕುಲಧರ್ಮಗಳನ್ನು ನಾಶ 
ಪಡಿಸಿಕೊಂಡವರಿಗೆ ಮತ್ತು ಜಾತಿಧರ್ಮಗಳನ್ನು ನಾಶಪಡಿಸಿಕೊಂಡವರಿಗೆ (ನರಕದಲ್ಲಿ 
ವಾಸವು ಉಂಟಾಗುತ್ತದೆ)ಅನುಶುಶ್ರುಮ - "ತಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿಶ್ತವನ್ನೂ 
ಮಾಡಿಕೊಳ್ಳದೇ, ಪಶ್ನಾತ್ತಾ ಪವನ್ನೂ ಪಡದೇ , ಪಾಪಕರ್ಮಗಳಲ್ಲಿಯೇ ನಿರತರಾದ ಮನುಜರು 


ಘೋರವಾದ ನರಕಗಳನ್ನು ಹೊಂದುತ್ತಾರೆ. ಇವೇ ಮೊದಲಾದ ಮಾತುಗಳನ್ನು ಯು 
ಕೇಳಿದವರಾಗಿದ್ದೇವೆ. 1144 || 


ಏವಂ ಬಂಧುವಧಸ್ಯ ದೋಷಹೇತುತ್ತಾಧ್ಯವಸಾಯೇನ ಸಂತಪ್ಯ- 
ಮಾನೋತರ್ಜುನ ಆಹ- ಅಹೋ ಬತೇತಿ ॥1 ರಾಜ್ಯಸುಖ ಲೋಭೇನ ಸ್ಹಜನಂ 
ಹಂತುಂ ವಯಮುದ್ಯತಾ ಇತಿ ಯತ್ತದೇತನ್ಮಹತ್ಪಾಹಂ ಕರ್ತುಂ ವ್ಯವಸಿತಾ - 
ನಿಶ್ಚಯವಂತೋ ವಯಮ್‌ । ಅಹೋ ಬತ ಎ ಮಹಾಕಷ್ಟಮಿತಿ ॥ 45 ॥! 


ಅನುವಾದ - ಈ ರೀತಿಯಾಗಿ ಬಂಧುಗಳ ವಧವು ಅನೇಕ ಅನರ್ಥಗಳಿಗೆ 
ಕಾರಣವಾಗುವುದರಿಂದ ಯುದ್ಧದ ಬಗ್ಗೆ ಪರಿತಪಿಸುತ್ತಿರುವ ಅರ್ಜುನನು ತನ್ನ 
ಸಂತಾಪವನ್ನು "ಅಹೋ ಬತ' ಎಂಬ ಶ್ಲೋಕದಿಂದ ಹೇಳುತ್ತಾನೆ. ರಾಜ್ಯಸುಖದ ಲೋಭದಿಂದ 
ನಮ್ಮವರನ್ನು ಕೊಲ್ಲಲು ನಾವು ಉದ್ಯುಕ್ತರಾಗಿದ್ದೇವೆ. ಎಂದರೆ ಮಹತ್ತರವಾದ ಪ ಪಾಪವನ್ನು 


ಮಾಡಲು ನಾವು ನಿಶ್ಚಯಿಸಿದ್ದೇವೆ. ಅಯ್ಯೋ ಇದು ಮಹಾಕಷ್ಟ 111451 


ಏವಂ ಸಂತಪ್ಪಃ ಸನ್‌ಮೃತಿಮೇವಾರ್ಥಯಮಾನ ಆಹ- ಯದೀತಿ ॥ 
ಅಕೃತಪ್ರತೀಕಾರಮಶಸ್ತಂ ತೂಷ್ಟೀಮ್‌ ಆಸೀನಂ ಮಾಂ ಯದಿ ಶಸ್ತ್ರಪಾಣಯೋ 
ಧಾರ್ತರಾಷ್ಟಾ ರಣೇ ಹನ್ಯುಸ್ಪರ್ಜಿ ತದ್ದನನಂ ಮೇ ಕ್ಷೇಮತರಮ್‌ = ಅತ್ಯ ತ 


ಹಿತಮೇವ ಭವೇತ್‌ | ಬಂಧುವಧ ದೋಷಾಭಾವಾದ್ರಣೇ ಹನನೇನ 
ಗತಿಸಂಭವಾಚ್ಚೇತಿ ಭಾವಃ ॥। 46 11 


ಅನುವಾದ - ಈ ರೀತಿ ಸಂತಾಪಗೊಂಡ ಅರ್ಜುನನು, ಮರಣವನ್ನೇ ಅಪೇಕ್ಬಿಸುವವನಾ। 


ಅಧ್ಯಾಯ 1 33 


"ಯದಿ' ಎಂಬ ಶ್ಲೋಕವನ್ನು ಹೇಳಿದನು. ಪ್ರತೀಕಾರವನ್ನೇ ಮಾಡದಿರುವ ಶಸ್ತ್ರಗ್ರಹಣ ಮಾಡದೇ 
ಸುಮ್ಮನೇ ನಿಂತಿರುವ ನನ್ನನ್ನು ಶಸ್ತಧಾರಿಗಳಾದ (ಎದುರಾಳಿಗಳು) ದುರ್ಯೋಧನಾದಿಗಳು 
ಯುದ್ಧರಂಗದಲ್ಲಿ ಕೊಂದರೂ ಆ ನನ್ನ ಸಾವು ನನಗೆ, ಕ್ಷೇಮತರಂ = ಅತ್ಯಂತ ಹಿತಕರವೇ 
ಆಗುತ್ತದೆ (ಆದೀತು) ಆ ರೀತಿ ಸತ್ತರೆ ಬಂಧುಗಳನ್ನು ಕೊಂದ ಪ್ರಯುಕ್ತ ದೋಷವು ನನಗೆ 
ಬರುವುದಿಲ್ಲ. ರಣರಂಗದಲ್ಲಿ ಸತ್ತದ್ದರಿಂದ ಸದ್ದತಿಯೂ ನನಗೆ ದೊರೆಯುತ್ತದೆ ಎಂದು 
ಅರ್ಜುನನ ಅಭಿಪ್ರಾಯ ॥ 46 ॥1 


ಚೆಲ್ಲಿದನು ಬಿಲ್ಲು - ಬಾಣಗಳ 
ಸಂಜಯ ಉವಾಚ - | 


ಏವಮುಕ್ತಾ ೨ರ್ಜುನಃ ಸಂಖ್ಯೇ ರಥೋಪಸ್ಥ ಉಪಾವಿಶತ್‌ ಟ 
ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಗ್ನಮಾನಸಃ 11 47 ॥ 


!1 ಓಂ ತತ್ತದಿತಿ ಶ್ರೀಮದ್‌ಭಗವದ್ಗಿ ತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ 
ಯೋಗಶಾಸ್ತ್ರ 3 (ಕೃಷ್ಣಾರ್ಜುನ ಕೊಡದೇ ಅರ್ಜುನವಿಷಾದಯೋಗೋ ನಾಮ 


ಪ್ರಥಮೋತಧ್ಯಾ ಯಃ ॥ 
ಅರ್ಥ - ಸಂಜಯ ಹೇಳಿದನು- ಅರ್ಜುನನು ಹೀಗೆ ಹೇಳಿ, ದುಃಖದಿಂದ 
ಉದ್ದಿಗ್ನವಾದ ಮನಸ್ಸುಳ್ಳವನಾಗಿ ಎಡೆಗುಂದಿ ಬಿಲ್ಲುಬಾಣಗಳನ್ನು ಕೆಳಗಿಟ್ಟು ಆ 
ರಣರಂಗದಲ್ಲಿರಥದ ಮಧ್ಯದಲ್ಲಿಕುಳಿತು ಬಿಟ್ಟನು. ॥ 47 1! 
ಇಲ್ಲಿಗೆಶ್ರಿ ಕೃಷ್ಣಾರ್ಜುನಸಂವಾದರೂಪವಾದ 


ಭಗವದ್ಗಿ (ತೆಯಲ್ಲಿ `'ಅರ್ಜುನವಿಷಾದಯೊ ೀಗವೆಂಬ 
ಮೊದಲನೆಯ ಅಧ್ಯಾ ಯವು ಮುಗಿಯಿತು. 


ತತಃ ಕಿಂ ಜಾತಮಿತಿ ಧೃತರಾಷ್ಟ್ರಹಾರ್ದಂ ಪರಿಹರತಿ ಸಂಜಯ 
ಏವಮಿತಿ | ಸಂಖ್ಯೇ-ರಣೇ, ರಥೋಪಸ್ಥೇ-ರಥಮಧ್ಯೇ ಉಪಾವಿಶತ್‌ | ಕಥಂ? 
ಶೋಕೇನ ಕಂಪಿತಚಿತ್ತಃ ಸನ್‌ ಸಶರಂ ಚಾಪಂ ವಿಸೃಜ್ಯೇತಿ 114711 


ಇತಿ ಶ್ರೀಮದ್ಗೀತಾರ್ಥಸಂಗ್ರಹೇ ತಿ ರಾಘವೇಂದ್ರ ಯತಿಕೃತೇ 
ಪ್ರಥಮೋತಧ್ಯಾಯಃ 


ಅನುವಾದ - ಮುಂದೆ ಏನು ನಡೆಯಿತು? ಎಂಬ ಧೃತರಾಷ್ಟನ ಹಾರ್ದಿಕ ಪ್ರಶ್ನೆಯನ್ನು 
ಸಂಜಯನು "ಏವಮುಕ್ತಾಾ' ಎಂಬ ಶ್ಲೋಕದಿಂದ ಪರಿಹರಿಸುತ್ತಾನೆ. ಸಂಖ್ಯೇ ಎ 
ಯುದ್ಧಭೂಮಿಯಲ್ಲಿ (ರಣರಂಗದಲ್ಲಿ ರಥೋಪಸ್ಟೇ = ರಥದ ಮಧ್ಯದಲ್ಲಿ 
ಕುಳಿತುಕೊಂಡನು. ಹೇಗೆ ಕುಳಿತನೆಂದರೆ ದುಃಖದಿಂದ ನಡುಗಿದ ಬುದ್ಧಿಯುಳ್ಳವನಾಗಿ 


(ಉದ್ದಿಗ್ಗಗೊಂಡ ಮನಸ್ಸುಳ್ಳವನಾಗಿ) ಬಾಣದಿಂದ ಕೂಡಿದ ಬಿಲ್ಲನ್ನು ಕೆಳಗಿಟ್ಟು ಕುಳಿತೇ 
ಬಿಟ್ಟನು. 1147 ॥ 


ಇಲ್ಲಿಗೆಶ್ರೀರಾಘವೇಂದ್ರತೀರ್ಥರು ಬರೆದ ಶ್ರಿ ೀಮದ್ಗೀತಾರ್ಥಸಂಗ್ರ ಹದಲ್ಲಿ 
ಮೊದಲನೆಯ ಅಧ್ಯಾ ಯವು ಮುಗಿಯಿತು. 


ಅಧ್ಯಾಯ - 2 


ಸಂಜಯ ಉವಾಚ - 
ತಂ ತಥಾ ಕೃಪಯಾ sವಿಷ್ಠಮಶ್ರು ಶಿ ಪೂರ್ಣಾಕುಲೇಕ್ಷಣಮ್‌ 
ವಿಷೀದಂತಮಿದಂ ವಾಕ , ಮುವಾಚ ಮಧುಸೂದನಃ 1111 


ಅರ್ಥ - ಹೀಗೆ ಅನುಕಂಪದಿಂದ ಕೂಡಿದ, ನೀರು ತುಂಬಿ ಕದಡಿದ ಕಣ್ಣುಗಳುಳ್ಳ, 
ಷಾದಕ್ಕೊಳಗಾದ ಅರ್ಜುನನಿಗೆ ಮಧುಸೂದನನು ಈ ಮುಂದಿನ ಮಾತನ್ನು ಹೇಳಿದನು. 


ಗೀತಾವಿವೃತಿ 
“ತತಃ ಕಿಂ ಜಾತಮ್‌' ಇತಿ ಧೃತರಾಷ್ಟಸ್ಕಾ ಪೇಕ್ಟಾಯಾಂ ಸಂಜಯ ಉವಾಚ- ತಂ 
ತಥೇತಿ । 
ಅನುವಾದ - ಅರ್ಜುನ ಯುದ್ಧ ಮಾಡುವುದಿಲ್ಲ ಎಂದು ಶಸ್ತತ್ಯಾಗ ಮಾಡಿದ ಮೇಲೆ 
ಏನಾಯಿತು 9 ಎಂಬ ಧೃತರಾಷ್ಟ್ರನ ಜಿಜ್ಞಾಸೆ ಸೆಗೆ ಉತ್ತರವಾಗಿ ಸಂಜಯನು “ತಂ ತಥಾ' ಎಂದು 
ಮುಂತಾಗಿ ಹೇಳಿದ. 
ಉಕ್ತದಿಶಾ ಕೃಪಯಾಠವಿಷ್ಣಮೇವಂ ವಿಷಣ್ಣಂ ಅರ್ಜುನಂ ಭಗವಾನುವಾಚ 
'ಕುತಃ' ಇತ್ಯಾದಿ ದ್ವಾಭ್ಯಾಂ ಶ್ಲೋಕಾಭ್ಯಾಮ್‌ ॥ 1 ॥ 
ಅನುವಾದ - ಪ್ರಥಮಾಧ್ಯಾಯದಲ್ಲಿ ಹೇಳಿದಂತೆ ಅನುಕಂಪದಿಂದ ಕೂಡಿದ ಹಾಗೂ 


ವಿಷಾ ದಕ್ಕೆ ಒಳಗಾದ ಅರ್ಜುನನಿಗೆ ಭಗವಾನ್‌ ಶ್ರೀಕೃಷ್ಣನು ಮುಂದಿನ "ಕುತಃ' ಇತ್ಯಾದಿ ಎರಡು 
ಶ್ಲೋಕಗಳಿಂದ ಉತ್ತರ ಕೊಟ್ಟಿರುತ್ತಾನೆ. || 1 || 


ವಿವರಣೆ - ವಿಷಾದವೆಂದರೆ ಬಾಂಧವರ ಮೇಲಿನ ಮೋಹದಿಂದಾದ ದುಃಖ 
ಪ್ರಯುಕ್ತವಾದ ಮನೋದ್‌ೌರ್ಬಲ್ಯ 1 1 || 


36 ಗೀತಾವಿವೃತಿ 


ಏಳು ಎದ್ದೇಳು - ಬಿಡು ಚೆಂತೆಯ 
ಶ್ರೀ ಭಗವಾನ್‌ ಉವಾಚ । 


ಕುತಸ್ತಾ ಎಕಶ್ನಲಮಿದಂ ವಿಷಮೇ ಸಮುಪಸ್ಥಿತಮ್‌ I 
ಅನಾರ್ಯಜುಷ್ಟಮಸ್ಟರ್ಗಮಕೀರ್ತಿಕರಮರ್ಜುನ 11 2 || 


ಅರ್ಥ- ಎಲೈ ಅರ್ಜುನನೇ ! ಇಂತಹ ವಿಷಮ ಸನ್ನಿವೇಶದಲ್ಲಿ ಈ ಮೋಹವಂಬ ಕಶ್ಚಲವು 
ನಿನಗೆ ಹೇಗೆ ಅಂಟಿಕೊಂಡಿತು ? ಇಂತಹ ಮೋಹವು ಸಜ್ಜನರಿಗೆ ಯೋಗ್ಯವಾದುದಲ್ಲ ಇದು 
ಸ್ವರ್ಗಾದಿ ಪರಲೋಕಪ್ರಾಪ್ತಿಗೆ ವಿರೋಧಿಯಾದುದು . ನಿನ್ನ ಅಪಕೀರ್ತಿಗೆ ಕಾರಣವಾದುದು. 


ಹೇ ಅರ್ಜುನ ಕುತೋ ಹೇತೋಸ್ತ್ವಾ - ತ್ಹಾಂ, ವಿಷಮೇ - ಸಂಕಟೇ, ಇದಂ 
ಕಶ್ಮಲಂ ಉಪಸ್ಥಿತಮ್‌- ಅಯಂ ಮೋಹಃ ಪ್ರಾಪ್ರಃ। ಯತಃ ಆರ್ಯೈರಸೇವಿತಮ್‌, 
ಅಸ್ಪರ್ಗ್ಯಂ - ಸ್ವರ್ಗವಿರೋಧಿ, ಅಯಶಸ್ಕರಂ ಚ ॥ 2 ॥ 


ಅನುವಾದ - ಎಲ್ಫೆ ಅರ್ಜುನನೇ, ಯಾವ ಕಾರಣಕ್ಕಾಗಿ ತ್ವಾ ೨ ನಿನಗೆ ಈ, ವಿಷಮೇ: 
ಸಂಕಟದ ಸನ್ನಿವೇಶದಲ್ಲಿ ಇಂತಹ ಮಾನಸಿಕ ಕಲ್ಲಷವು ಉಂಟಾಯಿತು ? ಅಂದರೆ, ಇಂತಹ 
ಬಂಧುಮೋಹ ಉಂಟಾಯಿತು ೧ ಏಕೆಂದರೆ, ಇದು ಸಜ್ಜನರಿಗೆ ಯೋಗ್ಯವಲ್ಲ, ಅಸ್ಪರ್ಯ್ಗ್ಯವ 
ಸ್ವರ್ಗಪ್ರಾಪ್ತಿಗೆ ವಿರೋಧಿಯಾದುದು, ನಿನಗೆ ಅಪಯಶಸ್ಸನ್ನು ಕೊಡುವಂತಹುದು ಕೂಡ. 
12 11 
ಕ್ಲೈಬ್ಯಂ ಮಾ ಸ್ಮ ಗಮಃ ಪಾರ್ಥ ನೈತತ್ತ ಯ್ಯುಪಪದ್ಯತೇ । 
ಕ್ಷುದ್ರಂ ಹೃದಯದೌರ್ಬಲ್ಯಂ ತ್ಯಕ್ತ್ಯೋತ್ತಿಷ್ಠ ಪರಂತಪ TENT 


ಅರ್ಥ - ಪಾರ್ಥನೆ ! ಹೆದರಿಕೆಯನ್ನು ಕಿತ್ತೊಗೆ . ಇದು ನಿನಗೆ ತಕ್ಕುದಲ್ಲ. ಈ ಪುಕ್ಕಲುತನ 
ವನ್ನು ಕಿತ್ತೊಗೆದು ಎದ್ದೇಳು. ನೀನು ಶತ್ರುಭಯಂಕರನಲ್ಲವೇ? 


ತಸ್ಮಾತ್‌ ಕ್ಲೈಬ್ಯಂ - ಕಾತರ್ಯಂ, ಮಾಸ್ಟ ಗಮಃ - ನೈವ ಪ್ರಾಪ್ನುಹಿ ! ಹೇ 
ಪಾರ್ಥ, ಏತದ್‌ ಕ್ಲೈಬ್ಯಂ ತ್ವಯಿ ನೋಪಪದ್ಯತೇ- ಯೋಗ್ಯಂ ನ ಭವತಿ । 
ಕ್ಲುದ್ರಂ- ಲಾಘವಕರಂ, ಹೃದಯದೌರ್ಬಲ್ಯಂ - ಕಾತರ್ಯಂ ತೃಕ್ವ್ವಾ ಉತ್ತಿಷ್ಠ ವ 
`ಉತ್ಥಾಯ ಸನ್ನದ್ದೋ ಭವ | ಹೇ ಪರಂತಪ, ಪರಂ ಶತ್ರುಂ ತಾಪಯತೀತಿ 
ಶತ್ರುತಾಪನ । “ದ್ಲಿಷತರಯೋಸ್ತಾಪೇಃ' ಅತಿ ಖಚಿ "ಖಿತ್ಯನವ್ಯಯಸ್ಯ' ಇತಿ 
ಮುಮಾಗಮಃ ॥। 
1. ಯುದ್ಧಾಯ ಇತಿ ಕ್ವಚಿತ್‌ 


ಅಧ್ಯಾಯ 2 ಸ 


ಅನುವಾದ - ಆದಕಾರಣ ಕ್ಲೈಬ್ಯಂ - ಕಾತರತೆಯನ್ನು , ಮಾ ಸ್ಮಗಮಃ - ಹೊಂದಬೇಡ, 
ಎಲೆ ಪೃಥಾಸುತನೇ, ಈ ಕಾತರತೆಯು ನಿನ್ನಲ್ಲಿ, ನೋಪಪದ್ಯತೇ - ಯುಕ್ತವಾದುದಲ್ಲ. ಕ್ಷುದ್ರಂ 
ನಿನ್ನ ವ್ಯಕ್ತಿತ್ವಕ್ಕೆ ಕುಂದು ತರುವ ಹೃದಯದೌರ್ಬಲ್ಯಂ = ಪುಕ್ಕಲುತನವನ್ನು ಬಿಟ್ಟು , ಉತ್ತಿಷ್ಠ 
ಎದ್ದೇಳು, ಎಲ್ಪೆ ಪರಂತಪ- ಪರಂ- ಶತ್ರುಗಳಿಗೆ, ತಾಪಯತಿ- ನೋವನ್ನು ಉಂಟು 
ಮಾಡುತ್ತಾನೆ, ಆದ ಕಾರಣ ಪರಂತಪ ಎಂದರೆ ಶತ್ರುತಾಪಕ. 

'ಪರಂತಪ ' ಶಬ್ದದ ನಿಷ್ಪತ್ತಿ - "ತಪ' ಎಂಬ ಧಾತುವಿಗೆ "ದ್ವಿಷತ್‌ ಪರಯೋಃ ತಾಪೇಃ' 
ಎಂಬ ಸೂತ್ರದಿಂದ "ಖಚ್‌' ಪ್ರತ್ಯಯ ಬರುತ್ತದೆ. 'ಖಿತಿ ಅನವ್ಯಯಸ್ಯ' ಎಂಬ ಸೂತ್ರದಿಂದ 
'ಪರ'ಶಬ್ಬಕ್ಕೆ "ಮುಮ್‌' ಎಂಬ ಆಗಮ ಬರುತ್ತದೆ. ಆಗ "ಪರಂತಪ' ಎಂಬ ರೂಪ 
ಸಿದ್ದವಾಗುತ್ತದೆ. ("ಪರತಪ' ಎಂಬ ರೂಪದ ಬದಲು "ಪರಂತಪ' ಎಂಬರೂಪ ಹೇಗಾಯಿತು 
ಎನ್ನುವ ಜಿಜ್ಞಾಸೆಗೆ ಉತ್ತರವಾಗಿ ರಾಯರು ಈ ವಿವರಣೆ ನೀಡಿರುತ್ತಾರೆ.) 

ಪುನಃ ಸ್ನೇಹಕಾರುಣ್ಯತಯಾ ವ್ಯಾಕುಲೋ ಭಗವದುಕ್ತಂ ಹಿತಮಜಾನನ್‌ 
ಅರ್ಜುನ ಉವಾಚ - "ಕಥಮಿತ್ಯಾದಿ ಪಂಚಭಿಃ ಶ್ಲೋಕೈಃ' ॥ 3 1 


ಅನುವಾದ - ಬಂಧುಸ್ನೇಹ ಮತ್ತು ಕಾರುಣ್ಯ ದಿಂದ ದುಖಗೊಂಡ ಅರ್ಜುನನು ಶ್ರೀಕೃಷ್ಣ 
ಹೇಳಿದ ಹಿತವಚನವನ್ನು ಅರ್ಥಮಾಡಿಕೊಳ್ಳಲಾಗದೆ "ಕಥಂ ಭೀಷ್ಮಂ' ಇತ್ಯಾದಿ ಐದು ಶ್ಲೋಕ 
ಗಳಿಂದ ಶ್ರೀಕ್ಷ ೈಷ್ಣನಿಗೆ ಹೇಳುತ್ತಿದ್ದಾನೆ. 113 11 


ಪೂಜ್ಯರೊಡನೆ ಹೇಗೆ ಯುದ್ಧ ? 
ಅರ್ಜುನ ಉವಾಚ - 
ಕಥಂ ಭೀಷ್ಮಮಹಂ ಸಂಖ್ಯೇ ದ್ರೋಣಂ ಚ ಮಧುಸೂದನ | 
ಇಷುಭಿಃ ಪ್ರತಿಯೋತ್ಪಾ ಮಿ ಪೂಜಾರ್ಹಾವರಿಸೂದನ 
ಅರ್ಥ - ಮಧುನಾಮಕ ದೈತ್ಯಸಂಹಾರಕ ಕೃಷ್ಣ, ನಾನು ಯುದ್ಧದಲ್ಲಿಗೌರವಾರ್ಹರಾದ 
ಭೀಷ್ಮ್ಠರನ್ನು ದ್ರೋಣರನ್ನು ಬಾಣಗಳಿಂದ ಹೇಗೆ ತಾನೇ ಪ್ರತಿಭಟಿಸಲಿ 9 
ಹೇ ಮಧುದೈತ್ಯಘಾತಕ ಶತ್ರು ನಿಬರ್ಹಣ, ಸಂಖ್ಯೇ - ಯುದ್ದೇ , ಭೀಷ್ಮಂ 
ದ್ರೋಣಂ ಜಟ ಇ ಬಾಣೈಃ ಪ್ರ ತಿಯೋತ್ಸಾ ಮಿ! ಕುತಃ 9 ಯತಸ್ವೌ 
ಪೂಜಾರ್ಹೌ- ಪೂಜನೀಯೌ ತತ ಇತಿ ॥14॥ 


ಅನುವಾದ - ಮಧುದೈತ್ಯಸಂಹಾರಕ ಶತ್ರುನಾಶಕ ಶ್ರೀಕೃಷ್ಣ, ಸಂಖ್ಯೇ ಎ ಯುದ್ಧದಲ್ಲಿ 


114 11 


ತ್ತ ಗೀತಾವಿವೃತಿ 


ಭೀಷ್ಮರನ್ನು ದ್ರೋಣರನ್ನೂ ಹೇಗೆ ನಾನು, ಇಷುಭಿಃ - ಬಾಣಗಳಿಂದ, ಪ್ರ ಪ್ರತಿಭಟಿಸಲಿ? "ಏಕೆ 
ಅದರಲ್ಲೇನು ತೊಂದರೆ 9' ಏಕೆಂದರೆ, ಅವರಿಬ್ಬರೂ , ಪೂಜಾರ್ಹೌ - ಪೂಜ್ಯ ರಾಗಿರುತ್ತಾರೆ 
ಆದಕಾರಣ (ಅವರನ್ನು ನಾನು ಪ್ರತಿಭಟಿಸಲಾರೆ.) 


ನನು ಚೈತದಹನನೇ ರಾಜ್ಯಾಪ್ರಾಪ್ರೇಃ ದೇಹನಿರ್ವಾಹೋ ನ ಸಾ ದಿತ್ಯತ 
ಆಹ- ಗುರೂನಿತಿ ॥1 


ಅನುವಾದ - ಅವರನ್ನು ಕೊಲ್ಲದೇ ಹೋದರೆ ರಾಜ್ಯ ಸಿಗುವುದಿಲ್ಲವಾದುದರಿಂದ ನಿಮ್ಮ 


ಜೀವನನಿರ್ವಾಹ ಆಗಲಿಕ್ಕಿಲ್ಲ ಅದಕ್ಕೆ ಅರ್ಜುನ "ಗುರೂನಹತ್ತಾ' ಎಂಬ ಶ್ಲೋಕದಲ್ಲಿ ಉತ್ತರ 
ಹೇಳುತ್ತಾನೆ. 


ಗುರೂನಹತ್ಹಾ ಹಿ ಮಹಾನುಭಾವಾನ್‌ 

ಶ್ರೇಯೋ ಭೋಕ್ತುಂ ಭೈಕ್ಚಮಪೀಹ ಲೋಕೇ । 
ಹತ್ವಾನರ್ಥಕಾಮಾಂಸ್ತು ಗುರೂನಿಹೈವ 

ಭುಂಜೀಯ ಭೋಗಾನ್‌ರುಧಿರಪ್ರ ದಿಗ್ಗಾನ್‌ 1151 


ಅರ್ಥ - ಭಕ್ಕ್ಯಾದಿಸದ್ಗುಣಭರಿತರಾದ ಗುರುಗಳನ್ನು ಕೊಲ್ಲುವುದಕ್ಕಿಂತ ಈ ಸಂಸಾರದಲ್ಲಿ 
ಭಿಕ್ಷೆಬೇಡಿ ತಿನ್ನು ವುದೇ ಲೇಸು. ರಾಜ್ಯಸಂಪತ್ತನ್ನು ಬಯಸುವ ಗುರುಹಿರಿಯರನ್ನು ಕೊಂದರೆ, 
ಅವರ ರಕ್ತಸಿಕ್ತವಾದ ಈ ಲೌಕಿಕ ಸೌಭಾಗ್ಯ ವನ್ನು ಈ ಅನುಭವಿಸಬೇಕಾಗಿ ಬಂದೀತು. 


ಮಹಾನುಭಾವಾನ್‌- ಭಗವದ್‌ಭಕ್ತ್ಯಾದಿಗುಣಸಂಪನ್ನಾನ್‌ ದ್ರೋಣಾದಿ- 
ಗುರೂನಹತ್ವಾ ಇಹ ಲೋಕೇ ಭೈಕ್ಷಂ- ಭಿಕ್ಷೆಯೋಪಲಬ್ಬಂ ಅನ್ನಂ ಭೋಕ್ತುಂ 


ಶ್ರೇಯಃ ವರಮ್‌ | ಪಾರತ್ರಿಕದು:ಖಾಭಾವಾದಿತಿ ಭಾವಃ । "ಹದ ಯತೋತತೋ 
ನ ಯೋತ್ಪಾ ನಮೀತ್ಯನ್ನಯಃ | 


ಅನುವಾದ - ಮಹಾನುಭಾವಾನ್‌ - ಭಕ್ತಾ ್ಯಿದಿಗುಣಭರಿತರಾದ ದ್ರೋಣನೇ ಮುಂತಾದ 
ಗುರುಗಳನ್ನು ಕೊಲ್ಲದೆ, ಈ ಸಂಸಾರದಲ್ಲಿ ಓಬೈಕ್ಟಂ ಎ ಭಿಕ್ಬಾಟನೆಯಿಂದ ದೊರಕುವ ಆಹಾರವನ್ನು, 
ತಿಂದು ಜೀವಿಸುವುದು, ಶ್ರೇಯಃ - ವಾಸಿ. ಹೀಗೆ ಮಾಡುವುದರಿಂದ (ಇಹದಲ್ಲಿ ಸ್ವಲ್ಪ 
ಕಷ್ಟವೆನಿಸಿದರೂ) ಪರಲೋಕದಲ್ಲಿದುಚುವು ಬರಲಾರದು. 


ಶ್ಲೋಕದಲ್ಲಿ "ಹಿ' ಎಂದರೆ ಯಾವ ಕಾರಣದಿಂದ ಎಂದರ್ಥ. "ಯಾವ ಕಾರಣದಿಂದಾಗಿ 
ಪಾರತ್ರಿಕ ದುಃಖ ಬರಲಾರದೋ ಆ ಕಾರಣದಿಂದ ದ್ರೋಣಾದಿಗಳ ಜೊತೆ ನಾನು 
ಹೋರಾಡುವುದಿಲ್ಲ' ಎಂದು ಅರ್ಜುನನ ಭಾವ. 


ಅಧ್ಯಾಯ 2 2 


ನ ಕೇವಲಂ ತೇಷಾಂ ಹನನೇ ಪಾರತ್ರಿಕದುಃಖಮ್‌ । ಕಿಂತು ಇಹಾಪಿ 
ಅತಿದುಃಖಮಿತ್ಯಾಹ- ಹತ್ವೇತಿ ॥ 


ಅನುವಾದ - ದ್ರೋಣಾದಿಗಳನ್ನು ಕೊಲ್ಲುವುದರಿಂದ ಪಾರತ್ರಿಕ ದುಃಖ ಮಾತ್ರವಲ್ಲ 
ಇಹದಲ್ಲೂ ಅದರಿಂದ ಅತಿ ದುಃಖವೇ ಆಗುವುದು ಎಂದು "ಹತ್ವಾರ್ಥಕಾಮಾಂಸ್ತು' ಎಂಬ 
ಉತ್ತರಾರ್ಧದಿಂದ ಅರ್ಜುನ ಹೇಳುತ್ತಾನೆ. 


ಅರ್ಥಂ ಕಾಮಯಂತ ಇತ್ಯರ್ಥಕಾಮಾಸ್ತಾನ್‌ ಗುರೂನ್‌ ಹತ್ವಾ 
ತೈರ್ಭುಜ್ಯಮಾನಾಂಸ್ತಾನೇವ ಭೋಗಾನ್‌ ತದ್ರುಧಿರೇಣ ಪ್ರದಿಗಾನ್‌- 
ಪ್ರಕರ್ಷೇಣ ಲಿಪ್ತಾನ್‌, ತದೀಯಾಸನೇಷ್ಮೇವೋಪವಿಶ್ಯ ಆಹ ಭುಂಜೀಯ- 
ಅನುಭವೇಯಮ್‌ । ತದೇತತ್‌ ಪರಲೋಕದುಃಖಾದತಿಶಯಿತಂ ದುಃಖಮಿತಿ 
ಭಾವಃ ॥1 5 ॥1 


ಅನುವಾದ - ಐಹಿಕ ದ್ರವ್ಯಸಂಪತ್ತನ್ನು ಬಯಸುವವರು ಅರ್ಥಕಾಮರು. ಅಂತಹ 
ಗುರುಹಿರಿಯರನ್ನು ಕೊಂದು el ಬೋಗಿಸಲಡುವ ಅದೇ ಅಧಿಕಾರ, ಐಶ್ವರ್ಯಗಳನ್ನು 
ಅವರ ರಕ್ತದಿಂದ ಪ್ರದಿಗ್ಹಾನ್‌ - ಚೆನ್ನಾಗಿ ತೊಯ್ದವುಗಳನ್ನು ಅವರು ಕುಳಿತ ಆಸನಗಳಲ್ಲೇ ಕುಳಿತು 
ಇಹದಲ್ಲಿ ಭುಂಜೀಯ = ಅನುಭವಿಸಿಯೇನು. ಈ ಪರಿಸ್ಥಿತಿ ಪರಲೋಕದಲ್ಲಾಗುವ 
ದುಃಖಕ್ಕಿಂತಲೂ ಹಚ್ಚಿನ ದುಃಖ ಎಂದು ಅರ್ಜುನನ ಭಾವ. ॥5 1 


ಪಾಪಮಂಗೀಕೃತ್ಯ ಯುದ್ಧಕರಣೇತಪಿ ಜಯಃ ಸಂದಿಗ್ದ ಏವೇತ್ಯಾಹ- ನ 


ಚೈತದಿತಿ [| 


ಅನುವಾದ - ಹಿರಿಯರ ಹತ್ಯೆ ಯಿಂದ ಪಾಪವು ಬಂದರೆ ಬರಲಿ ಎಂದು ಛಲದಿಂದ ಯುದ್ಧ 


ಮಾಡಿದರೂ ಯುದ್ಧದಿಂದ ed ಜಯವು ಸಂದಿಗ್ಗವಾದುದು ಎಂದು ಭಕರ 
ಶ್ಲೋಕಗಳಿಂದ ಪ್ರ ಹೇಳುತ್ತಿದ್ದಾನೆ. 
ನ ಚೈತದ್ವಿದ್ದಃ ಕತರನ್ನೋ ಗರೀಯೋ 
ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಟ 
ಯಾನೇವ ಹತ್ವಾ ನ ಜಿಜೀವಿಷಾಮ- 
ಸ್ರೇರವಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟಾಃ Il 6 || 


1.ಅರ್ಥೇ ಧನಾದೌ ಕಾಮೋ ಯೇಷಾಂ ತೇ ತಥಾ । ಘ. 
2. ಜೀವಲೋಕೇ. ಘ 


40 ಗೀತಾವಿವೃತಿ 


. ಅರ್ಥ - ಈ ಯುದ್ಧದಿಂದ ನಮಗೇನು ಹಚ್ಚಿನ ಲಾಭವಾದೀತು ಎಂದು 
ತಿಳಿಯಲಾರೆವು. ಏಕೆಂದರೆ, ಇದರಿಂದ ಕೌರವರನ್ನು ನಾವು ಗೆಲ್ಲಬಹುದು ಅಥವಾ ನಮ್ಮನ್ನೆ 
ಅವರು ಗೆಲ್ಲಬಹುದು. (ಸೋಲು ಗೆಲುವು ಅನಿಶ್ಚಿತ) ಯಾರನ್ನ ಕೊಂದು ನಾವು ಬದುಕಿ 
ಉಳಿಯಲಾರೆವೋ ಅಂತಹ ಧೃತರಾಷ್ಟ್ರನ ಮಕ್ಕಳು ನಮ್ಮಮುಂದೆ ನಿಂತಿದ್ದಾ! ರೆ. 


ದ್ವಯೋರ್ಮಧ್ಯೇ ನೋಶಸ್ಥಾಕಂ ಕತರತ್‌: ಕಿನ್ನಾಮ ಗರೀಯಃ 
ಅಧಿಕತರಂ ಭವಿಷ್ಯತೀತಿ ನ ವಿದ್ಧ; । ತದೇವ ದ್ವಯಮಾಹ- ಯದ್ವೇತಿ ॥ ಏತಾನ್‌ 


ವಯಂ ಜಯೇಮ ಜೇಷ್ಯಾಮಃ, ಯದಿವಾನೋ - ಅಸ್ಥಾನೇತೇ ಜಯೇಯುಃಎ 
ಜೇಷ್ಯಂತೀತಿ । 


ಅನುವಾದ- ಎರಡರ ಮಧ್ಯದಲ್ಲಿ (ಸೋಲು - ಗೆಲುವುಗಳಲ್ಲಿ) ನಃ - ನಮಗೆ, ಕತರತ್‌- 
ಯಾವುದು, ಗರೀಯಃ ಎ ಹೆಚ್ಚುಆದೀತು ಎಂದು,ತಿಳಿಯಲಾರೆ. 


ಆ ಎರಡು ಯಾವುದು ೧ ಎಂದು "ಯದ್ದಾ ಜಯೇಮ' ಎಂಬ ಗೀತೆಯ ಸಾಲಿನಲ್ಲಿ 


ಹೇಳಲಾಗಿದೆ. ಅದೇನೆಂದರೆ, ಇವರನು ನಾವು ಗೆಲ್ಲುತೇವೋ ಅಥವಾ, ನಃ ಎ ನಮ್ಮನ್ನೇ ಬು 
ಜಯೇಯುಃ - ಗಲ್ಲುತ್ತಾರೋ, ಎಂದು. 


ವಿವರಣೆ - ಅರ್ಜುನ ಹೇಳುತ್ತಾನೆ - ಯುದ್ಧದಲ್ಲಿ ಕೌರವರನ್ನು ನಾವು ಗೆಲ್ಲುತ್ತೇವೋ 
ಅಥವಾ ಅವರೇ ನಮ್ಮನ್ನು ಗೆಲ್ಲುತ್ತಾರೋ ಎನು ವುದು ಸಂದಿಗ್ದ. ಒಂದು ವೇಳೆ ನಾವೇ ಗೆದ್ದರೂ 
ಬಂಧುಗಳನ್ನು ಕೊಂದು ಲಭಿಸುವ ಜಯವು ಸಂತೋಷವನ್ನು ಉಂಟು ಮಾಡೀತೇ? 


ಕಿಂಚಾಸ್ಥಾಕಂ ಜಯೋತಪಿ ಪರಾಜಯ ಏವ ಫಲತ (ಬುದ್ಧೃತೇ) ಇತ್ಯಾಹ- 


ಜಾ 11 ಯಾನೇವ ಹತ್ವಾ ಜೀವಿತುಂ ನೇಚ್ಛಾಮಃ ತ ಏವ ಧಾರ್ತರಾಷ್ಟ್ರಾಃ 
ಸಮ್ಮುಖೇತವಸ್ಥಿತಾಃ ತಸ್ಮಾತ್‌ Il 6 1 


ಅನುವಾದ - ಜಯ - ಪರಾಜಯಗಳು ಸಂದಿಗ್ಗವಾಗಿವೆ. ಅಷ್ಟೇ ಅಲ್ಲ, ನಮಗೆ ಜಯ 


ವಾದರೂ ಅದರ ಪರಿಣಾಮ ಪರಾಜಯವೇ. ಅದು ಹೇಗೆ ? ಅದನ್ನು "ಯಾನೇವ ಹತ್ವಾ ಎಂಬ 
ವಾಕ್ಯದಲ್ಲಿಹೇಳಲಾಗಿದೆ. 


ಯಾರನ್ನು ಕೊಂದು ನಾವು ಬದುಕಲು ಬಯಸಲಾರೆವೋ ಅಂತಹ ಧೃತರಾಷ್ಟನ ಮಕ್ಕಳೇ 
ನಮ್ಮ ಮುಂದಿದ್ದಾರೆ. ಆದ್ದರಿಂದ ನಮಗೆ ಜಯವೂ ಪರಾಜಯವೇ ಆಗುತ್ತದೆ. ॥16 ॥ 


ಅಧ್ಯಾಯ 2 ಸ 


ಶರಣಾಗಿಹೆ ಕೃಷ್ಣ ! ಕಾಪಿಡು ಎನ್ನ 


ಕಾರ್ಪಣ್ಯದೋಷೋಪಹತಸ್ವಭಾವಃ 
ಪೃಚ್ಛಾಮಿ ತ್ವಾ ಧರ್ಮಸಮ್ಮೂಢಚೇತಾಃ । 
ಯಚ್ಛೆ €ಯಃ ಸ್ಥಾನ್ನಿಶ್ಚಿತಂ ಬ್ರೂಹಿ ತನ್ನೇ 
ಶಿಷ್ಯಸ್ತೇನಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಮ್‌ 1171 
ಅರ್ಥ - ಬಂಧುಗಳಲ್ಲಿ ಕಾರುಣ್ಯ ಎಂಬ ದೋಷದಿಂದಾಗಿ ನನ್ನ ಕ್ಷತ್ರಿಯ ಸಹಜ ಸ್ವಭಾವವು 
ಮರೆಯಾಗಿದೆ. ಧರ್ಮದ ಬಗ್ಗೆ ಸಂದೇಹಗೊಂಡ ನಾನು ನಿನ್ನನ್ನು ಕೇಳುತ್ತಿದ್ದೇನೆ- ಭಿಕ್ಷಾಟನೆ, 
ಯುದ್ಧ ಇವೆರಡರಲ್ಲಿ ಯಾವುದು ಒಳ್ಳೆಯದೋ ಅದನ್ನು ನಿರ್ಧರಿಸಿ ಹೇಳು. ನಾನು ನಿನ್ನ 
ಶಿಷ್ಯನಾಗಿದ್ದೇನೆ. ಶರಣಾಗತನಾದ ನನಗೆ ಸರಿಯಾಗಿ ಬುದ್ಧಿಯನ್ನು ಹೇಳು. 


ಕಾರ್ಪಣ್ಯದೋಷೇಣ- ಏತಾನ್‌ ಹತ್ನಾಕಥಂ ಜೀವಿಷ್ಯಾಮ, ಇತಿ ಕೃಪಣತಾ- 
ದೋಷೇಣಾಭಿಭೂತಶೌರ್ಯಲಕ ಶಣಸ್ಥಭಾವಃ, ಧರ್ಮಸಮ್ಮೂಢಚೇತಾಃ- 


ಧರ್ಮೇ ಸಮ್ಮೂಢಂ-ಸಂದಿಗ್ದಂ ಚೀತೋ ಯಸ್ಯ ಸ ತಥೋಕ್ತಃ, ತಾ ತಾದೃ್ಧಶೋ5ಹಂ, 
ತ್ವಾ: ತ್ವಾಂ ಪೃಚ್ಛಾಮಿ । ಯಚ್ಚ ಯಃ ಸಾ ದಿಕ್ಷಟನಯುದ್ದಯೋರ್ಮಧ್ಯೇ 


ಯಚ್ಚ 1 ಸ್ಯಾ ನಿಶ್ಚಿತಂ ತನ್ನೇ nd ಹಿ। ಸ ತೇ ಶಿಷ್ಯಃ- ಶಾಸನಾರ್ಹಃ। 
ಅತಃ ಠಾ ಪ್ರಪನ್ನಂ - ಹ ಶರಣಾಗತಂ ಮಾಂ ಶಾಧಿ ಎ ಶಿಕ್ಷಯ I 7 ॥| 


ಅನುವಾದ - ಕಾರ್ಪಣ್ಯ ದೋಷದಿಂದ ಅರ್ಥಾತ್‌ "ಇವರನ್ನು ಕೊಂದು ಹೇಗೆ ಬದುಕಿ 
ಉಳಿಯೋಣ' ಎಂಬ ಕಾರುಣ್ಯ ದೋಷದಿಂದ ಮರೆಯಾದ ಶೌರ್ಯ ಎಂಬ ಕೃತ್ರಿಯ 


ಸ್ವಭಾವವುಳ್ಳವನಾಗಿ, ಧರ್ಮಸ ಮೂಢಚೇತಾಃ- ಧರ್ಮದಲ್ಲಿ, ಸಮ್ಮೂಢಂ ಎ ಸಂದಿಗ್ಧ 
ವಾದ, ಚೇತಃ ಎ ಬುದ್ದಿಯು ಯಾರಿಗಿದೆಯೋ ಅಂತಹವನಾಗಿ ನಾನು, ತ್ವಾ ವ ಎ ನಿನ್ನನ್ನು 
ಕೇಳುತ್ತಿದ್ದೇನೆ. (ಧರ್ಮದ ಬಗ್ಗೆ ಸಂದೇಹಗೊಂಡು ನಿನ್ನಲ್ಲಿ ಕೇಳುತ್ತಿದ್ದೇನೆ) 


ಯಚ್ಛೇಯಃ ಸ್ಯಾತ್‌ ಎ ಭಿಕ್ಷಾಟನೆ - ಯುದ್ಧ ಇವೆರಡರ ಮಧ್ಯದಲ್ಲಿಯಾವುದರಿಂದ ನನಗೆ 
ಶ್ರ ಯಸ್ಸಾನೀತು ೧ ಅದನ್ನು ನಿರ್ಧಾರವಾಗಿ ನನಗೆ ತಿಳಿಸು. 
ಅಷ್ಟೇ ಅಲ್ಲದೇ, ನಾನು ನಿನ್ನ ಶಿಷ್ಯಃ ಷ್ಟ ಆದೇಶಕ್ಕೆ ಅರ್ಹನಾದವನು. ಆದ್ದರಿಂದ ನಿನಗೆ ಕ್ಯ 
ಪ್ರಪನ್ನಂ = ಶರಣಾಗತನಾದ ನನ್ನನ್ನು , ಶಾಧಿ - ಆದೇಶಿಸು .117 11 
ತಮೇವ ವಿಚಾರ್ಯ ಯದುಕ್ತಂ ತತ್ಕುರ್ವಿತ್ಯತ ಆಹಾರ್ಜುನಃ- ನ ಹೀತಿ ॥ 


ಅನುವಾದ - "ಅರ್ಜುನ, ನೀನೇ ವಿಚಾರ ಮಾಡಿ ಯಾವುದು ಯುಕ್ತವೋ ಅದನ್ನು ಮಾಡು' 


ಸಷ ಗೀತಾವಿವೃತಿ 


ಎಂದು ಕೃಷ್ಣನು ಅರ್ಜುನನಿಗೆ ಹೇಳಿದರೆ ಅದಕ್ಕೆ ಉತ್ತರವನ್ನು ಮುಂದಿನ "ನಹಿ ಪ್ರಪಶ್ಯಾಮಿ' 
ಎಂಬ ಶ್ಲೋಕದಲ್ಲಿಅರ್ಜುನ ಹೇಳಿದ್ದಾನೆ. 


ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್‌ 
ಯಚ್ಛೋಕಮುಚ್ಚೊ! ೀಷಣಮಿಂದ್ರಿಯಾಣಾಮ್‌ |! 
ಅವಾಪ್ಯ ಭೂಮಾವಸಪತ್ನಮೃದ್ಧ! ೦ 
ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಮ್‌ Il 81 
ಅರ್ಥ - ನಾನು, ಇಹದಲ್ಲಿಶತ್ರುಗಳೇ ಇಲ್ಲದ , ಸಮೃದ್ಧವಾದ ರಾಜ್ಯವನ್ನೂ , ಸತ್ತಮೇಲೆ 
ಶತ್ರುಸಂಹಾರದ ಫಲವಾಗಿ ದೇವತೆಗಳ ಆಧಿಪತ್ಯವನ್ನೂ ಪಡೆಯಬಹುದು. ಹೀಗೆ 
ಬೇಕಾದುದೆಲ್ಲವನ್ನೂ ಹೊಂದಿದರೂ ಇಂದ್ರಿಯಗಳನ್ನು ಒಣಗಿಸುವ ನನ್ನ ಈ ದುಃಖವು ಹೇಗೆ 
ಪರಿಹಾರವಾದೀತೋ ಅದು ನನಗೆ ತಿಳಿಯದಾಗಿದೆ. 


ಇಂದ್ರಿಯಾಣಾಂ ಉಚ್ಛೋಷಣಮ್‌ - ಅತಿಶೋಷಕರಂ, ಮದೀಯಂ 
ಶೋಕಂ ಯತ್ನರ್ಮಾಪ ಪನುದ್ಯಾತ್‌ - ಅಪನಯೇತ್ತದಹಂ ನ ಪ್ರಪಶ್ಯಾಮಿ | 
ರಾಜ ಲಾಭಹೇತುಯುದ್ದಕಮೆಣ ವತಾದೃ ಶಮಿತ್ಯ ತ ಆಹ- ಅವಾಪ್ಯೇತಿ Il 


ಅನುವಾದ - ಇಂದ್ರಿ ಯಗಳನ್ನು , ಉಚ್ಚೋಷಣಂ - ಅತಿಯಾಗಿ ಒಣಗಿಸುವ, 
(ಇಂದ್ರಿಯಗಳ ಶಕ್ತಿಯನ್ನು ಹೀರುವ) ನನ್ನ ದುಃ ಚುವನ್ನು ಯಾವ ಕರ್ತವ್ಯವು ಅಪನುದ್ಯಾತ್‌ - 
ನಾಶಗೊಳಿಸೀತೋ ಚತ ಕರ್ತವ ವನ್ನು ನಾನು ತಿಳಿಯದಾಗಿರುವೆನು. 


ರಾಜ್ಯದ ಪ್ರಾಪ್ತಿಗೆ ಕಾರಣವಾದ ಯುದ್ಧವಂಬ ಕರ್ತವ್ಯ ವೇ ನಿನ್ನ ದುಃಖವನ್ನು 
Sliders ಎಂದರೆ ಅದಕ್ಕೆ ಅರ್ಜುನನ ಉತ್ತರ - "ಅವಾಪ ;' ಮುಂತಾಗಿದೆ. 


ಯದ್ಯಪಿ ಭೂಮೌ ನಿಷ್ಠಂಟಕಂ ರಾಜ್ಯಂ ಪ್ರಾಪ್ಪ್ಯಾಮಿ, ತಥಾ ಸುರಾಣಾಂ - 
ದೇವಾನಾಮಾಧಿಪತ್ಯಂ ಚ ಪ್ರಾಪ್ಸ್ಯಾಮಿ । ಏವಮಭೀಷ್ಟಂ ಸರ್ವಮವಾಪ್ಯಾಪಿ 
ಶೋಕಾಪನೋದನೋಪಾಯಂ ನ ಪ್ರಪಶ್ಯಾಮೀತ್ಯರ್ಥಃ 1 ಹತ್ವಾನರ್ಥ- 
ಕಾಮಾನಿತಿ ಉಕ್ತದಿಶಾ ಸರ್ವಸ್ಯಾಪಿ ದುಃಖಹೇತುತ್ವಾದಿತಿ ಭಾವಃ ॥ 8 ॥ 


ಅನುವಾದ - ವಸ್ತುತಃ ನಾನು ಭೂಮಿಯಲ್ಲಿ ನಿಷ್ಕಂಟಕವಾದ ರಾಜ್ಯವನ್ನು 


ಹೊಂದಿಯೇನು . ಅದರಂತೆ, ಸುರಾಣಾಂ - ದೇವತೆಗಳ, ಒಡೆತನವನ್ನೂ ಹೊಂದಿಯೇನು. 
ಹೀಗೆ ಅಭೀಷ್ಟವಾದ ಎಲ್ಲವನ್ನೂ ಹೊಂದಿದರೂ ನನ್ನ ದುಃಖವು ಉಪ ಪಶಮನಗೊಳ್ಳಬಹುದಾದ 


ಅಧ್ಯಾಯ 2 43 


ಉಪಾಯವನ್ನು ಕಾಣದಾಗಿರುವೆನು, ಎಂದು ಅರ್ಥ. ಏಕೆಂದರೆ, ಹಿಂದೆ "ಹತ್ವಾರ್ಥ- 
ಕಾಮಾನ್‌...' ಎಂಬ ಶ್ಲೋಕದಲ್ಲಿ ಹೇಳಿರುವಂತೆ ಇಹದಲ್ಲಿ ರಾಜ್ಯ , ಪರದಲ್ಲಿ ಸ್ವರ್ಗ 
ಇವೆಲ್ಲವೂ ದುಃಖಕ್ಕೇ ಕಾರಣವಾದೀತು ದುಃಖಪರಿಹಾರಕ್ಕಲ್ಲ ಎಂದು ಅರ್ಜುನನ 
ಭಾವ. 118 ॥| 


ತತಃ ಕಿಮಕರೋದರ್ಜುನ ಇತಿ ಧೃತರಾಷ್ಟಾಕಾಂಕ್ಬಾಂ ನಿರಾಹ ಸಂಜಯಃ- 
ಏವಮುಕ್ತ್ವಾ ಅತಿ ॥ 
ಅನುವಾದ - ಇಷ್ಟು ಹೇಳಿ ಅರ್ಜುನನು ಏನು ಮಾಡಿದ ? ಎಂಬ ಧೃತರಾಷ್ಟ್ರನ 
ಜಿಜ್ಞಾಸೆಯನ್ನು ಸಂಜಯನು "ಏವಮುಕ್ತಾ ಇತ್ಯಾದಿ ಶ್ಲೋಕದಲ್ಲಿ ಹೇಳಿದಂತೆ ನಿರೂಪಿಸಿ 
ತಣಿಸಿದ. ಇದನ್ನು ಮುಂದಿನ ಶ್ಲೋಕದಲ್ಲಿಹೇಳಲಾಗಿದೆ. 


ಸಂಜಯ ಉವಾಚ । 


ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪಃ | 
ನ ಯೋತ್ತ ನಿ ಗೋವಿಂದಮುಕ್ತ್ವ್ವಾ ತೂಷ್ಣೀಂ ಬಭೂವ ಹ 191 


ಅರ್ಥ - ಶತ್ರುಸಂಹಾರಕನೂ ನಿದ್ದೆ ಯನ್ನು ಗೆದ್ದವನೂ ಆದ ಅರ್ಜುನನು ಸರ್ವೇಂದ್ರಿಯ 
ಪ್ರೇರಕನಾದ ಶ್ರೀಕೃಷ್ಣನಿಗೆ ಇಷ್ಟು ಹೇಳಿ "ನಾನು ಯುದ್ದ ಮಾಡಲಾರೆ' ಎಂದು ಹೇಳಿ 
ನಿಷ್ಠಿಯನಾದ. 
ಗುಡಾಕೇಶೋ- ಜಿತನಿದ್ರಃ, 


ಹೃಷೀಕೇಶಂ ಸರ್ಮೇಂದ್ರಿಯಪ್ರೇರಕಂ, 
ೇೀದವಾಚಃ ಪ್ರತಿಪಾದಕತ್ತೇನ 


ಪರಂತಪಃ - ಶತ್ರುತಾಪನಃ, ಗೋವಿಂದಂ- ಗಾಃ- ವೆ 
ವಿಂದತೇ: ಲಭತ ಇತಿ ಗೋವಿಂದಃ ತಮ್‌ । ಹೇತ್ಯಾಶ್ಚರ್ಯೇ | ಮಹಾ- 
ಧೈರ್ಯಾದಿ ಗುಣವತೋಶಪೈ €ವಂ ಬುದ್ದಿರ್ಜಾತೇತಿ Il 9 1 
ಅನುವಾದ - ಹೃಷೀಕೇಶಂ - ಸರ್ವೇಂದ್ರಿ ಯ ಪ್ರೇರಕನಾದ ಶ್ರೀಕೃಷ್ಣನನ್ನು, ಗುಡಾಕೇಶಃಎ 
ನಿದ್ರೆಯನ್ನು ಗೆದಿರುವ (ಗುಡಾಕಾ ಇ ನಿದ್ದೆ ಪರಂತಪಃ - ಶತ್ರುಗಳಿಗೆ ದುಃಖವನ್ನು ಕೊಡುವ 
ಜ್‌ 
ಅರ್ಜುನನು. 
ಗೋವಿಂದಂ - ಗಾಃ - ವೇದದ ವಾಕ್ಯಗಳನ್ನು , ವಿಂದತೇ - ಪ್ರತಿಪಾದಕಗಳನ್ನಾಗಿ 
ಹೊಂದುತಾನೆ, ಆದರಿಂದ ಅವನು ಗೋವಿಂದನೆನಿಸಿದ್ದಾನೆ. (ಸಕಲ ವೇದ ವಾಕ್ಯಗಳಿಂದಲೂ 


ಪ್ರತಿಪಾದ್ಯ ಶ್ರೀಕೃಷ್ಣಎಂದು ಭಾವ) 


| ಗೀತಾವಿವೃತಿ 


ಶ್ಲೋಕದಲ್ಲಿರುವ "ಹ' ಶಬ್ದವು "ಆಶ್ಚರ್ಯ' ಎಂಬ ಅರ್ಥವನ್ನು ಸೂಚಿಸುತ್ತದೆ. ಅತ್ಯ ೦ತ 
'ರ್ಯಶಾಲಿಯಾದ ಅರ್ಜುನನಿಗೂ ತಹ ಬುದ್ದಿ ಬಂತು. ಇದು ಆಶ್ಚ ರ್ಯವಾದುದು 
ಎ೦ದು ಭಾವ. 119 11 


ತತಃ ಕಿಂ ಜಾತಮಿತ್ಯತ ಆಹ- ತಮುವಾಚೇತಿ 11 


ಅನುವಾದ - ಮುಂದೇನಾಯಿತು ಎನ್ನುವುದನ್ನು 'ತಮುವಾಚ ' ಎಂಬ ಶ್ಲೋಕದಲ್ಲಿ 
ಹೇಳಲಾಗಿದೆ. 
ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ ! 
ಸೇನಯೋರುಭಯೋರ್ಮಧ್ಯೇ ವಿಷೀದಂತಮಿದಂ ವಚಃ Il 10 | 


ಅರ್ಥ - ಪರಿಹಾಸಕರವಾದ ಮಾತನ್ನು ಅರ್ಜುನನು ಆಡುತ್ತಿದ್ದಾನೆ ಎನ್ನುವುದನ್ನು 


ಸೂಚಿಸುವಂತೆ ಶ್ರೀಕ್ಷ ೈಷ್ಣನು ಮುಗುಳ್ನಗುತ್ತಾ ಎರಡು ಸೇನೆಗಳ ಮಧ್ಯದಲ್ಲಿ 'ಎಷಾದಕ್ಕೊಳಗಾದ 
ಅರ್ಜುನನಿಗೆ ಹೀಗೆ ಹೇಳಿದನು | 


ಹೇ ಭಾರತೇತಿ ಧೃತರಾಷ್ಟ್ರ ಸಂಬೋಧನಮ್‌ | ಪ್ರಹಸನ್ನಿವೇತಿ 
ಪರಿಹಾಸಕರವಾಕ್ಕೊ ಕ್ಷಿದ್ಯೊ ೀತಕಹಾಸಸ ಸಸ್ಯ ಸೂಚನಾಯೇವಶಬ್ದಃ । 


ಅನುವಾದ - ಈ ಶ್ಲೋಕದಲ್ಲಿ "ಭಾರತ ' ಎಂದು ಸಂಜಯನು ಧೃತರಾಷ್ಟ್ರನಿಗೆ ಮಾಡಿದ 
ಸಂಬೋಧನೆ (ಹೇ ಧೃತರಾಷ್ಟನೇ ! ಎಂದರ್ಥ) 


'ಪ್ರಹಸನ್ನಿವ ' ಎಂಬಲ್ಲಿರುವ ಇವ ಎಂಬ ಶಬ್ದವು "ಅರ್ಜುನನು pa ಆಡಿದ 


ಮಾತುಗಳೆಲ್ಲ ಹಾಸ್ಕಾಸದವಾದವುಗಳು ಎಂದು ಸೂಚಿಸುವ ನಗುವನ್ನು ಶ್ರಿ ಷ್ಣ ಬೀರಿದ 
ಎಂಬುದನ್ನು ತಿಳಿಸಿಕೊಡುತ್ತದೆ. ॥ 10 ॥1 


ಭಗವನ್ಮಾಹಾತ್ಮ್ಯಜ್ಞಾನ ತದ್ಧಕ್ತಿಪೂರ್ವಕಂ ಭಗವದಾರಾಧನರೂಪತಯಾ 
ಸ್ಪವಿಹಿತವೃತ್ತಿತ್ಲೇನ ವಾರನುಷ್ಕೀಯಮಾನೋ ನಾರಾಯಣದ್ದಿಟ್‌ ತದನುಬಂಧಿ 
ನಿಗ್ರಹಃ ಕೃತ್ರಿಯಾಣಾಂ ಪರಮೋ ಧರ್ಮಃ 1 ತಂ ಧರ್ಮಂ ಬಂಧು- 
ಸ್ನೇಹಾದಧರ್ಮತ್ವೇನೋಕ್ತದಿಶಾ ಶಂಕಮಾನಂ ಅರ್ಜುನಂ ಪ್ರತಿ ಉಕ್ತರೂಪೋ 
ನಿಗ್ರಹ ಏವ ಪರಮಧರ್ಮಃ, ತದ್ದಿರುದ್ಧಃ ಸರ್ವೋತಪ ಅಧರ್ಮ ಇತಿ 
ಕೃತ್ಸ _ಗೀತಾಶಾಸ್ತ್ರೇಣ ಬೋಧಯಿಷ್ಯನ್‌ ಆದೌ ತಾವದವಿವೇಕೇನ ತವ ಶೋಕ 
ಇತ್ಯಾಹ- "ಅಶೋಚ್ಛಾನಿತಿ' ॥। 10 ॥ 


ಅಧ್ಯಾಯ 2 45 


ಅನುವಾದ - "ಪರಮಾತ್ಮ ಸರ್ವೋತ್ತಮ' ಎಂಬ ಜ್ಞಾನ ಮತ್ತು ಅವನಲ್ಲಿ ಭಕ್ತಿ ಇವೆರಡನ್ನು 
ತುಂಬಿಕೊಂಡು, ಭಗವದ್ದೇಷಿಗಳು ಹಾಗೂ ಅವರಿಗೆ ಸಹಾಯಕರನ್ನು ನಿಗ್ರಹಿಸುವುದು ತಮಗೆ 
ವಿಹಿತವಾದ ಕರ್ತವ್ಯ ಎಂದು ತಿಳಿದು, ಅಂತಹ ಕರ್ತವ್ಯ ವನ್ನು ನಿರ್ವಹಿಸುವುದೇ ಕ್ಷತ್ರಿಯರ 
ಶ್ರೇಷ್ಠವಾದ ಧರ್ಮ. ಆದರೆ, ಅರ್ಜುನ ತನ್ನ ಬಂಧುಗಳ ಮೇಲಿನ ಮಮತೆಯಿಂದ ಅಂತಹ 
ಧರ್ಮವನ್ನೇ ಅಧರ್ಮ ಎಂದು ಸಂದೇಹಿಸುತ್ತಿದ್ದಾನೆ. ಈ ರೀತಿಯ ಶತ್ರುನಿಗ್ರಹವೇ ಉತ್ತಮ 
ಕೃತ್ರಿಯಧರ್ಮ, ಅದಕ್ಕೆ ವಿರುದ್ಧವಾದುದೆಲ್ಲವೂ ಅಧರ್ಮ ಎಂಬ ತತ್ತ್ವವೇ ಸಮಗ್ರ 
ಭಗವದ್ಗೀತೆಯ ತಾತ್ಪರ್ಯ. ಇದನ್ನು ಬೋಧಿಸುವ ಸಲುವಾಗಿ ಶ್ರೀಕೃಷ್ಣನು ಮೊದಲು "ನಿನ್ನ ಈ 
ದುಃಖಕ್ಕೆ ಅವಿವೇಕವೇಕಾರಣ' ಎಂದು (ಮುಂದಿನ ಶ್ಲೋಕದಲ್ಲಿ) ತಿಳಿಸುತ್ತಿದ್ದಾನೆ. ॥1 10 ॥1 


ಇದು ಪ್ರಾಜರ ವಾದವಲ್ಲ 
ಇ ಣಾ 


ಶ್ರೀ ಭಗವಾನ್‌ ಉವಾಚ | 
ಅಶೋಚ್ಯಾನನ್ಹಶೋಚಸ್ತಂ ಪ್ರಜ್ಞಾವಾದಾಂಶ್ಚ ಭಾಷಸೇ | 
ಗತಾಸೂನಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ 11 11 I 
ಅರ್ಥ - ಅರ್ಜುನ | ನೀನು ಯಾರ ಬಗ್ಗೆ ದುಃಖಿಸುತ್ತಿರುವೆಯೋ ಅವರು ನಿನ್ನ ದುಃಖಕ್ಕೆ 
ಅರ್ಹರಲ್ಲ, ಅವರ ಕುರಿತು ದುಖಪಡುವ ಅಗತ್ಯವಿಲ್ಲ ನೀನು ಆಡುವ ಮಾತಾವುದೂಪ್ರಾಜ್ಞ 
ಸಮ್ಮತವಲ್ಲ . ಮನಬಂದಂತೆ ಮಾತನಾಡುತ್ತಿರುವೆ. ತಿಳಿದವರಾರೂ, ಬದುಕಿರುವವರ ಬಗ್ಗೆ 
ಹೇಗೋ ಹಾಗೆಯೇ, ಸಾವಿನಂಚಿನಲ್ಲಿರುವವರ ಬಗ್ಗೆ. ಯೂ ದುಃಖ ಪಡುವುದಿಲ್ಲ 


ಅಶೋಚ್ಯಾನ್‌- ಶೋಕಾನರ್ಹಾನ್‌ ಹೇ ಪಾರ್ಥ ತಮ್‌ ಅನ್ನಶೋಚಃ । 
ಯಾನ್‌ ತ್ಹಂ ಶೋಚಿತವಾನಭೂಸ್ತೇ ನ ಶೋಕಾರ್ಹಾ ಇತಿ ಯಾವತ್‌ 
ಪ್ರಜ್ಞಾವಾದಾಂಶ ಶೆ ಭಾಷಸೇ | ಪ್ರಜ್ಞಯೋತ್ಥಾ ವಾದಾಃ ಪ್ರಜ್ಞಾವಾದಾಃ- ಸ್ಪಬುದ್ಧಿ- 
ಮಾತ್ರ ಪರಿಕಲಿತಾ ವಾದಾಃ, ತಾನ್‌ ಭಾಷಸೇ | ಯಾನ್‌ ಪ್ರಭಾಷಸೇ 3. 
ಸ್ಥಬುದ್ಧಿಮಾತ್ರ: ಪರಿಕಲ್ಪಿತಾ ವಾದಾಃ, ನ ವೃದ್ಧಸಮ್ಮತಾ ಇತಿ ಯಾವತ್‌ | 


ಯದ್ವಾ ಪ್ರಕರ್ಷೇಣ ಜಾನಂತೀತಿ ಪ್ರಜ್ಞಾಃ ! "ಇಗುಪಧಜ್ಞಾಪ್ರೀಕಿರಃ ಕಃ' । 
ತೇಷಾಮವಾದಾಃ ಪ್ರಜ್ಞಾವಾದಾಃ - ಪ್ರಾಜ್ಞವಿರುದ್ಧವಾದಾಃ ತಾನ್‌ ಪ್ರಭಾಷಸ 
ಇತ್ಯರ್ಥಃ | ನಹಿ "ದೃಷ್ಟೆ ಮಂಸ್ಕ ಸ್ವಜನಂ ಕೃಷ್ಣ ಷ್ಟ ಇತ್ಯಾದಿ ಅರ್ಜುನವಾಕ್ಯೇಷು ಕಶ್ಲಿತ್‌ 
ಪ್ರಾಜ್ಞ ಸಮತವಾದೋಸಿ |ನ pS ಪ್ರಾಜ್ಞಾ ನಾರಾಯಣದ್ದಿಟ್‌ ತದನುಬಂಧಿ- 


ನಿಗ್ರಹಮ್‌ ಅಧರ್ಮಂ ವದಂತೀತಿ ಭಾವಃ | 


ಚ ಗೀತಾವಿವೃತಿ 


ಅನುವಾದ - ಅಶೋಚ್ಯಾನ್‌ - ಶೋಕಕ್ಕೆ ಅರ್ಹರಲ್ಲದವರ ಬಗ್ಗೆ, ಎಲ್ಫೆ ಅರ್ಜುನನೇ, 
ನೀನು ಶೋಕಪಡುತ್ತಿರುವೆ. ಅರ್ಥಾತ್‌ ಯಾರ ಕುರಿತು ನೀನು ಶೋಕಿಸುತ್ತಿರುವೆಯೋ ಅವರು 
ವಸ್ತುತಃ ಶೋಕಾರ್ಹರಲ್ಲ ಎಂದು ಭಾವ. ಪ್ರಜ್ಞಾವಾದಾಂಶ್ಚ ಭಾಷಸೇ- ಪ್ರಜ್ಞೆಯನ್ನು 
ಅವಲಂಬಿಸಿ ಆಡಿದ ಮಾತುಗಳು ಪ್ರಜ್ಞಾವಾದಗಳು. ಸ್ವಂತ ಬುದ್ದಿಯಿಂದ ಕಲಿತವಾದ 
ಮಾತುಗಳು ಎಂದರ್ಥ. ಅಂತಹ ಮಾತುಗಳನ್ನಾಡುತ್ತಿರುವೆ. ಅಂದರೆ, ನೀನೇನು 
ಆಡುತ್ತಿರುವೆಯೋ ಅದು ನಿನ್ನ ಬುದ್ದಿಗೆ ತೋಚಿದಂತೆ ಆಡಿದ ಮಾತುಗಳೇ ಹೊರತು, 
ಜ್ಞಾನಿಗಳಿಗೆ ಸಮ್ಮತವಾದವುಗಳಲ್ಲಎಂದು ಅರ್ಥ. 


ಅಥವಾ, ಸರಿಯಾಗಿ ತಿಳಿದವರು ಪಾ ಿಜ್ಞರು. "ಪ್ರ' ಉಪಸರ್ಗದಿಂದ ಕೂಡಿದ “ಜ್ಞಾ' 
ಧಾತುವಿಗೆ 'ಇಗುಪಧಜ್ಞಾ-ಪ್ರಿ €-ಕಿರಃಕಃ' ಎಂಬ ಸೂತ್ರದಿಂದ "ಕ' ಪ್ರತ್ಯಯ ಬಂದು "ಪಃ ಜ್ಞ' 
ಎಂಬ ರೂಪವಾಗಿದೆ. ಅಂತಹ ಪ ನ ಜ್ಞರು ಆಡದಿರುವ ಮಾತು (ಪ್ರ ಜ್ಞ pS ಅರ್ಥಾತ್‌ 
ಜ್ಞಾನಿಗಳಿಗೆ ಅಸಮೃತವಾದ ಮಾತುಗಳು. ಅವುಗಳನ್ನು ನೀನು ಆಡುತ್ತಿರುವಿ ಎಂದರ್ಥ. 


ಹೀಗೆಯೇ ಅರ್ಥಮಾಡಬೇಕು. ಹೊರತು, "ಜ್ಞಾನಿಗಳಾಡುವ ಮಾತನ್ನು ನೀನು 
ಆಡುತ್ತಿರುವಿ' ಎಂದು ಅರ್ಥವನ್ನು ಮಾಡಬಾರದು. ಏಕೆಂದರೆ, ಈ ಹಿಂದೆ "ದೃಷ್ಟೇಮಂ ಸ್ವಜನಂ 
ಕೃಷ್ಣ ' ಮುಂತಾಗಿ ಅರ್ಜುನನಾಡಿದ ಮಾತುಗಳು ಪ್ರಾ ಜ್ಞರಿಗೇನೂ ಸಮ್ಮತವಾದುದಲ್ಲ 


ಪ್ರಾಜ್ಞರಾರೂ ಭಗವದ್ದೆ ನನಿಗಳು ಹಾಗೂ ಅವರ ತಯಗ ನಿಗ್ರ ಹವನ್ನು 
ಅಧರ್ಮವೆಂದು ಹೇಳಲಾರರು. 


ನನು ಆಸನ್ನವಿನಾಶಾಸ್ತೇ ಕಥಮಶೋಚ್ಛಾ ಇತ್ಯತ ಆಹ-"ಗತಾಸೂನಿತಿ' ॥ 
ಪಂಡಿತಾಃ = ಜ್ಞಾನಿನಃ | ಗತಾಸೂನ್‌ ಆಸನ್ನವಿನಾಶಾನ್‌ | ಅಗತಾಸೂನ್‌ ಇವ 
ಅತು ್ಯಪಮಾರ್ಥಶ್ಚಕಾರಃ | ಜೀವತ ಇವ ತಾನ್‌ ನಾನುಶೋಚಂತಿ 
ಯತೋರತೋ ನ ಶೋಚ್ಛಾಸ್ತ ಇತಿ ತಾನನ್ನಶೋಚಸ್ತ ೦ ಇತ್ಯರ್ಥಃ । 


ಅನುವಾದ - ನನ್ನ ಬಂಧುಗಳು ಇನ್ನೇನು ಸಾಯಲಿದ್ದಾರೆ. ಅಂತಹವರ ಬಗ್ಗೆ ದುಃಖ 


ಪಡಬಾರದು, ಎನ್ನುವುದು ಹೇಗೆ ೧ ಈ ಪ್ರಶ್ನೆಗೆ ತ ತ್‌್‌ ಇತ್ಯಾದಿ ಮಾತುಗಳಲ್ಲಿ 
ಉತ್ತರವಿದೆ. 


ಪಂಡಿತಾಃ ಎ ಜ್ಞಾನಿಗಳು, ಗತಾಸೂನ್‌ - ಮರಣಸನಿ _ಹಿತರಾದವರನ್ನು. ಇಲ್ಲಿ'ಚ' ಶಬ್ದಕ್ಕೆ 
"ಅದರಂತೆ' NE ಅರ್ಥ. ಅಗತಾಸೂನಿವ ಎ ಜೀವಿಸಿರುವವರ ಬಗ್ಗೆ ಹೇಗೋ ಹಾಗೆ (ಮರಣ 
ಸನ್ನಿ. ಹಿತರಾದವರ ಬಗ್ಗೆಯೂ ಜ್ಞಾನಿಗಳು ದುಃಖಪಡುವುದಿಲ್ಲ) ಹೀಗಾಗಿ, ನೀನು 
ದುಃಪಡಬಾರದವರ ಬಗ್ಗೆ ದುಃಖಪಡುತಿರುವಿ. || 11 || 


ಅಧ್ಯಾಯ 2 ಚ 


ನನು ಕುತೋ ನ ಶೋಚಂತಿ ? ಕುತಶ್ಚ ಮದೀಯಾ ವಾದಾಃ ಪ್ರಾಜ್ಞಮತ- 
ವಿರುದಾ ಇತಿ? “ದೃಷ್ಟೇಮಂ ಸ್ವಜನಂ ಕೃಷ್ಣ ಇತ್ಯಾದಿನಾ ಉಪಪತ್ತೇರುಕ್ತತ್ವಾದಿತಿ 
ಚೇತ್‌ | ತತ್ನಿಂ ತೇಷಾಂ ಜೀವನಾಶಾತವ ಶೋಕ pee ದೇಹನಾಶಾತ್‌ । ಅಥ 
ದೇಹಾನ್ಯಾತನೋರಭಾವಾತ್ತದ್ದೇಹನಾಶ ಏವ ತನ್ನಾಶ ಇತಿ 1 ನಾದ್ಯಃ । 
ಜೀವಾನಾಂ ಅನಾದಿನಿತೃತ್ವಾದಿತ್ಯಾಹ - ನ ತ್ಹೇವೇತಿ ॥ 


ಅನುವಾದ - ಅರ್ಜುನ ಕೇಳಬಹುದು - "ಇಂತಹವರ ಬಗ್ಗೆ ಜ್ಞಾನಿಗಳೇಕೆ ದುಃಖ 
ಪಡುವುದಿಲ್ಲ? ನನ್ನ ಮಾತುಗಳಾದರೂ ಏಕೆ ಪ್ರಾ ಜ್ಞಸಮೃತವಲ್ಲ? ಏಕೆಂದರೆ, 'ದೃಷ್ಟೇಮಂ 
ಸ್ಹಜನಂ ಕೃಷ್ಣ ' ಇತ್ಯಾದಿಯಾಗಿ . ನಾನು ನನ್ನ ದುಃಖಕ್ಕೆ ಸಮರ್ಥನೆಯನ್ನು ಕೊಟ್ಟಿರುತ್ತೇನೆ. 
ಹೀಗಿರುವಾಗ ಅದು ಪ್ರಾಜ್ಞ ಜರಿಗೆ ಅಸ ಸಮ್ಮತವೆನಿಸುವುದು ಹೇಗೆ ? ಎಂದು. 


ಇದಕ್ಕೆ ಶ್ರೀಕೃಷ್ಣನು ಕೇಳುತ್ತಾನೆ - ನಿನಗೆ ಬಂಧುಗಳ ಆತ್ಮನಾಶದ ಬಗ್ಗೆ ಚಿಂತೆಯೋ, ಅಥವಾ 
ಅವರ ದೇಹನಾಶದ ಬಗ್ಗೆ! ಯೋ? ಇಲ್ಲವೇ, ದೇಹಬಿಟ್ಟು ಆತ್ಮನ ಅಸ್ತಿತ್ವವೇ ಇಲ್ಲವಾದುದರಿಂದ 
(ದೇಹವೇ ಆತ್ಮವಾದುದರಿಂದ) ದೇಹನಾಶವೇ ಬಾಂಧವರ ನಾಶವೆಂದೋ ? ಈ ಮೂರರಲ್ಲಿ 
ಮೊದಲನೆಯ ಕಾರಣ ಸರಿಯಲ್ಲ ಏಕೆಂದರೆ ಆತ್ಮ ಅನಾದಿ-ನಿತ್ಯ. ಅವನಿಗೆ ಹುಟ್ಟು - ಸಾವು 
ಎರಡೂ ಇಲ್ಲ ಇದನ್ನು "ನ ತ್ವೇವಾಹಂ' ಎಂಬ ಮುಂದಿನ ಶ್ಲೋಕದಲ್ಲಿ ಹೇಳಲಾಗಿದೆ. ॥1 11 ॥1 


ಆತ್ಮರೆಲ್ಲ ಅಮರರು - ದೇಹನಾಶ ಅಪರಿಹಾರ್ಯ 


ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ । 
ನಚ್ಛೆವನ ಭವಿಷ್ಕಾಮಃ ಸರ್ವೇ ವಯಮತಃ ಪರಮ್‌ 11 12 11 
ಅರ್ಥ - ನಾನು, ನೀನು, ಈ ಎಲ್ಲಾ ರಾಜಮಹಾರಾಜರು ಹಿಂದೆಂದೂ ಇಲ್ಲವೆಂದಾಗಿಲ್ಲ, 
ಆದ್ದರಿಂದಲೇ ನಾವಾರೂ ಮುಂದೆಂದೂ ಇಲ್ಲವೆಂದಾಗಲಾರವು. 
ಜಾತು - ಕದಾsಪಿ 1 ಅಹಂ ನ ನಾಸಂ ಎ ನಾಸಮಿತಿ ನ | ಕಿಂ 
ತ್ಹಾಸಮೇವ | ತ್ಹಂ ನ ನಾಸೀಃ | ವಿಪರಿಣಾಮೇನ ಕ್ರಿಯಾಪದಾನ್ಹಯಃ । ಅಪಿ 
ತ್ಹಾಸೀರೇವ 1 ಇಮೇ ಜನಾಧಿಪಾಶ್ಚ ನ ನಾಸನ್‌ - ಆಸನ್ನೇವ | ಅಹಂ 
ಯೂಯಂ ಚ ವಯಂ ಸರ್ವೇ ಏವ ಅತಃ ಪರಮ್‌ - ಅನಂತರಕಾಲೇ ನ ನ 
ಭವಿಷ್ಯಾಮಃ, ಕಿಂತು ಭವಿಷ್ಯಾಮ ಏವ | 
ಅನುವಾದ - ಜಾತು ಎ ಎಂದೆಂದೂ, ನಾನು ಇಲ್ಲವೆಂದು ಆಗಿಲ್ಲ ಅರ್ಥಾತ್‌ 


8 ಗೀತಾವಿವೃತಿ 
ಎಂದೆಂದಿಗೂ ಇದ್ದೇ ಇದ್ದೆ. "ತ್ವಂ' ಎಂಬ ಕರ್ತೃ ಪದಕ್ಕೆ ಅನುಗುಣವಾಗಿ "ಆಸಂ' ಎಂಬ ಉತ್ತಮ 
ಪುರುಷ-ಕ್ರಿಯಾಪದವನ್ನು "ಆಸೀಳ' ಎಂದು ಮಧ್ಯಮಪುರುಷವನ್ನಾಗಿ ಬದಲಾಯಿಸಿಕೊಳ್ಳ 
ಬೇಕು. "ನೀನು ಹಿಂದೆ ಇರಲಿಲ್ಲವೆಂದಿಲ್ಲ ಇದ್ದೇ ಇದ್ದಿ. ಈ ರಾಜನು ಹಿಂದೆ ಇರಲಿಲ್ಲವಂದಿಲ್ಲ 

ಹಿಂದೆಯೂ ಇದ್ದರು. 


ನಾನು, ನೀವು, ನಾವೆಲ್ಲರೂ ಮುಂದಿನ ಕಾಲದಲ್ಲಿ ಉಳಿಯಲಾರೆವು ಎಂದಿಲ್ಲ; ಉಳಿದೇ 
ತೀರುತ್ತೇವೆ. 


ಅತ್ರ ಪೂರ್ವೋತ್ತರಾರ್ಧಾಭ್ಯಾಂ ಕಾಲದ್ದಯಸಂಬಂಧೋಕ್ಕಾ ಅನಾದಿತ್ತಂ 
ನಿತ್ಯತ್ತಂ  ಚೋಕ್ತಮ್‌ । ವರ್ತಮಾನಕಾಲಸಂಬಂಧಸ್ತು ಸ್ಟುಟಿತ್ವಾ- 
ನ್ಹೋಕ್ತಃ | "ದೌ ನಇಬೌ ಪ್ರಕೃತಮರ್ಥಂ ಸಾತಿಶಯಂ ಗಮಯತ್‌' ಇತಿ 
ನ್ಯಾಯೇನ ನ್‌ ದ್ವಯಪ್ರಯೋಗಾದೇವ ಅವಧಾರಣಸಿದ್ದೌ ಪುನಸದುಕ್ತಿಃ 
'ನಿತ್ಯೋ ನಿತ್ಯಾನಾಂ' (ಕಾಶ 2-5-13) 


'ಸದೇಹಯೋಗವಿಗಮೌ ನಾಮ ಜನ್ಮಮೃತೀ ಪುರಾ । 
ಇಷ್ಕೇತೇ ಹ್ಯೇವ ಜೀವಸ್ಯ ಮುಕ್ತೇರ್ನ ತು ಹರೇಃ ಕ್ವಚಿತ್‌ ॥' 
(ಸ್ಮಾಂದ ಪು.) 


ಇತಿ ಶ್ರುತಿಸ್ಮೃತಿಪ್ರಸಿದ್ದಿ ದ್ಯೋತನಾರ್ಥಾ | ಚಶಬ್ದೋ ೇ5ನಾದಿತ್ತೇನ ಸಹ ನಿತ್ಯತ್ತಸ್ಯ 
Bn | ತು 'ಶಬಸ್ತು ಸ ಸೈತ್ಯುಕ್ತದಿಶಾ ಈಶ್ವರಸೆ ೀತರೇಷಾಮಿವ ದೇಹ- 
ತೋತಪ್ಪತತ್ತಿನಾಶೌ ನೇತಿ ವಿಶೇಷಾರ್ಥಃ | ತದಾಹ "ಈ 'ಅಸಂಭವಸ್ತು ಸತೋ- 
ನುಪಪತ್ತೇಃ ಈ(2-3-9)' ॥ ತೊ ನಾತ್ಕಾರಶ್ರುತೇರ್ನಿತೃತ್ವಾಚ್ಚ ತಾಭ್ಯಃ ತೊ 


(2-3-17) ಇತಿ ಸೂತ್ರಾಭ್ಯಾಮ್‌ । ತತ್ರಾಣುಭಾಷ್ಯಮಪಿ "ಸೋತನುತತ್ತಿಲಯ!' 
ಅತಿ । 


ಅನುವಾದ - ಈ ಶ್ಲೋಕದ ಪೂರ್ವಾರ್ಧದಲ್ಲಿ ಆತ್ಮನಿಗೆ ಭೂತಕಾಲದ ಸಂಬಂಧವನ: 
ಹೇಳಿರುವುದರಿಂದ ಆತ್ಮನು ಅನಾದಿ ಎಂದೂ ಉತ್ತರಾರ್ಧದಲ್ಲಿ _ಭವಿಷ್ಯತ್ಕಾಲದ ಸಂಬಂಧವನ 
ಹೇಳಿರುವ ಕಾರಣ ಅವನು ನಿತ್ಯನೆಂದೂ ಹೇಳಲಾಗಿದೆ. ವರ್ತಮಾನಕಾಲ ಸಂಬಂಧಃ 
ಜೀವಿಸಿರುವವರಿಗೆಲ್ಲ ಸಷ್ಠವಾದುದರಿಂದ ಹೇಳುವ ಅಗತ್ಯವಿಲ್ಲ 


ಈ ಶ್ಲೋಕದಲ್ಲಿ "ನಾನು ಹಿಂದೆ ಇದ್ದೆ' ಎನ್ನು] ವ ಬದಲು "ಹಿಂದೆ ಇರಲಿಲ್ಲವೆಂದಿಲ್ಲ ಎಂರ 
ಎರಡು ನಿಷೇಧಗಳನ್ನು ಹೇಳಿರುವುದರಿಂದ Lea ಹಿಂದೆ ಇದ್ದೇ ಇದ್ದೆ ಎಂದು ತಿಳಿಯುತ್ತದೆ. : 


ಅಧ್ಯಾಯ 2 49 


ನಿರ್ಧಾರವನ್ನೇ ಪುನಃ "ಏವ ' ಎಂಬ ಪದವು ತಿಳಿಸುತ್ತದೆ. ವಸ್ತುತಃ ಅದರ ಅಗತ್ಯವಿಲ್ಲ. ಆದರೂ 
ಜೀವಾತ್ಮನ ಅನಾದಿ - ನಿತ್ಯತೆ ಶ್ರುತಿ - ಸ್ಕೃತಿಗಳಲ್ಲಿಪ್ರಸಿದ್ದವಿದೆ, ಎಂದು ತಿಳಿಸಲು ಪುನರುಕ್ತಿ 
ಮಾಡಲಾಗಿದೆ. 

ಶ್ರುತಿ - ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ 
ಕಾಮಾನ್‌ ॥। (ಕಾಠಕ. 2.5.13) 


ತಿ - ಸ್ಹ್ವದೇಹಯೋಗವಿಗಮೌ ನಾಮ ಜನ್ಮಮೃತೀ ಪುರಾ | 
ಇಷ €ತೇ ಹ್ಯೆ ೀವ ಜೀವಸ್ಯ ಮುಕ್ತೇರ್ನತು ಹರೇಃ ಕ್ವಚಿತ್‌ || 


ಸ್ಮೃ 

"ನ ಚೈವ ' ಎಂಬ ಉತ್ತರಾರ್ಧದಲ್ಲಿರುವ "ಚ ' ಶಬ್ದದಿಂದ ಅಲ್ಲಿ ಹೇಳಿರುವ ನಿತ್ಯತ್ತದ 
ಜೊತೆಯಲಿ ) ಪೂರ್ವಾರ್ಧದಲ್ಲಿಹೇಳಿದ ಅನಾದಿತ್ತವನ್ನೂ ಪರಾಮರ್ಶ ಮಾಡಿಕೊಳ್ಳಬೇಕು. 

"ನ ತ್ಹೇವ' ( ನ ತು ಏವ) ಎಂದು ಪೂರ್ವಾರ್ಧದಲ್ಲಿ "ತು' ಶಬ್ದವಿದೆ. ಅದು "ಅಹಂ' 
ಶಬ್ದಾರ್ಥನಾದ ಶ್ರೀಕೃಷ್ಣನಲ್ಲಿರುವ ವಿಶಿಷ್ಟತೆಯನ್ನು ತಿಳಿಸುತ್ತದೆ. ಇತರ ಜೀವಾತ್ಮರಿಗೂ 
ಶ್ರೀಕೃಷ್ಣನಿಗೂ sd ಇತರರಿಗೆ ಸ್ವರೂಪತಃ ಉತ್ಪತ್ತಿ ಇಲ್ಲವಾದರೂ ದೇಹತಃ ಉತ್ಪತ್ರಿ ಇದೆ; 
ದೇಹತಃ ನಾಶವೂ ಇದೆ. ಆದರೆ ಶ್ರೀಕೃ ಹನಿಗೆ ಅದೂ ಇಲ್ಲ ಅವನ ದೇಹವು ಪ್ರಾಕೃತವಲ್ಲ. 
ಆದ್ದರಿಂದ ಅದಕ್ಕೆ ಉತ್ಪತ್ತಿ ನಾಶಎಲ್ಲ 

ಇದನ್ನು - ಓಂ ॥ ಅಸಂಭವಸ್ತು ಸತೋತನುಪಪತ್ತೇಃ ॥ ಓಂ (2-3-9), ಓಂ ॥ 
ನಾತ್ಕಾರಶ್ರುತೇಃ ನಿತೃತ್ವಾಚ್ಚತಾಭ್ಯಃ ॥1 ಓಂ (2-3-17) ಎಂಬ ಬ್ರಹ್ಮಸೂತ್ರಗಳೂ ಹೇಳಿವೆ. 
ಈ ಸೂತ್ರಗಳ ಅರ್ಥವನ್ನು ಆಚ ಅಣುಭಾಷ್ಯದಲ್ಲಿ ಹೀಗೆ ವಿವರಿಸಿರುತ್ತಾರೆ- 
'ಸೋತನುತ್ತತ್ತಿಲಯಃ NR 

ವಿವರಣೆ - ಕಾಠಕವಾಕ್ಕದ ಅರ್ಥ - ಪರಮಾತ್ಮನು ನಿತ್ಯರಾದ ಜೀವರಿಗಿಂತಲೂ 
ನಿತ್ಯನಾಗಿರುತ್ತಾನೆ. ಅವನಿಗೆ ಯಾವ ವಿಧವಾದ ನಾಶವೂ ಇಲ್ಲ ಅವನು ಚೇತನರಿಗೂ 
ಪರಮಚೇತನ. 

'ನಿತ್ಯೋ ನಿತ್ಯಾನಾಂ' ಎಂಬ ಕಾಠಕ ಮಂತ್ರವು ಪರಮಾತ್ಮನು ನಿತ್ಯರಿಗೂ ನಿತ್ಯ ಎಂದು 
ಹೇಳುತ್ತದೆ . ಜೀವರೂ ನಿತ್ಯರು, ಪರಮಾತ್ಮನೂ ನಿತ್ಯ. ಇಬ್ಬರ ನಿತ್ಯತ್ತವೂ ಒಂದೇ ರೀತಿಯಾದರೆ 
ಪರಮಾತ್ಮನು ನಿತೃರಿಗೆ ನಿತ್ಯ ಎನಿಸುವುದು ಹೇಗೆ? ಅದಕ್ಕಾಗಿ ಜೀವರ ನಿತ್ಯತ್ವಕ್ಕಿಂತ ಪರಮಾತ್ಮನ 
ನಿತ್ಯತ್ವದಲ್ಲಿಏನಾದರೂ ವಿಶೇಷವನ್ನು ಹೇಳಬೇಕಾಗುತ್ತದೆ. ಜೀವರು ಸ್ವರೂಪತಃ ನಿತ್ಯರಾದರೂ 


50 ಗೀತಾವಿವೃತಿ 


ಅವರ ದೇಹಕ್ಕೆ ನಾಶವಿದೆ. ಪರಮಾತ್ಮನ ದೇಹಕ್ಕೂ ನಾಶವಿಲ್ಲ ಹೀಗೆ ಹೇಳಿದಾಗ ಪರಮಾತ್ಮನು 
'ನಿತ್ಯರಿಗೂ ನಿತ' ಎಂದುದನ್ನು ಸಮರ್ಥಿಸಬಹುದು. ಹೀಗೆ ಈ ಉಪನಿಷತ್ತು ಪರಮಾತ್ಮನ ದೇಹಕ್ಕೆ 
ನಾಶವಿಲ್ಲಎನ್ನಲು ಆಧಾರವಾಗುತ್ತದೆ. 


ಸ್ಮ ಎತಿವಾಕ್ಯ ದ ಅರ್ಥ - ಜೀವರಿಗೆ ಹೊಸ ಹೊಸದೇಹಗಳ ಸಂಪರ್ಕವೇ ಉತತ್ರಿ, ಅಂತಹ 
ದೇಹಗಳ ನಾಶವೇ ಮರಣ. ಇಂತಹ ಜನ್ಮ-ಮರಣಗಳು ಜೀವನಿಗೆ ಮೋಕ್ಟಪರ್ಯಂತ 
ಇರುತ್ತದೆ. ಆದರೆ ಶ್ರೀಹರಿಗೆ ಇಲ್ಲ 


ಬ್ರಹ್ಮಸೂತ್ರಗಳ ಅರ್ಥ - 
1. ಅಸಂಭವಸ್ತು ಸತಃ ಅನುಪಪತ್ತೇಃ (2-3-9) 


ಸತಃ - ಬ್ರಹ್ಮನಿಗೆ, ಅಸಂಭವಃ - ಅಸಂಭವ ಅಂದರೆ ಉತ್ಪತ್ತಿಯು ಇಲ್ಲ ಅನುಪಪತ್ತೇಃ ಎ 
ಶೂನ್ಯದಿಂದ ಸೃಷ್ಟಿಯು ಅಸಾಧ್ಯವಾದುದರಿಂದ . ಬ್ರಹ್ಮನು ಎಲ್ಲ ವಸ್ತುಗಳ ಉತ್ಪತ್ರಿಗೂ 
ಜಲಜ 8 ಅವನುಸ ೃಷ್ಟಿಯಾಗುವ ಮೊದಲು ಯಾವುದೂ ಇರಲು ಸಾಧ್ಯವಿಲ್ಲ 


ಹೀಗಿರುವಾಗ ಅವನ ಉತ್ತತ್ತಿ ಶೂನ್ಯ ದಿಂದಲೇ ಆಗಬೇಕು . ಆದರೆ ಶೂನ್ಯವು ಯಾವುದಕೂ 
ಕಾರಣವಾಗಲಾರದು. 


2. ನಾತ್ಕಾರಶ್ರುತೇಃ ನಿತ್ಯತ್ವಾಚ್ಚ ತಾಭ್ಯಃ (2-3-17) 
ಆತ್ಮಾ - ಪರಮಾತ್ಮನು ,ನ - ದೇಹನಾಶವುಳ್ಳವನು ಅಲ್ಲ, ಪರಮಾತ್ಮನ ದೇಹಕ್ಕೆ ನಾಶವಿಲ್ಲ 


ಅಶ್ರುತೇಃ - ಅವನ ದೇಹಕ್ಕೆ ನಾಶವಿದೆ ಎಂದು ಹೇಳುವ ಶ್ರುತಿ ಇಲ್ಲವಾದುದರಿಂದ. 


ತಾಭ್ಯಃ - ಪರಮಾತ್ಮನ ದೇಹವೂ ನಿತ್ಯ ಎಂದು ಹೇಳುವ "ನಿತ್ಯೋ ನಿತ್ಯಾನಾಂ' ಕ 


ಮೊದಲಾದ ಶ್ರುತಿಗಳಿಂದ, ನಿತ್ಯತ್ನಾತ್‌ ಪರಮಾತ್ಮನ ದೇಹವೂ ನಿತ್ಯವೆಂದು ತಿಳಿಯುತ್ತರ 


ಯಾದ್ದರಿಂದ ಅವನ ದೇಹಕ್ಕೆ ನಾಶವಿದೆ ಎಂದು ಹೇಳುವ ವಾಕ್ಯಗಳೇನಾದರೂ ಇದ್ದರೆ ಅದ 
ಅರ್ಥಾಂತರವನ್ನು ಮಾಡಬೇಕು. 


ಯೇ ತು ಕೃಷ್ಠಸೆ ೀಶ್ರರತ್ತಮ್‌ ಅನಾದಿತ್ತಂ ಚ ನ ಜಾನಂತಿ ತಾನ್‌ ಪ್ರತಿ 
ಯಥಾಶ್ರುತೈವೋಕೆಯೋಜನಾ | ಯೇ ತು ತದ್‌ಜ್ಞಾತ್ಚಾ ಜೀವಾನಾದಿ- 
ನಿತ್ಯತಾಮೇವ ನ ಜಾನಂತಿ ತಾನ್‌ ಪ್ರತಿತು ಯಥ್ಸೆವಂಪದಯೋರಧ್ಯಾಹಾರೇಣ 
ದೃಷ್ಟಾಂತದಾರ್ಷ್ಟಾಂತಿಕಭಾವೇನ ಯಥಾsಹಂ ನ ನಾಸಮ್‌ ಅನಾದಿತೋಶಠ- 
ವರ್ತೇ, ಏವಂ ತ್ಲ್ತಮೇತೇ ಚ ಸರೇ ಯೂಯಂ "ನ ನಾಸುಃ' ಅನಾದಿತೋಠ- 
ವರ್ತದ್ವಮಿತಿ ಯೋಜನಾ । 


ಅಧ್ಯಾಯ 2 51 


ಅನುವಾದ - ಈ ಶ್ಲೋಕದಲ್ಲಿಪದಗಳನ್ನು ಎರಡು ರೀತಿಯಲ್ಲಿ ಜೋಡಿಸಿಕೊಳ್ಳಬೇಕು- 
ಯಾರು ಶ್ರೀಕೃಷ್ಣನು ಪರಮಾತ್ಮ ಅನಾದಿಯಾದ ಚೇತನ ಎಂದು ತಿಳಿದಿಲ್ಲವೋ ಅವರ ದೃಷ್ಟಿಯಲ್ಲಿ 
ಶ್ಲೋಕದಲ್ಲಿ ಹೇಳಿದ ಕ್ರಮದಲ್ಲೇ ಪದಗಳನ್ನು ಜೋಡಿಸಿಕೊಳ್ಳಬೇಕು. ಆದರೆ, ಯಾರಿಗೆ 
ಶ್ರೀಕೃಷ್ಣ, ದೇವರು, ಅವನಿಗೆ ಹುಟ್ಟು- ಸಾವುಗಳು ಇಲ್ಲ ಎಂದು ಈಗಾಗಲೇ ತಿಳಿದಿದೆಯೋ 
ಅವರ ದೃಷ್ಟಿಯಲ್ಲಿ "ಯಥಾ' 'ಏವಂ' ಎಂಬ ಪದಗಳನ್ನು ಸೇರಿಸಿಕೊಂಡು ವಾಕ್ಯವನ್ನು 
ಸಿದ್ಧಪಡಿಸಬೇಕು. ಹೇಗೆಂದರೆ - "ಯಥಾ ಅಹಂ ನ ನಾಸಂ ಎ ಹೇಗೆ ನಾನು ಅನಾದಿ 
ಕಾಲದಿಂದಲೂ ಇದ್ದೇನೆಯೋ, ಏವಂ ತಮ್‌ ಏತೇ ಚ ಸರ್ವೇ ಯೂಯಂ, ನ ನಾಸುಃ ಎ 
ನೀನೂ , ಇವರೆಲ್ಲರೂ ಅನಾದಿ ಕಾಲದಿಂದ ಇದ್ದೇ ಇದ್ದೀರಿ' ಹೀಗೆ ಪದಗಳನ್ನು ಜೋಡಿಸ 
ಬೇಕು. ಹೇಗೆ ನಾನು (ಶ್ರೀಕೃಷ್ಣ) ಅನಾದಿಯಾಗಿರುವೆನೋ ಅದರಂತೆ ನೀನೂ, ಇವರೆಲ್ಲರೂ 
ಅನಾದಿಯಾಗಿರುವರು. ಹೀಗೆ ಈ ಪಕ್ಷದಲ್ಲಿ ಶ್ರೀಕೃಷ್ಣದೃಷ್ಟಾಂತ, ಇತರರು ದಾರ್ಷ್ಟಾಂತಿಕರು. 


ಅತ್ರೈತೌ ಪ್ರಯೋಗಾವಭಿಮತೌ - ಕೃಷ್ಣ ತ್ತದಾದಿಚೇತನಾಃ, ನ ನಾಶವಂತಃ, 
ಭಾವತ್ಹೇ ಸತ್ಯನಾದಿತ್ತಾತ್‌ । "ನಾಸತ' ಇತಿ ಶ್ಲೋಕೇ ವಕ್ಷ್ಯಮಾಣಪ್ರಕೃತ್ಯಾದಿ- 
ವದಿತಿ | ದ್ವಿತೀಯಯೋಜನಾಯಾಂ ತು- ತ್ರದಾದಯೋ ಜನಾಧಿಪಾಃ, ನ 
ನಾಶವಂತಃ, ಚೇತನತ್ನೇ ಸತ್ಯನಾದಿತ್ವಾತ್‌ | ಕೃಷ್ಣವದಿತಿ 1 
ಅನುವಾದ - ಈ ಶ್ಲೋಕದಲ್ಲಿ ವಿವಕ್ಷಿತವಾದ ಅನುಮಾನದಕ್ರಮ ಹೀಗೆ - ಕೃಷ್ಣಮತ್ತು ನೀನೇ 
(ಅರ್ಜುನನೇ) ಮೊದಲಾದ ಚೇತನರು ಅನಾದಿಭಾವವಸ್ತು ಗಳಾದುದರಿಂದ ಅವರಿಗೆ ನಾಶವಿಲ್ಲ, 
ಅದಕ್ಕೆ ಉದಾಹರಣೆ ಪ್ರಕೃತಿತತ್ತ್ವ. (ಅದನ್ನು "ನಾಸತೋ ವಿದ್ಯತೇ ಭಾವಃ' ಎಂಬ 16ನೇ 
ಶ್ಲೋಕದಲ್ಲಿ ವಿವರಿಸಲಾಗಿದೆ.) 
ಎರಡನೆಯ ರೀತಿಯ ಪದಜೋಡಣೆಯಿಂದ ತಿಳಿಯುವ ಅನುಮಾನ ಹೀಗೆ - ನೀನೇ 
ಮುಂತಾದ ರಾಜರುಗಳು ಅನಾದಿ ಭಾವವಸ್ತುಗಳಾದುದರಿಂದ ನಿಮಗೆ ನಾಶವಿಲ್ಲ ಉದಾ - 
ಶ್ರೀಕೃಷ್ಣ. (ಶ್ರೀಕೃಷ್ಣನಿಗೆ ಉತ್ಪತ್ತಿ ಇಲ್ಲದುದರಿಂದ ಹೇಗೆ ನಾಶವಿಲ್ಲವೋ ಅದರಂತೆ, ಈ ರಾಜ 
ಮಹಾರಾಜರಿಗೂ ನಿನಗೂ ಉತ್ಪತ್ತಿ ಇಲ್ಲ] ದುದರಿಂದ ನಾಶವಿಲ್ಲ) 
ಸ್ಥರೂಹಾಸಿದ್ದಿಸ್ತು ದೇಹಿನ ಇತ್ಯತ್ರ ನಿರಸಿಷ್ಯತೊ । ನ ಚ ಸಾಧನವೈಕಲ್ಯಮ್‌ । 
'ನಿತ್ಯೋ ನಿತ್ಯಾನಾಂ' ಇತಿ ಶ್ರುತೇಃ | ತತ್ರ ಅನಾದಿತ್ಹಸ್ಯಾಪಿ ಉಪಲಕ್ಷಣಾತ್‌ | 
ಅನುವಾದ - ಚೇತನರು ಅನಾದಿಯಾಗಿದ್ದರೆ ಅದರಿಂದಾಗಿ ನಾಶವಿಲ್ಲ ಎಂದು ಸಾಧಿ 
ಸಬಹುದು. ಆದರೆ, ಅವರು ಅನಾದಿಯಲ್ಲ (ಅವರಿಗೆ ಉತ್ಪತ್ತಿ ಇದೆ). ಹೀಗಿರುವಾಗ 


ಗೀತಾವಿವೃತಿ 
52 


"ಅನಾದಿಯಾದುದರಿಂದ ನಾಶವಿಲ್ಲ' ಎಂದು ಸಾಧಿಸುವುದು ಹೇಗ? ಇದಕ್ಕೆ ಉತ್ತರವನ್ನು 
"ದೇಹಿನೋಶಸ್ಟಿನ್‌' ಎಂಬ ಮುಂದಿನ ಶ್ಲೋ ಕದಲ್ಲಿ ಕೊಡಲಾಗಿದೆ. 


ಶ್ರೀಕೃಷ್ಣನನ್ನು ಉದಾಹರಿಸಿ ಅವನಂತೆ ಇತರ ಜೀವರಿಗೂ ಹುಟ್ಟು ಇಲ್ಲವಾದುದರಿಂದ ಸಾವೂ 
ಇಲ್ಲ ಎಂದು ಹೇಳಲಾಯಿತು. ಆದರೆ ಶ್ರೀಕೃಷ್ಣನಿಗೆ ಏಕೆ ಹುಟ್ಟಿಲ್ಲ ? ಅಂದರೆ, "ನಿತ್ಯೋ 
ನಿತ್ಯಾನಾಂ' ಎಂಬ ಕಾಠಕ ಶ್ರುತಿಯು ಅವನಿಗೆ ನಾಶವಿಲ್ಲಎಂದು ತಿಳಿಸಿದೆ. ಕಾಶಕವಾಕ್ಯಕ್ಕೆ ಅಷ್ಟೇ 
ಅರ್ಥವಲ್ಲ. ಅದರ ಜೊತೆಯಲ್ಲಿಅವನಿಗೆ ಉತ್ಪತ್ತಿಯೂ ಇಲ್ಲವೆಂದು ತಿಳಿಯಬೇಕು . ಹೀಗೆ 
ಶ್ರುತಿಯ ಆಧಾರದಿಂದ ಶ್ರೀಕೃಷ್ಣನಿಗೆ ಉತ್ಪತ್ತಿ - ನಾಶಗಳೆರಡೂ ಇಲ್ಲ 


ವಿವರಣೆ - ಸ್ವರೂಪಾಸಿದ್ದಿ - ಅನುಮಾನ ಪ್ರಮಾಣದಲ್ಲಿ ಪಕ್ಷ, ಸಾಧ್ಯ , ಹೇತುಗಳೆಂದು 
ಮೂರು ಅಂಗಗಳಿವೆ . ನಾವು ಹೊಸದಾಗಿ ತಿಳಿಯುವ ಧರ್ಮ ಸಾಧ್ಯ. ಅದಕ್ಕೆ ಆಶ್ರಯವಾದ 
ವಸ್ತು ಪಕ್ಷ. ಊಹೆಮಾಡಲು, ಆಧಾರವಾದುದು ಹೇತು. ಹೊಗೆಯನ್ನು ನೋಡಿ ಬೆಂಕಿಯನ್ನು 
ಊಹಿಸಿದಾಗ, ಹೊಗೆ ಹೇತು . ಬೆಂಕಿ ಸಾಧ್ಯ . ಅಡಿಗೆ ಮನೆ ಪಕ್ಷ 


ಪ್ರಕೃತ - ಜೀವನಿಗೆ ನಾಶವಿಲ್ಲ ಹುಟ್ಟಿಲ್ಲವಾದುದರಿಂದ ಎಂದು ಅನುಮಾನ . ಇಲ್ಲಿಪ! 

ಜೀವರು. "ಸಾವಿಲ್ಲ' ಎನ್ನುವ ಅಂಶ ಸಾಧ್ಯ. "ಹುಟ್ಟಿಲ್ಲವಾದುದರಿಂದ 'ಎಂಬ ಕಾರಣ ಹೇತು 

ಹೇತುವು ಪಕ್ಷದಲ್ಲಿ ಇಲ್ಲದೇ ಹೋದರೆ ಸ್ವರೂಪಾಸಿದ್ದಿ . ಪ್ರಕೃತ, ಜೀವರಿಗೆ ಹುಟ್ಟಿಲ್ಲ ಎಂಕ 

ಕಾರಣದಿಂದ ಅವರಿಗೆ ನಾಶವಿಲ್ಲ ಎಂದು ಸಾಧಿಸಬೇಕು. ಅವರಿಗೇಕೆ ಹುಟ್ಟಿಲ್ಲ ? ಅವರು 
ಹುಟ್ಟಬಹುದಲ್ಲವೆ ? ಎಂಬ ಪ್ರಶ್ನೆಯೇ ಸ್ಪರೂಪಾಸಿದ್ದಿ. 
೦ 


ಸಾಧನ ವೈಕಲ್ಯ - ದೃಷ್ಟಾಂತದಲ್ಲಿಹೇತುವು ಇಲ್ಲದೇ ಹೋದರೆ ಸಾಧನವೈಕಲ್ಯ. ಎರಡನೆಯ 
ಅನುಮಾನದಲ್ಲಿ ದೃಷ್ಟಾಂತ ಕೃಷ್ಣ ಅವನು ಅನಾದಿಯಲ್ಲ ಎನ್ನುವುದು ಸಾಧನವೈಕಲ್ಯ. 


ಏವಂ ಚೈವಮನಾದಿನಿತ್ಯಾ ಜೀವಾಃ ಕಥಂ ನಾಮ ಶೋಚ್ಯಾಃ ? ಅನಾದಿ 
ನಿತ್ಯಜೀವಾನಾಂ ನಾಶಭೀತ್ಯಾ "ನ ಯೋತ್ತ್ಯ' ಇತ್ಯಾದಿತ್ತದೀಯಾ ವಾದಾಃ ಕಥಂ 
ನಾಮ ಪ್ರಾಜ್ಞಮತವಿರುದ್ದಾ ನ ಭವೇಯುಃ ? ಇತಿ ಭಾವಃ ॥ 12 1 


ಅನುವಾದ- ಹೀಗೆ ಜೀವರೆಲ್ಲ ಅನಾದಿನಿತ್ಯರೆಂದಾದ ಮೇಲೆ ಯುದ್ಧದಿಂದ ಅವ! 
ಸಾಯುತ್ತಾರೆ ಎಂದು ನೀನು ದುಃಖಿಸುವುದು ಹೇಗೆ ತಾನೇ ಯುಕ್ತವಾದೀತು ಇ ಸಾವಿಲ್ಲ 
ಜೀವರ ನಾಶಕ್ಕೆ ಅಂಜಿ "ನಾನು ಯುದ್ಧ ಮಾಡಲಾರೆ' ಎಂದು ಮುಂತಾಗಿ ನೀನಾಡಿರು 
ಮಾತುಗಳು ಪ್ರಾಜ್ಞರ ಅಭಿಮತಕ್ಕೆ ಎರುದ್ದ ಹೇಗೆ ತಾನೇ ಆಗಲಾರವು? ಇದು ಈ ಶ್ಲೋ 
ಒಟ್ಟು ಭಾವ ॥। 12 || 


ಅಧ್ಯಾಯ 2 ತ 


ದೇಹಿನೋಸಸ್ಥಿನೃಥಾ ದೇಹೇ ಕೌಮಾರಂ ಯೌವನಂ ಜರಾ । 
ತಥಾ ದೇಹಾಂತರಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ 11 13 ॥| 


ಅರ್ಥ - ಹೇಗೆ ಈ ದೇಹದಲ್ಲಿ ಬಾಲ್ಯ ಕಳೆದು ತಾರುಣ್ಯ ಬರುವುದೋ ಅಥವಾ ತಾರುಣ್ಯ 
ಕಳದು ವೃದ್ಧಾಪ್ಯ ಬರುವುದೋ ಹಾಗೆಯೇ ಜೀವನಿಗೆ ಈ ದೇಹ ನಾಶವಾಗಿ ಹೊಸದೊಂದು 
ದೇಹ ಬರುವುದು. ಇದೇ ಸಾವು. ಇದಕ್ಕಾಗಿ ಬಲ್ಲವರು ದುಃಖಿಸುವುದಿಲ್ಲ, ಆದ್ದರಿಂದ ಅರ್ಜುನ, 
ಬಂಧುಗಳು ಮರಣಹೊಂದಿದಾಗ ದೇಹನಾಶವಾಗುತ್ತದೆ ಎಂಬ ಕಾರಣಕ್ಕಾಗಿ ನೀನು 
ದುಃಖಪಡುವ ಅಗತ್ಯವಿಲ್ಲ 
ಅಥವಾ ಈ ದೇಹದಲ್ಲಿರುವ ಬಾಲ್ಯ, ತಾರುಣ್ಯ, ಮುಪ್ಪು ಈ ಅವಸ್ಥೆಗಳ ಅನುಭವವು 
ದೇಹಕ್ಕಲ್ಲ ಅದರಲ್ಲಿರುವ ಆತ್ಮನಿಗೆ. ಅಂತಹ ಆತ್ಮನ ಬಾಲ್ಯ, ತಾರುಣ್ಯ, ವೃದ್ಧಾಪ್ಯದ ದೇಹಗಳು 
ಬೇರೆ ಬೇರೆಯಾದರೂ ಆ ಎಲ್ಲ ದೇಹಗಳಲ್ಲಿ ಅನುಸ್ಯೂತವಾಗಿ ಹೇಗೆ ಒಬ್ಬನೇ ಆತ್ಮನು 
ಇರುವನೋ ಹಾಗೆ ಈ ದೇಹವನ್ನೇ ತೊರೆದು ಬೇರೊಂದು ದೇಹವನ್ನು ಪಡೆದಾಗಲೂ ಅದೇ 
ಆತ್ಮನು ಮುಂದುವರಿಯುತ್ತಾನೆ. ಹೀಗೆ ಆತ್ಮನು ಅನಾದಿಯಾಗಿದ್ದಾನೆ. 
ದೇಹನಾಶಭಯಾದಿತಿ ದ್ವಿತೀಯಪಕ್ಟಂ ನಿರಾಹ - ದೇಹಿನ ಅತಿ ॥॥ ದೇಹಿನಃ- 
ದೇಹವತೋ ಜೀವಸ್ಯ, ಅಸ್ಥಿನ್‌- ಇದಾನೀಂ ವರ್ತಮಾನೇ ಸ್ಥೂಲದೇಹೇ, 
ಕೌಮಾರಂ ಯೌವನಂ ಜರಾ ಚ ಯಥಾ ಪ್ರಾಪ್ನೋತಿ ತಥಾ ದೇಹಾಂತರಪ್ರಾಪ್ತಿಃ। 
ಅನುವಾದ- ಇದುವರೆಗೆ "ಆತ್ಮನಾಶಕ್ಕಾಗಿ ದುಃಖ' ಎಂಬ ಕಾರಣವನ್ನು ನಿರಾಕರಿಸ 
ಲಾಯಿತು. ಈ ಶ್ಲೋಕದಲ್ಲಿ 'ದೇಹನಾಶಕ್ಕಾಗಿ ದುಃಖ' ಎಂಬ ಎರಡನೇ ಕಾರಣವನ್ನು 
ನಿರಾಕರಿಸಲಾಗಿದೆ. 
ದೇಹಿನಃ ಎ ದೇಹಧರಿಸಿರುವ ಜೀವಾತ್ಮ್ನನಿಗೆ, ಅಸ್ಮಿನ್‌ - ಈಗಿರುವ ಈ ಸ್ಥೂಲ ದೇಹದಲ್ಲಿ 
ಬಾಲ್ಯ, ತಾರುಣ್ಯ, ಮುಪ್ಪುಗಳು ಹೇಗೆ ಆಗುತ್ತವೆಯೋ ಅದರಂತೆಯೇ ಈ ದೇಹ ಹೋಗಿ 
ಮರಣವಾದಾಗಲೂ ಇನ್ನೊಂದು ದೇಹವು ಬರುತ್ತದೆ. 
ಅಯಂ ಭಾವಃ 1 ಕೌಮಾರಾವಸ್ಥಾವಿಶಿಷ್ಟದೇಹಹಾನೇ ಯೌವನಾವಸ್ಥಾ 
ವಿಶಿಷ್ಟದೇಹಹಾನೇ ಚ ಶೋಕಸ್ತಾವನ್ನಾಸ್ತೀತಿ ಪ್ರಸಿದ್ದಮ್‌ ॥ ತತ್ಯುತ ಇತಿ 
ವಾಚ್ಯಮ್‌ । ಜರಾದಿವಿಶಿಷ್ಠದೇಹಾಂತರಲಾಭಾತ್‌ ಸಮಾನಲಾಭೇನ ಹಾನಿರ್ಹಿ 
ಸಮಾಧೀಯತ ಇತಿ ಚೇತ್‌ | ಮೃತಾವಪಿ ಶೋಕೋ ನ ಕಾರ್ಯಃ, 
ದೇಹಾಂತರಲಾಭಾದೇವ 1 ಯದಾ ತು ಜೀರ್ಣದೇಹಲಾಭೇನ ಸಮೀಚೀನ- 


54 ಗೀತಾವಿವ್ನ 


ಯೌವನದೇಹಹಾನೇಃ ಪ್ರತಿವಿಧಿಃ, ತದಾ ಸುತರಾಂ ಸಮೀಚೀನ ದೇಹಾಂತರ- 
ಲಾಭೇನ ಜೀರ್ಣದೇಹಹಾನೇರಿತಿ । ಅತೋ ಧೀರಃ - ಬುದ್ಧಿಮಾನ್‌ ತತ್ರ- 
ದೇಹನಾಶವಿಷಯೇ ನ ಮುಹ್ಯತಿ- ನ ಮೋಹಂ ಪ್ರಾಪ್ನೋತಿ । ಏತೇಷಾಂ ದೇಹಾಃ 
ನಶ್ಯಂತೀತಿ ಶೋಕಂ ನ ಪ್ರಾಪ್ನೋತಿ ಇತ್ಯರ್ಥ: | 


ಅನುವಾದ - ಶ್ಲೋಕದ ಭಾವ ಹೀಗೆ - ಬಾಲ್ಯಾವಸ್ಥೆಯ ದೇಹವು ಕಳದಾಗಲೂತಾರುಣ್ಯ; 
ದೇಹವು ಕಳೆದಾಗಲೂ ಜೀವನು ದುಃಖ ಪಡುವುದಿಲ್ಲ ಅದಕ್ಕೆ ಕಾರಣವೇನು? ಬೇರೆ ಮುಪ್ಪಿ 
ದೇಹ ಬರುವುದರಿಂದ. ಹೀಗೆ ಸಮಾಧಾನ ಪಡುವುದಾದಲ್ಲಿ ಮರಣಕ್ಕೂ ಅಳಬಾರದ. 
ಏಕೆಂದರೆ, ಅಲ್ಲೂಮತ್ತೊಂದು ದೇಹ ಬಂದೇ ಬರುತ್ತದೆ.ಯೌವನದ ಸುಂದರದೇಹ ಹೋ 
ಮುದಿ ದೇಹ ಬಂದರೂ ಸಮಾಧಾನ ಪಟ್ಟುಕೊಳ್ಳುವುದಾದರೆ ಮರಣದಲ್ಲಿ ಮುದಿದೇಃ 
ನಾಶವಾಗಿ ಒಳ್ಳೆಯ ದೇಹ ಬರುವುದರಿಂದ ಸಮಾಧಾನ ಪಟ್ಟುಕೊಳ್ಳಲೇಬೇಕಲ್ಲವೇ ? 


ಆದ್ದರಿಂದ, ಧೀರಃ - ತಿಳಿದವನು, ತತ್ರ - ದೇಹನಾಶದ ಬಗ್ಗೆ ನ ಮುಹ್ಯತಿ ಎ ದುಃ 


ಪಡುವುದಿಲ್ಲ ಅರ್ಥಾತ್‌, ಬಂಧುಗಳ ದೇಹವು ನಾಶವಾಗುತ್ತದೆ, ಎಂಬ ಕಾರಣಕ್ಕಾ 
ದುಃಖಿಸುವುದಿಲ್ಲ ಎಂದು ಅರ್ಥ. 


ತತಾ ್ರಾವಸ್ಥಾಮಾತ ತ್ರಹಾನಿಃ, ಅತ್ರಾ ವಸ್ಥಾವತೋಶಪೀತಿ ವೈಷಮ್ಯ ಮನುಪ- 
ಯುಕ್ತಮ್‌ | "ನಿಷ್ಠದಾನೇನ ಪಟಗ್ರ ಹಣದ್ದ ಷ್ನೇರಿತಿ । ಅತ್ರ ದೇಹಿನ ಇತ್ಯುಕ್ಕಾ 


ದೇಹವತೋ ಜೀವಸ್ಯ ವ, ನತು ದೇಹದೇಹಿಭೇದಹೀನಸ್ನ ; ಹರೇರ್ಜರಾದ್ಯ ವಸ್ಥಾ 
ದೇಹಾಂತರಾವಾಪ್ತಿವೀತಿ ಸ ಸೂಚಿತಮ್‌ । 


ಅನುವಾದ - ತಾರುಣ್ಯ- -ವಾರ್ಥಕೃಗಳಲ್ಲಿ ದೇಹವು ಒಂದೇ ಇದ್ದು ಅದರಲ್ಲಿ ಬಾಲ 
ತಾರುಣ್ಯ, ವೃದ್ಧಾಪ್ಯ ಟರ ಬದಲಾವಣೆಗಳು ಮಾತ್ರ ಆಗುತ್ತವ. ಆದರೆ, ಮರಣದ: 
ಹೀಗಲ್ಲ ಮೊದಲಿದ್ದ ದೇಹವೇ ನಾಶವಾಗಿ ಬೇರೆಯೇ ದೇಹ ಬರುತ್ತದೆ, ಎಂದರ 
RS SBS ? ಮರಣಕ್ಕೂ ವೃದ್ಧಾಪ್ಯಕ್ಕೂ ವ್ಯತ್ಯಾಸವನ್ನಷ್ಟೇ ಹೇಳಿದಂತಾಯಿತ. 
ಹೊರತು, ದುಖಕೆ ಕಾರಣವನ್ನೇನೂ ತಿಳಿಸಿದಂತಾಗಿಲ್ಲ ಸಸ ಹಣಕೊಟ್ಟು ಅಂಗಡಿಯಿಂ 


ಹೊಸ ಬಟ್ಟೆಯನ್ನು ಕೊಂಡುಕೊಳ್ಳುತ್ತೇವೆ. ಆಗ ಹಣ DE ಯಾರಾದರ 
ಅಳುತ್ತಾರೆಯೇ? 


ಈ ಶ್ಲೋಕದಲ್ಲಿ 'ದೇಹಿನಃ' ಎಂದರೆ ತನಗಿಂತ ಭಿನ್ನವಾದ ದೇಹವನ್ನು ಹೊಂದಿದವನಿ 
ಎಂದರ್ಥ. ಇದರಿಂದ ಈ ರೀತಿಯ ಬಾಲ್ಯಾದಿ ಅವಸ್ಥೆಗಳ ಬದಲಾವಣೆ, ದೇಹನಾಃ 


1. ಪ್ರತಿನಿಧಿಃ- ಮು. 


ಅಧ್ಯಾಯ 2 5s 


ದೇಹಾಂತರ ಪ್ರಾಪ್ತಿ ಇವೆಲ್ಲ ಜೀವರಿಗೆ ಮಾತ್ರ , ಪರಮಾತ್ಮನಿಗೆ ಇಲ್ಲವೆಂದೇ ತಿಳಿಯುತ್ತದೆ. 
ಏಕೆಂದರೆ, ಅವನಿಗೆ ಭಿನ್ನವಾದ ದೇಹವೇ ಇಲ್ಲವಾದುದರಿಂದ ಅವನು "ದೇಹೀ' ಎನಿಸುವುದೇ 
ಇಲ್ಲ 
ದೇಹಾನ್ಯಜೀವ ಏವ ನಾಸ್ತಿ 1 ಏವಂ ಚ ತ್ವದಾದಯೋ ಜನಾಧಿಪಾ ನಿತ್ಯಾ: 

'ಅನಾದಿತ್ಲಾದಿತಿ ಪ್ರಾಗುಕ್ತಪ್ರಯೋಗೇ ದೇಹಪಕ್ಷೀಕಾರೇ ಅಸಿದ್ದಿ- ಬಾಧೌ । 

ಜೀವಪಕ್ಟೀಕಾರೇ ಚಾಶ್ರಯಾಸಿದ್ಧಿರಿತಿ ತೃತೀಯಪಕ್ಷಮಾಶಂಕ್ಯ್ಕ ಪರಿಹರತಿ- ದೇಹಿನ 

ಇತಿ ॥1 

ಅನುವಾದ - ದೇಹ ಬಿಟ್ಟರೆ ಜೀವ ಎಂಬ ಪ್ರತ್ಯೇಕ ಚೇತನವೇ ಇಲ್ಲ. ಆದ್ದರಿಂದ "ನೀನೇ 
ಮುಂತಾದ ರಾಜರು ನಿತ್ಯರು , ಅನಾದಿಯಾದುದರಿಂದ' ಎಂಬ ಅನುಮಾನದಲ್ಲಿ "ನೀನು - 
ರಾಜರು' ಎಂದರೆ ಯಾರು ? ದೇಹವೋ, ಆತ್ಮನೋ ? ದೇಹವಾದರ ಅದು ಅನಾದಿಯೂ 
ಅಲ್ಲ, ನಿತ್ಯವೂ ಅಲ್ಲ. ಆದುದರಿಂದ ಅನುಮಾನದಲ್ಲಿ ಬಾಧ ಮತ್ತು ಅಸಿದ್ದಿ ದೋಷಗಳು. 
ಆತ್ಮನಾದರೆ ಆಶ್ರಯಾಸಿದ್ದಿ ದೋಷ . ಏಕೆಂದರೆ, ದೇಹಕ್ಕಿಂತ ಭಿನ್ನನಾದ ಆತ್ಮನೇ ಇಲ್ಲ. ಹೀಗೆ, 
ದೇಹಕ್ಕಿಂತ ಬೇರೆ ಆತ್ಮನೇ ಇಲ್ಲವಾದುದರಿಂದ ದೇಹನಾಶವೇ ಬಂಧುನಾಶ . ಅದಕ್ಕಾಗಿ ನನಗೆ 
ದುಃಖ, ಎಂಬ ಮೂರನೆಯ ಪಕ್ಷವನ್ನು "ದೇಹಿನಃ ಎಂಬ ಈ ಶ್ಲೋಕದಲ್ಲಿನಿರಾಕರಿಸಲಾಗಿದೆ. 


ವಿವರಣೆ - ಗೀತಾಶ್ಲೋಕದ ಪೂರ್ವಾರ್ಧಕ್ಕೆ ಇನ್ನೊಂದು ಅರ್ಥವನ್ನು ಹೇಳಲು ಇಲ್ಲಿ 
ಪೀಠಿಕೆಯನ್ನು ರಾಯರು ರಚಿಸುತ್ತಿದ್ದಾರೆ. ಅಸಿದ್ದಿ- ಎಂದರೆ ಪಕ್ಷದಲ್ಲಿಹೇತು ಇಲ್ಲದಿರುವುದು. 
ಪ್ರಕೃತದಲ್ಲಿಪಕ್ಷದೇಹ. ಅದು ಅನಾದಿಯಲ್ಲ, ಆದ್ದರಿಂದ ಅಸಿದ್ದಿ. 

ಬಾಧ - ಪಕ್ಷದಲ್ಲಿಸಾಧ್ಯವು ಇಲ್ಲವೆಂದು ಮೊದಲೆ ನಿಶ್ಚಿತವಾಗಿದ್ದರೆ ಬಾಧ. ಪ್ರಕೃತ ಪಕ್ಚ- 
ದೇಹ, ಸಾಧ್ಯ -ನಿತ್ಯತ್ವ. ದೇಹವು ನಿತ್ಯವಲ್ಲ, ನಶ್ಚರ ಎಂದು ನಾವು ನೋಡುತ್ತಿದ್ದೇವೆ. ಆದಕಾರಣ 
ಬಾಧದೋಷ. 

ಆಶ್ರಯಾಸಿದ್ದಿ - ಸಾಧ್ಯಕ್ಕೆ ಆಶ್ರಯವಾದುದು ಪಕ್ಷ. ಅಂತಹ ಪಕ್ಷವೇ ಇಲ್ಲವಾದಲ್ಲಿ 

ಎ ೧ 
ಆಶ್ರಯಾಸಿದ್ದಿ. ಪ್ರಕೃತ ದೇಹಾತಿರಿಕ್ತ ಆತ್ಮಪಕ್ಚ. ಅಂತಹ ಆತ್ಮತತ್ತ್ವ ಅಪ್ರಾಮಾಣಿಕ . ಆದ್ದರಿಂದ 
ಆಶ್ರಯಾಸಿದಿ ದೋಷ. 
6) 

ತೃತೀಯ ಪಕ್ಷ - ಆತ್ಮನಾಶಕ್ಕಾಗಿ ಶೋಕವೋ, ದೇಹನಾಶಕ್ಕಾಗಿಯೋ ಅಥವಾ ದೇಹಾತಿರಿಕ್ತ 

ಆತ್ಮನೇ ಇಲ್ಲ , ದೇಹವೇ ಆತ್ಮ. ದೇಹನಾಶವಾದರೆ ಆತ್ಮನೂ ನಾಶವಾದಂತೆ. ಅದಕ್ಕಾಗಿ 


1. ಅನಾದಿನಿತ್ಯತ್ವಾತ್‌ - ಮು. 


56 ಗೀತಾವಿವೃಃ 


ದುಃಖವೋ? ಈ ಮೂರು ಪಕ್ಷಗಳನ್ನು "ನ ತ್ಹೇವಾಹಂ' ಎಂಬ ಹಿಂದಿನ ಶ್ಲೋಕದಲ್ಲಿ ಮಾರಿ 
ಕೊಳ್ಳಲಾಗಿದೆ. ಇವುಗಳಲ್ಲಿ ಮೂರನೆಯ ಪಕ್ಷವನ್ನು ಈ ಶ್ಲೋಕದಲ್ಲಿ ನಿರಾಕರಿಸಲಾಗಿದೆ. 


ಅತ್ರ ಕೌಮಾರಾದಿವಿಷಯೇಣ ತದನುಭವೋ ವಿಷಯೀ ಲಕ್ಷ್ಯತೇ । ದೇಹಿನ 
ಇತ್ಯಸ್ಯ ದೇಹಾದನಸ್ಥೆ ್ಯೀತ್ಯರ್ಥಃ । ದೇಹೋತಸ್ಯಾಸ್ತೀತ್ಯ ರ್ಥೇ ಸಟಕ್‌ 
ಪ್ರತ "ಯವಿಧಾನಾತ್‌ ಏಕವಚನಾತ್‌ ಏಕಸೆ ೇತ್ಯಪಿ ಲಭ್ಯ ತೇ | ದೇಹಾಂತರ- 
ಶಬ್ದೋಶತ್ರಾನೇಕದೇಹಪರಃ । 


ಅನುವಾದ - ಈ ಶ್ಲೋಕದಲ್ಲಿರುವ ಕೌಮಾರ, ಯೌವನ, ಜರಾ ಎಂಬ ಪದಗಳ ಅರ್ಥ 
ದೇಹದ ಎಭಿನ್ನ ಅವಸ್ಥೆಗಳು. ಆದರೆ, ಆ ಶಬ್ದಗಳಿಗೆ ಆ ಅರ್ಥವನ್ನು ಬಿಟ್ಟು ು ಅವುಗಳ ಜ್ಞಾನ ಎಂದ 


ಅರ್ಥವನ್ನು ವಸಕಜಕು ಕೌಮಾರ 88 ಬಾಲ್ಯದ ಜೆ ಯೌವನ ಎಂದರ 
ತಾರುಣ ,ದಅನುಭವ, ಹೀಗೆ. 


“ದೇಹೀ' ಎಂದರೆ ದೇಹದಲ್ಲಿ ಇರುವವನು, ದೇಹಕ್ಕಿಂತ ಭಿನ್ನ ನಾದವನು ಎಂದರ್ಥ 
“ದೇಹಿನಃ' ಎಂಬ ಶಬ ಸಿ ಏಕವಚನದಲ್ಲಿದೆ . ಅದರ ಅಭಿಪ್ರಾ ಯ ಒಬ್ಬ ಆತ್ಮನಿಗೆ ' ಎಂದು. 

ತಥಾ "ದೇಹಾಂತರ ಪ್ರಾಪ್ತಿಃ' ಎಂಬಲ್ಲಿ ) ದೇಹಾಂತರ ಎಂದರೆ ಬೇರೊಂದು ದೇಹ ಎಂದಿಷ್ಟೆ 
ಅರ್ಥವಲ್ಲ. ಅನೇಕ ದೇಹಗಳು ಎಂದರ್ಥ. 


ಎವರಣೆ - ವಿಷಯೇಣ ವಿಷಯೀ ಲಕ್ಷ್ಯತೇ - ಜ್ಞಾನವು ವಿಷಯೀ, ವಸ್ತುಗಳ 


ವಿಷಯಗಳು .ಪುಸ್ತಕದ ಜ್ಞಾನ ಬಂದಾಗ ಪುಸ ಸಕವು ಜ್ಞಾನಕ್ಕೆ ವಿಷಯ. ಪುಸ್ತಕಜ್ಞಾನವು ವಿಷಯೀ 


ಈ ಶ್ಲೋಕಗಳಲ್ಲಿ ಒಬಾಲ್ಯ, ಯೌವನ, ಜರಾ ಎಂಬ ವಿಷಯಗಳನ್ನು ಹೇಳುವ ಶಬ್ದವಿದೆ 
ಅದಕ್ಕೆ ಆ ಅರ್ಥವನ್ನು ಬಿಟ್ಟು ಆ ವಷಯಗಳ , ವಿಷಯೀ ಎ ಜ್ಞಾನ ಎಂಬ ಅರ್ಥವನ: 
ಹೇಳಬೇಕು . ಅದು ಆ ಶಬ್ದಗಳ ಮುಖಾ ರ್ಥವಲ್ಲವಾದುದರಿಂದ. ಲಾಕ್ಷಣಿಕ ಅರ್ಥವಾಗಿದೆ 


ತಥಾ ಚಾಯಮರ್ಥಃ - ಅಸ್ಮಿನ್‌ ದೇಹೇ ಕೌಮಾರಂ- ಕೌಮಾರಾನು- 
ಸಂಧಾನಮ್‌, ಯೌವನಂ: ಯೌವನಾನುಸ ೦ಧಾನಮ್‌, ಜರಾ: ಜರಾನು- 
ಸಂಧಾನಮ್‌, ಯೋಂಹಂ ಕೌಮಾರಶರೀರವಾನಭೂವಂ ಸ ಇದಾನೀಂ 
ಯುವಶರೀರವಾನರ್ತೇ, ಯೋಕರಹಂ ಯುವಶರೀರವಾನಭೂವಂ ಸ ಇದಾನೀಂ 
ಜೀರ್ಣಶರೀರವಾನ್ಗರ್ತೇ ಇತ್ಯೇವಂ ರೂಪೇಣ ತಾವದಸ್ತಿ । ತಚ್ಚ ದೇಹಿನೋ- 
ದೇಹವತೋ, ದೇಹಾನಸೆ ಬೀತಿ ಯಾವತ್‌ | ದೇಹಶಬ್ದೋರತ್ರ ದೇಹೇಂದ್ರಿ- 
ಯಾಂತಃ ತಾತ | ದೇಹೇಂದ್ರಿಯಾಂತಃ ಇಕರಣೇಭ್ಯೋತನ್ಯಸ್ಯ 


ಅಧ್ಯಾಯ 2 57 


ಚೇತನಸ್ಯ ಭವತಿ । ದೇಹಾದೇರ್ಜಡತ್ಹೇನಾನುಸಂಧಾನಕರ್ತೃತ್ವಾ ಯೋಗಾತ್‌ | 

ಏವಂ ಚ ದೇಹೇಂದ್ರಿಯಾದಿತೋತತಿರಿಕ್ತಜೀವಸಿದ್ದಿಃ । 

ಅನುವಾದ - ಒಟ್ಟಿನಲ್ಲಿ ಶ್ಲೋಕಕ್ಕೆ ಹೀಗರ್ಥವಾಗುತ್ತದೆ - ಈ ದೇಹದಲ್ಲಿ ಕೌಮಾರಂ- 
ಬಾಲ್ಯಾನುಭವ, ಯೌವನಂ ಎ ತಾರುಣ್ಯಾವಸ್ಥೆಯ ಅನುಭವ, ಜರಾ ಎ ಮುಪ್ಪಿನ ಅನುಭವ 
ಎಲ್ಲರಿಗೂ ಇದೆ. ಹೇಗೆಂದರೆ - "ಮಗುವಾಗಿದ್ದನಾನು ಯುವಕನಾಗಿದ್ದೇನೆ' "'ಯುವಕನಾಗಿದ್ದ 
ನಾನು ಇಂದು ಮುದುಕನಾಗಿದ್ದೇನೆ ' ಹೀಗೆ. ಈ ಅನುಭವವು, ದೇಹಿನಃಎ ದೇಹವುಳ್ಳವನಿಗೆ, 
ಅರ್ಥಾತ್‌ ದೇಹಾತಿರಿಕ್ತನಾದ ಆತ್ಮನಿಗೆ, ದೇಹಕ್ಕಲ್ಲ 

ಇಲ್ಲಿರುವ ದೇಹಶಬ್ದಕ್ಕೆ ದೇಹ, ಇಂದ್ರಿಯ, ಅಂತಃಕರಣ ಇವುಗಳ ಸಮಷ್ಟಿ ರೂಪವು ಅರ್ಥ. 
ಹಾಗಾಗಿ, ಇಂತಹ ಅನುಭವಗಳು ದೇಹಿನಃ ಅಂದರೆ ದೇಹ - ಇಂದ್ರಿಯ- ಅಂತಃರಣಗಳಿಂದ 
ಭಿನ್ನನಾದ ಒಬ್ಬ ಆತ್ಮನಿಗೇ ಹೊರತು ದೇಹಾದಿಗಳಿಗಲ್ಲ, ಅವುಗಳೆಲ್ಲಜಡವಸ್ತುಗಳಾದುದರಿಂದ 


ಅವುಗಳಿಗೆ ಅನುಭವ - ಜ್ಞಾನ ಬರಲು ಸಾಧ್ಯವಿಲ್ಲ, 
ಹೀಗೆ ಜ್ಞಾನಕ್ಕೆ ಆಶ್ರಯನಾಗಿ ದೇಹಾದಿಗಳಿಗಿಂತ ಅತಿರಿಕ್ತವಾದ ಒಂದು ಆತ್ಮತತ್ತ ವನ್ನು 
ಒಪಿಕೊಳ್ಳಬೇಕಾಗುತ್ತದೆ. 
ತಥಾ ಚೈಕವಚನಬಲಾದೇಕಸೈ ಲವ ದೇಹಾದನ್ಯಸ್ಯ ಕೌಮಾರಾದ್ಯನೇಕ- 
ದೇಹಾನುಸಂಧಾನಂ ಯಥಾ ತಥಾ ದೇಹಾಂತರಪ್ರಾಪ್ತಿಃ ಅನೇಕದೇಹಪ್ರಾಪಿಃ 
ದೇಹಿನೋ: ದೇಹಾದನ್ಯಸ್ಯೆ ಕಸೆ ಅವ ಭವತೀತಿ ಪೂರ್ವಾರ್ಧೇನ ದೇಹಾದನ್ಯ- 
ಸಿದಿಃ । 
ಆ 
ಅನುವಾದ - "ದೇಹಿನಃ' ಎಂಬ ಏಕವಚನದಿಂದ ಹೀಗರ್ಥ ಸಿಗುತ್ತದೆ - ಒಬನೇ ಆತ್ಮನಿಗೆ 
ಹೇಗೆ ಬಾಲ್ಯಾದಿ ಅನೇಕ ದೇಹಗಳ ಅನುಭವವು ಇದೆಯೋ ಹಾಗೆಯೇ, ದೇಹಾಂತರ 
ಪ್ರಾಷ್ತಿಃಐ ಮನುಷ್ಯ -ಪಶು-ಪಕ್ಸ್ಟಾದಿ ಅನೇಕ ದೇಹಗಳ ಪ್ರಾಪ್ತಿಯೂ ದೇಹಕ್ಕಿಂತ ಭಿನ್ನನಾದ 
1 
ಒಬ್ಬ ಆತ್ಮನಿಗೆ ಆಗುತ್ತದೆ. ಹೀಗೆ ಶ್ಲೋಕದ ಪೂರ್ವಾರ್ಧಭಾಗದಲ್ಲಿ ದೇಹಕ್ಕಿಂತ ಭಿನ್ನನಾದ 
ಆತ್ಮನಿದ್ದಾನಂದು ಸಾಧಿಸಿದಂತಾಗುತ್ತದೆ. 
ತ್ರಿಪಾದ್ಯಾ ಚೋಕ್ತವಿಧಯಾ5ನೇಕದೇಹಪ್ರಾ ಪ್ರಿಮಾನಿದ್ದ ಇತಿ ದೇಹಾನ್ಯ- 
ಜೀವಪಕ್ಟೀಕಾರೇ ನಾಶ್ರಯಾಸಿದ್ದಿಃ ಪ್ರತ್ಯಗ್ರಜಾತಸ್ಯ ಶಿಶೋರಾಹಾರಾದ್ಯಭಿ- 
ಲಾಷೇಣ ಪೂರ್ವಪೂರ್ವತರದೇಹಾನುಸಂಧಾನೇನ ಸಿದ್ಧಾನೇಕದೇಹಾನು- 
ಗತ್ಯಾರನಾದಿತ್ತಸಿದ್ದೇರ್ನ ಹೇತೋಃ ಸ್ವರೂಪಾಸಿದ್ದಿರಿತಿ ಭಾವಃ । 


58 ಗೀತಾವಿವೃತಿ 


ಅನುವಾದ - ಈ ಶ್ಲೋಕದ ಮೂರು ಪಾದಗಳು ಸೇರಿ ಹಿಂದೆ ಹೇಳಿದಂತೆ, ಒಬ್ಬನೇ ಆತ್ಮನಿಗೆ 
ಅನೇಕ ದೇಹಗಳು ಬರುತ್ತವೆ ಎಂದು ತಿಳಿಸುತ್ತವೆ ಕ 


ಹೀಗೆ ದೇಹಭಿನ್ನನಾದ ಆತ್ಮನಿದ್ದಾನೆಂದು ಸಾಧಿಸಿರುವುದರಿಂದ ಅಂಥ ಆತ್ಮನನ್ನು ಉದ್ದೇಶಿಸಿ 
ನಿತ್ಯತ್ವವನ್ನು ಸಾಧಿಸಿದಾಗ ಆಶ್ರಯಾಸಿದ್ದಿ ದೋಷಇಲ್ಲ. 

ಹುಟ್ಟಿದ ಕೂಡಲೇ ಮಗುವಿಗೆ ಆಹಾರದ ಅಭಿಲಾಷೆ ಉಂಟಾಗುವುದರಿಂದ ಅದಕ್ಕೆ ಹಿಂದಿನ 
ಜನ್ಮದ ಅನುಸಂಧಾನ ಇದೆ ಎಂದು ತಿಳಿಯುತ್ತದೆ. ಹಿಂದಿನ ಜನ್ಮದಲ್ಲೂ ಹೀಗೆಯೇ 
ಕಾಣುವುದರಿಂದ ಅದಕ್ಕೂ ಹಿಂದಿನ ಜನ್ಮ. ಹೀಗೆ ಅನೇಕ ದೇಹಗಳಲ್ಲಿ ಹರಿದು 
ಬಂದಿರುವುದರಿಂದ ಆತ್ಮನು ಅನಾದಿ ಎಂದು ತಿಳಿಯಬಹುದಾಗಿದೆ. ಆದ್ದರಿಂದ ಆತ್ಮನಿಗೆ 
ನಿತ್ಯತ್ವವನ್ನು ಸಾಧಿಸುವ ಅನುಮಾನದಲ್ಲಿ "ಸ್ವರೂಪಾಸಿದ್ದಿ' ದೋಷವೂ ಇಲ್ಲ 


ನನು ದೇಹಾದ್ಯನ್ಯತಮಸ್ಯೆ ವಾಸ್ತನುಸಂಧಾನಮ್‌ । ಚಾರ್ವಾಕಾದ್ಯುಕ್ತ- 
ತರ್ಕಬಲಾದಿತ್ಯತ ಆಹ- ಧೀರ ಅತಿ ॥ ಬುದ್ಧಿಮಾಂಸ್ತತ್ರ - ದೇಹಾದನ್ಯಾತ್ಮ- 
ವಿಷಯೇ ನ ಮುಹ್ಯತಿ | ದೇಹಾದೀನಾಂ ಜಡತ್ತಕರಣತ್ತಾದಿನಾ ಕರ್ತೃತ್ವಾಯೋಗ 
ಇತ್ಯಾದಿರೂಪೇಣ ತೇ ತರ್ಕಾ ನಿರಸ್ಕಾ ಇತಿ ಭಾವಃ ॥। 13 ॥ 


ಅನುವಾದ - ಜ್ಞಾನವು ದೇಹಕ್ಕೆ ಬರಲು ಸಾಧ್ಯವಿಲ್ಲ ದೇಹಕ್ಕಿಂತ ಭಿನ್ನನಾದ ಆತ್ಮನಿಗೇ 
ಬರಬೇಕು, ಎನ್ನುವ ತರ್ಕದಿಂದ ದೇಹಾತಿರಿಕ ಆತ್ಮನ ಅಸ್ತಿತ್ವವನ್ನು ಸಾಧಿಸಲಾಯಿತು. ಆದರ 
ಹೀಗೇಕೆ ಆಗಬೇಕು ? ದೇಹಕ್ಕೋ , ಇಂದ್ರಿಯಗಳಿಗೋ, ಅಂತಃಕರಣಕ್ಕೋ ಇವುಗಳಲ್ಲಿ 


ಯಾವುದಾದರೊಂದಕ್ಕೆ ಅನುಭವ ಉಂಟಾಗುತ್ತದೆ ಎಂದು ಹೇಳಬಹುದಲ್ಲವೇ ? ಚಾರ್ವಾಕರು 
ಹಾಗೆಯೇ ಹೇಳುತ್ತಾರೆ. 


ಅವರು, ಆತ್ಮನೇ ಇಲ್ಲ, ದೇಹಕ್ಕೆ ಅನುಭವ . ದೇಹವು ಭೌತಿಕ. ಭೂತಗಳಲ್ಲಿ 
ಒಂದೊಂದರಲ್ಲೂ ಅನುಭವ (ಜ್ಞಾನ) ಎಂಬ ವಿಶೇಷಗುಣ ಇಲ್ಲವಾದರೂ ಅವೆಲ್ಲವುಗಳ 
ಸಮಷ್ಟಿರೂಪವಾದ ದೇಹದಲ್ಲಿ ಜ್ಞಾನ ಎಂಬ ಗುಣವು ಇರಬಹುದು. ಎಲೆ, ಅಡಿಕೆ, ಸುಣ 
ಇವುಗಳಲ್ಲಿಪ್ರತ್ಯೇಕವಾಗಿ ಕೆಂಪು ಬಣ್ಣಇಲ್ಲವಾದರೂ ಅವೆಲ್ಲವನ್ನು ಸೇರಿಸಿ ಜಗಿದಾಗ ಕೆಂಪು ಬಣ 
ಬರುವುದಿಲ್ಲವೇ ? ಅದರಂತೆ ದೇಹದಲ್ಲಿಜ್ಞಾನ ಎಂಬ ಗುಣವಿರಲು ಅಡ್ಡಿಯಿಲ್ಲ ಎನ್ನುತ್ತಾರೆ 
ಹೀಗೆ ದೇಹಾತಿರಿಕ್ಷ ಆತ್ಮಬೇಕಾಗಿಲ್ಲ ಎಂದು ಚಾರ್ವಾಕರು ತರ್ಕಬಲದಿಂದ ಮಾಡುವ ಆಕ್ಷೆ ಪ 
ಸಮಾಧಾನ - "ಧೀಠಸ್ತತ್ರ ನ ಮುಪ್ಯತಿ' ಎಂಬ ಈ ಶ್ಲೋಕದ ಅಂತಿಮ ಚರಣ. 


ಅಧ್ಯಾಯ 2 59 


ಬುದ್ದಿವಂತನಾದವನು, ತತ್ರ - ದೇಹಭಿನ್ನವಾದ ಆತ್ಮನ ವಿಷಯದಲ್ಲಿ ತಪ್ಪುಗ್ರಹಿಕೆಗೆ 
ಒಳಗಾಗುವುದಿಲ್ಲ 


ದೇಹವು ಜಡ. ಅದು ಜ್ಞಾನಕ್ಕೆ ಆಶ್ರಯವಾಗಲಾರದು. ಅಂತಃಕರಣ ಇಂದ್ರಿಯಗಳು 
ಜ್ಞಾನಕ್ಕೆ ಸಾಧನಗಳಾದುದರಿಂದ ಜ್ಞಾನಕ್ಕೆ (ಕರ್ತ) ಆಶ್ರಯವಾಗಲಾರವು. ಹಾಗಾಗಿ 
ದೇಹಾದಿಗಳಿಗಿಂತ ಭಿನ್ನನಾದ ಆತ್ಮನೇ ಅಸ್ತಿತ್ವದ ಜ್ಞಾನಕ್ಕೆ ಆಶ್ರಯ ಎಂದು ಹೇಳಬೇಕಾ- 


ಗುವುದು. ಹೀಗೆ ಚಾರ್ವಾಕರ ತರ್ಕವನ್ನು ನಿರಾಕರಿಸಿ ವಿವೇಕಿಯು ಆತ್ಮನ ಅಸ್ಥಿತ್ವದ ಬಗ್ಗೆ 
ಮೋಹಕ್ಕೊಳಗಾಗುವುದಿಲ್ಲ ॥ 13 || 


ಎವರಣೆ - ಜಡವಾದ ಒಂದರಲ್ಲಿ ಜ್ಞಾನವಿಲ್ಲವೆಂದಾದ ಮೇಲೆ ಅಂತಹ 
ನೂರಾರುವಸ್ತುಗಳು ಸೇರಿದರೂ ಜ್ಞಾನ ಎಂಬ ಹೊಸದೊಂದು ಗುಣ ಹುಟ್ಟಿಕೊಳ್ಳಲಾರದು. 
ನೂರಾರು ಕುರುಡರು ಸೇರಿದರೆ ಕಣ್ಣು ಕಾಣಿಸಬಹುದೆ 9? ಎಲೆ, ಅಡಿಕೆಯ 
ಉದಾಹರಣೆಯಲ್ಲೂ ಅವುಗಳಲ್ಲಿ ಯಾವುದೋ ಒಂದರಲ್ಲಿ ಸೂಕ್ಷ್ಮವಾಗಿ ಕೆಂಪು 
ಬಣ್ಣವಿರುವುದರಿಂದಲೇ ಮೂರೂ ಸೇರಿದಾಗ ವ್ಯಕ್ತವಾಗಿ ಕೆಂಪುಬಣ್ಣ ಕಾಣಬಹುದಷ್ಟೆ 
ಆದ್ದರಿಂದ ಜಡದೇಹವು ಜ್ಞಾನಕ್ಕೆ ಆಶ್ರಯವಾಗಲಾರದು. 


ಅಭಿಮಾನವೇ ದುಃಖದ ಮೂಲ 


ಮಾತ್ರಾಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಟಸುಖದುಃಖದಾಃ | 
ಆಗಮಾಪಾಯಿನೋದನಿತ್ಯಾಸ್ತಾಂಸ್ತಿತಿಕ್ಟಸ್ವ ಭಾರತ 11 14 ॥ 


ಅರ್ಥ- ಎಲೈ ಕುಂತೀಪುತ್ರನೇ ! ಇಂದ್ರಿಯಗಳಿಗೆ ತಮ್ಮ ತಮ್ಮ ಗ್ರಾಹ್ಯವಿಷಯಗಳೂಂದಿಗೆ 
ಆಗುವ ಸನ್ನಿಕರ್ಷಗಳು ಮಾತ್ರವೇ ತಂಪು, ಬಿಸಿ ಮುಂತಾದ ಅನುಭವಗಳನ್ನು ಉಂಟುಮಾಡಿ ಆ 
ಮೂಲಕ ನಮ್ಮ ಸುಖ ದುಃಖಗಳಿಗೆ ಕಾರಣವಾಗುತ್ತವೆಯೋ ? ಇಲ್ಲ ಏಕೆಂದರೆ, ವಿಷಯ 
ಸನ್ನಿಕರ್ಷ ಇಂದ್ರಿಯಗಳೊಂದಿಗೆ ಸರ್ವದಾ ಇದ್ದರೂ ಸುಖ ಅಥವಾ ದುಃಖಗಳು ಆಗಾಗ 
ಬಂದು ಹೋಗುತ್ತಿರುತ್ತವೆ ಕೆಲವೊಮ್ಮೆ ಅದೂ ನಿಂತು ಹೋಗುತ್ತದೆ. ಅಂದರೆ, ದೇಹದಲ್ಲಿ, 
ವಿಷಯವಸ್ತುಗಳಲ್ಲಿ ಅಭಿಮಾನವಿದ್ದರೆ ಮಾತ್ರ ವಿಷಯಸಂಬಂಧಗಳು ಸುಖ ದುಃಖಕ್ಕೆ 
ಕಾರಣವಾಗುತ್ತವೆ. ಆದ್ದರಿಂದ ಅಭಿಮಾನವನ್ನು ತ್ಯಜಿಸಿ ವಿಷಯ ಸಂಬಂಧಗಳನ್ನು 
ವಿಫಲಗೊಳಿಸು. 


ಸತ್ಯಮೇವ ತತ್ಸರ್ವಂ ಭವದುಕ್ತಮ್‌ 1। ಉಕ್ತವಿಧಯಾಠತತ್ಮಹಾನೇ- 
ರಭಾವಾತ್‌, ದೇಹಹಾನಾವಪಿ ಸಮೀಚೀನದೇಹಾಂತರರೂಪಪ್ರತಿನಿಧಿ- 


ವಿವಿ 
60 ಗೀತಾವವೃ 


ಲಾಭಾತ್‌, ಬಾಂಧವಾನಾಂ ಹಾನಿಃ ಭವಿಷ್ಯತೀತಿ ಧಿಯಾ ಶೋಕೋ ನ ಯುಕ್ತ 
ಇತಿ । ತಥಾಪಿ ತನ್ಮೃತೌ ಮಮೈವ ಸುಖಹಾನಿರ್ದುಃಖಪ್ರಾಪ್ತಿಶ್ಚ ಸ್ಯಾತ್‌ । 
ತದ್ದೇಹದರ್ಶನಸ್ಪರ್ಶನಸಂಭಾಷಣಾದೇಃ ಸುಖಹೇತೋರಭಾವಾತ್‌ | ಛೇದ- 


ಭೇದಾದಿನಾ ವಿಕೃತತದ್ದೇಹದರ್ಶನಸ್ಕ ದುಃಖಹೇತೋರ್ಭಾವಾದಿತ್ಯತ ಆಹ- 
ಮಾತ್ರೇತಿ ॥ 


ಅನುವಾದ - "ಕೃಷ್ಣ , ನೀನು ಇದುವರೆಗೆ ಹೇಳಿರುವುದೆಲ್ಲಸರಿ - ನೀನು ಹೇಳಿದಂತ 
ಆತ್ಮನಿಗೆ ನಾಶವಿಲ್ಲ, ಈ ದೇಹನಾಶವಾದರೂ ಮತ್ತೊಂದು ಹೊಸದೇಹ ಬರುತ್ತದೆ. ಹೀಗಾಗಿ 
ಬಾಂಧವರಿಗೆ ತೊಂದರೆಯಾಗುತ್ತದೆ ಎನ್ನುವ ಕಾರಣಕ್ಕಾಗಿ ದುಃ ಖಪಡುವುದು ತರವಲ್ಲ 
ಆದರೂ, ಅವರು ಸತ್ತರೆ ನನಗೆ ದುಃಖವಾಗುತ್ತದೆ. ಸುಖವಿಲ್ಲದಾಗುತ್ತದೆ. ಹೇಗೆಂದರೆ, ಅವರಿದ್ದರ 
ಅವರ ದೇಹ ದರ್ಶನ ಸಂಪರ್ಕಗಳಿಂದ , ಅವರ ಜೊತೆ ಮಾತನಾಡುವುದರಿಂದ ನನಗ 
ಸುಖವಾಗುತ್ತಿತ್ತು . ಸತ್ತರೆ ಈ ಸುಖದಿಂದ ನಾನು ವಂಚಿತನಾಗುತ್ತೇನೆ. ಸುಖಕ್ಕೆ ಕಾರಣವಾದ 
ಅವರ ದೇಹವೇ. ಇಲ್ಲವಲ್ಲ? ಅಷ್ಟೇ ಅಲ್ಲ ಯುದ್ಧಮಾಡಿದರೆ , ನನ್ನ ಶಸ ದಿಂದ ಘಾಸಿಯಾದ 
ಅವರ ವಿಕ )ತದೇಹವನ್ನು ನಾನು ನೋಡಬೇಕಾಗುತ್ತದೆ. ಇದು ನನ್ನ ದುಃಖಕ್ಕೆ ಕಾರಣವಾಗುತ್ತದೆ 
ಅರ್ಜುನನ ಈ ಪ್ರ ಗೆ ಉತ್ತರ - "ಮಾತ್ರಾಸ ಸರ್ಫಾಸ್ತು' ಎಂಬ ಈ ಶ್ಲೋಕದಲ್ಲಿದೆ. 


ಮೀಯಂತ ಇತಿ ಮಾತ್ರಾಃ । ಮಾಜ್‌ಮಾನ ಇತ್ಯತಃ ಕರ್ಮಣಿ 
ತ್ರಪ್ರತ್ಯಯಃ । ಸ್ವ್ರೀತ್ವಂ ಶಬ್ದಸ್ಥಾಭಾವ್ಯಾತ್‌ | ಜ್ಞಾನವಿಷಯಾಃ ಗಂಧರಸರೂಪ- 
ಸ್ಪರ್ಶಶಬ್ದಾ | ial ಸರ್ಶಾಃ ಸಂಬಂಧಾಃ । ಶೀತೋಷ್ಟಶಬ್ದಾ ಶೀತೋಷ್ಟ್ಠ- 
ಸರ್ಶವಾಚಕು ಲಕ್ಷಣಯಾ ಗಂಧರಸರೂಪ ಸ್ಪರ್ಶಶಬ್ದಾಖ್ಯ; ಸರ್ವವಿಷಯಪರೌ 
ಭೂತ್ವಾ ತದನುಭವಲಕ್ಷಕಾ | ಲಾಕ್ಚಣಿಕೋಕ್ತಿಕೃತ್ಯ ಮಗ್ರೇ ವ್ಯಕ್ತಮ್‌ 


ಅನುವಾದ - "ಮೀಯಂತೇ' ಎಂಬ ಅರ್ಥದಲ್ಲಿ "ಮಾತ್ರಾಃ' ಎಂಬ ಶಬ್ದವಿದ 


ಜ್ಞಾನಾರ್ಥಕವಾದ "ಮಾ' ಧಾತುವಿಗೆ ಕರ್ಮಾರ್ಥಕ ತ್ರ' ಪ್ರತ್ಯಯಬಂದು "ಮಾತ್ರಾ' ಎಂ 
ಶಬ್ದವು ನಿಷ್ಠನ್ನವಾಗಿದೆ. ಶಬ್ದಸ್ವಭಾವದಂತೆ "ಮಾತ್ರಾ' ಶಬ್ದವು ಸ್ಟ್ರೀಲಿಂಗವಾಗಿದೆ. ಜ್ಞಾನ! 
Por ಅರ್ಥಾತ್‌ ಮೂಗು ಮೊದಲಾದ ಇಂದ್ರಿ ಯಗಳಿಂದ ತಿಳಿಯಲಡುನ 


ಪರಿಮಳ , ರುಚಿ, ಬಣ್ಣ ಬಿಸಿ-ತಂಪು , ಶಬ್ದ ಇವುಗಳೇ "ಮಾತ್ರಾ ಗಳು. ಇವುಗಳಿಗೆ ಸಶಾ 
= ಇಂದ್ರಿ SPSL ಸಿಂಬಂಧಗಳೇ ಮಾತ್ರಾ ಸರ್ಶಗಳು. 


ಈ ಶ್ಲೋಕದಲ್ಲಿ ಶೀತ - ಉಷ್ಣ ಶಬ್ದಗಳಿಗೆ ನಿಜವಾದ ಅರ್ಥ ತಂಪು ಮತ್ತು ಬಿ. 
ಸರ್ಶಗಳೆಂದು. ಆದರೆ ಪ್ರಕೃತದಲ್ಲಿ ಪರಿಮಳ, ರುಚಿ, ಬಣ್ಣ, ಶಬ್ದಗಳೆಂಬ ಪಂಚೇಂದ್ರಿ ಯಗಳ 


ಅಧ್ಯಾಯ 2 61 


ಗ್ರಹಿಸುವ ಇತರ ವಿಷಯಗಳನ್ನೂ ಶೀತ -ಉಷ್ಣ ಎಂಬ ಶಬ್ದಾರ್ಥದ ಜೊತೆಯಲ್ಲಿ 
ಸೇರಿಸಿಕೊಂಡು "ಇವಿಷ್ಟೂ ವಿಷಯಗಳ ಜ್ಞಾನ' ಎಂಬ ಅರ್ಥವನ್ನು ಅದಕ್ಕೆ ಮಾಡಬೇಕು. ಇಲ್ಲಿ 
ಇತರ ವಿಷಯವಾಚಕ ಪದವನ್ನು ಪ್ರಯೋಗಿಸದೆ "ಶೀತ-ಉಷ್ಣ ' ಶಬ್ದಗಳನ್ನೇ ಏಕೆ 
ಪ್ರಯೋಗಿಸಲಾಗಿದೆ, ಎನ್ನುವುದಕ್ಕೆ ಕಾರಣವನ್ನು ಮುಂದೆ ಹೇಳಲಾಗಿದೆ. 


ಗಂಧ-ರಸ-ರೂಪ-ಸರ್ಶ-ಶಬ್ದಾಖ್ಯವಿಷಯಾಣಾಂ ಫ್ರಾಣ-ರಸನ-ಚಕ್ಟುಸ್‌ - 
ತ್ಹಕ್‌-ಶ್ರೋತ್ರರೂಪೇಂದ್ರಿಯೈಃ ಯಥಾಕ್ರಮಂ ಯೇ ಸನ್ನಿಕರ್ಷಾಸ್ತೇ ಮಾತ್ರಾ- 
ಸರ್ಶಾಃ, ಶೀತೋಷ್ಠಸುಖದುಃಖದಾಃ | ಸುಗಂಧ-ಸುರಸ-ಸುರೂಪ-ಸುಸರ್ಶ- 
ಸುಶಬ್ದವಿಷಯಕಸಾಕ್ಷಾತ್ಕಾರರೂಪಾನುಭವಜನನದ್ದಾರಾ$sತ್ಸನಃ ಸುಖಪ್ರದಾಃ | 
ಅನಿಷ್ಟಗಂಧರಸಾದಿವಿಷಯಕಸಾಕ್ಟಾತ್ಮಾರಜನನದ್ದಾರಾ ದುಃಖಪ್ರದಾಃ | ತೇಷಾಂ 
ಮೃತೌ ಚ ತನ್ನಿಮಿತ್ರಸುಖದುಃಖಹಾನಿಪ್ರಾಪ್ತೀ ಭವತ ಇತಿ ಕಿಲ ಕೌಂತೇಯ 
ತವಾಶಯ ಅತಿ ಪಾರ್ಥಹಾರ್ದಮನೂದ್ಯ ಭಗವಾನ್‌ ಕೃಷ್ಣಃ ಕಾಕುಸ್ಟರ- 
ಶಿರಸ್ಕ"ತು'ಶಬ್ಬೇನಾವಧಾರಣಾರ್ಥಕೇನ ನಿರಾಚಷ್ಟೇ | ಹೇ ಕೌಂತೇಯ, 
ಮಾತ್ರಾಸರ್ಶಾ ಏವ: ಗಂಧಾದಿವಿಷಯೇಂದ್ರಿಯಸನ್ನಿಕರ್ಷಾ ಏವ, ಇಷ್ಟಾನಿಷ್ಟ- 
ಸ್ಪಸ್ಪವಿಷಯಸಾಕ್ಷಾತ್ಸಾರದ್ದಾರಾ ಸುಖದುಃಖದಾಃ ಕಿಮಿತಿ ಕಾಕುಸ್ಪರೇಣಾಕ್ಲೇಪಃ । 
ಕೇವಲಂ ತನ್ನಾತ್ರಾ ಏವ ನ ಭವಂತಿ | ಕಿಂತು ವಿಷಯೇಷು ಶೋಭನಾಧ್ಯಾಸ- 
ನಿಮಿತ್ತಸ್ನೇಹರೂಪೇಣ ವಾ ಅರಿತ್ವಾದಿಭ್ರಮಹೇತುಕದ್ದೇಷರೂಪೇಣ ವಾ 
ದೇಹೇಂದ್ರಿಯಾಂತಃಕರಣೇಷು ಮಮತಾತಿಶಯಹೇತುಕಾವಿವೇಕರೂಪೇಣ 
ವಾsಭಿಮಾನೇನ ಸಹಿತಾ ಏವ ತಥೇತ್ಯರ್ಥಃ । 


ಅನುವಾದ - ಗಂಧ-ರಸ-ರೂಪ-ಸರ್ಶಶಬ್ದಗಳೆಂಬ ವಿಷಯಗಳಿಗೆ ಪ್ರಾಣ ರಸನ ಚಕ್ಷು 
ತ್ವಚೆ ಶ್ರೋತ್ರ ಇಂದ್ರಿಯಗಳೊಂದಿಗೆ ಸಂಪರ್ಕವಾಗುವುದೇ ಮಾತ್ರಾ ಸರ್ಶಗಳು. ಅವು ಶೀತ 
ಉಷ್ಣ ಮುಂತಾಗಿ ಸುಖ ದುಃಖಕಾರಣವಾಗುತ್ತವೆ. ಒಳ್ಳೆಯ ಪರಿಮಳಕ್ಕೆ ಮೂಗಿನೊಂದಿಗೆ 
ಸಂಪರ್ಕ, ರುಚಿಯಾದ ರಸಕ್ಕೆ ನಾಲಿಗೆಯ ಸಂಪರ್ಕ, ಸುಂದರ ಬಣ್ಣಕ್ಕೆ ಕಣ್ಣಿನೊಂದಿಗೆ ಸಂಪರ್ಕ, 
ತಣ್ಣಗಿನ ಸ್ಪರ್ಶಕ್ಕೆ (ವಸ್ತುವಿಗೆ ) (ಸೆಕೆಯ ಸಮಯದಲ್ಲಿ) ಚರ್ಮದ ಸಂಪರ್ಕ, ಇಂಪಾದ ಶಬ್ದಕ್ಕೆ 
ಕಿವಿಯ ಸಂಪರ್ಕ ಇವೇ ಮಾತ್ರಾಸರ್ಶಗಳು. ಇವುಗಳು ನಮಗೆ, ಶೀತೋಷ್ಠಸುಖ- 
ದುಃಖದಾಃ- ಪರಿಮಳ, ರುಚಿ, ಬಣ್ಣ ಸ್ಪರ್ಶ, ಶಬ್ದಗಳ ಅನುಭವವನ್ನು ಉಂಟು ಮಾಡುವ 
ಮೂಲಕ ಸುಖವನ್ನುಂಟು ಮಾಡುತ್ತವೆ. ಅಥವಾ ದುರ್ಗಂಧ, ಕಹಿರಸಾದಿಗಳ ಅನುಭವವನ್ನು 
ತಂದುಕೊಟ್ಟು ಆ ಮೂಲಕ ದುಃಖವನ್ನು ಕೊಡುತ್ತವೆ. "ಬಾಂಧವರು ಮಡಿದರೆ ಅದರಿಂದಾಗಿ 
ಸುಖಹಾನಿ, ದುಃಖ ಪ್ರಾಪ್ತಿಯು ಆಗುತ್ತದೆ, ಇದು ತಾನೇ ಅರ್ಜುನ ನಿನ್ನ ಅಭಿಪ್ರಾಯ' ಹೀಗೆ 


ಹಿ ಗೀತಾವಿವತಿ 


ಅರ್ಜುನನ ಭಾವವನ್ನು ಶ್ರೀಕೃಷ್ಣನು ಅನುವಾದ ಮಾಡಿ "ಕಾಕು' ಸ್ವರಸಹಿತವಾದ 
ಅವಧಾರಣಾರ್ಥಕವಾದ "ತು' ಶಬ್ದದಿಂದ ನಿರಾಕರಿಸಿರುತ್ತಾನೆ. 

ಒಟ್ಟು ಪೂರ್ವಾರ್ಧದ ಭಾವ - ಎಲೈ ಕುಂತೀಪುತ್ರನೇ , ಮಾತ್ರಾ ಸರ್ಶಾಃ ಏವ ಗಂಧ 
ಮುಂತಾದ ವಿಷಯಗಳೊಂದಿಗೆ ಇಂದ್ರಿ 4 ಸಂಬಂಧವೇ ಇಷ್ಟವಾದ "ಅಥವಾ ಅನಿಷ್ಠವಾದ 
ವಸ್ತುಗಳ ಅನುಭವವನ್ನು ಉಂಟುಮಾಡಿ ಆ ಮೂಲಕ ಸುಖ- ದುಃಖಗಳಿಗೆ ಕಾರಣ 
ವಾಗುವುದೇನು?' ಹೀಗೆ ಕಾಕುಸ್ಟರದಿಕಿದ ಆಕ್ಷೇಪಾರ್ಥವು ಲಭ್ಯವಾಗುತ್ತದೆ. 


"ಅಷ್ಟೇ ಸಾಲದು ; ಗಂಧಾದಿ ವಿಷಯವಸ್ತುಗಳಲ್ಲಿ "ಇವು ಚೆನ್ನಾಗಿವೆ 'ಎಂಬ ಭ್ರಮಯಿಂದಾದ 
ಆಕರ್ಷಣೆಯ ಕಾರಣದಿಂದ ಬರುವ ಆಸೆ ಎಂಬ ಅಭಿಮಾನ, "ಇದು ನನಗಾಗದು' ಎಂ೩ 
ಭಾವನೆಯ ಕಾರಣದಿಂದ ಬರುವ ದ್ವೇಷ ಎಂಬ ಅಭಿಮಾನ ಹಾಗೂ ದೇಹ- 
ಇಂದ್ರಿಯ-ಮನಸ್ಸುಗಳಲ್ಲಿಮಮತಾತಿರೇಕದಿಂದ ಅವು ಬೇರೆ ಅಲ್ಲತಾನು ಬೇರೆ ಅಲ್ಲಎಂ೩ 


ಅಭಿಮಾನವೂ ಜೊತೆ ಸೇರಿದಾಗ ಮಾತ್ರ ವಿಷಯಸಂಬಂಧಗಳು ಸುಖ-ದುಃಖಗಳಿ? 
ಕಾರಣವಾಗುತ್ತವೆ. 


ವಿವರಣೆ - ಕಾಕುಸ್ಥರಶಿರಸ್ಕ"ತು' ಶಬ್ದೇನ ಅವಧಾರಣಾರ್ಥಕೇನ - ಶ್ಲೋಕದಲ್ಲಿ "ಮಾತಾ 
ಸ್ಪರ್ಶಾಸ್ತು' ಎಂದು “ತು” ಶಬ್ದವಿದೆ. ಅದಕ್ಕೆ "ಏವ ' ಎಂದರ್ಥ. "ವಿಷಯ ಸಂಬಂಧಗಳು ಮಾತ್ರ 
ಎಂದು ಭಾವಾರ್ಥ. “ತು' "ಶಬ್ದವನ್ನು "ಕಾಕು' ಸ್ವರದೊಂದಿಗೆ ಉಚ್ಚರಿಸಬೇಕು . "ವಷಯ 
ಸಂಬಂಧಗಳು ಮಾತ್ರವೇ ಸುಖ ದುಃಖಕ್ಕೆ ಕಾರಣವಾಗುತ್ತವೆಯೇ?" ಎಂಬ ಆಕ್ಷೇಪದ ಧ್ವ] 
ಅದರಲ್ಲಿದೆ. ಅರ್ಥಾತ್‌, ಅಷ್ಟು ಮಾತ್ರ ದುಃಖಕ್ಕೆ ಕಾರಣವಲ್ಲಎಂದಂತಾಗುತ್ತದೆ. 


ಒಂದೇ ಘಟನೆಯನ್ನು ಇಬ್ಬರು ನೋಡಿದಾಗ ಒಬ್ಬನಿಗೆ ಸಂತೋಷವಾಗಬಹುದು 
ಮತ್ತೊಬ್ಬನಿಗೆ ದುಃಖವಾಗಬಹುದು. ರಸ್ತೆ ಅಪಘಾತದಿಂದ ಘಾಸಿಯಾದಾಗ ಬಂಧುಗಳಿ 
ದುಃಖವಾಗುತ್ತದೆ, ಶತ್ರುಗಳಿಗೆ ಸಂತೋಷವಾಗುತ್ತದೆ. ಈ ಸಂದರ್ಭದಲ್ಲಿಅಪಘಾತಕ್ಕೂಇಬ್ಬ 
ಕಣ್ಣಗೂ ಆದ ಸಂಪರ್ಕವು ಸಮಾನವಾದುದು. ಆದರೆ ಒಬ್ಬರಿಗೆ ದುಃಖ, ಮತ್ತೊಬ್ಬರಿ 
ಸುಖ. ಏಕೆ ಹೀಗೆ? "ನನ್ನವರು' ಎಂಬ ಅಭಿಮಾನವಿದ್ದವರಿಗೆ ದುಃಖ, "ನನಗಾಗದವರು' ಎಂ 


ದ್ವೇಷವಿದ್ದವರಿಗೆ ಸುಖ. ಹೀಗೆ ಸುಖ ದುಃಖಗಳಿಗೆ ಕಾರಣವಾದ ಈ ಭಾವನೆಯೆ 
ಬಿಷಯಾಭಿಮಾನ. 


ದೇಹಕ್ಕೆ ತಣ್ಣನೆಯ ಗಾಳಿ ಬೀಸಿದಾಗ ಸೆಖೆಗಾಲದಲ್ಲಿ ಸಂತಸವಾಗುತ್ತದೆ. ಚಳಿಗಾಲದ 
೦ಸೆಯಾಗುತ್ತದೆ. ಆದರೆ ಇದು ನಿದ್ದೆ ಬರುವವರೆಗೆ ಮಾತ್ರ. ನಿದ್ದೆ ಬಂದರೆ ಸುಖವೂ ಈ 
ದುಃಖವೂ ಇಲ್ಲ ಏಕೆ ? ಆಗ ದೇಹದ ಮೇಲೆ ಪರಿಜ್ಞಾನವಿಲ್ಲ ಹೀಗೆ ದೇಹದ ಪರಿವ ಇದಾ 
ಸುಖ-ದುಃಖಗಳು ; ಅದಿಲ್ಲದಾದಾಗ ಸುಖವೂ ಇಲ್ಲ, ದುಃಖವೂ ಇಲ್ಲ ಇದೇ ದೇಹಾಭಿಮಾ 


ಅಧ್ಯಾಯ 2 63 


ಹೀಗೆ ಆತ್ಮನಿಗಾಗುವ ಸುಖದುಃಖಗಳಿಗೆ ಇಂದ್ರಿಯಗಳೊಂದಿಗೆ ವಿಷಯ ಸಂಪರ್ಕವಷ್ಟೇ 
ಕಾರಣವಲ್ಲ, ವಿಷಯಾಭಿಮಾನ - ದೇಹಾಭಿಮಾನಗಳೂ ಕಾರಣಗಳಾಗಿವೆ. 


ಕುತ ಏವಂ? ತನ್ಮಾತ್ರಾ ಏವ ಸ್ಪಸ್ತವಿಷಯಾನುಭವದ್ದಾರಾ ಸುಖದುಃಖ- 
ಹೇತಮೋ ಭವಂತ್ಲಿತ್ಯತ ಆಹ - ಆಗಮೇತಿ ॥॥ ಯತ ಇತಿ ಶೇಷೋ ವಾ, 
ಹೇತುಗರ್ಭವಿಶೇಷಣಂ ವಾ । ಏತಚ್ಚಾಗಮಾಪಾಯಿತ್ತಂ ಶೀತೋಷ್ನಸುಖ- 
ದುಃಖದಾಃ ಮಾತ್ರಾಸ್ಪರ್ಶಾ ಆಗಮಾಪಾಯಿನ ಇತ್ಯೇವಂ ಸ್ಪಸ್ನವಿಷಯಕ- 
ಧೀದ್ದಾರಾ ಸುಖದುಃಖದತ್ತವಿಶಿಷ್ಟಮಾತ್ರಾಸರ್ಶಾನಾಂ ವಿಶೇಷಣಮ್‌, 
"ಸವಿಶೇಷಣೇ ಹಿ ವಿಧಿನಿಷೇಧೌ ವಿಶೇಷ್ಯೇ ಬಾಧಾದ್ದಿಶೇಷಣಮುಪಸಂಕ್ರಾಮತ' 
ಇತಿ ನ್ಯಾಯಾತ್‌, ಮಾತ್ರಾಸ್ಪರ್ಶಾನಾಂ ಸಸ್ಪವಿಷಯಕಧೀದ್ದಾರಾ ಯತ್ನುಖ- 
ದುಃಖದತ್ತಂ ತಸ್ಕಾಗಮಾಪಾಯಿತ್ತಾದಿತಿ ಸುಖಾದಿದತ್ವ ರೂಪವಿಶೇಷಣಂ 
ಉಪಸಂಕ್ರಾಮತಿ । 


ಅನುವಾದ - ಹೀಗೇಕೆ ವಿಷಯ ಸಂಬಂಧಗಳೇ ವಿಷಯಾನುಭವದ ಮೂಲಕ ಸುಖ 
ದುಃಖಗಳಿಗೆ ಏಕೆ ಕಾರಣವಾಗಬಾರದು ? ಅಭಿಮಾನದ ಅಗತ್ಯವೇನು ? ಇದಕ್ಕೆ ಸಮಾಧಾನ 
"ಆಗಮಾಪಾಯಿನಃ' ಎಂಬ ಶ್ಲೋಕದ ಉತ್ತರಾರ್ಧದಲ್ಲಿದೆ. 


ಉತ್ತರಾರ್ಧದಲ್ಲ"ಯಾವಕಾರಣದಿಂದ ' ಎಂಬ ಅರ್ಥವನ್ನು ಕೊಡುವ "ಯತಃ' ಶಬ್ದವನ್ನು 
ಸೇರಿಸಿಕೊಳ್ಳಬೇಕು. ಅಥವಾ"ಆಗಮಾಪಾಯಿನಃ ಅನಿತ್ಯಾಃ ' ಎಂಬ ಈ ಎರಡು ವಿಶೇಷಣಗಳು 
(ಮಾತ್ರಾಸರ್ಶಾಃ ಎಂಬ ಕರ್ತೃವಾಚಕ ಪದಕ್ಕೆ) ಹೇತುಗರ್ಭ- ವಿಶೇಷಣಗಳು ಎಂದು 
ಪರಿಗಣಿಸಬೇಕು. 


ಶ್ಲೋಕದಲ್ಲಿ "ಶೀತೋಷ್ಠಸುಖದುಃಖದಾಃ ಮಾತ್ರಾಸ್ಪರ್ಶಾ ಆಗಮಾಪಾಯಿನಃ' ಎಂದು 
ಪದಗಳನ್ನು ಜೋಡಿಸಿಕೊಳ್ಳಬೇಕು. ಇಲ್ಲಿ "ಮಾತ್ರಾಸರ್ಶಾಃ' ಇದು ವಿಶೇಷ್ಯ. ಈ ವಿಶೇಷ್ಯಕ್ಕೆ 
"ಶೀತೋಷ್ಟ ಸುಖದುಃಖದಾಃ' ಎಂಬ ಎಶೇಷಣವನ್ನು ಕೂಡಲಾಗಿದೆ. ಇದರಿಂದ ಅನುಭವದ 
ಮೂಲಕ ಸುಖದುಃಖಗಳಿಗೆ ಕಾರಣವಾಗುವ ವಿಷಯ ಸಂಬಂಧಗಳು (ಮಾತ್ರಾ ಸರ್ಶಾಃ) 
ಆಗಮಾಪಾಯಿಗಳು (ತಾತ್ಕಾಲಿಕಗಳು) ಎಂದಂತಾಗುತ್ತದೆ. ಅದರ ಅಭಿಪ್ರಾಯ - ವಿಷಯ 
ಸಂಬಂಧಗಳಲ್ಲಿರುವ ಅನುಭವ ಮತ್ತು ಸುಖ-ದುಃಖಾದಿ ಕಾರಣತ್ವ ಶಾಶ್ವತವಲ್ಲ, ಕೆಲವೊಮ್ಮೆ 
ಇರುತ್ತದೆ. ಕೆಲವೊಮ್ಮೆ ಇರುವುದಿಲ್ಲ ಎಂದು. ಅರ್ಥಾತ್‌ ವಿಷಯಸಂಬಂಧಗಳಿದ್ದರೂ 
ಕೆಲವೊಮ್ಮೆ ಸುಖದುಃಖಾದಿಗಳು ಆಗುತ್ತವೆ, ಕೆಲವೊಮ್ಮೆ ಆಗುವುದಿಲ್ಲ ಈ ಅರ್ಥವು 
"ಸವಿಶೇಷಣೇ ಹಿ ವಿಧಿನಿಷೇಧೌ' ಇತ್ಯಾದಿ ನಿಯಮದಿಂದ ಸಿಗುತ್ತದೆ. 


54 ಗೀತಾವಿವೃತಿ 


ವಿವರಣೆ - ಹೇತುಗರ್ಭವಿಶೇಷಣ - ಕೆಲವು ವಿಶೇಷಣಗಳನ್ನು ವಸ್ತುವಿನ ಪರಿಚಯಕ್ಕಾಗಿ 
ಕೊಡಲಾಗುವುದು. ಉದಾಹರಣೆಗೆ - "ಪರಿಮಳದ ಹೂವು' . ಇನ್ನು ಕೆಲವು ವಿಶೇಷಣಗಳನ್ನು 
ಪ್ರಕೃತ ವಿಷಯವನ್ನು ಸಮರ್ಥನೆ ಮಾಡುವುದಕ್ಕಾಗಿ ಕೊಡಲಾಗುವುದು. ಉದಾ: "ಬುದ್ದಿವಂತ 
ರಾದ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗುವುದಿಲ್ಲ'. ಇಲ್ಲಿ ಅನುತ್ತೀರ್ಣರಾಗದಿರಲು 
ವಿದ್ಯಾರ್ಥಿಗಳಲ್ಲಿರುವ ಬುದ್ಧಿವಂತಿಕೆಯು ಕಾರಣವಾಗುತ್ತದೆ. ಅವರು ಏಕೆ ಅನುತ್ತೀರ್ಣ - 
ರಾಗುವುದಿಲ್ಲಎನ್ನುವುದಕ್ಕೆ ಸಮರ್ಥನೆಯನ್ನು ಅದು ನೀಡುತ್ತದೆ. ಅದರಂತೆ "ಆಗಮಾಪಾಯಿ 
ಗಳಾದ ವಿಷಯಸಂಬಂಧಗಳು ಅಭಿಮಾನವಿಲ್ಲದೆ ಸುಖದುಃಖಗಳಿಗೆ ಕಾರಣಗಳಲ್ಲ ಎಂದಾಗ 
ವಿಷಯ ಸಂಬಂಧಗಳು ಆಗಮಾಪಾಯಿಗಳಾದುದರಿಂದ (ಕೆಲವೊಮ್ಮೆ ಮಾತ್ರ ಇರುವ 
ಕಾರಣ) ಅವುಗಳು ಮಾತ್ರ ಸುಖದುಃಖಗಳಿಗೆ ಕಾರಣಗಳಲ್ಲಅಭಿಮಾನವೂ ಇರಬೇಕು ' ಎಂದು 
ಅಭಿಪ್ರಾಯವಾಗುತ್ತದೆ. ಇಂತಹ, ವಿಶೇಷಣಗಳು ಹೇತುಗರ್ಭವಿಶೇಷಣಗಳು. 


2. "ಸವಿಶೇಷಣೇ ಹಿ ವಿಧಿನಿಷೇಧೌ ವಿಶೇಷ್ಯೇ ಬಾಧಾತ್‌ ವಿಶೇಷಣಮ್‌ 
ಉಪಸಂಕ್ರಾಮತಃ' ಇದು ಭಾಷೆಗೆ ಸಂಬಂಧಿಸಿದ ಒಂದು ನಿಯಮ. ವಿಶೇಷಣಸಹಿತವಾದ 
ಒಂದು ಧರ್ಮಿ`ಿಗೆ ವಿಧಿಯನ್ನೋ ನಿಷೇಧವನ್ನೋ ಮಾಡಿದಾಗ ಆ ವಿಧಿ - ನಿಷೇಧಗಳು 
ಎಶೇಷ್ಯದಲ್ಲಿ ಇಲ್ಲವೆಂದು ಜಾ ವಿಶೇಷಣಕ್ಕೆ ಅನ್ವಯಿಸಬೇಕು. ಉದಾ: 
'ಮಂತ್ರಿಪದವಿಯಲ್ಲಿದ್ದರಾಮನು ಬಿದ್ದನು' ಎಂದಾಗ " ರಾಮನಿಗಿದ್ದ ಮಂತ್ರಿ ಪದವಿಯು ಬಿದ್ದು 
ಹೋಯಿತು' ಎಂದರ್ಥ. ಅದರಂತೆ, ಸುಖದುಃಖಗಳನ್ನು ಉಂಟುಮಾಡುವ ವಿಷಯ- 
ಸಂಬಂಧಗಳು ಕೆಲವೊಮ್ಮೆ ಮಾತ್ರ ಇರುತ್ತವೆ, ಎಂದರೆ ವಿಷಯ ಸಂಬಂಧಗಳಲ್ಲಿಸುಖದುಃ 
ಕಾರಣತ್ನವು ಕೆಲವೊಮ್ಮೆ ಮಾತ್ರ ಇರುತ್ತದೆ ಎಂದರ್ಥ. ನಾವು Wiser ರೂ ಮಲಗಿದ್ದರೂ 
ನಮ್ಮ ದೇಹಕ್ಕೆ ಯಾವುದಾದರೊಂದು ವಸ್ತುವಿನ ಸಂಪರ್ಕವು "ಇದ್ದೇ ಇರುತ್ತದೆ. ಆದರೆ, 
ಎಚ್ಚರದಲ್ಲಿದ್ದಾಗ ಹಾಸಿಗೆಯ ಮತ್ತನೆ ಹಾಗೂ ಅದರಿಂದಾಗುವ ಸುಖವು ಸಂವೇದನೆಗೆ 
ಬರುತ್ತದೆ. ನಿದೆ ಬಂದ ಮೇಲೆ ಆ ಸುಖದ ಸಂವೇದನೆ ಇರುವುದಿಲ್ಲ ಹೀಗೆ , ಇಂತಹ 
ಸಂದರ್ಭದಲ್ಲಿ ಚರ್ಮಕ್ಕೂ ವಸ್ತುವಿಗೂ ಆಗುವ ಸಂಬಂಧವು ಎಚ್ಚರದಲ್ಲಿ ಸುಖಕೊಡುತ್ತದೆ, 
ನಿದ್ರೆಯಲ್ಲಿ ಕೊಡುವುದಿಲ್ಲ ಆದ್ದರಿಂದ ವಿಷಯ ಸಂಬಂಧದಲ್ಲಿ ಸುಖದುಃಖಪ್ರದತ್ವವು 
"ಆಗಮಾಪಾಯಿ' ಸಾರ್ವಕಾಲಿಕವಲ್ಲ. 


ಸುಪ್ಯಾದೌ ಶ್ರೀಚಂದನಾಗ್ನಿಕಣಾದಿಶೀತೋಷ್ಠಸ್ಪರ್ಶಸಂಬಂಧೇ ಅವಿನಾಭೂತ- 
ಮನಸ್ಸಂಬಂಧಾತ್ಮಸನ್ನಿಕೃಷ್ಠತ್ತಗಿಂದ್ರಿಯಸ್ಯ ಸತ್ಪೇರಪಿ ಸ್ಹವಿಷಯಾನುಭವದ್ದಾರಾ 
ಸುಖದುಃಖಾದಿದತ್ನಸ್ಥ ಅದರ್ಶನಾತ್‌ ಜಾಗ್ರದ್ಧಶಾಯಾಂ ಅಭಿಮಾನಸತ್ತೇ ಏವ 
ತದ್ದರ್ಶನಾತ್‌, ಅನ್ದಯವ್ಯತಿರೇಕಾಭ್ಯಾಂ ಅಭಿಮಾನಸಹಿತಾ ಏವ 


ಅಧ್ಯಾಯ 2 65 


ಮಾತ್ರಾಸರ್ಶಾಃ ಸಸ್ಪವಿಷಯಕಧೀದ್ದಾರಾ ಸುಖದುಃಖಾದಿದಾಃ, ನ ತು ಕೇವಲಾ 
ಅತಿ ಭಾವಃ । 


ಅನುವಾದ - ಮಲಗಿದಾಗ, ಮೂರ್ಚ್ಚಾವಸ್ಥೆಯಲ್ಲಿದ್ದಾಗ ಶ್ರೀಗಂಧ ಅಥವಾ ಬೆಂಕಿಯ ಕಿಡಿ 
ಇವುಗಳ ಶೀತಸ್ಪರ್ಶ ಅಥವಾ ಉಷ್ಣಸರ್ಶಗಳ ಸಂಬಂಧವು ನಮ್ಮ ಚರ್ಮಕ್ಕೆ ಆಗುತ್ತಿರುತ್ತದೆ. 
ಮನಸ್ಸುಸದಾ ದೇಹದೆಲ್ಲೆಡೆ ಇರುವ ತ್ಹಗಿಂದ್ರಿಯದೊಂದಿಗೆ ಸಂಪರ್ಕ ಹೊಂದಿರುತ್ತದೆ. ಹೀಗೆ 
ತ್ನಗಿಂದ್ರಿಯದಿಂದ ಜ್ಞಾನಬರಲು ಬೇಕಾದ ಎಲ್ಲ ಸಲಕರಣೆಗಳು ಇದ್ದರೂ ನಿದ್ರಾಕಾಲದಲ್ಲಿ 
ಶೀತ-ಉಷ್ಣಗಳ ಜ್ಞಾನ ಬರುವುದಿಲ್ಲ, ಸುಖದುಃಖಖಗಳೂ ಆಗುವುದಿಲ್ಲ ಆದರೆ, ಎದ್ದಾಗ 
ಸುಖದುಃಖಗಳು ಆಗುತ್ತವೆ. ನಿದ್ದೆಎಂದರೆ ದೇಹ ಮತ್ತು ವಿಷಯಗಳಲ್ಲಿಅಭಿಮಾನವಿಲ್ಲದ ಸ್ಥಿತಿ. 
ಎಚ್ಚರದಲ್ಲಿ ದೇಹಾಭಿಮಾನ ವಿಷಯಾಭಿಮಾನಗಳು ಉಂಟಾಗುತ್ತವೆ. ಹೀಗೆ ದೇಹಾಭಿಮಾನ 
ಎದ್ದಾಗ ಸುಖದುಃಖಗಳ ಸಂವೇದನೆ, ಇಲ್ಲದಿರುವಾಗ ಆ ಸಂವೇದನೆಯೂ ಇಲ್ಲ. ಇದರಿಂದ 
ಅಭಿಮಾನದ ಜೊತೆ ಸೇರಿದಾಗ ಮಾತ್ರ ವಿಷಯ ಸಂಬಂಧಗಳು ಅನುಭವದ ಮೂಲಕ 
ಸುಖದುಃಖಗಳಿಗೆ ಕಾರಣವಾಗುತ್ತವೆ ಎಂದು ನಿರ್ಧರಿಸಬಹುದಾಗಿದೆ. 


ಸುಪ್ತೌ ಅನ್ಯೇಂದ್ರಿಯಾಣಾಂ ಉಪರಮೇತಪಿ ತ್ನಗಿಂದ್ರಿಯಸ್ಯ ನೋ- 
ಪರಮಃ । ತಸ್ಯ ತದಾಠಪಿ ವಿಷಯಸನ್ನಿಕರ್ಷೋಶಸ್ತೀತಿ ಜ್ಞಾಪನಾಯ್ಕೆವ 
ಇತರವಿಷಯಲಾಕ್ಷಣಿಕಶೀತೋಷ್ಠಪದಪ್ರಯೋಗಃ 


ಅನುವಾದ - ಮಲಗಿರುವಾಗ ಇತರೆಲ್ಲ ಇಂದ್ರಿಯಗಳು ಶಾಂತಗಳಾದರೂತ್ತಗಿಂದ್ರಿಯ 
ಶಾಂತವಾಗಿರುವುದಿಲ್ಲ ಅದಕ್ಕ ಆಗಲೂ ವಿಷಯ ಸಂಬಂಧವು ಇದ್ದೇ ಇರುತ್ತದೆ. ಹೀಗಾಗಿ ಆ 
ಇಂದ್ರಿಯದ ಮೂಲಕ ನಮಗೆ ಜ್ಞಾನ ಬರುವ ಸಾಧ್ಯತೆ ಇದೆ. ಅಭಿಮಾನವಿಲ್ಲದ್ದರಿಂದ ಜ್ಞಾನ 
ಬರುವದಿಲ್ಲ ಈ ವಿಶೇಷವನ್ನು ತಿಳಿಸುವ ಸಲುವಾಗಿ ಇತರ ವಿಷಯಗಳಿಗೆ ಉಪಲಕ್ಷಣವಾಗಿ 
ಗಂಧಾದಿ ವಿಷಯಗಳನ್ನು ಉಲ್ಲೇಖಿಸದೆ ಭಗವದ್ಗೀತೆಯಲ್ಲಿ ಶೀತ-ಉಷ್ಣ ಎಂಬ ಪದಗಳನ್ನು 
ಬಳಸಿಯೇ ಇತರ ವಿಷಯಗಳನ್ನು ಉಪಲಕ್ಷಣವಾಗಿ ತೆಗೆದುಕೊಳ್ಳಲಾಗಿದೆ. 


ಎವರಣೆ- ಜ್ಞಾನ ಬರಬೇಕಾದರೆ ಆತ್ಮಮನಸಿನೊಂದಿಗೆ ಸೇರಬೇಕು, ಮನಸ್ಸು ಇಂದ್ರಿಯ 
ಗಳೊಂದಿಗೆ ಸೇರಬೇಕು. ಇಂದ್ರಿಯಗಳು ವಿಷಯಪದಾರ್ಥಗಳೊಡನೆ ಸೇರಬೇಕು. ನಿದ್ರಾಕಾಲ 
ದಲ್ಲ ಕಣ್ಣು ಮತ್ತು ನಾಲಿಗೆಗಳಿಗೆ ವಿಷಯ ಸಂಪರ್ಕವಿಲ್ಲ. ಕಿವಿಗೆ ಶಬ್ದದೊಂದಿಗೆ, ಮೂಗಿಗೆ 
ಗಂಧದೊಂದಿಗೆ ಸಂಪರ್ಕವಾದರೂ ಈ ಎರಡು ಇಂದ್ರಿಯಗಳೊಂದಿಗೆ ಮನಸ್ಸಿನ ಸಂಪರ್ಕ 
ಏಲ್ಲ. ಏಕೆಂದರೆ ಮನಸ್ಸು ದೇಹದಲ್ಲಿರುವ ನಾಡಿಯೊಳಗೆ ಸೇರಿಕೊಂಡಿರುತ್ತದೆ. ಆದರೆ, 
ತ್ವಗಿಂದ್ರಿಯವು ದೇಹದ ಎಲ್ಲಾ ಭಾಗಗಳಲ್ಲೂ ವ್ಯಾಪಿಸಿದೆ. ಹೀಗಾಗಿ ಮನಸಿನೊಡನೆ ಮತ್ತು 


66 ಗೀತಾವಿವೃತಿ 


ಬಾಹ್ಯವಿಷಯವಸ್ತುವಿನೊಡನೆ ತ್ತಗಿಂದ್ರಿ ಯಕ್ಕೆ ಸಂಪರ್ಕವು ಅನಿವಾರ್ಯ. ಆದರೂ ಜ್ಞಾನ 
ಬರುವುದಿಲ್ಲ, ಅದಕ್ಕಾಗಿ ಚ ಸಹಾಯವನ್ನು ಒಪ್ಪಲೇ ಬೇಕಾಗುತ್ತದೆ. ಈ ವಿಷಯವನ್ನು 


ತಿಳಿಸುವುದಕ್ಕಾಗಿ ಗೀತೆಯಲ್ಲಿ ಇತರ ವಿಷಯವಸ್ತುಗಳನ್ನು ಉಲ್ಲೇ: ಸದೆ ಶೀತ- ಉಷ್ಣಪದಗಳನ್ನು 
ಉಲ್ಲೇಖಿಸಲಾಗಿದೆ. 


ಆಗಮಾಪಾಯಿತ್ತಂ ಚಾತ್ರ ಗಂಗೋದಕಸೆ ಸೀವ ಪ್ರವಾಹತೋ ನಿತ್ಯ ತ್ಹೇಠಪಿ 
ವ್ಯಕ್ತಿಸ್ಟರೂಪೇಣಾನಿತೃತ್ತಂ ನ ವಿವಕಿತಮ್‌ । ನವ 'ಸುಖಾದಿದತೇ 
ವ ಎ ೦ಎ ವ 

ತದಯೋಗಾತ್‌ । ತಥಾತ್ಹೇ ಸುಪ್ತ್ಯಾದೌ ಸತ್ನೇನಾಭಿಮಾನಸ್ಯ ಪ್ರಕೃತಾನ್ಹಯ- 
ವ್ಯತಿರೇಕೋಕ್ಕ್ಯಯೋಗಾತ್‌ | ಅರ್ಜುನಸ್ಯ ಅಭಿಮಾನನಿವರ್ತನಬೋದಧಾ- 
ನುಪಯೋಗಾಚ್ಚ | ಕಿಂತು ಕಿಂಶುಕಕುಸುಮಾನಾಮಿವ ಪ ಪ್ರವಾಹತೋಶಪಿ ವಚ್ಚಿದ್ಯ ದ 
ಮಾನತ್ಚಮ್‌ ಸುಪ್ತಿಮೂರ್ಭಾನಸಂಪ್ರ ಜ್ಞಾತಸಮಾಧಿಷು ವಿಚ್ಛೆ ಸೇದೇನ ಪ್ರ Roe 


ವಿಚ್ಛೇದಸಂಭವಾತ್‌ I ತಸ್ಯ ಪ್ರಕೃತೋಪಯೋಗಾಚೇತಿ i ಆಗಮಾ- 
ಪಾಯಿತ್ನಂ ವ್ಯನಕ್ತಿ- ಅನಿತ್ಯಾ ಅತಿ ॥ 


ಅನುವಾದ - ಆಗಮ - ಅಪಾಯಿ ಎಂದರೆ ಗಂಗೆಯ ಪ್ರವಾಹದಂತೆ ಅಲ್ಲ, ಗಂಗೆಯ 
ಒಂದೊಂದು ಕಣಗಳೂ ಬೇರೆ ಬೇರೆಯಾದರೂ ಅದರ ಪ್ರವಾಹ ನಿರಂತರವಾಗಿರುತ್ತದೆ. ಹೀಗೆ 
ಅಲ್ಲ ನೀರಿನ ಕಣಗಳು ಅನಿತ್ಯಗಳು. ಅವುಗಳ ಪ್ರವಾಹವು ನಿತ್ಯ. ನೀರಿನ ಕಣಗಳಂತೆ 
ಆಗಮಾಪಾಯಿತ್ವವ ಪ್ರಕೃತದಲ್ಲಿ ಓವಿವಕ್ಚಿತವಲ್ಲ ಏಕೆಂದರೆ, ನಿದ್ರಾ ಕಾಲದಲ್ಲಿ ಮಾತ್ರಾಸರ್ಶಗಳ 
ಸುಖದುಃಖಕಾರಣತ್ತಪ ಸ್ರವಾಹಕ್ಕೂ ಚ್ಚು ್ಯತಿಯಾಗುತ್ತದೆ. ಆ ಕಾಲದಲ್ಲಿ ವಿಷಯಗಳ 'ಜೊತೆಗೆ 
ಸಂಬಂಧವಿದ್ದರೂ ಸುಖದುಃಖಗಳು. ಆಗುವುದಿಲ್ಲ . ಆ ಕಾಲದಲ್ಲೂ ಅದು ಸುಖ 
ದುಃಖಪ ಪ್ರದವಾಗುವುದಾದಲ್ಲಿ ಹಿಂದೆ ಹೇಳಿದಂತೆ, 'ಅಭಿಮಾನವಿದ್ದಕಾಲದಲ್ಲಿ ಮಾತ್ರ ವಿಷಯ 
ಸಂಬಂಧಗಳು ಸುಖದುಃಖಗಳನ್ನು ನೀಡುತ್ತವೆ , ಅಭಿಮಾನವಿಲ್ಲದಿದ್ದಾಗ ಸುಖದುಃಖವನ್ನು 
ಉಂಟು ಮಾಡುವುದಿಲ್ಲ ಸ ಹೇಳಲು ಬರುವುದಿಲ್ಲ ಅಷ್ಟೇ ಅಲ್ಲದೆ "ಅಭಿಮಾನವೇ 
ದುಃಖಕಾರಣ, ಅರ್ಜುನ, ನೀನು ಅಭಿಮಾನವನ್ನು ಬಿಟ್ಟು ಬಿಡು' ಎಂದು ಶಿ ಶ್ರೀಕೃ ಷ್ಣನ 
ಉಪದೇಶವೂ ಸರಿಯಾಗದು . ಏಕೆಂದರೆ, ಸುಖದುಚುಗಳಾಗಲು ಅಭಿಮಾನವು ಇಸು 
ಅಲ್ಲತಾನೆ ! 

ಆದ್ದರಿಂದ ಪ್ರಕೃತದಲ್ಲ ಆಗಮಾಪಾಯಿತ್ಹ ಕಿಂಶುಕದ ಹೂವಿನಂತೆ, ಹೊರತು ಗಂಗೆಯ 
ಪ್ರವಾಹದಂತೆ ಅಲ್ಲ ಏಕೆಂದರೆ, ಮಲಗಿದಾಗ, ಮೂರ್ಚೆ ಹೋದಾಗ ಮತ್ತು ಅಸಂಪ್ರಜ್ಞಾತ 
ಸಮಾಧಿಯಲ್ಲಿ] ದ್ದಾ। ಗ ವಿಷಯ ಸಂಬಂಧವಿದ್ದರೂ ಅವುಗಳಿಂದ ಸುಖದುಃಖಗಳು ಆಗುವುದಿಲ್ಲ 
1. ಸುಖಾದಿದತ್ವೇನ 


ಅಧ್ಯಾಯ 2 67 
ಇಂತಹ ಆಗಮಾಪಾಯಿತ್ನವೇ ಅಭಿಮಾನಕ್ಕೆ ಗಮಕವಾಗುವುದರಿಂದ ಪ್ರಕೃತಕ್ಕೆ ಉಪಯೋಗ 
ವಾಗುತ್ತದೆ. ಇದನ್ನು ಸೂಚಿಸಲು ಗೀತೆಯಲ್ಲಿ “ಅನಿತ್ಯಾಃ'ಎಂಬ ಪುನರುಕಿ ಇದೆ. 


ವಿವರಣೆ - "ಆಗಮ * ಅಪಾಯಿ' ಎಂದರೆ ಬಂದು-ಹೋಗುವಂತಹುದು. ಅಂತಹ ವಸು 
ಎರಡು ವಿಧವಾಗಿರುತ್ತದೆ - ಕೆಲವು ಸಮಯದವರೆಗೆ ಇದ್ದು ಆಮೇಲೆ ಇಲ್ಲದಾಗಿ ಮತೆ 
ಕಾಣಿಸಿಕೊಳ್ಳುವಂತಹುದು. ಉದಾ : ಮುತ್ತುಗಮರದ ಹೂ. ನಿರ್ದಿಷ್ಟಯತುವಿನಲ್ಲಿ ಮುತ್ತುಗ 
ಮರ ಪ್ರತಿವರ್ಷವೂ ಹೂ ಬಿಡುತ್ತದೆ. ಆಮೇಲೆ ಅನೇಕ ತಿಂಗಳುಗಳ ಕಾಲ ಹೂವೇ ಇಲ್ಲ. ಮತ್ತೆ 
ಆ ಯತು ಬಂದಾಗ ಹೂವು. ಇದು ಒಂದು ರೀತಿಯ "ಆಗಮ- ಅಪಾಯಿ'. ಇನ್ನೊಂದು, 
ಗಂಗೆಯ ಪ್ರವಾಹ . ಅದು ನಿರಂತರವಾದರೂ ನೀರಿನ ಕಣಗಳು ಕ್ಷಣಕ್ಷಣಕ್ಕೂ ಬೇರೆ ಬೇರೆ. 
ಕಣಗಳು ಬೇರಾದರೂ ಪ್ರವಾಹನಿರಂತರ. ಅದಕ್ಕೆ ಕಾಲದ ಅಂತರವಿಲ್ಲ, ಹೀಗೆ ಗಂಗೆಯ ಕಣವೂ 
"ಆಗಮ-ಅಪಾಯಿ'. ಪ್ರಕೃತದಲ್ಲಿ ವಿಷಯಸಂಬಂಧಗಳು ಸುಖದುಃಖಗಳಿಗೆ ಕಾರಣವಾಗು 
ವುದು "ಆಗಮ-ಅಪಾಯಿ' ಎನ್ನ ಲಾಗಿದೆ. ಇದು ಮುತ್ತುಗಮರದ ಹೂವಿನಂತೆಯೋ ಅಥವಾ 
ಗಂಗೆಯ ನೀರಿನ ಕಣದಂತೆಯೋ? ಅದು ಮುತ್ತುಗಪುಷದಂತೆ, ಹೊರತು, ಗಂಗೆಯ ನೀರಿನ 
ಕಣದಂತೆ ಅಲ್ಲ. ಏಕೆಂದರೆ, ನಿದ್ರಾಕಾಲದಲ್ಲಿ ಮೂರ್ಚ್ಚಾವಸ್ಥೆಯಲ್ಲಿ ಅಸಂಪ್ರಜ್ಞಾತಸಮಾಧಿ 
ಯಲ್ಲಿ ವಿಷಯಸಂಪರ್ಕನಿಮಿತ್ತವಾಗಿ ಸುಖದುಃಖಗಳು ಆಗುವುದಿಲ್ಲ. ಹೀಗೆ ಮುತ್ತುಗ 
ಹೂವಿನಂತೆ ಅದಕ್ಕೆ ಕೆಲವೊಮ್ಮೆ ವಿಚ್ಛೇದವಿದೆ. ಗಂಗಾ ಪ್ರವಾಹದಂತೆ ನೈರಂತರ್ಯವಿಲ್ಲ ಈ 
ವಿಚ್ಛೆ ದಕ್ಕೆ ಕಾರಣವೇನು 9? ಎಂಬ ವಿಚಾರ ಬಂದಾಗ ಅಭಿಮಾನವೂ ಸುಖದುಃಖಗಳಿಗೆ 
ಕಾರಣವೆಂದು ತಿಳಿಯುತ್ತದೆ. ಅಭಿಮಾನವಿದ್ದಾಗ ವಿಷಯಸಂಬಂಧಗಳು ಸುಖದುಃಖಗಳನ್ನು 
ಉಂಟು ಮಾಡುತ್ತವೆ. ಅಭಿಮಾನವಿಲ್ಲದ ನಿದ್ರೆ , ಮೂರ್ಚ್ಚಾದಿ ಕಾಲಗಳಲ್ಲಸುಖದುುವನ್ನು 
ಉಂಟು ಮಾಡುವುದಿಲ್ಲ, ಹೀಗೆ ವಿಷಯಸಂಬಂಧಗಳು ಮಾತ್ರ ಸುಖದುಖುಗಳಿಗೆ ಕಾರಣವಲ್ಲ 
ಅವುಗಳ ಜೊತೆಗೆ ಅಭಿಮಾನವೂ ಸೇರಬೇಕು ಎಂದು ನಿರ್ಧರಿಸಬಹುದಾಗಿದೆ. ಒಂದು ವೇಳೆ 
ವಿಷಯಸಂಬಂಧಗಳು ಎಡಬಿಡದೆ, ಗಂಗಾಪ್ರವಾಹದಂತೆ ನಿರಂತರವಾಗಿ ಸುಖದುಃಖಗಳನ್ನು 
ಉಂಟು ಮಾಡುವುದಾದಲ್ಲಿ ಅಭಿಮಾನದ ಅಗತ್ಯವೇ ಇರುತ್ತಿರಲಿಲ್ಲ. 
ಈ ವಿಶೇಷವನ್ನು ತಿಳಿಸುವ ಉದ್ದೇಶದಿಂದ ಗೀತೆಯಲ್ಲಿ "ಆಗಮಾಪಾಯಿನಃ' ಎಂದು ಹೇಳಿ 
ಅದೇ ಅರ್ಥವನ್ನು ಕೊಡುವ "ಅನಿತ್ಯಾಃ' ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. 
ಶೀತೋಷ್ಠಸುಖದುಃಖದಾಃ ಮಾತ್ರಾಸ್ಪರ್ಶಾ ಅನಿತ್ಯಾಃ - ಪ್ರವಾಹತೋಪಪಿ 
ಅನಿತ್ಯಾಃ | ತೇಷಾಂ ಸುಖಾದಿದತ್ತಂ ಪ್ರವಾಹತೋತಪ್ಯನಿತ್ಯಂ ಯತೋ5- 
ತೋ ನ್ಹಯವ್ಯತಿರೇಕಾಭ್ಯಾಂ ಅಭಿಮಾನಯುತಾ ಏವ ಸುಖಾದಿದಾ 
ಇತ್ಯರ್ಥಃ 


68 ಗೀತಾವಿವೃತಿ 


ಅತ ಇತಿ ಶೇಷಃ 1 ಅಭಿಮಾನಹೀನಮಾತ್ರಾಸರ್ಶಾನಾಂ ಸುಖಾದಿದತ್ತಾ- 
ಭಾವಾತ್‌ ಅಭಿಮಾನತ್ಯಾಗೇನ ತಾನ್ಫಾತ್ರಾಸ್ಪರ್ಶಾಂಸ್ತಿತಿಕ್ಟಸ್ತ - ವಿಫಲೀಕುರು । 
ಸುಖದುಃಖಾದಿದಾ ಯಥಾ ನ ಭವಂತಿ ತಥಾ ಕುರು 1ನ ಹ್ಯಭಿಮಾನಂ ವಿನಾ 


ಕೃತೋ ಮಾತ್ರಾಸ್ಪರ್ಶರೂಪಃ ಸಾಮಗ್ರೆ ,ಕದೇಶಃ ಸುಖಾದಿದಾನೇ ಶಕ್ತೋ 
ಭವತೀತಿ ಭಾವಃ ॥ 14 ॥ 


ಅನುವಾದ - ಶೀತ ಉಷ್ಣ ಇವುಗಳ ಅನುಭವವನ್ನೂ ಆ ಮೂಲಕ ಸುಖದುಃಖಗಳನ್ನೂ 
ಉಂಟುಮಾಡುವ ವಿಷಯ ಸಂಬಂಧಗಳು, ಅನಿತ್ಯಾಃ ಪ್ರವಾಹರೂಪದಿಂದಲೂ 
ಅನಿತ್ಯವಾಗಿವೆ, ವ್ಯಕ್ತಿರೂಪದಿಂದ ಮಾತ್ರವಲ್ಲ, ಅಂದರೆ ಅವುಗಳಲ್ಲಿರುವ ಸುಖಾದಿಕಾರಣತ್ವವು 
ಪ್ರವಾಹರೂಪದಿಂದಲೂ ಅನಿತ್ಯವಾಗಿದೆ. ನಿದ್ರಾದಿಕಾಲದಲ್ಲಿ ಅವುಗಳಿದ್ದರೂ ಅವುಗಳಿಂದ 
ಆತ್ಮನಿಗೆ ಸುಖಾದಿಗಳು ಆಗುವುದಿಲ್ಲ ಈ ಕಾರಣದಿಂದಾಗಿ, ಅಭಿಮಾನದೊಂದಿಗೆ ಅನ್ವಯ 
ಮತ್ತು ವ್ಯತಿರೇಕಗಳಿರುವ ಕಾರಣ ಅಭಿಮಾನದ ಸಹಾಯವಿದ್ದಾಗ ಮಾತ್ರ ಅವುಗಳು 
ಸುಖಾದಿಗಳನ್ನು 2 ಉಂಟುಮಾಡುತ್ತವೆ ಎಂದು ತಿಳಿಯುತ್ತದೆ. 


ಶ್ಲೋಕದಲ್ಲಿ “ತಾನ್‌ ತಿತಿಕ್ಟಸ್ಟ ಎನ್ನುವುದರ ಮೊದಲು "ಅತಃ' ಎಂಬ ಶಬ್ದವನ್ನು 
ಸೇರಿಸಿಕೊಳ್ಳಬೇಕು. ಅತಃ ಎ ವಿಷಯಾಭಿಮಾನ, ದೇಹಾಭಿಮಾನ ಇಲ್ಲದಿದ್ದಾಗ ವಿಷಯ 
ಸಂಬಂಧಗಳು ಸುಖ ಅಥವಾ ದುಃಖಕ್ಕೆ ಕಾರಣಗಳಾಗುವುದಿಲ್ಲವಾದ ಕಾರಣ, ಈ ಎರಡು 
ವಿಧದ ಅಭಿಮಾನಗಳನ್ನು ತೊರೆದು ತಾನ್‌ತಿತಕ್ಷಸ - = ವಿಷಯ ಸಂಬಂಧಗಳನ್ನು ನಿಷ್ಠಲಗೊಳಿಸು. 
ಅಂದರೆ, ಅವುಗಳು ಸುಖ ಅಥವಾ ದುಃಖವನ್ನು ಉಂಟುಮಾಡದಂತೆ ಪ್ರಯತ್ನಿಸು. 
ಅಭಿಮಾನವಿಲ್ಲದಿದ್ದಾಗ ವಿಷಯ ಸಂಬಂಧಗಳು ಸುಖ ದುಃಖದ ಸಾಮಗ್ರಿ ಯಲ್ಲಿಘಟಕವಾದ 
ಒಂದು ಅಂಶಮಾತ್ರವಾದುದರಿಂದ ಅವುಗಳು ಸುಖದುಃಖವನ್ನು ಉಂಟು ಮಾಡಲಾರವು. 


ಏಕಂದರೆ ಅನೇಕ ಸಾಮಗ್ರಿಗಳು ಸೇರಿದಾಗ ಆಗುವ ಕಾರ್ಯವು ಅವುಗಳಲ್ಲಿ ಯಾವುದೋ 
ಒಂದು ಮಾತ್ರ ಇದ್ದಾಗ ಆಗದು. 


ಎವರಣೆ- ಒಟ್ಟು ಶ್ರೀಕೃಷ್ಣ ಹೀಗೆ ಹೇಳುತ್ತಿದ್ದಾನೆ - ಅರ್ಜುನ, ನಿನ್ನ ಬಾಂಧವರ ದೇಹದಲ್ಲಿ 
ಗಾಯವಾಗಿ ರಕ್ತಸುರಿದಾಗ ನನಗೆ ದುಃಖವೆನಿಸುತದೆ. ಅವರ ಅಗಲಿಕೆಯಿಂದ ನನಗೆ 
ಒಡನಾಟದ ಸುಖವಿಲ್ಲದಾಗುತ್ತದೆ ಎಂದು ತಾನೆ, "ನಿನ್ನ ಸಮಸ್ಯ . ಇದನ್ನು ಹೀಗೆ 
ಪರಿಹರಿಸಿಕೊಳ್ಳಬಹುದು - ಓಬ್ಬ ಸಾಮಾನ್ಯ ಯೋಧನಿಗೆ ಗಾಯವಾದಾಗ ನಿನಗೆ 
ದುಃಖವೆನಿಸುವುದಿಲ್ಲ, ಏಕೆ ? ಆವನು ನಿನ್ನವನಲ್ಲ ಹಾಗಾದರೆ ಗಾಯವನ್ನು ನೋಡುವ 
ಕಾರಣದಿಂದಲೇ ದುಃಖವಾಗುವುದಲ್ಲ . ನೋಡುವುದರ ಜೊತೆಯಲ್ಲಿ "ನನ್ನವರು' ಎಂಬ 


ಅಧ್ಯಾಯ 2 4p 


ಅಭಿಮಾನವೂ ಸೇರಬೇಕು . ಆಗ ದುಃಖವೆನಿಸುತ್ತದೆ. ಅಂದರೆ, ಅಭಿಮಾನದ ಜೊತೆ ಸೇರಿದಾಗ 
ವಿಷಯಸಂಬಂಧವು ದುಃಖಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ನೀನು ಧರ್ಮ ಯುದ್ಧವನ್ನೆ 
ಬಿಟ್ಟು ಬಿಡಬೇಕಾಗಿಲ್ಲ. ಭೀಷ್ಮಾದಿಗಳಲ್ಲಿ ಅಭಿಮಾನವನ್ನು ಬಿಟ್ಟುಬಿಡು ಭೀಷ್ಮ್ಠರಲ್ಲಿ "ನನ್ನ ತಾತ' 
ಎಂಬ ಅಭಿಮಾನವನ್ನು ತ್ಯಜಿಸಿ ಅವರೂ ಅಧರ್ಮದ ಕಡೆ ನಿಂತವರು ಎಂದು ತಿಳಿ. ಆಗ ಅವರಿಗೆ 
ಗಾಯವಾದರೂ ನಿನ್ನ ಮನಸಿಗೆ ಖೇದವೆನಿಸುವುದಿಲ್ಲ ಇದು ಶ್ರೀಕೃಷ್ಣ ಅರ್ಜುನನಿಗೆ ಕೊಟ್ಟ 
ಸಂದೇಶ. 


2. ತಿತಿಕ್ಷಸ್ಸ -ಈ ಶಬ್ದಕ್ಕೆ ಸಹಿಸು ಎಂದು ಅರ್ಥವಲ್ಲ ವ್ಯರ್ಥಗೊಳಿಸು ಎಂದು ಅರ್ಥ. 
ವಿಷಯ ಸಂಬಂಧಗಳು ಅಭಿಮಾನದ ಜೊತೆಗೂಡಿದಾಗ ಸುಖದುಃಖುಗಳೆಂಬ ಫಲವನ್ನು 
ಕೂಡುತ್ತವೆ. ಅಭಿಮಾನವನ್ನು ಕಿತ್ತೊಗೆದಾಗ ಅವುಗಳ ಯಾವ ಆಟವೂ ನಡೆಯುವುದಿಲ್ಲ, ಅವು 
ನಿಷಲಗಳಾಗುತ್ತವೆ. 

3. ಸಾಮಗ್ರಿ - ಏಕದೇಶ - ಒಂದು ಕಾರ್ಯಕ್ಕೆ ಬೇಕಾದ ಕಾರಣಗಳ ಸಮಷ್ಟಿಯೇ 
'ಸಾಮಗ್ರೀ'. ಉದಾ: ಬಟ್ಟೆಗೆ ಬೇಕಾದ ನೂಲು, ಯಂತ್ರ, ನೇಯ್ಗೆಯವ್ಯಕ್ತಿ ಇತ್ಯಾದಿ. ಇವುಗಳು 
ಜೊತೆ ಸೇರಿದರೆ ಮಾತ್ರ ಬಟ್ಟಿ ಸಿದ್ಧವಾಗುತ್ತದೆ. ಇವುಗಳಲ್ಲ ಯಾವುದಾದರೊಂದು ಇಲ್ಲವಾದರೂ 
ಬಟ್ಟೆ ಸಿದ್ಧಗೊಳ್ಳುವುದಿಲ್ಲ. ಹಗ ಯಿಂದಾಗುವ ಕೆಲಸ ಅದರ ಏಕದೇಶದಿಂದ ಅಂದರೆ 
ಸಾಮಗ್ರಿಯಲ್ಲಿ ಸೇರಿದ ಪ್ರತ್ಯೇಕ ಒಂದೊಂದು ಕಾರಣದಿಂದ ಆಗುವುದಿಲ್ಲ ಪ್ರಕೃತ 
ಸುಖದುಃಖವಾಗಬೇಕಾದರೆ ಎಸಟಟಂಟಂದ; ದೇಹಾದ್ಯಭಿಮಾನ ಇವೆರಡೂ ಬೇಕು. ಇದು 
ಸಾಮಗ್ರಿ . ಎರಡರಲ್ಲಿ ಒಂದಾದ ಅಭಿಮಾನ "ಏಕದೇಶ'. ಅದು ಇಲ್ಲದೇ ಹೋದಲ್ಲಿ 
ವಿಷಯಸಂಬಂಧವು ಸುಖದುಃಖಗಳನ್ನು ಉಂಟುಮಾಡುವುದಿಲ್ಲ, ॥1 141! 


ಬಿಡು ಅಭಿಮಾನವನು, ಬಿಡದಿರು ಕರ್ಮವನು 


ಯಂ ಹಿ ನ ವೃಥಯಂತ್ಯೇತೇ ಪುರುಷಂ ಪುರುಷರ್ಷಭ ! 
ಸಮದುಃಖಸುಖಂ ಧೀರಂ ಸೋತಮೃತತ್ವಾಯ ಕಲ್ಪತೇ ॥ 35 
ಅರ್ಥ - ಪುರುಷಶ್ರೇಷ್ಠನಾದ ಅರ್ಜುನನೆ, ಈ ವಿಷಯ ಸಂಬಂಧಗಳು ವಿಷಯ 
ಸುಖದುಃಖಗಳೆರಡನ್ನೂ ಅನಿಷ್ಟವೆಂದು ಸಮಾನವಾಗಿ ಕಾಣಬಲ್ಲಯಾರಿಗೆ (ಅಭಿಮಾನವನ್ನು 
ತ್ಯಜಿಸಿದವನಿಗೆ) ದೇಹಾಭಿಮಾನವಿರುವಾಗಲೇ ಅಂದರೆ, ನಿದ್ದೆ ಇಲ್ಲದೆ ಎಚ್ಚರದ ಸ್ಥಿತಿಯಲ್ಲೂ 
ಸುಖ ದುಃಖಗಳನ್ನು ಉಂಟುಮಾಡಿ ಬಾಧಿಸುವುದಿಲ್ಲವೋ ಅಂತಹವನು ಮೋಕ್ಷಕ್ಕೆ 
ಅರ್ಹನಾಗುತ್ತಾನೆ. 


70 ಗೀತಾವಿವೃತಿ 


(ದೇಹ ಮತ್ತು ವಿಷಯಗಳಲ್ಲಿ ಅಭಿಮಾನವನ್ನು ತ್ಯಾಗ ಮಾಡುವ ಬಗೆ ಹೀಗೆ- ಸುಖ 
ಅಥವಾ ದುಃಖಗಳಾದಾಗ ಅದರಿಂದಾಗುವ ಏರಿಳಿತಗಳನ್ನು ತಡೆಯುವ ಪ್ರಯತ್ನ ಮಾಡಬೇಕು. 
ಇದರಿಂದ ಕ್ರಮೇಣ ಸಮದುಖುಸ್ಥಿತಿಯನ್ನು ಪಡೆಯಬಹುದು. ದುಃಖವು ಹೇಗೆ ಬೇಡವೋ 
ವಿಷಯಸುಖವೂ, ದುಃಖ ಹೇತುವಾದುದರಿಂದ, ನನಗೆ ಬೇಡ ಎಂಬ ಉದಾಸೀನಸ್ಥಿತಿಯೇ 


ಸಮದುಖುಸುಖತೆ. ಇದರಿಂದ ಕ್ರಮೇಣ ವಿಷಯ, ದೇಹಗಳಲ್ಲಿ ಅಭಿಮಾನ ಕಡಿಮೆ 
ಯಾಗುತ್ತದೆ.) 


ನನು ದುಃಖಾಭಾವಸ್ಯ ಯುದ್ಧಾಕರಣೇಆಪಿ ಸಂಭವಾತ್‌ ಕಿಂ ತತೃತ್ವಾ 
ದುಃ ಖಾಭಾವಾಯಾಭಿಮಾನತ್ಯಾ ಗೇನೇತ್ಕಾ ಶಂಕ್ಕ ದೇಹಾದ್ಯಭಿಮಾನತ್ಯಾಗೇನ 


ಭವನ್‌ ದುಃಖಾಭಾವಃ ಸ್ವಯಂ NNR ಪರಮಪುಮರ್ಥಹೇತುಶ್ಚ 
ಭವತೀತ್ಯಾ ಹ- ಯಂ ಹೀತಿ || 


ಅನುವಾದ - ಅರ್ಜುನ ಕೇಳಬಹುದು - "ಯುದ ಶ್ರ ಮಾಡದಿರುವುದರಿಂದಲೇ ದುಃಖವನ್ನು 
ಬಾರದಂತೆ ಮಾಡಿಕೊಳ್ಳಬಹುದು. ಹೀಗಿರುವಾಗ, ಕೃಷ ಸ್ವ ಯುದ್ದ ಮಾಡಿ, ಅದರಿಂದಾಗ 
ಬಹುದಾದ ದುಃಖವನ್ನು ಅಭಿಮಾನತ್ಯಾಗದಿಂದ ಟಟ ಮಾಡಿಕೊಳ್ಳು ಎನ್ನುವ ನಿನ್ನ 
ಉಪದೇಶ ಹೇಗೆಸರಿ ?' ಎಂದು. ಇದಕ್ಕೆ ಶ್ರೀಕ ೈಷ್ಣನ ಉತ್ತರ - ಯುದ್ಧ ನಿನ್ನ ಕರ್ತವ್ಯ. ಅದನ್ನು 
ನಿರ್ವಹಿಸುತ್ತಾ, ಆಗ ಬರಬಹುದಾದ. ದುಃಖವನ್ನು ಅಭಿಮಾನ ದ ಗದಿಂದ ಸಕು. 


ಮಾಡಿಕೊಂಡರೆ ಅದೇ ಒಂದು ಫಲವಾಗುವುದು. ಮಾತ್ರವಲ್ಲದೆ 'ಆಪರಿಂದ ಮೋಕ್ಷವೂ 
ದೊರಕುವುದು . ಇದನ್ನು "ಯಂ ಹಿ' ಎಂಬ ಮುಂದಿನ ಶ್ಲೋಕ ಹೇಳುತ್ತದೆ. 


ಹೇ ಪುರುಷರ್ಷಭ  ಪುರುಷಶ್ರೆ ಷ್ಠ ಪಾರ್ಥ । ಏತೇ - ಮಾತ್ರಾಸ್ಪರ್ಶಾಃ 
ವಿಷಯೇಂದ್ರಿಯಸ ನ್ಲಿಕರ್ಷಾಃ ಪುರುಷಂ- ಪುರಂ - ದೇಹಂ, ಸರತಿ ಎ ಗಚ್ಛತಿ 
"ಸೃಗತೌ' ಪ್ರತ್ಯಕ್ಷತೋ ಜಾನಾತಿ । ಉಪಪದಾಂತಸ್ಕ್ಯೊ ೇಕಾರಃ 1 ಸರತೇರ್ಡ- 


ಪಃ ಪ್ರತ್ಯಯ; | ಷತಮ್‌ | ಶರೀರದರ್ಶನವಂತಮ್‌ | ಯದಾ ಪುರು- ಪೂರ್ಣಂ 
ಬ್ರ ಹ್ಗ ) ತತ್ತರತ [ವಗಚ್ಛತೀತಿ ಬ ವ್ರಹ್ಮಜ್ಞಾನೀ, ತಮ್‌ | 


ಅನುವಾದ - ಹೇ ಪುರುಷರ್ಷಭ ಎಲ್ಫೆ ಶ್ರೇಷ್ಠಪುರುಷನಾದ ಅರ್ಜುನನೆ, ಏತೇಎ 
ಮಾತ್ರಾಸ್ಪರ್ಶಗಳು ಅಂದರೆ, ವಿಷಯ ಸಂಬಂಧಗಳು, ಪುರುಷಂ - (ಪುರುಷಂ) ಪುರಂ ಎ 
ದೇಹವನ್ನು , ಸರತಿ ಎ ಗಚ್ಛತಿ, ಪ್ರತ್ಯ ಕವಾಗಿ ನೋಡುತ್ತಾನೆ. ಅಂದರೆ ಎಚ್ಚರದ ಸ್ಥಿತಿಯಲ್ಲಿ 
ಇರುವವನು ಅಂತಹವನು ಪುರುಷ ಎಂದು ಇಲ್ಲಿವಿವಕ್ಷಿತ. "ಪುರು--ಷ' ಇಲ್ಲಿರುವ 'ಷ' ಎಂಬ 
ಪದವು "ಚಲಿಸು, ತಿಳಿ' ಎಂಬ ಅರ್ಥದ "ಸೃ' ಧಾತುವಿನಿಂದ ನಿಷ್ಠನ್ನವಾಗಿದೆ. “ಸ್ಛ' ಧಾತುಗೆ "ಡ' 


ಅಧ್ಯಾಯ 9 71 


ಪ್ರತ್ಯಯವು ಬಂದಾಗ ಅದರ ಜೊತೆಯಲ್ಲಿರುವ "ಪುರ ' ಎಂಬ ಪದಕ್ಕೆ ಉಕಾರ ಬಂದು 'ಪುರು' 
ಎಂದಾಗುತ್ತದೆ. “ಸ ' ಕಾರಕ್ಕೆ  ಷಕಾರವು ಬಂದು "ಪುರುಷ ' ಎಂಬ ಶಬ್ದವು ನಿಷ್ಠನ್ನವಾಗುತ್ತದೆ. 
ಒಟ್ಟನಲ್ಲಿಶರೀರದ ಪರಿಜ್ಞಾನವಿರುವವನು, ಎಚ್ಚರದಲ್ಲಿರುವವನು ಎಂದರ್ಥ. ಜಿ ಒಳ 
ಪೂರ್ಣನಾದ ಬ ನಿಷ್ಟ ಅವನನ್ನು, ಸರತಿ - ತಿಳಿಯುವವನು ಅರ್ಥಾತ್‌ ಬ್ರಹ್ಮಜ್ಞಾನೀ "ಪು 
ಎನಿಸುತ್ತಾನೆ. ಇಂತಹ ಪುರುಷ ಷನನ್ನು (ಮಾತ್ರಾಸರ್ಶಾಃ ನ ವೃಥಯಂತಿ). 


ಧೀರಂ- ಸುಖೇ ದುಃಖೇ ಚ ಪ್ರಾಪ್ತೇ ಸತಿ ತತ್ಕಾರ್ಯಯೋರುತ್ತೇಕ- 
ವಎಷಾದಯೋಃ ಸ್ತಂಭಕಪ್ರಯತ್ನವಂತಂ, ಅತ ಏವ ಸಮದುಃಖಸುಖಮ್‌ । 
ಅನುಪಾದೇಯತ್ನೇನ ಧರ್ಮೇಣ, ದುಃಖೇನ ಸಮಂ ಸುಖಂ ಯಸ್ಕ ಸ ತಥಾ, 
ತಮ್‌ । ದುಃಖಂ ಯಥಾರ5ಪುಮರ್ಥತ್ಹ್ವಹೇತುನಾ5ನುಪಾದೇಯಂ ತಥಾ 
ವೈಷಯಿಕಂ ಸುಖಮಪಿ ಅಮೃತತ್ನವಿರೋಧಿತ್ವಾತ್‌ ಅನುಪಾದೇಯಂ ಯಸ್ಯ ಸ 
ಸಮದುಃಖಸುಖಃ | ದುಃಖಸಮಂ ಸುಖಮಿತಿ ಯಾವತ್‌ | ಅತ ಏವ ಯಂ: 
ಅಭಿಮಾನಹೀನಂ ಜೀವಂ, ಸ್ತ್ರೀಜನಂ ಪುಂಜನಂ ವಾ, ನ ವ್ಯಥಯಂತಿ- ನ 
ಚಾಲಯಂತಿ ಸುಖದುಃಖಕೃ ತೋಚ್ಛತ್ತನೀಚತ್ತಲಕ್ಷಣವಿಕಾರಂ ನ ಪ್ರಾಪಯಂತಿ 
ಸೋಧಧಿಕಾರೀ ಅಮೃತತ್ನಾಯ ಮುಕ್ತಯೇ ಕಲ್ಪತೇ: ಸಮರ್ಥೊ ಭವತಿ | 


ಅನುವಾದ - ಧೀರಂ - ಸುಖ ದುಃಖಗಳು ಬಂದಾಗ ಅದರಿಂದಾಗುವ ಏರು-ಇಳಿತಗಳು 
ಬರದಂತೆ ತಡೆದುಹಿಡಿದುಕೊಳ್ಳಲು ಪ್ರ ಯತ್ನವಿರುವವನನ್ನು 


ಅದರಿಂದಾಗಿಯೇ, ಸಮದುಃಖಸುಖಂ- ಸುಖ ದುಃಖಗಳೆರಡೂ ನನಗೆ ಬೇಡ 
ವಾದವುಗಳು ಎನ್ನು ವ ಸಮಭಾವವುಳ್ಳವನನ್ನು . ದುಃಖವು ಪುರುಷಾರ್ಥವಲ್ಲದ ಕಾರಣ ಹೇಗೆ 
ಬೇಡವೋ ವಿಷಯಾನುಭವದಿಂದಾಗುವ ಸುಖವೂ ಹಾಗೆಯೇ ನನಗೆ ಬೇಡ. ಅದೂ ಮೋಕ್ಷಕ್ಕೆ 
ವಿರೋಧಿಯಾದುದು. ಈ ಭಾವನೆ ಇಟ್ಟುಕೊಂಡವನು ಸಮದುಃಖಸುಖ ಎನಿಸುತ್ತಾನೆ. 
ಅರ್ಥಾತ್‌ ಅಂತಹವನಿಗೆ ಸುಖವೂ ದುಃಖಕ್ಕೆ ಸಮಾನವಾಗುವುದು. 


ಇಂತಹ ಸ್ಥಿತಿಯನ್ನು ತಲುಪಿರುವ ಕಾರಣದಿಂದಾಗಿಯೇ ಯಂ - ಅಭಿಮಾನರಹಿತನಾದ 
ಯಾವ ವ್ಯಕ್ತಿಯನ್ನು , ಅವನು ಸ್ತ್ರೀ ೀಯಾಗಿರಬಹುದು ಅಥವಾ, ಪುರುಷನೇ ಆಗಿರಬಹುದು, 
ಚಳ ಸಂಬಂಧಗಳು) ನ ವ್ಯಥಯಂತಿ - ವಿಚಲಿತನನ್ನಾಗಿ ಮಾಡಲಾರವೋ, ಅರ್ಥಾತ್‌, 
ಪ್ರಯುಕ್ತವಾಗಿ ಉಬ್ಬಿದವನನ್ನಾ ಗಿಯೂ ದುಃಖನಿಮಿತ್ತದಿಂದ ಕುಗ್ಗಿದವನನ್ನಾ ಗಿಯೂ 
Wei ಇಂತಹ ಅಮೃತತ್ವಾಯ ಎ ಮೋಕ್ಕಕ್ಕಾಗಿ, ಕಲತೇ ಎ ಅರ್ಹತೆಯನ್ನು 
ಪಡೆಯುತ್ತಾನೆ. 


72 ಗೀತಾವಿವೃತಿ 


ಅತ್ರ ಧೀರಮಿತಿ ಸಮದುಃಖಸುಖತ್ತೇ ಹೇತುಃ । ತಚ್ಚಾ ಭಿಮಾನತ್ಯಾಗೇ ಹೇತುಃ। 
ಸಮದುಃಖಸುಖೋ ಜೀವಃ ಸುಖಹೇತುಷು ಶೋಭನಾಧ್ಯಾಸಲಕ್ಷಣಾಭಿ- 
ಮಾನವಾಂಸ್ತದ್ದಿರೋಧಿಷು ದ್ವೇಷರೂಪಾಭಿಮಾನವಾಂಶ್ಚ ಕಥಂ ಭವೇದಿತಿ । 


ಅನುವಾದ - ಈ ಶ್ಲೋಕದಲ್ಲಿರುವ "ಧೀರಂ' ಎಂಬುದು ಸಾಧಕನು ಸಮದುಃಖ- 
ಸುಖನಾಗಲು ಕಾರಣವನ್ನು ತಿಳಿಸುತ್ತದೆ. ಸಮದುಃಖಸುಖತೆಯು ಅಭಿಮಾನ ತ್ಯಜಿಸಲು 
ಬೇಕಾಗಿರುವ ಕಾರಣ. ಹೇಗೆಂದರೆ, ಸುಖವೂ ಬೇಡ ದುಃಖವೂ ಬೇಡ ಎಂದು 
ಸುಖದುಚುಗಳಲ್ಲಿಸಮಭಾವವನ್ನು ಹೊಂದಿದವನು ಸುಖಕ್ಕೆ ಕಾರಣವಾದ ವಸ್ತುವಿನಲ್ಲಿ 'ಇದು 


ಚೆನ್ನಾಗಿದೆ' ಎಂಬ ಭಾವನೆಯನ್ನಾಗಲೀ ದುಃಖಕ್ಕೆ ಕಾರಣವಾದುದರಲ್ಲಿ ದ್ವೇಷ ಭಾವನೆ 
ಯನ್ನಾಗಲೀ ಹೇಗೆ ಮಾಡಿಯಾನು? 


ಏವರಣೆ - ವಿಷಯಗಳಲ್ಲಿ ಮತ್ತು ದೇಹದಲ್ಲಿ ಅಭಿಮಾನವನ್ನು ತ್ಯಜಿಸಿದವನಿಗೆ 
ಸುಖದುಃಖಗಳು ಆಗುವುದಿಲ್ಲ 'ನನ್ನದು' ಎಂಬ ಅಭಿಮಾನಕ್ಕೆ ಪಾತ್ರವಾದ ವ್ಯಕ್ತಿ ಅಥವಾ 
ವಸ್ತುವಿಗೆ ಹಾನಿಯಾದಾಗ ದುಃಖವೂ, ಒಳಿತಾದಾಗ ಸುಖವೂ ಆಗುತ್ತದೆ. ಇಂತಹ 
ಅಭಿಮಾನವನ್ನು ಕಳೆದುಕೊಂಡಾಗ ಸುಖದುಃಖಗಳು ಆಗುವುದಿಲ್ಲ ಹೀಗೆ ಅಭಿಮಾನವೇ 
ಸುಖದುಚುಗಳಿಗೆ ಮೂಲ. ಅಂತಹ ಅಭಿಮಾನವನ್ನು ಕಳೆದುಕೊಂಡರೆ ನಿರಾಳವಾಗಿರ 
ಬಹುದು. ಆದರೆ, ಅದನು ಕಳೆದುಕೊಳ್ಳುವುದು ಹೇಗೆ ? ಅದಕ್ಕೆ ಭಗವದ್ಗೀತೆ ಕೊಟ್ಟಿರುವ ಕಾರಣ 
ಸಮದುಃಖಸುಖಸ್ಥಿತಿ. ಸುಖ ಮತ್ತು ದುಃಖಗಳಲ್ಲಿ ಸಮಭಾವವನ್ನು ತಾಳಬೇಕು. 
ದುಃಖದಲ್ಲಿರುವ ಭಾವನೆಯನ್ನು ಸುಖದಲ್ಲೂ ತಾಳಬೇಕು. ದುಃಖ ಬೇಡ. ಸುಖವೂ 
ಬೇಡವೆನಿಸಬೇಕು. ಇದೇ ಸಮ ದುಃಖ-ಸುಖ ಸ್ಥಿತಿ. ಇಂತಹ ಭಾವನೆ ಬಂದಾಗ ಪಾ ಪ್ರಾಪಂಚಿಕ 


ವಸ್ತುಗಳಲ್ಲಿ ನಿರಾಸಕ್ತಿಯು ಬೆಳೆಯುತ್ತದೆ. ಸ್ನೇಹ: ದ್ವೇಷಗಳು ಉಂಟಾಗುವುದಿಲ್ಲ ಇದರಿಂದ 
ನಿರಭಿಮಾನದ ಸ್ಥಿತಿ ತಲುಪಬಹುದು. 


ಸ 


ರಿ, ಈ ಸಮದುಟು-ಸುಖಸ್ಥಿತಿಯನ್ನಾ ದರೂ ಸಾಧಿಸುವುದು ಹೇಗೆ ? ಅದಕ್ಕೆ ಗೀತೆ ಹೇಳಿದ 
ಉಪಾಯ - "ಧೀರಂ' - ಧೈರ್ಯ. ಧೈರ್ಯ ಎಂದರೆ ಪ ಪ್ರಯತ್ನ. ಸುಖವಾದಾಗ ಮಿತಿ ಮೀರಿ 
ಪ್ರತಿಸಂದಿಸುವುದು, ದುಃಖ ಬಂದಾಗ ಕುಸಿದು ಬೀಳುವುದು ಇಂತಹ ಅತಿರೇಕವನ್ನು ತಡೆಯುವ 
ಪ್ರಯತ್ನ ಮಾಡಬೇಕು . ಸುಖದುಃಖಗಳ ಪರಿಣಾಮ ಮನಸಿನವರೆಗೆ ಮಾತ್ರ ಮುಟ್ಟಬೇಕು. 

ಆತ್ಮನ ಏರಿಳಿತಗಳಿಗೆ ಕಾರಣವಾಗಬಾರದು. ಹೀಗಾಗದಂತೆ ಪ್ರಯತ್ನಿಸಬೇಕು . ಅದರಿಂದ 
ಸಮದುಃಖಸುಖಭಾವ , ಅದರಿಂದ ನಿರಭಿಮಾನಸ್ಥಿತಿ. ಹೀಗೆ ಪ್ರಪಂಚವನ್ನು ಗೆಲ್ಲಬೇಕು. 


ಬಿ 


ಅಧ್ಯಾಯ 2 73 


ಯುದ್ಧ್ದವನ್ನೆ ಬಿಟ್ಟು ಯುದ್ಧ! ದಿಂದಾಗುವ ದುಃಖವನ್ನು ಬರದಂತೆ ಮಾಡಬಹುದು. ಆದರೆ 
ಅರ್ಜುನ ಕೃತ್ರಿಯ. ಯುದ್ಧ ಅವನ ಕರ್ತವ್ಯ. ಅದನ್ನು ಮಾಡಿ ಅದರಿಂದಾಗುವ ದುಃಖವನ್ನು 
ಅವನು ಗೆಲ್ಲಬೇಕು. ಇದರಿಂದ ಭಗವಂತನ ಅನುಗ್ರಹ, ಅದರಿಂದ ಮೋಕ್ಷವಾಗುವುದು, ಎಂದು 
ಈ ಶ್ಲೋಕದ ಭಾವಾರ್ಥ. 


ಸುಪ್ಕಾದೌ ಪಾಮರಾಣಾಮಪಿ ಅಭಿಮಾನಾಭಾವೇನ ವ್ಯಥಾಭಾವಾ- 
ದಮೃತತ್ಪಪ್ರಸಕ್ತಿರಿತಿ ಶಂಕಾವ್ಯಾವೃತ್ತಯೇ ಪುರುಷಂ- ಶರೀರದರ್ಶನವಂತಂ 
ಇತ್ಯುಕ್ತಮ್‌ | ತಥಾ ವ್ಯಥಾಭಾವಮಾತ್ರೇಣ ಕಥಮಮೃತತ್ನಂ, “ತಮೇವಂ 
ವಿದ್ದಾನ್‌' (ತೈ.ಆ. 3-12-7) ಇತ್ಯಾದಿ ಶ್ರುತಿವಿರೋಧಾದಿತ್ಯಪಿ ಶಂಕಾ5- 
ಪನುತ್ತಯೇ ಪುರುಷಂ ಬ್ರಹ್ಮಜ್ಞಾನಿನಮಿತ್ಯು ಕಮ್‌ । 
"ಪುರು ಬ್ರಹ್ಮ ಗುಣಾಧಿಕ್ಯಾತ್‌ ತಜ್ಜ್ವಾ ನಾತುರುಷಃ ಸ್ಥ ತಃ ಇತ್ಯುಕ್ತೇಃ । 


ಅನುವಾದ - ನಿದ್ರೆ, ಮೂರ್ಚೆ, ಅಸಂಪ್ರ ಜ್ಞಾತಸಮಾಧಿ ಸ್ಥಿತಿಯಲ್ಲಿ ಸಾಮಾನ್ಯ ಜನರಿಗೂ 
ಶರೀರಾಭಿಮಾನ, ವಿಷಯಾಭಿಮಾನಗಳು "ಇರುವುದಿಲ್ಲ, "ಅಭಿಮಾನತ್ಯಾ ಗಮಾತ್ರದಿಂದ 
ಮೋಕ್ಷವಾಗುವುದಾದಲ್ಲಿ ಅವರಿಗೂ ಮೋಕ್ಷವಾಗಬೇಕಾದೀತು. ಈ ಆಕ್ಷೇಪಪರಿಹಾರಕ್ಕಾಗಿ 
ಗೀತೆಯಲ್ಲಿ "ಪುರುಷಂ' ಎಂಬ ಪದವಿದೆ. “ಶರೀರದ ಬಗ್ಗೆ ಎಚ್ಚರವಿರುವವನನ್ನು' ಎಂದು ಅದರ 
ಅರ್ಥ. 

(ಒಟ್ಟು ಭಾವ - ನಿದ್ರಾದಿಕಾಲದಲ್ಲಿ ಶರೀರದ ಪರಿಜ್ಞಾನವಿರುವುದಿಲ್ಲ. ಶರೀರ 
ಪರಿಜ್ಞಾನವಿದ್ದಾಗ ಶರೀರ- ವಿಷಯಗಳಲ್ಲಿ ಅಭಿಮಾನವನ್ನು ತ್ಯ ಜಿಸಬೇಕು. ಅದು ಮೋಕ್ಷಕ್ಕೆ 
ಕಾರಣ, ಎಂದು. ) 


ಆದರೂ ಅಭಿಮಾನ ತ್ಯಾ ಗದಿಂದ ದುಃಖವನ್ನು ಕಳೆದುಕೊಂಡ ಮಾತ್ರಕ್ಕೆ ಮೋಕ್ಷ 
ದೊರಕುವುದು ಸಾಧ್ಯವಿಲ್ಲ, ತ್ಸ ತಿರೀಯ ಶ್ರುತಿಯು ಬ್ರಹ್ಮಜ್ಞಾನದಿಂದಲೇ ಮೋಕ್ಷವನ್ನು ಕು 
ಸಾಧ್ಯ ಎಂದು ಹೇಳುತದೆ. ಅದೆ ವಿರುದ್ಧವಾಗಿ ಅಭಿಮಾನತ್ಯಾಗದಿಂದ ಮೋಕ್ಷ ಹೇಗೆ ಸಾಧ್ಯ? 
ಈ ಪ್ರಶ್ನೆಗೂ "ಪುರುಷಂ' ಎಂಬ ಪದವೇ ಉತ್ತರವಾಗಿದೆ. ಪುರುಷನೆಂದರೆ ಬ್ರಹ್ಮಜ್ಞಾನವನ್ನು 
ಪಡೆದವನೆಂದರ್ಥ. ಹೇಗೆಂದರೆ, "ಗುಣಪೂರ್ಣನಾದುದರಿಂದ ಬ್ರಹ್ಮನೇ "ಪುರು' ಎನಿಸಿದ್ದಾನೆ. 
ಅವನ ಜ್ಞಾನವನ್ನು ಗಳಿಸಿದವನು ಪುರುಷ. ಹೀಗೆ ಪುರುಷಶಬ್ಧಕ್ಕೆ ಅರ್ಥವನ್ನು ಪ್ರಮಾಣವು 
ನಿರೂಪಿಸಿದೆ. ಆದ್ದರಿಂದ ಅಭಿಮಾನ ತ್ಯಾಗ ಮಾಡಿ ಬ್ರಹ್ಮಜ್ಞಾನಿಯಾದವನು ಮಾತ್ರ ಮೋಕ್ಷಕ್ಕೆ 
ಅರ್ಹನಾಗುತ್ತಾನೆ, ಎಂದು ಭಾವ. 


ಗೀತಾವಿವೃತಿ 
14 


ಅತ್ರ ನರಹರಿತೀರ್ಥೀಯೇ- "ಬ್ರಹ್ಮಾ ನಿರಭಿಮಾನಿತ್ವಾತ್‌' ಇತಿ ಸ್ಕೃತಿಂ 


ಅಲ 


ಉದಾಹೃತ್ಯ ಚತುರ್ಮುಖಾದನ್ಯೇಷಾಂ ಅತಿವ್ಯಥಾರಾಹಿತ್ಯಮೇವ, ಲಿಂಗ- 
ಭಂಗಾತ್‌ಪ್ರಾಗ್ಗೇಹಾದ್ಯಭಿಮಾನಭಾವಾತ್‌ ಇತ್ಯುಕ್ತಮ್‌ 11 15 || 


ಅನುವಾದ - ಗೀತಾಭಾಷ್ಯಕ್ಕೆ ನರಹರಿತೀರ್ಥರು ಮಾಡಿರುವ ಟೀಕೆಯಲ್ಲಿ ಹೀಗಿದೆ- 


ಚತುರ್ಮುಖ ಬ್ರಹ್ಮದೇವರಿಗೆ ಮಾತ್ರ ಶರೀರಾಭಿಮಾನವಿಲ್ಲದಿರುವ ಪ್ರಯುಕ್ತ "ನ 
ವ್ಯಥಯಂತಿ' ಎಂದು ಹೇಳಿದ ಪೂರ್ತಿ ದುಃಖಾಭಾವ. ಉಳಿದವರಿಗೆ ಲಿಂಗದೇಹ- 
ಭಂಗವಾಗುವುದಕ್ಕೆ ಮೊದಲು ದುಃಖದಿಂದ ಹೆಚ್ಚಿನ ಪೀಡೆ ಆಗುವುದಿಲ್ಲ . ಅಲದುಃಖವು 
ಆಗಿಯೇ ತೀರುತ್ತದೆ. ಏಕೆಂದರೆ ಅವರಿಗೆ ದೇಹದ ಮೇಲೆ ಅಲ್ಟಾಭಿಮಾನ ಇದ್ದೇ ಇರುತ್ತದೆ. 


ಲಿಂಗದೇಹ ಭಂಗವಾದ ಮೇಲೆಯೇ ಇತರ ಸಾಧಕರಿಗೆ ಪೂರ್ಣವಾದ ದುಖು 
ನಾಶವಾಗುವುದು ॥ 15 ॥ 


ಸತ್ಯರ್ಮ ದುಃಖದಾಯಕವಲ್ಲ - ಕುಕರ್ಮ ಸುಖದಾಯಕವೂ ಅಲ್ಲ - 


ನಾಸತೋ ವಿದ್ಯತೇ ಭಾವೋ ನಾಭಾವೋ ವಿದ್ಯತೇ ಸತಃ । 
ಉಭಯೋರಪಿ ದೃಷ್ಟೋಆಂತಸ್ತ ನಯೋಸ್ತತ್ತ ದರ್ಶಿಭಿಃ 11161 


ಅರ್ಥ - ಕೆಟ್ಟಕೆಲಸದಿಂದ ಸುಖವು ಹೇಗೆ ಆಗದೋ ಅದರಂತೆ ಒಳ್ಳೆಯ ಕೆಲಸದಿಂದ 


ಎಂದೂ ದುಃಖವಾಗದು. ಈ ಎರಡೂ ವಿಷಯದಲ್ಲಿ , ಮಹಾತ್ಮರು ಪರಂಪರೆಯಿಂದ 
ಹೇಳಿಕೊಂಡು ಬಂದ ಮಾತೇ ಆಧಾರವಾಗಿದೆ. 


ಅಥವಾ, ಜಗತ್ತಿಗೆ ಕಾರಣವಾದ ಜಡಪ್ರಕೃತಿಗೆ ಉತ್ತತ್ತಿ ವಿನಾಶಗಳು ಇಲ್ಲ. ಅದರಂತೆಯೇ 
ಬ್ರಹ್ಮನಿಗೂ ಉತ್ಪತ್ತಿ ವಿನಾಶಗಳಿಲ್ಲ ಇವೆರಡೂ ವಿಷಯಗಳು, ಪರಂಪರೆಯಿಂದ ಹರಿದು ಬಂದ 
ಮಹಾತ್ಮರ ಉಪದೇಶದಿಂದ ಪ್ರಮಾಣೀಕರಿಸಲ ಟಿವೆ. 


ನನು “ಪಾಪಮೇವಾಶ್ರಯೇದಸ್ಮಾನ್‌ ಹತ್ಹೈತಾನ್‌ ಆತತಾಯಿನಃ' 
ಇತ್ಯಾದಿನಾ ಬಂಧುಹನನರೂಪಯುದ್ಧಾತ್‌ ಪರಲೋಕದುಃಖಂ, ಶೋಕ- 
ಹೇತುತಯೋಕ್ತಮ್‌ । ಅತಃ ಶೋಕ ಇತ್ಯತ ಆಹ- ನಾಸತ ಅತಿ 1! 


ಅನುವಾದ - ಹಿಂದೆ ಅರ್ಜುನನು "ಪಾಪಮೇವಾಶ್ರಯೇತ್‌ ಅಸ್ಮಾನ್‌' ಎಂದು ತನ್ನ 
ದುಃಖಕ್ಕೆ ಕಾರಣವನ್ನು ಸ್ಪಷ್ಠವಾಗಿ ನಿರೂಪಿಸಿದ್ದಾನೆ. ಗುರು-ಹಿರಿಯರನ್ನು ಕೊಲ್ಲುವುದರಿಂದ 
ಪಾಪ ಬರುತ್ತದೆ. ಅದರಿಂದ ಪರಲೋಕದಲ್ಲಿದುಚುವಾಗುತ್ತದೆ, ಇದೇ ನನ್ನ ಶೋಕಕ್ಕೆ ಕಾರಣ 


ಅಧ್ಯಾಯ 2 ೫ 


ಎಂದು ಅರ್ಜುನನ ವಾದ. ಇದಕ್ಕೆ ಪರಿಹಾರವನ್ನು "ನಾಸತಃ' ಎಂಬ ಶ್ಲೋಕದಲ್ಲಿ ಶ್ರೀಕೃಷ್ಣನು 
ಕೊಟ್ಟಿರುತ್ತಾನೆ. 
ಅತ್ರ ಸದಸತ್‌ಶಬ್ದೌ ಸಾಧ್ವಸಾಧುಕರ್ಮಪರೌ | ಭಾವಾಭಾವಶಬ್ದೌ 
ಸುಖದುಃಖವಾಚಣೌ । 


'ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ವ ಯುಜ್ಯತೇ 
ಪ್ರಶಸ್ತೇ ಕರ್ಮಣಿ ತಥಾ' (ಗೀ. 17/26)ಇತ್ಯಾದೇಃ 
'ಸದ್ದಾವವಾಚಿನಃ ಶಬ್ದಾಃ ಸರ್ವೇ ತೇ ಸುಖವಾಚಿನಃ' ಇತ್ಯಾದೇಃ । 
ಅನುವಾದ - ಈ ಶ್ಲೋಕದಲ್ಲಿಸತ್‌ ಶಬ್ದಕ್ಕೆ ಸತ್ಕರ್ಮ ಎಂದೂ, ಅಸತ್‌ ಶಬ್ದಕ್ಕೆ ದುಷ್ಕರ್ಮ 
ಎಂದೂ ಅರ್ಥ. ಅದರಂತೆ ಭಾವ ಎಂದರೆ ಸುಖ, ಅಭಾವ ಎಂದರೆ ದುಃಖ. 
ಭಗವದ್ಗೀತೆಯಲ್ಲಿ (17ನೇ ಅಧ್ಯಾಯದ 26ನೆಯ ಶ್ಲೋಕ) "ಪ್ರಶಸ್ತೇ ಕರ್ಮಣಿ ತಥಾ 
ಸಚ್ಛಬ್ದಃ ಪಾರ್ಥ ಯುಜ್ಯತೇ' ಎಂದು ಸತ್‌ ಎಂಬ ಶಬ್ದಕ್ಕೆ ಸತ್‌ಕರ್ಮ ಎಂಬ ಅರ್ಥವನ್ನು 
ಹೇಳಲಾಗಿದೆ. ಅದರಂತೆ "ಭಾವವಾಚಕಗಳಾದ ಶಬ್ದಗಳು ಸುಖ ಎಂಬ ಅರ್ಥವನ್ನು 
ಕೂಡುತ್ತವೆ'ಎಂಬ ಆಧಾರದಂತೆ ಭಾವಶಬ್ದಕ್ಕೆ ಸುಖ ಎಂಬ ಅರ್ಥವೂ ಇದೆ. 
ಅಸತೋ = ದುಷ್ಕರ್ಮಣಃ ಸಕಾಶಾತ್‌ ಭಾವಃ - ಸುಖಂ, ನಾಸ್ತಿ ಯಥೇತಿ 
ದೃಷ್ಟಾಂತತಯಾತಸ್ಕೋಪಯೋಗಃ 1 ಸತಃ ಸಾಧುಕರ್ಮಣಃ ಸಕಾಶಾ- 
ಆ 
ದಭಾವೋ: ದುಃಖಂ ನಾಸ್ತಿ | ಏತಚ್ಚ ಯುದ್ದಂ ನಾರಾಯಣದ್ದಿಟ್‌ತದನುಬಂಧಿ 
ನಿಗ್ರಹರೂಪತ್ನೇನ ಸತ್ಯರ್ಮತ್ವಾತ್‌ ನ ಪರಲೋಕದುಃಖಹೇತುಃ । ಪ್ರತ್ಯುತ 
ಸುಖಹೇತುರೇವೇತಿ ಭಾವಃ । 
ಅನುವಾದ - ಶೋಕದ ಒಟ್ಟು ಅರ್ಥ ಹೀಗೆ - ಅಸತಃ ಎ ಕಟ್ಟಕೆಲಸದಿಂದಾಗಿ, ಭಾವಃಎ 
ಸುಖವು, ನಾಸ್ತಿ ಎ ಇಲ. "ಯಥಾ' ಎಂಬ ಶಬ್ದವನ್ನು ಸೇರಿಸಿಕೊಂಡು ಈ ಅಂಶವನ್ನು 
ದೃಷ್ಟಾಂತವಾಗಿ ತಿಳಿಯಬೇಕು . “ಕೆಟ್ಟಕೆಲಸದಿಂದ ಹೇಗೆ ಸುಖವಿಲ್ಲವೋ ಹಾಗೆ' ಎಂದು ಅರ್ಥ 
ಲ 
ವಾಗುತ್ತದೆ. 
ಸತಃ ಎ ಒಳ್ಳೆಯ ಕೆಲಸದಿಂದ, ಅಭಾವಃ - ದುಃಖವು ಇಲ್ಲ. (ಕೆಟ್ಟಕೆಲಸದಿಂದ ಹೇಗೆ 
ಸುಖವಿಲ್ಲವೋ ಅಂತೆಯೇ ಒಳ್ಳೆಯಕಲಸದಿಂದ ದುಃಖವೂ ಇಲ್ಲ) 


ಚ್ಟ ಗೀತಾವವೃತಿ 


ಪೂ ಯುದ್ಧವಾದರೋ ಭಗವಂತನ ದ್ವೇಷಿಗಳ ಮತ್ತು ಅವರ ಅನುಯಾಯಿಗಳ 
ನಿಗ್ರಹವಾದುದರಿಂದ ಒಳ್ಳೆಯ ಕೆಲಸವಾಗಿದೆ. ಇದರಿಂದ ಪರಲೋಕದಲ್ಲಿ ದುಃಖವಾಗ 
ಲಾರದು. ಅದರಿಂದ ಸುಖವೇ ಸಿಗುತ್ತದೆ ಎಂದು ಅಭಿಪ್ರಾಯ. 


ಕಿಮತ್ರ ಪ್ರಮಾಣಮಿತೃತ ಆಹ - ಉಭಯೋರಪೀತಿ ॥ ಅಂತೋ- 
ನಿರ್ಣಯಃ- ಪೂರ್ವಾರ್ಧೋಕ್ವಾರ್ಥಸ್ಯ ಅವಧಾರಣಮ್‌ । ಅನ್ಯದರ್ಶನ- 
ಸ್ಯಾನ್ಯಾನ್‌ ಪ್ರತ್ಯಪ್ರತ್ಯಾಯಕತ್ಥಾತ್‌, ದರ್ಶನಮೂಲಃ ಸಂಪ್ರದಾಯೋತತ್ರ 
ಲಕ್ಷ್ಯತೇ 1 ಉಭಯೋರಪ್ಯನಯೋಃ ಸದಸತ್ಕರ್ಮಣೋಃ ದುಃಖಸುಖೇ 
ಯಥಾಕ್ರಮಂ ನ ವಿದ್ಯೇತೇ ಇತ್ಯರ್ಥಯೋರಪಿ ತತ್ತ್ವದರ್ಶಿಭಿಃ ಅಂತಸ್ತು: 


ಸಂಪ್ರದಾಯಸ್ತು ಪ್ರಮಾಣತಯಾ ದೃಷ್ಟಇತಿ ವಾ, ದೃಷ್ಟಸ್ತು - ದೃಷ್ಟಏವೇತಿ ವಾ, 
ತು ಶಬ್ದಾನ್ನಯಃ । ಸತ್ಯರ್ಮಣೋ ದುಃಖಂ ನಾಸ್ತಿ, ಅಸತ್ಕರ್ಮಣಃ ಸುಖಂ ವಾ 


ನಾಸ್ತೀತ್ಯನಯೋಃ ಅರ್ಥಯೋಃ ನಿರ್ಣಾಯಕೋಪದೇಶಪರಂಪರಾರೂಪ- 


ಸಂಪ್ರದಾಯೋ ಮಹಾತ್ಮಭಿಃ ದ ಷ್ಟ ಏವೇತ್ಯ ರ್ಥ: | 


ಅನುವಾದ - ಈ ವಿಷಯದಲ್ಲಿ ಏನು ಪ್ರಮಾಣ ಎನ್ನುವ ಪ್ರಶ್ನೆಗೆ ಉತ್ತರ - 
'ಉಭಯೋರಪಿ' ಎಂಬ ಗೀತೆಯ ಉತ್ತರಾರ್ಧ. 


ಅಂತಃ ಎ ನಿರ್ಣಯ. ಅಂದರೆ, ಗೀತೆಯ ಪೂರ್ವಾರ್ಧದಲ್ಲಿಹೇಳಿದ ವಿಷಯದ ನಿರ್ಧಾರ 
ಎಂದರ್ಥ. ಮತ್ತೊಬ್ಬರ ನಿರ್ಧಾರವು ನಮಗೆ ಪ್ರಮಾಣವಾಗುವುದಿಲ್ಲ ಅದಕ್ಕಾಗಿ, ಮಹಾತ್ಮರು 
ಕಂಡು ಮಾಡಿರುವ ಉಪದೇಶ ಪರಂಪರೆ ಎಂದು "ಅಂತ' ಶಬ್ದದ ಅರ್ಥ. 


ಒಟ್ಟು ಅರ್ಥ - ಉಭಯೋಃ ಅಪಿ ಅನಯೋಃ - ಈ ಎರಡೂ ವಿಷಯದ ಅಂದರೆ 
ಅಸತ್‌ಕರ್ಮದಿಂದ ಸುಖವಿಲ್ಲ ಸತ್ತರ್ಮದಿಂದ ದುಃಖವಿಲ್ಲ ಈ ಎರಡಕ್ಕೂ, ಅಂತಸ್ತು ಎ 
ಪರಂಪರೆಯಿಂದ ಬಂದ ಉಪದೇಶವು , ಪ್ರಮಾಣವಾಗಿ ತತ್ತ ಜ್ಞಾನಿಗಳಿಂದ, ದೃಷ್ಟಸ್ತು - 
ತಿಳಿಯಲ್ಪಟ್ಟೇ ಇದೆ. ಹೀಗೆ “ತು' ಶಬ್ದವನ್ನು ಎರಡೂ ಕಡೆ ಸೇರಿಸಿಕೊಳ್ಳಬಹುದು. 


ಕೆಟ್ಟಕೆಲಸದಿಂದ ಸುಖವಿಲ್ಲ, ಒಳ್ಳೆಯ ಕೆಲಸದಿಂದ ದುಃಖವಿಲ್ಲ ಈ ಎರಡರ ಬಗ್ಗೆ 
ನಿರ್ಣಯಾತ್ಮಕವಾದ ಉಪದೇಶ ಪರಂಪರೆಯನ್ನು ಮಹಾತ್ಮರು ಕಂಡಿರುತ್ತಾರೆ, ಇದು ಶ್ಲೋಕದ 
ಭಾವಾರ್ಥ. 

ಶ್ಲೋಕಕ್ಕೆ ಇನ್ನೊಂದು ಅರ್ಥ- 


ನನು ಅನಾದಿತ್ತಹೇತುನಾsಹಮಪಿ ಪಕೇ ನಿಕಿಷ್ಟ ನಿತ ತೇನಾನುಮಾತವ್ಯ 
ಆಪಿ ಪಿ ಲೆ ರವ 


ಅಧ್ಯಾಯ 2 ಜಿ 


ಇತಿ ಯದುಕ್ತಂ ತ್ವಯಾ ಸ ತ್ಹಯುಕ್ತಃ ಪಕ್ಷಃ 1 ದೃಷ್ಟಾಂತಾಭಾವೇನ ವ್ಯಾಪ್ತಿ- 
ಗ್ರಹಾಸಂಭವಾತ್‌ । ಅನ್ಯಸ್ಥಾನಾದಿನಿತ್ಯಸ್ಯ ಮಾನಾಭಾವೇನಾಭಾವಾದಿತ್ಯ- 
ತೋಶನ್ಯದಪಿ ಅನಾದಿನಿತ್ಯಮೇತದಪ್ಯನೇನೋಚ್ಛತೇ- ನಾಸತ ಇತಿ ॥| 


ಅನುವಾದ- ಅರ್ಜುನ ಕೇಳುತ್ತಾನೆ- "ಕೃಷ್ಣ "ನನ್ನನ್ನೂ ಒಳಗೊಂಡಂತೆ ಎಲ್ಲ ಚೇತನರೂ 
ಅನಾದಿಯಾದುದರಿಂದ ನಿತ್ಯರು, ಎಂದು ಅನುಮಾನ ಪ್ರಮಾಣದಿಂದ ಸಾಧಿಸಬಹುದು' 
ಎಂದು ನೀನು ಹಿಂದೆ ಹೇಳಿರುವಿ . ಆದರೆ , ಅದು ಸರಿಯಲ್ಲ. "ಅನಾದಿಯಾದುದು ನಿತ್ಯ ' 
ಎಂದು ವ್ಯಾಪ್ತಿಯನ್ನು ನಿರ್ಧರಿಸಲು ಬೇಕಾದ ದೃಷ್ಟಾಂತವೇ ಇಲ್ಲ. ಚೇತನರನ್ನು ಬಿಟ್ಟರೆ ಉಳಿದ 
ವಸ್ತು ಅನಾದಿ-ನಿತ್ಯ ಎನ್ನಲು Sada ಅಂತಹ ವಸ್ತುವೇ ಇಲ್ಲ, ' ಎಂದು. 


ಇದಕ್ಕೆ ಉತ್ತರವಾಗಿ ಶ್ರೀಕೃಷ್ಣನು ಚೇತನರಲ್ಲ] ದೆ ಅನಾದಿ ನಿತ್ಯವಾದ ಬೇರೆ ವಸ್ತುಗಳೂ ಇವೆ, 
ಎಂದು "ನಾಸತೋ ವಿದ್ಯತೇ ಭಾವಃ' ಎಂಬ ಶ್ಲೋಕದಲ್ಲಿ ಹೇಳಿದ್ದಾನೆ . 


ವಿವರಣೆ - ಹಿಂದೆ "ನ ತ್ಲೇವಾಹಂ' ಎಂಬ ಶ್ಲೋಕವನ್ನು ಎರಡು ರೀತಿಯಲ್ಲಿ ವಿವರಿಸ 
ಲಾಗಿದೆ. ಕೃ ಷ್ನನು ದೇವರು, ಅನಾದಿನಿತ್ಯ ಎಂದು ತಿಳಿದವರಿಗೆ ಅವನನ್ನು ದೃಷ್ಟಾಂತವನ್ನಾಗಿಸಿ 
ಅವನಂತೆ ಎಲ್ಲ ಜೀವರೂ ಅನಾದಿ- ನಿತ್ಯರು, ಎಂದು ಒಂದು ವ್ಯಾಖ್ಯಾನ. ಇನ್ನೊ ೦ದು 
ವ್ಯಾಖ್ಯಾನ, ಕೃಷ್ಣನೂ ನಮ್ಮಂತೆಯೇ ಒಬ್ಬ ಚೇತನ, ಅವನೂ ಅನಾದಿ - ನಿತ್ಯ ಎಂಬುದು 
ಸಂದಿಗ್ದ. ಹೀಗಾಗಿ ಅವನನ್ನೂ ಸೇರಿಸಿ ಎಲ್ಲ ) ಚೇತನರೂ ಅನಾದಿಯಾದುದರಿಂದ ನಿತ್ಯರು, 
ಚ ಈ ಎರಡನೆಯ ಪಕ್ಚದಲ್ಲಿ ದೃಷ್ಟಾಂತ ಯಾವುದು ? ದೃಷ್ಟಾಂತವೇ ಇಲ್ಲವೆಂದಾದರೆ 
ವ್ಯಾಪ್ತಿ ನಿಶ್ಚಯವಾಗಲಾರದು. ಅನಾದಿ - ನತ್ರವಾದವ್ತುವೊಂದಿದ್ದರೆ ಅದನ್ನು ನಿದರ್ಶನವನ್ನಾಗಿ 
ಕೊಟ್ಟು "ಜೀವರು ಅನಾದಿಯಾದುದರಿಂದ ನಿತ್ಯರು' ಎಂದು ಸಾಧಿಸಬಹುದು. ಆದರೆ, 
ಟಂ ವಸ್ತುವು ಇಲ್ಲ. ಅಂದಮೇಲೆ ಜೀವರಿಗೆ ನಿತ್ಯ ತ್ಹವನ್ನು ಹೇಗೆ ಸಾಧಿಸುವುದು 9 ಅದಕ್ಕೆ 
ಉತ್ತರವನ್ನು "ನಾಸತೋ ವಿದ್ಯ ತೇ ಭಾವಃ' ಎಂಬ ಈ "ಶ್ಲೋಕ ಕೊಡುತ್ತದೆ. 

ಅಸತಃ - ಕಾರಣಸ್ಯ - ಪ್ರಕೃತೇಃ ಅಭಾವಃ - ಪ್ರಾಗಭಾವಃ, ಪ್ರಧ್ವಂಸಶ್ಚ ನ 

ವಿದ್ಯತೇ - ನಾಸ್ತಿ 1 ತಥಾ, ಸತೋ - ಬ್ರಹ್ಮಣಶ್ಚಾಭಾವೋ - ದ್ವಿರೂಪೋತಭಾವಃ 

ನ ವಿದ್ಯತೇ | ಅತ್ರಾಸತಃ ಸತಶ್ಚಾಭಾವೋ ನ ವಿದ್ಯತ ಇತ್ಯೇಕವಾಕ್ಕೇ ಸಂಭವತಿ 

ವಾಕ್ಕದ್ದಯಗ್ರಹಣಂ ್ಹಪ್ರಾಗುಕ್ತಾನಾದಿತ್ನಾನುಮಾನೇ  ವ್ಯಾಪ್ತಿಸದ್ಧಾವೇ 

ಆದರಸೂಚನಾರ್ಥಮ್‌ । ಅತ ಏವಾಗ್ರೇಠವಿನಾಶಿ ತ್ತಿತ್ಯಾದಿನಾ ವ್ಯಾಪ್ತಿಗ್ರಹಣ- 

ಸ್ಥಲಮನೇಕಂ ದರ್ಶಯತಿ । 


| ಗೀತಾವಿವೃತಿ 


ಅನುವಾದ - ಅಸತಃ - ಜಗತ್ತಿಗೆ ಕಾರಣವಾದ ಜಡ ಪ್ರಕೃ ತಿಗೆ, ಅಭಾವಃ - ಪ್ರಾಗಭಾವ 
ಮತ್ತು ಪ್ರದ್ದಂಸಾಭಾವಗಳು, ನ ವಿದ್ಯತೇ: ಇಲ್ಲ, ಅದರಂತೆಯೇ, ಸತಃ: ಬ wae pa 
ಹಿಂದೆ ಹೇಳಿದ ಎರಡು ಆಗ ನ ವಿದ್ಯತೇ - ಇಲ್ಲ, 


ಈ ಶ್ಲೋಕದಲ್ಲಿ "ಸತಃ ಅಸ ಸತಶ್ಚ ಅಭಾವಃ ನ ವಿದ್ಯ ತೇ' ಎಂದು ಒಂದೇ ವಾಕ್ಯ ವನ್ನು 
ಹೇಳಿದರೂ ಸಾಕಿತ್ತು. ಆದರೂ, "ಅಸತಃ ಅಭಾವಃ ನ ವಿದ್ಯ ತೇ, ಸತಃ ಅಭಾವಃ ನ ಎದ ತೇ' 
ಎಂದು ಎರಡು ಪ್ರತ್ಯೇಕ ವಾಕ್ಯಗಳನ್ನು ಮಾಡಿರುವುದರಿಂದ "ನತ್ತೇವಾಹಂ' ಎಂಬ ಶ್ಲೋಕದಲ್ಲಿ 
ಚ ಅನುಮಾನಕ್ಕೆ "ವ್ಯಾಪ್ತಿ ಇದೆ ' ಎಂಬ ವಿಷಯದಲ್ಲಿ ಆದರವಿದೆ, ಎಂಬುದನ್ನು 

ಚಿಸಲಾಗಿದೆ. (ಪುನರುಕಿಯಿಂದಾಗಿ ಹೇಳಿದ ವಿಷಯದಲ್ಲಿ ಆದರವು ತಿಳಿಯುತ್ತದೆ ) 
Fess ಅವಿನಾಶಿತು' ಎಂಬ 17ನೇಯ ಶ್ಲೋಕದಲ್ಲಿ ವ್ಯಾಪ್ತಿಯನ್ನು ನಿಶ್ಚಯ ಮಾಡಲು 


ಬೇಕಾಗಿರುವ ಅನೇಕ ದೃಷ್ಟಾಂತಗಳನ್ನು ತೋರಿಸಲಾಗಿದೆ. ಇದರಿಂದಾಗಿ ವ್ಯಾಪ್ತಿಯು 
ದೃಢವಾಗುತ್ತದೆ. 


ವಿವರಣೆ - ಬಟ್ಟೆಯು ಸಿದ್ಧಗೊಳ್ಳುವ ಮೊದಲು ಇರುವುದಿಲ್ಲ. ಇದು ಪ್ರಾ ಪಾ,ಗಭಾವ. ಸುಟ್ಟ 
ಮೇಲೂ ಇರುವುದಿಲ್ಲ . ಅದು ಧ್ವಂಸ. ಹುಟ್ಟದ ವಸ್ತುವಿಗೆ ಪ್ರಾಗಭಾವ ಇರುವುದಿಲ್ಲ. 
ನಾಶವಿಲ್ಲದ ವಸ್ತುವಿಗೆ ಧ್ವಂಸ ಇರುವುದಿಲ್ಲ. ಜಗತ್ತಿಗೆ ಕಾರಣವಾದ ಮೂಲದ್ರವ್ಯ ಪ್ರಕೃತಿ. ಆ 
ಪ್ರಕೃತಿಯಿಂದ ಈ ವಿಶ್ವವನ್ನು ಸೃಷ್ಟಿಮಾಡುವವನು ಬ್ರಹ್ಮ. ಇವೆರಡಕ್ಕೂಪ್ರಾ ಗಭಾವ - ಧ್ವಂಸಗಳು 
ಇಲ್ಲ. ಆದ್ದರಿಂದಲೇ ಅವೆರಡಕ್ಕೂ ಉತ್ಪತ್ತಿವಿನಾಶಗಳು ಇಲ್ಲ 


ಹೇತು ಸಾಧ್ಯಗಳನ್ನು ಜೊತೆ ಜೊತೆಯಾಗಿ ಅನೇಕ ಸ್ಥಳಗಳಲ್ಲಿ ನೋಡಿದಷ್ಟು ಅವುಗಳಿಗಿರುವ 
ವ್ಯಾಪ್ತಿಯು ದೃಢವಾಗುತ್ತದೆ. "ಅನಾದಿವಸ್ತುವಿಗೆ ನಾಶವಿಲ್ಲ' ಎಂಬ ಪ್ರಕೃತ ವ್ಯಾ ಪ್ರಿಯು 


ದ ಢವಾಗುವುದಕ್ಕಾಗಿ ಪ್ರಕೃತಿ ಮತ್ತು ಬ್ರಹ್ಮ ಇವೆರಡರಲ್ಲಿ ಅನಾದಿತ್ವವೂ Rd ನಿತ್ಯ ತ್ರವೂ ಇದೆ 


ಎಂದು ಪ್ರತ್ಯೇಕವಾಗಿ ಹೇಗ ಮುಂದಿನ ಶ್ಲೋಕದಲ್ಲೂ ಇದಕ್ಕೆ ಇನ್ನಷ್ಟು 
ಉದಾಹರಣೆಗಳನ್ನು ಕೊಡಲಾಗಿದೆ. 


ಅತ್ರ ವ್ಯಾಪಿಸ್ಲಲಪ್ರದರ್ಶನಾರ್ಥಂ "ನಾಸತೋ ವಿದ್ಯತೇ5ಭಾವ' ಇತ್ಯೇತಾ- 
ವದೇವ ವಾಚ್ಯಮ್‌ । ತಥಾಪಿ ಪ್ರಾಗುಕ್ತದ್ಧಿತೀಯಪ್ರಯೋಗೇ ಕೃಷ್ಣೋ 
ದೃಷ್ಟಾಂತಿತಃ | ತತ್ರ ಸಾಧ್ಯಸಾಧನಾನುಗತಿಸೂಚನಾಯ "ನಾಭಾವೋ ವಿದ್ಯತೇ 
ಸತಃ' ಇತ್ಯಪ್ರಕ್ತಿಃ | ತಥಾ ಚ ದ್ವಿತೀಯಪ್ರಯೋಗೇಶಪಿ ವ್ಯಾಪ್ತಿಃ ಸುದೃಢಾ | 
ಅನುವಾದ - ಈ ಶ್ಲೋಕದಲ್ಲಿವ್ಯಾಪ್ತಿಯನ್ನು ತಿಳಿಸುವ ಉದ್ದೇಶವಾಗಿದ್ದಲ್ಲ "ನಾಸತೋ 
ವಿದ್ಯತೇ ಭಾವಃ' ಎಂದು ಪ್ರಕೃತಿಯ ಉಲ್ಲೇಖ ಮಾತ್ರ ಸಾಕಿತ್ತು. ರೇ ವಿದ್ಯತೇ ಸತಃ 


ಅಧ್ಯಾಯ 2 ಬ 


ಎಂದು ಬ್ರಹ್ಮನ ಉಲ್ಲೇಖ ಬೇಕಿಲ್ಲ. ಏಕೆಂದರೆ, ಬ್ರಹ್ನನು ದೃಷ್ಟಾಂತನಲ್ಲ. ಅವನು (ಶ್ರೀಕೃಷ್ಣ) 
ಪಕ್ಷದಲ್ಲೇ ಸೇರಿರುತ್ತಾನೆ.ಆದರೂ ಬ್ರಹ್ಮನ ಉಲ್ಲೇಖ ಮಾಡಿರುವ ಉದ್ದೇಶ- ಎರಡನೆಯ 
ಅನುಮಾನದಲ್ಲಿ ಶ್ರೀಕೃಷ್ಣನನ್ನು ಜೀವನಿತ್ಯತ್ನಕ್ಕೆ ನಿದರ್ಶನವನ್ನಾಗಿ ಬಳಸಲಾಗಿದೆ. ಅವನಲ್ಲಿ 
(ಬ್ರಹ್ಮನಲ್ಲಿ) ಸಾಧ್ಯ (ನಿತ್ಯತ್ಸ) ಹೇತು(ಅನಾದಿತ್ಸ)ಗಳೆರಡೂ ಇವೆ ಎಂದು ತಿಳಿಸುವುದು. 
ಇದರಿಂದ ಆ ಎರಡನೆಯ ಅನುಮಾನದಲ್ಲೂವ್ಯಾಪ್ತಿಯು ದೃಢವಾದಂತಾಯಿತು. 


ನನ್ನನ್ಯಸ್ಯಾನಾದಿನಿತ್ಯತ್ತೇ ಮಾನಾ (ಭಾವಾತ್‌) ಭಾವ ಇತ್ಯುಕ್ತಮಿತ್ಯತ ಆಹ- 
ಉಭಯೋರಪೀತಿ ॥॥ ಸದಸತೋರನಾದಿನಿತ್ಯಯೋರಂತಸ್ತು - ನಿರ್ಣಯಭೂತ- 
ಪರಂಪರೋಪದೇಶಲಕ್ಷಣಸಂಪ್ರದಾಯಸ್ತು ಇತ್ಯರ್ಥಃ । ತತ್ತ್ವದರ್ಶಿಭಿಃ ದೃಷ್ಟ 
ಇತ್ಯರ್ಥಃ I 
ಅನುವಾದ - ಅನಾದಿ ನಿತ್ಯವಾದ ವಸ್ತು ಇದೆ ಎನ್ನಲು ಏನು ಆಧಾರ 9 ಎನ್ನುವ ಪ್ರಶ್ನೆಗೆ- 
"ಉಭಯೋರಪಿ' ಎಂಬ ಉತ್ತರಾರ್ಧವು ಉತ್ತರವಾಗಿದೆ. ಬ್ರಹ್ಮ ಮತ್ತು ಪ್ರಕೃತಿಗಳು ಅನಾದಿ 
ನಿತ್ಯಗಳು ಎನ್ನುವ ಬಗ್ಗೆ , ಅಂತಸ್ತು ಎ ನಿರ್ಣಯವಾದರೋ, ಅಂದರೆ, ಉಪದೇಶ- 
ಪರಂಪರಾರೂಪವಾದ ಸಂಪ್ರದಾಯವನ್ನು ಜ್ಞಾನಿಗಳು ತಿಳಿದಿದ್ದಾ ರೆ. 
ನರಹರಿತೀರ್ಥಾಸ್ತು ತತ್ತ್ವದರ್ಶಿಭಿರಪೀತ್ಯಪಿಪದಂ ಭಿನ್ಷಕ್ರಮಮುಪೇತ್ಯ 
"ಪ್ರಕೃತಿಃ ಪುರುಷಶ್ಚೈವ ನಿತ್ಯೌ ಕಾಲಶ್ವ ಸತ್ತಮ' (ವಿಷ್ಣು ಪು.) ಇತ್ಯಾಗಮೋ5- 
ತ್ರಾರ್ಥೇ ಮಾನತ್ಹೇನ ಸಮುಚ್ಚೀಯತ ಇತ್ಯಾಹುಃ ॥॥ 16 ॥ 
ಅನುವಾದ - ಶ್ರೀನರಹರಿತೀರ್ಥರು ತಮ್ಮ ಟೀಕೆಯಲ್ಲಿ "ಉಭಯೋರಪಿ' ಎಂಬಲ್ಲಿರುವ 
ಅಪಿ ಶಬ್ದವನ್ನು "ತತ್ತ _ದರ್ಶಿಭಿಃ' ಎಂಬ ಪದದೊಂದಿಗೆ ಜೋಡಿಸಿಕೊಂಡು ಪ್ರಕೃತಿ ಬ್ರಹ್ಮರು 
ನಿತ್ಯರೆನ್ನಲು ತತ್ತ ಎದರ್ಶಿಗಳು ಕಂಡಿರುವ ಸಂಪ್ರ ದಾಯವೂ ಪ್ರಮಾಣ, "ಪ್ರಕೃತಿಃ ಪುರುಷಶ್ಚೈವ 
ನಿತ್ಯೌ ಕಾಲಶ್ಚ ಸತ್ತಮ'' ಎಂಬ ಎಷ್ಟುಪುರಾಣದ ವಾಕ್ಯವೂ ಪ್ರಮಾಣ ಎಂಬ ಅರ್ಥವನ್ನು 
ಹೇಳಿರುತ್ತಾರೆ ॥ 16 ॥1 
ವ್ಯಾಪ್ತವಾದ ವರ್ಣಸಮುದಾಯ ಮತ್ತು 
ಅವ್ಯಾಕೃತಾಕಾಶದಂತೆ ಆತ್ಮನೂ ಅನಾದಿನಿತ್ಯ. 
ಅವಿನಾಶಿ ತು ತದ್ದಿದ್ದಿ ಯೇನ ಸರ್ವಮಿದಂ ತತಮ್‌ | 


0 ಗೀತಾವಿವೃತಿ 


ಅರ್ಥ - ಈ ವಿಶ್ವವೆಲ್ಲವೂ ಯಾವುದರಿಂದ ವ್ಯಾ ಖಸಿದೆಯೋ ಅಂತಹ ಅವ್ಯಾಕೃ ತಾಕಾಶ, 
ಪಂಚಾಶದ್ದರ್ಣಗಳು ಇವೆಲ್ಲವೂ ನಿತ್ಯವಾಗಿವೆ. ವೃದ್ಧಿಹ್ರಾಸಾದಿವಿಕಾರಗಳಿಲ್ಲದ ಇವುಗಳ 
ವಿನಾಶವನ್ನು ಯಾರೂ ಮಾಡಲಾರರು. 


ನನು "ಪ್ರಕೃತಿಃ ಪುರುಷಃ ಕಾಲಃ' ಇತ್ಯಾದಿವಾಕ್ಯಾನಾಂ ಉಪಾಸನಾರ್ಥ- 
ತ್ವಾತ್‌, ಸಂಪ್ರದಾಯಸ್ಯ ಚ ಮೂಲಾನಿಶ್ಚಯಾತ್‌, ಪ್ರಕ್ನ ಕತಿಪುರುಷಯೋಃ 
ಸರೂಪಸ್ಯೆ )ವಾಸಿದ್ದೇಃ ಪುನರನುಮಾನಸ್ಯ ವ್ಯಾಪ್ಯಸಿದ್ದಿರಿತ್ಯಾಶಂಕ್ಕ ಭಗವಾನ್‌, 
ಕಿಮಿದಾನೀಂ ಪ್ರ ೃತ್ಯಾ ದಿಸ್ಪ kaa pi ನಿತ್ಯಂ ಇದಂ ನಿತ್ಯಮಿತಿ 
ಪ್ರತ್ಯೇಕಮುಕ್ತೇನ ಚ । ಯದ್ದೇಶತೋ ಅನಂತಂ ತತ್ತರ್ವಂ ನಿತ್ಯ ಮೇವೇತ್ಯೇವಂ 


ಸಂಗ್ರಾಹಕಸಂಗೃಹೀತಂ ವರ್ಣಾದಿ ಜೀವಾದನ್ಯದಪಿ ಅಸ್ತಿ! ತದ್ವ್ಯಾಪಿಗ್ರ ಹಣಸ್ನಲಂ 
ಭವಿಷ್ಯತೀತ್ಯಾಹ- ಅವಿನಾಶಿತ್ತಿತಿ ॥1 


ಅನುವಾದ - ಹಿಂದೆ ಪ ಪ್ರಕೃತಿಯು ಅನಾದಿ ನಿತ್ಯ ಎನ್ನಲು "ವಿಷ್ಣು ಪುರಾಣ' ಮತ್ತು 
'ಸಂಪ್ರದಾಯದ' ಆಧಾರವನ್ನು ಕೊಡಲಾಯಿತು. ಅವುಗಳಲ್ಲಿ ಪ್ರಕೃತಿಯು ನಿತ್ಯವಲ್ಲದಿದ್ದರೂ 
ಪ್ರಕೃತಿಯನ್ನು ನಿತ್ಯವೆಂದು ಉಪಾಸನೆಮಾಡು' ಎಂದು Ws ಹೇಳುತದೆ. ಇನ್ನು, 
ಸಂಪ ಸ್ರಿದಾಯವು ಯಾರಿಂದ ಆರಂಭವಾಗಿದೆ, ಅದೆಷ್ಟು ಪ್ರಮಾಣ ಎಂದು ನಿರ್ಧರಿಸ 
ಲಾಗದು. ಅಷ್ಟೇ ಅಲ್ಲದೆ ಸಾಂಖ್ಯರು ಹೇಳುವ ಪ್ರಕೃತಿ - ಪುರುಷ ಎಂಬ ತತ್ತ ವದೆ ಎನ್ನಲು 


ಆಧಾರವೂ ಇಲ್ಲ . ಆದ್ದರಿಂದ ಚೇತನರಿಗೆ ನಿತ್ಯತ್ತವನ್ನು ಸಾಧಿಸುವ "ಅನುಮಾನಕ್ಕೆ 
ದೃಷ್ಟಾಂತವಿಲ್ಲದಕಾರಣವ್ಕಾ ಪ್ಲಿಯನ್ನು ನಿಶ್ಚಯ ಮಾಡಲಾಗದು. 


ಈ ಆಕ್ಷೇಪವನ್ನು ನಿರಾಕರಿಸಬೇಕಾದರೆ ಪ್ರಕೃತಿ ಎಂಬ ಒಂದು ತತ್ತ್ವವಿದೆ ಎಂದು ಸಾ ಸಾಧಿ 
ಸಬೇಕಾಗುವುದು . ಅಲ್ಲದೆ, ಇದು ನಿತ್ಯ, ಇದು ನಿತ್ಯ ಎಂದು ವ್ಯಕ್ತಿಶಃ ; ಒಂದೊಂದನ್ನು ಉಲ್ಲೇಖ 
ಮಾಡುವುದೂ ಪ್ರಯಾಸದ ಕೆಲಸ. ಅದಕ್ಕಾಗಿ, ಇಟು ಎಲ್ಲೆಡೆ ವ್ಯಾ ಪಿಸಿದೆಯೋ 
ಅವೆಲ್ಲವೂ ನಿತ್ಯ, ಈ ನಿಯಮವು ಅನ್ನಯಿಸುವ, ಜೀವನಿಗಿಂತ ಭಿನ್ನವಾದ , 'ಏವತ್ತೊಂದ: 
ಅಕ್ಷರಗಳು ನತ್ಯವಾಗಿವೆ. ಅವುಗಳೇ ಪ್ರಕೃತಾನುಮಾನದ ವ್ಯಾಪ್ತಿಯನ್ನು ನಿಶ್ಚೈಸುಫ 
ದೃಷ್ಟಾ ೦ತಗಳಾಗುತ್ತವೆ. ಹೀಗೆಂದು ಮುಂದಿನ ಶ್ಲೋಕದಲ್ಲಿಹೇಳಲಾಗಿದೆ. 


ಯೇನೇದಂ ಸರ್ವಂ ತತಂ ಎಂ ವ್ಯಾಪ್ತಂ ತದಕಾರಾದಿವರ್ಣಜಾತಮ್‌, 
ಅವ್ಯಾಕೃತಾಕಾಶಶ್ಚೇತ್ಯೇವಮಾದಿ ಸರ್ವಂ ಅವಿನಾಶಿ ತು ಎ ನಿತ್ಯಮೇವೇತಿ 
ತುರೇವೇತ್ಯರ್ಥಃ । ಅನಾದಿ ಚೇತ್ಯಪಿ ಗ್ರಾಹ್ಯಮ್‌ । 


ಅಧ್ಯಾಯ 2 81 


ಅನುವಾದ - ಯಾವುದರಿಂದ ಈ ಎಲ್ಲ ಜಗತ್ತು , ತತಂ ಎ ವ್ಯಾಪಿಸಿದೆಯೋ, ತತ್‌ ಎ 
ಅಂತಹ ಅಕಾರಾದಿ ಅಕ್ಷರಸಮೂಹ, ಅವ್ಯಾಕೃತ ಆಕಾಶ ಇವೆಲ್ಲವೂ ಅವಿನಾಶಿ ತು ಎ ನಿತ್ಯವೇ 
ಆಗಿವೆ. 


ಶ್ಲೋಕದಲ್ಲಿ "ತು' ಶಬ್ದಕ್ಕೆ "ಏವ ' ಎಂದು ಅರ್ಥ. ಶ್ಲೋಕದಲ್ಲಿ ಹೇಳಿದಂತೆ ವ್ಯಾಪವಾದುದು 
ನಿತ್ಯ ಮಾತ್ರವಲ್ಲ, "ಅನಾದಿಯೂ' ಆಗಿದೆ ಎಂದು ತಿಳಿಯಬೇಕು. 


ನನು "ಸುಪ್ಯಜಾತೌ ಣಿನಿಸ್ತಾಚ್ಛೀಲ್ಯೇ' (3.2.78) ಇತಿ ಸೂತ್ರೇಣ ಸೋಪ- 

ಸರ್ಗಸ್ಯಾಪಿ ಚ್ಛಾಂದಸತಾಚ್ಛೀಲಿಕಣಿನಿಪ್ರತೃಯಾಂತಾವಿನಾಶಿಶಬ್ದೇನ ಸ್ನಾಭಾವಿಕ- 

ಎನಾಶಾಭಾವೋಕ್ತಾವಪಿ ಶಾಪೇನ ವಾ ಬಲವತ್ಚಯತ್ನಾದಿನಾ ವಾ ವಿನಾಶಃ ಕಿಂ 

ನ ಸ್ಯಾದಿತ್ಯತ ಆಹ- ವಿನಾಶಮಿತಿ ॥। ಅಸ್ಯ - ವ್ಯಾಪ್ತಸ್ಯ ವಸ್ತುನೋ, ವಿನಾಶಂ- 

ಧ್ವಂಸಂ ಕಶ್ಚಿದಪಿ ಕರ್ತುಂ ನಾರ್ಹತಿ | ಕುತ ಇತ್ಯತ ಉಕ್ತಮ್‌- ಅವ್ಯಯಸ್ಯೇತಿ ॥1 

ಹ್ರಾಸಹೀನಸ್ಯೇತೃರ್ಥಃ | ಹ್ರಾಸ ಏವ ನಾಸ್ತಿ ತಾದೃಶಸ್ಯ ನಾಶಂ ನ ಕೋಪಿ 

ಕರ್ತುಮೀಷ್ಟ ಇತಿ ಕಿಮು ವಾಚ್ಕಮಿತ್ಯರ್ಥಃ 117 ॥ 

ಅನುವಾದ - "ಸುಪ್ಯಜಾತೌ ಣಿನಿಃ ತಾಚ್ಛೇಲ್ಯೇ' ಎಂದು ಪಾಣಿನಿಯ ವ್ಯಾಕರಣ ಸೂತ್ರ. 
ಸ್ವಭಾವ ಎಂಬ ಅರ್ಥದಲ್ಲಿಧಾತುಗಳಿಗೆ "ಣಿನಿ' ಎಂಬ ಪ್ರತ್ಯ ಯವು ಬರುತ್ತದೆ ಎಂದು ಅದರ 
ಅರ್ಥ. ಆ ಪ್ರತ್ಯಯ ಬರಬೇಕಾದರೆ ಧಾತುವಿನ ಜೊತೆಯಲ್ಲಿ ಉಪಸರ್ಗಗಳು ಇರಬಾರದು. 
ಪ್ರಕೃತ "ನಶ' ಎಂಬ ಧಾತುವಿನ ಜೊತೆಯಲ್ಲಿ "ಎ' ಎಂಬ ಉಪಸರ್ಗವಿದ್ದರೂ ಗೀತೆಯು 
ವೇದತುಲ್ಕವಾದುದರಿಂದ ಲೌಕಿಕ ಭಾಷಾನಿಯಮವನ್ನು ಮೀರಿ ಅದಕ್ಕೆ "ಣಿನಿ' ಪ್ರತ್ಯಯ ಬಂದು 
'ಅವಿನಾಶಿ' ಎಂಬ ರೂಪವಾಗಿದೆ. ವ್ಯಾಪ್ತವಾದ ತತ್ತ್ವಕ್ಕೆ ಸ್ವಾಭಾವಿಕವಾಗಿ ವಿನಾಶವಿಲ್ಲಎಂದು 
ಅದರ ಅರ್ಥ. ಆದರೂ ಶಾಪದಿಂದಲೋ ಅಥವಾ ಮತ್ತಾರದೋ ಪ್ರಯತ್ನ ವಿಶೇಷದಿಂದಲೋ 
ಅದಕ್ಕೆ ವಿನಾಶ ಏಕೆ ಆಗಬಾರದು ? ಅದಕ್ಕೆ ಉತ್ತರ - "ವಿನಾಶಂ'ಇತ್ಯಾದಿ ಉತ್ತರಾರ್ಧ. 

ಅಸ್ಯ - ವ್ಯಾಪ್ತವಾಗಿರುವ ತತ್ತ್ವಕ್ಕೆ ವಿನಾಶಂ - ಧ್ವಂಸವನ್ನು ಯಾರೂ ಮಾಡಲಾರರು. 

ಏಕೆ ಮಾಡಲಾರರು ? ಅದಕ್ಕುತ್ತರ - "ಅವ್ಯಯಸ್ಯ' ಎಂದು. ಅವ್ಯಯ ಎಂದರೆ ಹ್ರಾಸ 
ಎಲ್ಲದ್ದು. ಯಾವುದಕ್ಕೆ (ವ್ಯಾಪ್ತವಾದ ತತ್ತ್ವಕ್ಕೆ) ಹ್ರಾಸವೇ ಇಲ್ಲವೋ ಅದಕ್ಕೆ ನಾಶವನ್ನು ಯಾರೂ 


ಎ ವರಿ 


ಮಾಡಲಾರರು, ಎನ್ನುವುದನ್ನು ಪ್ರತ್ಯೇಕವಾಗಿ ಹೇಳಲೇಬೇಕಾಗಿಲ್ಲ ॥ 17 ॥ 


ಸ್ರ ಗೀತಾವಿವೃತಿ 


ಜೀವರು ಸರ್ವಗತನಾದ ಪರಮಾತ್ಮನ ಪ್ರತಿಬಿಂಬರು 


ಅಂತವಂತ ಇಮೇ ದೇಹಾ ನಿತ್ಯಸ್ಕೋಕ್ತಾಃ ಶರೀರಿಣಃ | 
ಅನಾಶಿನೋನಪ್ರಮೇಯಸ್ಕ ತಸ್ಮಾದ್ಯುಧ್ಯಸ್ವ ಭಾರತ Il 18 |! 


ಅರ್ಥ - ನಿತ್ಯರಾದ ಜೀವಾತ್ಮರ, ನಾವು ಕಾಣುವ ಈ ಬಾಹ್ಯ ದೇಹಗಳು ನಾಶ 
ವಾಗುವವುಗಳೇ. ಆದರೆ, ಜೀವಾತ್ಮರು ಮಾತ್ರ ನಾಶರಹಿತನಾದ, ಜೋ ಟಟ ಪರಮಾತ್ಮನ 
ಪ್ರತಿಬಿಂಬರು. ಆದ್ದರಿಂದ ಅವರಿಗೆ ಎಂದೂ ನಾಶವಿಲ್ಲ 


“ನನು ರೂಪಂ ರೂಪಂ ಪ್ರತಿರೂಪೋ ಬಭೂವ' (ಕಾಠಕ.2-5-9) ಇತಿ 
ಶ್ರುತೇಃ ಜೀವಃ ಪ್ರತಿಬಿಂಬಃ । ಪ್ರತಿಬಿಂಬಶ್ಚ ಉಪಾಧಿಕೃತಃ, ಪ್ರತಿಮುಖಮಿವ 
ದರ್ಪಣೋಪಾಧಿಕೃತಮ್‌ । ದೇಹ ಏವಾತ್ರ ಜೀವೋಪಾಧಿರ್ನಾನ್ಯೋತಸ್ತಿ ! 
ತಥಾ ಚ “ಜೀವಚೇತನಾ ನ ನಿತ್ಯಾಃ, ನಾಶವದ್ದೇಹೋಪಾಧಿಕತ್ವಾತ್‌, 
ದರ್ಪ್ಷಣೋಪಾಧಿಕಪ್ರತಿಮುಖವತ್‌ । ನಶ್ನರಬಿಂಬೋಪಾಧಿಸನ್ನಿಧಿಕತ್ವಾಶ್‌, 
ನಶ್ಚರಮುಖದರ್ಪಣಸನ್ನಿಧಿಕಪ್ರತಿಮುಖವತ್‌ , ಇತಿ ಪ್ರತಿಪಕ್ಷಗ್ರಸ್ತಮನಾದಿ- 
ನಿತ್ಯತ್ನಾನುಮಾನಮಿತೃತ ಆಹ- ಅಂತವಂತ ಅತಿ ॥ 


ಅನುವಾದ - ಕಾಠಕೋಪನಿಷತ್ತಿನ "ರೂಪಂ ರೂಪಂ ಪ್ರತಿರೂಪೋ ಬಭೂವ' ಎನ್ನುವ 
ಮಂತ್ರವು ಜೀವನು ಪರಮಾತ್ಮನ ಪ್ರತಿಬಿಂಬ ಎಂದು ಹೇಳುತ್ತದೆ. ಪ್ರತಿಬಿಂಬವು ಉಪಾಥಿ 
ಸಾಪೇಕ್ಷವಾದುದು . ನಮ್ಮ ಮುಖದ ಪ್ರತಿಬಿಂಬವು ಕನ್ನಡಿಯನ್ನು ಅಪೇಕ್ಟಿಸುವಂತೆ. ( ಕನ್ನಡಿ 
ಇದ್ದರೆ ತಾನೇ, ನಮ್ಮ ಪ್ರತಿಬಿಂಬ ಮೂಡುವುದು.) ಜೀವನು ಪ್ರತಿಬಿಂಬನಾದರೆ ಈ 
ಜಡದೇಹವೇ ಕನ್ನಡಿಯಂತೆ ಮಾಧ್ಯಮವಾಗಬೇಕು.ಆಗ, ಆ ದೇಹ ನಾಶವಾದರೆ, ಕನ್ನಡಿ 
ಒಡೆದಾಗ ಪ್ರತಿಬಿಂಬ ನಾಶವಾಗುವಂತೆ, ಜೀವನೂ ನಾಶವಾಗಬೇಕು. ಆದ್ದರಿಂದ ಹೀಗೆ 
ಅನುಮಾನ ಮಾಡಬಹುದು- ಜೀವರು ನಾಶವಾಗುತ್ತಾರೆ, ಏಕೆಂದರೆ ನಶ್ಚರವಾದ ದೇಶ 


ಪ್ರಯುಕ್ತ ಪ್ರತಿಬಿಂಬರಾದುದರಿಂದ. ಉದಾ:- ಕನ್ನಡಿಯಿಂದಾಗುವ ನಮ್ಮ ಮುಖರ 
ಪ್ರತಿಬಿಂಬದಂತೆ. 


ಅಷ್ಟೇ ಅಲ್ಲ ಕನ್ನಡಿ ಇದ್ದರೂ ಅದರ ಮುಂದೆ ನಾವು ನಿಂತರೆ ಮಾತ್ರ ನಮ್ಮ ಪ್ರತಿಬಿಂ2 
ಮೂಡುತ್ತದೆ. ನಾವು ದೂರ ಸರಿದರೆ ಪ್ರತಿಬಿಂಬ ಮೂಡುವುದಿಲ್ಲ ಜೀವಾತ್ಮನು ಪರಮಾತ್ಮ 
ಪ್ರತಿಬಿಂಬ. ಪರಮಾತ್ಮನು ಕನ್ನಡಿಯಂತಿರುವ ನಮ್ಮ ದೇಹದ ಮುಂದಿದ್ದರೆ ಮಾತ್ರ ಅವ 
ಪ್ರತಿಬಿಂಬರಾಗಿ ನಾವು ಮೂಡಿಬರಲು ಸಾಧ್ಯ. ಅವನು ಆಚೀಚೆ ಸರಿದರೆ ಪ್ರತಿಬಿಂಬವೂ ಇ 


ಅಧ್ಯಾಯ 2 83 


ಹೀಗೆ ಉಪಾಧಿಗೂ ಬಿಂಬಕ್ಕೂಇರುವ ಸನ್ನಿಧಿ (ಸಾಮೀಪ್ಯ) ನಶ್ಚರವಾದ ಕಾರಣ ಪ್ರತಿಬಿಂಬನಾದ 
ಜೀವನೂ ನಶ್ಚರ. 


ಈ ಎರಡು ಅನುಮಾನಗಳಿಂದ ಜೀವರು ನಿತ್ಯರಲ್ಲವೆಂದು ಸಿದ್ಧವಾಗುವ ಕಾರಣ ಅವರು 
ನಿತ್ಯರಾಗಿದ್ದಾರೆ ಎಂದು ಸಾಧಿಸುವ ಅನುಮಾನವು ತಪ್ಪಾಗಿದೆ. ಇದಕ್ಕೆ ಉತ್ತರ ಅಂತವಂತಃ 
ಎಂಬ ಶ್ಲೋಕ. 


ಎವರಣೆ- ಸತ್ವತಿಪಕ್ಷ - ಒಂದು ಅನುಮಾನಕ್ಕೆ ಮತ್ತೊಂದು ಅನುಮಾನದ ವಿರೋಧ 
ಬಂದರೆ ಸತೃತಿಪಕ್ಟ ದೋಷ. ಜೀವಾತ್ಮರು “ಅನಾದಿಯಾದುದರಿಂದ ನಿತ್ಯರು' ಎನ್ನುವ 
ಅನುಮಾನಕ್ಕೆ “ಜೀವರೆಂಬ ಪ್ರತಿಬಿಂಬಕ್ಕೆ ಕಾರಣವಾದ ದೇಹ ಮತ್ತು ದೇಹ-ಪರಮಾತ್ನರ 
ಸನ್ನಿಧಿಯು ನಶ್ಚರವಾದ ಕಾರಣ ಜೀವರೂ ಅನಿತ್ಯರು' ಎಂಬ ಅನುಮಾನದ ವಿರೋಧವಿದೆ. 
ಆದ್ದರಿಂದ ಸತೃತಿಪಕ್ಚದೋಷ. 

ಏಕವಚನಂ ಬಹುವಚನಾರ್ಥೇ | ಶರೀರಿಣಾಂ ನಿತ್ಯಾನಾಮಿಮೇ: ಪರಿದೃಶ್ಯ- 

ಮಾನಾಃ ಭೌತಿಕಾಃ ದೇಹಾಃ ಅಂತವಂತಃ: ವಿನಾಶಿನಃ ಇತಿ ಯೋಜನಾ | ಇಮ 

ಇತಿ ವಿಶೇಷಣಾದನ್ಯೇ5ಂತಹೀನಾ ಅಪಿ ದೇಹಾಃ ಸಂತೀತಿ ಸೂಚೃತೇ | ತ 

ಏವೋಪಾಧಯೋ ಜೀವಾನಾಂ, ನಾಂತವದ್ಧ್‌ತಿಕದೇಹಾ ಇತಿ ಆದ್ಯಪ್ರತಿಪಕ್ಷೇ 

ಹೇತುರಸಿದ್ಧಃ | ಅತ ಏವ ನಿತ್ಯಸ್ಯೇತಿ ಸಾಧ್ಯೋಕ್ತಿಃ | 'ಜೀವಾಃ ನಿತ್ಯಾಃ, ನಿತ್ಯೋ- 

ಪಾಧಿಕತ್ಹಾತ್‌, ವೃತಿರೇಕೇಣ ಪ್ರತಿಮುಖವತ್‌' ಇತ್ಯುಕ್ತಂ ಭವತಿ । 

ಅನುವಾದ- ನಿತ್ಯಸ್ಯ ಶರೀರಿಣಃ (ಜೀವಾತ್ಮನ) ಎಂಬಲ್ಲಿ ಏಕವಚನವು ಬಹುವಚನಾರ್ಥ 
ದಲ್ಲಿದೆ. "ನಿತ್ಯಾನಾಂ ಶರೀರಿಣಾಂ' (ಜೀವಾತ್ನರ) ಎಂದು ಅರ್ಥ. 


ದೇಹವನ್ನು ಧರಿಸಿರುವ ನಿತ್ಯರಾದ ಜೀವರ, ಇಮೇ = ಕಾಣುವ ಈ ಭೌತಿಕದೇಹಗಳು, 
ಹ 
ಅಂತವಂತಃ ಎ ಕೊನೆಯುಳ್ಳವು, ನಶ್ಚರಗಳಾಗಿವೆ. ಹೀಗೆ ಶ್ಲೋಕದ ಪದಗಳನ್ನು 


ಜೋಡಿಸಿಕೊಳ್ಳಬೇಕು. 


ಇಲ್ಲಿದೇಹಕ್ಕೆ "ಇಮೇ' (ಕಾಣುವ ಈ) ಎಂಬ ವಿಶೇಷಣದಿಂದಾಗಿ, ಈ ದೇಹಗಳು ಮಾತ್ರ 
ನಶ್ಚರ, ನಶ್ಚರವಲ್ಲದ ಇನ್ನೊಂದು ದೇಹವೂ ಇವರಿಗಿದೆ ಎಂದು ಸೂಚಿತವಾಗುತ್ತದೆ. ಅಂತಹ 
ಶಾಶ್ಚತವಾದ ಸ್ವರೂಪದೇಹವೇ ಜೀವರು ಪರಮಾತ್ಚನ ಪ್ರತಿಬಿಂಬರೆನಿಸಲು ಕನ್ನಡಿಯಂತೆ 
ಉಪಾಧಿಯಾಗಿದೆ. ಹೊರತು ಈ ನಶ್ಚರವಾದ ದೇಹವಲ್ಲ ಎಂದು ತಿಳಿಸಿದಂತಾಯಿತು. 
ಇದರಿಂದಾಗಿ "ಜೀವರ ಪ್ರತಿಬಿಂಬಕ್ಕೆ ಕಾರಣವಾದ ದೇಹವೆಂಬ ಉಪಾಧಿಯು 


ಈ ತಿ 
24 ಗೀತಾವಿವೃ 


ಅನಿತ್ಯ ವಾದುದರಿಂದ ಜೀವರು ಅನಿತ್ಯರು' ಎಂದು ಹಿಂದೆ ಹೇಳಿದ ಮೊದಲ 
ಪ್ರ ಪ್ರತಿಪಕ್ಷಾನುಮಾನದ ಹೇತುವು ಅಸಿದ್ದ ಎಂದಂತಾಯಿತು. (ಏಕೆಂದರೆ, ಪ ಶ್ರತಿಬಿಂಬಕ್ಕೆ 
ತಹ 8 ಉಪಾಧಿಯು ಅನಿತ್ಯ ವಲ, ನಿತ್ಯ ) ಇದಕ್ಕಾಗಿಯೇ ಜೀವರನ್ನು "ಶರೀರಿಣಃ' 
ಎಂದಿಷ್ಟೇ ಉಲ್ಲೇಖಿಸದೆ, "ನಿತ್ಯಸ್ಯ' ಎಂದು ವಿಶೇಷಣವನ್ನು ಸೇರಿಸಲಾಗಿದೆ. ಇದರಿಂದ 
ಗೋಡು ಅನುಮಾನವು ಸದ್ಧವಾಗುತ್ತದೆ- "ಜೀವರು ನಿತ್ಯರು, ಏಕೆಂದರೆ, ಅವರ "ಉಪಾಧಿ 
ಯು' ನಿತ್ಯವಾದುದರಿಂದ ' ಅದಕ್ಕೆ ವ್ಯತಿರೇಕ ದೃಷ್ಟಾಂತ- ಕನ್ನ ಡಿಯಲ್ಲಿ ಕಾಣುವ ಪ್ರತಿಬಿಂಬ. 
ಕನ್ನಡಿ ಎಂಬ ಉಪಾಧಿಯು ಅನಿತ್ಯ id ಆಪ್ರ ಪತಿಬಿಂಬವೂ ಅನಿತ್ಯ. ಆದರೆ ಜೀವರ 
ಆ ನಿತ್ಯವಾದುದರಿಂದ ಜೀವರು ನಿತ್ಕರು. 


ಸ್ಯೇತ್ರೆ ೇವೋಕ್ತಾ ಈಶರಸ್ಕಾಫಿ ಪಿ ದೇಹೋರಂತವಾನಿತಿ ಪ್ರಾ ಪ್ರಾಪ್ನೋತೀತ್ಯ ತಃ 
ಹಾ 4 “ಆಜಂ I ದಿತೀಯಹೇತುರಪ್ಯ ಸಿದ್ದ ಅತ್ಯಾ ಹ - ಅನಾಶಿನ 
ಅತಿ ॥॥ ಬಿಂಬೋಪಾಧಿಸ ನಿಧಿನಾಶಕ್ಕ ತನಾಶಹೀನಸ್ಯ ಶರೀರಿಣ ಇತ್ರ ನ್ಹಯಃ I 


"ಜೀವಾಃ ನಿತ್ಯಾಃ, ನಿತ್ಯಬಿಂಬೋಪಾಧಿಸನ್ನಿಧಿಕತ್ತಾತ್‌, ವ್ಯತಿರೇಕೇಣ ಪ್ರ pe 
ವತ್‌' ಇತ್ಯುಕ್ತಂ ಭವತಿ । 


ಜೀವರನ್ನು "ನಿತ್ಯರು' (ನಿತ್ಯಸ್ಯ) ಎಂದಿಷ್ಟೇ ಉಲ್ಲೇಖಿಸಿದ್ದರೆ, ಶ್ಲೋಕದಲ್ಲಿ "ನಿತ್ಯರಾದವರ 
ಶರೀರಕ್ಕೆ ನಾಶವಿದೆ' 'ಎಂದಂತಾಗುತ್ತಿತ್ತು. ಹೀಗೆ ಹೇಳಿದರೆ ಪರಮಾತ್ಮನ ದೇಹಕ್ಕೂ ನಾಶವಿದ 
ಎಂದು ತಿಳಿಯುತ್ತಿತ್ತು. ಅದಕ್ಕಾಗಿ "ಶರೀರಿಣಃ' ಎಂಬ ವಿಶೇಷಣವನ್ನೂ ಸೇರಿಸಲಾಗಿದೆ 
(ಭಿನ್ನವಾದ ಶರೀರವಿರುವ ಜೀವರ ಶರೀರವು ಅನಿತ್ಯ ಎಂದು ಈಗ ಅರ್ಥ. ಪರಮಾತ್ಮನ ದೇಕ 


ಅವನಿಗಿಂತ ಭಿನ್ನವಾಗಿಲ್ಲ, ಹೀಗಾಗಿ ಅದು ಅನಿತ್ಯವಲ್ಲ, ಇದು "ಶರೀರಿಣಃ' ಎಲ 
ವಿಶೇಷಣದಿಂದ ತಿಳಿಯುತ್ತದೆ). 


ಎರಡನೆಯ ಪ್ರತಿಪಕ್ಷಾನುಮಾನದಲ್ಲೂ ಹೇತುವು ಅಸಿದ್ಧವಾಗಿದೆ ಎಂದು - "ಅನಾಶಿನ 
ಎಂಬ ಪದವು ತಿಳಿಸುತ್ತದೆ. "ಬಿಂಬ ಮತ್ತು ಉಪಾಧಿಗಳ ಸನಿ ಧಿನಾಶ ಪ್ರಯುಕ್ತವಾದ ನಾಶವ 
ಇಲ್ಲದ ಜೀವರ ' (ಶರೀರಗಳು ಹ್‌ ಎಂದು ಅನ್ನಯಿಸಿಕೊಳ್ಳಬೇಕು. ಇದರಿಂ 
ಸೂಚಿತವಾದ ಅನುಮಾನ ಹೀಗಿದೆ - "ಪ್ರತಿಬಿಂಬ ಜಾತೇ ಜಿ ಉಪಾಧಿಗೂ ಬಿಂಬನಾ 
ಪರಮಾತ್ಮನಿಗೂ ಇರುವ ಸಂಪರ್ಕಕ್ಕೆ ಎಂದೂ ಚ್ಯುತಿ ಇಲ್ಲದ ಕಾರಣ ಪ್ರ ತಿಬಿಂಬರಾದ ಜೀವರ 
ನಾಶವಿಲ್ಲ. ಇದಕ್ಕೆ ವಿರುದ್ಧವಾದ ಉದಾಹರಣೆ - ಕನ್ನಡಿಯ ಪ್ರತಿಬಿಂಬ. ಅಲ್ಲಿಬಿಂಬವಾ 
ವಸ್ತು ಕನ್ನ. ಡಿಯ ಮುಂದೆ "ಬಂದಾಗ ಮಾತ್ರ ಪ್ರತಿಬಿಂಬ ಮೂಡುತ್ತದೆ . ಅದನ್ನು ಸರಿಸಿದ 
ಪ್ರತಿಬಿಂಬ ನಾಶವಾಗುತ್ತದೆ. ಹೀಗೆ ಅಲ್ಲಿ ಬಿಂಬ- ಉಪಾಧಿಗಳ "ಸನಿ ಧಿಗೆ' ನಾಶವಿ 
ಪ್ರಕೃ ತದಲ್ಲಿಇಲ್ಲ ಇದನ್ನು "ಅನಾಶಿನಃ' ಎಂಬ ವಿಶೇಷಣದಿಂದ ತಿಳಿಸಲಾಗಿದೆ. 


ಅಧ್ಯಾಯ 2 ಸ 


ನನು ಉಪಾಧೇರ್ನಿತೃತ್ತೇಶಪಿ ಪರಿಚ್ಚಿನ್ನಪರಿಮಾಣಸ್ಯೆ ಲವ ವಸ್ತುನೋ 
ಬಿಂಬತ್ತಯೋಗ್ಯತ್ಪಾತ್‌ ಪರಿಚ್ಛಿನ್ನಯೋಶ್ಚ ಬಿಂಬೋಪಾಧ್ಯೋಃ ಸನ್ನಿಧೇಃ ದರ್ಪಣ 
ಮುಖಸನ್ನಿಧೇರಿವ ಕಾದಾಚಿತೃತ್ತನಿಯಮಾತ್‌ ಕಥಂ ತಸ್ಯ ನಿತ್ಯತೇತ್ಯತ ಆಹ- 
ಅಪ್ರಮೇಯಸ್ಯೇತಿ॥ ಪ್ರಮಾ: ಪರಿಮಿತಿಃ, ಅಪರಿಚ್ಚಿನ್ನಸ್ಯೇತೃರ್ಥ*" | ಸರ್ವಗತ- 
ಸ್ಕೇತಿ ಯಾವತ್‌ | ಜೀವೇ ಸರ್ವಗತತಸಾ 'ಭಾವಾದತದ್ದಾವೇ ಸಾಮಾನಾಧಿ- 
ಕರಣ್ಯಂ ಸಾರೂಪ್ಯಂ ಗಮಯತೀತಿ "ಸಿಂಹಶ್ಚೈತ್ರ' ಇತ್ಯಾದೌ ಪ್ರಸಿದ್ದೇಃ, 
ಸರ್ವಗತೇಶ್ದರಸರೂಪಸ್ಯೇತ್ಯರ್ಥಃ । ತತ್ಛತಿಬಿಂಬಸ್ಯೇತಿ Ne ಸರ್ವ- 
ಗತೇಶ್ದರಪ್ರತಿಬಿಂಬಸ್ಕ ಕಥಂ ಬಿಂಬೋಪಾಧಿಸನ್ನಿಧಿನಾಶೇನ ನಾಶಃ ಸ್ಯಾದಿತಿ 
ಭಾವಃ । 
ಅನುವಾದ- ಜೀವರು ಪ್ರತಿಬಿಂಬರೆನಿಸಲು ಕಾರಣವಾದ ಸ ಸ್ವರೂಪದೇಹವೆಂಬ ಉಪಾಧಿ 
ಯು ನಿತ್ಯವಾಗಲಿ. ಆದರೆ, ಬಿಂಬನಾದ ಪರಮಾತ್ಮನಿಗೂ ಚಾ 1 ಇರುವ ಸನ್ನಿಧಿಯು 
ಇತತ ied: ಅದು ನಿತ್ಯವಾಗಿರಲು ಸಾಧ್ಯವಿಲ್ಲ ಏಕೆಂದರೆ, ಪರಿಮಿತವಾದ ವಸ್ತು 
ಪ್ರತಿಬಿಂಬಿತವಾಗಲು ಸಾಧ್ಯ. ಆಯಾಸ (ಎಲ್ಲೆಡೆ ವ್ಯಾಪಿಸಿರುವ ವಸ್ತು) ಹೇಗೆ ತಾನೇ 
ಪ್ರತಿಬಿಂಬಿತವಾದೀತು ? ಪರಿಮಿತ ವಸ್ತುವಿಗೆ ಚಲನೆ ಇದ್ದೇ ಇರುತ್ತದೆ. ಆ ವಸ್ತು ಚಲಿಸಿದಾಗ 
ಬಿಂಬ ಮತ್ತು ಉಪಾಧಿಗಳ ಸನ್ನಿ ಧಿಯು ನಾಶವಾಗಲೇಬೇಕು. ಮುಖಮತ್ತು ಕನ್ನ. ಡಿಯಸನಿ ಧಿ 
ಯಂತೆ. ಹೀಗಿರುವಾಗ ಪ್ರ ಕ ತ ಬಿಂಬೋಪಾಧಿಸನ್ನಿ ಧಿಯು ನಿತ್ಯ ವಾಗುವುದು ಹೇಗೆ ? ಇದಕ್ಕೆ 
ಗೀತೆಯ ಉತ್ತರ "ಅಪ್ರ ಮೇಯಸ್ಕ ' ಎಂದು. 


ಪ್ರಮಾ' ಎಂದರೆ ಪರಿಮಿತಿ. ಅಪ್ರಮೇಯ ಎಂದರೆ ಪರಿಮಿತಿ ಇಲ್ಲದ ಎಂದರ್ಥ. 
ಅರ್ಥಾತ್‌ ಎಲ್ಲೆಡೆ ವ್ಯಾಪ್ತವಾದುದು. "ಜೀವಾತ್ಮನಲ್ಲಿ ಈ ವಿಶೇಷಣ ಇಲ್ಲ ಅವನು ಅಣು, 
ಸರ್ವಗತನಲ್ಲ, "ಎರಡಕ್ಕೆ ಅಭೇದವು ಇಲ್ಲವಾದಾಗ ಒಂದೇ ವಿಭಕ್ಕ ೦ತವಾದ ಪದವನ್ನು 
ಪ್ರಯೋಗಿಸಿದರೆ ಸಾದೃಶ್ಯ ಎಂಬ ಅರ್ಥವನ್ನು ಹೇಳಬೇಕು' ಇದು ಭಾಷಾ ನಿಯಮ. 
"ದೇವದತ್ತನು ಸಿಂಹ ' Wud ಸಿಂಹಕ್ಕೂ ದೇವದತ್ತನಿಗೂ ಅಭೇದವು ಇಲ್ಲವಾದುದರಿಂದ 
"ಸಿಂಹ' ಎಂದರೆ "ಸಿಂಹದಂತೆ ಪರಾಕ್ರಮವುಳ್ಳವನು' ಎಂದು ಅರ್ಥ. ಅದರಂತೆ "ಅಣುವಾದ 
ಜೀವನು ಅಪ್ರಮೇಯ (ವ್ಯಾಪ್ರ)' ಎಂದರೆ ಅಪ್ರಮೇಯನಾದ (ಸರ್ವಗತನಾದ) ಪರಮಾತ್ಮನ 
ಸದೃಶ ಎಂದರ್ಥ. "ಸದೃಶ ' ಎಂದರೆ ಪ್ರತಿಬಿಂಬ. ಹೀಗೆ ಸರ್ವತ್ರ ವ್ಯಾಪ್ತನಾದವನು ಪರಮಾತ್ಮ. 
ಅಂತಹವನ ಪ್ರತಿಬಿಂಬ ಜೀವ. ಹೀಗಿದ್ದ ಮೇಲೆ ಬಿಂಬ-ಉಪಾಧಿಗಳ ಸನ್ನಿ ಧಿಗೆ ನಾಶವೇ ಇಲ್ಲ. 
ಸನ್ನಿಧಿನಾಶದಿಂದ ಪ್ರತಿಬಿಂಬದ ನಾಶವಾಗಲು ಸಾಧ್ಯವಿಲ್ಲ ಎಂದು ಶ್ಲೋಕದ ಭಾವಾರ್ಥ. 


ಅಪ್ರಮಾ - ಅಪರಿಮಿತಿಃ ಕ.ಗ. 


86 ಗೀತಾವಿವೃ. 


ನಚ ಸರ್ವಗತಸ್ಯ ಪ್ರತಿಬಿಂಬಾಯೋಗಃ | ತತಾರೂಪ್ಯಸ್ಥೆ , ಪವ ಪ್ರತಿಬಿಂಬತಾ- 
ಶಬ್ದಾರ್ಥತ್ವಾತ್‌ | ತದಾಹ ಸೂತ್ರಕಾರಃ - "ತಾಯಾವದಾತೃಭಾವಿತ್ಯಾಚ್ಚ ನ 


ದೋಷಸ್ತದ್ದರ್ಶನಾತ್‌ ಈ' (2-3-30) ಇತಿ । 


ಅನುವಾದ- ಪರಮಾತ್ಮನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನ ಪ್ರತಿಬಿಂಃ 
ಮೂಡುವುದಾದರೂ ಹೇಗೆ ? ಈ ಪ್ರಶ್ನೆಗೆ ಉತ್ತರ- ಪ್ರಕೃತ ಪ್ರತಿಬಿಂಬವೆಂದರೆ ಕನ್ನಡಿಯೇ 
ಕಾಣುವಂತೆ ಅಲ್ಲ ಜೀವನಲ್ಲಿರುವ ಪರಮಾತ್ಮನ ಸಾದೃಶ್ಯವೇ ಪ್ರತಿಬಿಂಬತ್ವ. ಪರಮಾತ್ಮನ 
ಸರ್ವಗತನಾದರೂ ಅವನ ಅಲ್ಪಸಾದೃಶ್ಯ ಜೀವನಲ್ಲಿಇದೆ. ಇದೇ ಪ್ರತಿಬಿಂಬ ಶಬ್ದಾರ್ಥ. 


ಜೀವೋಪಾಧಿಯು ನಿತ್ಯವೆಂದು ಸೂತ್ರಕಾರರೂ "ಯಾವದಾತ್ಸಭಾವಿತ್ನಾತ್‌ ಚಿ 
ದೋಷಃ ತದ್ದರ್ಶನಾತ್‌' (2.3.30) ಎಂಬ ಸೂತ್ರದಲ್ಲಿ ಹೇಳಿದ್ದಾರೆ. 


ವಿವರಣೆ - 'ಯಾವದಾತ್ಮಭಾವಿತ್ವಾಚ್ಚ ನ ದೋಷಸ್ತದ್ದರ್ಶನಾತ್‌' (2-3-30) ಜೀವ: 
ಪ್ರತಿಬಿಂಬತ್ತಕ್ಕೆ [ಕಾರಣವಾದ ಸ್ವರೂಪ-ಉಪಾಧಿಯು ಆತ್ಮ "ಇರುವವರೆಗೂ ಇರುತ್ತದೆ. ಅದ 
ಆತ್ಮನಂತೆಯೇ ನಿತ್ಯವಾಗಿದೆ. "ನಿತ್ಯಃ ಪರೋ ನಿತ್ಯೋ ಜೀವಃ' ಎಂಬ ಶ್ರುತಿಯು (ತದ್ದರ್ಶನಾತ್‌ 


ಜೀವಾತ್ಮನು ನಿತ್ಯ ಎನ್ನುವ ಹ ಸಾ ನಿತ್ಯವೆಂದು ತಿಳಿಸುತ್ತದೆ. ಇದು ಸೂತ್ರಃ 
ಭಾವಾರ್ಥ. 


ಉಪಸಂಹರತಿ - ತಸ್ಥಾದಿತಿ ॥ ಬಿಂಬೋಪಾಧಿತತ್ತನ್ನಿಧೀನಾಂ ನಾಶಾ- 
ಭಾವೇನ ತನ್ನಾಶಪ ಸ್ರಿಯುಕ್ತನಾಶಸ್ಯ ಜೀವಚೇತನೇ ಅನಾಶಂಕ್ಕ ತ್ತೇನ ಪ್ರತಿಪಕ್ಷಾ- 
ನುತ್ಮಾನಾತ್‌ “ನ ತ್ತೇವಾಹಮ್‌' ಇತ್ಯತ್ರೋಕ್ತಾನಾದಿತ್ಥಾನುಮಾನೇನ ಜೀವಸ್ಯ 
ನಿತ್ಯ ತಾತ್‌, ಜೀರ್ಣದೇಹಹಾನೇಲ£ ಸಮೀಚೀನದೇಹಾಂತರಲಾಭರೂಪ- 
ಪ್ರತಿನಧಿನಾ ಸ ಸಮಾಧಾನಸಂಭವಾತ್‌, ಬಂಧುದೇಹಸರ್ಶನದರ್ಶನಾದ್ಯಭಾವ- 


ನಿಮಿತ್ತಶೋಕಸ್ಯ ಚ ಪರಮಪುಮರ್ಥಹೇತ್ಮಭಿಮಾನತ್ಕಾ ಗೇನ SEI 
ಶಕ ತ್ಪಾತ್‌, ಭಗವತೂಜಾರ್ಥರ, ಹೇ ಭಾರತ, ಯುದ್ಧ ಸ್ನೇತಿ । 


ಅನುವಾದ- ಇದುವರೆಗೆ ಹೇಳಿದ ವಿಷಯವನ್ನು “ತಸ್ಮಾದ್‌ ಯುದ್ಧೃ ಸ್ವಭಾರತ' ಎಂದ 
ಕೊನೆಯ ಪಾದದಲ್ಲಿಉಪಸಂಹಾರ ಮಾಡಲಾಗಿದೆ. ಜೀವನು ಪ್ರತಿಬಿಂಬ, ಪರಮಾತ್ಮ ಬಿಂಓ 
ಅವನು ಸರ್ವಗತ. ಆದ್ದರಿಂದ ಬಿಂಬಕ್ಕಾಗಲೀ, ಉಪಾಧಿಗಾಗಲೀ, ಅವೆರಡರ ಸನ್ನಿಧಿಗಾಗಲ 
ನಾಶವಿಲ್ಲ ಅವುಗಳ ho ಪ್ರಯುಕವಾಗಿ ಜೀವನಿಗೂ ನಾಶವಾಗಲಿ ಎಂಬ ಸಂಶಯ 
ಆಸದವಿಲ್ಲ ಇದರಿಂದಾಗಿ, ಜೀವನು ನಿತ್ಯ ಎಂದು ಸಾಧಿಸುವ ಹಿಂದಿನ ಅನುಮಾನ 


ಅಧ್ಯಾಯ 2 87 


'ಪ್ರತಿಪಕ್ಷ'ವಿಲ್ಲ, ಹೀಗೆ "ನ ತ್ಲೇವಾಹಂ' ಎಂಬ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಅನುಮಾನದಿಂದ 
ಜೀವನು ನಿತ್ಯನೆಂದು ಸಿದ್ಧವಾಗುತ್ತದೆ. ಆದ್ದರಿಂದ ಜೀವನಾಶಕ್ಕಾಗಿ ದುಃಖ ಸಲ್ಲದು. ಇನ್ನು, 
ದೇಹನಾಶವಾದರೂ ಅದರ ಪ್ರತಿನಿಧಿಯಾಗಿ ಮತ್ತೊಂದು ಹೊಸ ದೇಹ ಬರುತ್ತದೆ. ಮತ್ತೆ, 
ಬಂಧುಗಳ ದೇಹದ ದರ್ಶನ, ಸಂಪರ್ಕಗಳಿಂದಾಗುವ ಸುಖವು ಇಲ್ಲದಾಗುತ್ತದೆ ಎನ್ನು ವ 
ವ್ಯಥೆಯನ್ನು ಬಂಧುಗಳಲ್ಲಿ ಅಭಿಮಾನ ತ್ಯಾಗ ಮಾಡಿ ಕಳೆದುಕೊಳ್ಳಬೇಕು. ಹೀಗೆ ದುಃಖಕ್ಕೆ 
ಕಾರಣವೇ ಇಲ್ಲವಾದ್ದರಿಂದ (ತಸ್ಮಾತ್‌ ) ಎಲ್ಫೆ ಭರತವಂಶಜನೆ, ಪರಮಾತ್ಮನ ಆರಾಧನೆ 
ಎಂದು ತಿಳಿದು ಯುದ್ಧಮಾಡು. 


ನನ್ನೇತದಯುಕ್ತಮ್‌ | ಜೀವೇಶ್ಚರಯೋಃ ನಿತೃತ್ವಾವಿಶೇಷಾತ್‌, ಕುತ ಈಶ್ವರಸ್ಯ 
ಪೂಜ್ಯತೇತ್ಯತೋ ವಾ ಜೀವಾದ್ದರೇರ್ವಿಶೇಷಂ ವಕ್ತುಮವಿನಾತಶಿ ತ್ಲಿತ್ಯಾದಿ ಶ್ಲೋಕ- 
ದ್ವಯಂ ಪ್ರವೃತ್ತಮ್‌ । ತಥಾಹಿ - ಯೇನ ಭಗವತಾ ಇದಂ - ಜಗತ್‌ ಕಾಲಃ 
ಗುಣಜಾತಂ ದೇಶಶ್ಚ ತತಂ - ವ್ಯಾಪ್ತಮ್‌ । ಕಾಲತೋ ಗುಣತೋ ದೇಶತಶ್ಚ 
ಯದ್ದಿಷ್ಲಾ ಖ್ಯಂ ಬ್ರಹ್ಮತತಿಮತ್‌ ತದ್ದಿಷ್ಟ್ವಾಖ್ಯಂ ಬ್ರಹ್ಮಾವಿನಾಶಿ | ತುರ್ವಿಶೇಷೇ | 
"ಅನಿತ್ಯತ್ವಂ ದೇಹಹಾನಿರ್ದುಃಖಪ್ರಾಪ್ತಿರಪೂರ್ಣತಾ ! 
ನಾಶಶ್ಚತುರ್ವಿಧಃ ಪ್ರೋಕ್ತಃ ತದಭಾವೋ ಹರೇಃ ಸದಾ । 
ಇತ್ಯುಕ್ತದಿಶಾ ಚತುರ್ವಿಧನಾಶಹೀನಮಿತಿ ವಿದ್ಧಿ ಎ ಜಾನೀಹೀತ್ಯರ್ಥಃ । ವಿನಾಶ- 
ಮಿತ್ಯಾದಿಪ್ರಾಗದ್ಹ್ಯಾಖ್ಯೇಯಮ್‌ | 
ವರ್ಣಾಕಾಶಾದೇರ್ದೇಶಕಾಲಾಭ್ಯಾಂ ವ್ಯಾಪ್ತತ್ನೇತಪಿ ನ ಗುಣತಃ ಸಾಶಸ್ತಿ। ಜೀವಸ್ಯ 
ಕಾಲತಸ್ಪತತ್ಪೇಪಿ ನ ದೇಶಗುಣಾಭ್ಯಾಂ ತತಿರಸ್ತೀತಿ ಹರೇಸ್ತತತ್ನೇ ವಿಶೇಷಃ ॥1 17 ॥ 
ಇ ಎ 
ಅನುವಾದ- "ಪರಮಾತ್ಮನ ಆರಾಧನಾರೂಪವಾಗಿ ಯುದ್ಧಮಾಡು' ಎಂಬ ಶ್ರೀಕೃಷ್ಣನ 
ಉಪದೇಶ ಸರಿಯಲ್ಲ . ನಾವೂ ನಿತ್ಯರು ; ಪರಮಾತ್ಮನೂ ನಿತ್ಯ . ನಮಗೂ ದೇವರಿಗೂ 
ವಿಶೇಷವೇನಿಲ್ಲ. ಅವನ ಆರಾಧನೆಯ ಅಗತ್ಯವೇನು? 
ಈ ಪ್ರಶ್ನೆಗೆ ಉತ್ತರವಾಗಿ ದೇವರಲ್ಲಿ ನಮಗಿಂತ ವಿಶಿಷ್ಟತೆ ಇದೆ ಎಂದು ಹೇಳಲು "ಅವಿನಾಶಿ 
ತು ತದ್ದಿದ್ದಿ ' ಎಂಬ ಹಿಂದಿನ (17,18) ಎರಡು ಶ್ಲೋಕಗಳಿವೆ, ಎಂದೂ ಈ ಎರಡು ಶ್ಲೋಕಗಳ 
ಅಭಿಪ್ರಾಯವನ್ನು ತಿಳಿಯಬಹುದು . ಅದರ ಭಾವ ಹೀಗೆ- 


ಶ್ಲೋಕ 17 - ಯಾವ ಪರಮಾತ್ಮನಿಂದ ಇದಂ ಎ ಈ ಜಗತ್ತು, ಕಾಲ, ಗುಣಗಳು ಮತ್ತು 


88 ಗೀತಾವಿವೃತಿ 


ದೇಶವು . ತತಂ ಎ ವ್ಯಾಪ್ತವಾಗಿವೆಯೋ, ಅಂದರೆ, ಕಾಲ, ಗುಣ, ದೇಶಗಳ ಮಿತಿಯನ್ನು ಮೀರಿ 
ಯಾವುದು ಇದೆಯೋ, ಅಂತಹ ವಿಷ್ಣುವು, ಅವಿನಾಶಿ ಎ ನಾಶವಿಲ್ಲದವನು. 


"ಅವಿನಾಶಿತು' ಎಂಬಲ್ಲಿರುವ “ತು' ಶಬ್ದವು ವಿಷ್ಣುವಿಗೆ ಇರುವ ಅವಿನಾಶವು ನಮಗಿಂತಲೂ 
ವಿಶಿಷ್ಟವಾದುದು ಎಂದು ತಿಳಿಸುತ್ತದೆ. ಅಂತಹ ವಿಶೇಷವೇನೆಂದರೆ- "ಸ್ವರೂಪನಾಶ, ದೇಹನಾಶ, 
ದುಃಖಪ್ರಾಪ್ತಿ, ಅಪೂರ್ಣತೆ ಹೀಗೆ ನಾಶವು ನಾಲ್ಕುವಿಧವಾಗಿದೆ. ಈ ನಾಲ್ಕೂವಿಧದ ನಾಶವು 


ಶ್ರೀಹರಿಗೆ ಇಲ್ಲ (ಜೀವನಿಗೆ ಮೂರು ವಿಧದ ನಾಶ ಇದೆ)'. ಹೀಗೆ ಪರಮಾತ್ಮನಿಗೆ ನಾಲ್ಕುವಿಧದ 
ನಾಶವೂ ಇಲ್ಲವೆಂದು, ವಿದ್ಧಿ - ತಿಳಿ. 


ಇದು "ಅವಿನಾಶಿ ತು ತದ್ದಿ ದ್ದಿ' ಎಂಬ ಒಂದು ಪಾದದ ಅರ್ಥ. ಉಳಿದಂತೆ ಹಿಂದೆ ಹೇಳಿದ 
ಅರ್ಥವನ್ನೇ ಪರಮಾತ್ಮನಿಗೂ ಅನ್ನಯಿಸಿಕೊಳ್ಳಬೇಕು. 


ಐವತ್ತೊಂದು ಅಕ್ಷರಗಳು, ಆಕಾಶ ಇವುಗಳಿಗೆ ದೇಶದ ವ್ಯಾಪ್ತಿ, ಕಾಲದ ವ್ಯಾಪ್ತಿ ಬ ಇದ್ದರೂ, 
ಗುಣತಃ ವ್ಯಾಪ್ತಿ ಇಲ್ಲ. ಅವುಗಳು ಗುಣಗಳಿಂದ ಪೂರ್ಣಗಳಲ್ಲ, 'ಜೀವಾತ್ಮರು ಕಾಲತಃ ವ್ಯಾಪ್ತರು 
(ನಿತ್ಯರು). ಆದರೂ ದೇಶತಃ, ಗುಣತಃ, ವ್ಯಾಪ್ತಿ ಅವರಿಗಿಲ್ಲ. ಆದರೆ, ಶ್ರೀಹರಿಗೆ ದೇಶ, ಕಾಲ, 
ಗುಣ ಈ ಮೂರರ ವ್ಯಾಪ್ತಿಯೂಇದೆ. ಇದು ವ್ಯಾಪ್ತಿಯ ಬಗ್ಗೆ ಭಗವಂತನಿಗಿರುವ ವಿಶೇಷ. 
1117 || 
ಅಸೆ 


ಅಸ್ತೀವಂ ಹರೇಃ ಸರ್ವಪ್ರಕಾರೇಣ ವಿನಾಶಾಭಾವಃ । ತಾವತಾ 


ಜೀವಾದವಿನಾಶವಿಷಯೇ ಕೋ ಹರೇರ್ವಿಶೇಷ ಇತ್ಯತ ಆಹ- ಅಂತವಂತ 
ಇತಿ ॥। ಶರೀರಿಣಾಂ- ಶೀರ್ಯಮಾಣದೇಹವತಾಂ ಸಂಸಾರಿಣಾಮಿತಿ ಯಾವತ್‌, 
ಸ್ಹರೂಪತೋ ನಿತ್ಯಾನಾಂ ಜೀವಾನಾಮಿಮೇ ದೇಹಾಃ ಅಂತವಂತೋ- ವಿನಾಶ- 
ವಂತೋ, ಜನಿಮಂತಶ್ಚೇತೃಪಿ ಗ್ರಾಹ್ಯಮ್‌ । ಸಂಸಾರಿದೇಹಾ ಆದ್ಯಂತವಂತ 
ಇತ್ಯುಕ್ತ್ಯಾ ಮುಕ್ತದೇಹೋ ನೈವಮಿತಿ ಲಾಭಾತ್‌ ಮುಕ್ಕಿ ಶಶ್ದರಸ್ಯ ಹರೇಃ ಕೈಮುತ್ಯ- 
ಸಿದ್ದೋ ನಿತ್ಯದೇಹಃ । ಏವಂ ಚೋತ್ಪತ್ತಿವಿನಾಶವದ್ದೇಹವತಾಂ ಚ ದುಃಖ- 
ಪ್ರಾಪ್ತಿರವರ್ಜನೀಯೈವ | ಗುಣತೋsಪೂರ್ಣತಾ ವ್ಯಕ್ಕ ವೇತಿ । 


ಅನುವಾದ - ಶ್ರೀಹರಿಗೆ ಯಾವ ವಿಧದ ವಿನಾಶವೂ ಇಲ್ಲ ಇದು ಅವನೇ 
"ಎಶೇಷ'ವಾಗಿರಲಿ. ಆದರೆ, ಸ್ಮರೂಪತಃ ನಾಶಾಭಾವದಲ್ಲಿ ಜೀವರಿಗಿಂತಲು 
ಶ್ರೀಹರಿಯಲ್ಲರುವ ಹಚ್ಚಿನ ವಿಶೇಷವೇನು ? ಅದಕ್ಕೆ "ಅಂತವಂತಃ' ಎಂದು ಗೀತೆಯ ಉತ್ತರ 


ಶರೀರಿಣಾಂ - ನಾಶವಾಗುವ ದೇಹವಿರುವ ಅರ್ಥಾತ್‌ ಸಂಸಾರಿ ಜೀವರ, ಅವರ 


ಅಧ್ಯಾಯ 2 89 


ಸ್ವರೂಪತಃ ನಿತ್ಯರಾದರೂ, ಅವರ ಈ ದೇಹಗಳು ಅಂತವಂತಃ - ವಿನಾಶವುಳ್ಳವುಗಳು. ಅಷ್ಟೇ 
ಅಲ್ಲ, ಆ ದೇಹಗಳಿಗೆ ಉತ್ಪತ್ತಿಯೂ ಇದೆ. 

ಸಂಸಾರಿಗಳ ದೇಹಕ್ಕೆ ಉತ್ಪತ್ತಿ ನಾಶಗಳಿವೆ ಎಂದುದರಿಂದ ಮುಕ್ತರ ದೇಹವು ಹೀಗಲ್ಲಎಂದು 
ತಿಳಿಯುತ್ತದೆ. ಮುಕ್ತರ ದೇಹವೇ ಹಾಗಿಲ್ಲದ ಮೇಲೆ ನಿತ್ಯಮುಕ್ತನಾದ ಪರಮಾತ್ಮನ ದೇಹಕ್ಕೆ 
ನಾಶವಿಲ್ಲವೆಂದು ಹೇಳಲೇಬೇಕಿಲ್ಲ, 

ಹೀಗೆ ಹುಟ್ಟು - ನಾಶವುಳ್ಳ ದೇಹವಿರುವುದರಿಂದಲೇ ಜೀವರಿಗೆ ದುಃಖಪ್ರಾಪ್ತಿಯು 
ಅನಿವಾರ್ಯ. ಜೀವರು ಗುಣಗಳಿಂದ ಪೂರ್ಣರಲ್ಲ ಎನ್ನುವುದಂತೂ ಸ್ಪಷ್ಟವೇ. ಇದೇ 
ಜೀವರಿಗಿಂತ ಶ್ರೀಹರಿಯಲ್ಲಿರುವ ವಿಶೇಷ. 


ಸರೂಪತೋ  ನಿತೃತ್ತೇಕಪಿ ತ್ರಿವಿಧನಾಶವತ್ನಾಜ್ಞೀವಸ್ಯ ತತೋ 
ಹರೇಶ್ಚತುರ್ವಿಧನಾಶಹೀನಸ್ಯಾಸ್ತಿ ಮಹಾನ್ಹಿಶೇಷ ಇತಿ ತತ್ಪೂಜಾಕಾರ್ಯೇತ್ಯುಪ- 
ಸಂಹರತಿ- ಅನಾಶಿನ ಆತಿ ॥ ತಸ್ಮಾಜ್ಜೀವೇಭ್ಯೋ`5ತಿಶಯವತ್ವಾತ್‌ , ಅನಾಶಿನಃ- 
ಚತುರ್ವಿಧನಾಶಹೀನಸ್ಯ , ಅಪ್ರಮೇಯಸ್ಯ: ದೇಶಕಾಲಗುಣಾಪರಿಚ್ಚಿ ನಸ್ಯ ಹರೇಃ 
ಪೂಜಾರ್ಥಂ ಯುಧ್ಯಸ್ನೇತಿ । 


ಅನುವಾದ- ಪರಮಾತ್ಸನಂತೆ ಜೀವರೂ ಸ್ವರೂಪತಃ ನಿತ್ಯರಾದರೂ ಜೀವರಿಗೆ ದೇಹನಾಶ, 
ದುಃಖಪ್ರಾಪ್ತಿ, ಅಪೂರ್ಣತೆ ಎಂಬ ಮೂರು ವಿಧದ ವಿನಾಶಗಳೂ ಇವೆ. ಶ್ರೀಹರಿಗೆ ನಾಲ್ಕೂವಿಧದ 
ವಿನಾಶವಿಲ್ಲ. ಹೀಗೆ ಅವನಲ್ಲಿ ಅತಿ ಹೆಚ್ಚಿನ ವೈಶಿಷ್ಟ್ಯವಿರುವುದರಿಂದ ಅವನ ಆರಾಧನಾ 
ಭಾವನೆಯಿಂದ ಯುದ್ಧವನ್ನು ಮಾಡಬೇಕು. ಹೀಗೆಂದು "ಅನಾಶಿನೋತಪ್ರಮೇಯಸ್ಯ' ಎಂಬ 
ಉತ್ತರಾರ್ಧದಿಂದ ಶ್ರೀಕೃಷ್ಣಉಪಸಂಹಾರ ಮಾಡಿದ್ದಾನೆ. 
ತಸ್ಮಾತ್‌ - ಜೀವರಿಗಿಂತ ಶ್ರೇಷ್ಠನಾದುದರಿಂದ, ಅನಾಶಿನಃ ಎ ನಾಲ್ಕೂವಿಧದ ನಾಶವಿಲ್ಲದ, 
ಅಪ್ರಮೇಯಸ್ಯ - ದೇಶ, ಕಾಲ, ಗುಣಗಳ ಪರಿಮಿತಿ ಇಲ್ಲದ ಶ್ರೀಹರಿಯ ಆರಾಧನೆಗಾಗಿ 
ಯುದ್ಧಮಾಡು. ಇದು ಉತ್ತರಾರ್ಧದ ಅರ್ಥ. 
ಕಿಂಚ ನ ಕೇವಲಂ ಸರ್ವಪ್ರಕಾರೇಣಾವಿನಾಶಿತ್ವಾತ್‌ ತತ್ಪೂಜಾ ಕಾರ್ಯೆತಿ | ಕಿಂತು 
ಸರ್ವಥಾ ಏವ ಅವಿನಾಶಿತ್ಥಾತ್‌ ಸ ಏವ ಸ್ಥತಂತ್ರಃ 1 ತತಶ್ಚ ತದಧೀನತ್ಹಾನುಕ್ತೇಃ 
ಯುದ್ದಾದಿಸ್ಮಕರ್ಮಣಾರಾಧಿತಶ್ಚ ಮೋಕ್ಷಂ ದದಾತೀತೃತಸ್ತತ್ಸೂಜಾ ಕಾರ್ಯೇತಿ 
ಭಾವೇನ ಚೋಕ್ತಮನಾಶಿನೋರ5ಪ್ರಮೇಯಸ್ಯೇತಿ ॥ 18 ॥ 


l. ಅತಿಶಯತ್ವಾತ್‌. ಇತಿ ಕಶ್ಚಿತ್‌ 


a ಗೀತಾವಿವೃತಿ 


ಅನುವಾದ- ಶ್ರೀಹರಿಗೆ ಯಾವ ರೀತಿಯಿಂದಲೂ ವಿನಾಶವಿಲ್ಲದ ಕಾರಣದಿಂದಷ್ಟೇ ಅವನ 
ಆರಾಧನೆಯನ್ನು ಮಾಡಬೇಕಾದುದಲ್ಲ ಹೊರತಾಗಿ, ಸರ್ವಹಾ ನಾಶವಿಲ್ಲದ ಕಾರಣದಿಂದ 
ಅವನೇ ಸ್ವತಂತ್ರನು. ಆದ್ದರಿಂದಲೇ ಮೋಕ್ಷವೂ ಅವನ ಅಧೀನದಲ್ಲಿದೆ. ಯುದ್ಧವಂಬ, ನಿನಗೆ 
ವಿಹಿತವಾದ, ಕರ್ಮದಿಂದ ಅವನನ್ನು ಆರಾಧಿಸಿದರೆ ಅವನು ಮೋಕ್ಟವನ್ನು ಕರುಣಿಸುತ್ತಾನೆ. 
ಈ ಕಾರಣದಿಂದಲೂ ಸ್ವಕರ್ಮದಿಂದ ಅವನ ಆರಾಧನೆಯನ್ನು ನಡೆಸಬೇಕು. ಈ ವಿಶೇಷವನ್ನು 
ತಿಳಿಸುವುದಕ್ಕಾಗಿಯೂ "ಅನಾಶಿನೋತಪ್ರಮೇಯಸ್ಯ' ಎಂಬ ಪದಗಳಿವೆ. ॥। 18 ॥1 


ಜೀವನು ಸ್ವತಂತ್ರನಾಗಿ ಇನ್ನೊಬ್ಬನನ್ನು ಕೊಲ್ಲಲಾರ 
೩ಬ ಯಿ A. 
ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೇ ಹತಮ್‌ ।ಟ 
ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೇ Il 19 Wl 


ಅರ್ಥ- ಯಾರು ಇನೊ ಿಬ್ಬನನ್ನು ಕೊಲ್ಲಲು ತಾನೇ ಸ್ವತಂತ್ರ ನೆಂದೂ ಆತ್ಮಕ್ಕೆಸ ಸಾವಿದೆ ಎಂದೂ 
ಬಗೆದು ತಾನು ಕೊಲ್ಲುತ್ತೇನೆ, ಅವನು ಸಾಯುತ್ತಾನೆ" ಎಂದು ತಿಳಿಯುವನೋ ಅಂತಹ 
ಇಬ್ಬರೂ, ಅಂದರೆ ತನಗೆ ಕೊಲ್ಲುವ ಸ್ವಾತಂತ್ರ ವಿದೆ ಎಂದು ತಿಳಿಯುವವನೂ, ಜೀವನು 
ಸಾಯುತ್ತಾನೆ ಎಂದು ತಿಳಿಯುವವನೂ. ಭ್ರಾಂತರು . ಏಕೆಂದರೆ ಇವನು ಸ್ವತಂತ್ರ ಹಾಗಿ 
ಕೊಲ್ಲುವವನೂ ಅಲ್ಲ; ಅವನು ಸ್ವರೂಪತಃ ಸಾಯುವವನೂ ಅಲ್ಲ 


ನನು ಯದುಕ್ತಂ ಜೀವಚ್ಛಿತನ್ಯಸ್ಯ ನಿತ್ಯತ್ಸಂ, ಯಚ್ಚೋಕ್ತಂ ಸರ್ವಥೈಕ- 
ಪ್ರಕಾರೇಣಾವಿನಾಶಿತ್ವಾತ್‌ ಈಶ್ವರಃ ಸ್ವತಂತ್ರಃ, ಅನಿಚ್ಚಯಾ ದೇಹನಾಶಾತ್‌, 
ತನ್ನಿಮಿತ್ತದುಚುವತ್ತಾಚ ಕ ಜೀವಃ ಪರತಂತ್ರ ಇತಿ, ತಜ್ಜೀವ- ನಿತ್ಯ ತ್ರಹಾರತಂತ್ರ ನ 


ಯುಕ್ಷೇ । "ಹಂತಾರಯಮಸ್ಕ', "ಹತಶ್ಚಾಯಮಿ' ತಿ ಹನನಾದಿಕ್ರಿಯಾಯಾಃ, 
ಜೀವೇ ತತ್ರ ಸ್ವಾತಂತ್ರ ಸ್ಯ ಚ ಪ್ರತೀತೇರಿತ್ಯತ ಆಹ- ಯ ಅತಿ ॥ 


ಅನುವಾದ - ಹಿಂದಿನ ಶ್ಲೋಕದಲ್ಲಿ ಜೀವಚ್ಛೆತನ್ಯವು ನಿತ್ಯವೆನ್ನಲಾಗಿದೆ. ಅದರಂತೆ, ಸರ್ವಥ್‌ 

ನಾಶವಿಲ್ಲದ ಕಾರಣ ಪರಮಾತ್ಮನು ಸ್ವತಂತ್ರ, ತನ್ನ ಇಚ್ಛೆಗೆ ಏರುದವಾ! 
ಆ 

ದೇಹನಾಶವಾಗುವುದರಿಂದ ಹಾಗೂ ದುಃಖ ಬರುವುದರಿಂದಲೂ ಜೀವನು ಪರತಂತ್ರ ಎಂದು 
ಹೇಳಲಾಗಿದೆ. ಜೀವರ ಈ ನಿತ್ಯತ್ವ ಪಾರತಂತ್ರ ಎರಡೂ ಸರಿಯಲ್ಲ, "ಇವನು ಕೊಲ್ಲುತ್ತಾನೆ 
ಅವನು ಸತ್ತ' ಎಂದು ನಮಗೆಲ್ಲರಿಗೂ ಅನುಭವವಿರುವ ಕಾರಣ ಜೀವರಿಗೆ ನಾಶವೂ 
ನಾಶಕ್ರಿಯೆಯಲ್ಲಿ ಸ್ವಾತಂತ್ರ್ಯವೂ ಇದೆ ಎಂದೇ ಹೇಳಬೇಕಾಗುತ್ತದೆ. ಆದ್ದರಿಂ 
ನಿತ್ಯತ್ವ-ಪಾರತಂತ್ರ , ಎರಡೂ ಸರಿಯಲ್ಲಎನ್ನುವ ಆಕೇಪಕ್ಲೆ ಉತ್ತರ "ಯ ಏನಂವೇತ್ತಿ' ಎಂ! 

ವ ರೆ ೧ ದ SN ದನ ಣ್‌ 
ಶ್ಲೋಕ. 


ಅಧ್ಯಾಯ 2 91 


$=: ಪುಮಾನ್‌, ಏನಂ: ಜೀವಂ, ಹಂತಾರಂ- ಜೀವಾಂತರಸ್ಯ 
ಸ್ವಾತಂತ್ರ್ಯೇಣ ಘಾತಕಂ ವೇತ್ತಿ, ಯಶ್ಚ ಏನಂ, ಕೇನಚಿತ್ಲಾತಂತ್ರೇಣ ಹತಂ 
ಮನ್ಯತೇ, ತಾವುಭೌ: ಜೀವಸ್ಯಾನಿತ್ಯತ್ತಜ್ಞಾನೀ, ಹನನಾದಿಕ್ರಿಯಾಯಾಂ 


ಜೀವಸ್ಥಾತಂತ್ರ ಜ್ಞಾನೀ ಚೇತ್ಯುಭೌ ನ ವಿಜಾನೀತಃ । ಜೀವನಿತ್ಯತ್ತಭಗವತ್‌ 
ಸ್ವಾತಂತ್ರಾ | ಜ್ಞಾನಿನೌ ಭ್ರಾಂತಾವಿತಿ ಯಾವತ್‌ । 


ಅನುವಾದ - ಯಃ - ಯಾರು, ಏನಂ - ಈ ಜೀವನನ್ನು, ಹಂತಾರಂ - ಯಾರ ಅಧೀನಕ್ಕೂ 
ಒಳಪಡದೆ ಮತ್ತೊಬ್ಬನನ್ನು ಕೊಲ್ಲುತ್ತಾನೆ ಎಂದು ತಿಳಿಯುತ್ತಾನೋ, ಅದರಂತೆ, ಯಾರು, ಈ 
ಜೀವನನ್ನು ಮತ್ತೊಬ್ಬರಿಂದ ಸ್ವತಂತ್ರವಾಗಿ ಸಾಯಿಸಲ್ಪಟ್ಟವನನ್ನಾಗಿ ತಿಳಿಯುವನೋ, 
ತಾವುಭೌ: ಜೀವನಿಗೆ ವಿನಾಶವನ್ನು ತಿಳಿಯುವ ಮತ್ತು ನಾಶಕ್ರಿಯೆಯಲ್ಲಿ ಜೀವನಿಗೆ 
ಅಪರಾಧೀನತೆಯನ್ನು ತಿಳಿಯುವ ಈ ಇಬ್ಬರೂ ಸರಿಯಾದ ತಿಳುವಳಿಕೆವುಳ್ಳವರಲ್ಲ, ಜೀವನಿಗೆ 
ನಿತ್ಯತ್ತವನ್ನೂ ಭಗವಂತನಿಗೆ ಸ್ಥಾತಂತ್ರ ವನ್ನೂ ತಿಳಿಯದವರು ಭ್ರಾಂತರು, ಎಂದು ಒಟ್ಟು 
ತಾತರ್ಯ. | 


ಕುತೋ ಬಾಧಕಾದ್‌ ಭ್ರಾಂತಿತ್ತಕಲ್ಲನೇತ್ಯತ ಆಹ- ನಾಯಮಿತಿ ॥ ಬಿಂಬನಿತ್ಯ- 
ತ್ಹೋಪಾಧಿನಿತ್ಯತ್ತಬಿಂಬೋಪಾಧಿಸನ್ನಿಧಿನಿತ್ಯತ್ನಾನಾದಿತ್ಶರೂಪೋಕ್ತಹೇತುಭ್ಯೋ 
ನಾಯಂ ಹಂತಿ ಜೀವಮ್‌ | ನ ಹನ್ಯತೇ ಚ ಜೀವಃ । ಪ್ರತಿಬಿಂಬತ್ವಾದೇವ 
ಹೇತೋರ್ನ ಸ್ಪತಂತ್ರಃ ಸನ್‌ ಕಶ್ಚನ ಹಂತೀತ್ಯರ್ಥಃ । ಅತೋ ಬಾಧಕಾದ್‌ 
ಭ್ರಾಂತಿತ್ವಮಿತಿ ಭಾವಃ । 


ಅನುವಾದ - ಯಾವ ಕಾರಣದಿಂದಾಗಿ ಅಂತಹವರು ಭ್ರಾಂತರು ೧ ಅದಕ್ಕುತ್ತರ "ನಾಯಂ 
ಹಂತಿ' ಎಂಬ ಉತ್ತರಾರ್ಧ. 


ಬಿಂಬವೂ ನಿತ್ಯ, ಉಪಾಧಿಯೂ ನಿತ್ಯ, ಅವೆರಡರ ಸಾನ್ನಿಧ್ಯವೂ ಸದಾಕಾಲ ಇದೆ. ಈ 
ಕಾರಣಗಳಿಂದ ಯಾವನೂ ಜೀವನನ್ನು ಕೊಲ್ಲಲಾರ, ಜೀವನು ಸಾಯಲೂ ಆರ. ಜೀವನು 
ಪ್ರತಿಬಿಂಬನಾದುದರಿಂದಲೇ ಬಿಂಬನಾದ ಪರಮಾತ್ಮನ ಪ್ರೇರಣೆ ಇಲ್ಲದೆ ತಾನೇ ತಾನಾಗಿ 
ಕೊಲ್ಲಲೂ ಸಾಧ್ಯವಿಲ್ಲ. ಹೀಗೆ ಅನಿತ್ಯತೆಗೆ , ಸ್ವಾತಂತ್ರ ಕ್ಕೆ ಬಾಧಕವಿರುವುದರಿಂದ ಹಾಗೆ 
ತಿಳಿಯುವವರಿಬ್ಬರೂ ಭ್ರಾಂತರೆನ್ನ ಬೇಕಾಗುತ್ತದೆ. 


l. ಬಿಂಬಸನ್ನಿಧಿ 


92 ಗೀತಾವಿವೃತಿ 


ಅತ್ರ ಹನನಕ್ತಿಯಾ ಜೀವಕ್ರಿ ಯಾಂತರೋಪಲಕ್ಟಣಮ್‌ | ಸರ್ವತ್ರ ತಸ್ಕಾ- 
ಸ್ವಾತಂತ್ರಾ ದಿತಿ 1 ಏನಮೀಶರಂ ಜೀವಚೇತನಸ್ಯ ಹಂತಾರಂ ಯೋ ಮನ್ಯ ತೇ 
ಸೋಪಿ ಣೆ ಅತ ಏವ । ಚೇತನಹನನಸ್ಕೆ (ಶರೇಣಾಕರಣಾದಿತ್ಯ ಪಿ ಯೋಜನಾ 
ತಾತರ್ಯೋಕ್ತಾ 11 19 1 


ಅನುವಾದ - ಈ ಶ್ಲೋಕದಲ್ಲಿ ಕೊಲ್ಲುವ ಕ್ರಿಯೆಯನ್ನು ಮಾತ್ರ ಹೇಳಲಾಗಿದೆ. ಇದರಂತೆ 
ಎಲ್ಲ ಕ್ರಿ ಯೆಗಳನ್ನೂ ತಿಳಿಯಬೇಕು. ಏಕೆಂದರೆ, ಎಲ್ಲಕ್ರಿ ಯೆಗಳಲ್ಲೂ ಜೀವರು ಅಸ್ಪತಂತ್ರ ರು. 


ಇನ್ನೊಂದು ಅರ್ಥವನ್ನು ಆಚಾರ್ಯರು ತಾತ್ತರ್ಯದಲ್ಲಿ ಹೇಳಿರುತ್ತಾರೆ - ಏನಂ 
ಪರಮಾತ್ಮನನ್ನು , ಜೀವ ಚೇತನನ ಸಂಹಾರಕಾರಕ ಎಂದು ಯಾರು ತಿಳಿಯುವರೋ ಅವರೂ 
ಭ್ರಾ 0ತರೇ, ಏಕೆಂದರೆ ಚೇತನರ ನಾಶವನ್ನು ಪರಮಾತ್ಮನೂ ಮಾಡುವುದಿಲ್ಲ, 


ಜೀವಸ್ಥರೂಪಕ್ಕೆ ಹುಟ್ಟು - ಸಾವುಗಳಿಲ್ಲ 


ನ ಜಾಯತೇ ಮ್ರಿಯತೇ ವಾ ಕದಾಚಿ- 
ನ್ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ 1 
ಅಜೋ ನಿತ್ಯಃ ಶಾಶ್ವತೋನಯಂ ಪುರಾಣೋ 
ನ ಹನ್ಯತೇ ಹನ್ಯಮಾನೇ ಶರೀರೇ 11 20 I 


ಅನುವಾದ - ಈ ಜೀವನು ಸ್ವರೂಪತಃ ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ, ಆದರೂ 
ಪರಮಾತ್ಮನ ಜ್ಞಾನದಂತೆ ಯಾವ ವ್ಯತ್ಯಾಸವೂ ಇಲ್ಲದೆ ಅಚಿಂತ್ಯಶಕ್ತಿಯಿಂದ ಅವನು ಹುಟ್ಟುವವನು 
ಅಲ್ಲ, ಒಂದು ದೇಹವನ್ನು ತೊರೆದು ಮತ್ತೊಂದು ದೇಹವನ್ನು ಹೊಂದುವ ಕಾರಣದಿಂದ, 
ಹ್ಹ ಸಾವುಗಳೂ ಅವನಿಗಿವೆ (ಪುರಾಣಃ). ಅವನು ಹುಟ್ಟಿಲ್ಲದ, ಸಾವೂ 


ಇಲ್ಲದ, ಎಂದೂ ಯಾವ ವ್ಯತ್ಯಾಸವೂ ಇಲ್ಲದ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ. ಈ ದೇಹವು 
ನಾಶವಾದರೂ ಅವನಿಗೆ ಮಾತ್ರ ನಾಶವಿಲ್ಲ, 


ಅಥವಾ, ಈ ಪರಮಪುರುಷನಾದ ಪರಮಾತ್ಮನು ದೇಹದಿಂದಲೂ ಹುಟ್ಟುವುದಿಲ್ಲ; 
ಸಾಯುವುದೂ ಇಲ್ಲ ಅವನ ರಾಮಕೃಷ್ಣಾದಿರೂಪಗಳು ಮೊದಲೇ ಇದ್ದು ಕಾಲಕಾಲಗಳಲ್ಲಿಆ 


ರೂಪಗಳಿಂದ ಅವನು ಕಾಣಿಸಿಕೊಳ್ಳುತ್ತಾನೆ. ಅವನಿಗೆ ಜೀವನಂತೆ ದೇಹ ಪ್ರಾಪ್ತಿ, 
ದೇಹವಿಯೋಗಗಳು ಇಲ್ಲ | 


ಜೀವನಿಗೂ ಪರಮಾತ್ಮನಂತೆ ಹುಟ್ಟುಸಾವುಗಳಿಲ್ಲ ಆದರೂ ಅವನ ಇಚ್ಛೆಗೆ ಎರುದ್ದವಾಗ 
ದೇಹಗಳು ಬಂದು ಟಾ! ಅವನು ಸದಾ ಪರತಂತ್ರ. ಟು 


ಅಧ್ಯಾಯ 2 93 


ದೇಹನಾಶವಾದಾಗ ಜೀವನಿಗೆ ನಾಶವಿಲ್ಲ ಇದು ಭಗವದ್ಗೀತೆ ಉದಾಹರಿಸಿರುವ 
ಕಾಠಕೋಪನಿಷತ್ತಿನ ಮಂತ್ರ. 
ಯದುಕ್ತಂ ಜೀವೇಶರಯೋಃ ಉತ್ಪತ್ರಿನಾಶರಾಹಿತ್ಯಮ್‌, ಈತಶ್ನರಸ್ಯ 
ದೇಹತೋಇಪಿ ಉತ್ತತ್ಯಭಾವೇನ ಸ್ವಾತಂತ್ರ 50: ಜೀವಸ್ಯ ಸರೂಪತೋ ಜನ್ಮಾದಿ- 
ಶೂನ್ಯಸ್ಯಾಪಿ ದೇಹೋತ್ಪತ್ಕಾದಿನಾತಸ್ಪಾತಂತ್ರ್ಯಂ, ತೇಷ್ಟರ್ಥೇಷು ಪ್ರಮಾಣತ್ಹೇನ 
ಮಂತ್ರವರ್ಣಮುದಾಹರತಿ - ನ ಜಾಯತ ಅತಿ ॥ 


ಅನುವಾದ- ಹಿಂದಿನ ಶ್ಲೋಕಗಳಲ್ಲಿ- ಜೀವ ಮತ್ತು ಪರಮಾತ್ಮರಿಗೆ ಹುಟ್ಟು ಸಾವುಗಳಿಲ್ಲ. 
ಅವರಿಬ್ಬರಲ್ಲಿ ಪರಮಾತ್ಮನಿಗೆ ಹೊಸ ಹೊಸ ದೇಹಗಳ ಸಂಬಂಧ ಬರುವುದಿಲ್ಲವಾದುದರಿಂದ 
ದೇಹತಃ ಉತ್ಪತ್ತಿಯೂ ಅವನಿಗಿಲ್ಲ. ಅದರಿಂದಾಗಿಯೇ ಅವನು ಸ್ವತಂತ್ರ. ಆದರೆ, ಜೀವನಿಗೆ 
ಸ್ಟ ರೂಪತಃ ಉತತ್ತಿನಾಶ ಇಲ್ಲವಾದರೂ ಅವನ ಇಚ್ಛೆಗೆ ವಿರುದ್ಧವಾಗಿ ಒಂದು ದೇಹ ನಾಶವಾಗಿ 
ಮತ್ತೊಂದು ದೇಹವು ಬರುವುದರಿಂದ ಅವನು ಅಸ್ವತಂತ್ರ - ಈ ವಿಷಯಗಳನ್ನು 
ಹೇಳಲಾಯಿತು. ಈ ಬಗ್ಗೆ ಆಧಾರವಾಗಿ ಭಗವದ್ಗೀತೆಯಲ್ಲಿಕಾಠಕ ಉಪನಿಷತ್ತಿನ ಮಂತ್ರವನ್ನು "ನ 
ಜಾಯತೇ'ಎಂದು ಉಲ್ಲೇಖಿಸಲಾಗಿದೆ. 

ತಥಾ ಹಿ, ಜೀವವಿಷಯೇ ತಾವದಿಯಂ ಯೋಜನಾ । ಅಯಂ ಇಜೀವಃ 


ಸರೂಪೇಣ ನ ಜಾಯತೇ ನ ಮ್ರಿಯತೇ - ನ ನಶ್ಯತಿ ಚ 1! ವಾ ಶಬ್ದಶ್ಚ- 
ಶಬ್ದಾರ್ಥಃ । ಅಗ್ರೇತನನಇಗೋತತ್ರಾನುಕರ್ಷಃ | 


ಜೀವೋ ನ ಜಾಯತೇ ಚೇತ್ರರ್ಹಿ ಯಥೇಶ್ವರಜ್ಜಾನಂ ವೃದ್ಧಿಹ್ರಾಸ- 

ವಿವರ್ಜಿತಂ ಭೂತ್ತೆ ಪವ ಕದಾಚಿದಚಿಂತ್ಯಶಕ್ಕಾ ಭೂತಮಿವ ವ್ಯವಹಾರಾವ- 

ಲಂಬನಂ ಭವತಿ, “ತದೈಕ್ಚತ' (ಛಾಂ. 6-2-3) ಇತ್ಯಾದಿಶ್ರುತೇಃ, ತಥಾ 

ಜೀವೇಅಪಿ ಕಿಂ ಜನನವ್ಯವಹಾರಸ್ತನ್ನಿಮಿತ್ತ ಇತ್ಯತೋ ನೇತ್ಯುಚ್ಛತೇ । ಅಯಂ 

ಜೀವಃ ಸ್ವರೂಪೇಣ ಭೂತ್ವಾ ಕಯಾಚಿದ್ದಿವಕ್ನಯಾ ಈಶ್ನರಜ್ಞಾನವದ್ಧವಿತಾ ನ 

ಭವತಿ । 

ಅನುವಾದ- ಈ ಶ್ಲೋಕವನ್ನು ಜೀವನಿಗೂ ಪರಮಾತ್ಮನಿಗೂ ಅನ್ನಯಿಸಬಹುದು. ಜೀವನಿಗೆ 
ಅನ್ನಯಿಸುವ ಕ್ರಮ ಹೀಗೆ - ಅಯಂ ಎ ಈ ಜೀವನು, ಸ್ಥರೂಪತಃ ಹುಟ್ಟುವುದಿಲ್ಲ ನ 
ಮ್ರಿಯತೇ: ಸಾಯುವುದೂ ಇಲ್ಲ, 


94 ಗೀತಾವಿವೃತಿ 


ಶ್ಲೋಕದಲ್ಲಿರುವ "ವಾ' ಎಂಬ ಶಬ್ದಕ್ಕೆ 'ಚ' ಶಬ್ದದ " ಸಮುಚ್ಚಯಾರ್ಥ'ವನ್ನು ಮಾಡಬೇಕು. 


"ನಾಯಂ' ಎಂಬಲ್ಲಿರುವ ನ ಶಬ್ದವನ್ನು ಮ್ರಿ ಯತೇ ಎಂಬ ಹಿಂದಿನ ಶಬ್ದ! ` ದೊಂದಿಗೆ ಅನ್ವ ಯಿಸಿ 
ಕೊಳ್ಳಬೇಕು.. 


ಜೀವನು ಹುಟ್ಟುವುದಿಲ್ಲ ಸಾಯುವುದೂ ಇಲ್ಲವೆಂದಾದಲ್ಲಿ "ಅವನು ಹುಟ್ಟುತ್ತಾನೆ, 
ಸಾಯುತ್ತಾನೆ ' ಎಂಬ ವ್ಯವಹಾರಗಳು ಹೇಗೆ ? ಪರಮಾತ್ಮನ ಜ್ಞ ಜಾನದಂತೆಯೋ ? ಪರಮಾತ್ಮನ 
ಜ್ಞಾನಕ್ಕೆ ಉತ್ಪತ್ತಿನಾಶಗಳು ಇಲ್ಲ, ಆದರೂ 'ತದೈಕ್ಚತ ' "ಅವನಿಗೆ ಜ್ಞಾನ ಬಂತು' ಎಂದು 
ಉಪನಿಷತ್ತು ಹೇಳುತ್ತದೆ. ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದಾಗಿ ' ಜ್ಞಾನಹುಟ್ಟಿತು' ಎಂಬ 
ವ್ಯ ವಹಾರವನ್ನೂ ಮಾಡಲಾಗುತ್ತದೆ. ಹಾಗೆ ಜೀವನಿಗೂ ಅಚಿಂತ್ಯ ಶಕ್ತಿ ಏನಾದರೂ "ಇದೆಯೇ? 
ಈ ಜಿಜ್ಞಾಸೆಗೆ - "ಭೂತ್ವಾ ಭವಿತಾ ನ ಭೂಯಃ' ಎಂದು ಈರ ಸಂಸ ಈ ಜೀವನು ಎಲ್ಲಾ 
ವಿಧದಿಂದಲೂ ಮೊದಲು ಇದ್ದು ಯಾವುದೋ ಸಾಮಥ್ಯ - ವಿಶೇಷದಿಂದಾಗಿ, ಈಶ್ವರನ 


ಜ್ಞಾನದಂತೆ, 'ಹುಟ್ಟುವನು' ಎಂಬ ವ್ಯವಹಾರಕ್ಕೆ ಆಸ್ಪದನಾಗುವವನಲ್ಲ, (ಅವನಿಗೆ ಮೊದಲು 
ಇಲ್ಲದ ಹೊಸ ಹೊಸ ದೇಹಗಳ ಸಕ ಹುಟ್ಟು. 


ಕುತೋ “ನ ಜಾಯತೇ ನ ಮ್ರಿಯತೇ ವೇತಿ ಸರೂಪೋತ್ಪತ್ತಿವಿನಾಶಾಭಾವೋ 
ಜೀವಸ್ಯೇ'ತ್ಯತ ಉಕ್ತಮ್‌- ಅಜೋ ನಿತ್ಯಃ ಶಾಶ್ಚತ ಇತಿ ॥ ಸ್ವರೂಪೋತ್ಪತ್ತಿ- 
ವಿನಾಶಶೂನ್ಯ ಸದೈಕರೂಪಭಗವತ್‌ ಸ್ಪರೂಪತ್ನಾದಿತ್ಯರ್ಥಃ 1! ಅತದ್ದಾವೇ 
ಸಾಮಾನಾಧಿಕರಣ್ಯಸ್ಯ ಸಾರೂಪ್ಯಗಮಕತ್ವಾತ್‌, ಅಜನಿತ್ಯಪದಾಭ್ಯಾಂ 


ಬಿಂಬೋತ್ಪತ್ತಿವಿನಾಶಾಭಾವಃ, ಶಾಶ್ಚತಪದೇನ ಬಿಂಬೋಪಾಧಿಸನ್ನಿಧಿಜನ್ಮ- 
ನಾಶಾಭಾವಶ್ಚ ಹೇತುರುಕ್ತೋ ಭವತಿ । 


ಅನುವಾದ - "ನ ಜಾಯತೇ ನ ಮ್ರಿಯತೇ' ಎಂದಂತೆ ಜೀವನ ಸ್ವರೂಪಕ್ಕೆ ಉತ್ಪಶ್ತಿ 
ವಿನಾಶಗಳು ಇಲ್ಲದಿರಲು ಕಾರಣವೇನು 9 ಅದಕ್ಕೆ ಉತ್ತರ- "ಅಜೋ ನಿತ್ಯಃ ;ಶಾಶತಃ' ಎಂದು. 


ಅದರ ಅರ್ಥ - ಸ್ವರೂಪತಃ ಉತ್ಪತ್ತಿ, ವಿನಾಶರಹಿತನಾಗಿ ಸ ಸದಾಕಾಲ ಒಂದೇ ರೀತಿಯಾಗಿರುವ 
ಪರಮಾತ್ಮನ ಪ ್ರತಿಬಿಂಬನಾಗಿದ್ದಾನೆ. ಜೀವ- ಎಂದು. 


ಇಲ್ಲಿ"ಅಜ' ಎಂದರೆ ಜನಿ ಇಲ್ಲದ ಪರಮಾತ್ಮನ ಸದ್ಭಶ ಎಂದು ಅರ್ಥ. ಎರಡು ಶಬ್ದಗಳಿಗ 
ಸಮಾನ ವಿಭಕ್ತಿ ಇದ್ದಾಗ ಅಭೇದವಿರಬೇಕು. ಉದಾ:- "ಸುಂದರಃ ರಾಮಃ'. ಅಭೇದವ 
ಇಲ್ಲದಾದಾಗ ಸದೃಶ ಎಂದು ಅರ್ಥ ಮಾಡಬೇಕು. ಉದಾ - "ಸಿಂಹೋ ದೇವದತ್ತ: 
ಸಿಂಹನೆಂದರೆ ಸಿಂಹದಂತೆ ಎಂದರ್ಥ. ಪ್ರಕೃತದಲ್ಲೂಅಜಃ ಮುಂತಾದ ಪದಗಳಿಗೆ "ಅಜನಾರ 
ಪರಮಾತ್ಮನಿಗೆ ಸದೃಶ' ಎಂದು ಮುಂತಾಗಿ ಅರ್ಥ. 


ಅಧ್ಯಾಯ 2 ಭ್ರ 


ಇಲ್ಲಿ'ಅಜ' ಪದದಿಂದ ಬಿಂಬನಾದ ಪರಮಾತ್ಮನಿಗೆ ಉತ್ಪತ್ತಿ ಇಲ್ಲವೆಂದೂ, ನಿತ್ಯ ಪದದಿಂದ 
ನಾಶವಿಲ್ಲವೆಂದೂ, ಶಾಶ್ಚತಪದದಿಂದ ಯಾವ ಬದಲಾವಣೆಗಳೂ ಇಲ್ಲವೆಂದೂ ತಿಳಿಯುತ್ತದೆ. 
ಹೀಗೆ ಬಿಂಬಕ್ಕೆ ಉತ್ಪತ್ತಿ ಇಲ್ಲದ ಕಾರಣ ಬಿಂಬದ ಉತ್ಪತ್ತಿಯಿಂದಾಗಿ ಪ್ರತಿಬಿಂಬನಾದ ಜೀವನಿಗೆ 
ಉತ್ಪತ್ತಿ ಇಲ್ಲಎಂದು ತಿಳಿಯುತ್ತದೆ. ನಾಶರಹಿತ ಎಂದುದರಿಂದ ಬಿಂಬನಾಶ ಪ್ರಯುಕ್ತವಾಗಿ 
ನಾಶವಿಲ್ಲವೆಂದೂ ಶಾಶ್ಚತ ಎಂದುದರಿಂದ ಸನ್ನಿಧಿನಾಶಪ್ರಯುಕ್ತವಾಗಿ ನಾಶವಿಲ್ಲವೆಂದೂ 
ತಿಳಿಯುತ್ತದೆ. 


ಈಶ್ವರಜ್ಞಾನವದ್ಧೂತ್ವಾ ಭವಿತಾಪಿ ಚೇನ್ನ ಜೀವಃ, ತರ್ಹಿ ಕಿಂ ನಿಮಿತ್ತೋ 
ಜನನವ್ಯವಹಾರೋ ಜೀವೇ ಇತ್ಯತ ಉಕ್ತಮ್‌ - ಪುರಾಣ ಇತಿ ॥ ಪುರಾಣಿ ಎ 
ದೇಹಾನ್‌, ಅಣತಿ - ಅಣ ಪಣ ಗತೌ, ಗಚ್ಛತಿ- ದೇಹಾದ್ದೇಹಾಂತರಂ 
ಪ್ರಾಪ್ನೋತೀತಿ ದೇಹಯೋಗನಿಮಿತ್ತ ಇತ್ಯ ರ್ಥಃ | ಏವಂ ತರ್ಹಿ ಉಪಾಧಿ- 
ಭೂತದೇಹನಾಶಾತ್‌ ನಾಶಃ ಸ ಸ್ಯಾದಿತ್ಯತ ಚೇ ನ ಹನ್ಯತ ಅತಿ ॥ "ಅಂತವಂತ 
ಇಮೇ ದೇಹಾ' ಅತ್ತತ್ರೋಕ್ಷದಿಶಾ ನಿತ್ಯೋಪಾಧೇರನ್ಯಸ್ಥ ಭಾವಾತ್‌, 
ಏತಚ್ಛರೀರನಾಶೇಠಪಿ ನ ಜೀವನಾಶ ಅತಿ ಭಾವಃ | 


ಅನುವಾದ - ಜೀವನಿಗೆ ಈಶ್ವರನ ಜ್ಞಾನದಂತೆ ಅಚಿಂತ್ಯಶಕ್ತಿಯಿಂದಾಗಿ ಭೂತ್ವಾ ಭವನ 
ಇಲ್ಲವೆಂದಾದರೆ "ಅವನು ಹುಟ್ಟುತ್ತಾನೆ' ಎನ್ನುವವ್ಯ ವಹಾರ ಹೇಗೆ? ಅದಕ್ಕೆ ಉತ್ತರ- ಆಜ! 
ಎಂದು . ಪುರಾಣಿ ಎ ಅನೇಕ ದೇಹಗಳನ್ನು ಕುರಿತು, ಅಣತಿ ಎ ಹೋಗುತಾನೆ, ಹೀಗೆ ಜೀವ 
"ಪುರಾಣ' ಎನಿಸಿದ್ದಾನೆ. "ಗತಿ' (ಗಮನ) ಎಂಬ ಅರ್ಥದ ಅಣಧಾತುವಿನಿಂದ "ಅಣಃ' ಎಂಬ 
ಶಬ್ದವಾಗಿದೆ. ಜೀವನಿಗೆ ಹೊಸ ಹೊಸದೇಹಗಳ ಪ್ರಾಪಿಯಿಂದಾಗಿ "ಹುಟ್ಟುತ್ತಾನೆ' ಎಂಬ 
ವ್ಯ ವಹಾರ ಬರುತ್ತದೆ, ಎಂದು ಒಟ್ಟು ಭಾವಾರ್ಥ. 

ಹಾಗಾದರೆ, ಪ್ರತಿಬಿಂಬಕ್ಕೆ ಕಾರಣವಾದ ಈ ದೇಹವೆಂಬ ಉಪಾಧಿಯು ನಾಶವಾದಾಗ 
ಜೀವನೂ ನಾಶವಾಗುತ್ತಾನೆಯೇ ಇ ಇಲ್ಲ- "ನ ಹನ್ಯ ತೇ ಹನ್ಯ ಮಾನೇ ಶರೀರೇ'. "ಅಂತವಂತ 
ಇಮೇ ದೇಹಾಃ' ಎಂದು ಹಿಂದೆ ಹೇಳಿದಂತೆ ಜಾ ಟ್‌ ಈ ದೇಹವು ಉಪಾಧಿಯಲ್ಲ 
ಸ್ವರೂಪದೇಹವೇ ಉಪಾಧಿ. ಅದಕ್ಕೆ ನಾಶವಿಲ್ಲ ಆದ್ದರಿಂದ ಈ ದೇಹವು ನಾಶವಾದರೂ ಜೀವನು 
ನಾಶವಾಗುವುದಿಲ್ಲ 

"ಈಶ್ತರವಿಷಯೇ' ತು, ಪೂರ್ವೋತ್ತರಾರ್ಧೇ ಈಶ್ವರಜೀವಸ್ಥರೂಪ- 
ವಿಷಯಭೇದೇನ ಯೋಜ್ಯೇ ! ತಥಾ ಹಿ, ವಾಶಬ್ದಾದೇವ ಪೂರ್ವನಇಣೋ 
ಮ್ರಿಯತೇ ವೇತ್ಯತ್ರಾನುಕರ್ಷಸ್ಯ ಸಿದ್ದೇಃ ನಇಳಿಂತರವೈಯರ್ಥ್ಯಾತ್‌, ನಾಯಂ 


96 ಗೀತಾವಿವೃತಿ 


ಭೂತ್ತೇತ್ಯತ್ರ ಶ್ರುತೋ ನಶಬ್ದೋ ನ ನಜ್‌, ಕಿಂತು ನೃಶಬ್ದಃ । ತಥಾಚಾಯಂ ನಾ: 
ಪರಮಪುರುಷಃ ನ ಜಾಯತೇ ನ ವಾ ಮ್ರಿಯತೇ, ದೇಹಯೋಗವಿಯೋಗ- 
ವಾನ್ನ ಭವತಿ, ನಿತ್ಯದೇಹ ಏವೇತ್ಯರ್ಥಃ । ಅತ ಏವ ಸ್ಪರೂಪಾನಾಶಃ ಕೈಮುತ್ಯ- 
ಸಿದ್ಧಃ | ದೇಹೋತ್ಪತ್ತಿವಿನಾಶಯೋರಪಿ ಅಭಾವೇನಸ್ಥಾಶಂತ್ರ ಮಪಿ ಸಿದ್ಧಮೇವೇತಿ 
ಭಾವಃ | ಏವಂ ಚೇತ್ಕಥಂ ತರ್ಹಿ ರಾಮಕೃಷ್ಣಾದಿರೂಪೇಣ ಜನನವ್ಯವಹಾರ 
ಇತ್ಯತಃ, ಭೂತ್ವಾ - ರಾಮಕೃಷ್ಣಾದಿರೂಪೇಣ ಸರ್ವದಾ ಭೂತ್ಹ್ವೈವ, ಕದಾಚಿತ್‌ 


ಜನದೃಗ್ಡಿಷಯತ್ನಾದಿರೂಪೇಣ ಭೂಯಃ: ಪುನಃ ಭವಿತಾ । ನ ತು ದೇಹ- 
ಯೋಗೇನಾಪಿ ಭವಿತಾ । 


“ಕಿಂತು ನಿರ್ದೋಷಚ್ಛೆ ತನ್ಯಸ ಸುಖಾಂ ನಿತ್ಯಾ ೦ ಸ್ಪಕಾಂ ತನುಮ್‌ । 
ಪ್ರದರ್ಶಯತಿ ಲೋಕಸ  ಜನಿರಿತ್ಯು ಚ್ಕ ತೇ ಹೆ ||' 


ಇತಿ ತತ್ತ್ವನಿರ್ಣಯೋಕ್ತೇಃ | 


ಅನುವಾದ - ಈ ಶ್ಲೋಕವನ್ನು ಪರಮಾತ್ಮನಿಗೆ ಅನ್ವಯಿಸಿದಾಗ ಶ್ಲೋಕದ 
ಪೂರ್ವಾರ್ಧವು ಪರಮಾತ್ಫನ ಬಗ್ಗೆಯೂ ಉತ್ತರಾರ್ಧವು ಜೀವನ ಕುರಿತೂ ಹೇಳುತ್ತದೆ. 


ಶ್ಲೋಕದಲ್ಲಿ ಸಮುಚ್ಚಯಾರ್ಥದ ವಾಶಬ್ದದಿಂದಾಗಿಯೇ "ಮ್ರಿಯತೇ' ಎಂಬಲ್ಲೂ "ನ 
ಜಾಯತೇ'ಎಂಬಲ್ಲಿರುವ ನಿಷೇಧವಾಚಕ ಶಬ್ದವನ್ನು ಅನ್ನಯಿಸಿಕೊಳ್ಳಬೇಕು ಎಂದು 
ತಿಳಿಯುತ್ತದೆ. ಹೀಗಾಗಿ "ನ * ಅಯಂ' ಎಂಬಲ್ಲಿ ಇನ್ನೊಂದು ನಿಷೇಧಾರ್ಥದ ಪದದ 
ಅಗತ್ಯವಿಲ್ಲ, ಅದಕ್ಕಾಗಿ ಅಲ್ಲಿ "ನಾ * ಅಯಂ' ಎಂದು ಪದವಿಭಾಗ ಮಾಡಬೇಕು. ಇದು "ನೃ' 
ಶಬ್ದದ ಪ ಪ್ರಥಮಾವಿಭಕ್ಕಂತರೂಪ. ಅಯಂನಾ ಎಂದರೆ ಈ ಪರಮಪುರುಷನಾದ ಪರಮಾತ್ಮನು, 
ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಅಂದರೆ ಜೀವನಂತೆ ಅವನಿಗೆ ದೇಹ ಪ್ರಾಪ್ತಿ, 
ನಾಶಗಳು ಇಲ್ಲ ಅವನಂತೆ ಅವನ ದೇಹವೂ ನಿತ್ಯ. ದೇಹವೇ ನಿತ್ಯವೆಂದಾದ ಮೇಲೆ ಅವನ 
ಸ್ವರೂಪಕ್ಕೆ ನಾಶವಿಲ್ಲಎಂದು ಹೇಳಬೇಕಾಗಿಲ್ಲ. Mts ಪ್ರಿ- ನಾಶಗಳು ಇಲ್ಲವಾದುದರಿಂದಲೇ 
ಅವನು ಸ್ಥತಂತ್ರನೆಂದೂ ತಿಳಿಯುತ್ತದೆ. (ಅವನ ಇಚ್ಛೆಯಂತೆ ಅವನ ದೇಹವಿದೆ. 
ಜೀವನಿಗಿರುವಂತೆ ಅವನ ಇಚೆ ಗೆ ಮೀರಿ ದೇಹ ನಾಶವಾಗುವುದಿಲ್ಲ). 


ಹಾಗಾದರೆ ರಾಮ- ಕೃಷ್ಣಾ ಷ್ಣಾದಿರೂಪಗಳಿಂದ ಹುಟ್ಟುತ್ತಾನೆ, ಎನು ವುದು ಹೇಗೆ? ಅದಕ್ಕೇನು 


ನಿಮಿತ್ತ ? ಅದಕ್ಕುತ್ತರ "ಭೂತ್ವಾ ಭವಿತಾ'. ಭೂತ್ವಾ = ರಾಮ ಕೃಷ್ಣಾದಿರೂಪಗಳಿಂದ 
ಪರಮಾತ್ಮನು ಮೊದಲೇ ಇದ್ದರೂ, ಜನರ ಕಣ್ಣಿಗೆ ಕಾಣಿಸಿಕೊಳ್ಳುವ ಕಾರಣದಿಂದಾಗಿ, ಭವಿತಾ ಎ 


ಅಧ್ಯಾಯ 2 97 


ಹುಟ್ಟದ, ಎನಿಸಿಕೊಳ್ಳುತ್ತಾನೆ. ಹೊರತು, ಇಲ್ಲದ ದೇಹ ಬರುವ ಕಾರಣದಿಂದಲ್ಲ, “ತತ್ತ್ವ 
ನಿರ್ಣಯ' ಗ್ರಂಥದಲ್ಲಿಇದನ್ನೇ ಹೇಳಲಾಗಿದೆ- "ಶ್ರೀಹರಿಯು ದೋಷರಹಿತವಾದ, ಚೈತನ್ಯಾತ್ಮಕ 
ದೇಹವನ್ನು ಜನರ ಕಣ್ಣಿಗೆ ಬೀಳುವಂತೆ ಮಾಡುತ್ತಾನೆ. ಇದೇ ಅವನಿಗೆ ಹುಟ್ಟು'. 


ಅಯಂ ಜೀವೋತಪ್ಯಜೋ ನಿತ್ಯಶ್ವ ಈಶ್ವರಸ್ಯೇವ ಜೀವಸ್ಯಾಪಿ ಅನಾದಿನಿತ್ಯತ್ಸೇ 
ಸ್ವಾತಂತ್ರ್ಯಸ್ಯಾಪಿ ಪ್ರಾಪ್ರೇರೀಶ್ಚರಾದವಿಶೇಷಃ ಸ್ಯಾದಿತ್ಯತ ಉಕ್ತಮ್‌ - ಶಾಶ್ವತ 
ಅತಿ ॥  ಸದೈಕರೂಪಃ, ಅನಾದ್ಯನಂತಕಾಲಮತ್ಯಕ್ರಪಾರತಂತ್ರ್ಯಾದಿಸ್ವಭಾವ 
ಇತ್ಯರ್ಥಃ | ಕುತ ಏತದಿತ್ಯತ ಉಕ್ತಮ್‌ - ಪುರಾಣ ಅತಿ ॥॥ ಅನಿಚ್ಛಯಾವಪಿ 
ದೇಹಾದ್ದೇಹಾಂತರಪ್ರಾಪ್ತಿಮತ್ನಾದಿತಿ ಹೇತುಗರ್ಭವಿಶೇಷಣಮಿದಮ್‌ 1 ನ ಹಿ 
ತಾದೃಶಸ್ಯ ಸ್ವಾತಂತ್ರ ಸಂಭಾವನಾಪೀತಿ ಭಾವಃ 1 ಏತಾವಾನ್‌ ಗುಣ 
ಇತ್ಯಾಹ - ನ ಹನ್ಯತೇ ಹನ್ಯಮಾನೇ ಶರೀರ ಇತಿ 1! 20 ॥ 


ಅನುವಾದ- ಪರಮಾತ್ಮನಂತೆ ಈ ಜೀವನೂ ಉತ್ಪಕ್ತಿನಾಶಗಳು ಇಲ್ಲದವನು. ಪರಮಾತ್ಮ 
ನಂತೆ ಜೀವನೂ ನಿತ್ಯನಾದರೆ ಅವನಂತೆ ಇವನಿಗೂ ಸ್ವಾತಂತ್ರ ವೂ ಬಂದೀತು, ಆಗ ಜೀವನಿಗೂ 
ಪರಮಾತ್ಮನಿಗೂ ವ್ಯತ್ಯಾಸವೇ ಇಲ್ಲವಾದೀತು. ಅದಕ್ಕಾಗಿ "ಶಾಶ್ಚತಃ' ಎನ್ನಲಾಗಿದೆ. ಅನಾದಿ 
ಅನಂತಕಾಲದವರೆಗೆ ಜೀವನು ಒಂದೇ ವಿಧವಾಗಿ ಅಂದರೆ ಅಸ್ವತಂತ್ರನಾಗಿಯೇ ಇರುತ್ತಾನೆ, 
ಎಂದರ್ಥ. ಅದೇಕೆ ? ಅದಕ್ಕುತ್ತರ - "ಪುರಾಣಃ' ಅವನ ಇಚ್ಛೆಗೆ ವಿರುದ್ಧವಾಗಿ ಹಿಂದಿನ 
ದೇಹಗಳು ಹೋಗಿ ಬೇರೆ ಬೇರೆ ದೇಹಗಳು ಬರುತ್ತವೆ. ಆದ್ದರಿಂದ ಅವನು ಅಸ್ಪತಂತ್ರ. ಹೀಗೆ 
"ಪುರಾಣಃ ಎಂಬುದನ್ನು ಹೇತ್ಚರ್ಥವನ್ನು ಸೂಚಿಸುವ ವಿಶೇಷಣವನ್ನಾಗಿ ಪರಿಗಣಿಸಬೇಕು. 

ಅಸ್ಪತಂತ್ರನಾದರೂ ಜೀವನ ಹೆಗ್ಗಳಿಕೆ ಏನೆಂದರೆ - ಅವನ ದೇಹ ನಾಶವಾದರೂ ಅವನ 
ಸ್ಹರೂಪಕ್ಕೆ ನಾಶವಿಲ್ಲ ॥॥ 20 ॥| 


ಯ 


ವೇದಾವಿನಾಶಿನಂ ನಿತ್ಯಂ ಯ ಏನಮಜಮವ್ಯಯಮ್‌ | 
ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿ ಕಮ್‌ ll 21 11 
ಅರ್ಥ - ಜೀವಾತ್ಮನಿಗೆ ಬಿಂಬನಾಶಾದಿ ನಿಮಿತ್ತಗಳಿಂದಾಗಿ ಅಥವಾ ಸ್ವಾಭಾವಿಕವಾಗಿ 
ನಾಶವಿಲ್ಲ. ಅವನಿಗೆ ಬರುವ ರಾಗ - ದ್ವೇಷಾದಿದೋಷಗಳೂ ಸ್ವಾಭಾವಿಕಗಳಲ್ಲ ಅಭಿಮಾನ 
ನಿಮಿತ್ತವಾಗಿ. ಅವನಿಗೆ ಉತ್ಪತ್ತಿಯೂ ಇಲ್ಲ, ಯಾವ ವಿಕಾರಗಳೂ ಇಲ್ಲ. ಹೀಗೆ ಜೀವಾತ್ಮನನ್ನು 
ಯಾರು ತಿಳಿದಿರುತ್ತಾನೋ ಅಂತಹವನು ಒಬ್ಬರಿಂದ ಮತ್ತೂಬ್ಬರನ್ನು ಕೊಲ್ಲಿಸಲಾರ ಅಥವಾ 
ತಾನಾದರೂ ಯಾರನ್ನೂ ಕೊಲ್ಲಲಾರ. 


98 ಗೀತಾವಿವೃತಿ 


ಅಥವಾ, ನೈಮಿತ್ತಿಕವಾಗಿಯೂ ಸ್ವಾಭಾವಿಕವಾಗಿಯೂ ನಾಶವಿಲ್ಲದ, ಉತ್ಪತ್ತಿಯೂ ಇಲ್ಲದ, 
ನಿರ್ವಿಕಾರನಾದ , ಆದ್ದರಿಂದಲೇ ಸ್ವತಂತ್ರನಾದ, ಪರಮ ಪುರುಷನನ್ನು ತಿಳಿದವನು, ತಾನೇ 
ಮತ್ತೊಬ್ಬರಿಂದ ಕೊಲ್ಲಿಸಿದೆ, ಎಂದಾಗಲೀ, ತಾನೇ ಸ್ಪತಂತ್ರವ:ಗಿ ಇನ್ನೊಬ್ಬರನ್ನು ಕೊಂದೆ, 
ಎಂದಾಗಲೀ, ಅಹಂಕಾರ ಪಡಲಾರನು. ಅವನು ತನ್ನಿಂದ ನಡೆಯುವ ಎಲ್ಲ ಕ್ರಿಯೆಗಳೂ 
ಭಗವಂತನಿಂದಲೇ ಆಗಿವೆ ಎಂದು ತಿಳಿಯುತ್ತಾನೆ. 


"ಯ ಏನಮ್‌' ಇತಿ ಶ್ಲೋಕೇ ಜೀವಚೈೆತನ್ಯಸ್ಯ ಹನನಂ ವಾ, ಹನನ- 
ಕ್ರಿಯಾಯಾಂ ಸ್ವಾತಂತ್ರ ೦ ವಾ ಮನ್ಯಮಾನೋ ನ ಜಾನಾತೀತ್ಯತ್ರ ಜೀವಚಿತೋ 
ಬಿಂಬೋಪಾಧಿಸನ್ನಿಧ್ಯನಾಶಹೇತುಕನಿತೃತ್ವಪ್ರತಿಬಿಂಬತ್ವಹೇತುಕಾ- 
ಸ್ವಾತಂತ್ರ ರೂಪಹೇತೂ ಉಕ್ತೌ | ಯಸ್ತು, ಜೀವಚಿತೋ ನಿತೃತ್ತಂ ಹರೇಃ 
ಸ್ವಾತಂತ್ರ್ಯಂ ಚ ಜಾನಾತಿ, ಸ ಜ್ಞಾನೀ । ಸ್ಥಾತಂತಾ ೨ ಭಿಮಾನಾಭಾವಾತ್‌ 
ಹಂತಾರಹಮಿತಿ ವಾ ಅಸ್ಕಾಯಂ ಹಂತೇತಿ ವಾ ನ ಜಾನಾತೀತ್ಯ ಜ್ಞಾನೇತಭಿ- 
ಮಾನಾಭಾವೋ5ಪರೋ ಹೇತುರುಚ್ಛ ತೇ- ವೇದೇತಿ ॥ 


"ಯ ಏನಂ ವೇತ್ತಿ ಹಂತಾರಂ' ಎಂಬ ಹತ್ತೊಂಭತ್ತನೆಯ ಶ್ಲೋಕದಲ್ಲಿ ಜೀವ ಚೈತನ್ಯ 
ನಾಶವಾಗುತ್ತದೆ ಎಂದೂ ನಾಶಾದಿಕ್ರಿಯೆಗಳಲ್ಲಿ ಜೀವನು ಸ್ವತಂತ್ರ ಎಂದೂ ತಿಳಿಯುವುದು 
ಸರಿಯಲ್ಲ, ಏಕೆಂದರೆ, ಬಿಂಬನಾಶದಿಂದಾಗಲೀ, ಉಪಾಧಿನಾಶದಿಂದಾಗಲೀ ಅಥವಾ ಅವೆರಡರ 
ಸಾನ್ನಿಧ್ಯನಾಶದಿಂದಾಗಲೀ ಜೀವನಿಗೆ ನಾಶವಿಲ್ಲ ಜೀವ ನಿತ್ಯ. ಅದರಂತೆ ಪ್ರತಿಬಿಂಬನಾದು- 
ದರಿಂದ ಅವನು ಬಿಂಬನಾದ ಪ ಪರಮಾತ್ಮನ ಅಧೀನ, ಅಸ್ನತಂತ್ರ, ಎಂದು ಹೇಳಲಾಯಿತು . 
(ಇದರಿಂದಾಗಿ ಜೀವನು ನಿತ್ಯ ಎನ್ನಲು ಬಿಂಬೋಪಾಧಿ ಸನಿ ಧಿಗಳ ನಾಶವಿಲ್ಲಎಂಬ ಕಾರಣವನ್ನೂ 
ಜೀವನು ಅಸ್ವತಂತ್ರ ಎನ್ನಲು ಅವನು ಪರಮಾತ್ಮನ ಪ್ರತಿಬಿಂಬ ಎಂಬ ಕಾರಣವನ್ನೂ 
ಕೊಟ್ಟಂತಾಯಿತು. ) ಜೀವನು ನಿತ್ಯನೆಂದೂ ಶ್ರೀಹರಿಯು ಸ್ಪತಂತ್ರನೆಂದೂ ತಿಳಿಯುವ ಜ್ಞಾನಿ. 
ತಾನು ಸ್ವತಂತ್ರ ಎಂಬ ಭ್ರಮೆ ಇರುವುದಿಲ್ಲ, ಅದರಿಂದ "ನಾನೇ ಕೊಲ್ಲುತ್ತೇನೆ ' ಎಂದಾಗಲಿ 
“ಇವನು ಅವನನ್ನು ಕೊಲ್ಲುತ್ತಾನೆ ' ಎಂದಾಗಲಿ ಭ್ರಮೆ ಇಲ್ಲದಿರುವುದಕ್ಕೆ ಸ್ವಾತಂತ್ರಾ ;ಭಿಮಾನ 


ಇಲ್ಲದಿರುವುದು ಮತ್ತೊಂದು ಕಾರಣವಾಗಿದೆ, ಎಂದು ಚಾರ ಎಂಬ ಈ 
ಶ್ಲೋಕದಲ್ಲಿಹೇಳಲಾಗಿದೆ. 


ಅವಿನಾಶಿನಂ - ಬಿಂಬನಾಶಾದಿನಿಮಿತ್ತಕನಾಶಹೀನಮ್‌ । ಮಾತ್ರಾಸರ್ಶಾ 
ಇತ್ಯತ್ರೋಕ್ತದಿಶಾರಭಿಮಾನಕೃತಾ ಏವ ರಾಗದ್ದೇಷಸುಖಾದಿದೋಷಾಃ, ನತು ಸ್ತತ 
ಇತಿ ಸ್ಪತೋ ದೋಷಹೀನಮಿತಿ ವಾ 1 ದುಷ್ಟೇಷು ನಷ್ಟಶಬ್ದ- 


ಅಧ್ಯಾಯ 2 99 


ಪ್ರಯೋಗಾನ್ನಾಶೋತ್ರ ದೋಷೋ ಧೈೇಯಃ । ನಿತ್ಯಂ- ಸ್ವಾಭಾವಿಕನಾಶ- 
ಹೀನಮ್‌ 1 ಅಜಂ- ಉತ್ಪತ್ತಿಹೀನಮ್‌ ।ಟ ಅವ್ಯಯಂ: ಸ್ಪರೂಪವಿಕಾರ- 
ಶೂನ್ಯಮ್‌ । ಏನಂ: ಜೀವಮ್‌ । 


ಯದ್ವಾ ಅವಿನಾಶಿನಂ "ನಿತ್ಯಂ - ಸ್ವರೂಪತೋ ನಾಶಹೀನಮ್‌ | ಅಜಂ ಎ 
ಜನ್ಮಹೀನಮ್‌ । ಅವ್ಯಯಂ - ನಿರ್ವಿಕಾರಮ್‌ । ಅತ ಏವ ಸರ್ವಸ್ಥತಂತ್ರಮ್‌ 
ಏನಂ ಎ ಈಶ್ವರಂ ಯೋ ವೇದ - ಜಾನಾತಿ, ಸ ಪುರುಷೋ: ಜ್ಞಾನೀ, ಕಥಂ - 
ಕೇನ ಪ್ರಕಾರೇಣ ಕಂ ಘಾತಯತಿ ? ಕಂ ವಾ ಹಂತಿ ? ಘಾತಯಾಮ್ಯೇನಮಿತಿ 
ವಾ ಹನ್ಮೆ ,ನಮಿತಿ ವಾ ಭಾವಂ ನ ಕರೋತೀತ್ಯರ್ಥಃ ॥ 21 ॥ 


ಅನುವಾದ - ಶ್ಲೋಕದಲ್ಲಿ "ಅವಿನಾಶಿನಂ' ಎಂಬ ಪದಕ್ಕೆ ಬಿಂಬ ನಾಶ, ಸಾನ್ನಿಧ್ಯನಾಶಾದಿ 
ಕಾರಣಗಳಿಂದಾಗಿ ಜೀವನು ನಾಶನಾಗುವುದಿಲ್ಲಎಂದು ಅರ್ಥ. ಅಥವಾ ನಾಶವೆಂದರೆ ದೋಷ. 
ದುಷ್ಟರಲ್ಲಿ "ನಷ್ಟ' ಎಂಬ ಶಬ್ದದ ಪ್ರ ಯೋಗವಿರುವುದರಿಂದ ವಿನಾಶಶಬ್ದಕ್ಕೆ ದೋಷ ಎಂಬ 
ಅರ್ಥವೂ ಇದೆ. "ಅವಿನಾಶಿ ' ಆ ಸ್ವಾಭಾವಿಕವಾಗಿ ರಾಗ- ದ್ವೇಷ- ಸುಖಮುಂತಾದ 
ದೋಷವಿಲ್ಲದವನು ಎಂದು ಅರ್ಥ ." ಮಾತ್ರಾಸರ್ಶಾಸ್ತು ' ಎಂಬಲ್ಲಿ (ಶ್ಲೋಕ. 14) ಹೇಳಿದಂತೆ 
ಈ ದೋಷಗಳು ಜೀವನಿಗೆ ದೇಹಾಭಿಮಾನ ಮತ್ತು ವಿಷಯಾಭಿಮಾನ ಪ್ರಯುಕ್ತವಾಗಿ ಬರುತ್ತವೆ, 
ಸ್ವಾಭಾವಿಕವಾಗಿ ಈ ದೋಷಗಳು ಇಲ್ಲ ಎಂದು ಹೇಳಲಾಗಿದೆ. "ನಿತ್ಯಂ" ಎಂದರೆ ಸ್ವಾಭಾವಿಕ 
ವಾದ ನಾಶವಿಲ್ಲದವನು. ಅಜಂ ಹುಟ್ಟು ಇಲ್ಲದವನು. ಅವ್ಯಯಂ ಈ ಸ್ವರೂಪದಲ್ಲಿ ವಿಕಾರ 
ಗಳಿಲ್ಲದವನು. ಏನಂ- ಇಂಥ ಜೀವನನ್ನು. ಅಥವಾ, ನಿತ್ಯಂ ಸ್ವರೂಪನಾಶವಿಲ್ಲದವನು, 
ಅಜಂ: ಹುಟ್ಟಿಲ್ಲದವನು. ಅವ್ಯಯಂ ಎ ವಿಕಾರರಹಿತನಾದವನು . ಇಂತಹ ಮಹಿಮಗಳಿರುವ 
ಕಾರಣದಿಂದ ಸ್ಪತಂತ್ರನಾಗಿರುವ, ಏನಂ- ಈ ಪರಮಾತ್ಮನನ್ನು ಯಾರು ವೇದ: ತಿಳಿದಿರುವನೋ 
ಅಂತಹ ಪುರುಷಃ ಎ ಜ್ಞಾನಿಯು, ಕಥಂ - ಹೇಗೆ ತಾನೇ, ಕಂ ಘಾತಯತಿ- ಮತ್ತೊಬ್ಬರಿಂದ 
ಯಾರನ್ನು ಕೊಲ್ಲಿಸುತ್ತಾನೆ , ಕಂ ವಾ ಹಂತಿ - ಅಥವಾ ಯಾರನ್ನು ಕೊಲ್ಲುತ್ತಾನೆ 9 


ಆತ್ಮನು ನಿತ್ಯ ನಾದುದರಿಂದ ಈತನನ್ನು ಕೊಲ್ಲುವ ಎಂದಾಗಲಿ ಅಸ ಸ್ವತಂತ್ರ ನಾದುದರಿಂದ 
ತಾನೇ ಇಂತಹ ಕೆಲಸವನ್ನು ಮಾಡಿಸುತ್ತೇನೆಂದಾಗಲೀ ಜ್ಞಾನಿಯು ಭಾವಿಸುವುದಿಲ್ಲಎಂದು 
ಭಾವ ॥। 21 ॥ 


1."ದೇಹಾಪಾಯಹೀನಮ್‌' 


inc ಗೀತಾವಿವೃತಿ 


ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ 
ನವಾನಿ ಗೃಹ್ಣಾತಿ ನರೋಪರಾಣಿ । 
ತಥಾ ಶರೀರಾಣಿ ವಿಹಾಯ ಜೀರ್ಣಾ- 
ನ್ಯನ್ಯಾನಿ ಸಂಯಾತಿ ನವಾನಿ ದೇಹೀ 1 22 11 


ಅರ್ಥ - ಹಳೆಯ ಬಟ್ಟೆಯನ್ನು ಬಿಟ್ಟುಮನುಷ್ಯನು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು 
ಮುದಿಶರೀರವನ್ನು ತೊರೆದು ದೃಢವಾದ ಹೊಸ ಶರೀರಗಳನ್ನು ಪಡೆಯುತ್ತಾನೆ. 


ಪೂರ್ವತ್ರ ಪುರಾಣಪದೇನ ಜೀವಸ್ಯ ದೇಹಾದ್ದೇಹಾಂತರಪ್ರಾಪ್ತಿರುಕ್ತಾ | ಸಾ 
ತು ದೇಹಾನ್ಯನಿತ್ಯಜೀವಸ್ಯ ಸತ್ವ ಏವ ಯುಕ್ತಾ | ಕೌಮಾರಂ ಯೌವನಂ ಜರಾ 
ಇತ್ಯತ್ರ ದೇಹಾತ್ಮವಿವೇಕೋಕ್ತಾವಪಿ ಕೌಮಾರಾದಿದೇಹಾನಾಂ ಅತಿಭಿನ್ನತ್ವಾ- 
ಭಾವಾನ್ನ ತೇನ ದೇಹಾತ್ಮನೋರ್ವಿನಾಶಿತ್ವಾವಿನಾಶಿತ್ವಲಕ್ಷಣೋ ವಿವೇಕಃ ಸ್ಫು 
ಟಮನುಭವಾರೂಢೋ ಭವತೀತ್ಯತೋ ದೃಷ್ಟಾಂತಾಂತರೇಣ ತಮುಪಪಾದ- 
ಯತಿ - ವಾಸಾಂಸೀತಿ ॥ 


ಅನುವಾದ - ಇಪ್ಪತ್ತನೆಯ ಶ್ಲೋಕದಲ್ಲಿ "ಪುರಾಣ' ಪದದಿಂದ ಜೀವಾತ್ಮನು ಒಂದು 
ದೇಹದಿಂದ ಮತ್ತೊಂದು ದೇಹಕ್ಕೆ ಅಲೆದಾಡುತ್ತಾನೆ ಎಂದು ತಿಳಿಸಲಾಗಿದೆ. ಈ ಅಲೆದಾಟ 


ದೇಹವಲ್ಲದ ಒಬ್ಬ ಆತ್ಮನಿದ್ದರೆ ಮಾತ್ರ ಸಾಧ್ಯ. ಆದರೆ ಅಂತಹ ಆತ್ಮನಿದ್ದಾನೆ ಎನ್ನಲು ಏನು 
ಆಧಾರ ? 


ಈ ಪ್ರಶ್ನೆಗೆ 'ದೇಹಿನೋಸ್ಕಿನ್‌' (ಶ್ಲೋಕ 13) ಎಂಬ ಶ್ಲೋಕದಲ್ಲಿ ಉತ್ತರವನ್ನು 
ಕೊಡಲಾಗಿದೆ. ಆದರೆ ಅದು ಸ್ಪಷ್ಟವಾಗಿ ಮನವರಿಕೆಯಾಗುವುದಿಲ್ಲ ಬಾಲ್ಯ, ಕೌಮಾರ 
ಶರೀರಗಳು ಬೇರೆಯಾದರೂ ಅದರಲ್ಲಿರುವ ಆತ್ಮ ಒಬ್ಬನೇ, ಅವನು ಬೇರೆಯಲ್ಲಎಂದು ಆ 
ಶ್ಲೋಕದಲ್ಲಿದೇಹಾತೃವಿವೇಕವನ್ನು ತಿಳಿಸಲಾಗಿದೆ. ಆದರೆ ಬಾಲ್ಯ, ಕೌಮಾರದ ಶರೀರಗಳು ಬೇರೆ 
ಬೇರೆಯಾಗಿವೆ ಎನ್ನುವ ಕಲ್ಪನೆ ಸಾಮಾನ್ಯರಿಗೆ ಬರುವುದಿಲ್ಲ ಬಾಲ್ಯ ಶರೀರಕ್ಕೂ ಕೌಮಾರ 
ಶರೀರಕ್ಕೂ ಬೇದಾಭೇದವಿರುವುದರಿಂದ ಸುಟವಾಗಿ ಬೇದದ ಕಲನೆ ಎಲ್ಲರಿಗೂ ಇಲ್ಲ ಹೀಗಾಗಿ 
ಶರೀರ ಬೇರೆಯಾದರೂ ಆತ್ಮ ಒಬ್ಬನೇ ಎಂದು ಸಾಧಿಸಲು ಆ ದೃಷ್ಟಾ ೦ತ ಸಾಲದು . ಅದಕ್ಕಾಗಿ 
ಸ್ಟುಟವಾದ ಮತ್ತೊಂದು ದೃಷ್ಟಾಂತವನ್ನು 'ವಾಸಾಂಸಿ' ಎಂಬ ಶ್ಲೋಕದಲ್ಲಿ ತಿಳಿಸಲಾಗಿದೆ. 


ಯದ್ವಾ ಈಶ್ವರಸ್ಯ ದೇಹತಃ ಸ್ವರೂಪತಶ್ಚ ನಿತ್ಯತ್ನೇನ ತದ್ದಿಷಯೇ 
ಶೋಕಾಭಾವೇತಪಿ ಜೀವವಿಷಯೇ ತು ಸ ಭವಿಷ್ಯತಿ । ಜೀವೋ ನಿತ್ಯಃ, 


ಅಧ್ಯಾಯ 2 101 


ತದ್ದೇಹಯೋಗವಿಯೋಗೌ ಕೌಮಾರಾದಿದೇಹವದೇವೇತ್ಯುಕ್ತಾವಷಿ ಸರ್ವ- 
ಲೋಶಪ್ರಸಿದ್ಧಜನಿಮೃತಿಸತ್ತಾ ಸ್‌. ಯುದ್ಧೇ ಚತತ್ಥಾಪ್ರೇಸ್ತನ್ನಿಮಿತ್ತಃ ಶೋಕ ಇತ್ಯತ 
ಆಹ- ವಾಸಾಂಸೀತಿ ॥ 


ಅನುವಾದ - ಅಥವಾ ಈ ಶ್ಲೋ ಕಕ್ಕೆ ಇನ್ನೊ ೦ದು ರೀತಿಯಾದ ಸಂದರ್ಭವನ್ನೂ ತಿಳಿಯ 
ಬಹುದು - ಪರಮಾತ್ಮನ ಸ್ಪರೂಪಕ್ಕೂ ನಾಶವಿಲ್ಲ ದೇಹಕ್ಕೂ ನಾಶವಿಲ್ಲ. ಹೀಗಾಗಿ ದೇವರ ಬಗ್ಗೆ 
ದುಃಖಿಸುವುದಕ್ಕೆ ಕಾರಣವಿಲ್ಲ ಆದರೆ, ಜೀವ ವಿಷಯದಲ್ಲಿದುಃಖ ಆಗಿಯೇ ಆಗುತ್ತದೆ. ಅವನ 
ಸ್ವರೂಪ "ನಿತ್ಯ'. ಅವನಿಗೆ ಬಾಲ್ಯ ಯೌವನಾವಸ್ಥೆಗಳಲ್ಲಿ ಬೇರೆ ಬೇರೆ ದೇಹಗಳು ಬರುವಂತೆ 
ಹುಟ್ಟು - ಸಾವುಗಳಾದಾಗಲೂ ಸಹಜವಾಗಿ ದೇಹಗಳು ಬದಲಾಗುತ್ತಿರುತ್ತವೆ, ಅದಕ್ಕೇಕೆ 
ಅಳಲು ? ಎಂದು ಹಿಂದೆ "ದೇಹಿನೋಶಸ್ಥಿನ್‌' ಎಂಬ ಶ್ಲೋಕದಲ್ಲಿ ಹೇಳಲಾಗಿದೆ. ಇದು 
ತೃಪ್ತಿಕರವಾದ ಸಮಾಧಾನವಲ್ಲ. ಬಾಲ್ಯ - ತಾರುಣ್ಯಗಳಲ್ಲಿದೇಹದಲ್ಲಿಬದಲಾವಣೆಗಳಾದರೂ 
'ಹುಟ್ಟು-ಸಾವು' ಎಂದೇನೂ ಅದನ್ನು ಕರೆಯಲಾಗುವುದಿಲ್ಲ. ಆದರೆ ಜನ್ಮಮರಣಗಳಾದಾಗ 
'ಹುಟ್ಟಿದ-ಸತ್ತ' ಎನ್ನ ಲಾಗುತ್ತದೆ. ಯುದ್ಧದಲ್ಲಿ ಇಂತಹ ಸಾವು ಅನಿವಾರ್ಯವಾದುದು. 
ಅದಕ್ಕಾಗಿ ದುಃಖವಾಗುತ್ತದೆ. ಈ ಆಕ್ಷೇಪಕ್ಕೂ "ವಾಸಾಂಸಿ' ಎಂಬ ಶ್ಲೋಕವು ಪರಿಹಾರವನ್ನು 
ನೀಡುತ್ತದೆ. 


ಶರೀರಯೋಗವಿಯೋಗಯೋಃ ಕೌಮಾರಾದಿವತ್‌ ಶೋಕಕಾರಣತ್ತಾ- 
ಭಾವೋಶಠಂಗೀಕೃತಶ್ಲೇತ್ತರ್ಹ ಜನಿಮೃತೀ ಅಪಿ ನ ಶೋಕಕಾರಣಂ | ದೇಹ- 
ಯೋಗವಿಯೋಗಯೋರೇವ ಜನಿಮೃತಿಶಬ್ದಾರ್ಥತ್ವಾದಿತಿ ಭಾವಃ । 


ಅನುವಾದ - ಬಾಲ್ಯ - ತಾರುಣ್ಯಾವಸ್ಥೆಗಳಲ್ಲಿ ಶರೀರದಲ್ಲಿ ಬದಲಾವಣೆಗಳಾದಾಗಲೂ 
ಅದೇನು ದುಃಖಕರವಾದ ಸಂಗತಿಯಲ್ಲಎಂದು ಸಮಾಧಾನಪಟ್ಟುಕೊಳ್ಳುವುದಾದಲ್ಲಿ ಹುಟ್ಟು ಎ 
ಸಾವುಗಳಿಗೂ ದುಃಖಪಡಬಾರದು . ಹುಟ್ಟು- ಸಾವು ಎಂದರೂ ಇದೇ. ಒಂದು ದೇಹವನ್ನು 
ಕಳದುಕೊಂಡು ಮತ್ತೊಂದು ದೇಹವನ್ನು ಪಡೆದುಕೊಳ್ಳುವುದು. ಅದಕ್ಕಾದರೂ ಏಕೆ ಅಳಬೇಕು ಇ 
ಎಂದು ಶ್ರೀಕೃಷ್ಣನ ಅಭಿಪ್ರಾಯ. 

ಯದ್ವಾ ವಾಸಸೋ ಜರಾವತ್‌ ಸ್ಪಶರೀರೇ ಜರಾದಾವಸ್ಥಾತಂತ್ರ್ಯದರ್ಶನಾತ್‌ 

ಸರ್ವತ್ರಾಸ್ವಾತಂತ್ರ್ಯಂ ಜೀವಸ್ಯ ಜ್ನೇಯಮಿತ್ಕ್ಯನೇನೋಚ್ಯತೇ । ಶ್ಲೋಕಾರ್ಥಸ್ತು 

ವ್ಯಕ್ತಃ ॥। 22 ॥ 

ಅನುವಾದ - ಅಥವಾ ಈ ಶ್ಲೋಕದಲ್ಲಿ ಜೀವನ ಅಸ್ಥಾಶಂತ್ರ್ಯವನ್ನು ದೃಷ್ಟಾಂತದಿಂದ 
ದೃಢಪಡಿಸಲಾಗಿದೆ. ನಮ್ಮ ಬಟ್ಟೆ ಹಳೆಯದಾಗುವುದು ನಮ್ಮ ಅಧೀನದಲ್ಲಿಲ್ಲ ಅದರಲ್ಲಿ ನಾವು 


ಗೀತಾವಿವೃತಿ 
102 


ಹೇಗೆ ಅಸ್ವತಂತ್ರರೋ ಅದರಂತೆಯೇ, ದೇಹದ ಮುದಿತನವೂ ನಮ್ಮ ಪ್ರಯತ್ನ ಮೀರಿದ ಅವಸ್ಥೆ. 
ಅದರಲ್ಲಿ ನಾವು ಅಸ್ವತಂತ್ರರಾದಂತೆ ಎಲ್ಲ ಕಾರ್ಯಗಳಲ್ಲೂ ನಾವು ಅಸ್ವತಂತ್ರರೆಂದು 
ತಿಳಿಯಬೇಕು. ಶ್ಲೋಕದ ಅರ್ಥವು ಸ್ಪಷ್ಟವಾಗಿದೆ. ಆದ್ದರಿಂದ ನಾವು (ರಾಯರು) 
ವಿವರಿಸುವುದಿಲ್ಲ ॥ 22 11 


ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ । 
ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ 1! 23 


ಅನುವಾದ - ಈ ಜೀವನನ್ನು ಶಸ್ತಾಸ್ತಗಳು ತುಂಡರಿಸಲಾರವು, ಬೆಂಕಿ ಸುಡಲಾರದು. 
ನೀರು ತೋಯಿಸಲಾರದು, ಗಾಳಿ ಒಣಗಿಸಲಾರದು. 


ನನು ಜೀವಚಿತಃ ಕಾಲಕೃತಸ್ಯ ಬಿಂಬನಾಶಾದಿನಿಮಿತ್ತಕೃತಸ್ಯ ಚ ನಾಶಸ್ಯಾ- 
ಭಾವೇತಪಿ ದಕ್ಷಶಿರಶ್ಲೇದ ಇವ ಶಸ್ತ್ರಾದಿಪ್ರಬಲಹೇತುನಾ ನಾಶೋಶಸ್ತಿ ಕಿಮಿತ್ಯತ 
ಆಹ- ನೈನಮಿತಿ ॥ ಏನಂ- ದೇಹೀತಿ ಪ್ರಕೃತಂ ಜೀವಂ ನ ಕ್ಲೇದಯಂತಿ 1 
ಮೃದುಕರಣೇನ ಶಿಥಿಲಂ ನ ಕುರ್ವಂತೀತ್ಯರ್ಥಃ 11 23 11 


ಅನುವಾದ - ಜೀವಚೈತನ್ಯಕ್ಕೆ ಕಾಲನಿಮಿತ್ತವಾದ ನಾಶವು ಇಲ್ಲದಿರಬಹುದು , ಅಥವಾ 
ಬಿಂಬನಾಶಾದಿ ಪ್ರಯುಕ್ತವಾದ ವಿನಾಶವೂ ಇಲ್ಲದಿರಬಹುದು. ಆದರೂ ದಕ್ಷಪ್ರಜಾಪತಿಯ 
ಶಿರಶ್ಲೇದವಾದಂತೆ ನಿಮಿತ್ತವಿಶೇಷಗಳಿಂದ ಜೀವನಿಗೂ ನಾಶವಿರಬಹುದು , ಎಂಬ ಸಂಶಯವನ್ನು 
ಈ ಶ್ಲೋಕದಲ್ಲಿಪರಿಹರಿಸಲಾಗಿದೆ. 


ಈ ಶ್ಲೋಕದಲ್ಲಿಏನಂ , ಹಿಂದಿನ ಶ್ಲೋಕದಲ್ಲಿ 'ದೇಹೀ' ಎಂದು ಉಲ್ಲೇಖಿಸಲ್ಪಟ್ಟಜೀವನನ್ನು 


ಎಂದು ಅರ್ಥ. ನ ಕ್ಲೇದಯಂತಿ - ಜೀವನನ್ನು ನೀರು ಮೃದುವಾಗಿ ಮಾಡಿ ಸಡಿಲು 
ಗೊಳಿಸಲಾರದು ಎಂದು ಅರ್ಥ. 


'ಎವರಣೆ- ತನ್ನನ್ನು ಅವಮಾನಗೊಳಿಸಿದ ದಕ್ಷಪ್ರಜಾಪತಿಯ ತಲೆಯನ್ನು ರುದ್ರದೇವರು 
ಯಾವ ಶಸ್ತ್ರದಿಂದಲೂ ತುಂಡರಿಸಲಾಗಲಿಲ್ಲ ಏಕೆಂದರೆ , ಅವನು ಯಜ್ಞದೀಕ್ಷೆಯಲ್ಲಿದ್ದ 
ಕೊನೆಗೆ ಅಶರೀರವಾಣಿಯಂತೆ ಯಜ್ಞಪಶು ಎಂದು ಅನುಸಂಧಾನ ಮಾಡಿದಾಗ ಅವನ 
ತಲೆಯನ್ನು ಕಡಿಯಲು ಸಾಧ್ಯವಾಯಿತು. ಅದರಂತೆ ಜೀವಾತ್ಮನಿಗೂ ಶಾಪಾದಿ ವಿಶೇಷಕಾರಣ 


ಗಳಿಂದ ನಾಶವಿರಬಹುದು ಎಂಬ ಸಂಶಯವನ್ನು ಇಲ್ಲಿ ಪರಿಹರಿಸಲಾಗಿದೆ ।। 2311 


ಅಧ್ಯಾಯ 2 103 


ಅಚ್ಚೇದ್ಯೋ5ಯಮದಾಹ್ಯೋನಯಮಕ್ಲೇದ್ಯೋತಶೋಷ್ಯ ಏವ ಚ । 
ನಿತ್ಯಃ ಸರ್ವಗತಸ್ಥಾಣುರಚಲೋತಯಂ ಸನಾತನಃ 11 24 ॥ 


ಅರ್ಥ - ಈ ಜೀವಾತ್ಮನು ಶಸ್ತಗಳಿಂದ ಛೇದಾರ್ಹನೇ ಅಲ್ಲ ಬೆಂಕಿಯಿಂದ ಸುಡಲು 
ಅರ್ಹನಲ್ಲ ನೀರಿನಿಂದ ತೋಯಿಸಲೂ ಅರ್ಹನಲ್ಲ, ಗಾಳಿಯಿಂದ ಒಣಗಿಸಲೂ ಅರ್ಹನಲ್ಲ, 
ಏಕೆಂದರೆ, ಅವನು ಸದಾ ಸರ್ವಗತನಾದ, ನೈಮಿತ್ತಿಕವಾದ ಹಾಗೂ ಸ್ವಾಭಾವಿಕವಾದ 
ಎಕಾರವಿಲ್ಲದ, ವೇದವಾಚ್ಯನಾದ ಪರಮಾತ್ಮನ ಪ್ರತಿಬಿಂಬನಾಗಿರುತ್ತಾನೆ. 


ನನು ನ ಛಿಂದಂತೀತ್ಯಾದಿ ಲಟ್‌ಪ್ರಯೋಗೇಣ ವರ್ತಮಾನಸ್ಕೈವ 

ಛೇದಾದೇರ್ನಿಷೇಧಾತ್‌ ಇದಾನೀಂ ದೃಶ್ಯಮಾನತ್ಹೇನಾತ್ಮನಃ ಪ್ರಾಗ್ಗಿನಾಶಾ- 

ಭಾವೇತಪ್ರುತ್ತರತ್ರ ಶಸ್ತಾದಿನಾ ವಿನಾಶಃ ಸ್ಯಾದಿತ್ಯತಃ ಛೇದಾದಿಯೋಗ್ಯತೈ- 

ವಾತ್ಮನೋ ನಾಸ್ತೀತ್ಯಾಹ- ಅಚ್ಛೇದ್ಯೋರಯಮಿತಿ ॥ 

ಅನುವಾದ - ಹಿಂದಿನ "ನೈನಂ ಛಿಂದಂತಿ' ಎಂಬ ಶ್ಲೋಕದಲ್ಲಿ ವರ್ತಮಾನ 
ಕಾಲಾರ್ಥಕವಾದ ಲಟ್‌ ಲಕಾರದ ಪ್ರಯೋಗ ಮಾಡಿರುವ ಕಾರಣ ಜೀವನಿಗೆ ವರ್ತಮಾನ 
ಕಾಲದಲ್ಲಿ ಛೇದಾದಿಗಳಿಲ್ಲ ಎಂದು ತಿಳಿಯುತ್ತದೆ. ವರ್ತಮಾನಕಾಲದಲ್ಲಿ ಜೀವನು 
ಇರುವುದರಿಂದ ಭೂತಕಾಲದಲ್ಲೂ ಅವನು ಇರಬೇಕಾಗುತ್ತದೆ. ಆದರೂ ಭವಿಷ್ಯತ್ಕಾಲದಲ್ಲಿ 
ಅವನಿಗೆ ಶಸ್ತಾದಿಗಳಿಂದ ವಿನಾಶವಿರಬಹುದು ಎಂಬ ಸಂದೇಹವನ್ನು ಈ ಶ್ಲೋಕದಲ್ಲಿ 
ಪರಿಹರಿಸಲಾಗಿದೆ. ಇಲ್ಲಿ ಜೀವಾತ್ಮನಿಗೆ ಛೇದಯೋಗ್ಯತೆಯೇ ಇಲ್ಲಎಂದು ತಿಳಿಸುವ ಮೂಲಕ 
ಭವಿಷ್ಯತ್‌ಕಾಲದಲ್ಲೂಅವನಿಗೆ ನಾಶವಿಲ್ಲಎಂದು ತಿಳಿಸಲಾಗಿದೆ. 


ಅಯಂ- ಜೀವಃ "“ಕೃತ್ಯಾಃ' (3-1-95) "ಪ್ರಾಜ್‌ಣ್ಹುಲಃ' ಇತಿ 
ಸೂತ್ರೇಣೋಕ್ತಕೃತ್ಯಸಂಜ್ಞಕಸ್ಯ ಣ್ಯತ್‌ಪ್ರತ್ಯಯಸ್ಯ "ಅರ್ಹೇ ಕೃತ್ಯತೃಚಶ್ಪ' 
(3.3.169) ಇತ್ಯರ್ಹಾರ್ಥೇ ಛಿದಿ ದಹೇತ್ಯಾದೇರ್ಧಾತೋರ್ವಿಧಾನಾತ್‌ 
ಛೇದನಾದ್ಯರ್ಹೋ ನ ಭವತೀತ್ಯರ್ಥಃ | ಅಯಮಯಮಿತಿ ಪೃಥಗಚನಂ “ಯೋ 
ಯೋ ಜೀವಃ ಸ ಸರ್ವೋತಪ್ಯೇವಂರೂಪ' ಇತಿ ಪ್ರದರ್ಶನಾಯ । 


ಅನುವಾದ - ಅಚ್ಛೇದ್ಯ ಎಂಬ ಶಬ್ದ ಛದಿ ಧಾತುವಿಗೆ "ಣೃತ್‌ ' ಎಂಬ ಪ್ರತ್ಯಯ ಸೇರಿ 
ನಿಷ್ಠನ್ನವಾಗಿದೆ. "ಣ್ಯತ್‌' ಪ್ರತ್ಯಯಕ್ಕೆ "ಕೃತ್ಯಾಃ' ಎಂಬ ಸೂತ್ರ ದಂತೆ ಕೃತ್ಯ ಎಂಬ ಸಂಜ್ಞೆ ಇದೆ. ಕೃತ್ಯ 
ಸಂಜ್ಞೆ ಇರುವ ಪ್ರತ್ಯಯಗಳು ಅರ್ಹ - ಯೋಗ್ಯ ಎಂಬ ಅರ್ಥದಲ್ಲಿಬರುತ್ತವೆ ಎಂದು "ಅರ್ಹೇ 
ಕೃತ್ಯ ತೃಚಶ್ಚ' ಎಂಬ ಸೂತ್ರದಲ್ಲಿ ಪಾಣಿನಿಯು ಹೇಳಿದ್ದಾನೆ. ಅಂತಹ ಪ್ರತ್ಯಯವು "ಛಿದಿ', "ದಹ' 


104 ಗೀತಾವಿವೃತಿ 


ಮುಂತಾದ ಧಾತುಗಳಿಗೆ ಸೇರಿದಾಗ ಛೇದ್ಯ, ದಾಹ್ಯ ಎಂದು ರೂಪವಾಗುತ್ತದೆ. ಆದ್ದರಿಂದ 
ಅಚ್ಚೇದ್ಯ ಶಬ್ದಕ್ಕೆ "ಛೇದಕ್ಕೆ ಅನರ್ಹನಾದವನು' ಎಂದು ಅರ್ಥವಾಗುತ್ತದೆ. 


ಈ ಶ್ಲೋಕದಲ್ಲಿ ಅಯಂ - ಜೀವಾತ್ವ ಈ 'ಅಯಂ' ಎಂಬ ಶಬ್ದವನ್ನು ಅಜ್ಜೇದ್ಯ, ಅದಾಹ್ಯ, 
ಅಕ್ಲೇದ್ಯ, ಅಶೋಷ್ಯ ಈ ಎಲ್ಲ ಶಬ್ದಗಳ ಜೊತೆಯಲ್ಲೂ ಸೇರಿಸಲಾಗಿದೆ. ಅದರ ಉದ್ದೇಶ- 
ಯಾರೋ ಒಬ್ಬಜೀವನು ಮಾತ್ರ ಅಚ್ಚೇದ್ಯನಲ್ಲ, ಎಲ್ಲಜೀವರೂ ಹೀಗೆಯೇ ಆಗಿದ್ದಾರೆ ಎಂದು 
ತಿಳಿಸುವುದಾಗಿದೆ. 


ಕುತೋರನರ್ಹತೇತ್ಯತ ಉಕ್ತಮ್‌- ನಿತ್ಯ ಇತ್ಯಾದಿನಾ ॥॥ ಸರ್ವಗತಃ ಸ್ಮಾಣುರಿತಿ 
ಪದವಿಭಾಗಃ । ನಿತ್ಯ ಇತಿ ಸರ್ವಗತ ಇತ್ಯಸ್ಯ ವಿಶೇಷಣಮ್‌ । ಸರ್ವಗತಪದೇನ 
ಸರ್ವಗತತ್ನವಿಶಿಷ್ಟ ಉಚ್ಯತೇ । ನಿತ್ಯಃ ಸರ್ವಗತತ್ನವಿಶಿಷ್ಟಇತ್ಯುಕ್ತೇ "ಸವಿಶೇಷಣೇ ಹೀ'ತಿ 
ನ್ಯಾಯೇನ ನಿತ್ಯತ್ತಂ ಸರ್ವಗತತ್ತರೂಪವಿಶೇಷಣಮುಪಸಂಕ್ರಾಮತಿ ॥ ನಿತ್ಯಂ 
ಯತರ್ವಗತತ್ತಮಿತಿ | ತದ್ದಾನರ್ವಗತ ಇತ್ಯರ್ಥಃ । 


ಅನುವಾದ - ಜೀವನು ಛೇದಾದಿಗಳಿಗೆ ಅನರ್ಹನಾಗಿರುವುದಕ್ಕೆ ಏನು ಕಾರಣ ? ಎನ್ನುವ 
ಶ್ಲೆಗೆ- "ನಿತ್ಯಃ ಸರ್ವಗಶಸ್ಟಾ ಣುಃ' ಇತ್ಯಾದಿಯಾಗಿ ಉತ್ತರ ಕೊಡಲಾಗಿದೆ. 


(EL 


"ಸರ್ವಗಶಸ್ಥಾ' ಣುಃ' ಎಂಬ ಪದವನ್ನು "ಸರ್ವಗತಃ ಸ್ಪಾ! ಣುಃ' ಎಂದು ಎರಡುಪದಗಳನ್ನಾಗಿ 
ಎಭಾಗ ಮಾಡಬೇಕು. "ನಿತ್ಯಃ' ಶಬ್ದವನ್ನು ಸರ್ವಗತ ಶಬ್ದದೊಂದಿಗೆ ಜೋಡಿಸಿಕೊಳ್ಳಬೇಕು. 
ಸರ್ವಗತ ಎಂದರೆ "ಸರ್ವಗತತ್ವವಿಶಿಷ್ಟ' ಎಂದರ್ಥ. ನಿತ್ಯ ಎಂಬ ವಿಶೇಷಣವು ಸರ್ವಗತತ್ವಎಂಬ 
ಅಂಶಕ್ಕೆ ಅನ್ವಯಿಸುತ್ತದೆ. ಎಶಿಷ್ಟಕ್ಕೆ ಹೇಳಿರುವ ವಿಶೇಷಣವು ವಿಶಿಷ್ಠದಲ್ಲಿರುವ ವಿಶೇಷಣಾಂಶಕ್ಕೆ 
ಅನ್ವಯಿಸುತ್ತದೆ ಎಂದು ಭಾಷಾನಿಯಮ. ಆದ್ದರಿಂದ ಸಾರ್ವಕಾಲಿಕವಾದ ಸರ್ವಗತತ್ವ 
ವಿಶೇಷಣವುಳ್ಳವನು ನಿತ್ಯಸರ್ವಗತ ಎನಿಸುತ್ತಾನೆ. ಪರಮಾತ್ಮನು ಸದಾ ವ್ಯಾಪ್ಪನಾಗಿದ್ದಾನೆ ಎಂದು 
ಭಾವ. 


ಸ್ಥಾಣುರಿತಿ ಯತ್ನಿಂಚಿನ್ನಿಮಿತ್ತಕೃತವಿಕಾರಹೀನಃ । "ಅಜೋ ನಿತ್ಯಃ ಶಾಶ್ಚತಃ' 
ಇತ್ಯತ್ರ ಶಾಶ್ಲತಪದೇನ ಸಾಮಾನ್ಯತೋ ವಿಕಾರಾಭಾವೋಕ್ತಾವಪೀಹ ನೈಮಿತ್ತಿಕ- 
ನಿಷೇಧಪ್ರಕರಣಾನ್ನೈಮಿತ್ತಿಕವಿಕಾರಾಭಾವೋಕ್ಯರ್ಥಂ ಸ್ಥಾಣುರಿತ್ಯುಕ್ತಮ್‌ 1 
ಅತೋ ನ ಪುನರುಕ್ತತಾ | ಅಚಲಃ- ಪ್ರಾಕೃತಚಲನಹೀನಃ, ಸನಾತನಃ- 
ವಕ್ಚ್ಯಮಾಣದಿಶಾ ಸಶಬ್ದಇತ್ಯರ್ಥಃ | 'ತ್ವಯೀಶ್ನರೇ ಬ್ರಹ್ಮಣಿ ನೋ ಎರುಧ್ಯತೇ', 
"ವಿಜ್ಞಾನಶಕ್ತಿರಹಮಾಸಮನಂತಶಕ್ತೇಃ, (ಭಾಗ.3.10.24) "ಪರಾಠಸ್ಯ 


ಅಧ್ಯಾಯ 2 105 


ಶಕ್ತಿರ್ವಿವಿಧೈವ ಶ್ರೂಯತೇ, (ಶ್ಲೇತಾ. ತ್‌. 6.8) ಇತ್ಯಾದಿ ಶ್ರುತಿಸ್ಥೃತಿರೂಪ- 
ಶಬ್ದಸಹಿತಃ, ತತ್ಪತಿಪಾದ್ಯ ಇತಿ ಯಾವತ್‌ | ತಥಾಚ ಸ್ನಾಣುತ್ತೇತಪಿ ಹರೇಃ 
'ತದೈಕ್ಷತ' (ಛಾ.6-2-3) ಇತ್ಯಾದ್ಯುಕ್ತಕರ್ತೃತ್ಸಮಚಿಂತ್ಯಶಕ್ಕೆ ಶೈವ ಯುಕ್ಷಂ ನತು 
ಪರರೀತ್ಯಾ ಮಾಯಾವಶಾದಿತ್ಯುಕ್ತಂ ಭವತಿ । 


ಅನುವಾದ- ಸ್ಥಾಣು ಶಬ್ದಕ್ಕೆ ನೈಮಿತ್ತಿಕವಾದ ವಿಕಾರಗಳಿಲ್ಲದವನು ಎಂದು ಅರ್ಥ. "ಅಜೋ 
ನಿತ್ಯಃ ಶಾಶ್ತಶೋsಯಂ ಪುರಾಣಃ' (ಶ್ಲೋಕ 20) ಎಂಬ ಶ್ಲೋಕದಲ್ಲಿ ಶಾಶ್ಚತಃ (ಶಶ್ಚತ್‌ 
ಏಕಪ್ರಕಾರಃ) ಎಂಬ ಪದದಿಂದ ಸಾಮಾನ್ಯವಾಗಿ ವಿಕಾರಗಳಿಲ್ಲಎಂದು ತಿಳಿಸಲಾಗಿದ್ದರೂ ಇಲ್ಲಿ 
ಸ್ಥಾಣು ಪದದಿಂದ ವಿಕಾರವಿಶೇಷವಾದ ನೈಮಿತ್ತಿಕ ವಿಕಾರವನ್ನು ನಿಷೇಧಿಸಲಾಗಿದೆ. ಏಕೆಂದರೆ, 
ಇದು ನೈಮಿತ್ತಿಕ ದೋಷಗಳನ್ನು ನಿಷೇಧಿಸುವ ಪ್ರಕರಣವಾಗಿದೆ. ಹೀಗೆ, "ಶಾಶ್ಚತಃ' ಎಂಬ 
ಪದದೊಂದಿಗೆ ಪುನರುಕ್ತಿ ಇಲ್ಲ 


'ಅಚಲಃ' ಎಂದರೆ ಪ್ರಾಕೃತವಾದ ಚಲನೆ ಇಲ್ಲದವನು. ಶಬ್ದ(ನಾದ)ಸಹಿತನಾದವನು 
ಸನಾದನು. ಇದರ ಅರ್ಥ - ಪರಮಾತ್ಮನು "ತ್ವಯೀಶ್ಚರೇ ಬ್ರಹ್ಮಣಿ ನೋ ವಿರುಧ್ಯತೇ' 
(ಸರ್ವಸಮರ್ಥನಾದ ಬ್ರಹ್ಮನಲ್ಲಿ ವಿರುದ್ದ ಧರ್ಮಗಳೆಲ್ಲವೂ ವಿರೋಧವಿಲ್ಲದೆ ಜೊತೆ 
ಯಲ್ಲಿರುತ್ತವೆ) "ವಿಜ್ಞಾನಶಕ್ತಿರಹಮಾಸಮನಂತಶಕ್ತೇಃ' (ಅಮಿಶಶಕ್ತಿಸಂಪನ್ನನಾದ ಭಗವಂತ 
ನಿಂದ ನಾನು ಜ್ಞಾನ ಶಕ್ತಿ ಸಂಪನ್ನನಾಗಿ ಜನಿಸಿರುವೆನು), "ಪರಾಶಸ್ಯ ಶಕ್ತಿಃ ವಿವಿಧೈವ ಶ್ರೂಯತೇ" 
(ಈ ಪರಮಾತ್ಮನ ಶ್ರೇಷ್ಠಶಕ್ತಿಯು ಅನೇಕ ವಿಧವಾದುದು) ಇವೇ ಮುಂತಾದ ಶ್ರತಿ-ಸ್ಕ್ರೃತಿ 
ರೂಪವಾದ ಶಬ್ದಸಹಿತನಾದವನು . ಅರ್ಥಾತ್‌ ಅವುಗಳಿಂದ ಪ್ರತಿಪಾದ್ಯನಾದವನು 'ಸನಾತನ' 
ಎನಿಸುತ್ತಾನೆ. 

"ಸ್ಥಾಣು' ಎಂದರೆ ಯಾವ ವ್ಯತ್ಯಾಸವೂ ಇಲ್ಲದವನು. ಆದರೆ, ಸೃಷ್ಟಿಕಾಲದಲ್ಲಿಪರಮಾತ್ಮನಲ್ಲಿ 
ಸೃಷ್ಟಿಮಾಡುವ ಇಚ್ಛೆಯು ಮೂಡುತ್ತದೆ. ಇಂತಹ ವಿಶೇಷಗಳು ಕಾಲಕಾಲಕ್ಕೆ ಬಂದರೂ 
ಪರಮಾತ್ಮನು ಸ್ಥಾಣುವಾಗಿರುವುದು ಅಚಿಂತ್ಯಶಕ್ತಿಯಿಂದಾಗಿ. ಆದರೆ, ಮಾಯಾವಾದಿಗಳು- 
ಇಂತಹ ವಿಶೇಷಗಳು ಭಗವಂತನಲ್ಲಿ ಇಲ್ಲ; ಅವೆಲ್ಲಮಾಯೆಯಿಂದಾಗುವ ಕಲ್ಪನೆಗಳು ಎಂದು 
ಹೇಳುತ್ತಾರೆ. ಆದರೆ ಇದು ಸರಿಯಲ್ಲ, ಪರಮಾತ್ಮನಲ್ಲಿಶ್ರುತಿಸಿದ್ದವಾದ ಯಾವ ಗುಣಗಳನ್ನೂ 
'ಮಾಯಿಕ' ಎಂದು ಹೇಳಕೂಡದು . ಪರಸ್ಪರ ವಿರುದ್ಧವಾದ ಗುಣಗಳೂ ಅವನಲ್ಲಿ ಅಚಿಂತ್ಯ 
ಶಕ್ತಿಯಿಂದ ಜೊತೆಗೂಡಿವೆ ಎಂದು ವೇದವೇ ಹೇಳುತ್ತದೆ. ಈ ಅಂಶವನ್ನು "ಸನಾತನಃ' ಎಂಬ 
ಪದವು ತಿಳಿಸಿಕೊಡುತ್ತದೆ. 

ವಿವರಣೆ - "ನಾದ ' ವೆಂದರೆ ಶಬ್ದ. "ಸನಾದ' ಎಂದರೆ ಶಬ್ದಗಮ್ಯ. ಶಬ್ದವೆಂದರೆ ವೇದ. 
ಸನಾದ ಎಂದರೆ ವೇದಗಮ್ಯ. ಸನಾದನೇ ಸನಾತನ. 


106 ಗೀತಾವಿವೃತಿ 


ನನು ನಿತ್ಯ ಇತ್ಯಾ ದಿವಿಶೇಷಣವಿಶಿಷ್ಠಸ್ಯ ಈಶ್ವರತ್ವಾದಯಂ ಜೀವೋ ನಿತ್ಯಃ 
ಸರ್ವಗತ (ಗತಃ) ಸ್ಥಾಣುರಿತಿ ಭಗವದಭೇದೋಕ್ತಿರಯುಕ್ತೇತಿ ಚೇತ್‌ 1 
ಸತ್ಯಮ್‌ | ಉಕ್ತಾನುಪಪತ್ತೇರೇವಾಭೇದೋಕ್ತಿರತ್ರ "ಅತದ್ದಾವೇ ಸಾಮಾನಾಧಿ 
ಕರಣ್ಯ ೦ಸಾರೂಪ್ಯಂ ಗಮಯತಿ' ಇತಿ ನ್ಯಾ ಯಾದ್‌ಗೌಣೀ ನೇಯಾ। ನಿತ್ಯಸರ್ವ- 
ಗತತಾದಿಯುಕ್ತಭಗವತ್ತರೂಪೋಯಂ ಜೀವ ಇತಿ 1 ಉಕ್ತಗುಣಕೇಶ್ವರ- 
ಪ್ರತಿಬಿಂಬೋ ಜೀವ ಇತಿ ಯಾವತ್‌ | 


ಅನುವಾದ - ನಿತ್ಯಸರ್ವಗತನಾದವನು ಪರಮಾತ್ಮ , ಜೀವನಲ್ಲ. ಹೀಗಿರುವಾಗ 
ಪರಮಾತ್ಮನಿಗೆ ಅನ್ಹಯಿಸುವ "ನಿತ್ಯಸರ್ವಗತ, ಸ್ಮಾಣುಃ' ಮುಂತಾದ ವಿಶೇಷಗಳನ್ನು ಗೀತೆಯು 
ಜೀವನಿಗೆ ಹೇಳುವ ಮೂಲಕ ಜೀವೇಶರಿಗೆ ಅಭೇದವನ್ನು ಹೇಳುತ್ತಿದೆಯೇ? ಇಲ್ಲ ಈ 
ಅನುಪಪತ್ತಿಯ ಪರಿಹಾರಕ್ಕಾಗಿ, "ಅಂತಹ ಗುಣವುಳ್ಳ ಪರಮಾತ್ಮನ ಪ್ರತಿಬಿಂಬ' ಎಂಬ 
ಅರ್ಥವನ್ನು ಆ ಶಬ್ದಗಳಿಗೆ ಹೇಳಬೇಕು. "ಅಭೇದವು ಪ್ರಮಾಣವಿರುದ್ದವಾದಾಗಲೆಲ್ಲ 
ಸಾರೂಪ್ಯವನ್ನು ಹೇಳಬೇಕು' ಎಂದು ಭಾಷಾನಿಯಮ. "ಅವನು ಯಮ' ಎಂದರೆ ಯಮನಂತೆ 
ಎಂದರ್ಥ. ಅದರಂತೆ “ಜೀವನು ಸರ್ವಗತ' ಎಂದರೆ ಸರ್ವಗತನಾದ ಪರಮಾತ್ಮನಂತೆ, 
ಅರ್ಥಾತ್‌ ಪರಮಾತ್ಮನ ಪ ಪ್ರತಿಬಿಂಬ ಎಂದು ಅರ್ಥ. 


ತಾವತಾ ಕಥಂ ಛೇದನಾದ್ಯರ್ಹೋ ಜೀವಃ ಇತಿ ಶಂಕಾನಿರಾಸ ಇತಿ ಚೇತ್‌, 
"ಯೋ ಯತ್ಪತಿಬಿಂಬಃ ಸೋತಸತಿವಿರೋಧೇತತಮಾನಧರ್ಮಕ', ಅತಿ 
ವ್ಯಾಪ್ತಿಬಲೇನ ಜೀವಸ್ಯ ಸ್ಮಾಣುತ್ವಾದೀಶ್ವರಧರ್ಮಸಮಾನಧರ್ಮಪ್ರಾ ಪ್ರೇರಿತಿ 
ತಾತರ್ಯಾತ್‌ "ಅನಾಶಿನೋರಪ ಮೇಯಸೆ ್ಯೀ'ತ್ಯತ್ರ “ಅಜೋ ನಿತ್ಯಃ ಶಾಶ್ಚತಃ' 
ಇತ್ಯತ್ರ, 'ನಿತ್ಯ' ಇತಿ ಪ್ರಕೃತಾರ್ಥೇ ಚ ಜೀವಸೆ ಶರಪ್ರ ತಿಬಿಂಬತೋಕ್ತಾವಪಿ ನ 
ಪುನರುಕ್ತತಾ ಶಂಕ್ಕಾ 1 ತತ್ವಚ್ಛಂಕಾನಿವರ್ತಕತ್ಸೇನ ಭಿನ್ನಗುಣವಿಶಿಷ್ಟೇಶ್ವರ- 
ಪ್ರತಿಬಿಂಬತ್ತಸ್ಯ ತತ್ರ ತತ್ರ ಕಥನಾದಿತಿ ಜ್ಞೇಯಮ್‌ । 


ಅನುವಾದ- ಈಶನ ಪ್ರತಿಬಿಂಬ ಜೀವ ಎಂದ ಮಾತ್ರಕ್ಕೆ ಅವನು ಛೇದಾರ್ಹಎಂಬ ಶಂಕೆಗೆ 
ಪರಿಹಾರ ಹೇಗೆ ? ಹೀಗೆ - ಪ್ರತಿಬಿಂಬವೆಲ್ಲವೂ ಬಿಂಬದ ಸಮಾನಧರ್ಮಗಳನ್ನು 
ಹೊಂದಿರುತ್ತದೆ . ಪ್ರಮಾಣದ ವಿರೋಧವಿದ್ದಾಗ ಮಾತ್ರ ಬಿಂಬದ ಕೆಲವು ಧರ್ಮಗಳನ್ನು 
ಪ್ರತಿಬಿಂಬದಲ್ಲಿನಿರಾಕರಿಸಲಾಗುತ್ತದೆ. ಪ್ರಕೃತ, ಜೀವನು ಈಶನ ಪ್ರತಿಬಿಂಬನಾಗಿರುವ ಕಾರಣ 
ಸ್ಥಾಣುತ್ವಾದಿ ಧರ್ಮಗಳು ಈಶ್ವರನಂತೆ ಜೀವನಲ್ಲೂ ಇವೆ. ಈಶನು ಸ್ಥಾಣುವಾದ ಕಾರಣ 
ಛೇದಾದ್ಯನರ್ಹ. ಆದ್ದರಿಂದ ಅವನ ಪ್ರತಿಬಿಂಬನಾದ ಜೀವನೂ ಛೇದಾದ್ಯನರ್ಹನಾಗಿದ್ದಾನೆ. 


ಅಧ್ಯಾಯ 2 107 


ಇದುವರೆಗೆ 'ಅನಾಶಿನೊತಪ್ರಮೇಯಸ್ಯ' (ಶ್ಲೋಕ-18), "ಅಜೋ ನಿತ್ಯಃ' (ಶ್ಲೋಕ-20) 
ಮತ್ತು 'ನಿತ್ಯಃ' ಎಂಬ ಪ್ರಕೃತ ಈ ಶ್ಲೋಕದಲ್ಲಿಹೀಗೆ ಅನೇಕ ಕಡೆಗಳಲ್ಲಿ ಜೀವನು ಈಶನ ಪ್ರತಿಬಿಂಬ 
ಎನ್ನುವ ಮಾತು ಬಂದಿದೆ. ಇದು ಪುನರುಕ್ತಿ ಎಂದು ತಿಳಿಯಬಾರದು. ಏಕೆಂದರೆ, ಸಂದರ್ಭಕ್ಕೆ 
ಅನುಗುಣವಾಗಿ ಬಂದಿರುವ ಬೇರೆ ಬೇರೆ ಆಕ್ಷೆ ೇಪಗಳನ್ನು ಪರಿಹರಿಸುವ ಸಲುವಾಗಿ ಭಗವಂತನಿಗೆ 
ಬೇರೆ ಬೇರೆ ಗುಣಗಳನ್ನು ಹೇಳಿ ಅಂತಹ ಗುಣಗಳುಳ್ಳ ಈಶನ ಪ್ರತಿಬಿಂಬ ಎಂಬುದನ್ನು ಮತ್ತೆ 
ಮತ್ತೆ ಹೇಳಲಾಗಿದೆ. ಬೇರೆ ಬೇರೆಗುಣಗಳುಳ್ಳ ಈಶನ ಪ್ರತಿಬಿಂಬತ್ತವನ್ನು ಹೇಳುವುದರಿಂದ 
ಪರಿಹರಿಸಲ್ಪಡುವ ಪ್ರಶ್ನೆಗಳು ಬೇರೆ ಬೇರೆ. ಆದ್ದರಿಂದ ಪುನರುಕ್ತಿ ದೋಷವಲ್ಲ, 


ನನು ಸಯುಕ್ತಿಕಮಚ್ಚೇದೃತ್ವಾದ್ಯುಕ್ತೈವ ನೈಮಿತ್ತಿಕನಾಶಶಂಕಾನಿರಾಸಾತ್‌ 
"ನೈನಮ್‌' ಇತಿ ವೃರ್ಥಮಿತಿ ಚೇತ್‌, "ಪ್ರವೃತ್ತೇ ಶಸ್ತ್ರಸಂಪಾತೇ' ಇತ್ಯುಕ್ತೇಃ 
ಪ್ರಸಕ್ತ್‌ ಸತ್ಯಾಮಪಿ ವರ್ತಮಾನಸ್ಯ ಛೇದಾದೇರದೃಷ್ಟೇರಾತ್ಮನಃ ಛೇದಾ- 
ದ್ಯಯೋಗ್ಯತ್ನಂ ಯುಕ್ತಮಿತಿ ಪ್ರದರ್ಶನಾರ್ಥತ್ವಾತ್‌ | 


ಅನುವಾದ- ಈ ಶ್ಲೋಕದಲ್ಲಿ "ಈಶ್ವರನ ಪ್ರತಿಬಿಂಬನಾದುದರಿಂದ ಜೀವನಿಗೆ ಛೇದ- 
ಯೋಗ್ಯತೆಯೇ ಇಲ್ಲ' ಎಂದು ಯುಕ್ತಿ ಯುಕ್ತವಾಗಿ ಸಿದ್ಧಪಡಿಸಿರುವಾಗ ಹಿಂದಿನ "ನೈನಂ 
ಛಿಂದಂತಿ' ಎಂಬ ಶ್ಲೋಕದಲ್ಲಿ ವರ್ತಮಾನಕಾಲದಲ್ಲಿ ಶಸ್ತ್ರಾದಿ ನಿಮಿತ್ತಗಳಿಂದ ನಾಶವಿಲ್ಲಎಂದು 
ಹೇಳಿರುವುದು ಅನಗತ್ಯವಲ್ಲವೆ ? ಇಲ್ಲ ಪ್ರಕೃತ ಶ್ಲೋಕದಲ್ಲಿ ಛೇದಾಯೋಗ್ಯತ್ವವನ್ನು ಸಾಧಿಸಲು 
"ನೈನಂ ಛಿಂದಂತಿ' ಎಂಬ ಶ್ಲೋಕದಲ್ಲಿ ಹೇಳಿರುವ ವಿಷಯವೂ ಒಂದು ಕಾರಣವಾಗುತ್ತದೆ. 
ಹೇಗೆಂದರೆ, ಪ್ರಥಮಾಧ್ಯಾಯದಲ್ಲಿ "ಪ್ರವೃತ್ತೇ ಶಸ್ತ್ರಸಂಪಾತೇ' ಎಂದಿರುವುದರಿಂದ 
ಯುದ್ದದಲ್ಲಿ ಶಸ್ತ್ರದಾಳಿಯು ಕೆಲವೇ ಕ ಣದಲ್ಲಿಪ್ರಾ ರಂಭವಾಗಿರುವುದಾಗಿ ಹೇಳಲ್ಪಟ್ಟಿದೆ. ಅಂತಹ 
ಸಂದರ್ಭವಿದ್ದರೂ "ನೈನಂ ಛಿಂದಂತಿ ಶಸ್ತ್ರಾಣಿ' ಎಂದಿರುವುದರಿಂದ ಜೀವನಿಗೆ ಛೇದ- 
ಯೋಗ್ಯತೆಯೇ ಇಲ್ಲ, ಎಂದು ನಿರ್ಣಯಿಸಬಹುದಾಗಿದೆ. ಹೀಗೆ ಈ ಶ್ಲೋಕದಲ್ಲಿ ಹೇಳಿರುವ 
ಅಚ್ಛೇದ್ಯತ್ನಕ್ಕೆ ಹಿಂದಿನ ಶ್ಲೋಕವು ಸಮರ್ಥನೆಯನ್ನು ಕೊಡುವುದರಿಂದ ಅದು ವ್ಯರ್ಥವಲ್ಲ. 
ಯದ್ವಾ ನೈನಮಿತ್ಯಾದಿಶ್ಲೋಕಃ ಈಶ್ವರವಿಷಯಃ | ತಥಾಹಿ, ವೇದಾವಿನಾಶಿನ- 
ಮಿತೃತ್ರೇಶ್ದರಸ್ಯ ಸತೋ ನಾಶಾಭಾವೋಕ್ಕಾ ತನ್ನಿಮಿತ್ತಶೋಕಾಭಾವೇಪಿ 
ಯುದ್ಧಗತಶಸ್ವಾದಿಕಾರಣವಿಶೇಷೇಣ ಚ್ಛೇದಾದಿಪ್ರಸಕ್ತೇಃ ತನ್ನಿಮಿತ್ರ ಶೋಕೋ 
ಮಮೇತ್ಯತ ಆಹ- ನೈನಮಿತಿ ॥ "ಯ ಏನಂ ವೇತ್ತಿ' ಇತಿ ಶ್ಲೋಕೇ 


1. "ನ ' ಇತಿ ಕ್ವಚಿತ್‌ ನಾಸ್ತಿ 


8 ಗೀತಾವಿವೃತಿ 


ಪ್ರಕೃತಮೀಶರಮ್‌ I ಶಿಷ್ಠಂ ವ್ಯಕ್ತಮ್‌ | ಏತೇನ ಈಶ್ವರಸ್ಯ ದೇಹತೋಅಪಿ 
ಚೇದಾದ 'ಭಾವಾತ್‌ ಸ ಸ್ವಾತಂತ್ರ್ಯ ಮಿತ್ಯುಕ್ತಂ ಭವತಿ 1 ಏನಮೇನಮಿತಿ ಪೃಥಕ್‌ 


ಲ) 
ಪೃಥ ಥಗ್ಗಚನಂ Saad ದರ್ಶನಾಯ | ಏವಮವ್ಯ- 
ಕ್ರೋರಯಮಿತೃತ್ರಾಪಿ | 


ಅನುವಾದ - ಅಥವಾ, "ನೈನಂ ಛಿಂದಂತಿ' ಎಂಬ ಶ್ಲೋಕ ಈಶನ ಬಗ್ಗೆ ಹೇಳುತ್ತದೆ. ಅದು 
ಹೀಗೆ - "ವೇದಾವಿನಾಶಿನಂ' ಎಂಬ ಶ್ಲೋಕದಲ್ಲಿ(21) ಪರಮಾತ್ಮನಿಗೆ ಸ್ಥಾ ಸ್ವಾಭಾವಿಕವಾದ ನಾಶ 
ಎಲ್ಲ ಎಂದುದರಿಂದ ಆ ಕಾರಣಕ್ಕಾಗಿ ದುಃಖಿಸುವ ಅಗತ್ಯ ವಿಲ್ಲವಾದರೂ 'ಯುದ್ಧದಲ್ಲಿ ಶಸ್ತಾದಿ 
ಗಳಿಂದ ಈಶನಿಗೂ (ಕೃಷ್ಣನಿಗೂ) ಗಾಯಗಳಾಗುವ * ಂದರ್ಭವಿರುವುದರಿಂದ ದುಃಖ 
ವಾಗುತ್ತದೆ ಎನ್ನುವ ಅರ್ಜುನನ ಪ್ರಶ್ನೆಗೆ "ನೈನಂ ಛಿಂದಂತಿ' ಎಂಬ ಶ್ಲೋಕ ಉತ್ತರ ಹೇಳುತ್ತದೆ. 
"ಯ ಏನಂ ವೇತ್ತಿ ಹಂತಾರಂ' ಎಂಬ ಶ್ಲೋಕವನ್ನು (19) ಗೀತಾ ತಾತ: ರ್ಯದಲ್ಲಿ ಈಶಪರವಾಗಿ 
ವ್ಯಾಖ್ಯಾನಿಸಲಾಗಿದೆ. ಆ ಶ್ಲೋಕದಲ್ಲಿ "ಏನಂ' ಎಂದರೆ ಪರಮಾತ್ಮನನ್ನು ಎಂದು ಅರ್ಥ. 
ಪರಮಾತ್ಮನೂ ಜೀವನ ಹತ್ಯೆಯನ್ನು ಮಾಡಲಾರ ಎಂಬ ಭಾವ. ಆ ಶ್ಲೋಕದಲ್ಲಿ "ಏನಂ' ಎಂಬ 
ಶಬ್ದದಿಂದ ಪ್ರಸ್ತುತನಾದ ಪರಮಾತ್ಮನನ್ನೇ ಈ ಶ್ಲೋಕದಲ್ಲಿ "ಅಯಂ' ಎಂದು ಉಲ್ಲೇಖಿಸಲಾಗಿದೆ. 
ಈ ಈಶನು "ಅಚ್ಛೇದ್ಯನಾಗಿದ್ದಾನೆ', ಎಂದರ್ಥ. ಮುಂದೆ ಈ ಶ್ಲೋಕದ ಅರ್ಥಸ್ಪಷ್ಟ. ಇದರಿಂದ 
ಪರಮಾತ್ಮನ ದೇಹಕ್ಕೂಛೇದ - ಭೇದಾದಿಗಳಿಲ್ಲಎನ್ನುವ ಮೂಲಕ ಅವನುಸ್ನ ಸ್ವತಂತ್ರ ಚೇತನ 
ಎನ್ನುವುದಕ್ಕೆ ಸಮರ್ಥನೆಯನ್ನು ಕೊಡಲಾಗಿದೆ. ಶ್ಲೋಕದಲ್ಲಿಏನಂ, ಏನಂ ಎಂದು ಮತ್ತೆ ಮತ್ತೆ 
ಹೇಳುವ ಮೂಲಕ ಪರಮಾತ್ಮನ ಪ್ರತಿಯೊಂದು ರೂಪವೂ ಹೀಗೆಯೇ ಎಂದು ತಿಳಿಸಲಾಗಿದೆ. 


"ಅವ್ಯಕ್ತೋ5ಯಂ' ಎಂಬ ಮುಂದಿನ ಶ್ಲೋಕದಲ್ಲೂಅಯಂ ಶಬ್ದವನ್ನು ಮತೆ ಮತ್ತೆ ಹೇಳಲು 
ಇದೇ ಕಾರಣ. 


ನನು ಜೀವಸ್ಯ ಸ್ವತೋ ನಾಶಾಭಾವೇಆಪಿ ಯುದ್ಧಗತಶಸ್ಟ್ರಾ ದಿಕರಣವಿಶೇಷೇಣ 
ಛೇದಾದಿಃ ಸ್ಯಾದಿತ್ಯತ ಆಹ - ಅಚ್ಚೇದ್ಯೊ ಟು || ಆ ಜೀವಃ । ನನು 
ಜೀವಸ್ಯಾಪಿ ಠಶರವದಚ್ಛೇದ್ಯತ್ತಾದಿ ಸತ್ತೇ ಸರ್ವಸಾಮ್ಯಂ ಸ್ಯಾತ್‌ | ತಥಾ ಚಕಿಂ 
ತತ್ಪೂಜಯೇತ್ಯ ತೋ ಜೀವಸ್ಯ ನಿತ್ಯ ಮೀಶಾಧೀನತಾಮಾಹ- ನಿತ್ಯ ಅತಿ 1! 
ಸರ್ವಗತಸ್ಥಾಣುರಿತ್ಯೆ (ಕಂ ಪದಮ್‌ । ನಿತ್ಯ ಇತಿ ಯೋಗ್ಯತಯಾ ಸ್ಥಿತಿರೂಪ- 
5್ರಯಾವಿಶೇಷಣಮ್‌ | “ಕ್ರಿಯಾವ್ಯಯವಿಶೇಷಣಾನಾಂ ಚ ನಪುಂಸ ಸಕತ್ತಮೇಕ- 
ವಚನಾಂತತ್ಪಂ ಚ ವಾಚ್ಯಮ್‌ ' ಇತ್ಯೇತನ್ನಾಶ್ರಿತಮ್‌ | 


ಅಧ್ಯಾಯ 2 109 


ಅನುವಾದ- ಈ ಶ್ಲೋಕವನ್ನು ಹೀಗೂ ವ್ಯಾಖ್ಯಾನಿಸಬಹುದು- ಜೀವನಿಗೆ ಸ್ವಾಭಾವಿಕ 
ವಾಗಿ ನಾಶವಿಲ್ಲದಿದ್ದರೂ ಯುದ್ಧದಲ್ಲಿ ನಡೆಯುವ ಶಸ್ತಾಘಾತದಿಂದ ಅವನಿಗೆ ನಾಶ 
ವಾಗಬಹುದು ಎಂಬ ಸಂಶಯವನ್ನು, "ಅಚ್ಛೇದ್ಯೋ5ಯಂ' ಎಂಬ ಶ್ಲೋಕದಲ್ಲಿ ನಿರಾಕರಿಸ 
ಲಾಗಿದೆ. ಅಯಂ ಎ ಜೀವಾತ್ಮ. 


ಪ್ರಶ್ನೆ - ಜೀವನೂ ಈಶನಂತೆಯೇ ಅಚ್ಚೇದ್ಯನಾದರೆ ಅವರಿಬ್ಬರಲ್ಲಿ ವ್ಯತ್ಯಾಸವೇ ಇಲ್ಲ. 
ಹೀಗಿರುವಾಗ ಅವನ ಆರಾಧನೆಗಾಗಿ ಸ್ವಕರ್ತವ್ಯವನ್ನೇಕೆ ಮಾಡಬೇಕು ? ಅದಕ್ಕುತ್ತರ- 
'ಸರ್ವಗತಸ್ನಾಣುಃ' ಎಂಬ ಪದ. ಇದು ಹಿಂದಿನ ವ್ಯಾಖ್ಯಾನದಂತೆ ಎರಡು ಪದಗಳಲ್ಲ 
ಅಖಂಡವಾದ ಒಂದೇ ಪದ. ನಿತ್ಯ ಎಂಬ ಪದವು 'ಸರ್ವಗತಸ್ತ ಎಂಬ ಪದದಲ್ಲಿರುವ 
'ಸ್ಥ' ಪದದ ಅರ್ಥವಾದ ಸ್ಥಿತಿರೂಪಕ್ರಿಯೆಗೆ ವಿಶೇಷಣ. ಸದಾಕಾಲವೂ ಸರ್ವಗತನಾದ ಈಶನ 
ಅಧೀನದಲ್ಲಿ ಜೀವನು ಇದ್ದಾನೆ ಎಂದು ಭಾವ . "ಕ್ರಿಯಾ ವಿಶೇಷಣವಾದ ಪದಗಳು ಸದಾ 
ನಪುಂಸಕಲಿಂಗ ಏಕವಚನದಲ್ಲೇ ಇರಬೇಕು' ಎಂಬ ನಿಯಮವನ್ನು ಇಲ್ಲಿ ಅನುಸರಿಸಲಾಗಿಲ್ಲ, 
ಆದ್ದರಿಂದ "ನಿತ್ಯಃ' ಎಂಬ ಶಬ್ದವು "ಸ್ಥ' ಎಂಬ ಕ್ರಿಯೆಗೆ ವಿಶೇಷಣವಾದರೂ ಪುಲ್ಲೀ ೦ಗದಲ್ಲೇ ಇದೆ. 


ಅಯಂ: ಜೀವಃ । ನಿತ್ಯಃ - ನಿತ್ಯಂ ಸರ್ವಗತೇ ಹರೌ ತಿಷ್ಕತೀತಿ, ನಿತ್ಯಃ 
ಸರ್ವಗತಸ್ನಃ | ತದಧೀನತಯಾ ಸದಾ ಸ್ಥಿತ ಇತಿ ಯಾವತ್‌ । ಸ ಚಾಸಾವಣುಶ್ಚ 
ಸರ್ವಗತಸ್ಹಾಣುರಿತ್ಯರ್ಥ:ಃ | ಈಶಜೀವಯೋಃ ಸರ್ವಗತತ್ವಾಣುತ್ತರೂಪ- 
ವೈಷಮ್ಯಾನ್ನ ಸರ್ವಸಾಮ್ಯಮಿತಿ ಭಾವೇನ ಸರ್ವಗತೇತಿ ಅಣುರಿತಿ ಚೋಕ್ತಮ್‌ ।ಟ 


ಅನುವಾದ - ಅಯಂ - ಜೀವಾತ್ಮನು , ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಲ್ಲಿಸರ್ವದಾ 
ಇದ್ದಾನೆ (ಸ್ಪ). ಅರ್ಥಾತ್‌ ಈಶಾಧೀನನಾಗಿ ಸರ್ವದಾ ಇದ್ದಾನೆ ಎಂದರ್ಥ. ಅವನು 
ಣುಸ್ಟರೂಪನೂ ಆಗಿದ್ದಾನೆ. (ಸರ್ವಗತಸ್ಥ-- ಅಣು) ಈಶನು ಎಲ್ಲೆಡೆಯೂ ಇದ್ದಾನೆ ; ಜೀವನು 
ಅಣು. ಹೀಗೆ ಅವರಿಬ್ಬರಲ್ಲಿ ಬಹಳಷ್ಟು ಅಂತರವಿದೆ, ಸಾಮ್ಯವಿಲ್ಲ ಇದರ ಸೂಚನೆಗಾಗಿಯೇ 
ಈಶನನ್ನು ಸರ್ವಗತನೆಂದು ಹೇಳಿ ಜೀವನನ್ನು "ಅಣು' ಎಂದು ಹೇಳಲಾಗಿದೆ. 


ನನು ಜೀವಸೈ ೇೀಶಾಧೀನತ್ಚಂ ಯದಾ ನ ಸ್ಯಾತ್ರದಾ ಸ್ಯಾತ್ಸರ್ವಸಾಮ್ಯಮ್‌ | 
ತಥಾಚನ ತತ್ಸೂಜಾ ಕಾರ್ಯೇತ್ಯತ ಆಹ - ಅಚಲ ಅತಿ ॥ ಸ ಸರ್ವಗತಸ್ಥ- 
ಪದಂ ಬುದ್ಧಿವಿವಿಕ್ಷಮಾಕೃಷ್ಯ ತೇ ಭಾವಪ್ರಧಾನಮ್‌ । ಸರ್ವಗತಸ್ನತ್ನಾನ್ನ 
ಕದಾಚಿಚ್ಚಲತೀತ್ಯಚಲಃ । ನಿತ್ಯಃ ಸರ್ವಗತಸ್ಥಇತ್ಯುಕ್ರೈ ವಾಸ್ಯಾರ್ಥಸ್ಯ ಲಾಭೇತಪಿ 
ಕೇನಚಿದ್ದರಾದಿನಿಮಿತ್ತೇನಾಪಿ ನ ತದಧೀನತ್ನಸ್ಯ ನಾಶ ಇತಿ ನೈಮಿತ್ತಿಕ- 


[10 ಗೀತಾವಿವೃತಿ 


ನವಾಶಾಭಾವೋಕ್ಕ ರ್ಥಮಚಲ ಇತ್ಯುಕ್ತಿಃ । ಕುತಃ ಸದಾ ಹರ್ಯಧೀನತ್ನಂ ಜೀವ- 
ಸ್ಕೈ ಸ್ಕೇತ್ಯತ ಆಹ - ಸನಾತನ ಅತಿ ॥ ನಾದೇನ- ಬಾ ಸಹ 
KE ಅತಿ ಸನಾದಃ | ಸನಾದ ಏವ ಸನಾತನಃ 1 ದಶಬ್ಧಸ್ಯ ಚ್ಹಾಂದಸ ಸಸ್ತನಾ- 
ದೇಶಃ । ವಿಧಿನಿಷೇಧಬದ್ಧತ್ವಾತ್‌ ಸದಾ ತದಧೀನ ಇತಿ ಭಾವಃ ಫಿ ತದುಕ್ತಂ ವಿಷ್ಣು- 
ಪುರಾಣೇ । 


"ನಿತ್ಯಂ ಸರ್ವಗತೇ ವಿಷ್ಣಾವಣುರ್ಜೀವೋ ವ್ಯ ವಸ್ಥಿತಃ' ಇತ್ಯಾ ದಿ ॥ 241 


ಅನುವಾದ- ಜೀವನು ಈಗ ಈಶಾಧೀನನಾಗಿದ್ದಾನೆ. ಮುಂದೊಮ್ಮೆ ಅವನಲ್ಲಿ ಈಶಾಧೀನತ್ತವು 
ಇಲ್ಲದಾದಾಗ ಈಶನಿಗೂ ಜೀವನಿಗೂ ಸಾಮ್ಯವಿದೆ. ಆಗ ತನ್ನ ಂತೆಯೇ ಆಗಿರುವ ಪರಮಾತ್ನನನ್ನು 
ಜೀವನು ಏಕೆ ಆರಾಧಿಸಬೇಕು ? ಅದಕ್ಕೆ ಉತ್ತರ "ಅಚಲಃ' ಎಂಬ ಪದ. "ಸರ್ವಗತಸ್ಥಾಣುಃ' 
ಎಂಬ ಸಮಸ್ಕಪದದಲ್ಲಿರುವ 'ಸರ್ವಗತಸ್ಥ 'ಎಂಬ ಪದವನ್ನು ಬೌದ್ಧಿಕವಾಗಿ ಪ ಪ್ರ ತ್ಯೆ ಕಗೊಳಿಸಿ 
"ಅಚಲ' ಪದದೊಂದಿಗೆ ಅನ್ವಯಿಸಿಕೊಳ್ಳಬೇಕು . ಸರ್ವಗತಸ್ಥ ಎಂಬ ಪದವನ್ನು ಭಾವ 
ಪ್ರಧಾನವನ್ನಾಗಿಯೂ ಪರಿಗಣಿಸಬೇಕು. ಆಗ ಜೀವನು ಈಶಾಧೀನತ್ತಧರ್ಮದಿಂದ ಎಂದೂ 
ದೂರಕ್ಕೆ ಚಲಿಸುವುದಿಲ್ಲವಾದ್ದರಿಂದ ಜೀವನು "ಅಚಲ' ಎಂದು ಇಳಿದಂತಾಗುತ್ತದೆ. ಆ 
6, ಎಂದೂ ಜೀವನಲ್ಲಿ ಇಲ್ಲದಾಗುವುದಿಲ್ಲ ಎಂದರ್ಥ. ಈ ಅರ್ಥವು "ನಿತ್ಯ ಸರ್ವಗತಸ್ಥ' 
ಎಂಬ ವಿಶೇಷಣದಿಂದಲೇ ಲಭ್ಯವಾಗುತ್ತದೆ. ಆದರೂ ಜೀವನು ಮಹಾತ್ಮರ ವರವಿಶೇಷದಿಂದ 


ಒಂದೊಮ್ಮೆ ಈಶಾಧೀನತ್ವವನ್ನು ಕಳೆದುಕೊಂಡು ಈಶನಂತೆಯೇ ಸ್ವತಂತ್ರ ನಾಗಬಹುದು ಎ೦ಬ 
ಸಂದೇಹವನ್ನು ಅಚಲ ಎಂಬ ಪದದಿಂದ ಪರಿಹರಿಸಲಾಗಿದೆ. 


ಜೀವನು ಸದಾ ಈಶಾಧೀನ ಏಕೆ ಈ ಪ್ರಶ್ನೆಗೆ "ಸನಾತನಃ' ಎಂಬ ಪದವು ಉತ್ತರವಾಗಿದೆ. 
"ನಾದೇನ ಸಹ ವರ್ತತೇ' ಎಂದು ಸನಾತನ ಶಬ್ದದ ನಿರುಕ್ತಿ. ನಾದ ಎಂದರೆ ವಿಧಿ - 
ನಿಷೇಧರೂಪವಾದ ವೇದ. ಜೀವನು ವೇದೋಕ್ತವಾದ ವಿಧಿ - ನಿಷೇಧಗಳಿಂದ 
ಬದ್ದನಾಗಿರುತ್ತಾನೆ. ಆದ್ದರಿಂದ ಅವನು ಸದಾ ಈಶಾಧೀನ ಎಂದು ಅರ್ಥ. 


"ನಾದೇನ ಸಹ ವರ್ತತೇ' ಎಂದು ಅರ್ಥವಾದಾಗ 'ಸನಾದಃ' ಎಂದಾಗಬೇಕು. ದಕಾರಕೆ 
ಛಾಂದಸವ್ಯಾಕರಣರೀತ್ಯಾ "ತನ' ಎಂಬ ಆದೇಶ ಬಂದು "ಸನಾತನ ' ಎಂದಾಗಿದೆ. 


"ನಿತ್ಯಃ ಸರ್ವಗತಸ್ಥಾಣುಃ' ಎಂಬ ಶಬ್ಧಕ್ಕೆ ಶಿ ಶ್ರೀಮಧ್ವಾಚಾರ್ಯರು ಕೊಟ್ಟ ವಿವರಣೆಯ: 
ಎಷ್ಟುಪುರಾಣಕ್ಕೆ ಸಮೃತವಾಗಿದೆ - "ನಿತ್ಯಂ ಸರ್ವಗತೇ ವಿಷ್ಣ್‌ ಅಣುರ್ಜೀವೋ ವ್ಯವಸ್ಥಿತಃ 
"ಅಣುವಾದ ಜೀವನು ವ್ಯಾಪ್ತನಾದ ಪರಮಾತ್ಮನ ಅಧೀನದಲ್ಲಿಸ ಸದಾ ಇರುತ್ತಾನೆ.' 1240 


ಅಧ್ಯಾಯ 2 111 


ಅವ್ಯಕ್ತೋತಯಮಚಿಂತ್ಕೋತಯಮವಿಕಾರ್ಯೋತಯಮುಚ್ಛತೇ 
ತಸ್ಮಾದೇನಂ ವಿದಿತ್ವೆ ವಂ ನಾನುಶೋಚಿತುಮರ್ಹಸಿ 11 25 11 


ಅರ್ಥ - "ಆ ಶ್ರೀಹರಿಯು ಯಾವ ಇಂದ್ರಿಯಗಳಿಗೂ ಗೋಚರನಲ್ಲ, ದೇಹವಿದ್ದುಎಲ್ಲೆಡೆ 
ಇದ್ದರೂ ಕಾಣಿಸಿಕೊಳ್ಳದ ಅಚಿಂತ್ಯ ಶಕ್ತಿ ಅವನಿಗಿದೆ. ಅವನಿಗೆ ಯಾವುದೇ ವಿಧವಾದ 
ಏಕಾರಗಳೂ ಇಲ್ಲ. ಹೀಗೆ ಭಗವಂತನ ಮಹಿಮೆಯನ್ನು ತಿಳಿದು ಅವನ ಆರಾಧನಾರೂಪವಾಗಿ 
ನಿನ್ನ ಕರ್ತವ್ಯವನ್ನು ನಿರ್ವಹಿಸಿ ದುಃಖವನ್ನು ಕಳೆದುಕೊ.' 


ನನ್ಹಣೋರ್ಜಿೀವಸ್ಯಾಧಾರಃ ಪರಮಾತ್ಮಾ ಸರ್ವಗತಶ್ಲೇತ್‌ ಕುತಸ್ತಥಾ ನ 
ದೃಶ್ಯತ ? ಇತ್ಯತ ಆಹ - ಅವ್ಯಕ್ತೋರಯಮಿತಿ ॥। ಅಯಂ = ಸರ್ವಗತಪದೇನ 
ಪ್ರಕೃತೋ ಹರಿಃ । ನನು ನೈನಮಿತಿ ಶ್ಲೋಕೇ ದೇಹತೋಂಪಿ ಛೇದಾದ್ಯಭಾವಾತ್‌ 
ಸ್ಥತಂತ್ರೋ ಹರಿರಿತ್ಯುಕ್ತಮ್‌ | ದೇಹವಾನ್‌ ಸರ್ವಗತಶ್ನೇತ್‌ ಕಥಮವ್ಯಕ್ತಃ? 
ಆತ್ಯತಃ- ಅಚಿಂತ್ಯೋನಯಮಿತಿ ॥। ಅಚಿಂತ್ಯಶಕ್ತಿಕ ಇತ್ಯರ್ಥಃ | ಏತೇನ ಹರೇ- 
ರವ್ಯಕ್ತತ್ಹೇ ತದ್ಧರ್ಶನಶ್ರುತ್ಯಪ್ರಾಮಾಣ್ಯಮಿತಿ ನಿರಸ್ತಮ್‌ । ತದಾಹ ಸೂತ್ರೇ | ಈ 
ಅತೋಶನಂತೇನ ತಥಾ ಹಿ ಲಿಂಗಮ್‌ ಈ (3-2-27) ಇತಿ | 


ಅನುವಾದ- ಅಣುವಾದ ಜೀವನಿಗೆ ಈಶನು ಆಧಾರನಾಗಿ ಸರ್ವತ್ರ ಇದ್ದಾನೆಂದಾದರೆ ಏಕೆ 
ಕಣ್ಣಿಗೆ ಕಾಣುತ್ತಿಲ್ಲ? ಇದಕ್ಕೆ ಉತ್ತರ- "ಅವ್ಯಕ್ತೋsಯಂ' ಎಂಬ ಶ್ಲೋಕ. 

ಅಯಂ = ಹಿಂದಿನ ಶ್ಲೋಕದಲ್ಲಿ "ಸರ್ವಗತ ' ಎಂಬ ಪದದಿಂದ ಪ್ರಸ್ತುತನಾದ 
ಪರಮಾತ್ಮನು. 

"ನೈನಂ ಛಿಂದಂತಿ' ಎಂಬ ಹಿಂದಿನ ಶ್ಲೋಕದಲ್ಲಿ ದೇಹಕ್ಕೂ ಛೇದಾದಿಗಳಿಲ್ಲವಾದುದರಿಂದ 
ಶ್ರೀಹರಿಯು ಸ್ಪತಂತ್ರನಾಗಿದ್ದಾನೆ ಎಂದು ಹೇಳಲಾಗಿದೆ. ಇದರಿಂದ ಅವನಿಗೆ ದೇಹವಿದೆ 
ಎಂದಂತಾಯಿತು. ಸರ್ವಗತನಿಗೆ ದೇಹವಿದ್ದ ಮೇಲೆ ಅವನು ಕಾಣಿಸಿಕೊಳ್ಳಲೇಬೇಕು. 
ಅವ್ಯಕ್ತನಾಗುವುದು ಹೇಗೆ ? ಅದಕ್ಕುತ್ತರ- "ಅಚಿಂತ್ಯೋ5ಯಂ' ಎಂಬ ಪದ. ಅವನಿಗೆ ಅದ್ಭುತ 
ಶಕ್ತಿ ಇದೆ ಎಂದರ್ಥ. ದೇಹವಿದ್ದರೂ ಕಾಣಿಸಿಕೊಳ್ಳದ ಅಚಿಂತ್ಯಶಕ್ತಿ ಅವನಿಗಿದೆ. ಅವ್ಯಕ್ತನಾದರೂ 
ಪರಮಾತ್ಮನು ಭಕ್ತರ ಮೇಲಿನ ಕಾರುಣ್ಯದಿಂದಾಗಿ ತನ್ನ ಅಚಿಂತ್ಯ ಶಕ್ತಿಯಿಂದ 
ಕಾಣಿಸಿಕೊಳ್ಳುವನಾದುದರಿಂದಲೇ ಭಗವದ್ದರ್ಶನವನ್ನು ಹೇಳುವ ವೇದವಾಕ್ಕಗಳು ತಪ್ಪಲ್ಲ 
ಬ್ರಹ್ಮಸೂತ್ರವೂ ಇದನ್ನೇ ಹೇಳುತ್ತದೆ-ಅತಃ ಎ “ಪರಮಾತ್ಮನು ವ್ಯಕ್ತರೂಪ- ಅವ್ಯಕ್ತರೂಪ' ಎಂದು 


ತಿ 
112 ಗೀತಾವಿವೃ 


ಎರಡೂ ರೀತಿಯಿಂದ ಹೇಳುವ ಶ್ರುತಿಗಳಿರುವುದರಿಂದಾಗಿ ಅನಂತೇನ - "ಈಶಪ್ರಸಾದದಿಂದ 
ವ್ಯಕ್ತ ' “ಜೀವ ಪ್ರಯತ್ನ ದಿಂದ ಅವ್ಯ ಕ್ಷ' ಎಂದು ತಿಳಿಯಬೇಕು . ಇದು ಸೂತ್ರಾ ರ್ಥಸಂಕ್ಚೆ( "ಪ. 


ಅಚಿಂತ್ಯ ಶಕ್ತೇಃ ಪ್ರತಿಬಂಧೇ, ನಾಶೇ ವಾ, ತಸ್ಯ ಪ್ರತೀತಿಪ್ರ ಸಂಗಃ, ಇತ್ಯತ 
ಉಕ್ತಮ್‌- ಟಟ 11ಸಾ Mp ಕದಾತಪ್ಯನ್ಯಥಾ ಭವತೀ- 
ತ್ಯರ್ಥಃ 1 ಕುತ ಏತದಚ್ಛೇದ್ಯ ದೇಹತ್ಹಾದೀತ್ಯತ ಉಕ್ತಮ್‌- ಉಚ್ಯ್ಕತ ಅತಿ 1 
ಸದೇಹಃ ಸುಖಗಂಧಶ್ಚ' "ಇತ್ಯಾದಿ ತಾತ್ಪರ್ಯೋದಾಹೃತಶ್ರು ತಿಷು ಏತತರ್ವಂ 
ಹರೇರುಚ್ಕತ ಇತ್ಯರ್ಥಃ | ಅಯಮಿತಿ ಪೃಥಗ್ಗಚನಂ ಸ ಸರ್ವರೂಪಾಣಾಮೇವಂ- 
ಭಾವಪ್ರದರ್ಶನಾರ್ಥಮ್‌ । ತೇನಾಯಮಯಮವ್ಯಕ್ತಃ ಅಯಮಯಮ- 
ಚಿಂತ್ಯೋ, ಅಯಮಯಮವಿಕಾರ್ಯೋ, ಅತೀದಂಶಬ್ಲೋ ವೀಪಾರೂಪೇಣಾ- 
ನೇಕರೂಪಪರಾಮರ್ಶಿತಿ ಸೂಚಿತಮ್‌ ।ಟ 


ಅನುವಾದ- ಶ್ರೀಹರಿಯ ಅಚಿಂತ್ಯ ಶಕ್ತಿಯು ಪ್ರತಿಬದ್ಧವಾದಾಗ ಅಥವಾ ನಾಶವಾದಾಗ 
ಅವನು ನಮ್ಮ ಕಣ್ಣಿಗೆ ಕಾಣಿಸ ib ೪ ಎಂಬ ಸಂಶಯವನ್ನೂ "ಅವಿಕಾರ್ಯೋತಯಂ' 
ಪದದಿಂದ ಪರಿಹರಿಸಲಾಗಿದೆ. ಅವನ ಶಕ್ತಿಯು ಎಂದೂ ವ್ಯತ್ಯಯವಾಗುವುದಿಲ್ಲ ಎಂದರ್ಥ. 
ಭಗವಂತನ ದೇಹಕ್ಕೆ ಛೇದ-ಭೇದಾದಿಗಳಿಲ್ಲಎನ್ನಲು ಆಧಾರವನ್ನು ತಿಳಿಸುವ ಕಾರಣದಿಂದ 
"ಉಚ್ಯತೇ ' ಎಂಬ ಶಬ್ದವನ್ನು ಪ್ರಯೋಗಿಸಲಾಗಿದೆ. ಆಚಾರ್ಯರು ಭಗವದ್ಗೀತೆಗೆ ಬರೆರ 
"ತಾತ್ಪರ್ಯ' ಗ್ರಂಥದಲ್ಲಿ "ಸದ್ದೇಹಃ' “ಸುಖಗಂಧಶ್ಚ ' ಮುಂತಾದ ವೇದವಾಕ್ಯಗಳನು 
ಉಲ್ಲೇಖಿಸಿರುತ್ತಾರೆ. ಆ ಶ್ರುತಿವಾಕ್ಯ ಗಳೇ ಶ್ರೀಹರಿಯ ದೇಹವು ವಿಕಾರರಹಿತವಾದುದು ಎಂದ 
ಹೇಳಲು ಆಧಾರಗಳು, ಎಂದು "ಉಚ್ಯತೇ' ಶಬ್ದದ ಭಾವ. 


ಈ ಶ್ಲೋಕದಲ್ಲಿ "ಅಯಂ' ಎಂಬ ಶಬ್ದವನ್ನು ಪ್ರತಿಯೊಂದು ವಿಶೇಷಣಗಳೊಂದಿಗ. 
ಬಳಸಲಾಗಿದೆ. ಅಯಂ ಎಂದರೆ ಇದು ಎಂದರ್ಥ. ಭಗವಂತನ ಈ ರೂಪ ಹೀಗೆ. ಈ ರೂಪವ 
ಹೀಗೆ ಎಂದು ತಿಳಿಸಿಕೊಡುವುದು ಅದರ ಉದ್ದೇಶ. ಇದರಿಂದ ಭಗವಂತನ ಪ್ರತಿಯೊಂದ 
ರೂಪವೂ ಇಂತಹ ಗುಣಗಳುಳ್ಳದ್ದು ಎಂದು ತಿಳಿಸಿದಂತಾಗಿದೆ. 


ನೈನಮಿತ್ಯತ್ರಾಪಿ ಪೂರ್ವಶ್ಲೋಕೇ ಏನಮೇನಮಿತಿ ಬಹುಶಬ್ದ ಯೋಗೇನ 
ಬಹುರೂಪಪರಾಮರ್ಶ ಇತ್ಯುಕ್ತಂ ಭವತಿ | ಅನ್ಯಥಾ ನಃ ಏನಮಿತ್ಯಸ್ಯ ಚ ಪುನಃ 
ಪುನರುಕ್ತಿ ರಯುಕ್ತಾ ಸಾ ದಿತಿ ಭಾವಃ | 


ಅಧ್ಯಾಯ 2 113 


ಅನುವಾದ - "ನೈನಂ ಛಿಂದಂತಿ ಶಸ್ತ್ರಾಣಿ' ಎಂಬ ಶ್ಲೋಕದಲ್ಲಿ "ಏನಂ' ಎಂಬ ಶಬ್ದವನ್ನು 
ಅನೇಕ ಬಾರಿ ಪ್ರಯೋಗಿಸಲಾಗಿದೆ. ಅದರ ಉದ್ದೇಶವೂ, ಭಗವಂತನ ಅನೇಕ ರೂಪಗಳನ್ನು 
ಉಲ್ಲೇಖಿಸಿ ಅವೆಲ್ಲವೂ ನಾಶವಿಲ್ಲದವುಗಳು ಎಂದು ತಿಳಿಸುವುದೇ ಆಗಿದೆ. ಈ 
ಉದ್ದೇಶವಿಲ್ಲದಿರುತ್ತಿದ್ದರೆ "ನೈನಂ ಛಿಂದಂತಿ, ನ ಚೈನಂ ಕ್ಲೇದಯಂತಿ' ಎಂದು ಮುಂತಾಗಿ 
ನಿಷೇಧಾರ್ಥಕವಾದ ನ್‌ ಪದವನ್ನು, ಏನಂ ಎಂಬ ಪದವನ್ನೂ ಅನೇಕ ಬಾರಿ ಪ್ರಯೋಗಿಸುವ 
ಅಗತ್ಯವಿರಲಿಲ್ಲ 


ಏವಂ ಸರ್ವಶಂಕೋದ್ಧಾರೇಣಾತ್ಮನಿತೃತ್ವಂ ಪ್ರತಿಪಾದ್ಯೋಪಸಂಹರತಿ- 
ತಸ್ಮಾದಿತಿ ॥। ಬಿಂಬೋಪಾಧಿತತನ್ನಿಧಿನಾಶನಿಮಿತ್ತಸ್ಯ ಶಾಪಾದಿನಿಮಿತ್ತಸ್ಯ ಶಸ್ತ್ರಾ- 
ಸ್ವ್ರಾದಿನಿಮಿತ್ತಕಸ್ಕ ಚ ನಾಶಸ್ಕಾಭಾವೇನಾತ್ಮನೋ ನಿತ್ಯತ್ನಾದೇನಂ- ಜೀವಮ್‌ 
ಏವಂ: ನಿತೃತ್ಹಾದಿನಾ ವಿದಿತ್ವಾ ಶೋಚಿತುಂ ನಾರ್ಹಸೀತಿ । 


ಅನುವಾದ - ಹೀಗೆ ಎಲ್ಲಾಸಂಶಯಗಳಿಗೂ ಪರಿಹಾರ ನೀಡಿ ಆತ್ಮನ ನಿತ್ಯತ್ವವನ್ನು ಸಮರ್ಥಿಸಿ 
ಈ ವಿಷಯವನ್ನು "ತಸ್ನಾದೇನಂ' ಎಂಬ ಉತ್ತರಾರ್ಧದಿಂದ ಉಪಸಂಹಾರ ಮಾಡಲಾಗಿದೆ. 
ಅದರ ಅಭಿಪ್ರಾಯ- ಜೀವನಿಗೆ ಬಿಂಬನಾದ ಪರಮಾತ್ಮಮತ್ತು ಉಪಾಧಿಯಾದ ಸ್ವರೂಪದೇಹ 
ಹಾಗೂ ಅವೆರಡರ ಸಾನ್ನಿಧ್ಯಕ್ಕೆ ನಾಶವಿಲ್ಲದ ಕಾರಣದಿಂದಲೂ, ಶಾಪಾದಿ ನಿಮಿತ್ತದಿಂದಲೂ, 
ಶಸ್ತ್ರಾಸ್ತಗಳಿಂದಲೂ ನಾಶವಿಲ್ಲದಿರುವ ಕಾರಣ ಆತ್ಮನು ನಿತ್ಯನಾದುದರಿಂದ (ತಸ್ಮಾತ್‌ ಎಂಬ 
ಗೀತೆಯ ಪದದ ಅರ್ಥ) ಏನಂ ಎ ಈ ಜೀವನನ್ನೂ, ಏವಂ ಎ ನಾಶವಿಲ್ಲದವನನ್ನಾಗಿ, ತಿಳಿದು 
ದುಃಖ ಪಡಬೇಡ. 


ಅಥವಾ ಅಸ್ತೆ ನವಂ ಭಗವಾನೇವ ನಿತ್ಯಃ ಸರ್ವಗತಸ್ಟಾ ಣುರಿತ್ಯಾದೌ ಉಕ್ತದಿಶಾ 
ಸ್ಪತಂತ್ರಃ, ತತಶ್ಚ ಕಿಮಿತ್ಯತ ಆಹ - ತಸ್ಥಾದಿತಿ ॥1 ಹರೇರೇವ ಸರ್ವಸ್ಥತಂತ್ರತ್ತೇನ 
ಅಖಿಲದುಃಖನಿವೃತ್ತಿವಿಶಿಷ್ಟಪುಮರ್ಥಪ್ರದತ್ವಾತ್‌, ಏವಂ- ಯುದ್ದಾದಿಸ್ವ- 
ಕರ್ಮಣಾತವ್ಯಕ್ತತ್ವಾದಿರೂಪೇಣೈನಂ- ಭಗವಂತಂ ಜ್ಞಾತ್ವಾ ಶೋಚಿತುಂ- 
ಸಂಸಾರದುಃಖಮನುಭವಿತುಂ ನಾರ್ಹಸಿ | ಮುಕ್ತೋ ಭವಿಷ್ಯಸೀತ್ಯರ್ಥಃ | ಅತ 
ಉಕ್ತರೂಪೇಣ ತಂ ಜ್ಞಾತ್ವಾ ಯುದ್ದಾದಿಸಕರ್ಮಣಾ ತಂ ಆರಾಧ್ಯಾಶೇಷದುಃಖಂ 
ಪರಿಹರೇತಿ ಭಾವಃ ॥ 25 ॥ 


ಅನುವಾದ - ಅಥವಾ, ಹೀಗೂ ಉತ್ತರಾರ್ಧದ ಅಭಿಪ್ರಾಯವನ್ನು ತಿಳಿದುಕೊಳ್ಳಬಹುದು. 


ಗೀತಾವಿವೃತಿ 
114 


ಹಿಂದೆ ಹೇಳಿದಂತೆ ಪರಮಾತ್ಮನು ನಿತ್ನ "ಸರ್ವಗತಸ್ವಾಣು' ಎಂದು ಹೇಳಿದಂತೆ ಅವನು ಸ್ವತಂತ್ರ 
ಎಂದು ಒಪ್ಪೋಣ. ಇದರಿಂದ ಪ್ರಕೃತಕ್ಕೇನಾಯಿತು 7 ಎಂಬುದನ್ನು "ತಸ್ಮಾದೇನಂ' ಎಂಬ 
ಉತ್ತರಾರ್ಧವು ತಿಳಿಸುತ್ತದೆ. ಅದರ ಭಾವ- ಶ್ರೀಹರಿಯೇ ಸರ್ವತಂತ್ರಸ್ವತಂತ್ರ 'ನಾಗಿರುತ್ತಾನೆ. 
ಆದ್ದರಿಂದ ಅವನೇ ಅಖಿಲದುಖುನಿವೃತ್ತಿಸಹಿತವಾದ ಪೂರ್ಣಸುಖ- ನಟಭೂನುದ ಮೋಕಾಖ್ಯ 

ಪುರುಷಾರ್ಥವನ್ನು ಕೊಡುವವನು. ಆದ್ದರಿಂದ, ಏವಂ ವ ಯುದ್ದಾದಿ ಸ್ವವಿಹಿತ ಕರ್ಮವನ್ನು 
ಮಾಡಿ ಪರಮಾತ್ಮನನ್ನು ಅವ್ಯಕ್ತ, ಅಚಿಂತ್ಯ, ಅವಿಕಾರ್ಯ ಎಂದು ಮುಂತಾಗಿ ತಿಳಿದು, 
ಶೋಚಿತುಂ- ಸಂಸುರ ದುಃಖವನ್ನು ಸಕ್‌ ಅನರ್ಹನಾಗುವಿ, ಅರ್ಥಾತ್‌ 
ಮುಕ್ತನಾಗುವಿ. ಒಟ್ಟಿನಲ್ಲಿಹಿಂದೆ ಹೇಳಿದಂತೆ ಪರಮಾತ್ಮನನ್ನು ತಿಳಿದು ಯುದ್ದಾದಿ ಸ್ವಕರ್ಮ 


ದಿಂದ ಅವನನ್ನು ತುಪ್ಪಿಗೊಳಿಸಿ ಸಕಲ ದುಃಖಗಳನ್ನೂ ಪರಿಹರಿಸಿಕೊಳ್ಳು ಎಂದು ಶ್ರಿ ಶ್ರೀಕ್ಕ ಷ್ನನ 
ಅಭಿಪ್ರಾಯ ॥ 25 


ಹುಟ್ಟು-ಸಾವುಗಳು ಅಪರಿಹಾರ್ಯ, ಶೋಕ ತರವಲ್ಲ . 


ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಮ್‌ | 
ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ 1126 1 
ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚ । 
ತಸ್ಮಾದಪರಿಹಾರ್ಯೇನರ್ಥೇ ನ ತ್ಹಂ ಶೋಚಿತುಮರ್ಹಸಿ 1 27 1 

ಅರ್ಥ - ಜೀವನ ಸ್ವರೂಪಕ್ಕೆ ನಾಶವಿಲ್ಲ ಆದರೂ ಅವನಿಗೆ ದೇಹದ ಸಂಪರ್ಕವೇ ಹುಟ್ಟು 
ದೇಹ ಸಂಬಂಧನಾಶವೇ ಸಾವು. ಇಂತಹ ಹುಟ್ಟುಸಾವುಗಳು ಅವನಿಗೆ ಇವೆ ಎಂದೇ 
ತಿಳಿದಿರುವೆಯಾದರೂ ಅದಕ್ಕಾಗಿ ನೀನು ದುಃಖಪಡುವ ಆವಶ್ಯಕತೆ ಇಲ್ಲ ॥। 26 ॥ 


ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇ ಬೇಕು. ಹೀಗೆ ಈ ಹುಟ್ಟುಸಾವುಗಳು 
ಅಪರಿಹಾರ್ಯವಾದುದರಿಂದ ಅದಕ್ಕಾಗಿ ದುಃಖಪಡಬೇಕಾಗಿಲ್ಲ ।। 27 ॥ 


ಅಸ್ತೇವಮ್‌ ಆತ್ಮನೋ ನಿತ್ಯತ್ತಮ್‌, ಅಥಾತಪಿ ದೇಹಯೋಗವಿಯೋಗ- 
ರೂಪಜನ್ಮಮೃತೀಸ್ತ ಏವ । ಯುದ್ದೇ ಚ ಮೃತಿರ್ನಿಯತಾ । ಅತಃ ತನ್ನಿಮಿತ್ತಂ ಚ 
ದುಃಖಂ ಮದೀಯಾನಾಂ ಭವಿಷ್ಯತೀತಿ ಮೇ ಶೋಕ ಇತ್ಯತ ಆಹ- ಅಥ ಚೇತಿ | 


ಅನುವಾದ- ಆತ್ಮನು ನಿತ್ಯ ನೇ ಆಗಿರಲಿ. ಆದರೂ ಅವನಿಗೆ ಹೊಸದೇಹದ ಸಂಬಂಧವೇ 
ಹುಟು , ಅದರ ನಾಶವೇ ಸಾವು. ಇಂತಹ ಹುಟ್ಟು ಸಾವುಗಳಂತೂ ಇದ್ದೇ ಇವೆ. 
De 


ಅಧ್ಯಾಯ 2 115 


ಯುದ್ಧದಲ್ಲ ೦ತೂ ಈ ರೀತಿಯ ಸಾವು ನಿಶ್ಚಯ - ಇದರಿಂದ ನನ್ನವರಿಗೆ ದುಃಖವಾಗುತ್ತದೆ, 
ಎನ್ನುವ ಕಾರಣಕ್ಕಾಗಿ ನನಗೆ ವ್ಯಥೆಯಾಗುತ್ತದೆ ಎಂಬ ಆಕ್ಷೇಪಕ್ಕೆ "ಅಥ ಚೈನಂ' ಎಂಬ ಶ್ಲೋಕವು 
ಉತ್ತರ ಕೊಡುತ್ತದೆ. 


ನಿತ್ಯಶಬ್ಲೋತತ್ರಾವಧಾರಣೇ 1 ಏನಂ: ಜೀವಂ, ನಿತ್ಯಜಾತಂ- ದೇಹ- 
ಯೋಗರೂಪಜನಿಮಂತಮೇವ, ನಿತ್ಯಂ ಮೃತಂ- ದೇಹವಿಯೋಗರೂಪ- 
ಮೃತಿಮಂತಮೇವ, ತ್ನಂ ಮನ್ಯಸೇ ಚೇತ್ರಥಾ5ಪಿ ಹೇ ಮಹಾಬಾಹೋ, ಏನಂ - 
ಜೀವಂ, ಶೋಚಿತುಂ ನಾರ್ಹಸೀತ್ಯರ್ಥ:ಃ Il 26 11 


ಅನುವಾದ - ಗೀತೆಯಲ್ಲಿರುವ ನಿತ್ಯ ಶಬ್ದಕ್ಕೆ "ನಿಯತ-ಅನಿವಾರ್ಯ' ಎಂದು ಅರ್ಥ. ಆಗ 
ಗೀತೆಯ ಅರ್ಥ- ಏನಂ ಎ ಜೀವನನ್ನು , ನಿತ್ಯಜಾತಂ - ದೇಹಸಂಪರ್ಕರೂಪವಾದ ಹುಟ್ಟು 
ಅನಿವಾರ್ಯವಾಗಿರುವವನನ್ನಾಗಿಯೂ, ನಿತ್ಯಂ ಮೃತಂ- ದೇಹವಿಯೋಗರೂಪವಾದ 
ಮರಣವೂ ಇದ್ದೇ ಇರುವವನನ್ನಾಗಿಯೂ, ನೀನು (ಅರ್ಜುನ) ತಿಳಿಯುವುದಾದಲ್ಲೂ ಎಲೈ 

ಬಾಹುಶಾಲಿ ಅರ್ಜುನನೇ, ಏನಂ - ಈ ಜೀವನ ಬಗ್ಗೆ ನೀನು ದುಃಖಪಡುವ ಅಗತ್ಯ ಇಲ್ಲ 
|| 26 || 


ಪೂರ್ವಾರ್ಧೇನ ಅರ್ಜುನಶಂಕಾಮ್‌ ಅನೂದ್ಯ ಉತ್ತರಾರ್ಧೇನ ತಥಾಪಿ 
ತ್ವಂ ನ ಶೋಚಿತುಮ್‌ ಅರ್ಹಸೀತ್ಯೇವೋಕ್ತಮ್‌ । ನತು ತತ್ರ ಹೇತುರುಕ್ತಃ । ಅತಃ 
ಶೋಕಾಭಾವೇ ಹೇತ್ವಾಕಾಂಕ್ಟಾಯಾಂ ಜನ್ಮಮರಣಯೋಃ ಯಾವನ್ನೋಕ್ಟಂ 
ನಿಯತತ್ವಾದಿತಿ ಹೇತೂಕ್ತಿಪೂರ್ವಂ ಸಾಧ್ಯಮಾಹ- ಜಾತಸ್ಯೇತಿ ॥ ಧ್ರುವೋ - 
ನಿಯತ ಇತ್ಯರ್ಥಃ | ಮೃತ್ಯುರ್ಮ್ಯತಿಃ | ತಸ್ಮಾಜ್ಜನ್ಮಮೃತ್ಯೋರ್ನಿಯತತ್ನಾದಿ- 
ತೃರ್ಥಃ ॥। 27 ॥ 


ಅನುವಾದ - ಹಿಂದಿನ ಶ್ಲೋಕದ ಪೂರ್ವಾರ್ಧದಲ್ಲಿ ಅರ್ಜುನನ ಸಂಶಯವನ್ನು 
ಅನುವಾದ ಮಾಡಿ ಉತ್ತರಾರ್ಧದಲ್ಲಿ "ದುಃಖಪಡಬೇಕಾಗಿಲ್ಲ' ಎಂದಿಷ್ಟೇ ಹೇಳಲಾಯಿತು. 
ಅದಕ್ಕೆ ಕಾರಣವನ್ನು ಕೊಡಲಾಗಿಲ್ಲ . ಆ ಕಾರಣವನ್ನು ಈ ಶ್ಲೋಕದಲ್ಲಿ ಕೊಡಲಾಗಿದೆ. 
ಮೋಕ್ಷಪರ್ಯಂತ ಹುಟ್ಟುಸಾವುಗಳು ಅನಿವಾರ್ಯವಾದವುಗಳು, ಎನ್ನುವುದೇ ಅದಕ್ಕೆ ಕಾರಣ. 
ಈ ಕಾರಣವನ್ನು ಮೇಲಿನ ಶ್ಲೋಕದ ಪೂರ್ವಾರ್ಧದಲ್ಲಿಹೇಳಲಾಗಿದೆ. ಅಂತಹ ಕಾರಣದಿಂದ 
ತಿಳಿದು ಕೊಳ್ಳಬೇಕಾಗಿರುವ ಸಾಧ್ಯವನ್ನು ತಸ್ಮಾತ್‌ ಅಪರಿಹಾರ್ಯೇsರ್ಥೇ' ಎಂಬ 
ಉತ್ತರಾರ್ಧದಲ್ಲಿ ಹೇಳಲಾಗಿದೆ. 


ತಿ 
116 ಗೀತಾವಿವೃ 


ಶ್ಲೋಕದಲ್ಲಿಧ್ರುವಃ - ಅನಿವಾರ್ಯ ಎಂದರ್ಥ. ಮೃತ್ಯು - ಮರಣ, ತಸ್ಮಾತ್‌ ಜನ್ಮ- 
ಮರಣಗಳು ಅನಿವಾರ್ಯವಾಗಿರುವುದರಿಂದ ॥ 27 ॥ 


ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ । 
ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನಾ Il 28 1 


ಅರ್ಥ - ನಮ್ಮ ಶರೀರದ ಉತ್ಪತ್ತಿಗೆ ಕಾರಣವಾದುದು ಅವ್ಯಕ್ತತತ್ತ್ವ- ಪ್ರಕೃತಿತತ್ತ್ವ ಹುಟ್ಟು” 
ಸಾವುಗಳ ಮಧ್ಯದ ಕಾಲಮಾನದಲ್ಲಿ ಈ ಶರೀರವು ಪ್ರಕೃತಿಯ ಕಾರ್ಯರೂಪವಾಗಿರುತ್ತದೆ. 
ಮತ್ತೆ ಅದು ಕಾರಣವಾದ ಅವ್ಯಕ್ತತತ್ತದಲ್ಲಿಲಯ ಹೊಂದುತ್ತದೆ. ಹೀಗಿರುವಾಗ ಈ ಶರೀರದ 
ಬಗ್ಗೆ ಏಕೆ ವೃಥಾ ದುಃಖಪ್ರಲಾಪ 
ಏತದೇವ ಜನ್ಮಮೃತಿಸ್ತರೂಪೋಕ್ತ್ಯಾ ಸಷ್ಟಯತಿ- ಅವ್ಯಕ್ತೇತಿ ॥1 ಅವ್ಯಕ್ತ೦- 
ಪ್ರಧಾನಮಾದಿಃ- ಉತ್ಪತ್ತಿಕಾರಣಂ ಯೇಷಾಂ ತಾನ್ಯವ್ಯಕ್ತಾದೀನಿ ಭೂತಾನಿ- 
ಜೀವಶರೀರಾಣಿ, ವ್ಯಕ್ತಮಧ್ಯಾನಿ- ವ್ಯಕ್ತಂ- ಕಾರ್ಯತಾಪತ್ಯಾವಸ್ಥಾನಂ ಮಧ್ಯಂ- 
ಜನ್ಮನಿಧನಾಂತರಾಲಂ, ಯೇಷಾ ತಾನಿ ವ್ಯಕ್ತಮಧ್ಯಾನಿ, ಅವ್ಯಕ್ತೇ- ಪ್ರಧಾನೇ, 


ನಿಧನಂ: ಲಯೋ ಯೇಷಾಂ ತಾನಿ ಅವ್ಯಕ್ತನಿಧನಾನಿ ಏವ । ತತ್ರ ತೇಷ್ಟೇವಂ- 
ರೂಪೇಷು ಭೂತೇಷು, ಕಾ ಪರಿದೇವನಾ: ಕಃ ಶೋಕ ಇತಿ | 


ಅನುವಾದ - ಹಿಂದೆ ಹೇಳಿದ್ದನ್ನೇ , ಹುಟ್ಟು - ಸಾವುಗಳ ಸ್ವರೂಪವನ್ನು ಏವರಿಸುವ 
ಮೂಲಕ "ಅವ್ಯಕ್ತಾದೀನಿ' ಎಂಬ ಈ ಶ್ಲೋಕದಲ್ಲಿಸ್ಪಷ್ಟಗೊಳಿಸಲಾಗಿದೆ. 


ಅವ್ಯಕ್ತ - ಜಡಪ್ರಕೃತಿ, ಅದೇ, ಆದಿಃ ಎ ಉತ್ಪತ್ತಿಗೆ ಕಾರಣವಾಗಿ ಯಾವುಗಳಿಗೆ ಇರುವುದೋ 
ಅವೆಲ್ಲವೂ - ಅಂತಹ ಶರೀರಗಳೆಲ್ಲವೂ ಅವ್ಯಕ್ತಾದೀನಿ ಎಂದು ಹೇಳಲ್ಪಡುತ್ತವೆ. ಭೂತಾನಿ 
ಎಂದರೆ ಜೀವರ ಶರೀರಗಳು. ವ್ಯಕ್ತ ಮಧ್ಯಾನಿ - ವ್ಯಕ್ತಂ - (ಅವ್ಯಕ್ತತತ್ತ್ವವು) 
ಕಾರ್ಯರೂಪವಾಗಿ ಪರಿಣಾಮಗೊಳ್ಳುವ, ಮಧ್ಯಂ - ಹುಟ್ಟು ಮತ್ತು ಸಾವುಗಳ ಮಧ್ಯದ 
ಸ್ಥಿತಿಯು ಯಾವ ಶರೀರಗಳಿಗೆ ಇವೆಯೋ ಅಂತಹ ಶರೀರಗಳು ವ್ಯಕ್ತಮಧ್ಯಾನಿ. 


ಅವ್ಯಕ್ತ ನಿಧನಾನಿ - ಅವ್ಯಕ್ತೇ - ಪ್ರಧಾನ ತತ್ತ್ವದಲ್ಲಿ, ನಿಧನಂ - ಲಯವು ಯಾವ 
ಶರೀರಗಳಿಗೆ ಇದೆಯೋ ಅಂತಹ ಶರೀರಗಳು ಅವ್ಯಕ್ತನಿಧನಾನಿ (ಶರೀರಗಳೆಲ್ಲವೂ ಅವ್ಯಕ್ತ 
ತತ್ತ್ವದಲ್ಲೇ ಲಯವಾಗುತ್ತವೆ ಎಂದರ್ಥ) 


ತತ್ರ - ಇಂತಹ ಶರೀರಗಳ ಬಗ್ಗೆ ಕಾ ಪರಿದೇವನಾ - ದುಃಖವೇಕೆ 9 


ಅಧ್ಯಾಯ 2 117 

ವಿವರಣೆ - ಭೌತ ಶರೀರಗಳಿಗೆಲ್ಲ ಮೂಲಕಾರಣ ಪ್ರಕೃತಿ ತತ್ತ ಎ" ಅದು ಯಾರ ಕಣ್ಣಿಗೂ 

ಸಾ ಣಿ 

ಕಾಣದ ಸೂಕ್ಷ್ಮವಸ್ತು . ಅದಕ್ಕೆಂದೇ ಆ ತತ್ತ್ವಕ್ಕೆ ಅವ್ಯಕ್ತವೆಂದು ಹೆಸರು. ಸೃಷ್ಟಿಕಾಲದಲ್ಲಿ ಅವ್ಯಕ್ತವು 
ವ್ಯಕ್ತರೂಪವಾಗಿ ಪರಿಣಾಮಗೊಳ್ಳುತ್ತದೆ. ಅವ್ಯಕ್ತದ ವ್ಯಕ್ತರೂಪವೇ ನಮ್ಮೆಲ್ಲರ ಶರೀರಗಳು. 
ಪ್ರಲಯಕಾಲದಲ್ಲಿ ಮತ್ತೆ ಈ ವ್ಯಕ್ತಸ್ಥಿತಿಯು ಅವ್ಯಕ್ತವಾಗುತ್ತದೆ. ಆದಿ-ಅಂತ್ಯಗಳಲ್ಲಿ ಅವ್ಯಕ್ತತೆ, 
ಮಧ್ಯದಲ್ಲಿ ವ್ಯಕ್ತಸ್ಥಿತಿ. ಇದು ಪ್ರಕೃತಿ ಸಹಜವಾದುದು. ಇದನ್ನು ಯಾರೂ ಬದಲಿಸಲಾರರು. 
ಅಂದಮೇಲೆ ನಮ್ಮ ಕೈಮೀರಿದ ಈ ಬದಲಾವಣೆಗೆ ನಾವು ಹೊಂದಿಕೊಳ್ಳಬೇಕೇ ಹೊರತು, 
ಅಳಬಾರದು. 


ಯದ್ವಾ ಕೃಷ್ಣೇನೈವ ಸ್ವಯಂ ಯುಕ್ತೀರುಕ್ತ್ವಾ ಶೋಕೋ ನ ಕಾರ್ಯ 
ಇತ್ಯುಕ್ತಮ್‌ | ತತ್ರ ದೇಹನಾಶಸ್ಕಾವಶ್ಯಂಭಾವಿತ್ತಂ ಯದುಕ್ತಂ ತನ್ನಾಸ್ಥಾಭಿಃ ಸಾಧ್ಯಂ, 
ಭವತೋತಪಿ ಸಿದ್ದಮ್‌ । ತೇನೈವ ಶೋಕೋ ನ ಕಾರ್ಯ ಇತ್ಯಾಹ- ಅಥ 
ಚೇತಿ ॥॥ ಅತ್ರ ನಿತ್ಯಶಬ್ಲೋ ನಿಯತವಾಚೀ । "ನಿತ್ಯಂ ನಿಯತಮೇವ ಚ' ಇತಿ 
ವಚನಾತ್‌ । ಅಥೇತ್ಯಸ್ಯ ತಿಷ್ಠತು ತಾವದಯಂ ಪ್ರಾಚೀನೋ ವಿಸ್ತರ ಇತ್ಯರ್ಥಃ । 
ಏನಂ - ಜೀವಂ, ನಿತ್ಯಜಾತಂ = ನಿಯತ- ಜನಿಮಂತಂ, ನಿತ್ಯಂ ಮೃತಂ ವಾಂ 
ನಿಯತಮೃತಿಮಂತಂ, ತ್ತಂ ಮನ್ಯಸೇ ಚೇತ್‌, ಯದಿ ಯಾವನ್ನೋಕ್ಟಂ ಜೀವಸ್ಯ 
ಜನ್ಮಮರಣೇ ನಿಯತೇ ಇತಿ ಸ್ವಯಮೇವ ಮನ್ಯಸೇ, ತಥಾರಪಿ: ತಾವನ್ನಾತ್ರ- 
ಜ್ಞಾನೇನಾಪಿ ಏನಂ- ಜೀವಂ ಶೋಚಿತುಂ ನಾರ್ಹಸಿ 1 ಜನ್ಮಮರಣಯೋಃ 
ಅವರ್ಜನೀಯತಯಾ ನಿಯಮೇನ ಪ್ರಾಪ್ಲುವತೋಸ್ತ ಯೈವ ಜ್ಗಾಶತ್ಥಾತ್‌ । 
ಅವರ್ಜನೀಯೇ ಕಥಂ ಶೋಕ, ಇತಿ ಭಾವಃ । 


ಅನುವಾದ- ಶ್ರೀಕೃಷ್ಣನು, ಇದುವರೆಗೆ ಅನೇಕ ಕಾರಣಗಳನ್ನು ಹೇಳಿ ದುಖಪಡಬಾರದು 
ಎಂದು ಹೇಳಿರುತ್ತಾನೆ. ಇವುಗಳಲ್ಲಿ ದೇಹದ ನಾಶವು ಅನಿವಾರ್ಯ ಎನ್ನುವುದನ್ನು ಯಾರೂ 
ನಿನಗೆ ತಿಳಿಸಿ ಹೇಳಬೇಕಾದ ಅಗತ್ಯವಿಲ್ಲ. ಅದು ಗೊತ್ತಿರುವ ವಿಷಯ. ಆದುದರಿಂದಲೇ 
ಶೋಕಿಸಬಾರದು ಎಂಬುದನ್ನು "ಅಥ ಚೈನಂ' ಎಂಬ 26ನೆಯ ಶ್ಲೋಕದಲ್ಲಿ ಹೇಳಲಾಗಿದೆ. 
ಹೀಗೆ ಈ ಶ್ಲೋಕವನ್ನು ಮತ್ತೊಂದು ರೀತಿಯಿಂದಲೂ ಪರಿಗಣಿಸಬಹುದು. 


ಇಲ್ಲಿರುವ ನಿತ್ಯಶಬ್ದಕ್ಕೆ ನಿಯತ = ಅನಿವಾರ್ಯವಾದುದು ಎಂದರ್ಥ. "ನಿತ್ಯಂ 
ನಿಯತಮೇವ ಚ 'ಎಂದು ಶಬ್ದನಿರ್ಣಯವು ನಿತ್ಯಶಬ್ದಕ್ಕ ಈ ಅರ್ಥವನ್ನು ಹೇಳಿದೆ. 


"ಅಥ ' ಎಂಬುದರ ಭಾವ - ಇದುವರೆಗಿನ ವಿವರಣೆ ಹಾಗಿರಲಿ, ಇದಂತೂ ನಿನಗೆ ತಿಳಿದ 
ವಿಷಯವೇ ಆಗಿದೆ, ಎಂದು. 


118 ಗೀತಾವಿವೃತಿ 


ಒಟ್ಟಿನಲ್ಲಿ ಶ್ಲೋಕದ ಅರ್ಥ - ಏನಂ ಎ ಈ ಜೀವನನ್ನು , ನಿತ್ಯಜಾತಂ - ಅನಿವಾರ್ಯವಾದ 
ಹುಟ್ಟುಜ್ಳವನನ್ನಾಗಿಯೂ, ನಿತ್ಯಂ ಮೃತಂ - ಅನಿವಾರ್ಯವಾದ ಮರಣವುಳ್ಳವನನ್ನಾಗಿಯೂ, 
ನೀನು ತಿಳಿದೇ ಇರುವಿ , ಅರ್ಥಾತ್‌ ಮೋಕ್ಷವಾಗುವವರೆಗೆ ಈ ಜೀವನಿಗೆ ಹುಟ್ಟು ಸಾವುಗಳು 
ಅನಿವಾರ್ಯವೆಂದು ನಿನಗೆ ತಿಳಿದೇ ಇದೆ. ತಥಾಪಿ ಎ ಇಷ್ಟಕ್ಕಾಗಿಯೂ ಈ ಜೀವನ ಬಗ್ಗೆ 
ಶೋಕವು ಉಚಿತವಲ್ಲ ಏಕಂದರೆ, ಜನ್ನ-ಮರಣಗಳು ಅನಿವಾರ್ಯವಾದುದರಿಂದ ಅವುಗಳನ್ನು 
ತಡೆಯುವವರು ಯಾರೂ ಇಲ್ಲವೆಂದು ನಿನಗೇ ತಿಳಿದಿದೆ. ನಮ್ಮ ಕೈಮೀರಿದ ವಿಷಯದ ಬಗ್ಗೆ 
ದುಃಖ ಏಕೆ ? ಇದು ಶ್ಲೋಕದ ಭಾವಾರ್ಥ. 


ಏವಂ ಚಾಸ್ಥಿನ್ನೇವ ಶ್ಲೋಕೇ ಶೋಕಾಭಾವೇ ಜನಿಮೃತಿನಿಯಮರೂಪೋ 
ಹೇತುಃ ಸ್ಪಷ್ಟಮೇವಾವಗಮೃತ ಇತಿ ಪುನಃ ತತ್ರ ಹೇತ್ಹ್ವಾಕಾಂಕ್ಟ್ಬಾಭಾವಾ- 
ದೇತದ್ದಿವರಣಪರೇ “ಜಾತಸ್ಯ ಇತ್ಯಾದಿ ಶ್ಲೋಕದ್ದಯೇ ಜೀವಸ್ಯ ಜನಿಮ್ಮ ತ್ರಿ 
ನೈಯತಾ ಬನುವಾದಃ ಪ್ರಾಗಭಿಪೆ ಸ್ರೇತಜೀವಾಸಾತಂತ್ರೆ ಚ ಹೇತುತ್ತೇನೇತಿ "ಕಾ ತವ 
ಪರಿದೇವನಾ' ಇತ್ಯನಂತರಂ ತಸ್ಮಾಜ್ಜೀವಸ್ಯ ಜನಿಮ್ಮ ತಿನಿಯಮವತಾಜ್ನೀವೇ 


ಶೋಕೋ ಯಥಾ ನ ಕಾರ್ಯಃ hd ಸಾತಂತ್ರ 'ಬುದ್ಧಿಶ್ಚ ನ ಕಾರ್ಯೆ ತಿ 
ಶ್ಲೋಕದ್ಧಯತಾತ್ಪರ್ಯಾರ್ಥೋ ಜ್ಞೇಯಃ ॥। 28 ॥ 


ಅನುವಾದ - ಮೇಲೆ ಹೇಳಿರುವಂತೆ 26ನೆಯ ಶ್ಲೋಕದಲ್ಲಿ ಜೀವನಿಗೆ ಜನನ ಮರಣಗಳು 
ಅನಿವಾರ್ಯವಾದುದರಿಂದ ಆ ಕುರಿತು ದುಃಖಿಸುವ ಅಗತ್ಯವಿಲ್ಲ ಎನ್ನುವುದು ಸ್ಪಷ್ಟವಾಗಿದೆ. 
ಹೀಗಾಗಿ ಮುಂದಿನ “ಜಾತಸ್ಯ ಹಿ' ಇತ್ಯಾದಿ ಎರಡು ಶ್ಲೋಕಗಳಲ್ಲಿ ಅದಕ್ಕೆ ಕಾರಣವನ್ನು ಮತ್ತೆ 
ವಿವರಿಸುವ ಅಗತ್ಯವಿಲ್ಲ. ಆದ್ದರಿಂದ “ಜಾತಸ್ಯ ಹಿ ಧ್ರುವೋ ಮೃತ್ಯುಃ' ಮಟ ಎರಡು 
ಶ್ಲೋಕಗಳು ಜೀವನಿಗೆ ಅಸ್ಥಾತಂತ್ರ “ವನ್ನು ಸಮರ್ಥಿಸುತ್ತಲಿವೆ. "ಮನ್ನ ತೇ ಹತಂ' ಎಂಬ 
ಶ್ಲೋಕದಲ್ಲಿ ಜೀವನ ಅಸ್ವಾತಂತ್ರ ತವ. ಪ್ರಸ್ತುತವಾಗಿದೆ. ಜನನ- Wes ಅನಿವಾರ್ಯತೆ 
ಯಿಂದ ಅದರ ಸಮರ್ಥನೆಯನ್ನು ಈ ಶ್ಲೋಕಗಳಲ್ಲಿ ಮಾಡಲಾಗಿದೆ. ಈಗ ಈ ಎರಡು 
ಶ್ಲೋಕಗಳ ಅಭಿಪ್ರಾಯವನ್ನು ಹೀಗೆ ಗ್ರಹಿಸಬೇಕು- ಜನನಮರಣಗಳು ಜೀವನ ಕೈಮೀರಿರುವ 
ಕಾರಣ ಅದರ ಬಗ್ಗೆ ದುಃಖವು ಹೇಗೆ ಅನಗತ್ಯವೋ ಹಾಗೆಯೇ, ಆ ಕಾರಣಕ್ಕಾಗಿಯೇ ಜೀವನು 
ಸ್ವತಂತ್ರ ಎನ್ನುವ ಜ್ಞಾನವೂ ಭ್ರಮೆಯಾಗಿದೆ. ಅವನು ಸ್ವತಂತ್ರನಾದರೆ ಅವನ ಇಚ್ಛೆಗೆ ಮೀರಿ 
ಜನನ ಮರಣಗಳು ಏಕೆ ಆಗಬೇಕು? ಆದ್ದರಿಂದ “ತತ್ರ ಕಾ ಪರಿದೇವನಾ' (ಶ್ಲೋ.28) ಎಂಬ 
ನಿಗಮನದ ಜೊತೆಯಲ್ಲಿ ಜೀವನಲ್ಲಿ ಸ್ವಾತಂತ್ರ್ಯ ಬುದ್ಧಿಯೂ ಸರಿಯಲ್ಲ , ಎನ್ನುವ 
ಅಭಿಪ್ರಾಯವನ್ನು ಸೇರಿಸಿಕೊಳ್ಳಬೇಕು. ॥ 28 ॥1 


ಅಧ್ಯಾಯ 2 119 


ಆಶ್ಚರ್ಯವತ್ತಶ್ಯತಿ ಕಶ್ಚಿದೇನಮ್‌ 
ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ | 
ಆಶ್ಚರ್ಯವಚ್ಚೈನಮನ್ಯಃಶ್ರು ಣೋತಿ 
ಶ್ರುತ್ವಾನಪ್ಯೇನಂ ವೇದ ನ ಚೈವ ಕಶ್ಚಿತ್‌ Il 29 11 


ಅರ್ಥ- ಸಾತ್ಲಿಕಸ್ಪಭಾವದ ವ್ಯಕ್ತಿಯು ಅವ್ಯಕ್ತನಾದ ಪರಮಾತ್ಮನನ್ನು ಸರ್ವತಂತ್ರ 
ಸ್ವತಂತ್ರನನ್ನಾಗಿ ನೋಡುತ್ತಾನೆ. ಮತ್ತೊಬ್ಬನು ಶ್ರೀಹರಿಯನ್ನು ಸ್ವತಂತ್ರನನ್ನಾಗಿಯೇ ಮತ್ತೊಬ್ಬರಿಗೆ 
ಬಣ್ಣಿಸುತ್ತಾನೆ. ಕೇಳುವವನೂ ಪರಮಾತ್ಮನನ್ನು ಬಿಟ್ಟುಇನ್ನೊಬ್ಬನು ಸ್ವತಂತ್ರನಾದವನು ಇಲ್ಲವೆಂದೇ 
ತಿಳಿಯುತ್ತಾನೆ. ಎಷ್ಟುಕೇಳಿ ತಿಳಿದರೂ ದೇವರನ್ನು ಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ 


ಅಥವಾ, ಜೀವಾತ್ಮನನ್ನು ಈಶ ಪ್ರತಿಬಿಂಬನನ್ನಾಗಿ ತಿಳಿಯುವವರು ದುರ್ಲಭ. ಅವನನ್ನು ಆ 
ರೀತಿ ಹೇಳುವವರು, ಕೇಳುವವರೂ ದುರ್ಲಭವೆ. ಜೀವಾತ್ಮನ ಯಥಾರ್ಥಸ್ನರೂಪವನ್ನು 
ಉಪದೇಶಪಡೆದರೂ ಹಾಗೆ ಮನವರಿಕೆ, ಮಾಡಿಕೊಂಡವರು ದುರ್ಲಭವೇಸರಿ. 


ತರ್ಹಿ ಕುತ್ರ ಸಾ ಕಾರ್ಯಾ ? ನೈನಮಿತ್ಯಾದೌ ಸಾ ಬುದ್ದಿರ್ಭಗವತಿ 
ಕಾರ್ಯೆತಿ ಉಕ್ತಾವಪಿ ಸಾ ಕಿಂ ಭಗವತ್ಯೇವ ಕಾರ್ಯಾ, ಅಥ ತತೋಶನೃತ್ರಾಪಿ 
ಕ್ಷಚಿದಿತ್ಯಾ ಶಂಕಾಂ ವತಿಪ್ರತ್ಯಯಪ್ರಯೋಗಬಲೇನಪರಿಹರನ್‌ ಭಗವತ್ಸ್ಯಾತಂತ್ರ ್ಯಂ 
ಪ್ರಾಗುಕ್ತಮುಷಸಂಹರತಿ - ಆಶ್ಚರ್ಯವದಿತಿ ॥ 


ಅನುವಾದ - ಜೀವನಲ್ಲಿ ಸ್ವತಂತ್ರ ಎಂಬ ಭಾವನೆಯನ್ನು ಮಾಡಬಾರದು, ಎಂದರೆ ಅಂತಹ 
ಭಾವನೆಯನ್ನು ಯಾರಲ್ಲಿ ಮಾಡಬೇಕು ? ಈ ಪ್ರಶ್ನೆಗೆ ಉತ್ತರವಾಗಿ- ಭಗವಂತನಲ್ಲಿ ಸ್ವಾತಂತ್ರ ್ಯ- 
ಭಾವನೆಯನ್ನು ಮಾಡಬೇಕು, ಎಂದು "ನೈನಂ ಛಿಂದಂತಿ' ಇತ್ಯಾದಿ ಹಿಂದಿನ ಶ್ಲೋಕಗಳಲ್ಲಿ 
ತಿಳಿಸಲಾಗಿದೆ . ಅಂತಹ ಸ್ವಾತಂತ್ರ ್ಯ ಬುದ್ದಿಯನ್ನು ಪರಮಾತ್ನನಲ್ಲಿ ಮಾತ್ರ ಮಾಡಬೇಕೋ 9 
ಅಥವಾ ಪರಮಾತ್ಮನಂತೆ ಇತರ ಕೆಲವರೂ ಸ್ವತಂತ್ರಪುರುಷರಿದ್ದಾರೆಂದು ತಿಳಿಯಬೇಕೋ ? 
ಎನ್ನುವ ಪ್ರಶ್ನೆಗೆ ಈ ಶ್ಲೋಕದಲ್ಲಿಉತ್ತರವನ್ನು ಕೊಡಲಾಗಿದೆ. ಈ ಶ್ಲೋಕದ "ಆಶ್ಚರ್ಯವತ್‌' 
ಎಂಬ ಪದದಲ್ಲಿರುವ "ವತಿ' ಪ್ರತ್ಯಯದಿಂದ ಪರಮಾತ್ಮನೊಬ್ಬನೇ ಸ್ವತಂತ್ರನೆಂದು ತಿಳಿಯಬೇಕು 
ಎಂದು ಸೂಚಿಸಲಾಗಿದೆ. ಹೀಗೆ ಸೂಚಿಸುವ ಮೂಲಕ ಭಗವಂತನೇ ಸ್ವತಂತ್ರ ಪುರುಷ ಎಂಬ 
ಪರಿಹಾರವನ್ನು ನೀಡಿ ಪ್ರಕೃತವಾದ ಸ್ವಾತಂತ್ರ್ಯದ ವಿಷಯವನ್ನು ಈ ಶ್ಲೋಕದಲ್ಲಿಉಪಸಂಹಾರ 
ಮಾಡಲಾಗಿದೆ. 


120 ಗೀತಾವಿವೃತಿ 


ವಿವರಣೆ- ಜೀವನು ಸ್ಪತಂತ್ರನಲ್ಲವಾದರೆ ಮತ್ತೆ ಯಾರನ್ನು ಸ್ಪತಂತ್ರನೆಂದು ತಿಳಿಯಬೇಕು? 
ಈ ಪ್ರಶ್ನೆಗೆ "ನೈನಂ ಛಿಂದಂತಿ' ಇತ್ಯಾದಿ ಶ್ಲೋಕಗಳಲ್ಲೇ "ಭಗವಂತನೇ ಸ್ವತಂತ್ರನೆಂದು 
ತಿಳಿಯಬೇಕು' ಎನ್ನುವ ಉತ್ತರವನ್ನು ಕೊಡಲಾಗಿದೆ. ಆದರೂ ಅವನೊಬ್ಬನೇ ಸ್ವತಂತ್ರನೋ, 
ಬೇರ ಇನ್ನಾರಾದರೂ ಸ್ವತಂತ್ರರು ಇದ್ದಾರೋ ಎನ್ನುವ ಪ್ರಶ್ನೆಗೆ ಈ ಶ್ಲೋಕದಲ್ಲಿಉತ್ತರಿಸಲಾಗಿದೆ. 


ಈ ಶ್ಲೋಕದಲ್ಲಿ "ಆಶ್ಚರ್ಯವತ್‌' ಎಂಬ ಶಬ್ದದಲ್ಲಿರುವ "ವತಿ'ಪ್ರತ್ಯಯದಿಂದ ಭಗವಂತ 
ನೊಬ್ಬನೇ ಸ್ವತಂತ್ರ ಎಂಬ ವಿಷಯವನ್ನು ತಿಳಿಸಲಾಗಿದೆ. ಹೀಗೆ, ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು 
ಭಗವಂತನು ಸ್ವತಂತ್ರ ಎಂಬ ವಿಷಯವನ್ನು ಈ ಶ್ಲೋಕದಲ್ಲಿಉಪಸಂಹಾರ ಮಾಡಲಾಗಿದೆ. 


ಶಶ್ಚಿತ್ಸಾತಿಕಪ್ರಕೃತಿಃ ಏನಂ- ಅವ್ಯಕ್ತ ಇತ್ಯತ್ರ ಪ್ರಕೃತಮೇನಮ್‌ ಈಶ್ತರಮ್‌ 
ಆಶ್ಚರ್ಯವತ್ಛಶೃತಿ | ಆಶ್ಚರ್ಯತ್ನೇನ- ಸರ್ವಸ್ವತಂತ್ರತ್ತೇನ ಸಂತಮೇವ ತಮ್‌ 
ಆಶ್ಚರ್ಯವತ್‌ ಸ್ವತಂತ್ರವದ್ಯಥಾ ಭವತಿ ತಥಾ ಪಶ್ಯತೀತಿ ಕ್ರಿಯಾ ವಿಶೇಷಣಮ್‌ | 
ಗಗನಂ ಗಗನಾಕಾರಮಿತ್ಯಾದಿವತ್‌ | ಆಶ್ಚರ್ಯಭೂತಸ್ಯ ಹರೇರೇವಾಶ್ಚರ್ಯವದಿತಿ 
ಸ್ಲೋಪಮಾಮುಖೇನ ಹರೇರಿತರಸ್ಯ ಸ್ವಾತಂತ್ರ್ಯಾ ಭಾವಜ್ಞಾಪನಾಯ ಆಶ್ಚರ್ಯ- 
ವದಿತಿ ವತ್ಯಂತೋಕ್ತಿಃ । 


ಅನುವಾದ - ಕಶ್ಚಿತ್‌ = ಸಾತ್ವಿಕ ಸ್ವಭಾವದ ಒಬ್ಬನು , ಏನಂ ಎ "ಅವ್ಯಕ್ತಾದೀನಿ' ಎಂಬ 
ಹಿಂದಿನ ಶ್ಲೋಕದಲ್ಲಿ ಪ್ರಸ್ತುತನಾದ ಸ್ಥತಂತ್ರನಾಗಿರುವ ಈ ಪರಮಾತ್ಮನನ್ನು, "ಆಶ್ಚರ್ಯವತ್‌ 
ಪಶ್ಯತಿ', ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮನು ಹೇಗೋ ಹಾಗೆ ಸ್ವಾತಂತ್ರ್ಯವುಳ್ಳವನಂತೆ 
ತಿಳಿಯುತ್ತಾನೆ. ಹೀಗೆ "ಆಶ್ಚರ್ಯವತ್‌' ಎಂಬ ಶಬ್ದವು "ಪಶ್ಯತಿ' ಎಂಬ ಕ್ರಿಯೆಗೆ 
ವಿಶೇಷಣವಾಗಿದೆ. 


"ಗಗನಂ ಗಗನಾಕಾರಂ' "ಆಕಾಶವು ಆಕಾಶದಂತೆ ಇದೆ. ಅದಕ್ಕೆ ಮತ್ತೊಂದು ಹೋಲಿಕೆ ಇಲ್ಲ' 
ಎಂದಂತೆ "ಆಶ್ಚರ್ಯವತ್‌ ಪಶೃತಿ' ಎಂದು ಪರಮಾತ್ಮನನ್ನು ಹೇಳಲಾಗಿದೆ. ಆಕಾಶಕ್ಕೆ ಮತ್ತೊಂದು 
ಹೋಲಿಕೆ ಇಲ್ಲದಿರುವಂತೆ ಸ್ವಾತಂತ್ರ ದ ವಿಷಯದಲ್ಲಿ ಪರಮಾತ್ಮನಿಗೆ ಸಮನಾದ ವ್ಯಕ್ತಿ 
ಮತ್ತೊಬ್ಬನಿಲ್ಲ. ಅವನನ್ನುಳಿದ ಇತರರೆಲ್ಲರೂ ಅಸ್ವತಂತ್ರರು ಎಂದು "ಆಶ್ಚರ್ಯವತ್‌' ಎಂಬ 
ಪದದ ಅಭಿಪ್ರಾಯ. 


ವಿವರಣೆ- "ಆಶ್ಚರ್ಯವತ್‌' ಎಂಬುದು "ವತಿ' ಪ್ರತ್ಯಯಾಂತವಾದ ಶಬ್ದ. "ಅದರಂತೆ' 
ಎಂದು ಆ ಪ್ರತ್ಯಯಕ್ಕೆ ಅರ್ಥ . "ಗೋವತ್‌' ಎಂದರೆ ಹಸುವಿನಂತೆ' ಎಂದರ್ಥ.ಆದರೆ 
ದೇವರಂತೆ ಸ್ಪತಂತ್ರವಾದುದು ಇನ್ನೊಂದಿರಲಾರದು. ಆದ್ದರಿಂದ "ವತಿ' ಪ್ರತ್ಯಯವು "ಗಗನಂ 


ಅಧ್ಯಾಯ 2 121 


ಗಗನಾಕಾರಂ' ಎಂದಂತೆ ದೇವರಿಗೆ ದೇವರ ಹೋಲಿಕೆಯನ್ನೇ ಕೊಟ್ಟಿದೆ. ಗೀತಾ ತಾತರ್ಯದಲ್ಲಿ 
ಬ್ರಹ್ಮತರ್ಕದ ಆಧಾರವನ್ನು ನೀಡಿ ಆಚಾರ್ಯರು ಈ ಅರ್ಥವನ್ನು ಸಮರ್ಥಿಸಿದ್ದಾರೆ. 
'ಆಶ್ಚರ್ಯೋ ಭಗವಾನ್‌ ವಿಷ್ಣುಃ ಯಸ್ಮಾನ್ಸೈತಾದೃಶಃ ಕ್ಷಚಿತ್‌ | ಗೀತಾತಾತರ್ಯ ಟೀಕೆಯಲ್ಲಿ 
ಆಶ್ಚರ್ಯವತ್‌ ಎಂಬ ಶಬ್ದದ ತಾತ್ಸರ್ಯವನ್ನು "ಭಗವದಿತರತ್ರ ಸ್ವಾತಂತ್ರ್ಯಾಭಾವೇ 
ತಾತರ್ಯಮತ್ರೇತಿ ಭಾವಃ' ಎಂದು ತಿಳಿಸಲಾಗಿದೆ. 


ಅನ್ಯಶ್ಚ ತಥೈವ- ದ್ರಷ್ಟೃವದೇವ ಆಶ್ಚರ್ಯತ್ನೇನ ಸಂತಮೇನಮಾಶ್ಚರ್ಯ- 
ವದ್ಯಥಾ ಭವತಿ ತಥಾ ವದತಿ 1 "ಸಾಗರಂ ಸಾಗರೋಪಮಮ್‌' *ಇತಿವತ್‌ 
ಅನ್ಯತ್‌ ಆಶ್ಚರ್ಯವಸ್ತು ನೇತಿ ಜ್ಞಾಪನಾಯ ಸ್ಟೋಪಮತ್ತೇನ ವಕ್ತೀತ್ಯರ್ಥಃ 1 
ಅನ್ಯಶ್ಚ ಸಾತ್ತಿಕಃ ಆಶ್ಚರ್ಯತ್ತೇನ ಸಂತಮೇನಂ ಹರಿಂ ಆಶ್ಚರ್ಯವದ್ಯಥಾ ಭವತಿ 
ತಥಾ, 
“ರಾಮರಾವಣಯೋರ್ಯುದ್ಧಂ ರಾಮರಾವಣಯೋರಿವ' 


ಇತಿವತ್‌, ಅನ್ಯದಾಶ್ಚರ್ಯತಯಾ ಶ್ರೋತವ್ಯಂ ವಸ್ತು ನೇತಿ ಜ್ಞಾಪನಾಯ 

ಸ್ಟೋಪಮತ್ತೇನ ಶೃಣೋತಿ । ಕಶ್ಲಿಚ್ಚ ಸಾತ್ತಿಕ ಏನಮಾಶ್ಚರ್ಯತಯಾ ಸಂತಂ ಹರಿಂ 

ಶ್ರುತ್ವಾರಪಿ ನೈವ ವೇದ । ಅತ್ಯದ್ಧುಶವಸ್ತುತ್ತಾದಿತಿ ಭಾವಃ । 

ಅನುವಾದ- ಇನ್ನೊಬ್ಬನು, ತಥೈವ ಎ ಹಿಂದೆ ಹೇಳಿದ ದ್ರಷ್ಟೃವಿನಂತೆಯೇ (ಪಶ್ಯತಿ...) 
ಸ್ವತಂತ್ರನಾಗಿರುವ ಪರಮಾತ್ಮನನ್ನು ಸ್ವತಂತ್ರನಂತೆಯೇ ಮತ್ತೊಬ್ಬರಿಗೆ ತಿಳಿಸಿ ಹೇಳುತ್ತಾನೆ. 
"ಸಮುದ್ರವು ಸಮುದ್ರದಂತೆ ಇದೆ' ಎಂದು ಹೇಳುವಂತೆ ಪರಮಾತ್ಮನಿಗೆ ಹೋಲುವ 
ಸ್ವತಂತ್ರತತ್ತ್ವವು (ಆಶ್ಚರ್ಯ) ಮತ್ತೊಂದು ಇಲ್ಲಎಂದು ಹೇಳುತ್ತಾನೆ ಎಂದು ಭಾವ. ಇನ್ನೊಬ್ಬ 
ಸಾತ್ತಿಕನು ಸ್ವತಂತ್ರನಾದ ಪರಮಾತ್ಮನನ್ನು ಆಶ್ಚರ್ಯನಂತೆಯೇ ಕೇಳಿ ತಿಳಿಯುತ್ತಾನೆ. "ರಾಮ- 
ರಾವಣರ ಯುದ್ಧವು ರಾಮ-ರಾವಣರ ಯುದ್ಧದಂತಿದೆ' (ಅದಕ್ಕೆ ಮತ್ತೊಂದು ಹೋಲಿಕೆ 
ಇಲ್ಲ) ಎಂದಂತೆ ಸ್ವತಂತ್ರನಾದ ಪರಮಾತ್ಮನು ಅವನಂತೆಯೇ ಇದ್ದಾನೆ , ಅವನಿಗೆ ಹೋಲಿಕೆ ಇಲ್ಲ 
ಎಂದು ಕೇಳಿ ತಿಳಿಯುತ್ತಾನೆ. 


ಮತ್ತೊಬ್ಬ ಸಾತ್ಲಿಕ ಸ್ವಭಾವದ ವ್ಯಕ್ತಿಯು ಸ್ವತಂತ್ರನಾದ ಈ ಪರಮಾತ್ಮನನ್ನು ಕೇಳಿ ತಿಳಿದರೂ 
ಅತ್ಯ ದ್ಲುತವಾದುದರಿಂದ ಪೂರ್ಣವಾಗಿ ತಿಳಿಯಲಾರ. 


1. "ಇತಿವದನ್‌ ಆಶ್ಚರ್ಯ' ಇತಿ ಕ್ಷಚಿತ್‌ 


122 ಗೀತಾವಿವೃತಿ 


ಈಶ್ವರಸ್ಯ ಸರ್ವಾನ್‌ಪ್ರತಿ ಆಶ್ಚರ್ಯತ್ತೇಠಪಿ ವಿಪರೀತದರ್ಶಿನಾಮ್‌ 
ಅಸುರಾದೀನಾಂ ಬಹೂನಾಂ ಭಾವಾತ್‌, ಯಥಾವದ್ದರ್ಶಿೀ ಯಥಾವದ್ದಾದೀ ಚ 
ಕಶಿದ್‌ ಕಶಿದೇವೇತಿ ಜಾಪನಾಯ ಕಶಿದಿತ್ಲಾದ್ದುಕಿ: । 

ಚ ಚ ಇ ಚ ಬೆ ಜಿ 


ಅನುವಾದ- ಪರಮಾತ್ನನು ಎಲ್ಲರಿಗೂ ಆಶ್ಚರ್ಯವಾದ ವಸ್ತುವೆ, ಒಬ್ಬರಿಗೆ ಮಾತ್ರವಲ್ಲ 

ಆದರೂ ಅವನನ್ನು ತಪ್ಪಾಗಿ ತಿಳಿಯುವ ಆಸುರ ಸ್ವಭಾವದವರು ಬಹಳ ಮಂದಿ ಇರುವ ಕಾರಣ 

ಅವನನ್ನು ಸರಿಯಾಗಿ ನೋಡುವವರು, ಸರಿಯಾಗಿ ಹೇಳುವವರು, ಕೆಲವರು ಮಾತ್ರ ಎಂದು 

ತಿಳಿಸುವ ಸಲುವಾಗಿ ಶ್ಲೋಕದಲ್ಲಿ “ಕಶ್ಚಿತ್‌' ಎಂದು ಮತ್ತೆ ಮತ್ತೆ ಹೇಳಲಾಗಿದೆ. 

ಯದ್ದೋಪಸಂಹಾರಪರೋತ್ತರಶ್ಲೋಕೋಪಯುಕ್ತತ್ತೇನ "ಅಪ್ರಮೇಯಸ್ಯ' 

ಇತ್ಯಾದಿನಾ ಪ್ರಾಜ್‌ಮಹಿಮೋಕ್ತಾವಪಿ ಪುನರ್ಮಹಿಮಾಂತರಮಾಹ- 
ಆಶ್ಚರ್ಯವದಿತಿ ॥ ವತಿರತ್ರ ಏವಕಾರಾರ್ಥಃ | ಏನಂ- ಪೂರ್ವತ್ರ ಪ್ರಕೃತಂ 
ಜೀವಂ, ಯಃ ಕಶ್ಲಿದಜಾದಿಲಕ್ಷಣೇಶ್ತರಸರೂಪತ್ತತದಧೀನತ್ನಾದಿನಾ ಪಶ್ಯತಿ ಸ 
ಪುಮಾನಾಶ್ಚರ್ಯವತ್‌- ಆಶ್ಚರ್ಯಏವ । ಉಕ್ತರೂಪೇಣೈನಂ ಜೀವಂ ವದನ್‌ 
ಶೃಣ್ಣಂಶ್ಥಾಶ್ಚರ್ಯ ಏವ- ದುರ್ಲಭ ಏವೇತ್ಯರ್ಥಃ | 


ಸರ್ಮೇಷಾಮಪಿ ಅಹಮಿತ್ಯಾತ್ಮದರ್ಶನಾದಿಭಾವಾತ್‌ ದರ್ಶನಾದಿಮಾನ್‌ 
ಕಥಂ ದುರ್ಲಭ ಇತ್ಯತ ಉಕ್ತಮುಪಪಾದಯತಿ- ಶ್ರುತೇತಿ ॥ ದೃಷ್ಟಾ ಉಕ್ಷೇತ್ಯಪಿ 
ನ ವ ಏವ ಇದ ಶೆ 
ಗ್ರಾಹ್ಯಮ್‌ । ಸಾಮಾನ್ಯತೋ ದರ್ಶನಾದೌ ಸತ್ಯಪ್ಯುಕ್ತ್ಷರೂಪೇಣ ಸಮ್ಯಕ್‌ ನ 
ವೇದೇತಿ ಸಮ್ಯಗ್‌ಜ್ಞಾನೀ ದುರ್ಲಭ ಇತ್ಯರ್ಥಃ । ಪ್ರತಿಬಿಂಬಭೂತಜೀವಸ್ಯಾಪಿ 
ಸಮ್ಯಗ್‌ಜ್ಞಾನೀ ದುರ್ಲಭಃ | ಕಿಮೀಶ್ಚರಸಾಮರ್ಥ್ಯಂ ವರ್ಣನೀಯಮಿತಿ ಈಶ್ವರ- 
ಸಾಮರ್ಥ್ಯೊೋಕ್ತಿರ್ಧ್ಯೇಯಾ (ಜ್ಞೇಯಾ) ॥ಟ। 29 ॥ 


ಅನುವಾದ - ಹೀಗೂ ಈ ಶ್ಲೋಕಕ್ಕೆ ಅರ್ಥವನ್ನು ಹೇಳಬಹುದು- ಮುಂದಿನ ಶ್ಲೋಕದಲ್ಲಿ 
ಜೀವನಿತ್ಯತ್ವ ಎಷಯವನ್ನು ಮುಕ್ತಾಯಗೊಳಿಸಲಾಗಿದೆ . ಅದಕ್ಕೆ ಉಪಯುಕ್ತವಾಗುವಂತೆ 
ಜೀವನ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಈ ಶ್ಲೋಕದಲ್ಲಿನಿರೂಪಿಸಲಾಗಿದೆ. ಹಿಂದೆ "ಅನಾಶಿನಃ, 
ಅಪ್ರಮೇಯಸ್ಯ' ಎಂದು ಜೀವನಿಗೆ ಸಂಬಂಧ ಪಟ್ಟವಿಷಯಗಳನ್ನು ನಿರೂಪಿಸಲಾಗಿದೆ. ಇನ್ನೂ 
ಹೆಚ್ಚಿನ ವಿಷಯಗಳನ್ನು ತಿಳಿಸಲು ಈ ಶ್ಲೋಕ ಹೊರಟಿದೆ. 


ಈ ಶ್ಲೋಕದಲ್ಲಿರುವ "ಆಶ್ಚರ್ಯವತ್‌' ಎಂಬ ಪದದ “ವತಿ' ಪ್ರತ್ಯಯಕ್ಕೆ "ಏವ' 


ಅಧ್ಯಾಯ | 123 


ಶಬ್ಬಕ್ಕಿರುವಂತೆ "ನಿರ್ಧಾರ' ಎಂಬ ಅರ್ಥ. ಆದ್ದರಿಂದ, ಏನಂ - ಹಿಂದೆ ಪ್ರಕೃತನಾದ ಜೀವಾತ್ಮ- 
ನನ್ನು ಯಾರು ಉತ್ಪತ್ತಿನಾಶವಿಲ್ಲದ ಪರಮಾತ್ಮನ ಸದ್ಭಶನನ್ನಾಗಿಯೂ ಅವನ ಅಧೀನನನ್ನಾಗಿಯೂ 
ತಿಳಿಯುವನೋ ಅಂತಹವನು ಆಶ್ಚರ್ಯವತ್‌ ಎ ಆಶ್ಚರ್ಯನೇ ಸರಿ. ಜೀವನು ಪರಮಾತ್ಮನ ಅಧಿ 
€ನ ಎಂದು ದೃಢವಾಗಿ ಹೇಳುವ ಅಥವಾ ಕೇಳುವ ವ್ಯಕ್ತಿಯು ಆಶ್ಚರ್ಯ ಏವ- ದುರ್ಲಭನೇ 


ಸರಿ. 


ಎಲ್ಲರೂ ತಮ್ಮನ್ನು ತಾವು ತಿಳಿದೇ ಇರುತ್ತಾರೆ. ಹೀಗಿರುವಾಗ ಆತ್ಮಜ್ಞಾನಿಯು ದುರ್ಲಭ 
ಎನ್ನುವುದು ಹೇಗೆ? ಈ ಪ್ರಶ್ನೆಗೆ “ಶ್ರುತ್ವಾಪ್ಯೇನಂ' ಇತ್ಯಾದಿಯಾದ ಶ್ಲೋಕದ ಕೊನೆಯ ವಾಕ್ಯವು 
ಉತ್ತರ ಕೊಡುತ್ತದೆ. ಅಲ್ಲಿ ಶ್ರುತ್ವಾ ಶಬ್ದದೊಂದಿಗೆ ದೃಷ್ಟಾ ತ (ನೋಡಿ) ಉಕ್ತಾ (ಹೇಳಿ) ಎಂದೂ 
ಸೇರಿಸಿಕೊಳ್ಳಬೇಕು. ತಮ್ಮ ತಮ್ಮ ಅರಿವು ಎಲ್ಲರಿಗೂ ಇದೆಯಾದರೂ "ನಾನು ಪರಮಾತ್ನಾಧೀನ' 
ಎನ್ನುವ ಜ್ಞಾನ ಎಲ್ಲರಿಗೂ ಇರುವುದಿಲ್ಲ. ಹೀಗೆ ಪರಮಾತ್ಮನ ಪ್ರತಿಬಿಂಬರಾದ ತಮ್ಮನ್ನು ತಾವು 
ಸರಿಯಾಗಿ ತಿಳಿದವರೇ ದುರ್ಲಭರೆಂದ ಮೇಲೆ ನಮ್ಮನ್ನೇ ನಾವು ಸರಿಯಾಗಿ ತಿಳಿಯದಂತೆ 
ಮಾಡಿರುವ ಪರಮಾತ್ಮನ ಸಾಮರ್ಥವನ್ನು ಏನೆಂದು ಹೇಳಬೇಕು 9 ಈ ರೀತಿಯಾಗಿ ಈ 
ಶ್ಲೋಕವು ಭಗವಂತನ ಪಾರಮ್ಯವನ್ನೇ ಹೇಳುತ್ತದೆ. ॥ 29 || 


ದೇಹೀ ನಿತ್ಯಮವಧ್ಯೋತ5ಯಂ ದೇಹೇ ಸರ್ವಸ್ಯ ಭಾರತ । 
ತಸ್ಮಾತ್‌ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ 11 30 ॥| 


ಅರ್ಥ - ಜೀವಾತ್ಮರ ಸ್ಥೂ ಲದೇಹ, ಲಿಂಗದೇಹ ಮತ್ತು ಸರೂಪದೇಹ ಈ ಮೂರು 
ದೇಹಗಳಲ್ಲಿ ಪರಮಾತ್ಮನು ರಕ್ಷಕನಾಗಿ ಸನ್ನಿಹಿತನಾಗಿರುತ್ತಾನೆ. ಆ ಕಾರಣದಿಂದಾಗಿಯೇ ಜೀವನು 
ಅವಧ್ಯನಾಗಿದ್ದಾನೆ. ಆದ್ದರಿಂದ ಅರ್ಜುನ, ನೀನು ಯಾರ ಬಗ್ಗೆಯೂ ದುಃಖಿಸುವ ಅಗತ್ಯವಿಲ್ಲ 


ಅಥವಾ- ಜೀವಾತ್ಮರಿಗೆ ರಕ್ಷಕನಾಗಿ ದೇಹತ್ರಯದಲ್ಲೂ ಪರಮಾತ್ಮನಿದ್ದಾನೆ. ಹಿಂದೆ 
ಹೇಳಿದಂತೆ ಬೇರೆ ಬೇರೆ ದೇಹಗಳ ಸಂಬಂಧವು ಅನಿವಾರ್ಯವಾದುದರಿಂದಲೂ, ಆತ್ಮನು ಈಶ 
ಪ್ರತಿಬಿಂಬನಾಗಿರುವ ಕಾರಣದಿಂದ ಅವನಿಗೆ ನಾಶವಿಲ್ಲದಿರುವುದರಿಂದಲೂ ಅರ್ಜುನ, 
ಬಂಧುಗಳ ಬಗ್ಗೆ ನೀನು ದುಃಖಿಸಬೇಡ. 


ಯದೇತಜ್ಜೀವಸ್ಯ "ನ ತ್ಹಂ ನೇಮೇ' ಇತ್ಯಾದಿನಾ ನಿತ್ಯತ್ತಮುಕ್ತಮ್‌, ತತ್‌ 
ಸ್ವಾಭಾವಿಕತ್ವಾತ್‌ ನ ಈಶಾಧೀನಮ್‌ | ತಥಾ ಚ ಸರ್ವಂ ಪರಮೇಶ್ವರಾಧೀನಂ, ಸ 
ಏವ ಸರ್ವಸ್ಥತಂತ್ರ ಇತ್ಯುಕ್ತಮ್‌ । ಅತಸ್ತದ್ದಿರೋಧ ಇತ್ಯತಃ, ತದಪಿ "ದ್ರವ್ಯಂಕರ್ಮ ಚ' 
ಇತ್ಯಾದೇರೀಶ್ದರಾಯತ್ತಮಿತ್ಯಾಹ- ದೇಹೀತಿ ॥1 


ಚಿ ಗೀತಾವಿವೃತಿ 


ಅನುವಾದ - ಹಿಂದೆ "ನತ್ತಂ ನೇಮೇ' (ಶ್ಲೋಕ 12) ಎಂಬ ಶ್ಲೋಕದಲ್ಲಿ ಜೀವಾತ್ಮನು ನಿತ್ಯ 
ಎಂದು ಹೇಳಲಾಗಿದೆ. ಆ ನಿತ್ಯತ್ತವು "ಜೀವ'ನ ಸ್ವಾಭಾವಿಕವಾದ ಧರ್ಮವಾಗಿದೆ. ಆ 
ಕಾರಣದಿಂದಾಗಿಯೇ ಅದು ಈಶಾಧೀನವಾಗಿರಲು ಸಾಧ್ಯವಿಲ್ಲ, ಹೀಗಿರುವಾಗ, ಎಲ್ಲವೂ 
ಈಶಾಧೀನ, ಅವನೇ ಸರ್ವತಂತ್ರ ಸ್ವತಂತ್ರ ಎನ್ನುವುದು ಹೇಗೆ 9 


ಈ ಪ್ರಶ್ನೆಗೆ "ದ್ರವ್ಯಂ ಕರ್ಮ ಚ ಕಾಲಶ್ಚ' ಎಂಬ ಪ್ರಮಾಣದಂತೆ, ಸ್ವಾಭಾವಿಕವಾದುದೂ 
ಈಶಾಧೀನ ಎಂಬ ಉತ್ತರವನ್ನು "ದೇಹೀ ನಿತ್ಯಂ' ಎಂಬ ಶ್ಲೋಕದಲ್ಲಿಹೇಳಲಾಗಿದೆ. 


ಸರ್ವಸ್ಯ ದೇಹಿನಃ, ದೇಹೇ: ಸ್ಥೂಲದೇಹೇ, ಸೂಕ್ಷ್ಮಲಿಂಗದೇಹೇ, 
ಚಿದ್ರೂಪಸ್ಮರೂಪದೇಹೇ ಚ, ಅಯಂ- ಪೂರ್ವಪ್ರಕೃತೋ ಹರಿಃ ರಕ್ಷಕತ್ತೇನ 
ತಿಷ್ಠತಿ | ಅತೋ ದೇಹೀ - ಜೀವೋ ನಿತ್ಯಮವಧ್ಯಃ | ಹೇ ಭಾರತ, ತಸ್ಮಾತ್‌- 


ರಕ್ಷಕತಯಾ ಸ್ಥಿತತ್ನೇನ ನಿತ್ಯಮವಧ್ಯತ್ವಾತ್‌ ಸರ್ವಾಣಿ ಭೂತಾನಿ ತ್ರಂ ಶೋಚಿತುಂ 
ನಾರ್ಹಸೀತೃರ್ಥಃ ॥। 30 ॥ 


ಅನುವಾದ - ಎಲ್ಲಾ ಜೀವಾತ್ಮರ, ದೇಹೇ ಎ ಸ್ಥೂಲದೇಹ, ಸೂಕ್ಷ್ಮವಾದ ಲಿಂಗದೇಹ ಮತ್ತು 
ಚಿದ್ರೂಪವಾದ ಸ್ವರೂಪದೇಹ ಈ ಮೂರರಲ್ಲೂ , ಅಯಂ - ಈ ಹಿಂದೆ ಪ್ರಸ್ತುತನಾದ 


ಶ್ರೀಹರಿಯು ರಕ್ಷಕನಾಗಿ ಇದ್ದಾನೆ. ಈ ಕಾರಣದಿಂದಾಗಿಯೇ ಜೀವಾತ್ಮನು ಸರ್ವದಾ 
ಅವಧ್ಯನಾಗಿದ್ದಾನೆ. 


ಎಲ್ಪೆ ಅರ್ಜುನನೇ, ತಸ್ಥಾತ್‌ - ರಕ್ಷಕನಾಗಿರುವ ಪರಮಾತ್ಮನು ಸದಾ ಅವಧ್ಯನಾಗಿರುವ 
ಕಾರಣದಿಂದಾಗಿ ಯಾವ ಜೀವರ ಸಾವಿನ ಬಗ್ಗೇ ಯೂ ನೀನು ದುಖಪಡುವ ಅಗತ್ಯವಿಲ್ಲ, 


11 30 | 


ಯದ್ದಾ ದೇಹಯೋಗವಿಯೋಗಯೋಃ ನಿಯತತ್ವಾತ್‌ ಆತ್ಮನಶ್ಚೇಶ್ದರ- 
ಸರೂಪತ್ಪಾದ್‌ ಬಂಬನಾಶಾದಿನಿಮಿತ್ತನಾಶಾಭಾವಾನ್ನ ಶೋಕಃ ಕಾರ್ಯ 
ಇತ್ಯುಪಸಂಹರತಿ - ದೇಹೀತಿ | 


ಅನುವಾದ - ಅಥವಾ, ಜೀವರಿಗೆ ಪೂರ್ವದೇಹನಾಶ ಹೊಸದೇಹ ಪ್ರಾಪ್ತಿಯು 
ಅನಿವಾರ್ಯ. ಅವನು ಈಶಪ್ರತಿಬಿಂಬನಾಗಿರುವ ಕಾರಣ ಬಿಂಬನಾದ ಪರಮಾತ್ಮನಿಗೆ 
ಏನಾಶವಾಗಲೀ ಅವನ ಸನ್ನಿಧಿನಾಶವಾಗಲೀ ಇಲ್ಲದಿರುವ ಕಾರಣ ಪ್ರತಿಬಿಂಬನಾದ ಜೀವನಿಗೂ 
ಸರ್ವಥಾ ನಾಶವಿಲ್ಲ, ಆದ್ದರಿಂದ ಜೀವನ ಬಗ್ಗೆ ದುಃಖಪಡುವ ಅಗತ್ಯವಿಲ್ಲಎಂದು ಉಪಸಂಹಾರ 
ಮಾಡುತ್ತಿದ್ದಾನೆ ಶ್ರೀಕೃಷ್ಣ, ಈ ಶ್ಲೋಕದಲ್ಲಿ. 


ಅಧ್ಯಾಯ 2 125 


ಪ್ರಾಗದೇವ ಪೂರ್ವಾರ್ಧಸ್ಯಾರ್ಥ:ಃ | ತಸ್ಮಾದಿತ್ಯಸ್ಯ ತು ದೇಹಯೋಗ- 
ವಿಯೋಗಯೋಃ ಅವರ್ಜನೀಯತ್ವಾತ್‌ ಆತ್ಮನಶ್ಲೇಶರಸರೂಪತ್ತೇನ ಸರ್ವಥೈವಾ- 
ನಾಶಾದಿತ್ಯರ್ಥಃ | ಭಗವತ್ತರೂಪತ್ನೇತಪ್ಯನಾಶಃ ಕುತಃ ಇತ್ಯತೋಶತತಿಸಮರ್ಥೋ 
ಭಗವಾನಿತಿ ತತ್ತಾಮರ್ಥ್ಯಂ ಪ್ರಾಗುಕ್ತಮಿತಿ ತಸ್ಯ ತದುಪಸಂಹಾರೋಪಯುಕ್ತತಾ 
ಧ್ರೇಯೇತಿ Il 30 11 


ಅನುವಾದ - ಪೂರ್ವಾರ್ಧಕ್ಕೆ ಹಿಂದಿನಂತೆಯೇ ಅರ್ಥ. "ತಸ್ಮಾತ್‌' ಎಂಬ ಉತ್ತರಾರ್ಧದ 
ಪದಕ್ಕೆ ಹೀಗೆ ಅರ್ಥ-ದೇಹ ಪ್ರಾಪ್ತಿ - ನಾಶಗಳು ಅನಿವಾರ್ಯವಾಗಿರುವುದರಿಂದ ಮತ್ತು 
ಆತ್ಮನು ಈಶ ಪ್ರತಿಬಿಂಬನಾಗಿರುವ ಕಾರಣದಿಂದಾಗಿ ಸರ್ವಥಾ ನಾಶವಿಲ್ಲದಿರುವುದರಿಂದ 
ಎಂದು. ಪರಮಾತ್ಮನ ಪ್ರತಿಬಿಂಬನಾದರೂ ಜೀವನಿಗೆ ವಿನಾಶವಿಲ್ಲದಿರುವುದು ಹೇಗೆ ? ಎನ್ನುವ 
ಪ್ರಶ್ನೆಗೆ - ಪರಮಾತ್ಮನು ಅತಿಸಮರ್ಥನಾಗಿದ್ದಾನೆ ಎಂದು ಉತ್ತರ. ಇದಕ್ಕಾಗಿಯೇ ಪರಮಾತ್ಮನ 
ಸಾಮರ್ಥವನ್ನು ಹಿಂದೆ ಹೇಳಲಾಗಿದೆ. ಹೀಗೆ, ಪರಮಾತ್ಮನ ಮಹಿಮೆಯನ್ನು ಹಿಂದೆ 
ಹೇಳಿರುವುದು ಇಲ್ಲಿಮಾಡಿರುವ ಉಪಸಂಹಾರಕ್ಕೆ ಉಪಯುಕ್ತವಾಗಿದೆ ಎಂದು ತಿಳಿಯಬೇಕು. 
1130 ॥ 


ದುರ್ಜನ ಸಂಹಾರ ಕ್ಛತ್ರಿಯನ ಮುಖ್ಯಧರ್ಮ 
ಸ್ವಧರ್ಮಮಷಿ ಚಾವೇಕ್ಟ K ನ ವಿಕಂಪಿತುಮರ್ಹಸಿ | 
ಧರ್ಮಾದ್ದಿ ಯುದ್ಧಾಚ್ಛೈ! ೀಯೋತನ್ಯತ್‌ಕೃತ್ರಿಯಸ್ಕ ನ ವಿದ್ಯತೇ 11 31 11 


ಅರ್ಥ - ಅರ್ಜುನನೆ, ನಿನ್ನ ಕ್ಷತ್ರಿಯ ಧರ್ಮವನ್ನು ಪರಾಮರ್ಶಿಸಿದಾಗಲೂ ನೀನು ಹೆದರಿ 
ನಡುಗಬೇಕಾದ ಅಗತ್ಯವಿಲ್ಲ ಏಕೆಂದರೆ ಕೃತ್ರಿಯರಿಗೆ ಯುದ್ಧವು ವಿಹಿತ ಧರ್ಮ. ಅಂತಹ 
ಧರ್ಮಕ್ಕಿಂತ ಶ್ರೇಯಸ್ಕರವಾದ ಕೆಲಸ ಕ್ಷತ್ರಿಯರಿಗೆ ಬೇರೊಂದಿಲ್ಲ 


ಯದುಕ್ತಂ ಪ್ರಾಕ್‌ "ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೇ" 
ಇತಿ ತತ್ರಾಹ- ಸ್ವಧರ್ಮಮಿತಿ ॥॥ ಯದ್ವಾ ನ ಕೇವಲಮಾತ್ಮನಿತ್ಯತ್ತಾದಶೋಕಃ ॥ 
ಕಿಂ ತರ್ಹೀತೃತ ಆಹ- ಸ್ಹಧರ್ಮಮಿತಿ [| 


ಅನುವಾದ - ಹಿಂದೆ (ಪ್ರಥಮಾಧ್ಯಾಯದಲ್ಲಿ) ಅರ್ಜುನನು ತನಗೆ ನಡುಕ 


1. ಯದ್ವಾ ಇತಿವಾಕ್ಕಂ ಖಕೋಶೇ ನಾಸ್ತಿ 


126 ಗೀತಾವಿವೃತಿ 


ಬರುತ್ತಿದೆಯೆಂದೂ, ರೋಮಾಂಚವಾಗುತ್ತಿದೆಯೆಂದೂ ಹೇಳಿದ್ದಾನೆ. ಅದಕ್ಕೆ ಉತ್ತರವನ್ನು ಈ 
ಶ್ಲೋಕದಲ್ಲಿ ಶ್ರೀಕೃಷ್ಣ ಕೊಡುತ್ತಿದ್ದಾನೆ. 


ಅಥವಾ, ಆತ್ಮನು ನಿತ್ಯನಾದುದರಿಂದ ನೀನು ದುಃಖಿಸುವ ಅಗತ್ಯವಿಲ್ಲ. ಅಷ್ಟೇ ಅಲ್ಲ, 
ಇನ್ನೊಂದು ಕಾರಣದಿಂದಾಗಿಯೂ ನೀನು ದುಃಖ ಪಡಬೇಕಾಗಿಲ್ಲ ಎಂದು ಈ ಶ್ಲೋಕದಲ್ಲಿ 
ಹೇಳುತ್ತಿದ್ದಾನೆ. 


ನ ಕೇವಲಮಾತ್ಮನೋಠವಿನಾಶಾದೇವಾವಿಕಂಪಃ | ಕಿಂತು ಸ್ವಧರ್ಮಮಪಿ 
ಅವೇಕ್ಚ ; ವಿಕಂಪಿತುಂ - ಶರೀರೇ ಕಂಪಂ, ಸರ್ವಾವಯವಚೇಷ್ಟಾಂ ಕರ್ತುಂ 
ನಾರ್ಹಸೀತ್ಯರ್ಥಃ । ಯಚ್ಚೋಕ್ತಂ "ನ ಚ ಶ್ರೇಯೋತನುಪಶ್ಯಾಮಿ ಹತ್ವಾ 
ಸ್ವಜನಮಾಹವೇ' ಇತಿ ತತ್ರಾಹ - ಧರ್ಮ್ಯಾದಿತಿ ॥ ಪರಲೋಕಸುಖ- 
ಹೇತುರ್ಧರ್ಮಃ, ತತ್ತಂಬಂಧಿ ತಜ್ಜನಕಮಿತಿ ಯಾವತ್‌ । ಯದ್ವಾ ಧಾರಕತ್ವಾದ್‌ 
ಧರ್ಮೋ ಹರಿಃ, ತತ್ಪೂಜಾರೂಪ ೦ ಯತ್ತದ್ಧಮ್ಯ ೯೦, ತಸ್ಮಾದ್‌ ಯುದ್ಧಾದನ್ಯತ್‌ 
ಶ್ರೇಯಃ ಕೃತ್ರಿಯಸ್ಯ ನ `ವಿದ್ಯ ತೇ!ಹಿಪ ಪ್ರಸಿದ್ಧಮೇತತ್‌॥ 31 || 


ಅನುವಾದ - ಆತ್ಮನಿಗೆ ನಾಶವಿಲ್ಲದ ಕಾರಣದಿಂದಷ್ಟೇ ಅಲ್ಲ; ;ನಿನ್ನ ಕರ್ತವ್ಯ ದೃ ಷ್ನಿಯಿಂದಲೂ 
ನೀನು ಹೆದರಿ ನಡುಗುವ ಅಗತ್ಯ ವಿಲ್ಲಎಂದು ಶ್ಲೋಕದ ಅಭಿಪ್ರಾ kn 


ಶ್ಲೋಕದಲ್ಲಿ ವಿಕಂಪ ಶಬ್ದಕ್ಕೆ ದೇಹದ ಅಂಗಾಂಗಗಳ ನಡುಕ ಎಂದರ್ಥ. 


ಹಿಂದೆ " ಬಂಧುಜನರನ್ನು ಕೊಂದರೆ ನಮಗೆ ಶ್ರೆ €ಯಸಾಗದು' ಎಂದು ಅರ್ಜುನ ಹೇಳಿದ್ದ 
(1-31). ಅದಕ್ಕೆ ಶ್ರೀಕ್ಷ ೈಷ್ಣನ ಉತ್ತರ ಈ ಶ್ಲೋಕದ ಉತ್ತರಾರ್ಧ. ಧರ್ಮಕ್ಕೆ ಕಾರಣವಾದುದು 
ಧಮ್ಮ . ಅರ್ಥಾತ್‌, ಧರ್ಮವೆಂದರೆ ಪರಲೋಕದ ಸುಖಕ್ಕೆ ಕಾರಣವಾದ ಪುಣ್ಯ . ಅಥವಾ 
ಹೋಟಾ ಪರಮಾತ್ಮನಿಗೆ ಧರ್ಮ ಎಂಬ ಹೆಸರಿದೆ. ಅಂತಹ ಪುಣ್ಯಜನಕವಾದ 
ಪರಮಾತ್ಮನ ಆರಾಧನಾರೂಪವಾದ ಸತ್ಸರ್ಮಗಳು ಧಮ್ಮ ವೆನಿಸುತ್ತವೆ. ಪ್ರಕೃತದಲ್ಲಿ 
ಕ್ಷಶ್ರಿಯೋಚಿತವಾದ ಯುದ್ಧವೇ ಧಮ್ಯ. ಅಂತಹ ಯುದ್ಧಕ್ಕಿಂತ ಶ್ರೇಯಸ್ಮರವಾದ ಸತ್ತರ್ಮ 
ತ್ರಿ ಯರಿಗೆ ಬೇರೊಂದಿಲ್ಲ. (ಈ ಟೋ ನೀನು ಹೆದರುವ ಅಗತ್ಯವಿಲ್ಲ) 


ಶ್ಲೋಕದ "ಹಿ' ಶಬ್ದವು "ಈ ವಿಷಯವು ಶಾಸ್ತ್ರಪ್ರಸಿದ್ಧವಾದುದು' ಎಂಬ ಅಭಿಪ್ರಾಯವನ್ನು 
ಸೂಚಿಸುತ್ತದೆ. 


ಯದೃಚ್ಛಯಾ ಚೋಪಪನ್ನಂ ಸ್ಪರ್ಗದ್ದಾರಮಪಾವೃತಮ್‌ I 
ಸುಖಿನಃ ಕೃತ್ರಿಯಾಃ ಪಾರ್ಥ ಲಭಂತೇ ಯುದ್ಧಮೀದೃಶಮ್‌ 11 32 ॥| 


ಅಧ್ಯಾಯ 2 127 


ಅರ್ಥ- ನಿನಗೆ ಅನಾಯಾಸವಾಗಿ ತೆರೆದುಕೊಂಡ ಸ್ಪರ್ಗದ ಬಾಗಿಲು ಈ ಯುದ್ಧವಾಗಿದೆ. 
ಇಂತಹ ಯುದ್ಧದ ಅವಕಾಶವು ಪುಣ್ಯಶಾಲಿಗಳಾದ ಕೆಲವೇ ಕ್ಷತ್ರಿಯರಿಗೆ ದೊರಕುತ್ತದೆ. 


ಕಿಂಚ ಸ್ವಯಮೇವ ಮಹತಿ ಶ್ರೇಯಸಿ ಪ್ರಾಪ್ತೇ *ವಿಕಂಪೋಠನುಚಿತ 
ಇತ್ಯಾಹ- ಯದೃಚ್ಛಯೇತಿ ॥॥ ಯದೃಚ್ಛಯಾ: ಅಪ್ರಯತ್ನೇನ ಉಪಪನ್ನಂ- 
ಪ್ರಾಪ್ತಮ್‌ । "ಯದೃಚ್ಛಾ ಹಿ ತದಿಚ್ಛಾ ಸ್ಯಾತ್‌' ಇತ್ಯುಕ್ತೇಃ ಈಶ್ವರೇಚ್ಛಾಪ್ರಾ ಪ್ರಮಿತಿ 
ವಾ. ಟ ಅಪಾವೃತಂ - ಅಪಗತಾವರಣಂ ಸ್ಪರ್ಗದ್ದಾರಂ ಚ, ಪಾರತ್ರಿಕಸುಖ- 
ಸಾಧನಮಿತಿ ಯಾವತ್‌ | ಈದೃಶಂ ಎ ಭಗವತ್ತೂಜಾತ್ಲೇನ ಸ್ವಧರ್ಮತ್ತೇನ ಸ್ಥಿತಂ 
ಯುದ್ಧಂ ಸುಖಿನಃ ಸುಖಹೇತುಪುಣ್ಯವಂತಃ ಕೃತ್ರಿಯಾಃ, ಹೇ ಪಾರ್ಥ, 
ಲಭಂತೇ ಪ್ರಾಪ್ನವಂತಿ | ಯದ್ವಾ ಈದೃಶಂ ಯುದ್ಧಂ ಯೇ ಕೃತ್ರಿಯಾಃ ಲಭಂತೇ, 
ತೇ ಸುಖಿನ ಇತ್ಯರ್ಥಃ । ತೇನ "ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ' ಇತಿ 
ನಿರಸ್ತಮ್‌ ॥। 32 ॥ 


ಅನುವಾದ - ಹಿಂದೆ ಹೇಳಿದ ಕಾರಣವಷ್ಟೇ ಅಲ್ಲ; ಶ್ರೇಯಸ್ಸಿನ ದಾರಿಯು ತಾನಾಗಿಯೇ 
ಬಂದಿರುವಾಗ ಹೆದರಿ ನಡುಗುವುದು ಅನುಚಿತವಾಗಿದೆ ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣ 
ಹೇಳಿದ್ದಾನೆ. 

ಯದೃಚ್ಛಯಾ = ಅನಾಯಾಸವಾಗಿ, ಉಪಪನ್ನಂ = ಬಂದಿರುವ, ಅಥವಾ, 'ಯದೃಚ್ಛೆ 
ಎಂದರೆ ಹರೀಚ್ಛೆ ' ಎಂಬ ಪ್ರಮಾಣಕ್ಕೆ ಅನುಸಾರವಾಗಿ ಯದೃಚ್ಛಯಾ ಪ್ರಾಪ್ತಂ ಎಂದರೆ, 
'ಭಗವದಿಚ್ಚೆಯಂತೆ ಬಂದೊದಗಿದ ' ಎಂದರ್ಥ. 


ಅಪಾವೃತಂ - ಪ್ರತಿಬಂಧಕವನ್ನು ಕಳೆದುಕೊಂಡಿರುವ (ತೆರೆದಿರುವ) ಸರ್ಗದ ಬಾಗಿಲು ಈ 
ಯುದ್ಧ. ಈ ಯುದ್ಧವು ನಿನಗೆ ಪರಲೋಕದ ಸುಖಕ್ಕೆ ಕಾರಣವಾದುದು ಎಂದು ಅಭಿಪ್ರಾಯ. 


ಈದೃಶಂ - ಭಗವಂತನ ಪೂಜಾರೂಪವಾಗಿ ಸ್ವಕರ್ತವ್ಯವಾಗಿ ಒದಗಿಬಂದಿರುವ ಇಂತಹ 
ಯುದ್ಧವನ್ನು , ಸುಖಿನಃ ಎ ಸುಖಕ್ಕೆ ಕಾರಣವಾದ ಸುಕೃತವುಳ್ಳ ಕ್ಷತ್ರಿಯರು, ಎಲ್ಫೆ ಅರ್ಜುನನೇ, 
ಲಭಂತೇ ಎ ಹೊಂದುತ್ತಾರೆ. 


ಅಥವಾ, ಈ ರೀತಿಯ ಯುದ್ದದ ಅವಕಾಶವು ಯಾವ ಕ್ಷತ್ರಿಯರಿಗೆ ಒದಗುವುದೋ 
ಅಂತಹವರು ಭಾಗ್ಯಶಾಲಿಗಳು ಎಂದರ್ಥ. 


1.ವಿಲಂಬೋ ನೋಚಿತ ಇತಿ ಕ್ವಚಿತ್‌ 


128 ಗೀತಾವಿವೃತಿ 


ಇದರಿಂದ, ಅರ್ಜುನ ಹಿಂದೆ ಮಾಡಿರುವ - "ನಮ್ಮ ಬಂಧುಗಳನ್ನು ಕೊಂದರೆ 
ನಮಗೆ ಸುಖ ಹೇಗೆ ಸಿಕ್ಕೀತು 7 ಎನ್ನುವ (1/37) ಆಕೆ. ಪಕ್ಕೆ ಉತ್ತರವು ದೊರಕಿದಂತಾಯಿತು. 
|| 32 1 


ಅಥ ಚೇತ್ತ ಮಿಮಂ ಧರ್ಮಂ ಸಂಗ್ರಾಮಂ ನ ಕರಿಷ್ಯಸಿ । 
ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಪ Il 33 11 


ಅರ್ಥ- ಆದರೂ ನೀನು ಕರ್ತವ್ಯ ವಾದ ಈ ಯುದ್ಧವನ್ನು ಮಾಡದೇ ಹೋದಲ್ಲಿಕರ್ತವ್ಯ- 
ಚ್ಯುತಿಯಾದಂತಾಗಿ ಕೀರ್ತಿಯನ್ನು ELS ವನ್ನೂ ಹೊಂದಬೇಕಾದೀತು. 


ಯುದ್ಧಾಕರಣೇ ಅನರ್ಥಪ್ರಾಪ್ಪಕ್ಯಾ ಚ ತತ್ಕರ್ತವ್ಯತಾಮಾಹ- ಅಥ 
ಚೇದಿತ್ಯಾದಿ ಚತುರ್ಭಿಃ ॥॥ ಅಥ ಚೇತ್‌ ಯದೃಚ್ಛಯಾ ಪಾರತ್ರಿಕಸುಖಹೇತುತ್ತೇನ 
ಚ ಪ್ರಾಪ್ತಮಪಿ | ಧರ್ಮಂ ಪ್ರಾಗ್ಗತ್‌ | ಇಮಂ ಸಂಗ್ರಾಮಂ- ಯುದ್ಧಂ, ನ 
ಕರಿಷ್ಯಸಿ- ನ ಕುರ್ಯಾಃ | ತರ್ಹಿ ತತಃ - ಸ್ಹಧರ್ಮಭೂತಯುದ್ಧಾಕರಣಾತ್‌ 


ನ ಕೇವಲಂ ಧರ್ಮಕೀರ್ತ್ಯೋರ್ಹಾನಿಃ ಸ್ಪವಿಹಿತಧರ್ಮತ್ಯಾಗಾತ್‌ ಪಾಪಂ 
ಚಾವಾಪ್ಯಸಿ ॥। 33 ॥ 


ಅನುವಾದ - ಯುದ್ಧವನ್ನು ಮಾಡದೇ ಹೋದರೆ ಅನರ್ಥವೂ ಇದೆ ಎನ್ನುತ್ತಾ, ನೀನು 
ಯುದ್ಧವನ್ನು ಮಾಡಲೇಬೇಕೆಂದು ಈ ಶ್ಲೋಕದಲ್ಲಿಕೃಷ್ಟಹೇಳುತ್ತಾನೆ. 


ಅಥ ಚೇತ್‌ - ಯಾದೃಚ್ಛಿಕವಾಗಿ ಪಾರತ್ರಿಕ ಸುಖಕ್ಕೆ ಕಾರಣವಾಗಿ ಒದಗಿ ಬಂದಿರುವ. 


ಧರ್ಮಂ ಎಂಬ ಶಬ್ದಕ್ಕೆ ಹಿಂದಿನಂತೆಯೇ ಅರ್ಥವನ್ನು ತಿಳಿಯಬೇಕು. ಇಮಂ ಸಂಗ್ರಾಮಂ: 
ಈ ಯುದ್ಧವನ್ನು, ನ ಕರಿಷ್ಯಸಿ - ಮಾಡದೇ ಹೋದಲ್ಲಿ ತತಃ ಎ ಕರ್ತವ್ಯವಾದ ಯುದ್ಧವನ್ನು 
ಮಾಡದಿರುವ ಕಾರಣದಿಂದಾಗಿ, ಕೇವಲ ಪುಣ್ಯ ಮತ್ತು ಕೀರ್ತಿಯ ಹಾನಿಯಷ್ಟೇ ಅಲ್ಲ; 
ವಿಹಿತಕರ್ಮತ್ಯಾಗದಿಂದ ಪಾಪವೂ ಬರುತ್ತದೆ ॥ 33 ॥1 


ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇನವ್ಯಯಾಮ್‌ 
ಸಂಭಾವಿತಸ್ಯ ಚಾಕೀರ್ತಿರ್ಮರಣಾದತಿರಿಚ್ಛತೇ 11 34 Wl 


ಅರ್ಥ - ಅರ್ಜುನ, ನೀನು ಯುದ್ಧವನ್ನು ಮಾಡದೇ ಹೋದರೆ ಎಲ್ಲರೂ ನಿನಗೆ ಶಾಶ್ವತವಾದ 
ಅಪಕೀರ್ತಿಯನ್ನು ಹೊರಿಸುತ್ತಾರೆ. ಟಾ ಅಪಕೀರ್ತಿಯು ಮರಣಕ್ಕಿಂತಲೂ 
ಮಿಗಿಲು. 


ಅಧ್ಯಾಯ 2 129 


ಅಪಕೀರ್ತಿಂ ಚ ಅವಾಪ್ಪ ಸಸೀಿತ್ಯಾಹ- ಅಕೀರ್ತಿಂ ಚೇತಿ ॥ ಅಪಿ 
ಚಾಕೀರ್ತಿಂ- ಅಪಕೀರ್ತಿಮ್‌ । ಅವ್ಯಯಾಂ - ಶಾಶ್ಚತೀಮ್‌ । ಅಸ್ತು, ಕೋ 
ದೋಷ ಇತ್ಯತ ಆಹ- ಸಂಭಾವಿತಸ್ಯೇತಿ ॥ ಲೋಕೇ ಬಹುಮತಸ್ಯ, ಅತಿರಿಚ್ಛತೇ- 
ಅಧಿಕಾ ಭವತಿ ॥। 34 ॥ 


ಅನುವಾದ - "ಅಪಕೀರ್ತಿಯನ್ನೂ ಹೊಂದುವಿ' ಎಂದು ಈ ಶ್ಲೋಕದಲ್ಲಿ ಹೇಳಿದ್ದಾನೆ. 
ಅಕೀರ್ತಿಂ - ಅಯಶಸನ್ನು . ಅವ್ಯಯಾಂ = ಶಾಶ್ವತವಾದ ಅಪಕೀರ್ತಿ ಬರಲಿ, ಅದರಿಂದೇನು? 
ಅದಕ್ಕುತ್ತರ ಸಂಭಾವಿತಸ್ಯ ಎಂಬ ಉತ್ತರಾರ್ಧ. 
 ಸಂಭಾವಿತಸ್ಯ - ಜನಾದರಣೀಯನಾದವನಿಗೆ , ಅತಿರಿಚ್ಛತೇ ಎ ಹೆಚ್ಚಿನದ್ದಾಗುತ್ತದೆ. 
|| 34 || 
ಭಯಾದ್ರಣಾದುಪರತಂ ಮಂಸ್ಕಂತೇ ತ್ಹಾಂ ಮಹಾರಥಾಃ । 
ಯೇಷಾಂ ಚ ತ್ತಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಮ್‌ ॥ 35 ॥ 


ಅರ್ಥ- ಮಹಾರಥಿಗಳು, ನೀನು ಕಾರುಣ್ಯದಿಂದ ಯುದ್ದವನ್ನು ಬಿಟ್ಟುಹೋದಿ ಎನ್ನುವುದಿಲ್ಲ; 
ಹೊರತಾಗಿ ಹೆದರಿ ಓಡಿಹೋದಿ, ಎನ್ನುತ್ತಾರೆ. ಇದರಿಂದಾಗಿ ಯಾರ ಗೌರವಕ್ಕೆ ನೀನು 
ಪಾತ್ರನಾಗಿದ್ದೀಯೋ ಅವರ ಮುಂದೆಸಣ್ಣವನಾಗುವಿ. 


*ದಯಾಲುತ್ತಾನ್ನಿವೃತ್ತೋರಯಮಿತಿ ಕೀರ್ತಿಮೇವ ಕಥಯಿಷ್ಯಂತೀತ್ಯತ ಆಹ- 
ಭಯಾದಿತಿ ॥॥ ಮಂಸ್ಕಂತೇ - ಜ್ಞಾಸ್ಯಂತೇ 1 ಮಹಾರಥಸ್ನರೂಪಮುಕ್ತಂ 
ಪೂರ್ವಾಧ್ಯಾಯೇ | ಮನ್ಯಂತಾಂ ತೇ, ತತಃ ಕಾ ಹಾನಿರಿತ್ಯತ ಆಹ- ಯೇಷಾ- 
ಮಿತಿ ॥ ಯೇಷಾಂ ಮಹಾರಥಾನಾಂ ತ್ತಂ ಬಹುಮತೋ ಭೂತ್ವಾರಸೀಃ ತೇಷಾಂ 
ಪುರತ ಏವ ಲಾಘವಂ ಯಾಸ್ಯಸೀತ್ಯರ್ಥಃ ॥। 35 ॥ 
ಅನುವಾದ - "ಯುದ್ಧ ಪರಾಜ್ದುಖನಾದರೆ , ಅರ್ಜುನ ದಯೆತೋರಿ ಯುದ್ಧದಿಂದ 


ಹಿನ್ನ ಡೆದ , ಎಂದು ನನಗೆ ಕೀರ್ತಿಯೇ ಬರುತ್ತದೆ ' ಎಂಬ ಅರ್ಜುನನ ವಾದಕ್ಕೆ ಈ ಶ್ಲೋಕ 
ಉತ್ತರವಾಗಿದೆ. 


1. ಬಂಧುಸ್ನೇಹಾತ್‌ ಕಾರುಣ್ಯಾಚ್ಚಯುದ್ಧಾನ್ನಿವೃತ್ತಸ್ಯ ಶೂರಸ್ಯಾಕೀರ್ತಿಃ ಕಥಮಾಗಮಿಷ್ಯತೀತ್ಯತ 
ಆಹ - ಕ. 


130 ಗೀತಾವಿವೃತಿ 


ಮಂಸ್ಕಂತೇ- ತಿಳಿಯುವರು. ಮಹಾರಥರೆಂದರೆ ಯಾರು ಎನ್ನುವ ವಿವರವನ್ನು 
ಮೊದಲನೆಯ ಅಧ್ಯಾಯದಲ್ಲಿಕೊಡಲಾಗಿದೆ. (ಶ್ಲೋಕ-16) 


ನಾನು ಭಯದಿಂದಾಗಿಯೇ ಯುದ್ಧಬಿಟ್ಟೆನು ಎಂದು ಮಹಾರಧಿಕರು ತಿಳಿದುಕೊಳ್ಳಲಿ; 
ಅದರಿಂದ ನನಗೇನು ನಷ್ಟ 9 ಅದಕ್ಕುತ್ತರ "ಯೇಷಾಂ ಚ ತ್ತಂ' ಎಂಬ ಉತ್ತರಾರ್ಧ. 
ಯೇಷಾಂ- ಯಾವ ಮಹಾರಥಿಕರಿಗೆ ನೀನು ಈ ಹಿಂದೆ ಬಹುಮಾನ ಪಾತ್ರನಾಗಿದ್ದೀಯೋ 
ಅವರ ಮುಂದೆಯೇ ಚಿಕ್ಕವನಾಗುತ್ತೀಯ, ಎಂದರ್ಥ ॥ 35 ॥ 


ಅವಾಚ್ಯವಾದಾಂಶ್ಚ ಬಹೂನ್ನದಿಷ್ಯಂತಿ ತವಾಹಿತಾಃ | 
ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂ ನು ಕಿಮ್‌ ॥॥। 36 ॥ 
ಅರ್ಥ - ನಿನ್ನ ಶತ್ರುಗಳು ನಿನಗೆ ಆಡಬಾರದ ಮಾತುಗಳನ್ನೆಲ್ಲ ಆಡುತ್ತಾರೆ. ನಿನ್ನ 
ಸಾಮರ್ಥವನ್ನು ಹೀಗಳೆಯುತ್ತಾರೆ. ಅದಕ್ಕಿಂತಲೂ ಹೆಚ್ಚಿನ ದುಃಖ ಇನ್ನೇನು ಇದ್ದೀತು. 

ನ ಕೇವಲಂ ಲಾಘವಪ್ರಾಪ್ತಿಃ | ತವಾಹಿತಾಃ ಶತ್ರವಃ , ಅವಾಚ್ಯವಾದಾನ್‌ ದ 
ವಚನಾನರ್ಹಶಬ್ದಾನ್‌ ಬಹೂನ್‌ ವದಿಷ್ಯಂತಿ । ತತಃ ಶತ್ರುಕೃತನಿಂದಾದಿ- 
ಶ್ರವಣಾತ್‌ ದುಃಖತರಂ: ಅತಿಶಯಿತದುಃಖಂ ಕಿಂ ನು ? ನ ಕಿಮಪೀತ್ಯರ್ಥಃ | 

Il 36 1 
ಅನುವಾದ - ನೀನು ಅಲ್ಲನಾಗುವುದಷ್ಟೇ ಅಲ್ಲ ; ತವ ಅಹಿತಾಃ - ನಿನ್ನ ಶತ್ರುಗಳು, 
ಅವಾಚ್ಯವಾದಾನ್‌ - ಹೇಳಬಾರದ ಅನೇಕ ಮಾತುಗಳನ್ನು, ಹೇಳುತ್ತಾರೆ. ತತಃ - ಶತ್ರುಗಳು 
ಮಾಡಿದ ನಿಂದೆಯನ್ನು ಕೇಳುವುದಕ್ಕಿಂತ, ದುಃಖತರಂ ಎ ಹೆಚ್ಚಿನ ದುಃಖವು ಕಿಂನು - ಏನು 
ತಾನೇ ಇದ್ದೀತು ? ಅದಕ್ಕಿಂತ ಹೆಚ್ಚಿನದು ಇನ್ನೊಂದಿಲ್ಲಎಂದರ್ಥ. ॥ 36 ॥1 


ಹತೋ ವಾ ಪ್ರಾಪ್ಟ್ಯಸಿ(ಸೇ) ಸ್ವರ್ಗಂ ಜಿತ್ವಾ ವಾ ಭೋಕ್ಸ್ಯಸೇ ಮಹೀಮ್‌ । 
ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ 11 37 ॥ 


ಅರ್ಥ - ಅರ್ಜುನ, ಯುದ್ಧದಲ್ಲಿಸತ್ತರೆ ಸ್ಫರ್ಗ ಸಿಗುತ್ತದೆ ; ಗೆದ್ದರೆ ರಾಜ್ಯ ಸಿಗುತ್ತದೆ. ಎಲ್ಫ 
ಕುಂತೀಪುತ್ರನೇ, ಆದ್ದರಿಂದ ಯುದ್ಧಮಾಡಲು ನಿರ್ಧರಿಸಿ ಎದ್ದೇಳು. 


ಯಚ್ಚೋಕ್ರಂ "ನ ಚೈತದ್ದಿದ್ದಃ ಕತರನ್ನೋ ಗರೀಯೋ ಯದ್ವಾಜಯೇಮ ಯದಿ 
ವಾ ನೋ ಜಯೇಯುಃ' ಇತಿ ಜಯಃ ಸಂದಿಗ್ದ ಇತಿ, ಪಕ್ಷದ್ದಯೇಠ- 


ಅಧ್ಯಾಯ 2 131 


ಪ್ಯಹಾನಿರಿತ್ಯಾಹ- ಹತೋ ವೇತಿ ॥। “ಜಿತ್ಹಾವಾ ಭೋಕ್ಸ್ಯಸೇ ಮಹೀಮ್‌' ಇತ್ಯತ್ರ 

ಸ್ವರ್ಗಂ ಚ ಪಶ್ಚಾತ್‌ ಪ್ರಾಪ್ಯಸೀತ್ಯಪಿ ಧ್ಯೇಯಮ್‌ । 

ಅನುವಾದ - ಹಿಂದೆ (2-6) ಅರ್ಜುನ "ನಾವು ಗೆಲ್ಲುತ್ತೇವೋ, ಅವರೇ. ಗೆಲ್ಲುತ್ತಾರೋ 
ಯಾರಿಗೆ ಗೊತ್ತು ?' ಎಂದು ಸಂದೇಹವನ್ನು ವ್ಯಕ್ತಪಡಿಸಿದ್ದ. ಅದಕ್ಕೆ ಶ್ರೀಕೃಷ್ಣ- ಏನಾದರೂ 
ನಿನಗೇನೂ ಹಾನಿ ಇಲ್ಲಎಂದು, ಈ ಶ್ಲೋಕದಲ್ಲಿಉತ್ತರ ಕೊಟ್ಟಿದ್ದಾನೆ. 

"ಗೆದ್ದರೆ ರಾಜ್ಯ' ಎಂಬ ಪಕ್ಷದಲ್ಲೂ "ರಾಜ್ಯಭಾರ ಮಾಡಿ ಮಡಿದ ಮೇಲೆ ಸ್ವರ್ಗವೂ 
ಲಭಿಸುತ್ತದೆ' ಎಂದೂ ತಿಳಿಯಬೇಕು. 


“ಯೇ ಯುದ್ಧ್ಯಂತೇ ಪ್ರಧನೇಷು ಶೂರಾಸೋ ಯೇ ತನುತ್ಯಜಃ । 
ಯೇ ವಾ ಸಹಸ್ರದಕ್ಷಿಣಾಸ್ತಾಂಶ್ಚಿದೇವಾಪಿ ಗಚ್ಛತಾತ್‌' (ಯ.10.154.3) 


ಇತಿ ಶ್ರುತೌ ಯೇ ಶೂರಾಃ ಪ್ರಧನೇಷು - ಯುದ್ದೇಷು ಯುದ್ಧೃಂತೇ, ಯೇ 
ಚ ತತ್ರ ಮ್ರಿಯಂತೇ, ಯೇ ಚ ಸಹಸ್ರಸಂಖ್ಯಾಕದಕ್ಷಿಣಾದಾತಾರಃ 
ತಾನೇವಾಠಯಂ ಪ್ರೇತೋಪಿ ಗಚ್ಚತಾದಿತಿ ಯಮಂ ಪ್ರತಿ ಪ್ರೇತಸ್ಯ 
ಸ್ವರ್ಗಪ್ರಾರ್ಥನಾತ್‌ । ತತ್ರ ಚ "ಯೇ ಯುದ್ಧ್ಛಂತೇ ತಾನ್‌ ಪ್ರೇತೋ ಗಚ್ಚತಾದಿತಿ' 
ಯುದ್ದ *ಶೂರಾಣಾಂ ಜಯೇತಪಿ ಸ್ಪರ್ಗಪ್ರಾಪ್ಟೇರತ್ರ ಶ್ರುತಾವವಗಮಾತ್‌ । 
ತಸ್ಮಾತ್‌ ಪಕ್ಷದ್ದಯೇತಪಿ ಫಲಭಾವಾದ್ಯುದ್ಧಾಯ ಕೃತನಿಶ್ಚಯಃ ಸನ್ನುತ್ತಿಷ್ಠ - 
ಸನ್ನದ್ದೋ ಭವೇತ್ಯರ್ಥಃ Il 37 ॥ 
ಅನುವಾದ - ಯೇ ಯುದ್ಧ ;೦ತೇ ಎಂಬ ಶ್ರುತಿಗೆ ಹೀಗೆ ಅರ್ಥ - "ಯಾವ 
ಧೀರರು , ಪ್ರಧನೇಷು ಎ ಯುದ್ಧಗಳಲ್ಲಿ ಹೋರಾಡುವರೋ, ಹೋರಾಡಿ ಮಡಿಯುವರೋ, 
ಅದರಂತೆಯೇ, ಯಾರು ಸಾವಿರ ಸಂಖ್ಯೆಯಲ್ಲಿಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡುವರೋ, 
ಅವರನ್ನೇ "ಗತಿಸಿದ ಈ ವ್ಯಕ್ತಿಯು' ಹಿಂಬಾಲಿಸಲಿ . ಇದು ಸತ್ತವನನ್ನು ಸ್ವರ್ಗ ಸೇರಿಸಲು 
ಯಮನನ್ನು ಕುರಿತುಮಾಡಿದ ಪ್ರಾರ್ಥನೆ. 


ಈ ವೇದ ಮಂತ್ರದಲ್ಲಿ "ಯೇ ಯುದ್ವ್ಯಂತೇ ತಾನ್‌ ಪ್ರೇತಃ ಗಚ್ಛ್ಚತಾತ್‌' ಎನ್ನುವ ಮೂಲಕ 
ಯುದ್ಧದಲ್ಲಿಶೂರರು ಗೆದ್ದರೆ ಸ್ಟರ್ಗವು ಸಿಗುತ್ತದೆ ಎಂದು ತಿಳಿಸಲಾಗಿದೆ. 


1. ಶೂರಾಣಾಮಜಯೇತಪಿ - ಗ. 


132 ಗೀತಾವಿವೃತಿ 


ಹೀಗೆ ಗೆದ್ದರೂ, ಸೋತರೂ ಎರಡೂ ಪಕ್ಕಗಳಲ್ಲಿ ಸಾಫಲ್ಯವಿರುವ ಕಾರಣ ಯುದ್ಧಕ್ಕೆ ನಿರ್ಧರಿಸಿ 
ಉತ್ತಿಷ್ಠ - ಸಿದ್ದನಾಗು, ಎಂದು ಶ್ಲೋಕಾರ್ಥ. ॥। 37 ॥ 


ಸುಖದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ । 
ತತೋ ಯುದಾಯ ಯುಜ್ನಸ ನೈವಂ ಪಾಪಮವಾಪ 11 38 11 
ಛು ಳೆದ ೮ ಸಿ 


ಅರ್ಥ - ಸುಖ-ದುಃಖ, ಲಾಭ-ನಷ್ಟ , ಗೆಲುವು-ಸೋಲು ಇವುಗಳನ್ನು ಸಮಾನವಾಗಿ 


ಕಂಡು ಯುದ್ಧಕ್ಕೆ ಸಿದ್ಧನಾಗು , ಈ ಸ್ವಕರ್ಮಾನುಷ್ಠಾನದಿಂದ ನಿನಗೆ ಪಾಪವೇನೂ 
ಬರುವುದಿಲ್ಲ. 1 38 || 


ಯಚ್ಚೋಕ್ತಂ 'ಪಾಪಮೇವಾಶ್ರಯೇದಸ್ಥಾನ್‌' ಇತಿ ತತ್ರಾಹ- ಸುಖೇತಿ ॥ 
ಯಥಾ ದುಃಖಮನುಪಾದೇಯಂ ತಥಾ ವೈಷಯಿಕಸುಖಮಪಿ ಅನುಪಾದೇಯ- 
ಮಿತ್ಯನುಪಾದೇಯತ್ನೇನ ದುಃಖಸಮಂ ಸುಖಂ ಕೃತ್ವಾ ಇತ್ಯರ್ಥಃ 1 
ರಾಭಾಲಾಭಾವಿತ್ಯಾದೌ ಅಪಿ ಸಮಾವಿತ್ಯನುಷಂಗಃ । ಅನುಪಾದೇಯತ್ನೇನಾ- 
ಲಾಭಸಮಂ ಲಾಭಂ ಕೃತ್ನೇತ್ಯರ್ಥಃ । ಜಯಾಜಯಾವಿತೃತ್ರಾಪ್ಟೇವಮರ್ಥೋ 
ಧ್ರೈ €ಯಃ | ಸುಖಾದ ,ಭಿಲಾಷಂ ಹಿತಾ  "ಭಗವತ್ತೂಜಾರೂಪೋs ಯಂ ಸ್ಹಧರ್ಮ' 
ಇತಿ ಬುದ್ದ್ವೇತಿ ಭಾವಾ ಯುದ್ಧಾಯ ಯುಜ್ಯಸ್ವ- ಯುಂಕ್ಚ್ವ। “ತತೋ. 


ಭಗವದ್ಧಕ್ತಿಪೂರ್ವಕಂ ಸ್ಪಧರ್ಮತಯಾರನುಷ್ಠಾನಾತ್‌' ಪಾಪಂ ನ ವಾಪ್ನ ಸಿ! 
ಪ್ರತ್ಯು ತ ಪುಣ್ಯ ಮೇವಾಪ್ಪ *ಸೀತೃರ್ಥಃ ॥। 38 ॥ 


ಅನುವಾದ - "ನಮಗೆ ಪಾಪವೇ ಬಂದೀತು' (1-36) ಎಂಬ ಅರ್ಜುನನ ಅಳಲಿಗೆ ಇಲ್ಲಿ 
ಕೃಷ್ಣ ಉತ್ತರಿಸುತ್ತಾನೆ. 
"ಹೇಗೆ ದುಃಖವು ಬೇಡವೋ ಅದರಂತೆಯೇ ವಿಷಯಜನ್ಯವಾದ ಸುಖವೂ ಬೇಡ' ಹೀಗೆ 


ಸುಖ ಮತ್ತು ದುಃಖಗಳಲ್ಲಿ "ಇದು ಬೇಡ ' ಎಂಬ ಸಮಾನ ಭಾವನೆಯನ್ನು ತಾಳುವುದೇ 
"ಸುಖದುಃಖೇ ಸಮೇ ಕೃತ್ವಾ' ಎಂಬುದರ ಅರ್ಥ. 


"ಲಾಭಾಲಾಭೌ' ಎನ್ನುವ ಶಬ್ದದೊಂದಿಗೂ "ಸಮ' ಎಂಬ ಶಬ್ದವನ್ನು ಜೋಡಿಸಿ- 
ಕೊಳ್ಳಬೇಕು. ನಷ್ಟದಂತೆ ಲಾಭವೂ ನನಗೆ ಬೇಕಿಲ್ಲ ಎಂಬ ಸಮಭಾವವನ್ನು ತಾಳಿ ಎಂದರ್ಥ. 
ಜಯಾಜಯೌ ಎಂಬಲ್ಲೂಇದೇ ಅಭಿಪ್ರಾ ಯವನ್ನು ತಿಳಿಯಬೇಕು. 


ಒಟ್ಟಿನಲ್ಲಿ, ಸುಖಾದಿಗಳ ಆಸೆಯನ್ನು ತೊರೆದು "ಭಗವಂತನ ಆರಾಧನಾರೂಪವಾದ ಈ 


ಅಧ್ಯಾಯ 2 133 


ಯುದ್ಧವು ನನ್ನ ಕರ್ತವ್ಯ' ಎಂದು ತಿಳಿದು ಯುದ್ಧಕ್ಕಾಗಿ ಯುಜ್ಯಸ್ವ = ತೊಡಗು, ಎಂದರ್ಥ. 
ತತಃ- ದೇವರಲ್ಲಿ ಭಕ್ತಿಪೂರ್ವಕವಾಗಿ ಸ್ವಕರ್ತವ್ಯಾನುಷ್ಠಾನ ಮಾಡಿರುವ ಕಾರಣದಿಂದಾಗಿ ನೀನು 
ಪಾಪವನ್ನು ಹೊಂದುವುದಿಲ್ಲ; ಅಷ್ಟೇ ಅಲ್ಲ, ಪುಣ್ಯವೇ ನಿನಗೆ ಬರುತ್ತದೆ, ಎಂದು ಶ್ರೀಕೃಷ್ಣನ 
ಅಭಿಪ್ರಾಯ ॥। 38 || 


ಜ್ಞಾನಸಾಧನ ನಿರೂಪಣೆ 


ಏಷಾ ತೇ:ಭಿಹಿತಾ ಸಾಂಖ್ಯೇ ಬುದ್ದಿರ್ಯೋಗೇತ್ಲಿಮಾಂ ಶೃಣು 1 
ಬುದ್ಧಾ | ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ 11 39 11 


ಅರ್ಥ - ಅರ್ಜುನ, ಇದುವರೆಗೆ ನಿನಗೆ ಜೀವೇಶ್ವರರ ಸರಿಯಾದ ಜ್ಞಾನ ಬರಲು ಬೇಕಾದ 
ಕೆಲವು ಮಾತುಗಳನ್ನು ಆಡಿರುವೆ. ಮುಂದೆ ಆ ಜ್ಞಾನಕ್ಕೆ ಬೇಕಾದ ಸಾಧನವನ್ನು ಹೇಳುತ್ತೇನೆ. ನಾನು 
ಹೇಳಲಿರುವ ಜ್ಞಾನಸಾಧನವನ್ನು ತಿಳಿದು, ಅದರಂತೆ ನಡೆದರೆ ದೇವರ ಸಾಕ್ಟಾತ್ಕಾರವನ್ನು ಪಡೆದು, 
ಸಂಸಾರ ದುಃಖವನ್ನು ಕಳೆದುಕೊಂಡು ಮೋಕ್ಟವನ್ನು ಪಡೆಯುವಿ. 


"ನ ತ್ತೇವ' ಇತ್ಯಾದಿ ಗ್ರಂಥೋಕ್ವಾರ್ಥೋಪಸಂಹಾರಪೂರ್ವಕಂ ತತ್‌- 
ಸಂಗತತ್ನೇನ ಉತ್ತರಪ್ರಕರಣಾರಂಭಂ ಪ್ರತಿಜಾನೀತೇ- ಏಷೇತಿ ॥ ಅತ್ರ 
ಸಾಂಖ್ಯಶಬ್ಲೋ ಜೀವೇಶ್ನರಜ್ಞಾನಪರಃ । "ನತ್ನಂ ನೇಮೇ ಇತ್ಯಾದಿನಾ ಜೀವಸ್ಯ 
ಪ್ರಾಧಾನ್ಯೇನ, ತಾದರ್ಥೇನ "ನತ್ಹೇವಾಹ'ಮಿತ್ಯಾದಿನಾ ಈಶ್ವರಸ್ಯೇತಿ ದ್ಹಯೋರಪಿ 
ಪ್ರಕೃತತ್ನಾತ್‌ | ಬುದ್ದಿಶಬ್ದಶ್ಚ ಬುದ್ಧ್ಯತೇ ಅನಯೇತಿ ಕರಣವ್ಯತ್ತತ್ವಾ ಬೋಧ- 
ಜನಕವಾಕ್‌ಪರಃ | ಯೋಗಶಬ್ದಶ್ಚ ಯುಜ್ಯತೇ: ಪ್ರಾಪ್ಯತೇ ಫಲಮನೇನೇತಿ 
ಕರಣವ್ಯತ್ತತ್ವಾ ಉಪಾಯಪರಃ | 
ಅನುವಾದ - ಈ ಅಧ್ಯಾಯದಲ್ಲಿ "ನ ತ್ಹೇವಾಹಂ' ಎಂಬಲ್ಲಿಂದ ಪ್ರಾರಂಭಿಸಿ ಇದುವರೆಗೆ 

ಮಾಡಿರುವ ಉಪದೇಶವನ್ನು ಉಪಸಂಹಾರ ಮಾಡುತ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ 
ಹೇಳಲಿರುವ ವಿಷಯವನ್ನು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳಿರುತ್ತಾನೆ. 


ಇಲ್ಲಿ ಸಾಂಖ್ಯ ಶಬ್ದಕ್ಕೆ ಜೀವ ಮತ್ತು ಪರಮಾತ್ಮರ ಜ್ಞಾನ ಎಂದರ್ಥ. "ನತ್ನಂ, ನೇಮೇ' ಎಂಬ 
ಶ್ಲೋಕದಲ್ಲಿ "ನೀನು' "ಇವರು' ಎಂದು ಜೀವನು ಮುಖ್ಯವಾಗಿ ಪ್ರಸ್ತುತನಾಗಿದ್ದಾನೆ. ಜೀವರ 
ನಿತ್ಯತ್ವವನ್ನು ಸಮರ್ಥನೆ ಮಾಡುವುದಕ್ಕಾಗಿ ನಿದರ್ಶನರೂಪದಿಂದ "ನ ತ್ಹೇವಾಹಂ' ಎಂದು 
ಈಶ್ವರನೂ ಪ್ರಸ್ತುತನಾಗಿದ್ದಾನೆ. ಆದ್ದರಿಂದ ಅವರಿಬ್ಬರ ಜ್ಞಾನವು ಸಾಂಖ್ಯ ಶಬ್ದದಿಂದ ವಿವಕ್ಷಿತ. 


ಸ ಗೀತಾವಿವೃತಿ 


ಬುದ್ದಿ ಜ್ಞಾನಕ್ಕೆ ಕಾರಣವಾದುದು ಎನ್ನುವ ಅರ್ಥದಲ್ಲಿ ಶ್ಲೋಕದಲ್ಲಿರುವ ಬುದ್ದಿಶಬ್ದವನ್ನು 
ತೆಗೆದುಕೊಳ್ಳಬೇಕು. ಜೀವೇಶ್ದರ ಜ್ಞಾನಜನಕವಾದ ಮಾತುಗಳು ಎಂದು ಅದರ 
ತಾತ್ತರ್ಯಾರ್ಥ. ಅದರಂತೆ "ಯುಜ್ಯತೇ ಅನೇನ ಇತಿ ಯೋಗಃ' ಎಂಬ ವ್ಯತತ್ತಿಯಿಂದ 
ಯೋಗ ಶಬ್ದಕ್ಕೆ ಜ್ಞಾನರೂಪವಾದ ಫಲ ಪ್ರಾಪ್ತಿಗೆ ಕಾರಣವಾದ ಸಾಧನ ಎಂದು ಅರ್ಥ. 


ಅಯಮರ್ಥಃ 1 ಹೇ ಪಾರ್ಥ, ಸಾಂಖ್ಯೇ- ಜೀವೇಶ್ದರಸ್ವರೂಪಜ್ಞಾನ- 
ವಿಷಯೇ ತಜ್ಜನನಾರ್ಥಮಿತಿ ಯಾವತ್‌ । ಏಷಾ: ನ ತ್ಹೇವಾಹಮಿತ್ಯಾರಭ್ಯ 
"ದೇಹೀ ನಿತ್ಯಮವಧ್ಯ' ಇತ್ಯಂತಾ, ಬುದ್ದಿ; - ತದುಭಯಸ್ಥರೂಪಬೋಧ- 
ಜನಿಕಾ ವಾಕ್‌, ವಾಕ್ಯಾನೀತಿ ಯಾವತ್‌ । ತೇ - ತುಭ್ಯಂ ಅಭಿಹಿತಾ - ಉಕ್ತಾ । 
ಯೋಗೇ- ತಜ್‌ಜ್ಞಾನಹೇತೂಪಾಯವಿಷಯೇ ತು, ಉಪಾಯಜ್ಞಾನಾರ್ಥಮಿತಿ 
paged | ಇಮಾಂ: ತ್ರೆ 5ಗುಣ್ಯವಿಷಯಾ' ಇತ್ಯಾ ದಿನಾರತಷಷ್ಠಸಮಾಷ್ಟಿ 

ಕೃ್ಯಮಾಣಾಂ ಬುದ್ಧಿಂ- ಸಹ ಟ್ಟ ವಾಚಂ ವಾಕ್ಯಾನೀತಿ 


ಯಾವತ್‌, ಶ್ರುಣು | ky ಶ್ರವಣಮಾತ್ರಸ , ವಿಧಿನಾ ವಿನಾಪಿ ಸಂಭವಾತ್‌ ಶ್ರುತ್ವಾ ತತ್ರ 
ನಷ್ಕಾಂ ಕುರ್ವಿತ ರ್ಥ । 


ಅತ್ರ ವಾಗಭಿಹಿತೇತಿ (ಅನುಕ್ತಾ ಶಿ ಯೌಾಗಿಕಬುದ್ದಿಪದೇನ ತದುಕ್ತಿರ್ನಾವಿಶದಂ 


ವಾಜ್‌ಮಾತ ತ್ರಮುಕ್ತಮ್‌ । ಕಿಂತು ತದವಬೋಧೋ ಯಥೋತ್ತದ್ಯೆ ಅತ 
ತಥೋಕ್ತಮಿತಿ ಜ್ಞಾಪನಾಯೇತಿ ಧ್ಯೇಯಮ್‌ । 


ಅನುವಾದ - ಒಟ್ಟಿನಲ್ಲಿ ಶ್ಲೋಕಾರ್ಥ - ಎಲ್ಲೆ ಪಾರ್ಥನೆ, ಸಾಂಖ್ಯೇ ಎ ಜೀವೇಶ್ನರ ಸ್ವರೂಪ 
ಜ್ಞಾನದ ಬಗ್ಗೆ ಅರ್ಥಾತ್‌ ಅವರಿಬ್ಬರ ಜ್ಞಾನ ಬರಲು ibs ಏಷಾ- "ನ 
ತೇವಾಹಂ' (2. 12) ಎನ್ನುವ ಶ್ಲೋಕದಿಂದಾರಂಭಿಸಿ "ದೇಹೀ ನಿತ್ಯಂ' (2.30) ಎಂಬಲ್ಲಿಯ 


ವರೆಗೆ, ಬುದ್ಧಿಃ ಎ (ಅವರಿಬ್ಬರ ಸ್ವರೂಪಜ್ಞಾನಕ್ಕೆ ಕಾರಣವಾದ) ಚಾಕು ತೇ ಎ ನಿನಗೆ, 
ಅಭಿಹಿತಾ: ಹೇಳಲ್ಪಟ್ಟವು. 


ಯೋಗೇ ಎ ಜೀವೇಶ್ವರ ಸ್ವರೂಪ ಜ್ಞಾನ ಬರಲು ಬೇಕಾಗಿರುವ ಸಾಧನಗಳ ಬಗ್ಗೆ ಅರ್ಥಾತ್‌ 
ಜ್ಞಾನ ಸಾಧನದ ಪರಿಜ್ಞಾನಕ್ಕೆ. ಬೇಕಾದ ಇಮಾಂ ಎ ಮುಂದೆ ತ್ರೈ ಗುಣ್ಯ ವಿಷಯಾಃ' ಎಂಬ 
ಶ್ಲೋಕದಿಂದ ಪ್ರಾ ಫಂ ಆಜು ಅಧ್ಯಾಯ ಯುತ 0 ಹೇಳಬೇಕಾಗಿ ರುವ, 
ಬುದ್ಧಿಂ ತೆ ಮಾತುಗಳನ್ನು ಶ್ರುಣು ಎ ಕೇಳು. ಕೇಳಬೇಕಾದರೆ, "ಕೇಳು', ಎಂದು ವಿಧಿಸ 


ಬೇಕಾಗಿಲ್ಲ, ಹೇಳಿದರೆ ಸಾಕು. ಆದ್ದರಿಂದ "ಕೇಳಿ, ಆ ವಷಯದಲ್ಲಿಶ್ರದ್ದೆಯನ್ನು ಬೆಳೆಸಿಕೋ' 
ಎಂದರ್ಥ. 


ಅಧ್ಯಾಯ 2 135 

ಈ ಶ್ಲೋಕದಲ್ಲಿ "ವಾಕ್‌' ಎಂಬ ಶಬ್ದವನ್ನೇ ಹೇಳದೆ ಆ ಅರ್ಥ ಬರುವ "ಬುದ್ದಿ' ಶಬ್ದವನ್ನು 
ಹೇಳಿರುವ ಅಭಿಪ್ರಾಯವನ್ನು ಹೀಗೆ ತಿಳಿಯಬೇಕು - “ಜೀವೇಶ್ವರರನ್ನು ತಿಳಿಸುವ ಸಮ್ಮುಗ್ಗವಾದ 
ಮಾತುಗಳನ್ನು ಮಾತ್ರ ನಾನು ಆಡಿದ್ದಲ್ಲ. ಅವರ ಸ್ವರೂಪಜ್ಞಾನ ಸರಿಯಾಗಿ ಬರಲು ಬೇಕಾದ 
ಸ್ಪಷ್ಟವಾದ ಮಾತುಗಳನ್ನೇ ನಾನು ಆಡಿದ್ದೇನೆ' 


ಆದರಜನನಾಯ ಯೋಗಂ ಪ್ರಶಂಸತಿ- “ಬುದ್ಧ್ಯಾ' ಇತ್ಯಾದಿ ಸಾರ್ಧ- 
ಶ್ಲೋಕೇನ | ಯಯಾ ಮದ್ದಾಕ್ಯಜನ್ಯಯಾ ಬುದ್ಧ್ಯಾ  ಜ್ಞಾನೋಪಾಯಬುದ್ಧ್ಯಾ 
ಯುಕ್ತಃ ಸನ್‌ ತದನುಷ್ಠಾನದಾರಾ ಬ್ರಹಸಾಕಾತಾರಾತಿಶಯಂ ಪ್ರಾಪ್ಟ, ಕರ್ಮ- 
ಸ © ಎವ ಈ ಎ ೫ ಲಿ 
ಬಂಧಂ = ಸಂಸಾರಂ, ನಿಃಶೇಷತಃ ಪ್ರಹಾಸ್ಯಸಿ - ಮುಕ್ತೋ ಭವಿಷ್ಯಸಿ ॥ 39 ॥ 


ಅನುವಾದ - ಆಸಕ್ತಿ ಹುಟ್ಟಿಸುವ ಸಲುವಾಗಿ ಯೋಗದ ಪ್ರಶಂಸೆಯನ್ನು ಮುಂದಿನ 
ಒಂದೂವರೆ ಶ್ಲೋಕದಲ್ಲಿಮಾಡಲಾಗಿದೆ. 


ಯಯಾ- ನನ್ನ ಮಾತುಗಳಿಂದ ಉಂಟಾದ, ಬುದ್ಧ್ವಾ ಜ್ಞಾನಸಾಧನದ ತಿಳುವಳಿಕೆ 
ಯಿಂದ ಕೂಡಿದವನಾಗಿ (ತಿಳುವಳಿಕೆಯನ್ನು ಪಡೆದು) ಅದರಂತೆ ಅನುಷ್ಠಾನ ಮಾಡಿ 
ಪರಮಾತ್ಮನ ಸಾಕಾತ್ಕಾರವನ್ನು ಪಡೆದು, ಕರ್ಮಬಂಧಂ- ಸಂಸಾರಬಂಧನವನ್ನು , ಪ್ರಹಾಸ್ಯಸಿಎ 
ಪೂರ್ಣವಾಗಿ ಕಳದುಕೊಳ್ಳುವಿ ಅರ್ಥಾತ್‌, ಮುಕ್ತನಾಗುವಿ. 1139 ॥1 


ಅಲ್ಪ ನಿಷ್ಠಾಮಕರ್ಮವೂ ಮಹಾದುಃಖಪರಿಹಾರಕ 


ನೇಹಾಭಿಕ್ರಮನಾಶೋಶಸ್ತಿ ಪ್ರತ್ಯವಾಯೋ ನ ವಿದ್ಯತೇ | 
ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್‌ ॥ 40 ॥ 


ಅರ್ಥ - ಮುಂದೆ ಹೇಳಲಿರುವ ಜ್ಞಾನಸಾಧನವಾದ ನಿಷ್ಠಾಮಕರ್ಮಾನುಷ್ಠಾನವನ್ನು 
ಪ್ರಾರಂಭ ಮಾಡಿದರೂ ಸಾಕು . ಅದು ನಿಷ್ಠಲವಾಗುವುದಿಲ್ಲ ಸಾರ್ಥಕವಾಗುತ್ತದೆ. ಅದನ್ನು 
ಮಾಡುತ್ತಿರುವಾಗ ವಿಘ್ನದಿಂದ ಮಧ್ಯದಲ್ಲಿ ಬಿಟ್ಟರೂ ಅಥವಾ ಅದಕ್ಕಾಗಿ ಇತರ ದೇವತಾರಾಧನ 
ಕರ್ಮಗಳನ್ನು ಬಿಟ್ಟರೂ ಪಾಪವೇನೂ ಬರುವುದಿಲ್ಲ, ಅಷ್ಟೇ ಅಲ್ಲ; ಈ ನಿಷ್ಕಾಮ ಕರ್ಮವನ್ನು ಅಲ್ಪ 
ಮಾಡಿದರೂ ಸಾಕು, ಅದರಿಂದ ದೊಡ್ಡದುಃಖ ಪರಿಹಾರವಾಗುತ್ತದೆ. 


ಕಿಂಚ, ಇಹ = ವಕ್ಷ್ಯಮಾಣೇ ಯೋಗಶಬ್ದಿತಜ್ಞಾನೋಪಾಯಭೂತ 
ನಿಷ್ಠಾಮವಿಷ್ಣಾ _ರಾಧನರೂಪಕರ್ಮವಿಷಯೇ ಅಭಿಕ್ರಮಸ್ಯ: ಉಪಕ್ರಮಸ್ಯ 
ನಾಶೋ ನಾಸ್ತಿ! ಉಪಕ್ರಮಮಾತ್ರಸ್ಥಾಪಿ ನಿಷ್ಠಲತಾ ನಾಸ್ತೀತ್ಯರ್ಥಃ । "ಪ್ರಾರಂಭ- 


136 ಗೀತಾವಿವೃತಿ 


ಮಾತ್ರಮಿಚ್ಚಾ ವಾ' ಇತ್ಯಾದೇಃ ಉಪಕ್ರಾಂತವಿಷ್ಣುಧರ್ಮ ವಿಚ್ಛೇದೇ ವಾ 
ವಿಷ್ಣುಧರ್ಮವತೋತನ್ಯಧರ್ಮಾಕರಣೇ ವಾ ಪ್ರತ್ಯವಾಯೋ ನ ವಿದ್ಯತೇ । ಅಸ್ಯ 
ಧರ್ಮಸ್ಯ: ವಿಷ್ಣುಪೂಜಾತ್ಮಕನಿಷ್ಠ್ಕಾಮಕರ್ಮಣಃ ಸ್ವಲ್ಪಮಪಿ- ಏಕಾಂಶೋಶಪಿ 
ಮಹತೋ ಭಯಾತ್‌: ಸಂಸಾರಭಯಾತ್‌ ತ್ರಾಯತೇ: ರಕ್ಷತಿ | ತಸ್ಮಾತ್‌ ತತ್ರ 
ನಿಷ್ಠಾಂ ಕುರ್ವಿತಿ ಭಾವಃ । ' 


ಅನುವಾದ- ಹಿಂದೆ ಹೇಳಿದಂತೆ ಸಾಧನಾನುಷ್ಠಾನದಿಂದ ಕರ್ಮಬಂಧವು ನಾಶ 
ವಾಗುವುದು. ಅಷ್ಟೇ ಅಲ್ಲದೆ, ಇಹ - ಮುಂದೆ ಹೇಳಲಿರುವ, "ಯೋಗ ' ಎಂಬ ಹೆಸರಿನಿಂದ 
ಕರೆಯಲ್ಪಡುವ, ಜ್ಞಾನಸಾಧನವಾದ, ನಿಷ್ಠಾಮವಾಗಿ ಆಚರಿಸಿದ, ವಿಷ್ಣುವಿನ ಆರಾಧನಾ 
ರೂಪವಾದ ಕರ್ಮದಲ್ಲಿ ಅಭಿಕ್ರಮಸ್ಯ - ಪ್ರಾರಂಭಕ್ಕೂ ನಾಶವಿಲ್ಲ. ಅದನ್ನು ಆರಂಭಿಸಿ ಬಿಟ್ಟರೂ 
ಅದು ನಿಷ್ಠಲವಾಗುವುದಿಲ್ಲ; ಮಾಡಿದ್ದಷಕ್ಕೆ ಫಲವಿದ್ದೇ ಇದೆ. 


ಎಲರಿ " 
'ಪ್ರಾರಂಭಮಾತ್ರಮಿಚ್ಛಾ ವಾ ವಿಷ್ಣುಧರ್ಮೆ ನ ನಿಷ್ಠಲಾ ' ಈ ಪ್ರಮಾಣವು ಹೇಳಿದಂತೆ 


ವೈಷ್ಣವಧರ್ಮವನ್ನು ಪ್ರಾರಂಭಿಸಿದರೂ ಅಥವಾ ಅದನ್ನು ಮಾಡುತ್ತೇನೆಂದು ಸಂಕಲ್ಪಮಾಡಿದರೂ 
ಅದು ನಿಷ್ಠಲವಾಗುವುದಿಲ್ಲ 


ಪ್ರಾರಂಭಿಸಿದ ವೈಷ್ಣವ ಕರ್ಮವನ್ನು ಅರ್ಧಕ್ಕೆ ನಿಲ್ಲಿಸಿದರೂ, ಅಂತಹ ಕರ್ಮವನ್ನು 
ಮಾಡುತ್ತಿರುವಾಗ ಇತರ ದೇವತೋದ್ದೇಶದ ಕರ್ಮಗಳನ್ನು ಬಿಟ್ಟರೂ ಅದರಿಂದ 
ಪಾಪಲೇಪವಿಲ್ಲ ಅಸ್ಯ ಧರ್ಮಸ್ಯ - ವಿಷ್ಣುಪೂಜಾರೂಪವಾದ ನಿಷ್ಕಾಮಕರ್ಮದ, ಅಲ್ಲಮಪಿ- 
ಒಂದಂಶವೂ, ಮಹತೋ ಭಯಾತ್‌ - ದೊಡ್ಡ ಸಂಸಾರಭಯದಿಂದ, ತ್ರಾಯತೇ: ರಕ್ಷಣೆ 


ಮಾಡುತ್ತದೆ. ಈ ಕಾರಣದಿಂದಾಗಿ, ವೆ ಪ್ಲವ ನಿಷ್ಕಾಮಕರ್ಮದಲ್ಲಿಶ್ರದ್ಧೆಯನ್ನು ತಾಳು ಎಂದು 
ಭಾವ. 


ನನು “ಜ್ಞಾನಂ ಹಿ ಜೈವಮುಕ್ತಮ್‌' ಇತಿ ಭಾಷ್ಯೋಕ್ತೇಃ ಜೀವತತ್ತ್ವಂ 
ಪ್ರಾಗುಕ್ತಮ್‌ । ಬ್ರಹ್ಮಜ್ಞಾನೋಪಾಯಶ್ಚ ವಕ್ಚ್ಯತೇ 1 ನ ಹಿ ನಿವೃತ್ತ- 
ಕರ್ಮಾನುಷ್ಠಾನಾದಿರೂಪೋ ಯೋಗೋ ಜೀವಜ್ಞಾನಹೇತುಃ | ಅತಃ ಕಥಂ 
ಪೂರ್ವೋತ್ರರಪ್ರಕರಣಯೋಃ ಸಾಧ್ಯಸಾಧನವಿಷಯತಯಾ ಸಂಗತತ್ತಮ್‌ ? 


ಅನುವಾದ - ಗೀತಾಭಾಷ್ಯದಲ್ಲಿ ಶ್ರೀಮಧ್ವಾಚಾರ್ಯರು "ಇದುವರೆಗೆ ಜೀವನ 
ವಿಷಯವನ್ನು ಹೇಳಲಾಗಿದೆ' ಎಂದು "ಏಷಾ ತೇ ಅಭಿಹಿತಾ ಸಾಂಖ್ಯೇ' ಎಂಬ ಗೀತಾವಾಕ್ಯಕ್ಕೆ 
ಅರ್ಥವನ್ನು ಹೇಳಿದ್ದಾರೆ. ಇನ್ನು ಮುಂದೆ ಭಗವದ್ಗೀತೆಯಲ್ಲಿಪರಮಾತ್ಮನ ಜ್ಞಾನಕ್ಕೆ ಸಾಧನವಾದ 


ಅಧ್ಯಾಯ 2 137 
ನಿಷ್ಕಾಮ ಕರ್ಮವನ್ನು ಹೇಳಲಾಗಿದೆ. ಈ ನಿಷ್ಕಾಮಕರ್ಮಾನುಷ್ಠಾನವು ಜೀವನ ಜ್ಞಾನಕ್ಕೆ 
ಕಾರಣವಲ್ಲ, ಹೀಗಿರುವಾಗ ಇದುವರೆಗಿನ ಪ್ರಕರಣಕ್ಕೂ ಮುಂದಿನ ಗೀತಾಭಾಗಕ್ಕೂ ಸಂಗತಿ 
ಹೇಳುವುದು ಹೇಗೆ ೧ (ಸಾಧ್ಯ-ಸಾಧನರೂಪವಾದ ಸಂಗತಿಯನ್ನು ಹೇಳಬೇಕು. ಆದರೆ, 
ನಿಷ್ಠಾಮಕರ್ಮದಿಂದ ಇದುವರೆಗೆ ನಿರೂಪಿಸಿದ ಜೀವಜ್ಞಾನವು 'ಸಾಧ್ಯ'ವಲ್ಲ ಆದ್ದರಿಂದ 
ಇದುವರೆಗೆ ಹೇಳಿದ ಎಷಯಕ್ಕೆ ಮುಂದಿನ ಭಾಗದೊಂದಿಗೆ ಸಾಧ್ಯಸಾಧನ- ರೂಪವಾದ 
ಸಂಗತಿ ಹೇಗೆ 9) 


ಮೈವಮ್‌ । “ಶ್ರುತ್ವಾನಪ್ಯೇನಂ' ಇತ್ಯತ್ರ ಭಗವತ್ಪತಿಬಿಂಬತ್ವಾದಿನಾ ಜೀವ- 
ಚೈತನ್ಯವೇದೀ ದುರ್ಲಭ ಇತ್ಯುಕ್ತ್ಯಾ ತಾದೃಶತ್ನೇನ ತಜ್‌ಜ್ಞಾನೋಪಾಯಸ್ಯಾ- 
ಪ್ಯಾಕಾಂಕ್ಷಿತತ್ನೇನ ವಕ್ಷ ಮಾಣಿ ನಿವೃತ್ತಕರ್ಮಾನುಷ್ಠಾನಾರಾಧಿತಭಗವತ್‌- 
ಪ್ರೀತೇರೇವ ಈಶ್ನರತತ್ತಜ್ಞಾನಸ್ಕೋಪಾಯತ್ನಾತ್‌ । ತಾದರ್ಥ್ಯೇನ ಪ್ರಕೃತಸ್ಥಾಪಿ 
ಈಶ್ವರಸ್ಯ “ತಸ್ಮಾದೇವಂ ಎದಿತ್ವೈನಮ್‌' ಆತ್ಯತ್ರ ಸ್ನಾತಂತ್ರ್ಯಾದಿನಾ ಜ್ಞಾನಸ್ಯ 
ಮೋಕ್ಷಾದಿಸರ್ವಪುಮರ್ಥಹೇತುತ್ತೋಕ್ಕಾ ತಜ್‌ಜ್ಞಾನೋಪಾಯಸ್ಕಾಪಿ 
ಆಕಾಂಕ್ಟಿತತ್ವಾತ್‌ । ವಕ್ಷ ;ಮಾಣಸಾಧನಸ್ಯ ಚ ಯಥಾವತ್ತಯಾ ಪರಾಪರತತ್ತ್ವ್ವ- 
ಜ್ಞಾನೋಪಾಯತ್ತಾ ನ್ನ ಪೂರ್ಮೋತ್ತರಪ್ರಕರಣಯೋರಸಂಗತಿಃ | 


ಅತ್ರ ಯೋಗಸ್ಕಾನೇಕಾಧ್ಯಾಯಪ್ರತಿಪಾದ್ಯತ್ನಾತ್‌ ಶ್ರೋತೃಮನಃಸಮಾ- 

ಧಾನಾಯ ಪೂರ್ವಸಂಗತತ್ನೇನ ಪ್ರತಿಜ್ಞಾಕರಣಸಾರ್ಥಕ್ಕಂ ಜ್ಞೇಯಮ್‌ ॥ 40 ॥ 
ಅನುವಾದ - ಈ ಆಕ್ಷೇಪ ಸರಿಯಲ್ಲ - "ಆಶ್ಚರ್ಯವತ್‌' (2.29) ಎಂಬ ಶ್ಲೋಕದಲ್ಲಿ 
'ಶ್ರುತ್ವಾಪ್ಯೇನಂ ವೇದ ನಚ್ಛೈವ ಶಶ್ಚಿತ್‌' "ಜೀವಾತ್ಮನ ಬಗ್ಗೆ ಕೇಳಿ ತಿಳಿದರೂ ಅವನನ್ನು ಪರಮಾತ್ಮನ 
ಪ್ರತಿಬಿಂಬ ಎಂದು ಯಾರೂ ತಿಳಿದುಕೊಳ್ಳಲಾರರು' ಎಂದು ಹೇಳಲಾಗಿದೆ. ಹೀಗೆ ಹೇಳಿದಾಗ 
"ಜೀವನನ್ನು ಆ ರೀತಿಯಾಗಿ ತಿಳಿಯಬೇಕಾದರೆ ಏನು ಮಾಡಬೇಕು?' ಎಂಬ ಜಿಜ್ಞಾಸೆ 
ಉಂಟಾಗುತ್ತದೆ. ಅದಕ್ಕೆ ಸಮಾಧಾನವಾಗಿ - ನಿಷ್ಠಾಮಕರ್ಮಾನುಷ್ಠಾನದಿಂದ ಪರಮಾತ್ಮನನ್ನು 
ಆರಾಧಿಸಿದರೆ ಅದರಿಂದ ಅವನು ಸಂತುಷ್ಟನಾಗುತ್ತಾನೆ . ಅವನ ಅನುಗ್ರಹದಿಂದ ಅವನ 
ತತ್ತ್ವಜ್ಞಾನ ಉಂಟಾಗುತ್ತದೆ, ಆಗ ಜೀವನ ಜ್ಞಾನ ಉಂಟಾಗುತ್ತದೆ ಎಂದು ಹೇಳಬೇಕು . ಹೀಗೆ 
ಜೀವಾತ್ಮನ ತತ್ತ್ವಜ್ಞಾನಕ್ಕಾಗಿ ಪರಮಾತ್ಮನೂ ಪ್ರಕೃತನಾಗಿದ್ದಾನೆ. ಆದ್ದರಿಂದಲೇ "ತಸ್ಮಾದೇವಂ 
ವಿದಿತ್ಸ್ರೈನಂ ನಾನುಶೋಚಿತುಮರ್ಹಸಿ -(2-25)' ಎಂಬ ಗೀತಾಶ್ಲೋಕದಲ್ಲಿ "ಪರಮಾತ್ಮನು 
ಸ್ವತಂತ್ರನಾಗಿದ್ದಾನೆ ಎಂಬ ಜ್ಞಾನವು ಮೋಕ್ಷಾದಿ ಸಕಲ ಪುರುಷಾರ್ಥಗಳಿಗೂ ಕಾರಣ' ಎಂದು 
ಹೇಳಲಾಗಿದೆ. ಹೀಗೆ ಜೀವ ಜ್ಞಾನದೊಂದಿಗೆ ಪರಮಾತ್ಮನ ಜ್ಞಾನವೂ ಪ್ರಸ್ತುತವಾಗಿರುವ ಕಾರಣ 


138 ಗೀತಾವಿವೃತಿ 


ಪರಮಾತ್ಮ ಜ್ಞಾನಸಾಧನದ ಬಗ್ಗೆಯೂ ಜಿಜ್ಞಾಸೆ ಇದೆ. ಆದ್ದರಿಂದಲೇ ಮುಂದೆ ಹೇಳುವ 
ನಿಷ್ಕಾಮಕರ್ಮಾನುಷ್ಠಾನವು ಪರಮಾತ್ಮನ ತತ್ತ ಜ್ಞಾನಕ್ಕೂ ಆ ಮೂಲಕ ಜೀವಾತ್ಮನ 
ತತ್ತ್ವಜ್ಞಾನಕ್ಕೂಕಾರಣವಾಗಿದೆ. ಹೀಗಾಗಿ, ಇದುವರೆಗೆ ಹೇಳಿದ ವಿಷಯಕ್ಕೂ ಮುಂದೆ ಹೇಳುವ 
ವಿಷಯಕ್ಕೂ ಸಾಧ್ಯಸಾಧನರೂಪವಾದ ಸಂಗತಿಯು ಇದೆ. 
ಶ್ರೀಕೃಷ್ಣ" ಜ್ಞಾನೋಪಾಯವನ್ನು ಹೇಳುತ್ತೇನೆ ' ಎಂದು ಇಲ್ಲಿಪ್ರತಿಜ್ಞೆ ಮಾಡಿದಂತೆ ಈ ಹಿಂದೆ 
'ಜೀವನಕುರಿತು ಹೇಳುತ್ತೇನೆ' ಎಂದು ಪ್ರತಿಜ್ಞೆ ಮಾಡಿಲ್ಲ. ಮುಂದೆ ಜ್ಞಾನೋಪಾಯವನ್ನು ಆರು 
ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಇದರಿಂದಾಗಿ ಶ್ರೋತೃಗಳಿಗೆ ಎಲ್ಲಿಯವರೆಗೆ 
ಯಾವ ವಿಷಯವನ್ನು ಹೇಳಲಾಗಿದೆ ಎಂಬ ಕುತೂಹಲವು ಉಂಟಾಗುತ್ತದೆ. ಅದಕ್ಕಾಗಿ ಶ್ರೀಕೃಷ್ಣ 
ಇಲ್ಲಿಮಾತ್ರ ಇದುವರೆಗಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಜ್ಞೆ ಮಾಡಿದ್ದಾನೆ. ॥ 40 ॥ 


ಪ್ರಮಾಣಸಿದ್ದವಾದ ದಾರಿ ಒಂದೇ 


ವ್ಯವಸಾಯಾತ್ಲಿಕಾ ಬುದ್ಧಿರೇಕೇಹ ಕುರುನಂದನ ಟ 
ಬಹುಶಾಖಾ ಹ್ಯನಂತಾಶ್ಚ ಬುದ್ದಯೋತವ್ಯವಸಾಯಿನಾಮ್‌ 11 41 || 


ಅರ್ಥ - ಲೋಕದಲ್ಲೇ ಆಗಲಿ ವೇದದಲ್ಲೇ ಆಗಲಿ, ಎಲ್ಫೆ ಕುರುಪುತ್ರನೇ, ಪ್ರಮಾಣಸಮ್ಮತ 
ವಾದ ಮಾತು ನಾನು ಮುಂದೆ ಹೇಳುವ ಜ್ಞಾನೋಪಾಯ ಒಂದನ್ನೇ ಹೇಳುತ್ತದೆ. ಅದರಲ್ಲಿ 
ಬನ್ನಾಭಿಪ್ರಾಯವಿಲ್ಲ ಪ್ರಮಾಣಗಳು ಏನು ಹೇಳುತ್ತವೆ ಇ ಎನ್ನುವ ಬಗ್ಗೆ ನಿಶ್ಚಯವಿಲ್ಲದವರು 
ಮಾತ್ರ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡುತ್ತಾರೆ. 


ನನು ಜ್ಞಾನೋಪಾಯವಿಷಯಾ ವಾಚೋತನ್ಯೋನ್ಯವಿರುದ್ದಾ ಬಹ್ವ್ಯೋ 
ಮತಭೇದೇನ ಸಂತಿ | ಅತಃ ಕಥಮ್‌ ಏಕತ್ರ ತ್ತ್ರದೀಯಾಯಾಮೇವ 


ಉಪಾಯವಿಷಯವಾಚಿ ನಿಷ್ಠಾಶಬ್ದಿತಂ ವಿಶ್ವಾಸಂ ಕರೋಮೀತೃತ ಆಹ- 
ವ್ಯವಸಾಯೇತಿ ll 


ಅನುವಾದ - “ಜ್ಞಾನಕ್ಕೆ ಸಾಧನ ಯಾವುದು ? ಎನ್ನುವ ಬಗ್ಗೆ ಒಬ್ಬೊಬ್ಬರು ಪರಸ್ಪರ ಎರುದ್ಧ 
ವಾಗಿ, ಒಂದೊಂದು ರೀತಿಯಾಗಿ ಹೇಳುತ್ತಾರೆ. ಹೀಗಿರುವಾಗ ನೀನು (ಶ್ರೀಕೃಷ್ಣ ಜ್ಞಾನಸಾಧನದ 
ಕುರಿತು ಹೇಳಿದ ಮಾತಿನಲ್ಲೇ ದೃಢವಾದ ವಿಶ್ವಾಸವನ್ನು ತಾಳುವುದು ಹೇಗೆ ? , ಅರ್ಜುನನ ಈ 
ಪ್ರಶ್ನೆಗೆ "ವ್ಯವಸಾಯಾತ್ಮಿಕಾ' ಎಂಬ ಶ್ಲೋಕದಲ್ಲಿ ಶ್ರೀಕೃಷ್ಣ ಉತ್ತರಿಸಿದ್ದಾನೆ. 
ವ್ಯವಸಾಯಾತ್ಮಿಕಾ- ಪ್ರಮಾಣನಿರ್ಣೀತಾರ್ಥನಿಶ್ಚಯಾತ್ಮಿಕಾ ನಿಶ್ಚಯಜನಿಕಾ 
ಬುದ್ಧಿಃ: ಕರಣವ್ರುತ್ಪತ್ತ್ಯಾ ವಾಕ್‌ ಏಕೈವ ಎ ಏಕೋಪಾಯವಿಷಯೈವ, ಇಹ 


ಅಧ್ಯಾಯ 2 139 
ಲೋಕೇ ವೇದೇ ಚ । ನ ತತ್ರ ವಿಪ್ರತಿಪತ್ತಿರಸ್ತಿ 1 ಸ ಏವ ವೈಷ್ಣವಧರ್ಮಾ- 
ನುಷ್ಠಾನಹೇತುಃ । ಅವ್ಯವಸಾಯಿನಾಂ- ಪ್ರಮಾಣನಿರ್ಣೀತಾರ್ಥನಿಶ್ಚಯ- 
ಹೀನಾನಾಂ ಬುದ್ಧಯಃ- ಉಪಾಯವಿಷಯಾಃ ವಾಚಃ, ಬಹುಶಾಖಾಃ- 
ಬಹುಮುಖಾಃ ಎ ವಿರುದ್ದನಾನಾರ್ಥವಿಷಯಾಃ ಅನಂತಾಶ್ಚ | ತಥಾ ಚ ಕಥಮ್‌ 
ಅಪ್ರಾಮಾಣಿಕಮತವಿವಾದೇನ ಪ್ರಾಮಾಣಿಕೇ5ರ್ಥೇ ಅವಿಶ್ವಾಸಃ । ಮಯಾ 
ವಕ್ಚ್ಯಮಾಣೋಪಾಯಸ್ತು ಪ್ರಾಮಾಣಿಕ ಇತಿ ತತ್ರ ತತ್ರ ವ್ಯಕ್ತೀಭವಿಷ್ಯತೀತಿ 
ಭಾವಃ ॥1 41 ॥ 


ಅನುವಾದ- ವ್ಯವಸಾಯಾತ್ಮಿಕಾ- ಪ್ರಮಾಣಗಳಿಂದ ನಿರ್ಧಾರಾತ್ಮಕವಾಗಿ ಪ್ರತಿಪಾದಿಸಲ್ಪಟ್ಟ 
ವಿಷಯದ ನಿಶ್ಚಯವನ್ನು ತಂದುಕೊಡುವ, ಬುದ್ದಿಃ- ಮಾತು, ಏಕೈವ- ಒಂದೇ ಉಪಾಯ 
ವನ್ನು ಹೇಳುತ್ತದೆ. ಇಹ - ಲೋಕದಲ್ಲಿ ಮತ್ತು ವೇದದ. ಆ ವಿಷಯದಲ್ಲಿ ಬೇರೆ ಮಾತಿಲ್ಲ. 
ಅಂತಹ ಜ್ಞಾನೋಪಾಯವೇ ವೈಷ್ಣವ ಧರ್ಮದ ಆಚರಣೆಗೆ ಹೇತು. 


ಅವ್ಯವಸಾಯಿನಾಂ - ಪ್ರಮಾಣಗಳಿಂದ ನಿರ್ಧಾರಿತವಾದ ವಿಷಯ ಏನು ಎನ್ನುವ ಬಗ್ಗೆ 
ನಿಶ್ಚಯವಿಲ್ಲದವರ ಬುದ್ದಯಃ ಧು ಜ್ಞಾನಸಾಧನದ ಬಗ್ಗೆ ಆಡುವ ಮಾತುಗಳು ಬಹುಶಾಖಾಃ 
= ಅನೇಕ ರೀತಿಯಾದುದು, ಅವು ಎರುದ್ದವಾದ ಅನೇಕ ವಿಷಯಗಳನ್ನು ಹೇಳುತ್ತವೆ. ಅಂತಹ 
ಮಾತುಗಳು ನೂರಾರಿವೆ. ಹೀಗಿದ್ದಮೇಲೆ ಅಪ್ರಾಮಾಣಿಕವಾದ ಮತಗಳಲ್ಲಿ ವಿವಾದವಿರುವ 
ಮಾತ್ರದಿಂದ ಪ್ರಾಮಾಣಿಕವಾದ ವಿಷಯದಲ್ಲೂನಂಬಿಕೆಯನ್ನು ಕಳೆದುಕೊಳ್ಳುವುದು ಹೇಗೆ? 
ನಾನು (ಶ್ರೀಕೃಷ್ಣ) ಮುಂದೆ ಹೇಳಲಿರುವ ಜ್ಞಾನಸಾಧನಗಳು ಪ್ರಮಾಣ ಸಿದ್ಧವಾಗಿವೆ. ಹಾಗೆಂದು 
ಆಯಾಯ ಸಂದರ್ಭಗಳಲ್ಲಿ ಸಷ್ಟವಾಗಲಿದೆ. ಇದು ಈ ಶ್ಲೋಕದ ಭಾವಾರ್ಥ. ॥ 41 ॥ 


ಐಹಿಕಭೋಗ - ಸ್ಪರ್ಗಾದಿಗಳನ್ನು ದೊರಕಿಸುವುದು ವೇದದ ಗುರಿಯಲ್ಲ 
ಯಾಮಿಮಾಂ ಪುಷ್ಟಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ | 


ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ 11 42 11 
ಕಾಮಾತ್ಮಾನಃ ಸ್ಪರ್ಗಪರಾ ಜನ್ಮಕರ್ಮಫಲಪ್ರದಾಮ್‌ ।ಟ 
ಕ್ರಿಯಾವಿಶೇಷಬಹುಲಾಂ ಭೋಗೈಶ್ಚರ್ಯಗತಿಂ ಪ್ರತಿ 11 43 ॥ 


ಅರ್ಥ - ವೇದದಲ್ಲಿ ಆಪಾತತಃ ತೋರುವ ಅರ್ಥವನ್ನಷ್ಟೇ ತಿಳಿಯುವ ಅವಿದ್ದಾಂಸರು, 
ಸ್ಪರ್ಗಬಿಟ್ಟು ಮೋಕ್ಷಾದಿ ಫಲಗಳೇ ಇಲ್ಲಎಂದು ಹೇಳುತ್ತಾ ಕಾಮ್ಯವಾದ ಸ್ವರ್ಗಾದಿ ಫಲದಲ್ಲೇ 
ಆಸಕ್ತಿ ತಾಳಿದವರಾಗಿ, ಸ್ವರ್ಗವೇ ಪರಮಪುರುಷಾರ್ಥವೆಂದು ತಿಳಿಯುತ್ತಾ 'ವೈದಿಕ ಮಂತ್ರಗಳು, 


140 ಗೀತಾವಿವೃತಿ 


ಫಲರೂಪವಾದ ಮೋಕ್ಷದ ದೃಷ್ಟಿಯಿಂದ ಫಲಕ್ಕಿಂತಮೊದಲು ಹುಟ್ಟುವ ಹೂವಿನ ಸ್ಥಾನದಲ್ಲಿರುವ 
ಸ್ವರ್ಗಾದಿ ಕಾಮ್ಯಫಲಗಳನ್ನೇ ತಿಳಿಸುತ್ತವೆ' ಎನ್ನುತ್ತಾರೆ. ಅಂತಹವರು ಪುಣ್ಯ, ಪುನರ್ಜನ್ಮ 
ಭೋಗ-ಐಶ್ಚರ್ಯ ಮುಂತಾದ ನಶ್ಚರಫಲಗಳಿಗೆ ಕಾರಣವಾದ ಯಜ್ಞ-ಯಾಗಾದಿ ಕ್ರಿಯೆ 
ಗಳನ್ನೇ ವೇದಗಳು ಹೇಳುತ್ತವೆ , ಎಂದು ತಿಳಿಯುತ್ತಾರೆ. 


ನನ್ನವೈದಿಕಮತಾನಾಮಪ್ರಾಮಾಣಿಕತ್ತೇನ ತತ್ರಾವಿಶ್ವಾಸೇಠಪಿ ವೈದಿಕೇಷ್ಟಪಿ 
ಕೇಚಿತ್‌ ಕರ್ಮಾಣಿ ಸ್ವರ್ಗಫಲಾನ್ಯೇವಾಹುಃ । ತ್ವಯಾ ತು ಕಾಮ್ಯಾರ್ಥಾನ್ಯೇವ 
ಸರ್ಗಾದಿಫಲಾನಿ, ನಿಷ್ಠಾಮಾನೀಶ್ರರಾರ್ಪಣಬುದ್ದಾ ಅನುಷ್ಠಿತಾನಿ ತು 
ಜ್ಞಾನಾರ್ಥಾನೀತೃಭಿಷೆ ಕ್ರೇಯತೇ | Pu ಚ ಕಥಂ ತ್ರದಚನೇ ನಿಷ್ಠಾ ಸ್ಯಾದಿತ್ಯತ- 


ಸ್ತೇಷಾಂ ವೈದಿಕಾಭಾಸತಾಪ್ರದರ್ಶನಾಯ ನಿಂದಾಮಾಹ ಯಾಮಿತ್ಯಾದಿ- 
ತ್ರಯೇಣ ॥ 


ಅನುವಾದ - ಮತ್ತೆ ಅರ್ಜುನನ ಪ ಪ್ರಶ್ನೆ ಹೀಗಿದೆ- ವೇದದ ಆಧಾರವಿಲ್ಲದ ಸಿದ್ದಾ ಿಂತಗಳಲ್ಲಿ 
ಜ್ಞಾನಸಾಧನದ ಬಗೆ ವಿಭಿನ್ನತೆ ಇದ್ದರೂ ol ಮಾತುಗಳು ಅಪ್ರಾ ಮಾಣಿಕಗಳಿಂದು. ಅವುಗಳ 
ಬಗ್ಗೆ ಅನಾದರ ಮಾಡಬಹುದು. ಆದರೆ, ವೆದಿಕಸಿದಾ ಿಂತಗಳಲ್ಲೇ ಆ ಬಗ್ಗೆ ವೈಮತ್ಯವಿದೆ. ಕೆಲವು 
ವೈದಿಕ ಸಿದ್ದಾಂತಗಳು ಸತ್ಕರ್ಮಗಳ ಫಲ ಸ್ಪರ್ಗಮಾತ್ರ ಎನ್ನುತ್ತವೆ. ಆದರೆ A: (ಶ್ರೀಕೃಷ್ಣ) 
"ಕಾಮ ಕರ್ಮಗಳ ಫಲಮಾತ್ರ ಸ್ಪರ್ಗಾದಿಗಳು ; ನಿಷ್ಕಾಮಕರ್ಮವನ್ನು ಭಗವಂತನ ಪ್ರೀತಿಯ 
ಉದ್ದೇಶದಿಂದ ಮಾಡಿದರೆ ಭಗವಂತನ ಅಪ ಪರೋಕ್ಸವಾಗುವುದು' ಎನ್ನುತ್ತೀಯ. ಹೀಗಿರುವಾಗ 
ನಿನ್ನ ಮಾತಿನಲ್ಲಷ್ಟೇ ಶ್ರ ದ್ಹಯನ್ನು ನಾನು ಹೇಗೆ ಮಾಡಲಿ ? 


ಪೂ ಪ್ರಶ್ನೆಗೆ ಶ್ರೀೀಕ್ಷ ೈಷ್ಣ ಮುಂದಿನ ಮೂರು ಶ್ಲೋಕಗಳಲ್ಲಿ ತನ್ನ ಮಾತಿಗೆ ಎರುದ್ದವಾದ 
ನೂ ವೆ ಸ ದಿಕಾಭಾಸಗಳು, ಎಂದು ತಿಳಿಸಲು ಹಾಗೆ ಹೇಳುವವರನ್ನು ನಂದಿಸಿರುತ್ತಾನೆ. 


ವೇದವಾದರತಾಃ ಎ ವೇದೈರ್ಯದಾಪಾತತ ಉಚ್ಯತೇ ಕರ್ಮಾದಿ, ತತ್ರೈವ 
ರತಾಃ | ವೇದೋಕ್ತವಿಷ್ಣುಮಹಿಮಾವಿವಾದಪೂರ್ವಕಂ ವೇದಪಾಠಕಾ ವಾ, 


ನಿರರ್ಥಕವೇದಪಾಠಕಾ ವಾ | ಅತ ಏವಾವಿಪಶ್ಚಿತಃ- ವೇದತಾತರ್ಯಾ"- 
ಪರಿಜ್ಜಾನಿನಃ | 


ಅನುವಾದ - ವೇದವಾದರತರು ಎಂದರೆ, ವಿಚಾರಮಾಡದೆ ವೇದಗಳಲ್ಲಿ ಮೇಲ್ನೋಟಕ್ಕೆ 
ತಿಳಿಯಲ್ಲಡುವ ಯಜ್ಞ-ಯಾಗಾದಿ ಕರ್ಮಗಳಲ್ಲೇ ಆಸಕ್ತಿ ತಾಳಿದವರು ಅಥವಾ ವೇದಗಳಲ್ಲಿ 


1.ತಾತರ್ಯಾರ್ಥಾ. 


ಅಧ್ಯಾಯ 2 141 


ಹೇಳಿರುವ ವಿಷ್ಣುವಿನ ಮಹಿಮೆಯ ಬಗ್ಗೆ ಏವಾದ ಮಾಡಿ ವೇದವನ್ನು ಒದುವವರು, ಅಥವಾ 
ಅರ್ಥ ತಿಳಿಯದೆ ವೇದವನ್ನು ಕಂಠಪಾಠ ಮಾಡುವವರು ವೇದವಾದರತರು. 


ಈ ಕಾರಣದಿಂದಾಗಿಯೆ ಅಂತಹವರು ಅವಿಪಶ್ಚಿತಃ - ವೇದಗಳ ಅಭಿಪ್ರಾಯವನ್ನು 
ತಿಳಿಯದವರು. 


ಅನ್ಯನ್ಠೋಕ್ಟಾಖ್ಯಫಲಂ ವಾ ಬ್ರಹ್ಮಸ್ತರೂಪಂ ವಾ ನಾಸ್ತೀತಿ ವಾದಿನಃ, 
ಕಾಮಾತ್ಮಾನಃ - ಕಾಮ್ಯಫಲಮನಸ್ಕಾಃ ಭೋಗಚಿತ್ತಾ ಇತಿ ವಾ | ಸ್ವರ್ಗಪರಾಃ- 
ಸ್ಪರ್ಗತಾತರ್ಯಕಾಃ, ಸ್ವರ್ಗಮೇವ ಪರಮಪುಮರ್ಥಂ ಮನ್ಯಮಾನಾ ಅತಿ 
ಯಾವತ್‌ । ಜನ್ಮ ಚ ಕರ್ಮ ಚ ತತ್ತಲಂ ಚ ಪ್ರದದಾತೀತಿ ತಥಾವಿಧಾಂ, 
ಕ್ರಿಯಾವಿಶೇಷಬಹುಲಾಂ- ಬಹುಕರ್ಮವಿಶೇಷಪ್ರತಿಪಾದಿಕಾಂ ಯಾಮಿಮಾಂ 
ವಾಚಂ ಪುಷ್ಟಿತಾಂ- ಸಂಜಾತಪುಷ್ಪಾಂ , ಮೋಕ್ಷಫಲಮಪೇಕ್ಷ ಸ ಪುಷ್ಪಸ್ಥಾನೀಯ- 
ಸ್ವರ್ಗಾದಿಫಲಕಾಂ ಭೋಗೈಶ್ಚರ್ಯಪ್ರಾಷ್ತಿಂ ಪ್ರತಿ ಪ್ರವದಂತಿ | 


ಅನುವಾದ- ನಾನ್ಯದಸ್ತೀತಿ ವಾದಿನಃ- ಅನ್ಯತ್‌ ಷ್‌ ಸ್ವರ್ಗಕ್ಕಿಂತ ಬೇರೆಯಾದ ಮೋಕ್ಷ ವೆಂಬ 
ಪರಮಪುರುಷಾರ್ಥ ಅಥವಾ ಬ್ರಹ್ಮತತ್ರ್ವ ಇವುಗಳನ್ನು ಇಲ್ಲವೆಂದು ಹೇಳುವವರು. 


ಕಾಮಾತ್ಮಾನಃ- ಕಾಮ್ಯವಾದ ಧನ-ಕನಕಾದಿಗಳ ಬಗ್ಗೆ ಆಸಕ್ತಿವುಳ್ಳವರು ಅಥವಾ 
ಭೋಗದಲ್ಲಿಆಸಕ್ತರಾದವರು. 


ಸ್ವರ್ಗಪರಾಃ ಎ ಸ್ವರ್ಗದಲ್ಲೇ ತಾತ್ಪರ್ಯವುಳ್ಳವರು, ಸ್ವರ್ಗವೇ ಪರಮ ಪುರುಷಾರ್ಥವೆಂದು 
ತಿಳಿದವರು, ಎಂದು ತಾತ್ಪರ್ಯ. 


ಜನ್ನ-ಕರ್ಮ ಫಲಪ್ರದಾಂ- ಹುಟ್ಟು , ಪುಣ್ಯ , ಪುಣ್ಯದ ಫಲಗಳನ್ನು ಕೊಡುವುದ 
ನ್ನಾಗಿಯೂ ಮತ್ತು, ಕ್ರಿಯಾ ವಿಶೇಷ ಬಹುಲಾಂ ಎ ಯಜ್ಞಾದಿ ಅನೇಕ ಕರ್ಮಗಳನ್ನು 
ಪ್ರತಿಪಾದಿಸುತ್ತಿರುವುದನ್ನಾ ಗಿಯೂ ಯಾವ ಈ ವೇದವಾಕ್ಯಗಳನ್ನು | ಪುಷಿತಾಂ = ಹೂ 
ಬಿಟ್ಟದ್ದನ್ನಾಗಿ, ಅರ್ಥಾತ್‌ ಮೋಕ್ಷವು ಫಲವಾದರೆ ಅದರ ಮುಂದೆ ಸ್ಪರ್ಗಾದಿಫಲಗಳು 
ಹೂವಿನಂತೆ, ಅಂತಹ ಸ್ವರ್ಗಾದಿರೂಪವಾದ ಹೂವೇ ವೇದದ ಫಲವೆಂದು ತಿಳಿಯುತ್ತಾ 
ವೇದಗಳು ಭೋಗ-ಐಶ್ವ್ಚರ್ಯಾದಿ ಪ್ರಾಪ್ತಿಗಾಗಿಯೇ ಇವೆ ಎಂದು ಹೇಳುತ್ತಾರೆ. ।। 42-43 ॥1 


ಭೋಗೈಶ್ಚರ್ಯಪ್ರಸಕ್ತಾನಾಂ ತಯಾಪಹೃತಚೇತಸಾಮ್‌ । 
ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೇ 11 44 || 


ಗೀತಾವಿವೃತಿ 
142 


ಅರ್ಥ - ಭೋಗ-ಐಶ್ಚರ್ಯಗಳಲ್ಲಿ ಆಸಕ್ತಿಯನ್ನು ತಾಳಿ ಅದರಿಂದ ವಿವೇಕವನ್ನು 
ಕಳೆದುಕೊಂಡು ಅವುಗಳ ಬೆನ್ನು ಹತ್ತಿದವರ ಬುದ್ದಿಯು ಪ್ರಮಾಣಗಳಿಂದ ನಿರ್ಧರಿಸಲ್ಪಟ್ಟ 
ಎಷಯದಲ್ಲಿನಿಶ್ಚಯಾತ್ಮಕವಾಗಿರುವುದಿಲ್ಲ, ಆದ್ದರಿಂದಲೆ ಅವರ ಮನಸ್ಸುಭಗವಂತನ ಧ್ಯಾನದಲ್ಲಿ 
ಏಕಾಗ್ರವಾಗುವುದಿಲ್ಲ 


ತಯಾ ವಾಚಾ5ಪಹೃತಚೇತಸಾಂ ಭೋಗೈಶ್ಚರ್ಯಯೋರಾಸಕ್ತಚಿತ್ತಾನಾಂ 
ವ್ಯವಸಾಯಾತ್ಮಿಕಾ- ಸಮ್ಯಕ್‌ ಪ್ರಮಾಣನಿರ್ಣೀತಾರ್ಥನಿಶ್ಚಯರೂಪಾ ಬುದ್ಧಿಃ 
ಸಮಾಧೌ- ಭಗವತಿ ಮನಃಸಮಾಧಾನಾರ್ಥಂ ನ ವಿಧೀಯತೇ । ತಸ್ಯೈವ 
ಪರಮಪುಮರ್ಥಹೇತುತ್ತಾದಿತಿ ಭಾವಃ । 


ಅನುವಾದ - ಅಂತಹ ವೇದವಾಕ್ಯಗಳಿಂದ ವಿವೇಕವನ್ನು ಕಳೆದುಗೊಂಡ ಮನಸ್ತುಳ್ಳ, 
ಭೋಗ-ಐಶ್ಚರ್ಯಗಳಲ್ಲಿ ಆಸಕ್ತರಾದವರಿಗೆ ವ್ಯವಸಾಯಾತ್ಮಿಕಾ - ಸರಿಯಾದ ಪ್ರಮಾಣ 
ಗಳಿಂದ ಸಿದ್ದವಾದ ವಿಷಯದಲ್ಲಿ ನಿರ್ಧಾರಾತ್ಮಕವಾದ ಬುದ್ದಿಯು, ಸಮಾಧೌ - ಭಗವಂತನಲ್ಲಿ 
ಮನಸ್ಸನ್ನು ನೆಲೆಗೊಳಿಸಲು, ನ ವಿಧೀಯತೇ - ಉಂಟಾಗುವುದಿಲ್ಲ ಆದರೆ, ಪರಮಾತ್ಮನ 
ಧ್ಯಾನವೇ ಪರಮಪುರುಷಾರ್ಥವಾದ ಮೋಕ್ಟಕ್ಕೆ ಕಾರಣವಾಗಿದೆ. ಭೋಗೈಶ್ವರ್ಯದಲ್ಲಿ 
ಆಸಕ್ತಿಯಲ್ಲ. 
ಯದ್ದಾ ಅವ್ಯವಸಾಯಬುದ್ಧಿ; ಕೇನ ಕಾರಣೇನ ಭವತಿ ? ಯತ್ನರಿತ್ಯಾಗಾತ್ಸಾ 
ಬುದ್ಧಿರ್ನ ಭವತಿ, ಇತ್ಯತೋತವ್ಯವಸಾಯಬುದ್ದೇಃ ಕಾರಣಮಾಹ- ಯಾಮಿತಿ ॥ 
ಯೋಜನಾ ತು ಪೂರ್ವವದೇವ | ವೇದತಾತ್ತರ್ಯವಿಷಯೀಭೂತ- 
ಭಗವತ್ಸ ಎೂಪಮೋಕ್ಟಸ್ತರೂಪಯೋಃ ಅಜ್ಞಾನಿನಾಮ್‌ ಆಪಾತಪ್ರತೀತಾರ್ಥ- 
ಮಾದಾಯ 'ಸರ್ಗಾದಿಫಲಕಾ ವೇದಾ' ಇತಿ ವಾದಿನಾಂ ಭೋಗೈಶ್ಚರ್ಯ- 


ಸಕ್ತಾನಾಂ ಅಸದ್ದಾದಿನಾಂ ವಾಕ್ಯಾನ್ಯವ್ಯವಸಾಯಬುದ್ಧಿಕಾರಣಮ್‌ | ತತ್ಯಾಗೇ ಚ 
ಸಾ ಬುದ್ದಿರ್ನ ಭವತೀತಿ ಭಾವಃ । 


ಅತ್ರ ಪಕ್ಷೇ ಸಮಾಧಾವಿತ್ಯಸ್ಯ ತತ್ತ್ವವಿಷಯತಯಾ ದಾರ್ಡ್ಕಾರ್ಥಮಿತ್ಯರ್ಥಃ | 
ತಸ್ಕೈವ ವಿಷ್ಣುಧರ್ಮಾನುಷ್ಠಾನಹೇತುತಾದಿತಿ ॥। 44 ॥ 

ರಲ ಣ © ವ 
ಅನುವಾದ - ಅಥವಾ ಈ ಮೂರು ಶ್ಲೋಕಗಳ ಅಭಿಪ್ರಾಯವನ್ನು: ಹೀಗೂ 


ಗ್ರಹಿಸಬಹುದು. ಪ್ರಾಮಾಣಿಕ ವಿಷಯದ ಬಗ್ಗೆ ನಿರ್ಧಾರವಿಲ್ಲದವರನ್ನು ಹಿಂದಿನ ಶ್ಲೋಕದಲ್ಲಿ 
ದೂಷಿಸಲಾಯಿತು. ಇಂತಹ ನಿರ್ಧಾರವಿಲ್ಲದ ಬುದ್ದಿಯು ಉಂಟಾಗಲು ಕಾರಣವೇನು ? 


ಇ ಯು 143 


ಕಾರಣವನ್ನು ತಿಳಿದರೆ ಅಂತಹ ಕಾರಣವನ್ನು ಪರಿತ್ಯಜಿಸಿ ಆ ರೀತಿಯ ಬುದ್ದಿಯು ಬರದಂತೆ 
ತಡಯಬಹುದು. ಅದಕ್ಕಾಗಿ ಅಂತಹ ಬುದ್ಧಿ ಬರಲು ಬೇಕಾದ ಕಾರಣವನ್ನು ಈ ಶ್ಲೋಕಗಳಲ್ಲಿ 
ತಿಳಿಸುತ್ತಿ ದಾ: ರೆ. ಅನ್ವಯ ಶಬ್ಬಾ:ಃ ರ್ಥಗಳನ್ನೆಲ್ಲಹಿಂದಿನಂತೆಯೇ ತಿಳಿಯಬೇಕು. ತಾತ್ತರ್ಯಾರ್ಥ 
ಹೀಗೆ- ವೇದಗಳ ತಾಶ್ಪರ್ಯ ವಿಷಯವಾದುದು ಪರಮಾತ್ಮನ ಸ್ವರೂಪ ಹಾಗೂ ಮೋಕ್ಷ 
ರೂಪವಾದ ಪುರುಷಾರ್ಥ. ಇದನ್ನು ತಿಳಿಯದ ಕೆಲವರು ವೇದಗಳಲ್ಲಿಮೇಲ್ನೋಟಕ್ಕೆ ತೋರುವ 
ಅರ್ಥವನ್ನೇ ಪರಿಗ್ರಹಿಸಿ ಯಜ್ಞಾದಿಗಳಿಂದ ಸಿಗುವ ಸ್ವರ್ಗಾದಿ ನಶ್ಚರಫಲಗಳೇ ವೇದಗಳ ಗುರಿ 

ಎಂದು ತಿಳಿಯುತ್ತಾರೆ. ಅಂತಹ ಭೋಗೈಶ್ಚರ್ಯಾಸಕ್ತರ ಮಾತುಗಳೇ ಅವ್ಯವಸಾಯಾತ್ಮಕವಾದ 

ಬುದ್ದಿಗೆ ಕಾರಣ. ಅವರ ಮಾತುಗಳನ್ನು ಕೇಳುವುದು ಬಿಟ್ಟರೆ ಅಂತಹ ಬುದ್ದಿ ಬರುವುದಿಲ್ಲ 

ಇದು ಶ್ಲೋಕಗಳ ಭಾವಾರ್ಥ. 


ಈ ಅರ್ಥದಲ್ಲಿ ಸಮಾಧೌ ಎಂಬ ಪದಕ್ಕೆ ಹಿಂದಿನ ಅರ್ಥವನ್ನು ಬಿಟ್ಟು “ತತ್ತ್ವದ 
ದಾರ್ಡ್ಯಕ್ಕಾಗಿ' ಎಂಬ ಅರ್ಥವನ್ನು ಮಾಡಬೇಕು. ಏಕೆಂದರೆ , ವೇದಗಳ ತಾತ್ತರ್ಯವಾದ 
ವಿಷ್ಣುವಿನ ಬಗ್ಗೆ ದಾರ್ಡವೇ ವೈಷ್ಣವಕರ್ಮಾನುಷ್ಠಾನಕ್ಕೆ ಕಾರಣವಾಗುತ್ತದೆ. ॥1 44 


ಎವರಣೆ- ವೇದದ ಮೇಲ್ನೋಟಕ್ಕೆ ತೋರುವ ಅರ್ಥವನ್ನು ತಿಳಿದು ಕೆಲವರು, ಯಜ್ಞಾದಿ 
ಕರ್ಮಗಳೇ ನಮ್ಮ ಕರ್ತವ್ಯಗಳು . ಅದರಿಂದ ಲಭಿಸುವ ಸ್ವರ್ಗವೇ ಸರ್ವೋತ್ತಮವಾದ ಫಲ, 
ಎನ್ನುತ್ತಾರೆ. ಇಂತಹವರ ಮಾತಿಗೆ ಮರುಳಾದರೆ ಸರ್ವೋತ್ತಮನಾದ ವಿಷ್ಣುವಿನ ಬಗ್ಗೆದೃಢವಾದ 
ನಂಬಿಕೆ ಬರುವುದಿಲ್ಲ . ಅದು ಬರದ ಹೊರತು ವೈಷ್ಟ್ಣವಕರ್ಮಗಳನ್ನು ಅನುಷ್ಠಾನ 
ಮಾಡಲಾಗುವುದಿಲ್ಲ. 


ಪರದೇವತೆಯ ಅರಿವು ಮೂಡಿಸುವುದೇ ವೇದದ ಹಗ್ಗುರಿ 


ತ್ರೈಗುಣ್ಯವಿಷಯಾ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ 1 
ನಿರ್ದಂದ್ವೋ ನಿತ್ಯಸತ್ತ್ವಸ್ಟೋ ನಿರ್ಯೋಗಕ್ಷೇಮ ಆತ್ಮವಾನ್‌ 11 45 ॥| 


ಅರ್ಥ - ಎಲ್ಫೆ ಅರ್ಜುನನೆ, ವೇದಗಳು ತ್ರಿಗುಣಜನ್ಯ ಸ್ವರ್ಗಾದಿ ನಶ್ಚರ ಪುರುಷಾರ್ಥ 
ಸಾಧನವಾದ ಕರ್ಮಾದಿಗಳನ್ನೇ ಪ್ರತಿಪಾದಿಸುತ್ತಿರುವಂತೆ ಭಾಸವಾಗುತ್ತದೆ. ಆದರೆ, ನೀನು, 
ವೇದಗಳಿಂದ ಆಪಾತತಃ ಪ್ರತೀತವಾಗುವ ಈ ವಿಷಯಗಳ ಬಗ್ಗೆ ಭ್ರಾಂತಿಯನ್ನು ತಾಳಬೇಡ. 


ಅಥವಾ, ತ್ರಿಗುಣಸಂಬಂಧಿ ಸ್ಟರ್ಗಾದಿ ನಶ್ಚರಫಲ ಮತ್ತು ಸಂಸಾರದ ಬಂಧನ ಇವೆರಡು 
ವಿಷಗಳಂತೆ ಇವೆ. ಈ ವಿಷವನ್ನು ಪರಿಹಾರ ಮಾಡುತ್ತವೆ ವೇದಗಳು. ಅರ್ಜುನ, 
ನಿತ್ಯಪುರುಷಾರ್ಥಕ್ಕೆ ಕಾರಣವಾದ ಭಗವತ್‌ ಸ್ವರೂಪವನ್ನು ತಿಳಿಸುವ ಆ ವೇದಗಳನ್ನು 


144 ಗೀತಾವಿವೃತಿ 


ಅವಲಂಬಿಸಿ ನೀನು ವೇದಗಳಿಂದ ಆಪಾತತಃ ಪ್ರತೀತವಾಗುವ ವಿಷಯಗಳ ಬಗ್ಗೆ ಭ್ರಾಂತಿಯನ್ನು 
ತಾಳಬೇಡ. 


ಅಷ್ಟೇ ಅಲ್ಲ, ನೀನು ಸುಖದುಖುಗಳಲ್ಲಿಸಮಭಾವವನ್ನು ತಾಳು. ಅಥವಾ ಸುಖ ಬಂದಾಗ 
ಉಬ್ಬದಿರು, ದುಃಖವಾದಾಗ ಕುಗ್ಗದಿರು. ಸದಾ "ಶ್ರೀಹರಿಯು ನನ್ನನ್ನು ಪೊರವ 
ಒಡೆಯ' ಎಂದು ಧ್ಯಾನಿಸು . ಶಾಸ್ತ್ರ! ಎರುದ್ದವಾದ ಆದಾಯವನ್ನಾಗಲೀ, ನಿನ್ನಲ್ಲಿರುವ ದ್ರವ್ಯದ 
ಪರಿರಕ್ಷಣೆಯನ್ನಾಗಲೀ ಮಾಡಲು ಯತ್ನಿಸಬೇಡ ; ಆ ಬಗ್ಗೆ ಇಚ್ಛೆಯನ್ನೂ 
ಮಾಡದಿರು. ॥ 45 ॥ 


'ಏವಂ ಯೋಗೇ ತ್ರಿಮಾಂ ಶೃಣು' ಇತಿ ಯೋಗೋಕ್ತಿಂ ಪ್ರತಿಜ್ಞಾಯ 
ತತ್ರಾದರಜನನಾಯ ಸಾರ್ಧಶ್ಟೋಕೇನ ತಂ ಪ್ರಶಸ್ಕ , ಸ್ಟೋಕ್ತೌ ನಿಷ್ಕಾಭಾವೇ 
ಕಾರಣೀಭೂತಮತಾಂತರವಿಧಾನಂ ಚ ಶ್ಲೋಕತ್ರಯೇಣ ತನ್ನಿಂದೋಕ್ಕಾ 
ನಿರಸ್ಯೇದಾನೀಂ ಪ್ರತಿಜ್ಞಾತಂ ಯೋಗಂ ಪ್ರಾಧಾನ್ಯೇನಾಹ- ತ್ರೈಗುಣ್ಯೇತ್ಯಾದಿನಾ 
ಆಷಷ್ಠಾಧ್ಯಾಯಸಮಾಪ್ತಿ ॥ "ಬಹೂನಿ ಮೇ ವ್ಯತೀತಾನಿ' ಇತ್ಯಾದೇಃ ಪ್ರಾಸಂಗಿಕ- 
ತ್ವೇನಾಪ್ರಧಾನತ್ವಾತ್‌ । 


ಅನುವಾದ - ಈ ಹಿಂದೆ "ಯೋಗೇ ತ್ಲಿಮಾಂ ಶ್ರುಣು' (2.39) ಎಂದು "ಜ್ಞಾನೊ: 
ಪಾಯವನ್ನು ಮುಂದೆ ಹೇಳುವೆನು' ಎಂದು ಪ್ರತಿಜ್ಞೆ ಮಾಡಲಾಗಿದೆ. ಹೇಳಲಿರುವ ೮ 
ವಿಷಯದಲ್ಲಿ ಆಸಕ್ತಿ ಹುಟ್ಟುವ ಸಲುವಾಗಿ ಒಂದೂವರೆ ಶ್ಲೋಕದಲ್ಲಿ (39,40) ಅದನ್ನು ಪ್ರಶಂ 
ಮಾಡಲಾಯಿತು. ಮುಂದಿನ ಮೂರು ಶ್ಲೋಕಗಳಲ್ಲಿ ಶ್ರೀಕೃಷ್ಣ, ತನ್ನ ಮಾತಿನಲ್ಲಿಶ್ರದ್ದೆ ಹುಟ್ಟಲ 
ಪ್ರತಿಬಂಧಕಗಳಾದ , ಜ್ಞಾನಸಾಧನದ ಬಗ್ಗೆ ಇತರ ಮತಗಳ ಅಭಿಪ್ರಾಯಗಳು, ವೇದರ 
ಮೇಲ್ಭೈಗೆ ತೋರುವ ಅರ್ಥವನ್ನು ಅವಲಂಬಿಸಿವೆ ಎಂದು ನಿರಾಕರಿಸಿರುತ್ತಾನೆ. ಇದೀಗ ಠ 
ಶ್ಲೋಕದಲ್ಲಿ(45ನೇ ಶ್ಲೋಕ) ಹಿಂದೆ ಪ್ರತಿಜ್ಞೆ ಮಾಡಿರುವ ಜ್ಞಾನಸಾಧನದ ಬಗ್ಗೆ ಹೇಳುತ್ತಿದ್ದಾನೆ 
ಇಲ್ಲಿಂದ ಆರನೆಯ ಅಧ್ಯಾಯ ಮುಗಿಯುವವರೆಗೂ ಜ್ಞಾನಸಾಧನದ ಬಗ್ಗೆಯೇ ಹೇಳಲಾಗಿದೆ 


ಮಧ್ಯದಲ್ಲಿ "ಬಹೂನಿ ಮೇ ವ್ಯತೀತಾನಿ'(4.5). ಕೆಲವು ವಿಷಯಗಳು ಪ್ರಾಸಂಗಿಕವಾ। 
ಬಂದಿವೆ. 


ತ್ರಯಾಣಾಂ ಸತ್ನರಜಸ್ತಮಸಾಮಿದಂ ತ್ರೈಗುಣ್ಯಮ್‌ ತ್ರಿಗುಣಸಂಬಂಧಿ । 
ಸಂಬಂಧಾರ್ಥೇ "ವಿಚಿತ್ರಾ ಹಿ ತದ್ದಿತಗತಿಃ' ಇತಿ ವಚನಾತ್‌ ಷ್ಯಇಗ್‌ ಪ್ರತ್ಯಯಃ I 
ತ್ರಿಗುಣಜನ್ಯಂ ಯತ್ಸೃರ್ಗಾದಿ ತದ್ದಿಷಯಾಃ ಆಪಾತತಃ ಸ್ವರ್ಗಾದಿಫಲಕಕರ್ಮಾದಿ- 
ಪ್ರತಿಪಾದಕಾಃ ಪ್ರತೀಯಂತೇ ವೇದಾಃ । 


ಯು ಬಯ 145 


“ವಾದೋ ವಿಷಯಕತ್ತಂ ಚ ಮುಖತೋ ವಚನಂ ತಥಾ' ಇತ್ತುಕ್ಷೇಃ । 


ಹೇ ಅರ್ಜುನ, ತಂತು ನಿಸ್ತೈಗುಣ್ಯಃ- ನಿಷ್ಠಾಂತಃ ತೈಗುಣ್ಯಾತ್‌ ತ್ರಿಗುಣ- 
ಸಂಬಂಧಿಸ್ಪರ್ಗಾದಿತೋ ನಿಸ್ತೈಗುಣ್ಯಃ ತ್ರೈಗುಣ್ಯಬುದ್ದಿತೋ ನಿರ್ಗತೋ ಭವ । 
ಆಪಾತತಃ ಪ್ರತೀತಾರ್ಥೇ ಭ್ರಾಂತಿಂ ಮಾ ಕಾರ್ಷೀರಿತ್ಯರ್ಥ: । 


ಯದ್ವಾ ತೈಗುಣ್ಯಂ: ತ್ರಿಗುಣಸಂಬಂಧಿ ಸ್ಪರ್ಗಾದ್ಯಸ್ಥಿರಫಲಂ, ಸಂಸಾರಬಂಧನಂ 
ವಾ | ತದೇವ ವಿಷಂ- ತ್ರೈಗುಣ್ಯವಿಷಂ ಯಾಪಯಂತಿ- ಅಪಗಮಯಂತೀತಿ 
ತೈಗುಣ್ಯವಿಷಯಾಃ "ಯಾತೇರಂತರ್ಣೀತಣ್ಯರ್ಥಾತ್‌ ಆತೋರನುಪಸರ್ಗೆೇ 
ಕಃ' (ಪಾ.ಸೂ.3.2.3.) ಇತಿ ಕಃ 1 ನಿತ್ಯಪುಮರ್ಥಹೇತುಭಗವತ್‌ಸ್ಪರೂಪ- 
ವಿಷಯಾ ಇತಿ ಯಾವತ್‌ । ತಾನಾಶ್ರಿತ್ಯೇತಿ ಶೇಷಃ । ನಿಸ್ತ್ರೈಗುಣ್ಯೋ ಭವ 
ಪ್ರಾಗದೇವಾರ್ಥಃ | ವೇದತಾತರ್ಯವಿಷಯೀಭೂತಾರ್ಥಂ ಬುದ್ದ್ವಾ ಕುದ್ರ- 
ಫಲಕಕರ್ಮಾದಿರೂಪಾಪಾತಪ್ರತೀತಾರ್ಥೇ ಭ್ರಾಂತಿಂ ಮಾ ಕಾರ್ಷಿರಿತಿ 
ಭಾವಃ । 


ಅನುವಾದ - ತ್ರೈಗುಣ್ಯವೆಂದರೆ ಸತ್ವ , ರಜಸ್‌, ತಮಸ್‌ ಈ ಮೂರು ಗುಣಗಳಿಗೆ 
ಸಂಬಂಧಿಸಿದ್ದು . ತ್ರಿಗುಣ ಸಂಬಂಧಿ ಎನ್ನುವ ಅರ್ಥದಲ್ಲಿ ಷ್ಯಳಗ್‌ ಎಂಬ ತದ್ಧಿತ ಪ್ರತ್ಯಯವು 
ಬಂದಿದೆ. ವಸ್ತುತಃ "ಸಂಬಂಧ' ಎಂಬ ಅರ್ಥದಲ್ಲಿ ಈ ಪ್ರತ್ಯಯವನ್ನು ವಿಧಿಸುವ ಸೂತ್ರವಿಲ್ಲ 
ಆದರೂ 'ತದ್ದಿತ ಪ್ರತ್ಯಯಗಳು ಅನೇಕ ವಿಧವಾದ ಅರ್ಥಗಳಲ್ಲಿ ಬರುತ್ತವೆ' ಎಂದು 
ನಿಯಮವಿರುವ ಕಾರಣ "ಸಂಬಂಧ ' ಎಂಬ ಅರ್ಥವನ್ನೂ ಅದಕ್ಕೆ ಹೇಳಬಹುದಾಗಿದೆ. 


'ತ್ರಿಗುಣದ ಕಾರ್ಯವಾದ ಸ್ವರ್ಗಾದಿಫಲಗಳನ್ನು ಪಡೆಯಲು ಬೇಕಾದ ಯಜ್ಞಾದಿ 
ಕರ್ಮಗಳನ್ನೆ € ವೇದವು ಪ್ರತಿಪಾದಿಸುತ್ತಿ ರುವಂತೆ ಮೇಲ್ಲ J ತೋರುತ್ತದೆ' ಇದು 'ತ್ರೈಗುಣ್ಯ- 
ವಿಷಯಾಃ ವೇದಾಃ' ಎಂಬ ಗೀತೆಯ ಮಾತಿನ ಅರ್ಥ. ಏಕೆಂದರೆ "ವಾದ, ಎಷಯಕತ್ವ ಎಂಬ 
ಪದಗಳಿಗೆ ಆಪಾತತಃ ವಿಷಯ ನಿರೂಪಣೆ ' ಎಂದು ಪ್ರಮಾಣವು ವಿಷಯ ಪದದ ಅರ್ಥವನ್ನು 


ಎಲೈ ಅರ್ಜುನನೆ ! ನೀನು ನಿಸ್ತ್ರೈಗುಣ್ಯನಾಗು, ತ್ರಿಗುಣಸಂಬಂಧಿಯಾದ ಸ್ವರ್ಗಾದಿ 
ಗಳಿಂದ ವಿಮುಖನಾಗು . ಅರ್ಥಾತ್‌ ಸ್ಪರ್ಗಾದಿಗಳನ್ನು ಬಿಟ್ಟು ಬೇರೆ ಫಲವೇ ಇಲ್ಲ ಎಂದು 
ತಿಳಿಯಬೇಡ. ವೇದಗಳಿಂದ ಆಪಾತತಃ ತಿಳಿಯಲ್ಪಡುವ ಅರ್ಥವೇ ಸರಿ ಎನ್ನುವ ಭ್ರಾಂತಿಯನ್ನು 
ತಾಳಬೇಡ, ಎಂದು ಶ್ರೀಕೃಷ್ಣನ ಆಶಯ. 


146 ಗೀತಾವಿವೃತಿ 


ಅಥವಾ, ಹೀಗೂ ಅರ್ಥವನ್ನು ಮಾಡಬಹುದು- ತ್ರೈಗುಣ್ಯ ವೆಂದರೆ ತ್ರಿಗುಣಸಂಬಂಧಿ 
ಯಾದ ಸ್ವರ್ಗಾದಿ ಅಸ್ಥಿರ ಫಲಗಳು ಇಲ್ಲವೆ , ಸಂಸಾರಬಂಧನ. ಇದೇ ಒಂದು ಎಷ. ಈ 
ವಿಷವನ್ನು ಯಾಪಯಂತಿ (ವಿಷ ೬ಯ ಎಂಬಲ್ಲಿ "ಯ' ಪದದ ಅರ್ಥ, ) ಪರಿಹರಿಸುತ್ತವೆ 
ಎನ್ನುವ ಕಾರಣದಿಂದಾಗಿ ವೇದಗಳು "ತ್ರೈ ಗುಣ್ಯವಿಷ ಯಾಃ' ಎನಿಸಿವೆ. 


"ವಿಷಯ' ಎಂಬ ಪದವನ್ನು ವಿಷ + ಯ ಎಂದು ವಿಭಾಗ ಮಾಡಬೇಕು . ಇಲ್ಲಿರುವ "ಯ' 
ಶಬ್ದವು "ಯಾ' ಎಂಬ ಧಾತುವಿನಿಂದ ನಿಷ್ಠನ್ನವಾಗಿದೆ. ಅದನ್ನು ಪ್ರೇರಣಾರ್ಥದಲ್ಲಿ ತೆಗೆದು 
ಕೊಳ್ಳಬೇಕು. ಆ ಧಾತುವಿಗೆ "ಆತೋತಶನುಪಸರ್ಗೇ ಕಃ' ಎಂಬ ಸೂತ್ರದಿಂದ "ಕ' ಪ್ರತ್ಯಯ 
ಬಂದು "ಯಃ' ಎಂಬ ಶಬ್ದ ನಿಷ್ಠನ್ನವಾಗಿದೆ. ಒಟ್ಟಿನಲ್ಲಿ ವಿಷಯ ಶಬ್ದಕ್ಕೆ, ಸಂಸಾರವಿಷವನ್ನು 
ದೂರಮಾಡುವ, ನಿತ್ಯಪುರುಷಾರ್ಥವಾದ ಮೋಕ್ಷಕ್ಕೆ ಕಾರಣವಾದ, ಪರಮಾತ್ಮನ ಸ್ವರೂಪವನ್ನೇ 
ವೇದಗಳು ಪ್ರತಿಪಾದಿಸುತ್ತವೆ ಎಂದು ಅರ್ಥವಾಗುತ್ತದೆ. 

ಗೀತೆಯಲ್ಲಿ ವೇದಾಃ ಎಂಬ ಪದದ ಅನಂತರ, "ತಾನ್‌ ಆಶ್ರಿತ್ಯ' ಎಂಬ ಪದವನ್ನು 
ಸೇರಿಸಿಕೊಳ್ಳಬೇಕು "ಅಂತಹ ವೇದವನ್ನು ಅವಲಂಬಿಸಿ' ಎಂದು ಅರ್ಥ. "ನಿಸ್ತ್ರೈಗುಣ್ಯೋ ಭವ' 
ಎಂಬ ಶಬ್ದಕ್ಕೆ ಹಿಂದಿನದೇ ಅರ್ಥ. 

ಒಟ್ಟಿನಲ್ಲಿ ಪೂರ್ವಾರ್ಧದ ಅಭಿಪ್ರಾಯ - ಸಂಸಾರವಿಷವನ್ನು ಪರಿಹರಿಸುವ ವೇದದ 
ಆಂತರಿಕ ಅಭಿಪ್ರಾಯವನ್ನು ತಿಳಿದುಕೊ . ಅವುಗಳಿಂದ ಮೇಲ್ನೋಟಕ್ಕೆ ತಿಳಿಯಲ್ಲಡುವ, 


ಕ್ಲುದ್ರವಾದ ಸ್ವರ್ಗಾದಿ ಫಲಗಳಿಗೆ ಕಾರಣವಾದ ಯಜ್ಞಾದಿ ಕರ್ಮಗಳೇ ವೇದಗಳ ತಾತ್ಪರ್ಯ 
ಎಂಬ ಭ್ರಾಂತಿಯನ್ನು ತಾಳಬೇಡ ಎಂದು. 


ಕಿಂಚ, ನಿರ್ದ್ವಂದ್ವ “ಸುಖದುಃಖೇ ಸಮೇ ಕೃತ್ತಾ' ಇತ್ಯತ್ರೋಕ್ತದಿಶಾ 
ಸಮದುಃಖಸುಖಾದಿರಿತಿ ವಾ, ಸುಖದುಃಖಾದಿಪ್ರಾಪ್ತಾವುತ್ತೇಕಾನುತ್ತೇಕಹೀನ 
ಇತಿ ವಾಂರ್ಥಃ । ನಿತ್ಯಂ ಸತ್ತೇ = ಸಾಧುಗುಣೋಪೇತೇ ಹರೌ ತಿಷ್ಠತೀತಿ - 
ನಿತ್ಯಸತ್ತಸ್ಥಃ | ನಿತ್ಯಂ ಹರಿಸ್ಥ ಕೈತಿಮಾನ್‌ । ಭವೇತಿ ಸ ಸರ್ವತ್ರಾನ್ನೇತಿ | ಕಥಂ ನಿತ್ಯಂ 
ಹರಿಸ್ಕೃತಿರಿತ್ಯತ ಆತ್ಮವಾನ್‌ - ಪರಮಾತ್ನವಾನ್‌ ತಥಾ ಸ್ಮೃತಿಮಾನಿತಿ । "ತ ಆತ್ಮೇತಿ 
ತೂಪಗಚ್ಚಂತಿ ಗ್ರಾಹಯಂತಿ ಚ ತೂ' ಇತಿ (4-1-3) ಸೂತ್ರೋಕ್ತದಿಶಾ "ಮಮ 
ಸ್ವಾಮೀ ಹರಿ” (ಅನುವ್ಯಾಖ್ಯಾ ನ-4.1.3) ಇತಿ ಸ ಕೈತಿಮಾನಿತಿ ಯಾವತ್‌ ।ಟ 


ಅಪ್ರಾಪ್ತಪ್ರಾಪ್ತಿರ್ಯೋಗಃ , ಪ್ರಾಪ್ತಪರಿರಕ್ಷಣಂ ಕ್ಷೇಮಃ । ಶಾಸ್ತ್ರವಿರುದ್ಧ- 


ಅಧ್ಯಾಯ 2 147 


ವಿಷಯೇ, ಯೋಗಕ್ಷೇಮಾಭ್ಯಾಂ ನಿಷ್ಕಾಂತೋ ನಿರ್ಯೋಗಕ್ಷೇಮಃ 
ಶಾಸ್ತ್ರವಿರುದ್ಧವಿಷಯೇ ಯೋಗಕ್ಷೇಮಹೀನೋ ಭವೇತ್ಯರ್ಥ:ಃ ॥ 


ಉಪಲಕ್ಷಣಮೇತತ್‌ ತಾದೃಶಯೋಗಕ್ಷೇಮೇಚ್ಛಾಹೀನೋಠಪಿ ಭವೇ- 
ತ್ಯರ್ಥಃ । “ನಿರ್ದ್ವಂದೃತ್ನಾದಿವಿಶೇಷಣಯುಕ್ತಸ್ಯ ನಿತ್ಯಪುಮರ್ಥಹೇತುರ್ಭಗ- 
ವಾನೇವ ವೇದತಾತರ್ಯವಿಷಯೋ ನ ಕಾಮ್ಯಕರ್ಮೆತಿ ಜ್ಞಾತ್ವಾ ಕಾಮ್ಯ- 
ಕರ್ಮತ್ಯಾಗೇನ ಸರ್ವತ್ರ ಸಂತತಃ ಸಾಧುಗುಣೋ ಹರಿಃ ಮಮ ಸ್ವಾಮೀತಿ 
ನಿತ್ಯಸ್ಸರಣಮೇವ ಜ್ಞಾನೋಪಾಯೋ ನ ತ್ಪೈಕೃಸ್ಥೃತಿರಿತ್ಯುಕ್ತಂ ಭವತಿ ॥। 45 ॥ 


ಇಲಿ ಕಲ 
ಅನುವಾದ - ಅಷ್ಟೇ ಅಲ್ಲದೆ ಅರ್ಜುನ, ನೀನು ನಿರ್ದ್ವಂದ್ವನಾಗು. ದ್ವಂದ್ವ ಎಂದರೆ 
ಸುಖದುಃಖಗಳು. ಅವುಗಳಿಂದ ಅತೀತನಾಗುವುದು ಎಂದರೆ- "ಸುಖದುಃಖೇ ಸಮೇ ಕೃತ್ವಾ' 
ಎಂಬಲ್ಲಿ ಹೇಳಿದಂತೆ ದುಃಖ ಹೇಗೆ ತ್ಯಾಜ್ಯವೋ ಸುಖವೂ ಅದೇ ರೀತಿ ತ್ಯಾಜ್ಯ ಎಂಬ 
ಭಾವನೆಯನ್ನು ಮಾಡುವುದು. ಅಥವಾ, ಸುಖವಾದಾಗ ಉಬ್ಬದಿರುವುದು, ದುಃಖವಾದಾಗ 
ಕುಗ್ಗದಿರುವುದು, ಇದೇ ನಿರ್ದ್ವಂದ್ವತ. 


ನಿತ್ಯ-ಸತ್ವ-ಸ್ಥಃ ಎಂದರೆ ಸದಾಕಾಲವೂಸತ್ಹೇ  ಸದ್ಗು ಣೋಪೇತನಾದ ಪರಮಾತ್ಮನಲ್ಲಿ ಸ್ಥಃ- 
ಇರುವವನಾಗು. ಸದಾ ಶ್ರೀಹರಿಸ್ಮರಣೆಯನ್ನು ಮಾಡುತ್ತಿರು. ಭವ ಎಂಬ ಕ್ರಿಯಾಪದವನ್ನು 
ಮುಂದಿನ ಎಲ್ಲಪದಗಳೊಂದಿಗೂ ಅನ್ಹಯಿಸಿಕೊಳ್ಳಬೇಕು. (ನಿತ್ಯಸತ್ನಸ್ಥಃ ಭವ, ನಿರ್ಯೋಗ- 
ಕ್ಷ (ಮಃ ಭವ, ಆತ್ಮವಾನ್‌ ಭವ ಎಂದು) 


ಹರಿಯನ್ನು ಸದಾ ಏನೆಂದು ಚಿಂತಿಸಬೇಕು ಎನ್ನುವುದನ್ನು "ಆತ್ಮವಾನ್‌ 'ಎಂಬ ಶಬ್ದವು 
ತಿಳಿಸುತ್ತದೆ. ಆತ್ಮವಾನ್‌: "ಶ್ರೀಹರಿಯೇ ನನ್ನ ಸ್ವಾಮಿ' ಎಂದು ಚಿಂತನೆಯನ್ನು ಮಾಡು 
ತ್ರಿರುವವನಾಗಿ. "ಆತ್ಮೇತಿ ತೂಪಗಚ್ಛಂತಿ ಗ್ರಾಹಯಂತಿ ಚ' ಎಂಬ ಬ್ರಹ್ಮಸೂತ್ರದಲ್ಲಿ 
ವೇದವ್ಯಾಸರು ಹೇಳಿದಂತೆ "ದೇವರು ನನ್ನ ರಕ್ಷಕ ' ಎಂಬ ಚಿಂತನೆಯನ್ನು ನಿರಂತರ ಮಾಡುತ್ತಿರು, 
ಎಂದು ಅರ್ಥ. 

ನಿರ್ಯೋಗಕ್ಷೇಮಃ ಎಂಬ ಪದದಲ್ಲಿ ಯೋಗ ಎಂದರೆ ಇದುವರೆಗೆ ನಮ್ಮಲ್ಲಿ ಇಲ್ಲದ 
ದ್ರವ್ಯದ ಪ್ರಾಪ್ತಿ. ಈಗಾಗಲೇ ಇರುವ ದ್ರವ್ಯದ ಪರಿರಕ್ಷಣೆ ಕ್ಷೇಮ .ಶಾಸ್ತ್ರ- ವಿರುದ್ಧವಾದ 
ವಿಷಯದಲ್ಲಿಯೋಗ ಮತ್ತು ಕ್ಷೇಮದ ಪ್ರಯತ್ನವನ್ನು ಮಾಡದಿರು. ಅಷ್ಟೇ ಅಲ್ಲ, ಯೋಗ- 
ಕ್ಷೇಮದ ಬಗ್ಗೆ ಇಚ್ಛೆಯನ್ನೂ ಬಿಟ್ಟುಬಿಡು, ಎಂದರ್ಥ. 


1. ಇದಂ ವಾಕ್ಯಂ ನಾಸ್ತಿ | ಗ.ಘ.ಖ. 


148 ಗೀತಾವಿವೃತಿ 


ಒಟ್ಟಿನಲ್ಲಿ ಗೀತೆಯ ಉತ್ತರಾರ್ಧದ ಭಾವ - ನಿರ್ದ್ವಂದ್ವನಾದವನು , ನಿತ್ಯಪುರುಷಾರ್ಥಕ್ಕೆ 
(ಮೋಕ್ತಕ್ಕೆ) ಕಾರಣನಾದ ಪರಮಾತ್ಮನೇ ವೇದತಾತರ್ಯ ವಿಷಯನಾಗಿದ್ದಾನೆ, ಕಾಮ್ಯ- 
ಕರ್ಮಗಳಲ್ಲ ಎಂದು ತಿಳಿದು ಕಾಮ್ಯಕರ್ಮಗಳನ್ನು ಪರಿತ್ಯಜಿಸಿ ಸರ್ವತ್ರವ್ಯಾಪ್ತನಾಗಿರುವ, 
"ಸದ್ಗುಣ ಭರಿತನಾದ ಶ್ರೀಹರಿಯೇ ನನ್ನ ರಕ್ತಕ ' ಎಂದು ಚಿಂತಿಸುತ್ತಿರಬೇಕು . ಇದೇ ಭಗವಂತನ 
ಅಪರೋಕ್ಷಜ್ಞಾನಕ್ಕೆ ಕಾರಣ, ಹೊರತು ಜೀವಬ್ರಹ್ಮೈಕ್ಯಜ್ಞಾನವು ಕಾರಣವಲ್ಲ, ಎಂದು. 1145 11 


ಯಾವಾನರ್ಥ ಉದಪಾನೇ ಸರ್ವತಃ ಸಂಪ್ಲುತೋದಕೇ ! 
ತಾವಾನ್‌ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ 11 46 ॥ 


ಅರ್ಥ - ತುಂಬು ನೀರಿನ ಸಮುದ್ರದಲ್ಲಿ ಇತರ ಜಲಾಶಯದ ಎಲ್ಲಪ್ರಯೋಜನವೂ 
ದೊರಕುತ್ತದೆ. ಅದರಂತೆ, ಸಕಲವೇದಗಳಲ್ಲಿ ಹೇಳಿದ ಕಾಮ್ಯಕರ್ಮಗಳಿಂದ ದೊರೆಯ 
ಬಹುದಾದ ಸ್ವರ್ಗವೇ ಮುಂತಾದ ಎಲ್ಲಫಲಗಳೂ, ಮೊದಲು ಪರಮಾತ್ಮನನ್ನು ಪರೋಕ್ಷವಾಗಿ 
ತಿಳಿದು ಆಮೇಲೆ ಅಪರೋಕ್ಷೀಕರಿಸಿಕೊಂಡ ಜ್ಞಾನಿಗೆ ದೊರಕುವ ಫಲದಲ್ಲಿಸೇರಿಹೋಗುತ್ತವೆ. 


ಅಥವಾ , ಪ್ರಲಯೋದಕದಲ್ಲಿ ಪವಡಿಸಿದ ಪರಮಾತ್ಮನು ಪ್ರಸನ್ನನಾದರೆ ಸ್ಪರ್ಗ,ಮೋಕ 
ಮುಂತಾದ ಎಷ್ಟು ಫಲವು ದೊರಕುವುದೋ ಅಷ್ಟೂ ಫಲವು, "ಸಕಲವೇದಗಳ ಮುಖ್ಯಾರ್ಥ 
ಪರಮಾತ್ಮನೇ, ಅವುಗಳು ತಿಳಿಸುವ ಕರ್ಮಾದಿಗಳೂ ಪರಮಾತ್ಮನ ಜ್ಞಾನಕ್ಕಾಗಿ ಇವೆ, ಸ್ವರ್ಗಾದ 
ಅಸ್ಥಿರ ಫಲಗಳನ್ನು ವೇದಗಳು ಪರಮಾತ್ಮನಲ್ಲಿ ಶ್ರದ್ಧ-ಆಸಕ್ತಿಗಳನ್ನು ಹುಟ್ಟಿಸುವ ಉದ್ದೇಶ 
ಕ್ಠಾಗಿಯಷ್ಟೇ ಹೇಳುತ್ತಿವೆ' ಎಂದು ತಿಳಿಯುವ ಸಾಧಕನಿಗೆ ದೊರಕುತ್ತದೆ. 
ನನು "ಯಾಮಿಮಾಮಿ'ತಿ ತ್ರಯೇಣ ಕಾಮ್ಯಕರ್ಮಿಣಾಂ ಸಮಾಧ್ಯಭಾವೇನ 
ಜ್ಞಾನಾಭಾವಾನ್ನ ಮೋಕ್ಷ ಇತಿ ನಿಂದಾಂ ಕೃತ್ವಾ "ನಿಸ್ತೈಗುಣ್ಯೋ ಭವ' ಅತಿ 
ಕಾಮ್ಯಕರ್ಮತ್ಯಾಗೇನ ಯೋಗಾನುಷ್ಠಾನನಿಯಮ ಉಕ್ತಃ 1 ಸ 
ತ್ಹಯುಕ್ತಃ | ಜ್ಞಾನಫಲಂ ಕರ್ಮಿಣಾಮಿವ ಕರ್ಮಫಲಂ ಸ್ಪರ್ಗಾದಿಕಂ 


ಜ್ಞಾನಿನಾಂ ನಾಸ್ತೀತಿ ಜ್ಞಾನಕರ್ಮಮಾರ್ಗಯೋಃ ಸಾಮ್ಯಾದಿತ್ಯತ ಆಹ- 
ಯಾವಾನಿತಿ ॥1 


ಅನುವಾದ - "ಯಾಮಿಮಾಂ' ಇತ್ಯಾದಿ ಮೂರು ಶ್ಲೋಕಗಳಲ್ಲಿ ಕಾಮ್ಯಕರ್ಮವನ. 
ಆಚರಿಸುವವರಿಗೆ ಚಿತ್ತಚಾಂಚಲ್ಯದಿಂದಾಗಿ ಭಗವಂತನ ಧ್ಯಾನವನ್ನು ಮಾಡಲು ಸಾರ 
ವಾಗುವುದಿಲ್ಲ ; ಹೀಗಾಗಿ ಅವರಿಗೆ ಭಗವದಪರೋಕ್ಷ ಜ್ಞಾನ ಬರುವುದಿಲ್ಲವಾದುದರಿಂಃ 
ಮೋಕ್ಟವಿಲ್ಲಎಂದು ನಿಂದಿಸಲಾಗಿದೆ. ಮುಂದಿನ ಶ್ಲೋಕದಲ್ಲಿ "ನಿಸ್ತ್ರೈಗುಣ್ಯೋ ಭವ' ಎಂದ 


ಅಧ್ಯಾಯ 2 149 


ಅರ್ಜುನನಿಗೆ ಕಾಮ್ಯಕರ್ಮವನ್ನು ಪರಿತ್ಯಜಿಸಿ ಜ್ಞಾನಸಾಧನವನ್ನೇ ಅನುಸರಿಸುವಂತೆ ನಿರ್ಬಂಧಿ 
ಸಲಾಗಿದೆ. ಆದರೆ ಇದು ಸರಿಯಲ್ಲ ಏಕೆಂದರೆ , ಜ್ಞಾನ ಫಲವಾದ ಮೋಕ್ಷವು ಹೇಗೆ 
ಸಕಾಮಕರ್ಮಿಗಳಿಗೆ ಸಿಗುವುದಿಲ್ಲವೋ ಹಾಗೆಯೇ ಸಕಾಮಕರ್ಮಿಗಳಿಗೆ ಸಿಗುವ ಸ್ಪರ್ಗಾದಿಗಳು 
ಜ್ಞಾನಿಗಳಿಗೆ ದೊರಕುವುದಿಲ್ಲ. ಹೀಗೆ ಒಬ್ಬರಿಗೆ ಸಿಗುವ ಫಲ ಮತ್ತೊಬ್ಬರಿಗೆ ಇಲ್ಲವಾದುದರಿಂದ 
ಜ್ಞಾನ-ಕರ್ಮಮಾರ್ಗಗಳೆರಡೂ ಸಮಾನವಾಗಿರುವಾಗ ಅವೆರಡರಲ್ಲಿ ಒಂದನ್ನು ನಿಂದಿ 
ಸುವುದು ಹೇಗೆ ? ಈ ಪ್ರಶ್ನೆಗೆ ಉತ್ತರವನ್ನು "ಯಾವಾನರ್ಥಃ' ಎಂಬ ಶ್ಲೋಕವು ಕೊಡುತ್ತದೆ. 


ಸಾಮರ್ಥ್ಯಾದ್ಯಥೈವಂಪದಯೋರಧ್ಯಾಹಾರಃ | ಯಾವಾನ್‌ ತಾವಾನ್‌ 
ಇತ್ಯನಯೋರಾವೃತ್ತಿಃ ॥ ಅಯಮರ್ಥಃ: 1 ಯಥಾ ಯಾವಾನರ್ಥಃ- 
ಪ್ರಯೋಜನಮ್‌ ಉದಪಾನೇ: ಉದಕಂ ಪೀಯತೇ ಅಸ್ಥಿನ್ನಿತಿ ವ್ಯತತ್ವಾ ಕೂಪೇ 
ಭವತಿ ತಾವಾನ್‌ ಸ್ನಾನಪಾನಾದಿರೂಪೋತರ್ಥಃ ಸರ್ವತಃ ಸಂಪುುತೋದಕೇ - 
ಮಹಾಸಮುದ್ರೇ ಅಂತರ್ಭವತಿ । ಏವಂ ಸರ್ವೇಷು ವೇದೇಷು ಸರ್ವ- 
ವೇದೋಕ್ತಕಾಮ್ಯಕರ್ಮಿಣಾಂ ಯಾವಾನರ್ಥಃ- ಸ್ವರ್ಗಾದಿರೂಪಂ ಫಲಂ 
(ತಾವಾನಿತ್ಯರ್ಥಃ) ತಾವತ್ನಲಂ ವಿಜಾನತಃ- ಪರೋಕ್ಷತೋ ಭಗವಂತಂ 
ಜಾನತೋ, ಬ್ರಾಹ್ಮಣಸ್ಯ - ಬ್ರಹ್ಮಾಪರೋಕ್ಷಜ್ಞಾನಿನಃ ಭವತ್ಯೇವೇತ್ಯರ್ಥಃ ! 


ಜ್ಞಾನಿಕರ್ಮಿಣೋರನ್ಯೋನ್ಯಫಲಾಭಾವೇಆಪಿ ಜ್ಞಾನಿಫಲಂ ಮಹಾ- 
ಸಮುದ್ರೋದಕಮಿವ ಮಹತ್‌ 1 ಕರ್ಮಿಫಲಂ ತು ಕೂಪೋದಕಮಿವ 
ಅತ್ಯಲಮ್‌ | ಅತಃ ಕುತಃ ತಯೋಃ ಸಾಮ್ಯಮ್‌ 9 ತಥಾ ಚ ಅಲ್ಪಾಸ್ಥಿರಫಲಕ- 
ಕರ್ಮನಿಂದಯಾ ಮಹಾನಂತಫಲಜ್ಞಾನಸಾಧನೇ ಯೋಗೇ ಪ್ರೇರಣಂ ಪೂರ್ವ- 
ಶ್ಲೋಕೋಕ್ತಂ ಯುಕ್ತಮಿತಿ ಭಾವಃ | 


ಅನುವಾದ - ಈ ಶ್ಲೋಕದಲ್ಲಿ ಜ್ಞಾನದ ಫಲವನ್ನು ಮಹಾಸಮುದ್ರಕ್ಕೆ ಹೋಲಿಸಿ 
ರುವುದರಿಂದ ಅದಕ್ಕೆ ಅನುಗುಣವಾಗಿ "ಯಥಾ' "ಏವಂ' ಶಬ್ದಗಳನ್ನು ಅಧ್ಯಾಹಾರ ಮಾಡಿ 
ಕೊಳ್ಳಬೇಕು. ಶ್ಲೋಕದಲ್ಲಿರುವ 'ಯಾವಾನ್‌' ಮತ್ತು 'ತಾವಾನ್‌' ಪದಗಳನ್ನು ಆವೃತ್ತಿ 
ಮಾಡಿಕೊಳ್ಳಬೇಕು, ಅಂದರೆ, ದೃಷ್ಟಾಂತ ಮತ್ತು ದಾರ್ಷ್ಟಾಂತಿಕ ಎರಡಕ್ಕೂ ಅನ್ನಯಿಸಿಕೊಳ್ಳಲು 
ಅನುಗುಣವಾಗುವಂತೆ ಎರಡು ಬಾರಿ ಇಟ್ಟುಕೊಳ್ಳಬೇಕು. 

ಶ್ಲೋಕಕ್ಕೆ ಹೀಗೆ ಅರ್ಥವಾಗುತ್ತದೆ - ಹೇಗೆ , ಯಾವಾನ್‌ ಅರ್ಥಃ ಎ ಎಷ್ಟು 
ಪ್ರಯೋಜನವು ಉದಪಾನೇ - ಬಾವಿಯಲ್ಲಿ ದೊರಕುವುದೋ ಆ ಎಲ್ಲ ಸ್ನಾನ - 


i ಗೀತಾವಿವ್ರತಿ 


ಪಾನರೂಪವಾದ ಪ್ರಯೋಜನವೂ ತುಂಬಿ ತುಳುಕುವ ಸಮುದ್ರದಿಂದ ದೊರಕುವುದೋ. 
ಅದರಂತೆ, ಸರ್ವೇಷು ವೇದೇಷು- ವೇದೋಕ್ತವಾದ ಸಕಲ ಕಾಮ್ಯಕರ್ಮಗಳನ್ನು 
ಮಾಡುವವರಿಗೆ, ಯಾವಾನರ್ಥಃ- ಎಷ್ಟು ಸ್ಪರ್ಗಾದಿರೂಪವಾದ ಪ್ರಯೋಜನವು 
ದೂರಕುವುದೋ, ತಾವಾನ್‌ ಅರ್ಥಃ- ಆ ಎಲ್ಲಾ ಫಲಗಳೂ , ವಿಜಾನತಃ - ಮೊದಲು 
ಪರೋಕ್ಷವಾಗಿ ಬ್ರಹ್ಮನನ್ನು ತಿಳಿದ, ಬ್ರಾಹ್ಮಣಸ್ಯ ಎ ಬ್ರಹ್ಮಾಪರೋಕ್ಪಜ್ಜಾನಿಗೆ ಸಿಕ್ಕೇ ಸಿಗುತ್ತದೆ. 


ಬ್ರಹ್ಮಜ್ಞಾನಿಗೂ ಕಾಮ್ಯಕರ್ಮಿಗಳಿಗೂ ಒಬ್ಬನಿಗೆ ಸಿಗುವ ಫಲ ಮತ್ತೊಬ್ಬರಿಗೆ ದೊರಕುವುದಿಲ್ಲ, 
ಆದರೂ, ಜ್ಞಾನಿಗೆ ಸಿಗುವ ಫ ಫಲ ಸಮುದ್ರದ. ನೀರಿನಂತೆ ಮಹಾಫಲ, ಕಾಮ್ಯಕರ್ಮಿಗಳಿಗೆ 
ಸಿಗುವ ಫಲ ಬಾವಿಯ ನೀರಿನಂತೆ ಅಲ್ಪ . ಹೀಗಿರುವಾಗ ಆ ಎರಡು ಫಲಗಳಿಗೆ ಹೋಲಿಕೆ 
ಎಲ್ಲಿಯದು ೧ ಆದ್ದರಿಂದ ಹಿಂದಿನ ಶ್ಲೋಕದಲ್ಲಿ ಅಲ್ಪ ಹಾಗೂ ಅಸ್ಥಿರವಾದ ಕರ್ಮಫಲವನ್ನು 
ನಿಂದಿಸಿ ಬೃಹತ್ತಾದ ಹಾಗೂ ಸ್ಥಿರವಾದ ಫಲವನ್ನು ಕೊಡುವ ಜ್ಞಾನಕ್ಕೆ ಬೇಕಾಗಿರುವ ಸಾಧನವನ್ನು 
ಅನುಷ್ಠಾನ ಮಾಡು, ಎಂದು ಶ್ರ ಕೃಷ್ಣ ಮಾಡಿರುವ ಪ್ರೇರಣೆ ಉಚಿತವಾಗಿದೆ. 


ಅತ್ರ 'ವಿಜಾನತ' ಇತಿ ಪರೋಕ್ಷಜ್ಞಾನಸ್ಯ ಬ್ರಾಹ್ಮಣಪದೋಕ್ತಾಪರೋಕ್ಸ- 

ಜ್ಞಾನಸ್ಯ ಚ ಹೇತುಹೇತುಮದ್ಭಾವೇನ. ದ್ವಯೋರುಕ್ತಿಃ, ಪೂರ್ವತ್ರ ಸ್ಥಾಮಿತ್ಮೇನ 
ಹರಿಸ್ಕರಣಸ್ಥ ಯೋಗಶಬ್ಬಿತಜ್ಞಾನೋಪಾಯತ್ನಪ್ರಕಟನಾಯ | ಸ್ವರೂಪಕಥನ- 
ಮಿತಿ ಟೀಕೋಕ್ತಿಸ್ತ ಮು )ಪಗಮವಾದೇನೇತಿ ಜ್ನೇಯಮ್‌ I 


ಅನುವಾದ - ಈ ಶ್ಲೋಕದಲ್ಲಿ ವಿಜಾನತಃ ಎಂಬ ಪದದಿಂದ ಪರಮಾತ್ಮನ ಪರೋಕ್ಷ 
ಜ್ಞಾನವನ್ನೂ ಬ್ರಾಹ್ಮಣಸ್ಯ ಎಂಬ ಪದದಿಂದ ಅಪ ಪರೋಕ್ಷಜ್ಞಾನವನ್ನೂ ಹೇಳಲಾಗಿದೆ. ಪರೋಕ್ಷ 
ಜ್ಞಾನವು ಅಪರೋಕ್ಷಜ್ಞಾನಕೆ ಸಾಧನವಾಗಿದೆ ಎಂದು ತಿಳಿಸಲು ಇವೆರಡನ್ನೂ ಹೇಳಲಾಗಿದೆ. 


"ಯೋಗ ' ಎಂದು ಕರೆಯಲ್ಪಡುವ ಜ್ಞಾನಸಾಧನವನ್ನು ಅನುಷ್ಠಾನ ಮಾಡುವಾಗ ಹಿಂದೆ 
ಹೇಳಿದಂತೆ, "ನನ್ನ ಸ್ವಾಮಿ ಶ್ರೀಹರಿ' ಎಂಬ ಸ್ಫರಣೆ ಇರು ಎಂಬ ವಿಷಯವನ್ನು 
ಸೂಚಿಸುವುದು ಹೀಗೆ ಹೇಳಿರುವುದರ ಉದ್ದೇಶವಾಗಿದೆ. ಗೀತಾಭಾಷ್ಯ ಪ್ರಮೇಯದೀಪಿಕಾ 
ಟೀಕೆಯಲ್ಲಿ "ಹೀಗೆ ಹೇಳಿರುವುದು ವಸ್ತುಸ್ಥಿತಿಕಥನ, ಪ್ರಕೃ ತಕ್ಕೆ ಅದರಿಂದೇನೂ ಉಪಯೋಗ 


ಎಲ್ಲ' ಎನ್ನಲಾಗಿದೆ. ಇದು ಅಭ್ಯು ,ಪಗಮವಾದ ಎಂದು MA ಏಕೆಂದರೆ, ಹಿಂದೆ 
ಹೇಳಿರುವ ರೀತಿಯಲ್ಲಿಅದು ಪ ಪ್ರಕೃ ತಕ್ಕೆ ಸಂಗತವೇ ಆಗಿದೆ. 


ವಿವರಣೆ - ಗೀತೆಯಲ್ಲಿ ವಿಜಾನತಃ, ಬ್ರಾಹ್ಮಣಸ್ಥ , ಎಂಬ ಎರಡು ಪದಗಳಿಗೆ ಆಪಾತತಃ 
ಒಂದೇ ಅರ್ಥ. ಆದ್ದರಿಂದ ಪುನರುಕ್ತಿ. ಅದಕ್ಕಾಗಿ ik ಎಂಬ ಪದವು ಪರೋಕ್ಷಜ್ಞಾನವನ್ನೂ 


ಅಧ್ಯಾಯ 2 151 


ಬ್ರಾಹ್ಮಣಸ್ಯ (ಬ್ರಹ್ಮ ಅನತಿ - ಗಚ್ಛಕಿ ಇತಿ) ಎಂಬ ಪದವು ಅಪರೋಕ್ಷ ಜ್ಞಾನವನ್ನೂ ಹೇಳುತ್ತದೆ. 
ಪರೋಕ್ಷಜ್ಞಾನವನ್ನು ಪಡೆದು ಅಪರೋಕ್ಷ ಜ್ಞಾನವನ್ನು ಗಳಿಸಬೇಕು. ಆಮೇಲೆ ಮೋಕ್ಷ ಎಂದು 
ಇದರಿಂದ ತಿಳಿಯುತ್ತದೆ. 


ಪರೋಕ್ಷಜ್ಞಾನದಿಂದ ಅಪರೋಕ್ಷಜ್ಞಾನವು ಲಭಿಸುತ್ತದೆ, ಎನ್ನುವ ವಿಷಯ ಪ್ರಕೃತಕ್ಕೆ 
ಅಗತ್ಯವಿಲ್ಲ ಆದರೂ ವಸ್ತು ಸ್ಥಿತಿಯನ್ನ ಷ್ಟೇ ಆ ಪದಗಳಿಂದ ಹೇಳಲಾಗಿದೆ. ಹೀಗೆಂದು, “ಏತಚ್ಚ 
ಸರೂಪಕಥನಂ' ಎಂದು ಗೀತಾಭಾಷ್ಯ ಪ್ರಮೇಯದೀಷಿಕಾದಲ್ಲಿ ಶ್ರೀಜಯತೀರ್ಥರು 
ಹೇಳಿದ್ದಾರೆ. ಆದರೆ , ಈ ವಿಷಯವು ಪ್ರಕೃತಕ್ಕೆ ಅಸಂಗತವೇನೂ ಅಲ್ಲ . ಹಿಂದೆ 'ತ್ರೈಗುಣ್ಯ 
ವಿಷಯಾ ವೇದಾಃ' (ಶ್ಲೋಕ -45) ಎಂದು ಜ್ಞಾನೋಪಾಯವನ್ನು ಹೇಳುವಾಗ "ಆತ್ಮವಾನ್‌' 
"ಪರಮಾತ್ಮನು ನನ್ನ ಸ್ವಾಮಿ' ಎನ್ನುವ ಅನುಸಂಧಾನವಿರಬೇಕು ಎನ್ನಲಾಗಿದೆ. ಈ ಅನುಸಂಧಾನವೇ 
ಪರೋಕ್ಷಜ್ಞಾನ. ಹೀಗೆ ಪರೋಕ್ಷಜ್ಞಾನವು ಅಪರೋಕ್ಷಕ್ಕಾಗಿ ಅಗತ್ಯ ಎಂಬ ವಿಷಯವು ಸಂಗತವೇ 
ಆಗಿದೆ. ಆದ್ದರಿಂದ ಶ್ರೀಜಯತೀರ್ಥರು "ಸ್ವರೂಪಕಥನಂ' ಎಂದಿರುವುದು ಅಭ್ಯುಪಗಮವಾದ 
ಎಂದು ತಿಳಿಯಬೇಕು. (ಇದು ಶ್ರೀರಾಘವೇಂದ್ರಸ್ವಾಮಿಗಳು ನೀಡಿರುವ ವಿವರಣೆ) 


ಯದ್ವಾ , ಪೂರ್ವತ್ರ ನಿಸ್ತ್ರೈ ಗುಣ್ಯೋ ಭವೇತಿ ಸ್ಪರ್ಗಾದಿಕ್ಚಯಿಷ್ಣುಫಲಕ 
ಕಾಮ್ಯಕರ್ಮರೂಪೇ ಆಪಾತತಃ ೫ ತೀತೇ ವೇದಾರ್ಥೇ ಭ್ರಾಂತಿಂ ಮಾ ಕಾರ್ಷೀ- 
ರಿತ್ಯುಕ್ತಕಾಮ್ಮಕರ್ಮನಿವೃತ್ತೊ ತೈಗುಣ್ಯವಿಷಹಾರಿವೇದಾಶ್ರಯಣಂ ಕಾರ್ಯ- 
ಮಿತ್ಯುಕೇರರ್ಥೇ ವೇದತಾತ್ತರ್ಯಾರ್ಥಂ ನಿವೃತ್ತಕರ್ಮಾರಾಧ್ಯಂ ವಿಷ್ಣುಂ 
ಸಮ್ಯಗ್‌ ಜಾನತೋರತಿಶಯಿತಫಲಾವಾಷ್ತಿರೂಪಯುಕ್ತಿಮಾಹ- ಯಾವಾನಿತಿ ॥ 


ಅನುವಾದ - ಅಥವಾ, ಈ ಶ್ಲೋಕಕ್ಕೆ ಹೀಗೂ ಅರ್ಥವನ್ನು ಹೇಳಬಹುದು - ಹಿಂದಿನ 
ಶ್ಲೋಕದಲ್ಲಿ "ನಿಸ್ತ ಶ್ರ್ರೈಗುಣ್ಯೊ ೇ ಭವ' ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ಅಂದರೆ, 
ವೇದಗಳಿಂದ Wc ಪ್ರ ಗ್‌ ಕಾಮ್ಯ ಕರ್ಮಗಳಲ್ಲಿ ಆಸಕ್ತಿ ತಾಳಬೇಡ ಎಂದು ಅದರ 
ಅರ್ಥ. ಇಂತಹ ಕಾಮ್ಯ ಕರ್ಮಗಳನ್ನು ಪರಿತ [ಜಿಸುವುದಕ್ಕಾಗಿ ತ್ರೆ ಶೈಗುಣ್ಯವೆಂಬ ಎಷವನ್ನು 
ಪರಿಹರಿಸುವ ವೇದವನ್ನು ಅವಲಂಬಿಸು ಎಂದೂ ಶ್ರೀಕ್ಕ ಷ್ಣ ಹೇಳಿದ್ದಾನೆ. ಇದಕ್ಕೆ ಯುಕ್ತಿಯ 
ಸಮರ್ಥನೆಯನ್ನು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ- ವೇದಗಳ ತಾತ್ಮರ್ಯ- 
ವಿಷಯನಾದವನು ನಿಷ್ಠಾಮಕರ್ಮದಿಂದ ಆರಾಧ್ಯನಾದ ಏಷ್ಟು ಅವನನ್ನು ಸರಿಯಾಗಿ ತಿಳಿದರೆ 
ಕಾಮ್ಯಫಲಕ್ಕಿಂತ ಅತಿಶಯವಾದ ಮೋಕ್ಬಾಖ್ಯಫಲವು ಸಿಗುತ್ತದೆ, ಎನ್ನುವುದೇ ಈ ಶ್ಲೋಕದಲ್ಲಿ 
ಹೇಳಿರುವಯುಕ್ತಿ. 


152 ಗೀತಾವಿವೃತಿ 


ಸರ್ವತಃ ಸಂಪ್ಲುತೋದಕೇ- ಪ್ರಕೃತ್ಯಾತಕೇ ಮಹಾಪ್ರಲಯೋದಕೇ । 
ಅಧಿಕರಣಸಪ್ತಮೀ । ತತ್ರಸ್ಥಿತ ಇತ್ಯರ್ಥಃ 1 ಉದಪಾನೇ- ಪರಮಾತ್ಮನಿ ॥ 
ಉತ್‌: ಉದ್ರೇಕಾತ್‌ ಅಪು ಪಾಲಕರಾಹಿತ್ಯಾತ್‌, ಅನಃ- ಚೇಷ್ಟಕತ್ವಾದ್ವೇತೋಃ 
ಉಚ್ಚಾಸಾವಪಶ್ಚ ಅನಶ್ಚೇತ್ಯುದಪಾನಃ । ತಸ್ಮಿನ್‌ ಪ್ರಲಯೇsಪದ್ರಿಕ್ಷಗುಣತಯಾ 
ಪಾಲಕವರ್ಜಿತೇ(ಪಾಲಕವರ್ಜಿತಃ ಸನ್‌) ಕಾಲಾದಿಚೇಷ್ಠಕತಯಾ ಸ್ಥಿತೇ ಹರಾ 
ಪ್ರಸನ್ನೇ ಸತಿ ಯಾವಾನರ್ಥಃ ಧರ್ಮಮೋಕ್ಷಾದಿರ್ಭವತಿ ತಾವಾನ್‌ ಸರ್ವೇಷು 
ವೇದೇಷು ವಿಜಾನತೋ ವಿಶೇಷಜ್ಞಸ್ಕ, ಕರ್ಮಾಣಿ ಭಗವಜ್ಜಾನಾರ್ಥಾನಿ, 
ಭಗವಾನೇವ ವೇದಮುಖಾ ರ್ಥಃ, ಸರ್ಗಾದಿಫಲಶ್ರವಣಂ ರುಚ್ಕರ್ಥಮಿತ್ಯಾದಿ- 
ಜಾನತೋ ಬಾ ್ರಾಹ್ಮಣಸ್ಯ ತಾವಾನರ್ಥೋ ಭವತಿ | ಅತಃ ಪ್ರತೀತಾರ್ಥೇ ತೈಗುಣ್ಯೇ 
ಭ್ರಾಂತಿಂ ಮಾ ಕಾರ್ಷಿರಿತಿ ॥ಟ1 46 ॥| 


ಅನುವಾದ - ಸರ್ವತಃ ಸಂಪ್ಠತೋದಕೇ ಎಂದರೆ ಪ್ರಲಯಕಾಲದ ನೀರಿನಲ್ಲಿ 
ಎಂದರ್ಥ. ಆ ನೀರು ಚಿತ್‌ ಪ್ರಕೃತ್ಯಾತ್ಮಕವಾದುದು. ಈ ಶಬ್ದ ಸಪ್ತಮೀವಿಭಕ್ತಿಯಲ್ಲಿದೆ. ಅಧಿ 
ಕರಣ ಎಂದು ಅದರ ಅರ್ಥ. ಪ ಪ್ರಲಯೋದಕದಲ್ಲಿರುವ ಎಂದು ಅರ್ಥ. ಉದಪಾನ ಎಂದರೆ 
ಪರಮಾತ್ಚ ಉತ್‌ ಎ ಶ್ರೇಷ್ಠನಾದವನು. ಅಪ ಎ ಮತ್ತೊಬ್ಬ ರಕ್ಷಕನಿಲ್ಲದವನು. ಅನಃ 
ಕ್ರಿಯಾಶಕ್ತಿಯನ್ನು ಕೊಟ್ಟವನು. ಹೀಗೆ ಉತ್‌ * ಅಪ * ಅನ ಎ ಉದಪಾನ ಎಂದರೆ ಪರಮಾಶ್ವ, 
ವ್ಯಕ್ತವಾದ ಗುಣಗಳುಳ್ಳವನಾಗಿರುವ ಕಾರಣದಿಂದಾಗಿ ರಕ್ಷಕರಾರೂ ಇಲ್ಲದೆಯೂ ಪ್ರಲಯ 
ಕಾಲದಲ್ಲೂಕಾಲಾದಿ ನಿತ್ಯಪದಾರ್ಥಗಳಿಗೆ ನಿಯಾಮಕನಾದ ಪರಮಾತ್ಮನು ಪ್ರಸನ್ನ: ನಾದಾಗ 
ಧರ್ಮಮೋಕಾ _ದಿರೂಪವಾದ ಯಾವ ಪ ಪ್ರಯೋಜನವು ದೊರಕುವುದೋ ಆ ಪ್ರಯೋಜನವು 
ಸಕಲವೇದಗಳಲ್ಲೂ ವಿಶೇಷ ಜ್ಞಾನವುಳ್ಳವನಿಗೆ ಅಂದರೆ, “ವೇದಗಳಲ್ಲಿ ಹೇಳಿರುವ ಕರ್ಮ 
ಗಳಲ್ಲವೂ ಪರಮಾತ್ಮನ ಅನುಗ್ರ ಹಸಂಪಾದನೆಗಾಗಿಯೇ ಇವೆ, ವೇದಗಳ ಮುಖ್ಯ ಪ್ರತಿಪಾದ್ಯ 
ಪರಮಾತ್ಮ ಸ್ಪರ್ಗಾದಿ ಫಲಗಳನ್ನು ವೇದಗಳಲ್ಲಿ ಹೇಳಿರುವುದು ಕರ್ಮದಲ್ಲಿ ಆಸಕ್ತಿಯನ್ನು 
ಉಂಟು ಮಾಡುವುದಕ್ಕಾಗಿ ಮಾತ್ರ' ಹೀಗೆ ತಿಳಿದಿರುವ ಬ್ರಹ್ಮಜ್ಞಾನಿಗೆ ದೊರಕುವುದು. ಆದ್ದರಿಂದ 
ವೇದಗಳಲ್ಲಿ ಆಪಾತತಃ ಪ್ರತೀತವಾದ ತ್ರಿಗುಣಸಂಬಂಧಿಯಾದ ಸ್ವರ್ಗಾದಿಫಲಗಳಲ್ಲಿ 
ಭ್ರಾಂತಿಯನ್ನು ತಾಳಬೇಡ, ಹೀಗೂ ಈ ಶ್ಲೋಕಕ್ಕೆ ಅರ್ಥಮಾಡಬಹುದು. 1146 ॥ 


ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಷು ಕದಾಚನ । 
ಮಾ ಕರ್ಮಫಲಹೇತುರ್ಭೂರ್ಮಾ ತೇ ಸಂಗೋಪಸ್ತ ಕರ್ಮಣಿ ॥ 471 


ಅಧ್ಯಾಯ 2 153 


ಅರ್ಥ - ಅರ್ಜುನನೆ 1 ನಿನಗೆ ಹಾಗೂ ನಿನ್ನಂತಹ ಜ್ಞಾನಿಗಳಿಗೆ ಕರ್ಮಾಚರಣೆಯಲ್ಲಿ 
ಮಾತ್ರ ಅಧಿಕಾರ ; ಫಲವನ್ನು ಬಯಸುವಲ್ಲಿ ಅಧಿಕಾರವಿಲ್ಲ ಆದ್ದರಿಂದ "ಸ್ವರ್ಗಕಾಮಃ 
ಯಜೇತ' ಎಂಬ ವೇದವಾಕ್ಯಗಳು ಯಾಗಾದಿಕರ್ಮಗಳನ್ನು ಮಾಡಬೇಕು ಎಂದು ವಿಧಿಸುತ್ತವೆ; 
ಸ್ವರ್ಗಾದಿಫಲಗಳನ್ನು ಬಯಸಬೇಕು ಎಂದು ವಿಧಿಸುವ ತಾತ್ಚರ್ಯ ಅವುಗಳಿಗೆ ಇಲ್ಲ ಆದ್ದರಿಂದ 
ಸ್ವರ್ಗಾದಿ ಫಲ ಸಿಗುವುದಾದರೆ ಮಾತ್ರ ಸತ್ಕರ್ಮಗಳನ್ನು ಮಾಡುತ್ತೇನೆ ಎನ್ನ ಬೇಡ.ಅಂದಮಾತ್ರಕ್ಕೆ 
ಫಲಬೇಡವೆಂದು ಕರ್ಮ ಬೇಡ ಎನ್ನುವುದೂ ಸರಿಯಲ್ಲ. ಸ್ಪರ್ಗಾದಿಫಲವಿಲ್ಲದಿದ್ದರೂ ಕರ್ಮ 
ನಿಷಲವಲ್ಲ ಮೋಕ್ಷರೂಪವಾದ ಮಹಾಫಲ ಕರ್ಮಕ್ಕಿದೆ. 

ಅಥವಾ , ಹೀಗೂ ಅರ್ಥ ಹೇಳಬಹುದು - ಹಿಂದೆ 'ನಿರ್ಯೋಗಕ್ಷೇಮ ಆತ್ಮವಾನ್‌' 
(ಶ್ಲೋಕ.45) ಎಂಬ ಶ್ಲೋಕದಲ್ಲಿ ಜೀವ-ಪರಮಾತ್ಮರಿಗೆ ಐಕ್ಕಭಾವನೆಯನ್ನು ಮಾಡಬಾರದು 
ಎಂದು ಹೇಳಲಾಗಿದೆ. ಅದಕ್ಕೆ ಕಾರಣವನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ- ಅರ್ಜುನನೇ ! 
ನಿನ್ನಂತಹ ಜೀವರಿಗೆ ಕರ್ಮಗಳನ್ನು ಮಾಡುವಷ್ಟೇ ಶಕ್ತಿ ಇದೆ. ಅದಕ್ಕೆ ಫಲವನ್ನು ದೊರಕಿಸುವ 
ಶಕ್ತಿ ಇಲ್ಲ. ಆಶಕ್ತಿ ಪರಮಾತ್ಮನಿಗೆ ಮಾತ್ರವೇ ಇದೆ. ಆದ್ದರಿಂದ ನಿನ್ನಂತಹ ಜೀವರು ಈಶನಿಗಿಂತ 
ಭಿನ್ನರು. ಈ ಕಾರಣದಿಂದ ಕರ್ಮಫಲಕಾರಣನಾದ ಈಶನೇ ನಾನು ಎನ್ನುವ ಭಾವನೆಯನ್ನು 
ಎಂದೂ ಮಾಡಬೇಡ. 


ಹಾಗಾದರೆ "ಈಶ ನನ್ನ ಸ್ವಾಮಿ ' ಎನ್ನುವ ಅನುಸಂಧಾನ ಮಾತ್ರ ಸಾಕು ' ಕರ್ಮ ಬೇಡ 
ಎನ್ನಬೇಡ. ಈ ಅನುಸಂಧಾನಪೂರ್ವಕವಾಗಿ ಕರ್ಮವನ್ನೂ ಮಾಡುತ್ತಿರು. ಕರ್ಮವನ್ನು 
ಮಾಡದಿದ್ದರೆ ಪಾಪ ಬರುತ್ತದೆ. ॥। 47 ॥ 


ನನು ಸಕಾಮತಯಾ ಕರ್ಮ ಕುರ್ವತಾಂ “ಯಾಮಿಮಾಂ' ಇತ್ಯಾದಿನೋಕ್ತಾ 
ನಿಂದಾ ನ ಯುಕ್ತಾ | "ಸ್ಪರ್ಗಕಾಮೋ ಯಜೇತ ' ಇತ್ಯಾದೌ ಕಾಮನಾಯಾ ಅಪಿ 
ವಿಧಾನಾತ್‌ | ನ ಹಿ ವಿಹಿತಕೃತಾಂ ನಿಂದಾ ಯುಕ್ತಾ | ನ ಚ ಯಾಗಕಾಮನ- 
ಯೋರ್ದ್ವಯೋರಪಿ ಎಧೌ, ವಾಕ್ಯಭೇದಃ । ಸ್ವರ್ಗಕಾಮನಾವಿಶಿಷ್ಟಯಾಗ- 
ವಿಧ್ಯಭ್ಯುಪಗಮಾದಿತ್ಯತ ಆಹ- ಕರ್ಮಣ್ಯೇವೇತಿ ॥ 


ಅನುವಾದ - ಫಲದಾಸೆಯಿಂದ ಕರ್ಮ ಮಾಡುವವರನ್ನು "ಯಾಮಿಮಾಂ ಪುಷ್ಟಿತಾಂ 
ವಾಚಂ' ಎಂಬ ಶ್ಲೋಕದಲ್ಲಿ ನಿಂದಿಸಲಾಗಿದೆ . ಅದು ಯುಕ್ತವಲ್ಲ. ಏಕೆಂದರೆ "ಸ್ವರ್ಗಕಾಮೋ 
ಯಜೇತ' ಎಂಬ ಶ್ರುತಿಯಲ್ಲಿ ಯಾಗಾದಿಕರ್ಮಗಳನ್ನು ವಿಧಿಸಿರುವಂತೆ ಸ್ಪರ್ಗಾದಿಕಾಮನೆ 
ಗಳನ್ನೂ ವಿಧಿಸಲಾಗಿದೆ. ಹೀಗೆ ವೇದವಿಹಿತವಾದ ಫಲದಾಸೆಯನ್ನು ನಿಂದಿಸುವುದು 


154 ಗೀತಾವಿವೃತಿ 


ವೇದವಾಕ್ಯಗಳಿಗೆ ಹೀಗೆ ಅಭಿಪ್ರಾಯವನ್ನು ಹೇಳಿದಾಗ ವಾಕ್ಕಭೇದದೋಷ ಬರುತ್ತದೆ, 
ಎನ್ನಕೂಡದು . "ಯಾಗವನ್ನೂ ಮಾಡು, ಫಲವನ್ನೂ ಬಯಸು' ಎಂದಾಗ ಮಾತ್ರ ವಾಕ್ಯಬೇಧ. 
"ಫಲದಾಸೆಯ ಜೊತೆಗೆ ಯಾಗವನ್ನು ಮಾಡು' ಎಂದು ಎಶಿಷ್ಟವಿಧಾನವನ್ನು ಮಾಡಿದರೆ 
ವಾಕ್ಯಭೇದ ದೋಷವಿಲ್ಲ. 

ಈ ಆಕ್ಷೇಪಕ್ಕೆ “ಕರ್ಮಣ್ಯೇವಾಧಿಕಾರಸ್ತೇ' ಎಂಬ ಗೀತಾಶ್ಲೋಕವು ಸಮಾಧಾನವನ್ನು 
ಕೊಡುತ್ತದೆ. 


ಅತ್ರ “ತೇ' ಇತಿ ಜ್ಞಾನಿಭೂತಸರ್ವವರ್ಣಾಶ್ರಮೋಪಲಕ್ಷಣಂ ।ಟ ಫಲೇಷ್ಟಿತಿ 
ಪದಂ ಫಲಕಾಮೋಪಲಕ್ಷಣಮ್‌ । ಅಯಮರ್ಥಃ - ಹೇ ಪಾರ್ಥ, ತೇ - ತವ 
ತ್ವಾದೃಶಸ್ಯಾನ್ಯಸ್ಯ ಜ್ಞಾನಿನೋರಪಿ ಕರ್ಮಣೈ್ಯೇವಾಧಿಕಾರೋ- ಯೋಗ್ಯತಾ 
ಫಲೇಷು - ಸ್ವರ್ಗಾದಿಫಲಕಾಮನಾಸು "ಮಾ = ನ ಅಧಿಕಾರಃ । ಅತಃ ಕರ್ಮವ 
ಕಾರ್ಯಂ, ವಿಧಿವಿಷಯ ಇತಿ ಯಾವತ್‌ | ನತು ಕಾಮನಾ ಕಾರ್ಯಾ । ಕುತಃ? 
'ಕುರ್ವನ್ನೇವ' ಇತಿ (ಈಶಾವಾಸ್ಯ 2) ಶ್ರುತೌ "ಏವಂ ತ್ಹಯಿ' ಇತ್ಯುತ್ತರಾರ್ಧೇ 
ಕರ್ಮಾಕರಣೇ ಪ್ರತ್ಯವಾಯಸ್ಕೇವ, ಕಾಮನಾಯಾ ಅಕರಣೇ ಪ್ರತ್ಯವಾಯಾ- 
ಶ್ರವಣಾತ್‌ । ತಥಾ ಚ ಕಾಮನಾನುವಾದೇನ ಯಾಗವಿಧಿರೇವಾಯಂ ನ ತು 
ವಿಶಿಷ್ಟವಿಧಿರಿತಿ ಭಾವಃ | ಅತಃ ಕಾಮನಾಯಾಃ ವಿಧ್ಯವಿಷಯತ್ಥಾತ್‌, ಕರ್ಮಕೃತೌ 
ಫಲಂ ಹೇತುರ್ಯಸ್ಯ ಸ ಕರ್ಮಫಲಹೇತುಃ ಮಾ ಭೂರಿತ್ಯರ್ಥಃ 1 ಶಾಕ- 
ಪಾರ್ಥಿವಾದಿವತ್‌ ಕೃತಿಪದಲೋಪೋತತ್ರ ಧ್ವೇಯಃ । 


ಅನುವಾದ - ಈ ಶ್ಲೋಕದಲ್ಲಿ "ತೇ' (ನಿನಗೆ) ಎಂದರೆ ಅರ್ಜುನ ಮಾತ್ರವಲ್ಲ ಎಲ್ಲಾ 
ವರ್ಣಾಶ್ರಮಕ್ಕೆ ಸೇರಿದ ಜ್ಞಾನಿಗಳು. ಫಲೇಷು ಎಂದರೆ ಫಲದಾಸೆಯಲ್ಲಿಎಂದರ್ಥ. 


, ಒಟ್ಟುಪೂರ್ವಾರ್ಧದ ಅರ್ಥ ಹೀಗೆ- ಎಲೈ ಪಾರ್ಥನೆ! ತೇ ಇ ನಿನಗೆ ಹಾಗೂ ನಿನ್ನಂತಹ 
ಜ್ಞಾನಿಗಳಿಗೆ ವೇದವಿಹಿತಕರ್ಮಗಳಲ್ಲಿ ಮಾತ್ರ ಅಧಿಕಾರ, ಅಂದರೆ ಅರ್ಹತೆ; ಫಲೇಷು ಎ 
ಸ್ವರ್ಗಾದಿ ಫಲಗಳ ಬಯಸುವ ನಿರ್ಬಂಧ ಇಲ್ಲ . ಆದ್ದರಿಂದ ಕರ್ಮವೇ ವೇದವಿಹಿತ, 
ಫಲಕಾಮನೆಯಲ್ಲ ಏಕೆ ಹೀಗೆ ? ಎಂದರೆ, 'ಕುರ್ವನ್ನೇವೇಹ ಕರ್ಮಾಣಿ' ಎಂಬ 
ಈಶಾವಾಸ್ಯೋಪನಿಷತ್ತಿನಲ್ಲಿಕರ್ಮವನ್ನು ಮಾಡದಿದ್ದರೆ ಅನರ್ಥವನ್ನು ಹೇಳಲಾಗಿದೆ. ಫಲವನ್ನು 
ಬಯಸದೇ ಇದ್ದಲ್ಲಿ ಅನರ್ಥವನ್ನು ಹೇಳಲಾಗಿಲ್ಲ ಆದ್ದರಿಂದ "ಸ್ವರ್ಗದಾಸೆ ಇದ್ದರೆ 
ಯಾಗಮಾಡು' ಎಂದೇ "ಸ್ಪರ್ಗಕಾಮೋ ಯಜೇತ ' ಎಂಬ ವಿಧಿವಾಕ್ಯದ ತಾತ್ಪರ್ಯ. ಹೊರತು 


ಅಧ್ಯಾಯ 2 155 


"ಫಲಬಯಸು , ಯಾಗ ಮಾಡು' ಎಂದು ಫಲಕಾಮನೆಯನ್ನೂ ಯಾಗವನ್ನೂ ವಿಧಿಸುವ 
ಅಭಿಪ್ರಾಯ ವೇದಕ್ಕಿಲ್ಲ. 
ಹೀಗೆ ಫಲಕಾಮನೆಯು ವಿಧಿವಿಹಿತವಲ್ಲದ ಕಾರಣ ನೀನು ಕರ್ಮಫಲಹೇತುವಾಗಬೇಡ. 


ಕರ್ಮಫಲಹೇತು ಎಂದರೆ ಫಲ ಇದ್ದರೆ ಮಾತ್ರ ಕರ್ಮಮಾಡುತ್ತೇನೆ, ಎನ್ನುವವನು. 
ಅಂತಹವನು ನೀನಾಗಬೇಡ. 


"ಶಾಕಪಾರ್ಥಿವ' ಎಂದರೆ ಶಾಕವಸ್ತುಗಳನ್ನು ಇಷ್ಟಪಡುವ ರಾಜ ಎಂದರ್ಥ . "ಶಾಕಪ್ರಿಯಃ 
ಪಾರ್ಥಿವಃ' ಎಂದು ವಿಗ್ರಹ ಬಿಡಿಸಿದಾಗ ಪ್ರಿಯಶಬ್ದವು ಲೋಪವಾಗಿ "ಶಾಕಪಾರ್ಥಿವ' ಎಂಬ 
ಶಬ್ದವಾಗಿದೆ. ಅದರಂತೆ "ಕರ್ಮಕೃತೌ ಫಲಂ ಹೇತುಃ ಯಸ್ಯ ಸಃ' ಎಂಬ ವಿಗ್ರಹದಲ್ಲಿರುವ 
"ಕೃತೌ' ಎಂಬ ಶಬ್ದವು ಲೋಪವಾಗಿ "ಕರ್ಮಫಲಹೇತು' ಎಂಬ ಶಬ್ದವಾಗಿದೆ. 


ತರ್ಹಿ ಸ್ವಯಂ ಕ್ಲೇಶರೂಪತ್ವಾತ್‌ ಕರ್ಮ ನ ಕಾರ್ಯಮ್‌ ಇತ್ಯತ ಆಹ- ಮಾ 
ತ ಇತಿ ॥ ತೇ: ತವ, ತ್ವಾದೃಶಸ್ಯ ಸರ್ವಸ್ಯಾಪಿ ಜ್ಞಾನಿನೋತಕರ್ಮಣಿ- 
ಕರ್ಮಾಕರಣೇ ಸಂಗಃ- ಸ್ನೇಹೋ ಮಾಠಭೂತ್‌ | ಸ್ಪರ್ಗಾದಿರೂಪಾಲ್ಪಾಸ್ಲಿರ- 
ಫಲಾಭಾವೇಶಪಿ ಅನಲ್ಲಸ್ಸಿ! ರಮೋಕ್ಷ! ರೂಪಮಹಾಪುಮರ್ಥಹೇತುಭಗವಜ್ಜಾನ- 
ಭಕ್ತಿಪ್ರಸಾದಾನಾಂ ಭಾವಾತ್‌, ತತ್ಕಾಮನಯಾ ಕರ್ಮಕರಣೋಪಪಶತ್ತೇಃ, 
ಜ್ಞಾನಭಕ್ಕಾದಿಕಾಮನಾಯಾಶ್ವ ನಿಂದಾತಭಾವಾತ್‌ । ಪ್ರತ್ಯುತ "ವೃಣೀಮಹೇ ತೇ 
ಪರಿತೋಷಣಾಯ' (ಭಾಗ. 4.30.4) ಇತ್ಯಾದಿನಾ ಚತುರ್ಥಸ್ಮಂಧೇ 
ಪ್ರಚೇತಸಾಂ ಮಹತಾಮಾಚಾರಾಚ್ಚ । ತಥಾ ಚಸೂತ್ರಂ । "8 ಬಹಿಸ್ತೂಭ- 
ಯಥಾಪಪಿ ಸ್ಮೃತೇರಾಚಾರಾಚ್ಚ ತೂ' ಇತಿ (3-4-43) | 


ನ ಚ ಜ್ಞಾನಿನಃ "ಕೂ ಅನಿಯಮಃ ಸರ್ವೇಷಾಂ ಅವಿರೋಧಾ- 
ಚ್ಛಬ್ದಾನುಮಾನಾಭ್ಯಾಮ್‌ ಕೂ (3-3-32) ಇತ್ಯುಕ್ತದಿಶಾ ಮೋಕ್ಟಸ್ಯ ಸಿದ್ಧತಯಾ 
ಕಂ ಕರ್ಮಕರಣೇನ ಸಾಧ್ಯಮಿತಿ ಚೇನ್ನ I ಜ್ಞಾನೇ ಮೋಕ್ಷೇ ಚಾತಿ- 
ಶಯಾರ್ಥತ್ವಾತ್‌ । ಯಥೋಕ್ತಂ "ತಾ ಭಾವಂ ತು ಬಾದರಾಯಣೋಲಸ್ತಿ ಹಿ 
ಕೊ. (1-3-33) ಇತಿ 1 


ಅನುವಾದ - ಮಾಡಿದ ಕರ್ಮಕ್ಕೆ ಫಲವಿಲ್ಲವೆಂದಾದಲ್ಲಿ ಕಷ್ಟಪಟ್ಟು ಕರ್ಮವನ್ನು 
ಮಾಡುವುದು ಏಕೆ ? ಅದಕ್ಕೆ ಶ್ರೀಕೃಷ್ಣನ ಉತ್ತರ "ಮಾ ತೇ ಸಂಗೋತಸ್ತು ಅಕರ್ಮಣಿ'. 


156 ಗೀತಾವಿವೃತಿ 


ತೇಎ ನಿನಗೆ ಮತ್ತು ನಿನ್ನಂತಿರುವ ಎಲ್ಲಾ ಜ್ಞಾನಿಗಳಿಗೂ, ಅಕರ್ಮಣಿ- ಕರ್ಮ 
ಮಾಡದಿರುವಲ್ಲಿ , ಸಂಗಃ- ಆಸಕ್ತಿಯು ಮೂಡದಿರಲಿ. "ಫಲದಾಸೆ ಬೇಡ' ಎಂದರೆ 
ಸ್ವರ್ಗಾದಿರೂಪವಾದ ಅಲ್ಬವಾದ,ಅಸ್ಥಿರವಾದ ಫಲದ ಬಗ್ಗೆ ಆಸೆ ಬೇಡ , ಎಂದಿಷ್ಟೇ ಅರ್ಥ. 
ಅಂತಹ ಫಲದಾಸೆಯನ್ನು ತೊರೆದು ಕರ್ಮ ಮಾಡಿದರೆ ಅಲ್ಪ, ಅಸ್ಥಿರವಾದ ಸ್ಪ] ರ್ಗಾದಿ ಫಲಗಳು 
ದೊರೆಯದಿದ್ದರೂ ಬೃಹತ್ತಾದ, ಶಾಶ್ಚತವಾದ ಮೋಕ್ಷರೂಪವಾದ ದೊಡ್ಡ ಪುರುಷಾರ್ಥಕ್ಕೆ 
ಕಾರಣವಾದ ಭಗವಂತನ ಜ್ಞಾನ ಮತ್ತು ಅವನ ಪ್ರಸಾದ ಎಂಬ ಫಲವು ದೊರಕುತ್ತದೆ . ಈ 
ರೀತಿಯ ಫಲದ ಅಭಿಲಾಷೆ ನಿಷಿದ್ದವಲ್ಲ. ಆದ್ದರಿಂದ ಈ ಅಭಿಲಾಷೆಯನ್ನು ಇಟ್ಟುಕೊಂಡು 
ಕರ್ಮವನ್ನು ಮಾಡಬಹುದು. 


ಚತುರ್ಥಸ್ಮಂಧ ಭಾಗವತದಲ್ಲಿದಶಪ್ರಾ ಚೇತಸರು ಪರಮಾತ್ಮನಲ್ಲಿಹೀಗೆ ಪ್ರಾರ್ಥಿಸಿದ್ದಾರೆ- 
"ಭಗವಂತನೆ, ನಿನ್ನ ಸಂತೋಷಕ್ಕಾಗಿ ನಾವು ಕರ್ಮವನ್ನು ವರಿಸುತ್ತೇವೆ'. ಹೀಗೆ ಭಗವಶ್ಚೀತಿಯ 
ಉದ್ದೇಶದಿಂದ ಕರ್ಮವನ್ನು ಆಚರಿಸುವುದು ಸ ಸಂಪ ಪ್ರದಾಯಸಿದ್ದವೂ ಆಗಿದೆ. ಇದೇ ವಿಷಯವನ್ನು 
'ಬಹಿಸ್ತೂಭಯಥಾಪಿ ಸ್ಪೃತೇರಾಜಾರಾಚ: ' (3.4.43) ಎಂಬ ಬ್ರಹ್ಮಸೂತ್ರದಲ್ಲೂ 
ಹೇಳಲಾಗಿದೆ. 


ಓಂ "ಅನಿಯಮಃ ಸರ್ವೇಷಾಮ್‌ ಅವಿರೋಧಾತ್‌ ಶಬ್ದಾನುಮಾನಾಭ್ಯಾಮ್‌' 


(3.3.32) ಎಂಬಬ ವ್ರಹ್ಮಸೂತ್ರದಲ್ಲಿ ಅಪರೋಕ್ಷಜ್ಞಾನಿಗಳಿಗೆ ಮೋಕ್ಷ ದೊರಕುವುದು ನಿಶ್ಚಿತ ಎಂದು 
ಹೇಳಲಾಗಿದೆ. ಹೀಗಿದ್ದ ಮೇಲೆ ಅಪ ಪರೋಕ್ಷಜ್ಞಾನ ಬಂದ ಮೇಲೆ ಕರ್ಮಾನುಷ್ಠಾನದಿಂದ 
ದೊರೆಯುವ ಲಾಭವೇನು ? ಎಂದರೆ, ಅಪರೋಕ್ಷಜ್ಞಾನಿಗಳಿಗೆ ಮೋಕ್ಷವು ನಿಶ್ಚಿತವಾದರೂ 
ಅವರು ಮಾಡಿದ ಕರ್ಮದಿಂದ ಜ್ಞಾನದಲ್ಲಿ ಸ್ಪಷ್ಛತೆಯೂ ಮೋಕ ದಲ್ಲಿ ಆನಂದಾಭಿವೃ ದ್ದಿಯೂ 
ಉಂಟಾಗುತ್ತದೆ. ಅದಕ್ಕಾಗಿ ಆದರೂ ಕರ್ಮವನ್ನು ಮಾಡಬೇಕು. ಈ ವಿಷಯವನ್ನು 'ಭಾವಂತು 
ಬಾದರಾಯಣೋಶಸ್ತಿ ಹ" (1.3.33) ಎಂಬ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ . 


ವಿವರಣೆ - 
1. ಓಂ “ಬಹಿಸೂಭಯಥಾಪಿ ಸ್ಮೃತೇರಾಚಾರಾಚ್ಚ' ಓಂ (3.4.43) 
ದೇವ-ಖಷಿ-ಗಂಧರ್ವ ಪದವಿಗಳನ್ನು ಬಯಸಬಾರದು . ಅವುಗಳ ಹೊರತಾಗಿ (ಬಹಿಃ) 


ಭಗವಂತನ ಜ್ಞಾನ-ಭಕ್ತಿ ಮೊದಲಾದ ಅಭೀಷ್ಟಗಳನ್ನು ಬಯಸಿದರೂ ಬಿಟ್ಟರೂ (ಉಭಯಥಾಪಿ) 
ಅಧಃಪಾತವಾಗುವುದಿಲ್ಲ. ಸ್ಮೃತಿಯು ಹೀಗೆಯೇ ಹೇಳುತ್ತದೆ- 


ದೇವರ್ಷಿಗಂಧರ್ವಾಣಾಂ ಪದಾಕಾಂಕ್ಷೀ ಪತೇದ್‌ ಧ್ರುವಮ್‌ । 
ಅನ್ಯತ್ರ ಶುಭಮಾಕಾಂಕ್ಟನ್‌ ನ ಪತೇದವಿರೋಧತಃ ॥ 


ಅಧ್ಯಾಯ 2 157 


ಎರುದ್ಧವಲ್ಲದ ಜ್ಞಾನ ಭಕ್ಕಾದಿಗಳನ್ನು ಬಯಸಿ ಕರ್ಮವನ್ನು ಮಾಡಲು ಆಧಾರವೂ ಇದೆ - 
ನಾನಾತ್ತಮೇವ ಕಾಮಾನಾಂ ನಾಕಾಮಃ ಕ್ಹಚ ದೃಶ್ಯತೇ । 
ಅತೋತವಿರುದ್ಧಕಾಮಃ ಸ್ಯಾತ್‌ ಅಕಾಮಸ್ತೇನ ಭಣ್ಯತೇ ॥ 


ಮೇಲಿನ ಬ್ರಹ್ಮಸೂತ್ರದಿಂದ, ನಿಷ್ಕಾಮಕರ್ಮವೆಂದರೆ ಯಾವ ಪ್ರತಿಫಲದ ಅಪೇಕ್ಷೆಯೂ 
ಇಲ್ಲದೆ, ಯಾಂತ್ರಿಕವಾಗಿ ಕರ್ಮವನ್ನು ಮಾಡುವುದು ಎಂದು ಅರ್ಥವಲ್ಲ . ಲೌಕಿಕ ಫಲದ 
ಆಕಾಂಕ್ಷೆಯನ್ನು ಮಾಡದೆ "ಭಗವಂತನ ಜ್ಞಾನ ನನಗೆ ಬರಲಿ , ನಾನು ಮಾಡಿದ ಈ 
ಸತ್ಯರ್ಮದಿಂದ ಪರಮಾತ್ಮನು ಪ್ರೀತನಾಗಲಿ' ಎಂಬ ಸಾತ್ಲಿಕ ಅಪೇಕ್ಷೆಯನ್ನು ಇಟ್ಟುಕೊಂಡು 
ಕರ್ಮವನ್ನು ಆಚರಿಸುವುದೇ ನಿಷ್ಕಾಮಕರ್ಮಾಚರಣೆ, ಎಂದು ತಿಳಿಯುತ್ತದೆ. 


2.ಓಂ “ಅನಿಯಮಃ ಸರ್ವೇಷಾಮ್‌ ಅವಿರೋಧಾಚ್ಛಬ್ದಾನುಮಾನಾಭ್ಯಾಂ' ಓಂ 
(3.3.32) 


ಅಪರೋಕ್ಷಜ್ಞಾನಿಗಳಿಗೆ ಮೋಕ್ಟ್ಚದದೊರಕುವ ಬಗ್ಗೆ, ಕೆಲವರಿಗೆ ಮಾತ್ರ ಮೋಕ್ಷ, ಕೆಲವರಿಗೆ 
ಮೋಕ್ಟವಿಲ್ಲ , ಎಂಬ ನಿಯಮವು ಅನ್ವಯಿಸುವುದಿಲ್ಲ ಅರ್ಥಾತ್‌ ಎಲ್ಲ ಅಪರೋಕ್ಷಜ್ಞಾನಿಗಳಿಗೂ 
ಮೋಕ್ಷವು ನಿಶ್ಚಿತ . ಏಕೆಂದರೆ , ಹಾಗೆ ಹೇಳಲು ಪ್ರಮಾಣಗಳ ವಿರೋಧವೇನೂ ಇಲ್ಲ 
(ಅವಿರೋಧಾತ್‌) ಅಷ್ಟೇ ಅಲ್ಲ - ನ ಕಶ್ಚಿತ್‌ ಬ್ರಹ್ಮವಿತ್‌ ಸೃತಿಮನುಭವತಿ ಮುಕ್ತೋ ಹ್ಯೇವ 
ಭವತಿ ॥ ಎಂಬ ಕೌಂಡಿನ್ಯಶ್ರುತಿಯ ಆಧಾರವಿದೆ. "ಅಪರೋಕ್ಷ ಜ್ಞಾನಿಯಾದ ಒಬ್ಬನಿಗೆ 
ಮೋಕ್ಷವಿದೆಯೆಂದಾದಲ್ಲಿ ಇತರರೂ ಅಪರೋಕ್ಷಜ್ಞಾನಿಗಳಾಗಿದ್ದಲ್ಲಿ ಮೋಕ್ಷಕ್ಕೆ ಅರ್ಹರಾಗಿರಲೇ 
ಬೇಕು' ಎಂಬ ಅನುಮಾನವೂ ಈ ವಿಷಯದಲ್ಲಿಪ್ರಮಾಣವಾಗಿದೆ. 


ಹೀಗೆ ಈ ಬ್ರಹ್ಮಸೂತ್ರದಿಂದ ಎಲ್ಲ ಅಪರೋಕ್ಷಜ್ಞಾನಿಗಳಿಗೂ ಮೋಕ್ಷವು ನಿಯತ ಎಂದು 
ತಿಳಿಯುತ್ತದೆ. 


3. ಓಂ “ಭಾವಂ ತು ಬಾದರಾಯಣೋಶಸ್ತಿ ಹಿ' ಓಂ - (1.3.33) 


ಉಪನಿಷತ್ತುಗಳಲ್ಲಿ ಹೇಳಿರುವ ಮಧುವಿದ್ಯೆಯೇ ಮುಂತಾದ ಉಪಾಸನೆಯಲ್ಲಿ 
ದೇವತೆಗಳಿಗೂ ಅಧಿಕಾರವಿದೆ . ಆ ಉಪಾಸನೆಯ ಫಲವಾದ ಪದವಿಗಳು ದೇವತೆಗಳಿಗೆ 
ದೊರಕಿದ್ದರೂ ಆ ವಿದ್ಯೆಯ ಉಪಾಸನೆಯಿಂದ ಮೋಕ್ಷದಲ್ಲಿಆನಂದವೃದ್ಧಿ ಎಂಬ ಫಲವು ಇದೆ 
ಎಂದು ಬಾದರಾಯಣರು ಹೇಳುತ್ತಾರೆ. ಈ ಸೂತ್ರದಿಂದ ಜ್ಞಾನಿಗಳು ಮಾಡಿರುವ ಕರ್ಮಕ್ಕೂ 
ಫಲವಿದೆ ಎಂದು ತಿಳಿಯುತ್ತದೆ. 


158 ಗೀತಾವಿವೃ ತಿ 


ಯದ್ವಾ, ಪೂರ್ವಮಾತ್ಮವಾನಿತ ನೇನೈಕ್ಕಭಾವನಂ ನ ಕಾರ್ಯಮಿತ್ಯುಕ್ತಮ್‌ । 
ತತ್ಕುತ ಇತ ತೋ ಜೀವಬ್ರಹ್ಮೆ ಕಸ್ಯ ವ ಅಭಾವಾದಿತಿ ಐಕ್ಕಾಭಾವರೂಪ- 
ಜಾ ಜೀ ಕರ್ಮಣ್ಯೇವೇತಿ 11 “ತ' ಇತ್ಯುಪಲಕ್ಷಣಮ್‌ | ತ್ಹದಾದಿಸರ್ವ- 
ಜೀವಾನಾಂ ಕರ್ಮಣ್ಯೇವಾಧಿಕಾರಃ | ಕರ್ಮಸಂಪಾದನ ಏವ ಸಾಮರ್ಥ್ಯ- 
ಮಿತ್ಯರ್ಥಃ । ಏವಕಾರವ್ಯವಚ್ಛೇದ್ಯಮಾಹ- ಮಾ ಫಲೇಷ್ಟಿತಿ ॥ ಫಲೇಷು 
ಕದಾಚನಾಧಿಕಾರೋ ನಾಸ್ತಿ | ಫಲಸಂಪಾದನೇ ಸಾಮರ್ಥ್ಯಂ ನಾಸ್ತಿ | ಕಿಂ ತ್ವೀಶ್ದರ 
ಏವ ಫಲದಾನೇ ಸಮರ್ಥ ಇತಿ ಭಾವಃ । ತದಾಹ ಸೂತ್ರೇ "5೬ ಫಲಮತ 
ಉಪಪತ್ತೇಃ ತ' ಇತಿ (3-2-39)1 ಏವಂ ಚ ಫಲಸಂಪಾದನೇ ಶಕ್ತತ್ನಾಶಕ್ತ- 


ತ್ಹಾಭ್ಯಾಂ ಸರ್ವಜೀವಾನಾಂ ಈಶ್ವರೇಣೈಕ್ಯಾಭಾವಾದಿತಿ ಯುಕ್ತಿರುಕ್ತಾ ಭವತಿ 


ತಸ್ಯಾಃ ಪ್ರತಿಜ್ಞಾಮಾಹ- ಮಾ ಕರ್ಮಫಲಹೇತುರ್ಭೂರಿತಿ ॥ ಉಕ್ತದಿಶಾ 
ಕರ್ಮಫಲಹೇತುರೀಶ್ರರ, ಮನಸಾ ಸ ಮಾ ಭೂಃ | ಬತ ನ 
ಚಟ್ಟ ಯಾವತ್‌ | ಮಿಥ್ಯೋಪಾಸನಾಯಾಃ "ತೂ ನ ಪ್ರತೀಕೇ ನ ಹಿ ಸ 

ತೂ' ಇತಿ ವ್ಯಾಸಸೂತ್ರೆ (4.1.4), "ಅಚೇತನಾಸ ತ್ಯಾಯೋಗ್ಯಾನ್ಯನುಪಾಸ್ಯಾನ್ಯ- 
ಫಲತ್ವವಿಪರ್ಯಯಾಭ್ಯಾ 0' ಇತಿ ಸಾಂಕರ್ಷಣಸೂತ್ರೆ ಚ ಜರ | 


ತರ್ಹಿ ಸತ್ತಸ್ಥ ಸ ಇತ್ಯು ಕದಿಶಾ ನಿತ್ಯಂ ಸಾಮಿತ್ತೇನ ಹರಿಸ ಸ್ಕೃತ್ಯೆ ಪವಾಲಂ, ಕಿಂ 


ಕರ್ಮಕರಣೇನೇತೃತ ha ಮಾ ತ ಅತಿ ॥॥ ತ್ರದಾದೇಃ ಸರ್ವಸ್ಯ ಅಕರ್ಮಣಿ 


ಕರ್ಮಾಕರಣೇ ಇಸು ಸ್ನೇಹೋ ಮಾರಭೂತ್‌ | ತದಕರಣೇ ಪ್ರತ್ಯವಾಯ- 
ಶ್ರವಣಾದಿತಿ ಭಾವಃ ॥ 47 ॥ 


ಅನುವಾದ- ಅಥವಾ, ಗೀತೆಗೆ ಹೀಗೂ ಅರ್ಥವನ್ನು ಹೇಳಬಹುದು- ಹಿಂದೆ "ನಿರ್ಯೋಗ- 
ಕ್ಷೇಮ ಆತ್ಮವಾನ್‌' (ಶ್ಲೋಕ.45) ಎಂಬ ಶ್ಲೋಕದಲ್ಲಿ ಕರ್ಮವನ್ನು ಆಚರಿಸುತ್ತಿರುವಾಗ 
ಪರಮಾತ್ಮನು ನನ್ನ ಸ್ವಾಮಿ, ಎನ್ನುವ ಭಾವನೆ ಇರಬೇಕು ಎಂದು " ಆತ್ಮವಾನ್‌' ಎಂಬ ಶಬ್ದದಿಂದ 
ತಿಳಿಸಲಾಗಿದೆ. "ನಾನೇ ದೇವರು' ಎನ್ನುವ ಭಾವವನ್ನು ತಾಳಬಾರದು ಎಂದು ಅದರ ಭಾವ. 
ಐಕ್ಯಭಾವನೆಯನ್ನು ಏಕೆ ಮಾಡಬಾರದು. ಎಂಬ ಜಿಜ್ಞಾಸೆಗೆ ಉತ್ತರವಾಗಿ ಅವರಿಬ್ಬರಿಗೆ ಐಕ್ಕವಿಲ್ಲ 
ಎನ್ನು ವ ಕಾರಣವನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. 


ಶ್ಲೋಕದಲ್ಲಿ “ತೇ' ಎಂದರೆ " ನಿನಗೆ' ಎಂದಿಷ್ಟೇ ಅರ್ಥವಲ್ಲ. ನಿನ್ನಂತಹ ಜ್ಞಾನಿಗಳಿಗೆ ಎಂದು 


ಅರ್ಥ. ಅಂತಹವರೆಲ್ಲರಿಗೂ ಕರ್ಮದಲ್ಲಷ್ಟೇ ಅದಿಕಾರ, ಅಂದರೆ ಕರ್ಮ ಮಾಡುವುದರಲ್ಲಷ್ಟೇ 
ಸಾಮಥ್ಯ . 


ಅಧ್ಯಾಯ 2 159 


“ಕರ್ಮಣ್ಯೇವ ' ಎಂದರೆ ಕರ್ಮ ಮಾಡುವುದರಲ್ಲಿಮಾತ್ರ. ಇಲ್ಲಿಮಾತ್ರ ಎನ್ನುವ ಮೂಲಕ 
ಇನ್ನಾವುದರಲ್ಲೂ ಅಧಿಕಾರವಿಲ್ಲಎಂದು ಸೂಚಿಸಲಾಗಿದೆ.ಅದನ್ನು "ಮಾ ಫಲೇಷು' ಎಂದು 
ಸ್ಪಷ್ಟಪಡಿಸಲಾಗಿದೆ. ಫಲದಲ್ಲಿ ಎಂದೂ ಅಧಿಕಾರವಿಲ್ಲ ಅರ್ಥಾತ್‌ ಫಲವನ್ನು ಕೊಡುವ 
ಸಾಮರ್ಥ ಇಲ್ಲ; ದೇವರು ಮಾತ್ರ ಫಲವನ್ನು ಕೊಡಲು ಸಮರ್ಥ ಎಂದು ಭಾವ . "ಫಲಮ್‌ 
ಅತ ಉಪಪತ್ತೇಃ' (3.2.39) ಎಂಬ ಬ್ರಹ್ಮಸೂತ್ರದಲ್ಲೂ ಕರ್ಮಫಲಗಳು ಪರಮಾತ್ಮ 
ನಿಂದಲೇ ಸಿಗುತ್ತವೆ ಎಂದು ಹೇಳಲಾಗಿದೆ. 


ಹೀಗೆ ಜೀವನು ಕರ್ಮಕ್ಕೆ ಫಲವನ್ನು ಕೊಡಲು ಅಸಮರ್ಥ, ಪರಮಾತ್ಮನು ಸಮರ್ಥ. ಈ 
ವಿರುದ್ಧ ಧರ್ಮವಿರುವ ಕಾರಣದಿಂದಾಗಿ ಜೀವೇಶ್ನರರಿಗೆ ಐಕ್ಯವಿಲ್ಲ. ಈ ಯುಕ್ತಿಯನ್ನು 
ಭಗವದ್ಗೀತೆಯ ಪೂರ್ವಾರ್ಧ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳಿದ್ದಾನೆ. ಇಂತಹ ಯುಕ್ತಿಯಿಂದ 
ಸಿದ್ದವಾಗುವ ವಿಷಯವನ್ನು 'ಮಾ ಕರ್ಮಫಲಹೇತುರ್ಭೂಃ' ಎಂಬ ಉತ್ತರಾರ್ಧದಲ್ಲಿ 
ಹೇಳಲಾಗಿದೆ. 

ಈ ಹಿಂದೆ ಹೇಳಿರುವಂತೆ ಕರ್ಮದ ಫಲಕ್ಕೆ ಕಾರಣನಾದವನು ಪರಮಾತ್ಮನಾದುದರಿಂದ 
ಗೀತೆಯ "ಕರ್ಮಫಲಹೇತುಃ' ಎಂಬ ಶಬ್ದಕ್ಕೆ ಪರಮಾತ್ಮ ಎಂದರ್ಥ. "ನೀನು ಮಾನಸಿಕವಾಗಿ 
ಪರಮಾತ್ಚನಾಗದಿರು , ಅರ್ಥಾತ್‌ ಪರಮಾತ್ಮನ ಐಕ್ಯ ಚಿಂತನೆಯನ್ನು ಮಾಡಬೇಡ' ಎಂದು "ಮಾ 
ಕರ್ಮ ಫಲಹೇತುರ್ಭೂಃ' ಎಂಬ ಶಬ್ದದ ಅರ್ಥ. 


ಪ್ರತಿಮೆಯೇ ದೇವರಲ್ಲಎನ್ನುವ "ನ ಪ್ರತೀಕೇ ನಹಿಸಃ' ಎಂಬ "ವ್ಯಾಸರು' ರಚಿಸಿರುವ 
ಬ್ರಹ್ಮಸೂತ್ರ ಹಾಗೂ "ನಿಷ್ಠಲ ಮತ್ತು ಅನರ್ಥಕ್ಕೆ ಕಾರಣವಾಗುವುದರಿಂದ ಅಚೇತನೋಪಾಸನೆ, 
ಅಸತ್ಯೋಪಾಸನೆ, ಅಯೋಗ್ಯೋಪಾಸನೆಗಳನ್ನು ಮಾಡಬಾರದು' ಎನ್ನುವ "ಅಚೇತನ- ಅಸತ್ಯ 
- ಅಯೋಗ್ಯಾನ್ಯನುಪಾಸ್ಯಾನಿ ಅಫಲತ್ವ ವಿಷರ್ಯಯಾಭ್ಯಾಂ' ಎಂಬ ಸಾಂಕರ್ಷಣ ಸೂತ್ರ 
ಇವುಗಳಲ್ಲಿ ಮಿಥ್ಯೋಪಾಸನೆಯನ್ನು ನಿಷೇಧ ಮಾಡಲಾಗಿದೆ. ಆದ್ದರಿಂದ ಅಸತ್ಯವಾದ 
ಜೀವೇಶಾಭೇದವನ್ನು ಉಪಾಸನೆ ಮಾಡಬಾರದು. 


ಹಾಗಾದರೆ "ನಿತ್ಯಸತ್ನಸ್ಥಃ' ಎಂದು ಹಿಂದೆ (ಶ್ಲೋಕ 45) ಹೇಳಿರುವಂತೆ ಶ್ರೀಹರಿಯು ನನ್ನ 
ಸ್ವಾಮಿ, ಎಂಬ ಸ್ಮರಣೆಯನ್ನು ಮಾಡುತ್ತಿದ್ದರೆ ಸಾಕು. ಕರ್ಮವನ್ನು ಏಕೆ ಅನುಷ್ಠಾನ ಮಾಡ 
ಬೇಕು ? ಈ ಪ್ರಶ್ನೆಗೆ "ಮಾ ತೇ ಸಂಗೋಸ್ತ ಕರ್ಮಣಿ' ಎನ್ನುವುದು ಉತ್ತರ. ನಿನ್ನಂತಹ ಜ್ಞಾನಿಗಳಿಗೆ 
ಯಾರಿಗೂ , ಅಕರ್ಮಣಿ = ಕರ್ಮಮಾಡದಿರುವ ಬಗ್ಗೆ ಸಂಗಃ ಎ ಆಸಕ್ತಿಯು ಬರದಿರಲಿ . 
ವಿಹಿತ ಕರ್ಮವನ್ನು ಮಾಡದಿದ್ದರೆ ಪಾಪವು ಬರುತ್ತದೆ ಎಂದು ಶ್ರುತಿಪುರಾಣಗಳು ತಿಳಿಸುತ್ತವೆ. 
ಆದ್ದರಿಂದ ಹರಿಸ್ಟೃತಿ ಪೂರ್ವಕವಾಗಿ ಕರ್ಮವನ್ನು ಆಚರಿಸಲೇಬೇಕು. 1147 ॥ 


160 ಗೀತಾವಿವೃತಿ 


ಯೋಗಸ್ನ್ಥಃ ಕುರು ಕರ್ಮಾಣಿ ಸಂಗಂ ತೃಕ್ತ್ವಾ ಧನಂಜಯ | 
ಸಿದ್ಧ ಸಿದ್ದೊ 5 ಸಮೋ ಭೂತ್ವಾ ಸಮತ್ತಂ ಯೋಗ ಉಚ್ಯತೇ ॥ 48 ॥ 


ಅರ್ಥ - ಪರಮಾತ್ಮನ ಜ್ಞಾನಕ್ಕೆ ಬೇಕಾಗುವ ಸಾಧನವನ್ನು ಅನುಷ್ಠಾನ ಮಾಡುವವನಾಗಿ, 
ಫಲಾಸಕ್ತಿಯನ್ನು ತೊರೆದು, ಫಲವು ಸಿಕ್ಕರೂ ಸಿಗದಿದ್ದರೂ ಉದ್ದೇಗಕ್ಕೆ ಒಳಗಾಗದೆ, ಎಲ್ಫೆ 
ಅರ್ಜುನನೇ ! ವಿಹಿತ ಕರ್ಮಗಳನ್ನು ಆಚರಿಸು. ಫಲದಾಸೆಯನ್ನು ತೊರೆದು ಫಲದ 
ಲಾಭಾಲಾಭಗಳಲ್ಲಿಸಮಾನಮನಸ್ಮನಾಗಿರುವುದೇ ಯೋಗ ಎನಿಸುತ್ತದೆ. 


"ಮಾತೇ ಸಂಗೋತಸ್ತೃಶರ್ಮಣಿ' ಇತ್ಯುಕ್ತಮ್‌ । ತರ್ಹಿ ಕಿಂ ಕಾರ್ಯಮಿತ್ಯತ 
ಆಹ- ಯೋಗಸ್ಥ ಅತಿ ॥ ಯೋಗೋ - ಜ್ಞಾನೋಪಾಯಃ, ತತ್ರ ತಿಷ್ಕತೀತಿ 
ಯೋಸಸ್ಟಃ | ಜ್ಞಾನೋಷಾಯಮನುತಿಷ್ಠನ್‌, ಸಂಗಂ - ಫಲಸ್ನೇಹಂ ತೃಕ್ತ್ವಾ ತತ 
ಏವ ಫಲರಾಗತ್ಯಾಗಾದೇವ ಸಿದ್ದ್ಯಸಿದ್ಧ್ಯೋಃ ಸಮೋ ಭೂತ್ವಾ ಕರ್ಮಾಣಿ 
ಕುರು | ಈಶ್ಟರಪ್ರಸತ್ತ್ರೈ ಕರ್ಮಾಣಿ ಕುರ್ವಿತಿ ಅರ್ಥ: | 


ಯೋಗಸ್ಥ ಇತ್ಯುಕ್ತಯೋಗಃ ಕ ಇತ್ಯತಃ ಸಂಗಂ ತ್ಯಕ್ಷೇತ್ಯಾದಿನಾ ಯೋಗ- 
ಶಬ್ದಾರ್ಥೋ ವ್ಯಾಖ್ಯಾತಃ । ತತ್ರ ತ್ಯಾಗಸಮತ್ತಯೋಃ ಪ್ರತ್ಯೇಕಂ ಯೋಗತ್ವ- 
ಭ್ರಾಂತಿನಿರಾಸಾಯಾಹ- ಸಮತ್ವಮಿತಿ ॥॥ ಸಂಗತ್ಯಾಗಸ್ಯಾಪ್ಯುಪಲಕ್ಟಣಮ್‌ । 
ತ್ಯಾಗೋಪೇತಂ ಸಮತ್ತಂ ಯೋಗ ಇತ್ಯರ್ಥಃ 11 48 ॥| 


ಅನುವಾದ - ಅಕರ್ಮದಲ್ಲಿ ಸಂಗ ಮಾಡಬೇಡ , ಎಂದು ಹಿಂದೆ ಹೇಳಲಾಗಿದೆ. ಹಾಗಿದ್ದರೆ 
ಏನು ಮಾಡಬೇಕು? ಎನ್ನುವ ಪ್ರಶ್ನೆಗೆ ಈ ಶ್ಲೋಕವು ಉತ್ತರವಾಗಿದೆ. 


ಯೋಗ ಎಂದರೆ ಜ್ಞಾನಸಾಧನ. ಅಂತಹ ಜ್ಞಾನಸಾಧನವನ್ನು ಅನುಷ್ಠಾನ ಮಾಡುವವನು 
ಯೋಗಸ್ಥನೆನಿಸುತ್ತಾನೆ. ಜ್ಞಾನಕ್ಕೆ ಬೇಕಾದ ಸಾಧನವನ್ನು ಅನುಷ್ಠಾನ ಮಾಡುವವನಾಗಿ, ಸಂಗಂ ಎ 
ಫಲದ ಅಭಿಲಾಷೆಯನ್ನು ಬಿಟ್ಟು, ಆ ಕಾರಣದಿಂದಾಗಿಯೇ ಫಲದೊರೆತರೂ ದೊರೆಯದೇ 
ಇದ್ದರೂ ಸಮಚಿತ್ತನಾಗಿ, ಕರ್ಮಾಣಿ ಕುರು - ಈಶ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡು. 


"ಯೋಗಸ್ಥನಾಗಿ ಕರ್ಮ ಮಾಡು' ಎಂದು ಈ ಶ್ಲೋಕದ ಆರಂಭದಲ್ಲಿ ಹೇಳಲಾಗಿದೆ. 
ಯೋಗವೆಂದರೇನು ? ಎನ್ನುವ ಪ್ರಶ್ನೆ ಬಂದಾಗ "ಸಂಗಂ ತ್ಯಕ್ತ್ವಾ , ಸಮೋ ಭೂತ್ವಾ' ಎಂದು 
ಯೋಗಸ್ಟರೂಪವನ್ನು ತಿಳಿಸಲಾಯಿತು. ಯೋಗದಲ್ಲಿ ಸೇರಿರುವ ಈ ಎರಡು ಅಂಶಗಳೂ 
ಪ್ರತ್ಯೇಕವಾಗಿ ಒಂದೊಂದೂ ಯೋಗವೆನಿಸುತ್ತವೆ ಎನ್ನುವ ತಪ್ಪುಕಲ್ಪನೆಯನ್ನು ಪರಿಹರಿಸುವ 


ಅಧ್ಯಾಯ y) 161 
ಕಾರಣದಿಂದ ಯೋಗ ಸ್ವರೂಪವನ್ನು "ಸಮತ್ನಂ ಯೋಗ ಉಚ್ಯತೇ' ಎಂದು ಶ್ರೀಕೃಷ್ಣನು ಸಷ್ಟ 
ಪಡಿಸಿದ್ದಾನೆ . ಸಮತ್ಹದ ಜೊತೆಯಲ್ಲಿ ಸಂಗತ್ಯಾಗವನ್ನೂ ಸೇರಿಸಿಕೊಳ್ಳಬೇಕು. ಆಗ 
ಫಲತ್ಯಾಗಸಹಿತ ಸಮಸ್ಥಿತಿಯೇ ಯೋಗ ಎಂದಂತಾಗುತ್ತದೆ. 


ದೂರೇಣ ಹ್ಯವರಂ ಕರ್ಮ ಬುದ್ದಿಯೋಗಾದ್ದನಂಜಯ I 
ಬುದ್ಧಾ ಶರಣಮನ್ನಿಚ್ಛ ಕೃಪಣಾಃ ಫಲಹೇತವಃ Il 49 11 


ಅರ್ಥ - ತತ್ತ್ವಜ್ಞಾನಕ್ಕಂತ ಕರ್ಮಾನುಷ್ಠಾನವು ಅತ್ಯಂತ ಕೆಳಗಿನ ಸ್ತರದಲ್ಲಿ ಬರುತ್ತದೆ. 
ಆದ್ದರಿಂದ, ಧನಂಜಯನೆ, ತತ್ತ್ವಜ್ಞಾನಕ್ಕೆ ಶರಣಾಗು. ಫಲಕ್ಕಾಗಿಯೇ ಕರ್ಮವನ್ನು 
ಮಾಡುವವರು ದುಃಖಭಾಜನರಾಗುತ್ತಾರೆ. ಅಥವಾ , ಅರ್ಜುನ, ಭಗವಂತನ ಅಪರೋಕ್ಷ ಜ್ಞಾನ 
ಬಂದ ಮೇಲೂ ವಿಷ್ಣುವಿಗೆ ತಲೆಬಾಗು. ಅವನೇ ನಾನು ಎನ್ನುವ ಐಕ್ಕಭಾವನೆಯನ್ನು ಸರ್ವಥಾ 
ಮಾಡಬೇಡ. ಏಕೆಂದರೆ, ಐಕ್ಯೋಪಾಸಕರು ತಮಸಿಗೆ ಬೀಳುವರು (ಹೀಗೂ ಉತ್ತರಾರ್ಧಕ್ಕೆ 
ಅರ್ಥಮಾಡಬಹುದು) . ॥ 49 ॥ 


ಕಿಂಚ ಕರ್ಮಫಲಸ್ಯ ಜ್ಞಾನಫಲಾದಲ್ಬತ್ವಾತ್‌ ಜ್ಞಾನೋಪಾಯಾನುಷ್ಠಾ- 
ನಾಯ ಪ್ರಯತಸ್ನೇತಿ "ಯಾವಾನರ್ಥ' ಇತ್ಯತ್ರ ಉಕ್ತೇನರ್ಥೇ ಕರ್ಮರೂಪಸ್ಯ 
ಪುಮರ್ಥೋಪಾಯಸ್ಯ ಜ್ಞಾನರೂಪೋಪಾಯಾತ್‌ ಅಧಮತ್ತರೂಪಂ 
ಹೇತ್ತಂತರಮುಚ್ಯತೇ - ದೂರೇಣ ಹ್ಯವರಂ ಅತಿ ॥ 


ಬುದ್ದಿಯೋಗಾತ್‌ ಜ್ಞಾನಲಕ್ಷಣಪುಮರ್ಥಸಾಧನಾತ್‌ ಕರ್ಮ ದೂರೇಣ- 
ಅತೀವಾವರಮ್‌- ಅಧಮಮ್‌ | ಅತೋ ಬುದ್ಧೌ = ಜ್ಞಾನೇ ಶರಣಮನ್ಹಿಚ್ಛ 
ಜ್ಞಾನಸ್ಯ ಉಪಾಯಭೂತಯೋಗಾನುಷ್ಠಾನಲಕ್ಷಣಾಂ ಜ್ಞಾನೇ ಸ್ಥಿತಿಮ್‌ 
ಅನ್ನಿಚ್ಛೇತ್ಯರ್ಥ:ಃ | ಕಥಂ ಕರ್ಮ ಜ್ಞಾನಾದವರಮಿತೃತ ಆಹ- ಕೃಪಣಾ ಅತಿ ॥ 
"ಫಲಂ ಕರ್ಮಕೃತೌ ಹೇತುರ್ಯೇಷಾಂ ತೇ ಫಲಹೇತವಃ ॥' ತೇ ಕೃಪಣಾಃ- 
ದೀನಾಃ | ಇಮಂ ಲೋಕಂ ಹೀನತರಂ ಲೋಕಂ ವಾ ವಿಶಂತೀತ್ಯರ್ಥಃ॥ 


ಯದ್ವಾ ಉತ್ತರಾರ್ಧಸ್ಯೆ Jಪಮರ್ಥ:ಃ - ಜ್ಞಾನಸ್ಯ ಕರ್ಮತ ಉತ್ತಮತ್ತೇ ಸತಿ 
ಉತ್ತಮಾಯಾಂ ಜ್ಞಾನಾವಸ್ಥಾಯಾಂ ಈಶ್ವರೈಕ್ಯಭಾವನಂ ಯುಕ್ತಮಿತ್ಯತ ಆಹ - 
ಬುದ್ಧಾವಿತಿ ॥1 ಬುದ್ಧ್‌ = ಜ್ಞಾನೇ ಜಾತೇರಪಿ ವಿಷ್ಣುಮೇವ ಶರಣಮನ್ಹಿಚ್ಛ | ಕುತಃ? 
ಫಲಹೇತವಃ- ಫಲಹೇತುರೀಶರಃ | ಫಲಹೇತವಃಎ ಈಶರೈಕ್ಯಭಾವಿನೋ ಯೇತೇ 
ಕೃಪಣಾಃ- ಕೃಪಾವಿಷಯಾಃ । ತಮಃಪ್ರಾಪ್ತಿಮಂತ ಇತ್ಯರ್ಥಃ ॥। 49 ॥ 


162 ಗೀತಾವಿವೃತಿ 


ಅನುವಾದ- "ಕರ್ಮದಿಂದ ಸಿಗುವ ಸ್ವರ್ಗಾದಿಫಲಗಳು ಜ್ಞಾನದಿಂದ ದೊರಕುವ ಮೋಕ್ಷ 
ಫಲಕ್ಕಿಂತ ಅಲ್ಲವಾದುದರಿಂದ ಜ್ಞಾನಸಾಧನವನ್ನೇ ಅರಸಬೇಕು' ಎಂದು "ಯಾವಾನರ್ಥ:ಃ' 
ಎಂಬ ಶ್ಲೋಕದಲ್ಲಿ (46ನೇ ಶ್ಲೋಕದಲ್ಲಿ) ಹೇಳಲಾಗಿದೆ. ಈ ಶ್ಲೋಕದಲ್ಲಿ ಸ್ಪರ್ಗಾದಿ 
ಪುರುಷಾರ್ಥಸಾಧನವಾದ ಕರ್ಮವು ಮೋಕ್ಷಸಾಧನವಾದ ಜ್ಞಾನಕ್ಕಿಂತ ಅಧಮವಾಗಿರುವ 
ಕಾರಣದಿಂದಲೂ ನೀನು ಜ್ಞಾನಸಾಧನವನ್ನೇ ಅರಸಬೇಕು ಎಂದು ಶ್ರೀಕೃಷ್ಣಉಪದೇಶಿಸಿದ್ದಾನೆ. 


ಬುದ್ದಿಯೋಗಾತ್‌- ಜ್ಞಾನವೆಂಬ ಪುರುಷಾರ್ಥಸಾಧನಕ್ಕಿಂತಲೂ ಕರ್ಮವು ದೂರೇಣ- 
ಅತ್ಯಂತವಾಗಿ, ಅವರಂ- ಅಧಮವಾದುದು. ಆದ್ದರಿಂದ ಬುದ್ಧ್‌ಎ ಜ್ಞಾನದ ಬಗ್ಗೆ ಶರಣಂ 
ಅನ್ವಿಚ್ಛ ಜ್ಞಾನಕ್ಕೆ ಕಾರಣವಾದ ನಿಷ್ಕಾಮ ಕರ್ಮಾನುಷ್ಠಾನರೂಪವಾದ ಜ್ಞಾನಾಸ ಸಕ್ತಿಯನ್ನು ತಾಳು. 


ಕರ್ಮವು ಜ್ಞಾನಕ್ಕಿಂತ ಅಧಮ ಏಕೆ ? ಅದಕ್ಕುತ್ತರ- "ಕೃಪಣಾಃ ಫಲಹೇತವಃ' ಕರ್ಮವನ್ನು 
ಮಾಡುವಲ್ಲಿಫಲವೇ ಪ್ರಧಾನವೆಂದು ತಿಳಿದವರು ಫಲಹೇತುಗಳು . ಅಂತಹವರು ಕೃಪಣಾಃ ಎ 
ದುಃಖಿಗಳು. ಏಕೆಂದರೆ, ಉಪನಿಷತ್ತು "ಕಾಮ್ಯಕರ್ಮಿಗಳು ಇದೇ ಲೋಕವನ್ನು ಅಥವಾ 
ಇದಕ್ಕಿಂತಲೂ ಹೀನಲೋಕವನ್ನು ಹೊಂದುತ್ತಾರೆ ' ಎಂದಿದೆ. 


ಅಥವಾ, ಈ ಶ್ಲೋಕದ ಉತ್ತರಾರ್ಧಕ್ಕೆ ಹೀಗೂ ಅರ್ಥವನ್ನು ಹೇಳಬಹುದು - ಜ್ಞಾನವು 
ಕರ್ಮಕ್ಕಿಂತಲೂ ಉತ್ತಮವೆಂದಾದರೆ ಅಂತಹ ಉತ್ತಮಾವಸ್ಥೆ ಯನ್ನು ತಲುಪಿದ ಜ್ಞಾನಿಯು 
ಈಶ್ವರೃಕ್ಯಭಾವನೆಯನ್ನು ಮಾಡಬಹುದೇ, ಎಂಬ ಜಿಜ್ಞಾಸೆಗೆ "ಬುದ್ಧೌ ಶರಣಂ ಎಂಬ 
ಉತ್ತರಾರ್ಧವು ಉತ್ತರವನ್ನು ಕೊಡುತ್ತದೆ. ಬುದ್ಧೌ - ಜ್ಞಾನವು ಬಂದರೂ ವಿಷ್ಣುವಿಗೇ ಶರಣಾಗು. 
ಏಕ ? ಫಲಹೇತವಃ, ಇಲ್ಲಿ ಫಲಹೇತು ಎಂದರೆ ಪ ಪರಮಾತ್ಮ. ಫಲಹೇತವಃ ಎಂದರೆ ಅಂತಹ 
ಪರಮಾತ್ಮನಿಂದ (ಪರಮಾತ್ಮನೊಂದಿಗೆ) ಐಕ್ಯವನ್ನು ತಿಳಿದವರು, ಕೃಪಣಾಃ - ಅನುಕಂಪೆಗೆ 
ಅರ್ಹರು, ಅರ್ಥಾತ್‌ ತಮಸಿಗೆ ಹೋಗುತ್ತಾರೆ. 1149 ॥ 


ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತದುಷ್ಕೃತೇ । 
ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಮ್‌ 11 50 11 


ಅರ್ಥ - ಪರಮಾತ್ಮನನ್ನು ಕಂಡ ಜ್ಞಾನಿಯು ಸಂಚಿತಪುಣ್ಯ - ಪಾಪಗಳನ್ನು 
ಕಳೆದುಕೊಳ್ಳುತ್ತಾನೆ. ಹೀಗೆ ಜ್ಞಾನವು ದುಃಖ ನಿವೃತ್ತಿಗೆ ಕಾರಣವಾದುದರಿಂದ ಅದಕ್ಕೆ ಕಾರಣವಾದ 
ನಿಷ್ಕಾಮ ಕರ್ಮವನ್ನು ಮಾಡಲು ಪ್ರಯತ್ನಿಸು. ಜ್ಞಾನಕಾರಣವಾದ ನಿಷ್ಕಾಮಕರ್ಮವು 
ಕರ್ಮಗಳಲ್ಲಲ್ಲಶ್ರೇಷ್ಠವಾದುದು. 


ಅಧ್ಯಾಯ 2 163 


ಜ್ಞಾನಾತ್ಮರ್ಮಾವರಂ ಇತ್ಯೇತತ್ಕಾಮ್ಯಕರ್ಮಿಣಾಂ ಕೃಪಣತ್ತೋಕ್ತ್ಯಾ ಉಪ- 
ಪಾದ್ಯ ಇದಾನೀಂ ಕರ್ಮಫಲಾತ್‌ ಜ್ಞಾನಫಲಸ್ಯ ವಿಲಕ್ಷಣತ್ತೋಕ್ಕಾsಪುಪ- 
ಪಾದಯತಿ- ಬುದ್ಧಿಯುಕ್ತ ಇತಿ ॥॥ ಬುದ್ಧಿಯುಕ್ತೋ- ಭಗವಜ್ಜಾನಯುಕ್ತಃ । ಉಭೇ 
ಸುಕೃತದುಷ್ಕತೇ- ಪುಣ್ಯಪಾಪೇ ಜಹಾತಿ: ತ್ಯಜತಿ । ಪುಣ್ಯಮಧ್ಯೇ ಯದನಿಷ್ಟಂ 
ಮಾನುಷ್ಯಾದಿಫಲಕಂ ತಜ್ಜಹಾತಿ | ಯತ್ತು ಉಪಾಸನಾದಿಜನ್ಯಂ ಜ್ಞಾನವೃದ್ಧಿಕರಂ 
ಮುಕ್ತಾವಾನಂದವೃದ್ಧಿಕರಂ ಚ ತತ್ಪುಣ್ಯಂ ನೈವ ಜಹಾತಿ | ದುಷ್ಕೃತಂ ತು 
ಸರ್ವಾತ್ಮನಾ ಜಹಾತಿ | ತಸ್ಮಾತ್‌: ಜ್ಞಾನಸ್ಯ ಸರ್ವಾನಿಷ್ಠನಿವೃತ್ತಿವಿಶಿಷ್ಟೋಭಯ- 
ವೃದ್ದಿ! ರೂಪಮಹಾಫಲತ್ವಾತ್‌, ಯೋಗಾಯ- ಜ್ಞಾನೋಪಾಯಾಯ ಯುಜ್ಯಸ್ವ- 
ಸನ್ನದ್ಹೋ ಭವ, ಪ್ರಯತಸ್ನೇತಿ ವಾ 1 ಯೋಗಂ ಸ್ತೌತಿ- ಯೋಗ ಅತಿ ॥ 
ಯೋಗೋ = ಜ್ಞಾನೋಪಾಯಃ ಕರ್ಮಸು ಕೌಶಲಂ ಶ್ರೇಷ್ಠಮಿತ್ಯರ್ಥಃ । 


ಯದ್ದಾ ಅಸ್ತು ಜ್ಞಾನೋಪಾಯಾಯ ಪ್ರಯತ್ನಃ | ಕಿಂ ಫಲಸ್ನೇಹರಹಿತ- 
ಕರ್ಮಣೇತ್ಯತ ಆಹ - ಯೋಗ ಅತಿ ॥॥ ಕರ್ಮಸು ಮಧ್ಯೇ ಭಗವಜ್ಜಾನ- 
ಪೂರ್ವಂ ಫಲಸ್ನೇಹರಹಿತಂ ಭಗವದರ್ಥತ್ತೇನ ಕ್ರಿಯಮಾಣಂ ಕರ್ಮ ಕೌಶಲ- 
ಮುಚ್ಛತೇ | ಸ ಏವ ಯೋಗೋ ನಾಮ | ಅತಃ ಫಲಸ್ನೇಹಹೀನಂ ಕರ್ಮೈವ 
ಜ್ಞಾನೋಪಾಯ ಇತ್ಯರ್ಥಃ ॥ 50 ॥ 


ಅನುವಾದ- ಜ್ಞಾನಕ್ಕಿಂತ ಕಾಮ್ಯಕರ್ಮವು ಅಧಮವಾದುದು. ಅದಕ್ಕೆ ಹಿಂದೆ ಕೊಟ್ಟ ಕಾರಣ 
ಕಾಮ್ಯಕರ್ಮಿಗಳು ಕೃಪಣರು - ದುಃಖಿಗಳು, ಎಂದು. ಈ ಶ್ಲೋಕದಲ್ಲಿ ಕರ್ಮದಿಂದ ಸಿಗುವ 
ಫಲಕ್ಕಿಂತಲೂ ಜ್ಞಾನದಿಂದ ಸಿಗುವ ಫಲ ಎಲಕ್ಚ. ಣವಾದುದು. ಇದರಿಂದಾಗಿಯೇ ಜ್ಞಾನಕ್ಕಿಂತ 
ಕಾಮ್ಯಕರ್ಮವು ಅಧಮ ಎಂದು ಹೇಳುತ್ತಿದ್ದಾರೆ. 


ಬುದ್ದಿಯುಕ್ತಃ - ಭಗವಂತನ ಅಪರೋಕ್ಷಜ್ಞಾನವುಳ್ಳವನು. ಉಭೇ ಸುಕೃತ - ದುಷ್ಕತೇ- 
ಪುಣ್ಯ ಮತ್ತು ಪಾಪಗಳೆರಡನ್ನೂ , ಜಹಾತಿ - ಬಿಡುತ್ತಾನೆ . (ಕಳೆದುಕೊಳ್ಳುತ್ತಾನೆ) 

ಜ್ಞಾನಿಯು ಪುಣ್ಯಗಳಲ್ಲವನ್ನೂ ಕಳದುಕೊಳ್ಳುವುದಿಲ್ಲ ; ಪುಣ್ಯಗಳಲ್ಲಿ ಅನಿಷ್ಠವಾದ, 
ಮನುಷ್ಯಾದಿ ಯೋನಿಗಳಲ್ಲಿ ಹುಟ್ಟಲು ಕಾರಣವಾದ ಪುಣ್ಯಗಳನ್ನು ಮಾತ್ರ ಕಳೆದುಕೊಳ್ಳುತ್ತಾನೆ. 
ಶ್ರವಣ-ಮನನಾದಿ ಉಪಾಸನೆಯಿಂದ ಸಂಚಿತವಾದ ಪುಣ್ಯವು ಅಪರೋಕ್ಷಜ್ಞಾನದ ವೃದ್ಧಿಗೆ 
ಹಾಗೂ ಮೋಕ್ಷದಲ್ಲಿ ಆನಂದದ ವೃದ್ದಿಗೆ ಕಾರಣವಾಗುತ್ತದೆ. ಇಂತಹ ಪುಣ್ಯವನ್ನು 
ಕಳೆದುಕೊಳ್ಳುವುದಿಲ್ಲ. ಆದರೆ ಪಾಪವನ್ನು ಮಾತ್ರ ಸರ್ವಾತ್ಮನಾ ಕಳೆದುಕೊಳ್ಳುತ್ತಾನೆ. ಹೀಗೆ 


164 ಗೀತಾವಿವೃತಿ 


ಜ್ಞಾನವು ಪಾಪನಾಶದ ಮೂಲಕ ಅನಿಷ್ಠನಿವೃತ್ತಿಗೂ ಪುಣ್ಯದ ಮೂಲಕ ಜ್ಞಾನ ಆನಂದಗಳ 
ವೃದ್ಧಿಗೂ ಕಾರಣವಾಗಿರುವ ಪ್ರಯುಕ್ತ , ಯೋಗಾಯ ಎ ಜ್ಞಾನಸಾಧನೆಗಾಗಿ, ಯುಜ್ಯಸ್ವ ಎ 
ಸನ್ನದ್ದನಾಗು ಅಥವಾ ಪ್ರಯತ್ನಿಸು. 


"ಯೋಗಃ ಕರ್ಮಸುಕೌಶಲಂ' ಎಂದು ಗೀತೆಯಲ್ಲಿಯೋಗವನ್ನು ಪ್ರಶಂಸೆ ಮಾಡಲಾಗಿದೆ. 


ಇಲ್ಲಿ ಯೋಗಃ ಎ ಜ್ಞಾನಕ್ಕೆ ಸಾಧನವಾದ ನಿಷ್ಕಾಮಕರ್ಮವು, ಕರ್ಮಗಳಲ್ಲಿ ಕೌಶಲಂ- 
ಶ್ರೇಷ್ಠವಾದುದು ಎಂದು ಅರ್ಥ. 


ಅಥವಾ, ಉತ್ತರಾರ್ಧಕ್ಕೆ ಹೀಗೂ ಅರ್ಥವನ್ನು ಹೇಳಬಹುದು - ಜ್ಞಾನಕ್ಕೆ ಸಾಧನ- 
ವಾದುದನ್ನು ಮಾಡಲು ಪ್ರಯತ್ನಿಸೋಣ. ಆದರೂ ನಿಷ್ಠಾಮಕರ್ಮವು ಏಕೆ ಬೇಕು ? ಅದಕ್ಕ 
ಉತ್ತರ- "ಯೋಗಃ ಕರ್ಮಸು ಕೌಶಲಂ'. ಕರ್ಮಗಳಲ್ಲೆಲ್ಲ ಭಗವಂತನ ಜ್ಞಾನಪೂರ್ವಕವಾಗಿ, 
ಫಲದ ಆಸೆಯನ್ನು ಬಿಟ್ಟು, ಭಗವಂತನ ಪ್ರೀತಿಗಾಗಿ ಮಾಡಿದ ಕರ್ಮವು "ಕೌಶಲ' ಎನಿಸುತ್ತದೆ. 
ಇದನ್ನೇ ಯೋಗವೆಂದು ಕರೆಯಲಾಗುತ್ತದೆ. ಆದ್ದರಿಂದ ಇಂತಹ ನಿಷ್ಕಾಮಕರ್ಮವೇ 
ಜ್ಞಾನಸಾಧನವಾದುದರಿಂದ ಜ್ಞಾನವನ್ನು ಬಯಸುವವನು ಅದನ್ನು ಮಾಡಲೇಬೇಕು. ॥ 50 ॥ 


ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತಾ ಮನೀಷಿಣಃ | 
ಜನ್ಮಬಂಧವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯನಾಮಯಮ್‌ I 51 11 


ಅರ್ಥ - ಕರ್ಮದಿಂದ ಬರುವ ಫಲದ ಬಗ್ಗೆ ಅಭಿಲಾಷೆಯನ್ನು ತೊರೆದು. ಭಗವಂತನು 
ಪ್ರೀತನಾಗಲಿ, ಎಂಬ ಉದ್ದೇಶದಿಂದ ಕರ್ಮವನ್ನು ಮಾಡುವಸಾಧಕರು ಶಾಸ್ತ್ರದಿಂದ ಭಗವಂತನ 


ಸರಿಯಾದ ಜ್ಞಾನವನ್ನು ಪಡೆದು ಅಪರೋಕ್ಷ ಜ್ಞಾನಿಗಳಾಗಿ ಜನ್ಮ-ಬಂಧನಗಳಿಂದ ಮುಕ್ತರಾಗಿ 
ದುಃಖವಿಲ್ಲದ ಮೋಕ್ಟಸ್ಥಾನವನ್ನು ಹೊಂದುತ್ತಾರೆ. 


ಪೂರ್ವೋಕ್ತಂ ಜ್ಞಾನಸಾಧನಂ ಜ್ಞಾನಫಲಂ ಚ ವಿವೃಣೋತಿ- ಕರ್ಮಜ- 
ಮಿತಿ ॥ ಕರ್ಮಜಂ ಫಲಂ ತ್ಯಕ್ತ್ವಾ ಇತ್ಯುಪಲಕ್ಷಣಮ್‌ । ಕರ್ಮಜಫಲ- 
ಸಂಕಲತ್ಯಾಗಾದಿಪೂರ್ವಕಂ ಭಗವದರ್ಪಣಬುದ್ದಾ ಶ್ಲ ಕರ್ಮಾನುಷ್ಠಾನರೂಪಂ 
ಯೋಗಮಾಸ್ಥಾಯ, ಬುದ್ದಿಯುಕ್ತಾಃ- ಸಮ್ಯಕ್‌ ಶಾಸ್ತ್ರಜನಿತಭಗವಜ್ಜ್ವಾನಿನಃ 
ಇತ್ಯನೇನ ಜ್ಞಾನಸಾಧನಂ ಯೋಗೋ ವಿವೃತಃ 1 ತತಶ್ಚ ಮನೀಷಿಣಃ, 
"ಪ್ರಶಂಸಾಯಾಂ ಮತುಬರ್ಥೇ ಇನಿಪ್ರತ್ಯಯಃ', ಅಪರೋಕ್ಷಜ್ಞಾನಿನೋ ಭೂತ್ವಾ 
ಜನ್ಮಬಂಧವಿನಿರ್ಮುಕ್ತಾಃ ಸಂತೋತನಾಮಯಂ:- ನಿರ್ದುಃಖಂ ಪದಂ- ಮೋಕ್ಷಂ 
ಗಚ್ಚಂತೀತ್ಯುಕ್ಕಾ ಜ್ಞಾನಫಲಂ ವಿವೃತಂ ಜ್ಞೇಯಮ್‌ Il 51 || 


ಅಧ್ಯಾಯ 2 165 


ಅನುವಾದ - ಹಿಂದಿನ ಶ್ಲೋಕಗಳಲ್ಲಿಹೇಳಿರುವ ಜ್ಞಾನಸಾಧನವನ್ನೂ ಜ್ಞಾನದ ಫಲವನ್ನೂ 
ಈ ಶ್ಲೋಕದಲ್ಲಿವಿವರಿಸುತ್ತಿದ್ದಾರೆ. 

ಈ ಶ್ಲೋಕದಲ್ಲಿಕರ್ಮದಿಂದ ಉಂಟಾಗುವ ಫಲದ ಬಗ್ಗೆ ಆಸೆಯನ್ನು ಬಿಡಬೇಕು ಎಂದಿಷ್ಟೇ 
ತೆಗೆದುಕೊಳ್ಳದೆ ಅದರ ಜೊತೆಯಲ್ಲಿ ಭಗವಂತನಿಗೆ ಅರ್ಪಣೆಯಾಗಲಿ ಎನ್ನುವ ಭಾವದಿಂದ 
ಕರ್ಮವನ್ನು ಆಚರಿಸಿ , ಎನ್ನುವ ಅಂಶವನ್ನೂ ಸೇರಿಸಿಕೊಳ್ಳಬೇಕು. ಈ ರೀತಿಯ 
ಕರ್ಮಯೋಗವನ್ನು ಮಾಡಿದರೆ, ಬುದ್ದಿಯುಕ್ತಾಃ - ಶಾಸ್ತ್ರಗಳಿಂದ ಭಗವಂತನ ಬಗ್ಗೆ ಸರಿಯಾದ 
ಜ್ಞಾನವನ್ನು ಪಡೆಯುತ್ತಾರೆ. ಇದರಿಂದ ಜ್ಞಾನಕ್ಕೆ ಸಾಧನವಾದ ಯೋಗದ (ಕರ್ಮಯೋಗದ) 
ಸ್ವರೂಪವನ್ನು ವಿವರಿಸಿದಂತಾಯಿತು. 

ಹೀಗೆ, ಶಾಸ್ತ್ರದಿಂದ ಪರೋಕ್ಷಜ್ಞಾನವನ್ನು ಪಡೆದ ಮೇಲೆ ಮನೀಷಿಣಃ - ಅಪರೋಕ್ಷ 
ಜ್ಞಾನವನ್ನು ಗಳಿಸಿದವರಾಗಿ ಜನ್ನಬಂಧವಿನಿರ್ಮುಕ್ತಾಃ = ಜನ್ಮಮತ್ತು ಸಂಸಾರಬಂಧನದಿಂದ 
ಬಿಡುಗಡೆಹೊಂದಿದವರಾಗಿ, ಅನಾಮಯಂ - ದುಃಖವಿಲ್ಲದ , ಪದಂ - ಮೋಕ್ಟಸ್ಥಾನವನ್ನು 
ಕುರಿತು ಹೋಗುತ್ತಾರೆ. ಇದರಿಂದ ಜ್ಞಾನದಿಂದ ಸಿಗುವ ಫಲವನ್ನು ವಿವರಿಸಿದಂತಾಯಿತು. 


ಮನೀಷಿಣಃ ಎಂಬುದಕ್ಕೆ ಅಪರೋಕ್ಷಜ್ಞಾನಿಗಳು ಎಂಬ ಅರ್ಥ ಹೇಗೆ ಎಂಬುದನ್ನು 
ರಾಯರು ವಿವರಿಸಿದ್ದಾರೆ - ಮನೀಷಿಣಃ ಎಂಬ ಪದವು "ಇನಿ' ಪ್ರತ್ಯಯಾಂತವಾಗಿದೆ. 
ಪ್ರಶಂಸಾರ್ಥಕವಾದ ಮತುಪ್‌ ಮುಂತಾದ ಪ್ರತ್ಯಯದ ಅರ್ಥವೇ ಆ ಪ್ರತ್ಯಯಕ್ಕೆ ಇದೆ. 
ಮನೀಷಾ ಎಂದರೆ ಜ್ಞಾನ. ಮನೀಷೀ ಎಂದರೆ ಪ್ರಶಸ್ತವಾದ ಜ್ಞಾನವುಳ್ಳವನು. 
ಅಪರೋಕ್ಷಜ್ಞಾನವೇ ಜ್ಞಾನಗಳಲ್ಲಿ ಪ್ರಶಸ್ತವಾದುದು. ಆದ್ದರಿಂದ ಮನೀಷಿಣಃ ಎಂದರೆ 
ಅಪರೋಕ್ಷಜ್ಞಾನಿಗಳು ಎಂದರ್ಥ. 1151 ॥1 


ಯದಾ ತೇ ಮೋಹಕಲಿಲಂ ಬುದ್ಧಿರ್ವೃತಿತರಿಷ್ಕತಿ 
ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ Il 52 11 


ಅರ್ಥ- ಯಾವಾಗ ನಿನ್ನ ಅಂತಃಕರಣವು ತಪ್ಪು ತಿಳುವಳಿಕೆಗಳನ್ನೆಲ್ಲ ಕಳೆದುಕೊಳ್ಳುವುದೋ 
ಆಗ ಇದುವರೆಗೆ ಕೇಳಿದ ಮತ್ತು ಕೇಳಲಿರುವ ಉಪದೇಶದಿಂದ ಮತ್ತು ಸರ್ವಕರ್ಮಗಳ 
ಅನುಷ್ಠಾನದಿಂದ ಪಡೆಯಬೇಕಾದ ಪೂರ್ಣಲಾಭವನ್ನು ನೀನು ಪಡೆಯುವಿ. 


ಫಲಕಾಮನಾದಿವರ್ಜಿತಾನಿ ಈಶ್ತರಾರಾಧನರೂಪಾಣಿ ಕರ್ಮಾಣಿ ಮೋಕ್ಟ- 
ಸಾಧನಜ್ಜಾನಾರ್ಥಿನಾ ಕಿಯತರ್ಯಂತಂ ಕರ್ತವ್ಯಾನೀತ್ಯತ ಆಹ- ಯದಾತ 


166 ಗೀತಾವಿವೃತಿ 


ಅತಿ 1 ಯದಾ ತೇ: ತವ ಬುದ್ದಿ ಅಂತಃಕರಣಂ ಮೋಹಕಲಿಲಮ್‌: 
ಅನ್ಯಥಾಜ್ಞಾನಲಕ್ಷಣಂ ದೋಷಂ ವ್ಯತಿತರಿಷ್ಯತಿ- ಪರಿತ್ಯಕ್ಷ ;3 | ತದಾ ಮಹದ್ಭ 
ಶ್ರುತಸ್ಯ ಶ್ರೋತವ್ಯಸ್ಯ ಚ | ಸರ್ವಕರ್ಮೋಪಲಕ್ಷಣಮೇತತ್‌ ತಸ್ಯ ಸರ್ವಸ್ಯ 
ನಿರ್ವೇದಂ: ನಿತರಾಂ ಲಾಭಂ ಗಂತಾಆಸಿಎ ಪ್ರಾಪ್ಸ್ಯಸಿ ! 


ಮುಕ್ತಿಹೇತುಜ್ಞಾನಸಾಧನಭೂತೋ ನಿವೃತ್ತಕರ್ಮಾನುಷ್ಠಾನರೂಪೋ 
ಯೋಗಃ ನ ಸಾಕ್ಟಾಜ್ಞಾನಹೇತುಃ: ಶ್ರವಣಾದಿರೂಪಪ್ರಮಾಣಸ್ಕಾದೃಷ್ಟದ್ದಾರಾ 
ಸತ್ತಶುದ್ದ ುತ್ನಾದನೇನೋಪಕಾರಕಃ ಸನ್‌ ಮಿಥ್ಯಾಜ್ಞಾನದೋಷನಿವೃತ್ತಿ- 
ಪರ್ಯಂತಂ ತತ್ತ ಖಪ್ಲೌನೋದಯಹಪರ್ಯಂತಂ ಚ ಕರ್ತವ್ಯ ಇತಿ ಭಾವಃ 115211 


ಅನುವಾದ - ಫಲಕಾಮನೆಯನ್ನು ತೊರೆದು, ಭಗವದಾರಾಧನೆ ಎನ್ನುವ ಭಾವನೆಯಿಂದ 
ಕರ್ಮಗಳನ್ನು, ಮೋಕ್ಟಸಾಧನವಾದ ಜ್ಞಾನವನ್ನು ಬಯಸುವ ಸಾಧಕನು, ಎಲ್ಲಿಯವರೆಗೆ 
ಮಾಡಬೇಕು ಎನ್ನುವುದನ್ನು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳುತ್ತಾನೆ. 


ಯಾವಾಗ, ತೇ: ನಿನ್ನ, ಬುದ್ದಿ$ಎ ಅಂತಃಕರಣವು, ಮೋಹಕಲಿಲಂ- ಭ್ರಾಂತಿರೂಪವಾದ 
ದೋಷವನ್ನು , ವ್ಯತಿತರಿಷ್ಯತಿ ಎ ಬಿಟ್ಟುಬಿಡುವುದೋ ಆಗಮಹಾತ್ಮರಿಂದ ಇದುವರೆಗೆ ಮಾಡಿದ 


ಮುಂದೆ ಮಾಡಲಿರುವ ಶಾಸ್ತ್ರ ವಣದ ನಿರ್ವೇದಂ- ಪೂರ್ಣಲಾಭವನ್ನು, ಗಂತಾಸಿಎ 
ಹೊಂದುವಿ. | 


ಇಲ್ಲಿ ಶ್ರವಣ ಎನ್ನುವುದು ಉಪಲಕ್ಷಣ. ಸಕಲ ಸತ್ಕರ್ಮಗಳ ಪೂರ್ಣಲಾಭವನ್ನು 
ಪಡೆಯುವಿ ಎಂದು ಗ್ರಹಿಸಬೇಕು. 


ಅಪರೋಕ್ಷ ಜ್ಞಾನವು ಮೋಕ್ಷಕ್ಕೆ ಕಾರಣ. ಆ ಜ್ಞಾನಕ್ಕೆ ನಿಷ್ಕಾಮಕರ್ಮಾನುಷ್ಠಾನವು ನೇರವಾಗಿ 
ಕಾರಣವಲ್ಲ. ನೇರವಾಗಿ ಜ್ಞಾನಕ್ಕೆ ಕಾರಣವಾದುದು ಶ್ರವಣ-ಮನನ-ಧ್ಯಾನಗಳು. ಇವುಗಳು 
ಮನಸಿನಲ್ಲಿ ಅಪರೋಕ್ಷವನ್ನು ಹುಟ್ಟಿಸಬೇಕಾದರೆ ಅಂತಃಕರಣವು ಮಿಥ್ಯಾಜ್ಞಾನವೆಂಬ 
ದೋಷದಿಂದ ಮುಕ್ತವಾಗಿ ಶುದ್ಧಗೊಳ್ಳಬೇಕು. ನಿವೃತ್ತ ಕರ್ಮದಿಂದಾದ ಪುಣ್ಯವು 
ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಹೀಗೆ ಪರಂಪರಯಾ ಕರ್ಮವು ಜ್ಞಾನಕ್ಕೆ ಕಾರಣವಾಗುತ್ತದೆ. 
ಇಂತಹ ಕರ್ಮವನ್ನು ಮನಸಿನಲ್ಲಿರುವ ಮಿಥ್ಯಾಜ್ಞಾನದೋಷ ನಿವೃತ್ತಿಪರ್ಯಂತವಾಗಿ 
ಮಾಡಬೇಕು . ಇದು ಒಂದು ಹಂತ. ಮುಂದೆ ಭಗವಂತನ ಅಪರೋಕ್ಷಜ್ಞಾನ ಉಂಟಾಗುವ- 
ವರೆಗೂ ಕರ್ಮಾನುಷ್ಠಾನ ನಡೆಯಬೇಕು . ಇದು ಎರಡನೆಯ ಹಂತ . ಹೀಗೆ ಶ್ಲೋಕದ ಭಾವ. 
11 ೨2 || 


ಅಧ್ಯಾಯ 2 167 
ಶ್ರುತಿವಿಪ್ರತಿಪನ್ನಾ ತೇ ಯದಾ ಸ್ಥಾಸ್ಯತಿ ನಿಶ್ಚಲಾ । 
ಸಮಾಧಾವಚಲಾ ಬುದ್ಧಿಸ್ತದಾ ಯೋಗಮವಾಪ್ಸ ಸ 11 53 ॥ 


ಅರ್ಥ - ಮೊದಲು ವೇದೋಪನಿಷತ್ತುಗಳಿಗೆ ವಿರುದ್ಧವಾಗಿದ್ದ ನಿನ್ನ ಬುದ್ದಿಯು ಯಾವಾಗ 
ತತ್ತ್ವದಲ್ಲಿ ದಾರ್ಡ್ಯವನ್ನು ಹೊಂದಿ ಸಂದೇಹಕ್ಕೊಳಗಾಗದೆ ನಿಶ್ಚಲವಾಗಿರುತ್ತದೋ ಆಗ ನೀನು 
ಧ್ಯಾನಕ್ಕೆ ಅರ್ಹತೆಯನ್ನು ಪಡೆಯುವಿ. ಧ್ಯಾನದಿಂದ ಬ್ರಹ್ಮದರ್ಶನವಾಗುತ್ತದೆ. ಬ್ರಹ್ಮದರ್ಶನದ 
ಪರಮಾನಂದದಲ್ಲಿ ಮುಳುಗಿದ ನಿನ್ನ ಮನಸ್ಸು ಬಾಹ್ಯಜಗತ್ತಿನ ಸದ್ದು ಗದ್ದಲಗಳಿಂದಲೂ 
ವಿಚಲಿತವಾಗದೆ ನಿಶ್ಚಲವಾಗಿದ್ದರೆ ಜ್ಞಾನಸಾಧನದ ಅನುಷ್ಠಾನದ ಪೂರ್ಣಲಾಭವನ್ನು ಗಳಿಸಿದಿ 
ಎಂದೇ ತಿಳಿ. | 


ಕಿಂ ತನ್ಮೋಹಕಲಿಲಂ ? ಕೀದೃಶಂ ಚ ತದತಿತರಣಮಿತ್ಯಾಕಾಂಕ್ಟಾಯಾಂ 
ಪುಂಸಾಂ ಅಧಮಮಧ್ಯಮೋತ್ತಮಾವಸ್ಥಾದಿಪ್ರದರ್ಶನೇನ ಪೂರ್ವಶೋಕೋಕ- 
ಫಿ @ [ee] ಿ 
ಮೇವ ಯೋಗಾನುಷ್ಠಾನಾವಧಿಂ ಸ್ಪಷ್ಟಯತಿ- ಶ್ರುತೀತಿ ॥1 


ಪರೋಕ್ಷ ನಿಶ್ಚಯಾತ್ಪೂರ್ವಾವಸ್ಥಾಯಾಂ ಶ್ರುತಿಭಿಃ - ವೇದೈರ್ವಿಪ್ರತಿಪನ್ನಾ- 
ಎರುದ್ದಾ ಸತೀ ಬುದ್ದಿರ್ಯದಾ ವೇದಾರ್ಥಾನುಕೂಲೇನ ತತ್ತ್ವನಿಶ್ಚಯೇನಾ- 
ಸಚ್ಛಾಸ್ತ್ರೈಃ ಚಲನಹೀನಾ, ಇದಮದೋ ವೇತಿ ಸಂಶಯಾನಾಸ್ಕಂದಿತಾ ಸತೀ 
ಸ್ಥಾಸ್ಯತಿ, ತತಶ್ಚ ಸಮಾಧಿರ್ಭವತಿ । ಜಾತೇ ಚ ಸಮಾಧೌ ಅಸಂಪ್ರಜ್ಞಾತಧ್ಯಾನೇ 
ಅಪರೋಕ್ಷಜ್ಞಾನಂ ಭವತಿ । ತೇನ ಚ ಬ್ರಹ್ಮದರ್ಶನೇನ ಪರಮಾನಂದ- 
ಮಗ್ಗತಯಾ ಭೇರೀತಾಡನಾದಿನಾ5ಪಿ ಚಲನಹೀನಾ ಬುದ್ಧಿಃ ಎ ಮನೋ ಯದಾ 
ಸ್ಥಾಸ್ಯತಿ ತದಾ ಯೋಗಂ. ಯೋಗಫಲಂ- ಜ್ಞಾನೋಪಾಯಾನುಷ್ಠಾನಸ್ಯ 
ಫಲಮವಾಪ್ಪ ಸೀತ್ಯರ್ಥಃ। 


ಅನುವಾದ - "ಯದಾ ತೇ ಮೋಹಕಲಿಲಂ' ಎಂಬ ಹಿಂದಿನ ಶ್ಲೋಕದಲ್ಲಿ ಹೇಳಿರುವ 
ಮೋಹವೆಂಬ ಕಶ್ನಲ ಎಂದರೇನು 9 ಅದನ್ನು ದಾಟುವುದೆಂದರೇನು ? ಇದನ್ನು ವಿವರಿಸುತ್ತಾ 
ಸಾಧಕರ ಅಧಮ, ಮಧ್ಯಮ, ಉತ್ತಮ ಅವಸ್ಥೆಗಳನ್ನು ತಿಳಿಸಿ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ 
ಜ್ಞಾನಸಾಧನಾನುಷ್ಠಾನದ ಸೀಮೆಯನ್ನು ಈ ಶ್ಲೋಕದಲ್ಲಿಸ್ಪಷ್ಟಪಡಿಸುತ್ತಾರೆ. 

ಪರೋಕ್ಷವಾಗಿ ತತ್ತ ಎದೆ ನಿಶ್ಚ ಯವು ಬರುವುದಕ್ಕಿಂತ ಮೊದಲು ಶ್ರುತಿಭಿಃ - ವೇದಗಳಿಂದ, 
ಎಪ್ರತಿಪನ್ನಾ - ವಿರುದ್ಧವಾಗಿದ್ದ ನಿನ್ನ ಬುದ್ದಿಯು ಯಾವಾಗ ವೇದಗಳು ಹೇಳಿರುವ 
ಪ್ರಮೇಯಗಳಿಗೆ ಅನುಗುಣವಾದ ತತ್ತ ನಿಶ್ಚಯದ ಕಾರಣದಿಂದಾಗಿ ದುಃಶಾಸ್ತ್ರಗಳ ಶ್ರವಣ 


168 ಗೀತಾವಿವೃತಿ 


ಮಾಡಿದಾಗಲೂ ನಿಶ್ಚಲಾ- ಚಲನೆ ಇಲ್ಲದ್ದಾಗಿ ಅಂದರೆ "ಇದು ಸರಿಯೋ, ಅದು 
ಸರಿಯೋ 9' ಎಂಬ ಸಂಶಯಕ್ಕೆ ಒಳಗಾಗದೆ ಇರುವುದೋ ಆಗ ಧ್ಯಾನವು ಸುಲಭವಾಗುವುದು. 
ಧ್ಯಾನಾವಸ್ಥೆಯು ಪರಿಪಕ್ಚವಾಗಿ ಅಸಂಪ್ರಜ್ಞಾತಾವಸ್ಥೆಗೆ ತಲುಪಿದಾಗ ಪರಮಾತ್ಮನ ಅಪರೋಕ್ಷ 
ಜ್ಞಾನವಾಗುತ್ತದೆ. ಅದರಿಂದ ಬ್ರಹ್ಮದರ್ಶನ ಪ್ರಯುಕ್ತವಾದ ಪರಮಾನಂದದಲ್ಲಿಮಗ್ನವಾಗಿ, 
ಜೋರಾಗಿ ನಗಾರಿ ಬಾರಿಸಿದರೂ ಬುದ್ದಿಯು ಚಲನೆ ಇಲ್ಲದೆ ನಿಶ್ಚಲವಾಗಿದ್ದರೆ ಆಗ, 
ಯೋಗಂ: ಯೋಗದ ಫಲವನ್ನು ಅಂದರೆ ಜ್ಞಾನಸಾಧನವಾದ ನಿಷ್ಠಾಮಕರ್ಮಾನುಷ್ಠಾನದ 
ಫಲವನ್ನು ಹೊಂದುವಿ . ಇದು ಗೀತೆಯ ಅರ್ಥ. 


ಪೂರ್ವಾವಸ್ಥಾಯಾಂ ಅನುಷ್ಠಿತಯೋಗಸ್ಯ ಪರೋಕ್ಷಭಗವನ್ನಿಶ್ಚಯಾವಧಿತ್ವ- 
ಮುಕ್ತಮ್‌ | ಪರೋಕನಿಶಯಸ್ನ ಕಾಷಾ ತು ಅಸಚಾಸ್ಥೈರನೇಕಥಾ ಪರಿಲೋಡ್ಕ- 
ಬದ © ಅಲ ಶೆ 
ಮಾನತ್ಪೇ5ಪ್ಯಪ್ರಾಮಾಣ್ಯಶಂಕಾಕಲಂಕಿತತ್ವಶೂನ್ಯತ್ತಮ್‌ | ತದ್ದಶಾಯಾಮ್‌ 
ಅನುಷ್ಠಿತನಿವೃತ್ತಕರ್ಮರೂಪಯೋಗಸ್ಯ ತು ಸಮಾಧೌ ಭಗವದಪರೋಕ್ಪ- 
ಜ್ಞಾನಾವಧಿತ್ವಮ್‌ । ತಸ್ಯ ತು ಕಾಷ್ಠಾ ಭೇರೀತಾಡನಾದಿನಾಪ್ಯಪ್ರಬೋಧ- 
ಸಮಾಧಿಸ್ಥತ್ತಮ್‌ | 


ಏತೇನ ಬುದ್ದೇರ್ಮನಸಃ ಮೋಹಕಲಿಲಂ ಶ್ರುತಿವಿರುದ್ಧತ್ತರೂಪೋ 
ದೋಷಃ । ತತ್ತರಣಂ ನಾಮ ವೇದಾರ್ಥಾನುಕೂಲೇನ ನಿಶ್ಚಯೇನ ದೃಢ- 
ತಯಾಠವಸ್ಥಾನಮ್‌ | "ತದಾ ನಿರ್ವೇದಂ ಗಂತಾಶಸಿ' ಇತ್ಯಸ್ಯ ವಿವರಣಂ 
"ಸಮಾಧೌ ಅಚಲಾ ಬುದ್ದಿಃ' ಇತ್ಯುಕ್ತಂ ಭವತಿ | ಶ್ಲೋಕದ್ಹಯಸ್ಯಾಪಿ ಅಚಂಚಲ- 
ಸಮಾಧ್ಯವಸ್ಥಾಪ್ರಾ ಪ್ತಿರ್ಯೋಗಾನುಷ್ಠಾನಾವದಧಿರಿತಿ ತಾತ್ಪರ್ಯಂ ಧ್ಯೇಯಮ್‌ । 


ಅನುವಾದ - ಪ್ರಾರಂಭದಲ್ಲಿ ಅನುಷ್ಠಾನ ಮಾಡಿದ ನಿಷ್ಕಾಮಕರ್ಮದ ಫಲ ಪರಮಾತ್ಮನ 
ಪರೋಕ್ಷನಿಶ್ಚಯ . ದುಷ್ಟಶಾಸ್ತ್ರಗಳಿಂದ ಅನೇಕವಿಧವಾಗಿ ಆಕ್ರಮಣವಾದರೂ ತಾನು ತಾಳಿದ 
ನಿರ್ಧಾರದಲ್ಲಿ ಶೈಥಿಲ್ಯವಾಗದಿರುವುದು ಪರೋಕ್ಷಜ್ಞಾನದ ಪರಾಕಾಷ್ಠೆ. ಈ ಸ್ಥಿತಿಯನ್ನು 
ತಲುಪುವವರೆಗೂ ನಿಷ್ಕಾಮಕರ್ಮಾನುಷ್ಠಾನ ನಡೆಯಬೇಕು. ಈ ಸ್ಥಿತಿ ತಲುಪಿದ ಮೇಲೆ ಮಾಡಿದ 
ಕರ್ಮಾನುಷ್ಠಾನವು ಧ್ಯಾನಾವಸ್ಥೆಯಲ್ಲಿ ಭಗವಂತನನ್ನು ಕಾಣುವವರೆಗೂ ನಡೆಯಬೇಕು. ನಗಾರಿ 
ಬಡಿದರೂ ವಿಚಲಿತನಾಗದೆ ಸಮಾಧಿಯಲ್ಲಿ ಭಗವದ್ರೂಪವನ್ನು ಕಾಣುತ್ತಾ ತಲ್ಲೀನನಾಗಿರುವುದು 
ಧ್ಯಾನದ ಪರಾಕಾಷ್ಠೆ. 


ಈ ವಿವರಣೆಯಿಂದ, ಬುದ್ದಿ ಯ ಅಂದರೆ ಮನಸಿನ ಮೋಹವೆಂಬ ಕಶ್ನಲವೆಂದರೆ (ಹಿಂದಿನ 


ಅಧ್ಯಾಯ 2 169 
ಶ್ಲೋಕದಲ್ಲಿಹೇಳಿದ "ಮೋಹಕಲಿಲ') ವೇದಕ್ಕೆ ಎರುದ್ದವಾದ ಭಾವವನ್ನು ತಾಳಿರುವುದು ಎಂದು 
ತಿಳಿಯಬಹುದು. ಇದನ್ನು ದಾಟುವುದು (ಹಿಂದಿನ ಶ್ಲೋಕದಲ್ಲಿ ಹೇಳಿದ "ವ್ಯತಿ- 
ತರಿಷ್ಯತಿ') ಎಂದರೆ, ವೇದಾರ್ಥಕ್ಕೆ ವಿರೋಧವಿಲ್ಲದಂತೆ ಅದಕ್ಕೆ ಅನುಕೂಲವಾಗಿ ದೃಢವಾಗಿ 
ಬುದ್ದಿಯು ನಿಲ್ಲುವುದು. "ತದಾ ಗಂತಾಸಿ ನಿರ್ವೇದಂ' ಎಂಬುದರ ವಿವರಣೆಯೇ ಈ ಶ್ಲೋಕದ 
“ಸಮಾಧೌ ಅಚಲಾ ಬುದ್ದಿಃ' ಎಂಬುದು. 


(ನಿಷ್ಕಾಮ ಕರ್ಮಾನುಷ್ಠಾನದ ಪೂರ್ಣಲಾಭ ದೊರಕುವುದು ನಮ್ಮ ಮನಸ್ಸು ಬಾಹ್ಯ 
ಪ್ರಪಂಚದ ಯಾವುದೇ ಶಬ್ದಕ್ಕೆ ಮಣಿಯದೆ ಭಗವದ್ದರ್ಶನದಲ್ಲಿತಲ್ಲೀನಗೊಂಡಾಗ ಎನ್ನುವುದು 
ಈ ಶ್ಲೋಕದಲ್ಲಿಸ್ಪಷ್ಟವಾಗುತ್ತದೆ . ಹೀಗೆ ಹಿಂದಿನ ಶ್ಲೋಕದ ವಿವರಣೆಯೇ ಈ ಶ್ಲೋಕವಾಗಿದೆ) 
ಎರಡೂ ಶ್ಲೋಕಗಳ ಒಟ್ಟು ತಾತ್ಪರ್ಯ- ನಿಶ್ಚಲವಾದ ಸಮಾಧ್ಯವಸ್ಥೆಯನ್ನು ತಲುಪುವುದೇ 
ಯೋಗಾನುಷ್ಠಾನದ ಅಂತಿಮಸೀಮೆ ಎಂದು. 


ಯದ್ವಾ, ಬುದ್ಧಿಃ - ಮನಃ ಶ್ರುತಿವಿಪ್ರತಿಪನ್ನಾ- ಶ್ರುತೌ ವಿಶೇಷೇಣ ಪ್ರತಿಷನ್ನಾ, 
ಶ್ರುತ್ಕರ್ಥನಿರ್ಣಯಂ ಪ್ರಾಪ್ತಾ ಸತೀ ಇದಮದೋವೇತಿ ಚಂಚಲತ್ನಹೀನಾ 
ಯದಾ ಸ್ಥಾಸ್ಯತಿ ತದಾ ಸಮಾಧೌ- ಸಮಾಧಿಃ: ಸಮಾಧಾನಂ । ಸತಿ ಸಪ್ತಮೀ । 
ಶ್ರುತ್ಯರ್ಥನಿಶ್ಚಯೇನ ್ಹನಿಶ್ಚಲತ್ತೇ ಸತಿ ಅಪರೋಕ್ಷಜ್ಞಾನಂ ಭವತೀತಿ 
ಯೋಜ್ಯಮ್‌ | ತೇನ ಚ ವಿಷ್ಣಾವಚಲಾ ಭವತಿ ಬುದ್ಧಿ; ತತಶ್ಚ ಯೋಗಂ - 
ಭಗವದ್ಯೋಗಂ: ಮುಕ್ತಿಮವಾಪ್ರ್ಯಸಿ ಇತಿ ॥। 53 ॥ 


ಅನುವಾದ- ಅಥವಾ, ಹೀಗೂ ಅರ್ಥವನ್ನು ಹೇಳಬಹುದು- ಬುದ್ಧಿಃ ಎ ಮನಸ್ಸು 
ಶ್ರುತಿವಿಪ್ರತಿಪನ್ನಾ - ಶ್ರುತಿಯನ್ನು ವಿಶೇಷವಾಗಿ ಒಪ್ಪಿಕೊಂಡಾಗ ಅರ್ಥಾತ್‌ ಶ್ರುತಿಯು ಹೇಳುವ 
ವಿಷಯದಲ್ಲಿ ನಿರ್ಧಾರವನ್ನು ತಾಳಿ "ಹೀಗೋ, ಹಾಗೋ' ಎಂಬ ಸಂದೇಹವನ್ನು ಕಳೆದು 
ಕೊಂಡಾಗ , ಸಮಾಧೌ - ಮನಸು ಶ್ರುತ್ಯರ್ಥದಲ್ಲಿನಿರ್ಣಯಾತ್ಮಕವಾಗಿದ್ದು ನಿಶ್ಚಲವಾದಾಗ 
ಭಗವಂತನ ಅಪರೋಕ್ಷಜ್ಞಾನವು ಬರುತ್ತದೆ. 


"ಅಪರೋಕ್ಷ ಜ್ಞಾನಂ ಭವತಿ' ಎಂಬ ಅಂಶವನ್ನು ಶ್ಲೋಕದಲ್ಲಿ ಸೇರಿಸಿಕೊಳ್ಳಬೇಕು. 
"ಸಮಾಧೌ' ಶಬ್ದವು ಸತಿಸಪ್ತಮೀ ಎಂದು ಭಾವಿಸಿದಾಗ ಅದಕ್ಕೆ ನಿಶ್ಚಲತ್ವ್ತಉಂಟಾದಾಗ ಎಂದು 
ಅರ್ಥವನ್ನು ಹೇಳಬೇಕು. 


ಅಪರೋಕ್ಷಜ್ಞಾನದಿಂದ ಮನಸ್ಸು ವಿಷ್ಣುವಿನಲ್ಲಿ ನಿಶ್ಚಲವಾಗುತ್ತದೆ. ಇದರಿಂದಾಗಿ 
ಯೋಗಂ- ಭಗವಂತನ ಸಂಬಂಧವನ್ನು ಅಂದರೆ ಮೋಕ್ಷವನ್ನು ಹೊಂದುವಿ. ಇದು ಗೀತಾ 
ಶ್ಲೋಕದ ಅರ್ಥ. ॥ 53 ॥ 


170 ಗೀತಾವಿವೃತಿ 


ವಿವರಣೆ - ಶ್ರುತಿ ವಿಪ್ರತಿಪನ್ನಾ ಎಂಬ ಗೀತೆಯಲ್ಲಿರುವ ಶಬ್ದಕ್ಕೆ ಶ್ರೀಮಧ್ವಾಚಾರ್ಯರು 
ಭಾಷ್ಯದಲ್ಲಿ "ಶ್ರುತಿಗೆ ವಿರುದ್ಧವಾಗಿರುವ' ಎಂದು ಅರ್ಥವನ್ನು ಹೇಳಿದ್ದಾರೆ . ಈ ಅರ್ಥವನ್ನು 
ಅನುಸರಿಸಿ ಶ್ರೀರಾಘವೇಂದ್ರಸ್ವಾಮಿಗಳು ಮೊದಲು ಒಂದು ಅರ್ಥವನ್ನು ಹೇಳಿದ್ದಾರೆ. 
ಆಚಾರ್ಯರೇ ಗೀತಾತಾಶ್ಟರ್ಯದಲ್ಲಿ 'ಶ್ರುತೌ ವಿಶೇಷೇಣ ಪ್ರತಿಪನ್ನಾ' "ಶ್ರುತಿಗೆ 
ಹೊಂದಿಕೊಳ್ಳುವ (ಬುದ್ಧಿ)' ಎನ್ನುವ ಅರ್ಥವನ್ನು ಹೇಳಿದ್ದಾರೆ . ಅದಕ್ಕೆ ಅನುಗುಣವಾಗಿ 
ಎರಡನೆಯ ವ್ಯಾಖ್ಯಾನವನ್ನು ಶ್ರೀರಾಘವೇಂದ್ರತೀರ್ಥರು ಮಾಡಿದ್ದಾರೆ. ಈ ಅರ್ಥದಲ್ಲಿಯೋಗ 
ಶಬ್ದಕ್ಕೆ ಮೋಕ್ಷ ಎಂಬ ಅರ್ಥವನ್ನು ಮಾಡಲಾಗಿದೆ. ಈ ಅರ್ಥಕ್ಕೆ ಸಂವಾದಿಯಾಗಿ 
ಗೀತಾತಾತರ್ಯದಲ್ಲಿಆಚಾರ್ಯರು ಪ್ರಮಾಣವನ್ನು ಉದಾಹರಿಸಿದ್ದಾರೆ 


"ಶ್ರುತಿ ಮಾರ್ಗಂ ಪ್ರಪನ್ನಾತು ತದರ್ಥಜ್ಞಾನನಿಶ್ಚಲಾ । 
ಸಮಾಧಾನೇನ ತು ಪುನರಾಪರೋಕ್ಟಾ ಚಚ್ವನಿಶ್ಚಲಾ | 
ಎಷ್ಟ್‌ ಪ್ರಾಪ್ಟ್ಯತಿ ತದ್ಯೋಗಂ ಮುಕ್ತೋ ಭೂತ್ಹಾತದಶ್ನುತೇ॥।' 


ಲ 
ಅಪರೋಕ್ಷಜ್ಞಾನಿಯ. ಲಕ್ಷಣಗಳಾವುವು ೧ 
ಅರ್ಜುನ ಉವಾಚ - 


ಸ್ಥಿತಪ್ರ ಜ್ಞಸ್ಯ ಕಾ ಭಾಷಾ ಸಮಾಧಿಸಸ್ನ ಕೇಶವ 1 
ಇಶಿ 
ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಮ್‌ 1154 ॥ 


ಅರ್ಥ - ಅರ್ಜುನ ಹೇಳಿದನು- ಕೃಷ್ಣ । ಸಮಾಧ್ಯವಸ್ಥೆಯನ್ನು ತಲುಪಿದ ಸ್ಥಿತಪ್ರ ಜ್ಞನ 


ಛು 1 


ಲಕ್ಷಣವೇನು 9 ಸ್ಥಿತಪ್ರಜ್ಞನು ಯಾಕಾಗಿ ಮಾತನಾಡುತ್ತಾನೆ, ಕುಳಿತುಕೊಳ್ಳುತ್ತಾನೆ , ನಡೆಯುತ್ತಾನೆ 
ಅಥವಾ, ನಾನಾ ಲೋಕವ್ಯವಹಾರಗಳಲ್ಲಿ ತೊಡಗುತಾನೆ 9 


ಜ್ಞಾನಿನಿ ಪ್ರಕೃತೇ(ಸತಿ) ಲಬ್ಧಾವಸರೋರರ್ಜುನಃ ಪ್ರಾಗುಕ್ತಲಕ್ಷಣಾನುವಾದ- 
ಪೂರ್ವಕಂ ಲಕ್ಷಣಾಂತರಾದಿಕಂ ಪೃಚ್ಛತಿ- ಸ್ಲಿತೇತಿ ॥ ಸಿತಾ- ಪ್ರತಿಷ್ಠಾಂ ಪ್ರಾಪ್ತಾ 
ಲ ಈ ಈ ಅ ಷ್ಣ 

ಪ್ರಜ್ಞಾ- ಅಪರೋಕ್ಷದೃಶಿರ್ಯಸ್ಯ ಸ ತಥಾ । ತಸ್ಯ ಸಮಾಧಿಸ್ಥಸ್ಯ- ಸಮಾಧ್ಯವಸ್ಥಾಂ 
ಗತಸ್ಯ , ಪ್ರಾಕ್‌ ತ್ವದುಕ್ತದಿಶಾರಸಂಪ್ರಜ್ಞಾತಧ್ಯಾನಸ್ಪತ್ವಲಕ್ಷಣಂ ಗತಸ್ಯ | ಕಾ ಭಾಷಾ? 
ಭಾಷ್ಯತೇsನಯೇತಿ ಭಾಷಾಶಬ್ಲೋ ಲಕ್ಷಣವಚನಃ, ಕೆಂ ಲಕ್ಷಣಮಿತ್ಯರ್ಥ:ಃ I 
ಯೇನ ಲಕ್ಷಣೇನಾಯಂ ಜ್ಞಾನೀತಿ ವ್ಯವಹ್ರಿಯತೇ ತತ್ವಿಮಿತ್ಯರ್ಥಃ 1 ಕೇಶವ- 
ಬ್ರಹ್ನ್ಮರುದ್ರಪ್ರವರ್ತಕ 1 “ಕೇಶಾದ್ವೋಠನ್ಯತರಸ್ಯಾಮ್‌' ಇತಿ ಮತ್ನರ್ಥೇ "ವ' 


ಅಧ್ಯಾಯ 2 171 


ಪ್ರತ್ಯಯೋಕ್ತೇಃ ಪ್ರಶಸ್ತಕೇಶವಾನಿತಿ ವಾ । ಸ್ಥಿತಧೀಃ- ಅಪರೋಕ್ಷಜ್ಞಾನೀ ಕಿಂ 
ಪ್ರಭಾಷೇತ, ಕಿಂ ಪ್ರತ್ಯಾಸೀತ, ಕಿಮುದ್ದಿಶ್ಶ ವ್ರಜೇತ- ಪ್ರವೃತ್ತಿಂ ಕುರ್ಯಾದಿ- 
ತೃರ್ಥಃ 


ಅನುವಾದ- ಜ್ಞಾನಿಯ ಪ್ರಸ್ತಾಪ ಬಂದಾಗ ಸಂದರ್ಭವನ್ನು ಬಳಸಿಕೊಂಡು ಅರ್ಜುನನು, 
ಶ್ರೀಕೃಷ್ಣನು ಜ್ಞಾನಿಗೆ ಈಗಾಗಲೇ ಹೇಳಿರುವ ಲಕ್ಷಣವನ್ನು (ಸಮಾಧಿಸ್ಥತ್ರು ಅನುವಾದ 
ಮಾಡಿಕೊಂಡು ಇನ್ನೊಂದು ಲಕ್ಷಣವನ್ನು ಕೇಳುತ್ತಿದ್ದಾನೆ "ಸಿತಪ್ರಜ್ಞಸ್ಯ' ಇತ್ಯಾದಿ ಈ ಶ್ಲೋಕದಲ್ಲಿ, 

ಸ್ಥಿತಾ - ಸ್ಥಿರತೆಯನ್ನು ಹೊಂದಿದ, ಪ್ರಜ್ಞಾ - ಅಪರೋಕ್ಷಜ್ಞಾನವು ಯಾರಿಗಿದೆಯೋ ಅವನು 
ಸ್ಥಿತಪ್ರ ಜ್ಞ. ಅಂತಹವನ, ಹಾಗೂ ಸಮಾಧಿಸ್ಥಸ್ಯ - ಧ್ಯಾನದ ಸ್ಥಿತಿಗೆ ತಲುಪಿರುವ, ಹಿಂದೆ ನೀನು 
ಹೇಳಿರುವಂತೆ ಅಸಂಪ್ರಜ್ಞಾತ ಸಮಾಧಿಸ್ಥಿತಿಯನ್ನು ತಲುಪಿರುವವನ, ಕಾ ಭಾಷಾ: ಲಕ್ಷಣ 
ವೇನು? 


ಭಾಷ್ಯತೇ ಅನಯಾ ಇತಿ - ಭಾಷಾ . "ಇವನು ಇಂತಹವನು' ಎಂದು ನಿಖರವಾಗಿ 
ವ್ಯವಹರಿಸಲು ಕಾರಣವಾದುದು, ಅರ್ಥಾತ್‌ ಲಕ್ಷ: ಣ ಎಂದು ಭಾಷಾಶಬ್ದಕ್ತೆ ಅರ್ಥ. ಯಾವ 
ಧರ್ಮದಿಂದಾಗಿ ಇವನು ಜ್ಞಾನೀ ಎಂದು ಗುರುತಿಸಬಹುದೋ ಅಂತಹ ಲಕ್ಷಣವು ಯಾವುದು? 
ಎಂದರ್ಥ. 


ಕೇಶವ ಎಂದರೆ ಬ್ರಹ್ಮ ಮತ್ತು ರುದ್ರರನ್ನು ನಿಯಂತ್ರಿಸುವವನು. (ಕ4ಈಶ4 ವ) ಅಥವಾ 
ಸುಂದರವಾದ ಕೂದಲುಳ್ಳವನು ಎಂದೂ ಅರ್ಥಮಾಡಬಹುದು. ಕೇಶ ಶಬ್ದಕ್ಕೆ ಮತುಪ್‌ 
ಪ್ರತ್ಯಯದ ಅರ್ಥದಲ್ಲಿ (ಹೊಂದಿರುವವನು) "ವ' ಎಂಬ ಪ್ರತ್ಯಯವನ್ನು 'ಕೇಶಾದ್ದೋ 
ಅನ್ಯತರಸ್ಯಾಮ್‌'ಎಂಬ ಸೂತ್ರದಲ್ಲಿ ಪಾಣಿನಿಯು ಹೇಳಿರುತ್ತಾನೆ. ಕೇಶ * ವ ಎ ಕೇಶವ ಎ 
ಚೆಂದದ ಕೂದಲಿನವ. 


ಸ್ಥಿತಧೀಃ - ಅಪರೋಕ್ಷಜ್ಞಾನಿಯು ಯಾಕಾಗಿ ಮಾತನಾಡುತ್ತಾನೆ, ಯಾಕಾಗಿ ಕುಳಿತು- 
ಕೊಳ್ಳುತ್ತಾನೆ, ಯಾವ ಉದ್ದೇಶದಿಂದ ಹೋಗುತ್ತಾನೆ, ಅಂದರೆ ನಾನಾಕಾರ್ಯಗಳಲ್ಲಿ ಪ್ರವೃತ್ತಿ 
ಮಾಡುತ್ತಾನೆ ? ಎಂದು ಅರ್ಜುನನ ಪ್ರಶ್ನೆ. 


ಅತ್ರ ಕಿಂ ಲಕ್ಷಣಮಿತಿ ವಕ್ತವ್ಯೇ ಯೌಗಿಕಭಾಷಾಶಬ್ದೇನ ತದುಕ್ತಿಃ ಪ್ರಾಗುಕ್ತಂ 
ಸಮಾಧಿಸ್ಥತ್ವಲಕ್ಷಣಮಯಾವದ್‌ದ್ರ ವ್ಯಭಾವಿತ್ವಾನ್ನ ಸಮ್ಯಗ್ವ ಸವಹಾರೋಪ- 
ಯೋಗಿ, ಯಾವಲ್ಲಕ್ಷ ಭಾವಿ ತು ಸಮ್ಮಕ್‌ ಸಾರ್ವತ್ರಿಕವ್ಯವಹಾರೋಪಯೋಗಿ, 


ಖ 
172 ಗೀತಾ ವೃತಿ 


ಅತಃ ಸಾರ್ವತ್ರಿಕವ್ಯವಹಾರಹೇತುಭೂತಂ ಯಾವಲ್ಲಕ್ಷ್ಯಭಾವಿಲಕ್ಷಣಂ ಕಿಮಿತಿ 
ಪ್ರಷ್ಟುಮಿತಿ ಜ್ಞೇಯಮ್‌ । ಸ್ಥಿತಪ್ರಜ್ಞಸ್ಯ ಕಾ ಭಾಷೇತ್ಯೇವ ಪೂರ್ತೌ ಸಮಾಧಿಸ್ಪಸ್ಯೇತಿ 
ಪ್ರಾಚೀನಲಕ್ಟಣಾನುವಾದಸ್ತು ತ್ವದುಕ್ತಂ ಲಕ್ಷಣಂ ಜ್ಞಾತಂ, ತನ್ನಪೃಚ್ಛೃತೇ ! ಯೇನ 
ಸಿದ್ಧಾರ್ಥತಾ ಪ್ರಶ್ನಸ್ಯ ಸ್ಯಾತ್‌ । ಕಿಂ ತು ಅನ್ಯದೇವ ಪೃಚ್ಛ್ಯತ ಇತಿ ಜ್ಞಾಪ- 
ಯಿತುಮ್‌ । 


ಅನುವಾದ - ಈ ಶ್ಲೋಕದಲ್ಲಿ (ಸ್ಥಿತ ಪ್ರ ಜ್ಞನ) ಲಕ್ಷಣವೇನು ? ಎಂಬ ಶಬ್ದದ ಬದಲು ಅದೇ 
ಅರ್ಥ ಬರುವ "ಭಾಷಾ' ಶಬ್ದವನ್ನು ಬಳಸಿರುವ ಉದ್ದೇಶ ಇದು- ಹಿಂದೆ ಜ್ಞಾನಿಗೆ “ಸಮಾಧಿ 
ಯಲ್ಲಿರುವವನು' ಎಂಬ ಲಕ್ಷಣವನ್ನು ಹೇಳಿದ್ದಾಗಿದೆ. ಆದರೆ ಜ್ಞಾನಿಯು ಸದಾಕಾಲವೂ ಸಮಾಧಿ 
ಯಲ್ಲಿಇರುವುದಿಲ್ಲ. ಹೀಗಾಗಿ ಸಮಾಧಿಯಿಂದ ಎಚ್ಚರಗೊಂಡಾಗ ಅವನನ್ನು ಅಪರೋಕ್ಷಜ್ಞಾನಿ 
ಎಂದು ಇದರಿಂದ ತಿಳಿದುಕೊಳ್ಳಲಾಗುವುದಿಲ್ಲ ಆ ಸದಾಕಾಲವೂ 'ಜ್ಞಾನಿಯಲ್ಲಿರುವ 
ಲಕ್ಷಣವೊಂದನ್ನು ಹೇಳಿದರೆ ಅದು ವ್ಯವಹಾರಕ್ಕೆ ಉಪಯುಕ್ತವಾಗುತ್ತದೆ. ಹೀಗೆ ಸರ್ವದಾ 
ವ್ಯವಹಾರಕ್ಕೆ ಉಪಯೋಗವಾಗುವ, ಜ್ಞಾನಿಯಲ್ಲಿ ಸದಾ ಇರುವ ಲಕ್ಷಣವನ್ನು ಅರ್ಜುನ 
ಕೇಳುತ್ತಿದ್ದಾನೆ ಎಂದು ತಿಳಿಸಲು "ಭಾಷಾ' ಶಬ್ದವನ್ನು ಗೀತೆಯಲ್ಲಿ ಬಳಸಲಾಗಿದೆ. 


ಪ್ರಜ್ಞನ ಲಕ್ಷಣವೇನು 9' ಎಂದಿಷ್ಟೇ ಕೇಳದೆ ಆ ಸ್ಥಿತಪ್ರ ಜ್ಞನಿಗೆ "ಸಮಾಧಿಸ್ಥಸ್ಯ ' ಎಂಬ 
ಹೋ ಕೊಡುವ ಮೂಲಕ ಹಂದೆ ಹೇಳಿರುವ ಲಕ (ಣವನ್ನು ಅನುವಾದ ಮಾಡಿರುವ 
ಉದ್ದೇಶ — "ನೀನು ಈಗಾಗಲೇ ಹೇಳಿದ ಲಕ್ಷಣವು ನನಗೆ. ತಿಳಿದಿದೆ. ಅದನ್ನೇ ಮತ್ತೆ ನಾನು 
ಕೇಳುತ್ತಿಲ್ಲ ಹಾಗೆ ಕೇಳಿದರೆ ತಿಳಿದಿದ್ದನ್ನೇ ಏಕೆ ಕೇಳಬೇಕು ?) ಎನ್ನುವ ಆಕೆ ಕ್ಲೇಪ ಬರಬಹುದು. ನಾನು 


ಕೇಳುತ್ತಿರುವುದು ಬೇರೆಯೇ ಜಾ [ವನ್ನು' . ಇದನ್ನು ತಿಳಿಸಲು ಹಿಂದೆ ಹೇಳಿದ ಲಕ ಕಣವನ್ನು 
ಅರ್ಜುನ ಅನುವಾದ ಮಾಡಿದ್ದಾನೆ. 


ಯದ್ವಾ ಸಮಾಧಿಸ್ಥಸ್ಯ ವಿಷಮಬುದ್ಧಿವರ್ಜಿತಸ್ಯೇತ್ಯರ್ಥಃ । ಉತ್ತರಾರ್ಧೇ 
ಕಿಂಶಬ್ದಃ ಆಕ್ಷೇಪಾರ್ಥಃ “ ಭೇರೀತಾಡನಾದಿನಾರಪಿ ಅಪ್ರತಿಬುದ್ದೋ ಬ್ರಹ್ಮ- 
ದರ್ಶನೇನ ಪರಮಾನಂದಮಗ್ಗತ್ತಾತ್‌, ಸ್ಥಿತಧೀಃಎ  ಅಪರೋಕ್ಷಜ್ಞಾನೀ 
ಭಾಷಣೋಪವೇಶನಗಮನಾದಿರೂಪಪ್ರವೃತ್ತಿಂ ಕಿಮರ್ಥಂ ಕುರ್ಯಾತ್‌ ॥। 
ಕರೋತಿ ಚ ಶುಕಾದಿಃ | ಅತಃ "ಸಮಾಧೌ ಅಚಲಾಬುದ್ಧಿಸ್ತದಾ ಯೋಗ- 
ಮವಾಪ್ಯಸೀ'ತಿ ಉಕ್ತಮಸದಿತಿ ॥1 54 ॥1 


ಅನುವಾದ - ಅಥವಾ ಹೀಗೂ ಹೇಳಬಹುದು - ಸಮಾಧಿಸ್ಥಸ [ನ ವಿಷಮಬುದ್ದಿ ಇಲ್ಲದ 


ಅಧ್ಯಾಯ 2 173 


ಜ್ಞಾನಿಯ ಎಂದರ್ಥ. ಶ್ಲೋಕದ ಉತ್ತರಾರ್ಧದಲ್ಲಿರುವ "ಕಿಂ' ಶಬ್ದವು ಪ್ರಶ್ನಾರ್ಥಕವಲ್ಲ 
ಆಕ್ಷೇಪಾರ್ಥಕ. 


ಬ್ರಹ್ಮದರ್ಶನದ ಪರಮಾನಂದದಲ್ಲಿ ಮುಳುಗಿರುವುದರಿಂದ, ಭೇರಿವಾದನ ಮಾಡಿ 
ದಾಗಲೂ ಎಚ್ಚರಗೊಳ್ಳದೆ ಇರಬಲ್ಲ ಸ್ಥಿತಧೀಃ ಎ ಅಪರೋಕ್ಷಜ್ಞಾನಿಯು ಬೇರೆ ಅಲ್ಪ 
ಪ್ರಯೋಜನದ ಉದ್ದೇಶದಿಂದ ಮಾತನಾಡುವುದು, ಕುಳಿತುಕೊಳ್ಳುವುದು, ನಡೆಯುವುದು 
ಮುಂತಾದ ಕ್ರಿಯೆಗಳನ್ನು ಏಕೆ ತಾನೆ ಮಾಡಬೇಕು ? ಆದರೆ ಜ್ಞಾನಿಗಳಾದ ಶುಕ-ವಾಮ 
ದೇವಾದಿಗಳು ಅವನ್ನೆಲ್ಲ ಮಾಡುತ್ತಾರೆ. ಆದ್ದರಿಂದ ಅವರು ನೀನು ಹೇಳಿದ ಸ್ಥಿತಿಯನ್ನು ತಲುಪಿಲ್ಲ 
ಎಂದೇ ಅರ್ಥ. ಅಂದಮೇಲೆ, "ಮನಸ್ಸು ಪರಮಾತ್ಮನಲ್ಲಿ ನಿಶ್ಚಲಗೊಂಡಾಗ ಮುಕ್ತಿಯನ್ನು 
ಹೊಂದುವಿ' ಎಂದು ಹಿಂದೆ ಹೇಳಿದ್ದುಸರಿಯಲ್ಲ. ಇದು ಅರ್ಜುನನ ಆಕ್ಷೇಪ. ॥॥ 54 ॥ 


ಮನೋವಿಕಾರಗಳನ್ನು ತೊರೆದ, ಪರಮಾತ್ಮಧ್ಯಾನತೃಪ್ಪನು "ಸ್ಥಿ ತಪ ಜ' ಎನಿಸುವನು 
ಶ್ರೀ ಭಗವಾನುವಾಚ - 


ಪ್ರಜಹಾತಿ ಯದಾ ಕಾಮಾನ್‌ ಸರ್ವಾನ್‌ ಪಾರ್ಥ ಮನೋಗತಾನ್‌ | 
ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸದೋಚ್ಛತೇ 11 55 ॥ 


ಕ 
ಅರ್ಥ - ಶ್ರೀಕೃಷ್ಣ ಹೇಳುತ್ತಾನೆ - ಯಾವಾಗ ಮನಸಿನಲ್ಲಿರುವ ಕಾಮಕ್ರೋಧಾದಿ 
ದುರ್ಗುಣಗಳೆಲ್ಲವನ್ನೂ ಬಿಟ್ಟುಬಿಡುತ್ತಾನೋ ಯಾವಾಗ ಪರಮಾತ್ಮನಲ್ಲೇ ಏಕಾಗ್ರ ಚಿತ್ತನಾಗಿ 
ಪರಮಾತ್ಮನ ಪ್ರಸಾದದಿಂದ ಸಂತೃಪ್ತಿಯಿಂದ ಇರುವನೋ, ಆಗ ಅವನು ಅಪರೋಕ್ಷಜ್ಞಾನಿಯು. 


ಕಾ ಭಾಷೇತಿ ಕೃತಲಕ್ಷಣಪ್ರಶ್ನಸ್ಯ್ಥ ಉತ್ತರಮಾಹ - ಪ್ರಜಹಾತೀತಿ ॥ 
ಉತ್ತರಾರ್ಧೆ ಕೃತಾಕ್ಟೇಪಸ್ಯ ತು ಸಮಾಧಿಂ "ಯಾ ನಿಶಾ' ಇತ್ಯಗ್ರೇ ವಕ್ಚೃತಿ । 
ಯದಾ ಮನೋಗತಾನ್‌ ಸರ್ವಾನ್‌ ಕಾಮಾನ್‌ ಪ್ರಜಹಾತಿ- ಪರಿತ್ಯಜತಿ । 
ಕಾಮಾನ್‌ ಇತ್ಯ್ಕುಪಲಕ್ಷಣಂ ಕಾಮಕ್ರೋಧಾದೀನಿತ್ಯರ್ಥಃ । ಯದಾ ಚಾತ್ಮನ್ಯೇವ- 
ಪರಮಾತ್ಮನ್ಯೇವ ವ್ಯವಸ್ಥಿತಃ ಸನ್‌ ತದೇಕಚಿತ್ತಃ ಸನ್ನಿತಿ ಯಾವತ್‌, ಆತ್ಮನಾ 
ಪರಮಾತ್ಮನಾ ತತ್ನಸಾದೇನೇತ್ಯರ್ಥ:, ತುಷ್ಟಃ ಸಂತೋಷಯುಕ್ತಃ ತದಾ 
ಸ್ಥಿತಪ್ರಜ್ನೋರ5ಪರೋಕ್ಪಜ್ಞಾನೀ ಉಚ್ಛತ ಇತ್ಯರ್ಥಃ | 
ಅನುವಾದ - "ಕಾ ಭಾಷಾ' ಎಂದು ಅರ್ಜುನನು ಲಕ್ಷಣದ ಬಗ್ಗೆ ಕೇಳಿದ ಪ್ರಶ್ನೆಗೆ 
"ಪ್ರಜಹಾತಿ' ಎಂಬ ಶ್ಲೋಕದಲ್ಲಿ ಶ್ರೀಕೃಷ್ಣನು ಉತ್ತರವನ್ನು ಹೇಳುತ್ತಾನೆ. ಹಿಂದಿನ ಶ್ಲೋಕದ 


174 ಗೀತಾವಿವೃತಿ 


ಉತ್ತರಾರ್ಧದಲ್ಲಿ ಅರ್ಜುನ ಮಾಡಿದ ಆಕ್ಷೇಪಕ್ಕೆ ಸಮಾಧಾನವನ್ನು "ಯಾ ನಿಶಾ' ಎಂಬ (69ನೇ 
ಶ್ಲೋಕ) ಶ್ಲೋಕದಲ್ಲಿಹೇಳುತ್ತಾನೆ. 


ಜ್ಞಾನಿಯು ಯಾವಾಗ ಮನಸಿನಲ್ಲಿರುವ ಸಕಲ ಕಾಮನೆಗಳನ್ನು , ಪ್ರಜಹಾತಿ ಎ 
ಪರಿತ್ಯಜಿಸುವನೋ, ಇಲ್ಲಿ ಕಾಮನೆಗಳನ್ನು ಮಾತ್ರವಲ್ಲ ಕಾಮ, ಕ್ರೋಧ, ಮುಂತಾದ 
ದುರ್ಗುಣಗಳೆಲ್ಲವನ್ನೂ ತೆಗೆದುಕೊಳ್ಳಬೇಕು. ಇವೆಲ್ಲವನ್ನು ಬಿಡುವನೋ ಹಾಗೂ, ಯಾವಾಗ, 
ಆತ್ಮನ್ಯೇವ = ಪರಮಾತ್ಮನಲ್ಲೇ, ವ್ಯವಸ್ಥಿತಃ ಸನ್‌ - ತದೇಕಚಿತ್ತನಾಗಿ , ಆತ್ಮನಾ - ಪರಮಾತ್ಮನ 
ಅನುಗ್ರಹದಿಂದ, ತುಷ್ಟಃ ಸಂತೋಷಪಡುವನೋ ಆಗ, ಸ್ಥಿತಪ್ರ ಜ್ಞಃ- ಅಪರೋಕ್ಷಜ್ಞಾನಿ 
ಯೆಂದು ಹೇಳಲಡುತ್ತಾನೆ. 


ಅತ್ರ ಸರ್ವಾನ್‌ ಕಾಮಾನಿತ್ಯಸ್ಯ ಎರುದ್ದಕಾಮಾನಿತ್ಯರ್ಥಃ 
ಕಾಮಾದೇರ್ಮನೋಗತತ್ಥಾವೃಭಿಚಾರೇಆಪಿ ಮನೋಗತಾನಿತ್ಯುಕ್ತಿರ್ವಿರುದ್ದ 
ಸರ್ವಕಾಮಪ್ರಹಾಣಘಟನಾಯ । ಜ್ಞಾನಸ್ಯ ಕಾಮಾದೇಶ್ವ ಮಾನಸೈಕನಿಷ್ಠತ್ತಾತ್‌ 
ರಸೋತಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತ' ಇತಿ ವಕ್ಚ್ಯಮಾಣದಿಶಾರನ್ಯೋನ್ಯಂ 
ಎರುದ್ದತ್ನಾತ್‌ ಮನಸಿ ಭಗವದ್‌ಜ್ಞಾನೇ ಜಾತೇ ತದ್ದಿರುದ್ದಾಃ ಕಾಮಾದಯೋ ನ 
ಸ್ಥಾತುಮರ್ಹಂತೀತಿ ಯುಕ್ತಿಸೂಚನೇನ ತದ್ದಟಿನಾತ್‌ । ಪ್ರಾಯಃ ಸರ್ವವಿರುದ್ಧ- 


ಕಾಮಾದಿತ್ಯಾಗವತ್ತ್ವೇ ಸತಿ ಭಗವದೇಕಚಿತ್ರತಯಾ ಸಂತುಷ್ಠತ್ತಂ ಜ್ಞಾನಿಲಕ್ಷಣ- 
ಮಿತ್ಯುಕ್ತಂ ಭವತಿ । 


ಅನುವಾದ - ಈ ಶ್ಲೋಕದಲ್ಲಿ ಮನಸ್ಸಿನ ಎಲ್ಲಾ ಕಾಮನೆಗಳನ್ನೂ ಬಿಡಬೇಕು ಎಂದರೆ 
ಭಗವದ್ದರ್ಶನ, ಮೋಕ್ಷ ಮುಂತಾದ ವಿಷಯಗಳ ಸತ್ಕಾಮನೆಗಳನ್ನು ಬಿಡಬೇಕು ಎಂದು 


ಅರ್ಥವಲ್ಲ. ಮೋಕ್ಷವಿರೋಧಿಯಾದ ಐಹಿಕ ಸುಖದ ಕಾಮನೆಯನ್ನು ಬಿಡಬೇಕು ಎಂದಷ್ಟೇ 
ಅರ್ಥ. 


ಕಾಮಾದಿ ದೋಷಗಳು ಮನಸ್ಸು ಬಿಟ್ಟು ಬೇರೆಲ್ಲೂ ಇರುವ ಸಂಭವವಿಲ್ಲ. ಹೀಗಿದ್ದರೂ 
'ಮನೋಗತಾನ್‌' ಎಂದು ವಿಶೇಷಣವನ್ನು ಕೊಟ್ಟಿರುವ ಉದ್ದೇಶ - ಅಪರೋಕ್ಷಜ್ಞಾನವೂ 
ಮನಸ್ಸಿನಲ್ಲೇ ಹುಟ್ಟುತ್ತದೆ, ಆಗ ಅಲ್ಲಿರುವ ವಿರುದ್ಧವಾದ ಕಾಮಗಳೆಲ್ಲವೂ ಸಹಜವಾಗಿಯೇ 
ನಾಶವಾಗುತ್ತವೆ. ಇದನ್ನು "ರಸೋತಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೇ' ಎಂದು ಮುಂದಿನ 
(59ನೆಯ) ಶ್ಲೋಕದಲ್ಲೂ ಹೇಳಲಾಗಿದೆ. ಪರಮಾತ್ಮನ ಅಪರೋಕ್ಷಕ್ಕೂ ಲೌಕಿಕ ಕಾಮನೆಗಳಿಗೂ 
ಪರಸ್ಪರ ವಿರೋಧವಿದೆ. ಹೀಗಾಗಿ ಮನಸ್ಸಿನಲ್ಲಿ ಭಗವಂತನ ಅಪರೋಕ್ಷಜ್ಞಾನ ಉದಿಸಿದಾಗ ಅದಕ್ಕೆ 


ಅಧ್ಯಾಯ 2 175 


ವಿರುದ್ಧವಾದ ಕಾಮಾದಿದೋಷಗಳು ಮನಸ್ಸಿನಲ್ಲಿ ಇರಲು ಸಾಧ್ಯವಿಲ್ಲ. ಈ ಯುಕ್ತಿಯನ್ನು 
ಸೂಚಿಸಲೋಸುಗ "ಮನೋಗತಾನ್‌' ಎಂಬ ವಿಶೇಷಣವನ್ನು ಕೊಡಲಾಗಿದೆ. 


ಈ ಶ್ಲೋಕದಿಂದ, ಪ್ರಾಯಃ "ಸಕಲ ವಿರುದ್ದ ಕಾಮನೆಗಳನ್ನು ಕಳೆದುಕೊಂಡು ಭಗವದೇಕ 
ಮನಸ್ಸನಾಗಿ ಸಂತುಷ್ಠನಾಗಿರುವುದೇ' ಜ್ಞಾನಿಯ ಲಕ್ಷಣ ಎಂದು ಹೇಳಿದಂತಾಯಿತು. 


ನಚ "ಯೋಗೇ ತ್ಲಿಮಾಂ ಶೃಣು' ಇತಿ ಜ್ಞಾನೋಪಾಯಂ ಪ್ರತಿಜ್ಞಾಯ 
ಜ್ಞಾನಿಲಕ್ಷಣೋಕ್ತಿರಸಂಗತೇತಿ ಶಂಕ್ಕಮ್‌ । ಪ್ರಾಯೋ ವಿರುದ್ಧಕಾಮತ್ಯಾಗ- 
ಭಗವದೇಕಚಿತ್ತ-ತತ್ನಸಾದಾಯತ್ತಸಂತೋಷವತ್ತಾ ದೀನಾಂ ಜ್ಞಾನಿಲಕ್ಷಣತಯಾ 
ಉಕ್ತವಕ್ಷ್ಯಮಾಣಾನಾಮೇವ ಜ್ಞಾನೋಪಾಯಶಬ್ದಿತಯೋಗಸ್ನರೂಪತ್ತಾತ್‌ ಟ 
ಪರಂತು ಜ್ಞಾನಾರ್ಥಿನೈತಾನಿ ಯತ್ನಸಾಧ್ಯಾನಿ, ಜ್ಞಾನಿನಿ ತು ಸ್ವಭಾವಸಿದ್ದಾನೀತಿ 
ವಿಶೇಷಃ ॥1 55 ॥ 


ಅನುವಾದ - ಹಿಂದೆ (39ನೆಯ ಶ್ಲೋಕದಲ್ಲಿ) ಯೋಗದ ಬಗ್ಗೆ ಹೇಳುತ್ತೇನೆ, ಕೇಳು ಎಂದು 
ಶ್ರೀಕೃಷ್ಣ ಹೇಳಿದ್ದಾನೆ. ಇಲ್ಲಿ ಅದನ್ನು ಬಿಟ್ಟು ಜ್ಞಾನಿಗಳ ಲಕ್ಷಣವನ್ನು ಹೇಳುತ್ತಿದ್ದಾನೆ. ಇದು 
ಅಸಂಗತವಲ್ಲವ 9? ಇಲ್ಲ . ಸಾಮಾನ್ಯವಾಗಿ ಎರುದ್ಧ ಕಾಮಾದಿಗಳನ್ನು ತ್ಯಜಿಸುವುದು, 
ಭಗವಂತನಲ್ಲೇ ಮನಸನ್ನು ನೆಲೆಗೊಳಿಸಿ ಅವನ ಅನುಗ್ರಹದಿಂದ ಸಂತೃಪ್ಪನಾಗಿರುವುದು 
ಮುಂತಾಗಿ ಜ್ಞಾನಿಗಳಿಗೆ ಇಲ್ಲಿಹೇಳಿರುವ, ಇದಲ್ಲದೆ ಮುಂದೆ ಹೇಳಲಾಗುವ ಲಕ್ಷ! ಣಗಳೇ, ಯೋಗ 
ಎಂದು ಕರೆಯಲ್ಪಡುವ ಜ್ಞಾನಸಾಧನಗಳೂ ಆಗಿವೆ. ಆದರೆ, ಒಂದು ವಿಶೇಷ, ಜ್ಞಾನವನ್ನು 
ಗಳಿಸಬೇಕಾಗಿರುವ ಸಾಧಕನು ಈ ಲಕ್ಷಣಗಳನ್ನು ಪ್ರಯತ್ನಪಟ್ಟು ಸಾಧಿಸಬೇಕಾಗುತ್ತದೆ. ಜ್ಞಾನಿಗೆ 
ಇವೆಲ್ಲವೂ ಸಹಜಸಿದ್ದವಾಗಿರುತ್ತವೆ. 


(ಹೀಗೆ ಜ್ಞಾನಿ ಲಕ್ಷ! ಣಗಳೇ ಜ್ಞಾನೋಪಾಯಗಳಾಗಿರುವುದರಿಂದ ಅಸಂಗತಿ ಇಲ್ಲ) 


ದುಃಖೇಷ್ನನುದ್ದಿಗ್ಗಮನಾಃ ಸುಖೇಷು ವಿಗತಸ್ಪೃಹಃ । 
ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಛತೇ 11 56 11 
ಅರ್ಥ - ಅಪರೋಕ್ಷ ಜ್ಞಾನಿಯ ಮನಸ್ಸು ದುಃಖ ಬಂದಾಗ ಉದ್ವೇಗಕ್ಕೆ 


ಒಳಗಾಗುವುದಿಲ್ಲ, ಅವನಿಗೆ ಪ್ರಾಪಂಚಿಕ ಸುಖದ ಬಗ್ಗೆ ಆಸಕ್ತಿಯೂ ಇರುವುದಿಲ್ಲ ಆಸೆ, 
ಭಯ, ಕೋಪಗಳು ಅವನಿಗಿರುವುದಿಲ್ಲ ಇಂತಹ ಜ್ಞಾನಿಯು ಸ್ಥಿತಪ್ರ ಜ್ಞನೆನಿಸುತ್ತಾನೆ. 


176 ಗೀತಾವಿವೃತಿ 


ಏತದೇವ ಕಾಮಶಬ್ಲೋಪಲಕ್ಷಿತದೋಷಾಂತರತ್ಯಾಗಕಥನಾದಿನಾ ತ್ರಿಜುಃ 
ಸಷ್ಟಯತಿ- ದುಃಖೇಷ್ಟಿತ್ಯಾದಿಭಿಃ ॥ ದುಃಖೇಷು ಪ್ರಾಪೇಷು ಅನುದ್ದಿಗ್ಗಂ ಕ್ಲಾಂತಂ 
ಮನೋ ಯಸ್ಯ ಸ ತಥಾ । ಸುಖೇಷು ವಿಷಯೇ ವಿಗತೇಚ್ಛಃ ॥ ಅಶೋಭನೇ 
ಶೋಭನಾಧ್ಯಾಸೋ ರಾಗಃ 1 ರಾಗಭಯಕ್ರೋಧಾಃ ವೀತಾಃ- ಅಪಗತಾ 
ಯಸ್ಮಾತ್‌ ಸ ತಥಾ ತಾದೃಶೋ ಮುನಿಃ ಸ್ಥಿತಧೀರುಚ್ಯತೇ ॥ 56 1! 


ಅನುವಾದ - ಮುಂದಿನ ಮೂರು ಶ್ಲೋಕಗಳಲ್ಲಿ ಸ್ಥಿತಪ್ರಜ್ಞನ ಈ ಲಕ್ಷಣವನ್ನೇ ಸ್ಪಷ್ಟ 
ಗೊಳಿಸುತ್ತಾರೆ. ಹಿಂದಿನ ಶ್ಲೋಕದಲ್ಲಿ 'ಕಾಮಾನ್‌ ಸರ್ವಾನ್‌ ಮನೋಗತಾನ್‌' ಎಂದು 
ಕಾಮನೆಗಳನ್ನು ಬಿಟ್ಟವನು ಎನ್ನಲಾಗಿದೆ. ಕಾಮನೆ ಮಾತ್ರವಲ್ಲ ಇತರ ದೋಷಗಳನ್ನೂ ಅವನು 
ಬಿಟ್ಟಿರುತ್ತಾನೆ ಎಂದು ಮುಂದಿನ ಶ್ಲೋಕಗಳಲ್ಲಿತಿಳಿಸಲಾಗಿದೆ. 


ದುಃಖವು ಬಂದಾಗ ಅನುದ್ದಿಗ್ನಂ - ಶ್ರಾಂತವಾಗದ ಮನಸ್ಸು ಯಾರಿಗಿದೆಯೋ ಅಂತಹವನು 
"ದುಃಖೇಷ್ಟನುದ್ದಿಗ್ನಮನಾಃ'. ಸುಖದ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಂಡವನು. ಹಿತವಲ್ಲದ 
ವಸ್ತುವಿನಲ್ಲಿ "ಹಿತ' ಎನ್ನು ವ ಭಾವನೆಯೇ "ರಾಗ ' ಎನಿಸುತ್ತದೆ. ಇಂತಹ ರಾಗ , ಜೊತೆಯಲ್ಲಿ 


ಭಯ, ಕೋಪ ಇವುಗಳು , ವೀತಾಃ - ಯಾರಿಂದ ದೂರವಾಗಿವೆಯೋ ಅಂತಹ ಜ್ಞಾನಿಯು 
'ಸ್ಥಿತಧೀಃ' ಅಪರೋಕ್ಷಜ್ಞಾನಿ ಎನಿಸುತ್ತಾನೆ. ।। 56 ॥1 


ಯಃ ಸವ 
೯ತ್ರಾನಭಿಸ್ನೇಹಸ್ತತ್ತತ್ಥಾಪ್ಯ ಶುಭಾಶುಭಮ್‌ । 
ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ 11 57 ॥ 


ಅರ್ಥ - ಯಾರು ಎಲ್ಲವಸ್ತುಗಳಲ್ಲೂ ಸ್ನೇಹವನ್ನು ಕಳೆದುಕೊಂಡಿರುವ ಕಾರಣದಿಂದಾಗಿ 
ಒಳ್ಳೆಯ ವಸ್ತುವಿನ ಸಂಪರ್ಕವಾದಾಗ ಖುಷಿಪಡುವುದಿಲ್ಲ, ಕೆಟ್ಟವಸ್ತುಗಳ ಸಂಪರ್ಕವಾದಾಗ 
ದ್ದೆ €ಷ ಮಾಡುವುದಿಲ್ಲವೋ ಅಂತಹವನು ಅಪರೋಕ್ಷಜ್ಞಾನಿ. 


ವೀತರಾಗಭಯಕ್ರೋಧತ್ಸಂ ಕೇನ ಹೇತುನಾ ಭವತೀತ್ಯತ ಆಹ- 
ಯ ಅತಿ ॥ಟ। ಅನಭಿಸ್ನೇಹ ಇತಿ ಹೇತುಗರ್ಭಮ್‌ । ಯಃ ಸರ್ವತ್ರಾರನಭಿ- 
ಸ್ನೇಹತ್ತಾತ್ತತ್ತತ್‌ ಶುಭಾಶುಭಂ ಪ್ರಾಪ್ಯಾಪಿ ನಾಭಿನಂದತಿ ನ ದ್ದೇಷ್ಟಿ ತಸ್ಯ ಪ್ರಜ್ಞಾಂ 
ಅಪರೋಕ್ಷಧೀಃ ಪ್ರತಿಷ್ಠಿತಾ ॥। 57 ॥1 
ಅನುವಾದ - ಜ್ಞಾನಿಯು ರಾಗ ಕೋಪ ಮುಂತಾದ ದೋಷಗಳನ್ನು ಕಳೆದುಕೊಂಡಿರಲು 
ಕಾರಣವನ್ನು ಈ ಶ್ಲೋಕದಲ್ಲಿ ತಿಳಿಸುತ್ತಾನೆ. ಇಲ್ಲಿ "ಅನಭಿಸ್ನೇಹಃ' ಎಂಬ ವಿಶೇಷಣವು ಕಾರಣವನ್ನು 


ಅಧ್ಯಾಯ 2 177 
ತಿಳಿಸುತ್ತದೆ. ಆಗ ಶ್ಲೋಕದ ಅರ್ಥ- ಯಾರು ಎಲ್ಲ ವಸ್ತುಗಳಲ್ಲೂ ಸ್ನೇಹವನ್ನು ಕಳೆದು 
ಕೊಂಡಿರುವುದರಿಂದಾಗಿ ಒಳ್ಳೆಯದನ್ನೋ ಕೆಟ್ಟದ್ದನ್ನೋ ಹೊಂದಿದರೂ ಅಭಿನಂದಿಸುವುದೂ 
ಇಲ್ಲ, ದ್ವೇಷಮಾಡುವುದೂ ಇಲ್ಲವೋ ಅಂತಹವನಿಗೆ ಪ್ರಜ್ಞಾ ಅಪರೋಕ್ಪಜ್ಞಾನವು ಬಂದಿದೆ. 
157 
ಯದಾ ಸಂಹರತೇ ಚಾಯಂ ಕೂರ್ಮೋಂಗಾನೀವ ಸರ್ವಶಃ । 
ಇಂದ್ರಿಯಾಣೀಂದ್ರಿಯಾರ್ಥೆಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ Il 58 ॥| 


ಅರ್ಥ- ಯಾರು, ಆಮೆಯು ತನ್ನ ಅವಯವಗಳನ್ನು ಅನಾಯಾಸವಾಗಿ ಒಳಗೆ 
ಸೆಳೆದುಕೊಳ್ಳುವಂತೆ ವಿಷಯವಸ್ತುಗಳೆಡೆಯಿಂದ ತನ್ನ ಇಂದ್ರಿಯಗಳನ್ನು ಶ್ರಮವಿಲ್ಲದೆ 
ಸೆಳೆದುಕೊಳ್ಳುವನೋ ಅವನು ಅಪರೋಕ್ಷಜ್ಞಾನಿ. 

ಕಿಂ ಚಾಯಂ: ಜ್ಞಾನೀ ಯದಾ ಇಂದ್ರಿಯಾರ್ಥೇಭ್ಯಃ- ಶಬ್ದಸರ್ಶರೂಪ- 

ರಸಗಂಧೇಭ್ಯಃ ಸರ್ವಶಃ: ಸರ್ವಾಣಿ ಇಂದ್ರಿಯಾಣಿ: ಶ್ರೋತ್ರಾದೀನಿ, ಕೂರ್ಮಃ 

ಕರಚರಣಾದ್ಯಂಗಾನಿ ಸ್ವಭಾವೇನೋಪಸಂಹರತಿ ತದ್ದತ್‌ ಅನಾಯಾಸೇನ ಉಪ- 

ಸಂಹರತೇ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ | ಜ್ಞಾನಿನೋ ಜಿಜ್ಞಾಸೋರಿವೇಂದ್ರಿಯ- 

ಪ್ರತ್ಯಾಹರಣಂ ನ ಯತ್ನಸಾಧ್ಯಂ ಕಿಂತು ಅನಾಯಾಸೇನೈವ ಇತಿ ಜ್ಞಾಪನಾಯ 

"ಕೂರ್ಮೊೋಠಂಗಾನೀವ' ಇತಿ ದೃಷ್ಟಾಂತಃ ॥1 58 ॥ 


ಅನುವಾದ - ಇದಲ್ಲದೆ, ಇಂತಹ ಜ್ಞಾನಿಯು ಇಂದ್ರಿಯಗೋಚರವಾಗುವ ಶಬ್ದ ಸ್ಪರ್ಶ, 
ರೂಪ, ರಸ, ಗಂಧ ಈ ವಿಷಯವಸ್ತುಗಳಿಂದ ತನ್ನ ಕಿವಿಯೇ ಮೊದಲಾದ ಇಂದ್ರಿಯಗಳನ್ನು, 
ಆಮೆಯು ತನ್ನ ಕೈಕಾಲು ಮುಂತಾದ ಅವಯವಗಳನ್ನು ಹೇಗೆ ಅನಾಯಾಸವಾಗಿ ಒಳಗೆ 
ಸೆಳೆದುಕೊಳ್ಳುವುದೋ ಅದರಂತೆ, ಅನಾಯಾಸವಾಗಿ ಸೆಳೆದುಕೊಳ್ಳುವನೋ ಅಂತಹವನು 
ಅಪರೋಕ್ಷಜ್ಞಾನಿಯು.. 


ಜ್ಞಾನಿಯು ಸಾಧಕನಂತೆ ಇಂದ್ರಿಯ ನಿಗ್ರಹವನ್ನು ಪ್ರಯಾಸಪಟ್ಟುಮಾಡಬೇಕಾಗಿಲ್ಲ ಅದು 
ಅವನಿಗೆ ಸುಲಭವಾದುದು. ಇದನ್ನು ತಿಳಿಸಲು ಗೀತೆಯಲ್ಲಿ ಆಮೆಯ ದೃಷ್ಟಾಂತವನ್ನು 
ಕೊಡಲಾಗಿದೆ. ॥। 58 ॥ 


ವಿಷಯಾ ವಿನಿವರ್ತಂತೇ ನಿರಾಹಾರಸ್ಯ ದೇಹಿನಃ । 
ರಸವರ್ಜಂ ರಸೋನಪೃಸ್ಯ ಪರಂ ದೃಷ್ಟಾ | ನಿವರ್ತತೇ 11 59 ॥| 


178 ಗೀತಾವಿವೃತಿ 


ಅರ್ಥ- ಉಪವಾಸ ಮಾಡುವುದರಿಂದ ಇಂದ್ರಿಯಗಳ ಭೋಗಶಕ್ತಿಯು ಮಾತ್ರ 
ಕುಂದುತ್ತದೆ. ಆದರೆ, ಮನಸಿನಲ್ಲಿರುವ ವಿಷಯಾಭಿಲಾಷೆಯು ಕುಂದುವುದಿಲ್ಲ . ಅದು 
ಕುಂದುವುದು ಪರಮಾತ್ಮನ ದರ್ಶನವಾದಾಗ ಮಾತ್ರ. 


ನನ್ನೇವಂ ಕಾಮಪ್ರಹಾಣಾದಿಲಕ್ಷಣಸಾಧನಂ ಚೇತ್‌ ಜ್ಞಾನಂ ತರ್ಹಿ 
ಸರ್ವೋತಪಿ ಜನಃ ಕಸ್ಲಾನ್ನ ತತ್ತಾಧಯತಿ ? ಕಾಮಾದ್ಯುಪದ್ರವಪರಿಹಾರಾರ್ಥಂ 
ಕಿಂ ದಂದಹ್ಯಮಾನಶಿರಾಃ ಬಂಭ್ರಮೀತಿ ? ಇತ್ಯತೋ ನಿರಾಹಾರತ್ನೇನ ಇಂದ್ರಿಯ- 
ಜಯಃ, ತೇನೈವ ಚ ಜ್ಞಾನಮಿತ್ಯಾದಿ ದುಃಸಂಪಾದತ್ನಂ ಜ್ಞಾನಸ್ಯಾಹ- ವಿಷಯಾ 
ಇತ್ಯಾದಿಭಿಸ್ತಿಭಿಃ || 


ತತ್ರ ಆದ್ಯೇನ ಇಂದ್ರಿಯಜಯ ಉಚ್ಯತೇ । ದೇಹಿನೋ ನಿರಾಹಾರಸ್ಯ | ಹೇತು 
ಗರ್ಭಮಿದಮ್‌ । ನಿರಾಹಾರತ್ನೇನ ಹೇತುನಾ ವಿಷಯಾಃ: ರೂಪಾದಯಃ- 
ಇಂದ್ರಿಯಾಣಾಂ ತದ್ಬೋಗಶಕ್ತಯ ಉಪಲಕ್ಷ್ಯಂತೇ | ತಾ ನಿವರ್ತಂತೇ 1 
ರಸವರ್ಜಂ- ರಸೋ: ರಾಗಃ | ಮಾನಸಿಕವಿಷಯಾಭಿಲಾಷವರ್ಜಮ್‌ 1 
ನಿರಾಹಾರತ್ನೇನ ವಿಷಯಾಭಿಲಾಷೋ ನ ನಿವರ್ತತೇ । ರಸೋತಪ್ಯಸ್ಕ= ದೇಹಿನಃ, 


ಪರಂ ದೃಷ್ಟಾ ಎನಿವರ್ತತೇ । ಪರಮಾತ್ಮದರ್ಶನೇನೈವ ವಿಷಯಾಭಿಲಾಹೋsಪ- 
ಯಾತೀತ್ಯರ್ಥ:ಃ 


ಅನುವಾದ - ಜ್ಞಾನದಿಂದ ಮನಸಿನಲ್ಲಿರುವ ಕಾಮಕ್ರೋಧಾದಿ ದೋಷಗಳೆಲ್ಲ 
ನಾಶವಾಗುವುದಾದಲ್ಲಿ ಎಲ್ಲರೂ ಏಕೆ ಜ್ಞಾನ ಸಂಪಾದನೆಗಾಗಿ ಪ್ರಯತ್ನಿಸುತ್ತಿಲ್ಲ ? ಜ್ಞಾನ 
ಸಂಪಾದನೆಯ ಮಾರ್ಗವನ್ನು ಬಿಟ್ಟು ಮನಸ್ಸಿನ ಅದಮ್ಯ ಅಭಿಲಾಷೆಯನ್ನು ಈಡೇರಿಸು 
ವುದಕ್ಕಾಗಿ, ತಲೆಮೇಲೆ ಬೆಂಕಿ ಬಿದ್ದಂತೆ, ಊರೆಲ್ಲಸುತ್ತಾಡಿ ಏಕೆ ಕಷ್ಟಪಡುತ್ತಾರೆ ? ಈ ಪ್ರಶ್ನೆಗೆ 
ಮುಂದಿನ ಮೂರು ಶ್ಲೋಕಗಳು ಉತ್ತರವನ್ನು ಕೊಡುತ್ತವೆ. ಜ್ಞಾನ ಸಂಪಾದನೆ ಸುಲಭವಲ್ಲ. 
ಉಪವಾಸವಿದ್ದುಇಂದ್ರಿಯಗಳನ್ನು ಗೆಲ್ಲಬೇಕು. ಅದರಿಂದ ಜ್ಞಾನವನ್ನು ಗಳಿಸಬೇಕು. ಹೀಗೆ ಜ್ಞಾನ 
ಸಂಪಾದನೆಯು ಕಷ್ಟಸಾಧ್ಯ , ಎಂದು ಮುಂದಿನ ಮೂರು ಶ್ಲೋಕಗಳಲ್ಲಿ ಹೇಳಲಾಗಿದೆ. 


ಮೂರು ಶ್ಲೋಕಗಳಲ್ಲಿ ಮೊದಲನೆಯದಾದ ಈ ಶ್ಲೋಕದಲ್ಲಿ ಇಂದ್ರಿಯಜಯವನ್ನು 
ಹೇಳಲಾಗಿದೆ. "ನಿರಾಹಾರನಾದ ವ್ಯಕ್ತಿಯ' ಎಂದು "ನಿರಾಹಾರಸ್ಯ ದೇಹಿನಃ' ಎಂಬ ಪದಗಳ 
ಅರ್ಥ. ಇಲ್ಲನಿರಾಹಾರಸ್ಯ ಎಂಬ ವಿಶೇಷಣವು ಇಂದ್ರಿಯಜಯಕ್ಕೆ ಕಾರಣವನ್ನು ಸೂಚಿಸುತ್ತದೆ. 
ಶ್ಲೋಕದ "ವಿಷಯಾಃ' ಎಂಬ ಪದಕ್ಕೆ "ಇಂದ್ರಿಯಗಳಲ್ಲಿರುವ ರೂಪರಸಾದಿ ವಿಷಯಭೋಗಶಕ್ತಿ 


ಅಧ್ಯಾಯ 2 179 


ಎಂದು ಅರ್ಥವನ್ನು ಮಾಡಬೇಕು. ಒಟ್ಟಿನಲ್ಲಿ , ನಿರಾಹಾರದಿಂದ ಇಂದ್ರಿಯಗಳಲ್ಲಿರುವ 
ವಿಷಯಭೋಗ ಶಕ್ತಿಯು ಕುಂದುತ್ತದೆ, ಎಂದರ್ಥವಾಗುತ್ತದೆ. 


ರಸವರ್ಜಂ - ರಸವನ್ನು ಬಿಟ್ಟು, ರಸ ಎಂದರೆ ಆಸೆ. ಅಲ್ಲಿಗೆ ರಸವರ್ಜಂ ಎಂದರೆ 
ಮನಸ್ಸಿನಲ್ಲಿರುವ ವಿಷಯಾಸಕ್ತಿಯನ್ನು ಹೊರತಾಗಿ ಎಂದು ಅರ್ಥವಾಗುತ್ತದೆ. ಒಟ್ಟು ಭಾವ- 
ನಿರಾಹಾರದಿಂದ ಇಂದ್ರಿಯಗಳ ಶಕ್ತಿಯು ಕುಂದಿದರೂ ಮನಸಿನಲ್ಲಿರುವ ವಿಷಯಾಸಕ್ತಿ 
ಕಡಿಮೆಯಾಗುವುದಿಲ್ಲ ಎಂದಾಗುತ್ತದೆ. 


ರಸೋsಪಿ-: ಅಂತಹ ವಿಷಯಾಭಿಲಾಷೆಯೂ, ಅಸ್ಕ- ಸಾಧಕಜೀವಾತ್ಮನಿಗೆ, 
ಪರಮಾತ್ಮದರ್ಶನದಿಂದ ನಾಶವಾಗುತ್ತದೆ. ಒಟ್ಟಿನಲ್ಲಿ ಮಾನಸಿಕ ವಿಷಯಾಭಿಲಾಷೆಯು 
ನಿರಾಹಾರದಿಂದ ಹೋಗುವುದಿಲ್ಲ ; ಪರಮಾತ್ಮದರ್ಶನದಿಂದಲೇ ಅದು ಹೋಗುತ್ತದೆ, 
ಎಂದರ್ಥ. 


ಯದ್ವಾ , ರಸೇತರೇ ರೂಪಗಂಧಸರ್ಶಶಬ್ದಾಃ ನಿವರ್ತಂತೇ | ಅತ್ರಾಪಿ 
ವಿಷಯಪದೇನ ಇಂದ್ರಿಯಾಣಾಂ ತದ್ದೋಗಶಕ್ಕ್ಯಾದಯೋ ಲಕ್ಷ್ಯಂತೇ । 
ಚಕ್ಷುರಾದೀಂದ್ರಿಯಾಣಾಂ ರೂಪಾದಿವಿಷಯಭೋಗಶಕ್ತಯೋ, ಮನಸಃ ತದಾ- 
ಕಾಂಕಾಶ ನಿವರ್ತಂತೇ ಇತ್ಸರ್ಥಃ | ರಸವರ್ಜಂ- ರಸಶಬಃ ಪ್ರಾಗಲ್ಲಾಕಣಿಕಃ । 

ಎಚ ಲಿ ಎ ವ ಇ 
ರಸನೇಂದ್ರಿಯಸ್ಯ ರಸಭೋಗತಶಕ್ಷಿವರ್ಜಂ, ಮಾನಸಿಕರಸಾಕಾಂಕ್ಟಾವರ್ಜಮಿತಿ 
ರಸವಿಷಯಕಮನೋಗತಾಕಾಂಕ್ಷಾ ರಸನೇಂದ್ರಿಯಗತರಸಭೋಗಶಕ್ತಿಶ್ವ ನಿರಾ- 
ಹಾರತ್ನೇನ ಹೇತುನಾ ನ ನಿವರ್ತತ ಇತ್ಯರ್ಥಃ । 


ತದ್‌ದ್ದಯಂ ಕದಾ ನಿವರ್ತತ ಅತ್ಯತ ಉಕ್ತಮ್‌- ರಸೋತಪೀತಿ ॥ 
ಅಸ್ಯ - ದೇಹಿನಃ, ರಸಃ- ಮಾನಸಿಕೋ ರಸವಿಷಯಕೋ ರಾಗಃ, ರಸನೇಂದ್ರಿಯಸ್ಯ 
ತದ್ದೋಗಶಕ್ತಿಶ್ಚ ಪರಂ ದೃಷ್ಟ್ವಾ ನಿವರ್ತತೇ । ಅಚೇತನೇ ಚೇತನವದ್‌ ಉಪ- 
ಚಾರಾತ್‌ "ರಸಃ ಪರಂ ದೃಷ್ಟ್ವಾ ನಿವರ್ತತ' ಇತ್ಯುಕ್ತಮಿತಿ ಜ್ಞೇಯಮ್‌ 
ಅನುವಾದ - ಅಥವಾ ಹೀಗೆ ಅರ್ಥ ಹೇಳಬಹುದು - "ರಸವರ್ಜಂ' ಎಂದರೆ ರಸವನ್ನು 
ಹೊರತಾದ ರೂಪ, ಗಂಧ, ಸರ್ಶ, ಶಬ್ದಗಳು ಉಪವಾಸದಿಂದ ನಿವೃತ್ತಿಯಾಗುತ್ತವೆ. ಈ ಅರ್ಥ 
ಮಾಡುವಾಗಲೂ ಹಿಂದಿನಂತೆಯೇ ವಿಷಯವಾಚಕಗಳಾದ ರಸಾದಿ ಶಬ್ದಗಳಿಗೆ ಇಂದ್ರಿಯಗಳಲ್ಲಿ 
ಇರುವ ರಸಾದಿ ಭೋಗ ಶಕ್ತಿ ಎಂದೇ ಅರ್ಥ. ಒಟ್ಟಿನಲ್ಲಿ ಹೀಗರ್ಥವಾಯಿತು- ಉಪವಾಸದಿಂದ 
ಕಣ್ಣು, ಕಿವಿ, ಮೂಗು ಮತ್ತು ತ್ವಗಿಂದ್ರಿಯಗಳ, ತಮ್ಮ ರೂಪಾದಿ ವಿಷಯಗಳ ಭೋಗಶಕ್ತಿ ಮತ್ತು 


180 ಗೀತಾವಿವೃತಿ 


ಮನಸಿನಲ್ಲಿರುವ ಅವುಗಳ ಅಭಿಲಾಷೆ ನಿವೃತ್ತಿಹೊಂದುತ್ತದೆ. ಆದರೆ, "ರಜವರ್ಜಂ'. ಇಲ್ಲೂ 
ರಸಶಬ್ಬಕ್ಕೆ ನಾಲಿಗೆಯ ಶಕ್ತಿ ಮತ್ತು ಮನಸಿನಲ್ಲಿರುವ ರುಚಿಯ ಅಭಿಲಾಷ ಎಂದರ್ಥ. 
ನಾಲಿಗೆಯಲ್ಲಿರುವ ರಸಭೋಗಶಕ್ತಿ ಹಾಗೂ ಮನಸ್ಸಿನಲ್ಲರುವ ರಸಾಕಾಂಕ್ಷೆ ಇವೆರಡೂ 
ಉಪವಾಸದಿಂದ ನಿವ ತ್ತಿಯಾಗುವುದಿಲ್ಲ, 


ಇವೆರಡು ಯಾವಾಗ ನಿವೃ ತ್ರಿಯಾಗುತ್ತವೆ ಎಂಬುದನ್ನು "ರಸೋsಪ್ಯಸ್ಯ ' ಎಂಬ ಉತ್ತರಾರ್ಧ 
ತಿಳಿಸುತ್ತದೆ. ಅಸ್ಯ: = ಹಟ್‌ ಜ್‌ ವ್ಯ ಕ್ಷಯ ರಸೋಪಪಿ ಆರಾ ಪಜ ರಸಾಭಿಲಾಷೆ 
ನಾಲಿಗೆಯ ರಸಭೋಗಶಕಿ ಇವೆರಡೂ ಪ ಪರಮಾತ್ಮನ ದರ್ಶನದಿಂದ ನಾಶವಾಗುತ್ತವೆ. 


ಇಲ್ಲಿ ಅಚೇತನವಾದ ವಸ್ತುವನ್ನು ಚೇತನದಂತೆ ಪರಿಗಣಿಸಿ "ರಸಃ ನಿವರ್ತತೇ' ಎಂದು 
ಹೇಳಲಾಗಿದೆ. 


ವಿವರಣೆ - ಈ ಶ್ಲೋಕಕ್ಕೆ _ ಭಾಷ್ಯದಲ್ಲಿ ಎರಡು ಅರ್ಥಗಳನ್ನು ಹೇಳಲಾಗಿದೆ. ಅವೆರಡನ್ನೂ 
ರಾಯರು ಸಂಗ್ರ ಹಿಸಿದ್ದಾರೆ . 
ಮೊದಲ ಅರ್ಥ--- ಉಪವಾಸದಿಂದ ಪಂಚ ಜ್ಞಾನೇಂದ್ರಿಯಗಳ ಭೋಗಶಕ್ತಿ ಕುಂದುತ್ತದೆ. 


ಆದರೆ ಮನಸ್ಸಿನಲ್ಲಿ ವಿಷಯ ವಸ್ತುಗಳ ಆಸಕ್ತಿ ಕಡಿಮೆಯಾಗುವುದಿಲ್ಲ. ಅದು ಪರಮಾತ್ಮನ 
ದರ್ಶನದಿಂದಲೇ ತಣಿಯುವುದು. 


ಎರಡನೆಯ ಅರ್ಥ-- ಕಣು ) ಮೊದಲಾದ ನಾಲ್ಕು ಇಂದ್ರಿಯಗಳ ಭೋಗಶಕ್ಕಿ ಮಾತ್ರವೇ 


ಉಪವಾಸದಿಂದ ಕ್ಷೀಣವಾಗುತ್ತದೆ. ನಾಲಿಗೆಯ ಭೋಗ ಶಕ್ತಿ ಹಾಗೇ ಇರುತ್ತದೆ. ಭಗವಂತನ 
ದರ್ಶನದಿಂದ ಮನಸ್ಸಿನ ಆಸೆಯ ಜೊತೆ ನಾಲಿಗೆಯ ಭೋಗ: ಶಕ್ತಿಯೂ ಕಡಿಮಯಾಗುತ್ತದೆ. 


ಅಯಮರ್ಥಃ | ಯದಾ ಬಾಹ್ಯ ೇಂದ್ರಿಯಾಣಿ ವಿಷಯಸನ್ನಿಧಾನೇಪಿ ನತೈೆಃ 
ಸನ್ನಿಕ್ಕ ೈಷ್ಯಂತೇ, ಸನ್ನಿಕ್ನ ೈಷ್ಟಾನ್ಯಪಿ 'ಮನಸ್ಪದಾಭಿಮುಖ್ಯೆ €ನ ನಾಹರಂತಿ, ಆಹೃ Pd 
ಮನಸಿ ನ ವಿಷಯರಾಗೋ ಜಾಯತೇ, ತದಾ ನ ಆತ್ಮನಃ ಕ್ಲೋಭೋ ಭವತಿ 
ಇತ್ಯೆ ೇೀಷ ಇಂದ್ರಿಯಜಯಃ 1 ಸೋರಆಯಂ ಸಂಗ್ರ ಘೂ ದ್ವೇಧಾ ಭವತಿ । 
ಬಾಜ ೇಂದ್ರಿಯಾಣಾಂ ಶಕ್ತಿಕ್ಚಯಾನ್ಮನಸೋ ರಾಗಕ್ಷಯಾಚ್ಚ ಏತದ್‌ ದ್ವಯಂಚ 
ಜಿಜ್ಞಾಸೋರ್ನಿರಾಹಾರತ್ತೇನ, ಜ್ಞಾನಿನೋ ಬ್ರ ಹೃದರ್ಶನೇನ ಭವತೀತ್ಯೆ ೇೀವ- 
ಮಿಂದ್ರಿ ಯಜಯಸ್ಕ ಮಹಾಪ ಪ್ರಯತ್ನಸಾಧ್ಯ ತ್ವಮಿತಿ Il 59 ॥| 


ಅನುವಾದ - ಒಟ್ಟು ಗೀತೆಯ ಅಭಿಪ್ರಾಯ ಇದು - ನಮ್ಮ ಬಾಹೈ €೦ದ್ರಿಯಗಳು, 
ಅವುಗಳು ಆಸ್ಪಾದಿಸುವ ಭೋಗವಸ್ತುಗಳು ಎದುರುಗಡೆ ಇದ್ದಾಗಲೂ "ಅವುಗಳೊಂದಿಗೆ 
ಸಂಪರ್ಕವನ್ನೇ ಮಾಡದಿರಬೇಕು. ಇಂದ್ರಿಯಗಳು ಅವುಗಳೊಂದಿಗೆ ಸಂಪರ್ಕಪಡೆದರೂ 


1. ಮನಸ ದಾಭಿಮುಖ್ಯೆ €ನ ನ ಹರಂತಿ ಅಪಹೃತೇ$ಪಿ 


ಅಧ್ಯಾಯ 2 181 


ಮನಸನ್ನು ಅವುಗಳೆಡೆಗೆ ಸೆಳೆಯಬಾರದು. ಮನಸ್ಸು ಅಭಿಮುಖವಾದರೂ ಮನಸಿನಲ್ಲಿ 
ಅವುಗಳ ಬಗ್ಗೆ ಉತ್ಕಟವಾದ ಅಭಿಲಾಷೆ ಬರಬಾರದು. ಹೀಗಾದಾಗ ಮಾತ್ರ ವಿಷಯ 
ಸಂಪರ್ಕದಿಂದ ಆತ್ಮನಿಗೆ ಕ್ಟೋಭೆ ಉಂಟಾಗುವುದಿಲ್ಲ. ಈ ಸ್ಥಿತಿಯನ್ನು ಎರಡು ರೀತಿಯಲ್ಲಿ 
ತಲುಪಬಹುದು. ಒಂದು, ಬಾಹ್ಯೇಂದ್ರಿಯಗಳಲ್ಲಿ ಭೋಗ ಶಕ್ತಿಯು ಕುಂದುವುದರಿಂದ. 
ಎರಡು, ಮನಸಿನಲ್ಲಿ ವಿಷಯಾಭಿಲಾಷೆ ನಿವೃತ್ತಿಯಾಗುವುದರಿಂದ. ಇವೆರಡೂ ಸಾಧಕನಿಗೆ 
ಉಪವಾಸದಿಂದ, ಜ್ಞಾನಿಗೆ ಬ್ರಹ್ಮದರ್ಶನದಿಂದ ಮಾತ್ರ ಸಾಧ್ಯವಾಗುತ್ತವೆ. 


ಹೀಗೆ ಇಂದ್ರಿಯ ಜಯವು ಮಹಾಪ್ರಯತ್ನ ಸಾಧ್ಯವಾದುದರಿಂದ ಎಲ್ಲರೂ ಜ್ಞಾನ- 
ಸಾಧನಕ್ಕಾಗಿ ಪ್ರಯತ್ನಿಸಲು ಆಗುವುದಿಲ್ಲ ॥1 59 


ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ । 
ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ Il 60 11 


ಅರ್ಥ - ಇಂದ್ರಿಯಗಳು ಆತ್ಮನಿಗೆ ಕ್ಟೋಭೆಯನ್ನು ಉಂಟುಮಾಡುವ ಸ್ವಭಾವದವುಗಳು. 
ಪರೋಕ್ಷಜ್ಞಾನಿಯು ಪ್ರಯತ್ನಿಸಿದರೂ ಅವುಗಳು ಅವನ ಮನಸ್ಸನ್ನು ವಿಷಯಗಳ ಕಡೆಗೆ ಸೆಳೆದು 
ಅವುಗಳ ಬಗ್ಗೆ ಮನಸಿಗೆ ಅಭಿಲಾಷೆ ಮೂಡುವಂತೆ ಮಾಡುತ್ತವೆ. 
ನನ್ನಿಂದ್ರಿಯಜಯಾರ್ಥಂ ಕಿಂ ನಿರಾಹಾರತ್ತರೂಪಮಹಾಪ್ರಯತ್ನೇನ ಟಿ 
ಪ್ರತ್ಯಾಹಾರಾದಿ ಸಾಧಾರಣಯತ್ನೇನಾಪಿ ತತ್ತಂಭವಾತ್‌ | ತಥಾ, ಕಿಂ 
ಬ್ರಹ್ನಾಪರೋಕ್ಷಜ್ಞಾನೇನ 4 ನಿತ್ಯಾನಿತ್ಯವಿವೇಕಜ್ಞಾನೇನಾಪಿ ರಾಗನಿವೃತ್ಯುಪ- 
ಪತ್ತೇಃ ಇತ್ಯತ ಆಹ - ಯತತೋ ಹ್ಯಪೀತಿ ॥ 


ವಿಪಶ್ಚಿತಃ ಪರೋಕ್ಷಜ್ಞಾನಿನಃ, ಯತತೋತಪಿ-: ಸಾಧಾರಣಪ್ರಯತ್ನ- 
ವತೋಷಎಷಪಿ, ಪುರುಷಸ್ಯ: ದೇಹಾಭಿಮಾನಿನಃ, ಇಂದ್ರಿಯಾಣಿ, ಮನಃ ಪ್ರಸಭಂ: 
ಬಲಾತ್‌ ಹರಂತಿ - ಸ್ಹಯಂ ವಿಷಯಸನ್ನಿಕೃಷ್ಟಾನಿ ಸಂತಿ ತದಭಿಮುಖಂ ಕೃತ್ವಾ, 
ತದ್ರಾ ಗೀಕುರ್ವಂತೀತ್ಯರ್ಥಃ | ತಾವತಾ ಆತ್ಮನಃ ಕಥಂ ಇಂದ್ರಿಯಾವಿಜಯ ಇತ್ಯತ 
ಆಹ- ಪ್ರಮಾಥೀನೀತಿ ॥ ಪ್ರಮಥನಶೀಲಾನಿ ಪುರುಷಸ್ಯ ಕ್ಟೋಭಣಶೀಲಾನಿ- ನ 
ತೇನ ತಾನಿ ಜಿತಾನಿ । ಯೋ ಹಿ ಯಂ ವ್ಯಾಕುಲಂ ನ ಕರೋತಿ ಸ ತೇನ ವಿಜಿತ 
ಇತ್ಯುಚ್ಕತೇ | ಅತೋ ಮಹಾಪ್ರಯತ್ನಃ ಪ್ರಾಗುಕ್ತದಿಶಾ ಕಾರ್ಯ ಇತಿ ॥1 60 ॥ 


ಅನುವಾದ - ಇಂದ್ರಿಯಜಯಕ್ಕಾಗಿ ಉಪವಾಸದಂತಹ ಪ್ರಯಾಸದ ಕೆಲಸವೇಕೆ ? 


182 ಗೀತಾವಿವೃತಿ 


ಯೋಗಶಾಸ್ತ್ರದಲ್ಲಿ ಹೇಳಿರುವ ಪ್ರತ್ಯಾಹಾರಾದಿ ಸಾಮಾನ್ಯ ಯತ್ನ ದಿಂದಲೇ ಇಂದ್ರಿಯಗಳನ್ನು 
ಜಯಿಸಬಹುದು. ಅದರಂತೆ ಮನಸಿನಲ್ಲಿರುವ ವಿಷಯಾಕಾಂಕ್ಟೆ! ಯ ನಿವೃತ್ತಿಗಾಗಿ 
ಬ್ರಹ್ನಾಪರೋಕ್ಷದ ಅಗತ್ಯವೂ ಇಲ್ಲ. ಈ ಪ್ರಪಂಚ ನಶ್ಚರ, ಮೋಕ್ಷ ಶಾಶ್ಚತ ಎಂಬ ವಿವೇಕ 
ದಿಂದಲೇ ವಿಷಯಾಭಿಲಾಷೆಯನ್ನು ಕಳೆದುಕೊಳ್ಳಬಹುದು . ಈ ಆಕ್ಷೇಪದ ಪರಿಹಾರಕ್ಕಾಗಿ 
"ಯತತೋ ಹ್ಯಪಿ' ಎಂಬ ಶ್ಲೋಕವಿದೆ. 


ವಿಪಶ್ಚಿತಃ- ಪರೋಕ್ಪಜ್ಞಾನಿಯಾಗಿರುವ, ಯತತೋಷಷಿ- ಪ್ರತ್ಯಾಹಾರಾದಿ ಸಾಮಾನ್ಯ 
ಪ್ರಯತ್ನವನ್ನು ಮಾಡುವ ಪುರುಷಸ್ಕ- ದೇಹದ ಮೇಲೆ ಅಭಿಮಾನವಿರುವ ಸಾಧಕನ 
ಇಂದ್ರಿಯಗಳು, ಮನಸ್ಸನ್ನು , ಪ್ರಸಭಂ ಬಲಾತ್ಕಾರವಾಗಿ , ಹರಂತಿ ತಾವು ವಿಷಯಗಳ ಕಡೆ 
ಹರಿದು ಮನಸ್ಸನ್ನೂ ಆ ಕಡೆ ಸೆಳೆದು ಅದಕ್ಕೆ ವಿಷಯದಲ್ಲಿ ಅಭಿಲಾಷೆ ಹುಟ್ಟುವಂತೆ ಮಾಡುತ್ತವೆ. 


ಇಂದ್ರಿಯಗಳು ಹೀಗಾದರೆ , ಅದರಿಂದ ಆತ್ಮನಿಗೆ ಅದೇಕೆ ಸೋಲು ? ಅದಕ್ಕೆ ಉತ್ತರ- 
ಪ್ರಮಾಥೀನಿ. ಇಂದ್ರಿಯಗಳು ಆತ್ಮನಿಗೆ ಕ್ಟೋಭೆಯನ್ನು ಉಂಟು ಮಾಡುವವುಗಳು. 
ಆದ್ದರಿಂದಲೇ ಅವುಗಳನ್ನು ಆತ್ಮನು ಗೆಲ್ಲಲಾಗಲಿಲ್ಲ, ಯಾರಿಂದ ಯಾರು ದುಃಖಕ್ಕೀಡಾಗುವು- 
ದಿಲ್ಲವೋ ಅಂತಹವರನ್ನೇ ಅವನು ಗೆದ್ದ ಎಂದು ಹೇಳಬಹುದು. ಇಂದ್ರಿಯಗಳಿಂದ ಆತ್ಮನು 
ತೊಂದರೆಗೀಡಾದರೆ ಆವುಗಳನ್ನು ಹೇಗೆ ತಾನೇ ಗೆದ್ದಂತಾದೀತು ? ಆದ್ದರಿಂದ ಇಂದ್ರಿಯ 
ಜಯಕ್ಕೆ ಸಾಮಾನ್ಯ ಪ್ರಯತ್ನ ಸಾಲದು ; ಹಿಂದೆ ಹೇಳಿದಂತೆ ಅತಿಪ್ರಯತ್ನವೇ ಬೇಕು. ॥। 60 ॥ 


ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ತರಃ 
ವಶೇ ಹಿ ಯಸ್ಕೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ 11 61 11 


ಅರ್ಥ- ಇಂತಹ ಇಂದ್ರಿಯಗಳನ್ನೆಲ್ಲನಿಯಂತ್ರಿಸಿ, " ನಾನೇ (ಶ್ರೀಕೃಷ್ಣನೇ) ಸರ್ವಶ್ರೇಷ್ಠ' ಎಂಬ 
ಭಾವನೆಯಿಂದ ನನ್ನಲ್ಲಿಧ್ಯಾನಾಸಕ್ತನಾಗಬೇಕು . ಈ ಮಹಾಪ್ರಯತ್ನದಿಂದ ಯಾರ ಅಧೀನ- 
ದಲ್ಲಿ ಇಂದ್ರಿಯಗಳು ಬಂದಿರುತ್ತವೋ ಅಂತಹವನಿಗೆ ಮಾತ್ರ ಅಪರೋಕ್ಷಜ್ಞಾನವ 


9 


ಸಿದಿಸುತದೆ. 
೦ಎ 


ಯದಿ ಸಾಧಾರಣಯತ್ನವಿವೇಕಜ್ಞಾನಾಭ್ಯಾಂ ಇಂದ್ರಿಯಾಣಿ ನ ಜೀಯಂತೇ, 
ತರ್ಹಿ ಅಶಕ್ಯಾನ್ಯೇವ ತಾನಿ ಜೇತುಮ್‌ । ನಿರಾಹಾರತ್ತೇ ದೇಹಾವಸ್ಥಿತ್ಯಸಂಭ- 
ವಾತ್‌ | ಇಂದ್ರಿಯಜಯಸ್ಯ ಬ್ರಹ್ಮದೃಷ್ಟಿಸಾಧ್ಯತಯಾರಭಿಮತತ್ತೇನ ತಸ್ಯ ತದ್ದೇತುತ್ತೇ 
ವಿವಕ್ಷಿತೇ ಸತಿ ಅನ್ಯೋನ್ಯಾಶ್ರಯಪ್ರಸಂಗಾದಿತ್ಯತ ಆಹ- ತಾನೀತಿ ॥ 


ಅಧ್ಯಾಯ 2 183 
ತಾನೀಂದ್ರಿಯಾಣಿ ಸರ್ವಾಣಿ ಸಂಯಮ್ಯ - ವಿಷಯೇಭ್ಯ ಉಪಸಂಹೃತೃ, 

ಮತ್ತರಃ = ಅಹಮೇವ, ಭಗವಾನ್‌ ಕೃಷ್ಣ ಏವ, ಪರಃ - ಸರ್ವೋತೃಷ್ಟೋ ಯಸ್ಯ 

ಸ ಮತ್ತರಃ । ಭಗವಾನೇವ ಸರ್ವೋತ್ತಮ ಅತಿ ಜ್ಞಾತ್ಪಾ। ಯುಕ್ತಃ । ಸಮಾಧ್ಯರ್ಥಸ್ಯ 

ಯುಜೇಃ ರೂಪಮ್‌ | ಭಗವತಿ ಮನೋ ಯುಂಜಾನ ಇತ್ಯರ್ಥಃ | ಆಸೀತ - 

ತಿಷ್ನೇತ್‌ 


ಅನುವಾದ - ಸಾಮಾನ್ಯವಾದ ಪ ಪ್ರಯತ್ನ , ನಿತ್ಯಾನಿತ್ಯ ವಿವೇಕಗಳಿಂದ ಇಂದ್ರಿ ಯಗಳನ್ನು 
ಗೆಲ್ಲುವುದು ಅಸಾಧ್ಯವೆಂದಾದರೆ ಅವುಗಳನ್ನು ಗೆಲ್ಲಲೇ ಆಗದು. ಹಿಂದೆ ಹೇಳಿದಂತೆ ಉಪವಾಸ 
ಮಾಡಿ ಗೆಲ್ಲಬೇಕು. ನಿರಂತರ ಉಪವಾಸವಿದ್ದರೆ ದೇಹ ಉಳಿಯುವುದೇ ಕಷ್ಟ. ಇನ್ನೊಂದು 
ಉಪಾಯ ಭಗವಂತನ ಅಪರೋಕ್ಷ. ಅದು ಇಂದ್ರಿಯವನ್ನು ಗೆದ್ದರೆ ಮಾತ್ರ ಬರುವುದು. ಹೀಗೆ 
ಇಂದ್ರಿಯ ಜಯವಾದರೆ ಅಪರೋಕ್ಷ, ಅಪರೋಕ್ಷವಾದರೆ ಇಂದ್ರಿಯ ಜಯ , ಹಾಗಾಗಿ 
ಅನ್ಯೋನ್ಯಾಶ್ರಯ ದೋಷ. ಆದ್ದರಿಂದ ಇಂದ್ರಿಯಜಯದ ಆಸೆಯನ್ನೇ ಬಿಡಬೇಕೇ ? ಈ 
ಪ್ರಶ್ನೆಗೆ "ತಾನಿ' ಇತ್ಯಾದಿ ಮುಂದಿನ ಶ್ಲೋಕ ಉತ್ತರ. 


ತಾನಿ - ಆ ಎಲ್ಲಇಂದ್ರಿಯಗಳನ್ನೂ , ಸಂಯಮ್ಯ - ವಿಷಯಗಳ ಕಡೆಯಿಂದ ಹಿಂದಕ್ಕೆ 
ಸೆಳೆದು , ಮತ್ತರಃ- ಮತ್‌ ಎ ನಾನೇ ಅಂದರೆ ಶ್ರೀಕೃ ನೇ, ಪರಃ ಎ ಸರ್ವಶ್ರೇಷ್ಠನು ಎಂಬ 
ಅನುಸ ಸಂಧಾನವುಳ್ಳವನಾಗಿ ಅರ್ಥಾತ್‌ ಪರಮಾತ್ಮನೇ ಸರ್ವೋತ್ತಮ ಎಂದು ತಿಳಿದು, ಯುಕ್ತಃ 
= ಪರಮಾತ್ಮನಲ್ಲಿ ಮನಸನ್ನು ಕೇಂದ್ರೀಕರಿಸಿ, ಆಸೀತ - ಇರಬೇಕು. ಇಲ್ಲಿಯುಕ್ತಃ ಎಂಬ ಶಬ್ದದ 
ಮೂಲಧಾತು "ಯುಜಿರ್‌ ಯೋಗೇ'ಅಲ್ಲ,"ಯುಜ ಸಮಾಧ್‌' ಎಂದು . ಅದಕ್ಕೆ ಧ್ಯಾನ 
ಎಂದು ಅರ್ಥ. ಆದ್ದರಿಂದ ಯುಕ್ತಃ ಎಂದರೆ ಧ್ಯಾನಾಸಕ್ತನಾದವನು. 


ಅಯಂ ಭಾವಃ | ಯದ್ಯಪಿ ಇಂದ್ರಿಯಜಯೇ ಪರೋಕ್ತಃ ಪ್ರತ್ಯಾಹಾರಾದಿಃ 
ಸಾಧಾರಣಪ್ರಯತ್ನೋ ನ ಸಾಧನಮ್‌ । ನಾಪಿ ನಿರಾಹಾರತ್ನಾದಿಕಂ ಪ್ರಾಗುಕ್ತ- 
ಮಶಕ್ಕಮ್‌ । ತಥಾಪಿ ತತ್ಪತಿನಿಧಿನಾ ಮಹಾಪ್ರಯತ್ನೇನ ಜೇಯಾನಿ । ತತ್ರ 
ಭಗವತಃ ಸರ್ವೋತ್ತಮತ್ಪಜ್ಗಾನಪೂರ್ವಂ ತಸ್ಮಿನ್ನೇವ ನಿರಂತರಂ ಮನೋ- 
ಯೋಜನಂ ಇಂದ್ರಿಯಜಯೇ ಮುಖ್ಯಂ ಸಾಧನಮ್‌ । ನಿರಾಹಾರತ್ವಾದಿಕಂ ತು 
ವಸ್ತುಗತಿಪ್ರದರ್ಶನಾರ್ಥಮೇವ ಉಕ್ತಮಿತಿ । 


ಅನುವಾದ - ಒಟ್ಟಿನ ಅಭಿಪ್ರಾಯ ಇದು- ಪ್ರತ್ಯಾಹಾರಾದಿಸಾಧಾರಣ ಪ್ರಯತ್ನ ದಿಂದ 
ಇಂದ್ರಿಯಗಳನ್ನು ಗೆಲ್ಲುವುದು ಸಾಧ್ಯವಿಲ್ಲ ಹಿಂದೆ ಹೇಳಿದಂತೆ ನಿರಾಹಾರವಿದ್ದರೆ ದೇಹವೇ 


184 ಗೀತಾವಿವೃತಿ 


ಉಳಿಯಲಿಕ್ಕಿಲ್ಲ. ಆದರೂ ಉಪವಾಸಕ್ಕೆ ಪ್ರತಿನಿಧಿಯಾದ ಅತಿಪ್ರಯತ್ನದಿಂದ ಇಂದ್ರಿ ಯಜಯ 
ಸಾಧ್ಯವಿದೆ. "ಪರಮಾತ್ಮನೇ ಸರ್ವೋತ್ತಮ' ಎಂದು ತಿಳಿದು ಅವನಲ್ಲೇ ಮನಸನ್ನು ನಿರಂತರ 
ಕೇಂದ್ರೀಕರಿಸುವುದು ಇಂದ್ರಿಯಜಯಕ್ಕೆ ಪ್ರಧಾನವಾದ ಕಾರಣ. ನಿರಾಹಾರತ್ವ, ಅಪರೋಕ್ಷ 
ಜ್ಞಾನ ಇವುಗಳಿಂದಲೂ ಇಂದ್ರಿಯ ಜಯವು ಆಗುತ್ತದೆ ಎಂದು ವಸ್ತುಸ್ಥಿಶಿಯನ್ನ. ಷ್ಟೇ ಹಿಂದೆ 
ಹೇಳಲಾಗಿದೆ . ಹೊರತು, ಅದಿದ್ದರೆ ಮಾತ್ರ ಇಂದ್ರಿಯ ಜಯ ಎಂದು ಅಭಿಪ್ರಾ ಯವಲ್ಲ ಹಿಂದೆ 
ಹೇಳಿದಂತೆ ಅದು ದುಃಸಾಧ್ಯವಾದ ಕೆಲಸವೇ ಸರಿ. 


ಯದರ್ಥಂ ಸಾರ್ಧಶ್ಲೋಕದ್ದಯೇನ ಇಂದ್ರಿಯಜಯರೂಪೋಪೋದ್ಧಾತ 
ಉಕ್ತಃ , ಅಥ ಇದಾನೀಂ ಮಹಾಪ್ರಯತ್ನೇನ ಸಾಧಿತೇಂದ್ರಿ ಯಜಯಸ್ಯ ಜ್ಞಾನಸಿದ್ದಿಃ 
ಫಲಮಿತ್ಯಾಹ- ವಶೇ ಹೀತಿ ॥। ಯಸ್ಕ ವಶೇ ಇಂದ್ರಿಯಾಣಿ ವರ್ತಂತೇ ತಸ್ಯ ಪ್ರಜ್ಞಾ 
ಪ್ರತಿಷ್ಠಿತೇತಿ | 


ಯತ ಏವಂ ಮಹಾಯಾಸಸಾಧ್ಯೇಂದ್ರಿಯಜಯಫಲಂ ಜ್ಞಾನಮತ 
ಏವಾಯಾಸಭೀರುರ್ಜನೋ ನ ತತ್ತಾಧಯತಿ, ನ ತು ಜ್ಞಾನಸ್ಯೋಕ್ತ- 
ಲಕ್ಷಣಾಭಾವಾದಿತಿ ಶ್ಲೋಕತ್ರಯತಾತ್ತರ್ಯಾರ್ಥಃ । ಅತ್ರ ಉಕ್ತಮಿಂದ್ರಿಯ- 
ಜಯಸ್ಯ ಜ್ಞಾನರೂಪಂ ಫಲಂ ನ ಸಾಕ್ಟಾದಿತಿ "ರಾಗದ್ದೇಷವಿಯುಕ್ಕೈಃ ' ಇತ್ಯಾದೌ 
ವ್ಯಕ್ತೀಭವಿಷ್ಯತೀತಿ ಜ್ಞೇಯಮ್‌ ॥ 61 ॥ 


ಅನುವಾದ - ಈ ಹಿಂದಿನ ಒಂದುವರೆ ಶ್ಲೋಕದಲ್ಲಿ ಇಂದ್ರಿಯಜಯವನ್ನು 
ಪೀಠಿಕಾರೂಪವಾಗಿ ಹೇಳಲಾಗಿದೆ. ಮುಂದಿನ ಅರ್ಧ ಶ್ಲೋಕದಲ್ಲಿ (ಶ್ಲೋಕ 61) ಅತಿ ಪ್ರಯತ್ನ 
ಮಾಡಿ ಇಂದ್ರಿಯಗಳನ್ನು ಜಯಿಸಿದವನಿಗೆ ಅಪರೋಕ್ಷಜ್ಞಾನರೂಪವಾದ ಫಲವು ಸಿದ್ಧಿಸುತ್ತದೆ 
ಎಂದು ಹೇಳಲಾಗಿದೆ. 


ಯಾರ ಅಧೀನದಲ್ಲಿಇಂದ್ರಿಯಗಳು ಇರುತ್ತವೋ ಅವನಿಗೆ ಅಪರೋಕ್ಷವ ಸಿದ್ದಿಸುತ್ತದೆ. 
ಇದು ಉತ್ತರಾರ್ಧದ ಭಾವ. 


ಹೀಗೆ ಅಪರೋಕ್ಷ ಜ್ಞಾನವು ಅತಿಪ್ರಯಾಸಪಟ್ಟು ಇಂದ್ರಿಯಗಳನ್ನು ಗೆದ್ದರೆ ಮಾತ್ರ ಬರುತ್ತದೆ 
ಅದರಿಂದ ಪ್ರಯಾಸಕ್ಕೆ ಹಿಂಜರಿಯುವ ಜನರು ಇಂದ್ರಿಯಗಳನ್ನು ಗೆದ್ದು ಜ್ಞಾನವನ್ನು 
ಸಂಪಾದಿಸುವುದಿಲ್ಲ . ಅಂದಮಾತ್ರಕ್ಕೆ ಜ್ಞಾನದಿಂದ ಮನಸ್ಸಿನ ಕಾಮಾದಿ ದೋಷಗಳ: 
ಪರಿಹಾರವಾಗುವುದಿಲ್ಲಎಂದು ತಿಳಿಯಬಾರದು. (59ನೇ ಶ್ಲೋಕದ ಆರಂಭದಲ್ಲಿಮಾಡಿರುನ 
ಆಕ್ಷೇಪಕ್ಕೆ ಇದು ಉತ್ತರ.) ಇದು ಮೂರು ಶ್ಲೋಕಗಳ (59,60,61) ತಾತ್ಪರ್ಯ. 


ಅಧ್ಯಾಯ 2 185 


ಈ ಶ್ಲೋಕದಲ್ಲಿ ಇಂದ್ರಿಯ ಜಯದಿಂದ ಅಪರೋಕ್ಷಜ್ಞಾನವು ಬರುತ್ತದೆ ಎನ್ನಲಾಗಿದ್ದರೂ, 
ಆ ಜ್ಞಾನವು ಇಂದ್ರಿಯಜಯ ಮಾತ್ರದಿಂದ ಬರುವುದಿಲ್ಲ ಇಂದಿಯಗಳನ್ನು ಗೆದ್ದು "ರಾಗ- 
ದ್ವೇಷವಿಯುಕ್ರೈಸ್ತು' (ಶ್ಲೋಕ - 64) ಇತ್ಯಾದಿ ಶ್ಲೋಕಗಳಲ್ಲಿ ಹೇಳಿದಂತೆ ನಡೆದರೆ ಮಾತ್ರ 
ಅಪರೋಕ್ಷ ಸಿದ್ಧಿಸುತ್ತದೆ ಎಂದು ತಿಳಿಯಬೇಕು. 


ವಿಷಯಪದಾರ್ಥಗಳ ಸಂಗ ಅನರ್ಥಸಾಧನ 


ಧ್ಯಾಯತೋ ವಿಷಯಾನ್‌ ಪುಂಸಃ ಸಂಗಸ್ತೇಷೂಪಜಾಯತೇ । 
ಸಂಗಾತಂಜಾಯತೇ ಕಾಮಃ ಕಾಮಾತ್‌ ಕ್ರೋಧೋ5ಭಿಜಾಯತೇ ॥ 62 ॥ 


ಕ್ರೋಧಾದ್‌ ಭವತಿ ಸಂಮೋಹಃ ಸಂಮೋಹಾತ್‌ ಸ್ಥೃತಿವಿಭ್ರಮಃ । 
ಸ್ಮೃತಿಭ್ರಂಶಾದ್‌ ಬುದ್ಧಿನಾಶೋ ಬುದ್ಧಿನಾಶಾತ್‌ ಪ್ರಣಶ್ಯತಿ 11 63 11 


ಅರ್ಥ - ವಿಷಯ ವಸ್ತುಗಳನ್ನೇ ಧ್ಯಾನ ಮಾಡುವವನಿಗೆ ಅವುಗಳಲ್ಲೇ ಆಸಕ್ತಿಯು 
ಬೆಳೆಯುತ್ತದೆ. ಆಸಕ್ತಿಯಿಂದ ಅವುಗಳ ಕಾಮನೆ ಅಧಿಕಗೊಳ್ಳುತ್ತದೆ . ಕಾಮನೆಗೆ ತಡೆ ಬಂದಾಗ 
ಸಿಟ್ಟುಬರುತ್ತದೆ. ಸಿಟ್ಟಿನಿಂದಾಗಿ ಮಾಡಬಾರದ್ದನ್ನು ಮಾಡುವ ಮನಸ್ಸಾಗುತ್ತದೆ. ಇದರಿಂದ 
"ಇಂತಹ ಕೆಟ್ಟಕೆಲಸ ಮಾಡಬಾರದು' ಎಂಬ ನಿಷೇಧವು ಸ್ಮರಣೆಗೇ ಬರುವುದಿಲ್ಲ. ಈ 
ಎಸ್ಟೃತಿಯಿಂದ "ಇದು ತಪ್ಪು'ಎಂಬ ಪ್ರಜ್ಞೆಯು ನಾಶವಾಗುತ್ತದೆ. ಇದರಿಂದಾಗಿ ನಿಷಿದ್ದವನ್ನು 
ಮಾಡಿ ನರಕಾದಿ ಅನರ್ಥಕ್ಕೆ ಈಡಾಗುತ್ತಾನೆ. 


"ಮತ್ತರೋ ಯುಕ್ತ ಆಸೀತ' ಇತಿ ಹರಿಸರ್ವೋತ್ತಮತ್ನಜ್ಞಾನಪೂರ್ವಂ 
ತಸ್ಥಿನ್ನೇವ ಮನೋಯೋಜನಮಿಂದ್ರಿಯಜಯಸ್ಯ ಮುಖ್ಯಂ ಸಾಧನಮ್‌ । 
"ರಾಗದ್ದೇಷವಿಯುಕ್ರೆಃ' ಇತಿ ವಕ್ಚ್ಯಮಾಣದಿಶಾ ರಾಗಾದಿಪರಿಹಾರೋತಪ್ಯಪರಂ 
ಸಾಧನಮ್‌ । ತತ್ರ ರಾಗಾದೇರ್ಯತ್ಕಾರಣಂ, ಯಚ್ಚ ಫಲಂ, ತದುಭಯಜ್ಞಾನೇ 
ಸತಿ ತತ್ತರಿತ್ಯಾಗೋ ಭವತಿ । ಅತಃ ತದುಪೋದ್ಬಾತತ್ತೇನ ತದುಭಯಮಾಹ- 
ಧ್ಯಾಯತ ಇತಿ ಶ್ಲೋಕದ್ದಯೇನ ॥ 


ಅನುವಾದ - ಹಿಂದೆ 61ನೇ ಶ್ಲೋಕದಲ್ಲಿ "ಯುಕ್ತ ಆಸೀತ ಮತ್ತರಃ' ಎಂದು ಇಂದ್ರಿಯ 
ಜಯಕ್ಕೆ ಮುಖ್ಯವಾದ ಸಾಧನವನ್ನು ಹೇಳಲಾಗಿದೆ. "ಹರಿಸರ್ವೋತ್ತಮತ್ವ — ಜ್ಞಾನಪೂರ್ವಕವಾಗಿ 
ಭಗವಂತನಲ್ಲೇ ಮನಸನ್ನು ನೆಲೆಗೊಳಿಸುವುದರಿಂದ ಇಂದ್ರಿಯಗಳನ್ನು ಗೆಲ್ಲಬಹುದು 'ಎಂದು 
ಅದರ ಅರ್ಥ. ಇದರ ಜೊತೆಯಲ್ಲಿಮುಂದಿನ 64ನೆಯ ಶ್ಲೋಕದಲ್ಲಿರಾಗದ್ದೇಷರಹಿತವಾಗಿ 


186 ಗೀತಾವಿವೃತಿ 


ಇಂದ್ರಿಯಗಳಿಂದ ವಿಷಯವಸ್ತುಗಳನ್ನು ಅನುಭವಿಸುತ್ತಿರಬೇಕು ಎಂಬ ಇನ್ನೊಂದು ಸಾಧನ ವನ್ನೂ 
ಹೇಳಲಾಗಿದೆ. ಅದಕ್ಕೆ ಪೂರಕವಾದ ಅಂಶವನ್ನು ಮುಂದಿನೆರಡು ಶ್ಲೋಕಗಳಲ್ಲಿ ಹೇಳಲಾಗಿದೆ. 
ಅದು ಹೀಗಿದೆ- ರಾಗದ್ದೇಷಗಳಿಗೆ ಕಾರಣವೇನು; ಅವುಗಳಿಂದಾಗುವ ಪರಿಣಾಮವಾದರೂ 
ಎಂತಹುದು ಎಂಬುದನ್ನು ಈ ಎರಡು ಶ್ಲೋಕಗಳಲ್ಲಿ ಹೇಳಲಾಗಿದೆ. ಇದರಿಂದ 
ರಾಗದ್ವೇಷಗಳನ್ನು ಪರಿತ್ಯಜಿಸುವುದು ಸುಲಭವಾಗುತ್ತದೆ. ಅದಕ್ಕಾಗಿ ಮುಂದಿನ ಶ್ಲೋಕಗಳಲ್ಲಿ 
ಈ ಎರಡಂಶಗಳನ್ನು ಉಪೋದ್ಭಾಶವಾಗಿ ಹೇಳಲಾಗಿದೆ. 


ಯದ್ಯಪಿ “ವೀತರಾಗಭಯಕ್ರೋಧ' ಇತಿ ರಾಗಾದಿರಾಹಿತ್ಯಂ ಜ್ಞಾನಿಲಕ್ಷಣ- 
ತ್ವೇನೋಕ್ತಮ್‌ | ತಥಾಪಿ ತಸ್ಕ ತತ್‌ಸಿದ್ದಮ್‌ । ಜಿಜ್ಞಾಸುನಾ ಚ ಸಾಧ್ಯಮ್‌ । 
ಅತಃ ತತ್ತರಿಹಾರಾಯ ತತ್ಕಾರಣಫಲಯೋರುಕ್ತಿರ್ನಾಯುಕ್ತೇತಿ ಜ್ಞೇಯಮ್‌ । 


ವಿಷಯಾನ್‌- ರೂಪಾದೀನ್‌ ಹಿತಬುದ್ದ್ಯಾ ಧ್ಯಾಯತಃ ಪುಂಸಃ ತೇಷು: 
ವಿಷಯೇಷು ಸಂಗ ಆಸಕ್ತಿರ್ಭವತಿ । ಆಸಕ್ತ್ಯಾ ಚ ತೇಷು ಕಾಮಃ ಸಂಜಾಯತೇ - 
ಅಧಿಕೋ ಭವತಿ | ಕಾಮಾಚ್ಚ ಕೇನಚಿತೃತಿಹತಾತ್‌ ಕ್ರೋಧೋ ಭವತಿ ॥ 62 ॥ 


ಅನುವಾದ - "ರಾಗ, ಭಯ, ಕ್ರೋಧ, ಇವುಗಳು ಇಲ್ಲದಿರುವುದು ಜ್ಞಾನಿಯ ಲಕ್ಷಣ' 
ಎಂದು 56ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಆದರೂ, ಈ ಲಕ್ಷಣವು ಜ್ಞಾನಿಗೆ ಅನಾಯಾಸ 
ಸಿದ್ಧವಾಗಿರುತ್ತದೆ . ಸಾಧಕನು , ಪ್ರಯತ್ನಪೂರ್ವಕ ಈ ಸ್ಥಿತಿಯನ್ನು ತಲುಪಬೇಕು. ಹೀಗೆ , 
ಸಾಧಕನು ರಾಗ , ದ್ವೇಷ ಪರಿಹಾರಕ್ಕಾಗಿ ಪ್ರಯತ್ನಿಸಬೇಕಾಗಿರುವುದರಿಂದ ರಾಗದ್ದೇಷಗಳ 
ಕಾರಣವನ್ನೂ ಅವುಗಳ ಫಲವನ್ನೂ ಹೇಳುವುದು ಅಸಂಗತವಲ್ಲ, 


ವಿಷಯಾನ್‌- ಕಣ್ಣು ಮುಂತಾದ ಐದು ಇಂದ್ರಿಯಗಳು ಗ್ರಹಿಸುವ ರೂಪರಸಾದಿ 
ಗಳನ್ನು, ಧ್ಯಾಯತಃ - ನನಗೆ ಅವೇ ಹಿತವಾಗಿವೆ ಎಂದು ಚಿಂತಿಸುವ ವ್ಯಕ್ತಿಗೆ , ತೇಷು ಆ 
ಎಷಯವಸ್ತುಗಳಲ್ಲಿ, ಸಂಗಃ ಆಸಕ್ತಿಯು ಬೆಳೆಯುತ್ತದೆ. ಆಸಕ್ತಿಯಿಂದ ಅವುಗಳಲ್ಲಿಕಾಮವು, 
ಸಂಜಾಯತೇ ಹೆಚ್ಚಾಗುತ್ತದೆ. ಅಂತಹ ಉತ್ಸಟಕಾಮವು ಯಾವುದೇ ಕಾರಣದಿಂದ 
ತಡೆಯಲಟ್ಟಾಗ ಸಿಟ್ಟು ಬರುತ್ತದೆ. 
ಕಿಂಚ, ಕ್ರೋಧಾದ್ದವತಿ ಸಮ್ಮೋಹಃ- ಅಕಾರ್ಯೆಚ್ಛಾ ಶಿ, ಪರವಿತ್ತಾಪಹರಣಾ- 
ದೃಧರ್ಮೆೇ ಧರ್ಮಬುದ್ದಿರಿತ್ಯಾದಿ ಮಿಥ್ಯಾಜ್ಞಾನಂ ವಾ। ಸಮ್ಮೋಹಾದುಕ್ತ- 
ದ್ವಿರೂಪಾತ್‌ ಸ್ಮೃತಿವಿಭ್ರಮಃ- ಕ್ರಮಾತ್‌ ಪ್ರತಿಷೇಧಾದಿಸ್ಕೃತಿನಾಶಃ, ಪರವಿತ್ತಾಪ- 
ಹರಣಾದೇರಧರ್ಮತ್ಥ್ವಾದ್ಯಭಿಧಾಯಕಶ್ರುತ್ಯಾದ್ಯರ್ಥಸ್ಯ, ಪೂರ್ವಂ ಸ್ವಯಂ 


ಅಧ್ಯಾಯ 2 187 


ಜ್ಞಾತಸ್ಯಾಪಿ ಅನ್ಯಥಾ ಸ್ಮರಣಂ ವಾ। ಸ್ಥ ಎತಿಭ್ರಂಶಾದ್‌ ಬುದ್ದಿನಾಶಃ, ಯೇನ , 
ಪೂರ್ವಂ ನಿರ್ಣೀತದೋಷಬುದ್ದೇಃ ಸರ್ವಾತ್ಮನಾ ನಾಶೋ ಭವತಿ | ತನ್ನಾಶಾತ್‌ 
ತೇನ ಚ ಅಧರ್ಮಕರಣಾಚ್ಚ ಪ್ರಣಶ್ಯತಿ- ನರಕಾದ್ಯನರ್ಥಂ ಪ್ರಾಪ್ನೋತಿ । 


ಏತದುಕ್ತಂ ಭವತಿ ರಾಗದ್ದೇಷಯೋಃ ಪರಂಪರಯಾ ನರಕಾದ್ಯನರ್ಥ- 
ಪ್ರಾಪ್ತಿಃ ಫಲಮಿತಿ ಜ್ಞಾನೇನ ತತ್ಪರಿಜಿಹೀರ್ಷಾಯಾಂ, ವಿಷಯಧ್ಯಾನಂ 
ಪರಂಪರಯಾ ತತ್ಕಾರಣಮಿತಿ ಜ್ಞಾನೇನ ತದಕರಣಾತ್‌ ರಾಗದ್ದೇಷಯೋ- 
ರನುತ್ತಾದ ಇತಿ ॥। 63 ॥ 


ಅನುವಾದ - ಅಲ್ಲದೆ, ಸಿಟ್ಟಿನಿಂದ ಸಂಮೋಹಃ - ನಿಷಿದ್ದವಾದುದನ್ನು ಮಾಡಲು ಇಚ್ಛೆಯು 
ಉಂಟಾಗುತ್ತದೆ. ಅಥವಾ, ಸಮ್ಮೋಹ ಎಂದರೆ ಪರದ್ರವ್ಯವನ್ನು ಕಸಿಯುವುದೇ ಮುಂತಾದ 
ಅಕಾರ್ಯವೂ ಧರ್ಮವೇ ಆಗಿದೆ ಎನ್ನುವ ತಪ್ಪುಕಲ್ಪನೆ. ಈ ಕಲ್ಪನೆ ಕ್ರೋಧದಿಂದಾಗುವ 
ಪರಿಣಾಮ ಎಂದು ಅರ್ಥ. 


ಹಿಂದೆ ಹೇಳಿರುವ ಎರಡು ವಿಧವಾದ ಸಮ್ಮೋಹದಿಂದ ಸ್ಮೃತಿವಿಭ್ರಮಃ - "ಈ ಕೆಲಸ 
ಶಾಸ್ತ್ರನಿಷಿದ್ಧ' ಎಂಬ ಸ್ಥರಣೆಯು ನಾಶವಾಗುತ್ತದೆ. ಅಥವಾ "ಪರದ್ರವ್ಯಾಪಹಾರವುತಪ್ಪು' ಎಂದು 
ಹೇಳುವ ಧರ್ಮಶಾಸ್ತ್ರದ ಅರ್ಥವು ಅದುವರೆಗೆ ತಿಳಿದಿದ್ದರೂ ಸಿಟ್ಟಿನ ಭರದಲ್ಲಿಮರೆತುಹೋಗಿ 
ಅದಕ್ಕೆ ವಿರುದ್ಧವಾದ ಯೋಚನೆಯು ಮನಸ್ಸಿನಲ್ಲಬರುತ್ತದೆ. 


ಸ್ಮೃತಿಯು ನಾಶವಾದಾಗ , ಬುದ್ದಿನಾಶಃ = “ಇದು ಕೆಟ್ಟ ಕೆಲಸ ' ಎಂಬ ಇದುವರೆಗಿದ್ದ 
ನಿರ್ಧಾರವು ನಿಃಶೇಷವಾಗಿ ನಾಶವಾಗುತ್ತದೆ. ಇದು ನಾಶವಾದಾಗ, ಅಕಾರ್ಯದಲ್ಲಿ 
ತೊಡಗುವುದರಿಂದ, ಪ್ರಣಶ್ಯತಿ = ನರಕಾದಿ ಅನರ್ಥಗಳಿಗೆ ಈಡಾಗುತ್ತಾನೆ. 


ಶ್ಲೋಕಗಳ ಒಟ್ಟು ತಾತ್ತರ್ಯ ಇದು - ರಾಗದ್ದೇಷಗಳಿಂದ ಕೊನೆಗಾಗುವ ಅನರ್ಥ 
ನರಕಾದಿಗಳು. ಇದನ್ನು ತಿಳಿದಾಗ 'ರಾಗದ್ದೇಷಗಳನ್ನು ಬಿಟ್ಟುಬಿಡಬೇಕು', ಎಂದು 
ಮನಸ್ಸಾಗುತ್ತದೆ. ಹಿಂದೆ ಹೇಳಿದಂತೆ, ವಿಷಯವಸ್ತುಗಳ ಧ್ಯಾನವೇ ರಾಗದ್ದೇಷಗಳಿಗೆ ಮೊದಲ 
ಕಾರಣ ಎಂದು ತಿಳಿದಾಗ ವಿಷಯಧ್ಯಾನವನ್ನು ತೊರೆಯುವ ಮೂಲಕ ರಾಗದ್ದೇಷಗಳು 
ಹುಟ್ಟದಂತೆ ಪ್ರಯತ್ನಿಸಲು ಅನುಕೂಲವಾಗುತ್ತದೆ. ॥ 63 | 


ರಾಗದ್ದೇಷವಿಯುಕ್ಕೆಸ್ತು ವಿಷಯಾನಿಂದ್ರಿಯೈಶ್ಚರನ್‌ । 
ಆತ್ಮವಶ್ಶೈರ್ವಿಧೇಯಾತ್ಮಾಪ್ರಸಾದಮಧಿಗಚ್ಛತಿ Il 64 11 


188 ಗೀತಾವಿವೃತಿ 


ಅರ್ಥ - ರಾಗದ್ದೇಷರಹಿತವಾದ, ಸ್ವಾಧೀನವಾದ ಇಂದ್ರಿ ಯಗಳಿಂದ ರೂಪರಸಾದಿ 
ವಿಷಯವಸ್ತುಗಳನ್ನು , ಕೇವಲ ದೇಹಧಾರಣೆಯ ಉದ್ದೇಶದಿಂದ ಅನುಭವಿಸುತ್ತಿದ್ದ 
ಮನೋನಿಗ್ರಹವುಳ್ಳವನಾಗಿ ಮನಃಪ್ರಸಾದವನ್ನು ಹೊಂದುತ್ತಾನೆ. 


ಅಸ್ಟೇವಮುಕ್ತದಿಶಾ ರಾಗದ್ದೇಷಪರಿಹಾರಃ | ತತಃ ಕಿಮಿತ್ಯತಸ್ತಸ್ಕೇಂದ್ರಿಯ- 
ಜಯಾಖ್ಯಂ ಫಲಮ್‌ ಇಂದ್ರಿಯಜಯಾತ್‌ BOSSES, Gk ಚಾಹ- 
ರಾಗದ್ದೇಷೇತಿ ॥ ಯದ್ಯಪಿ ಇಂದ್ರಿಯಜಯಸ್ಯ "ವಶೇ ಹಿ' ಇತ್ಯತ್ರ ಜ್ಞಾನಂ 
ಫಲಮಿತ್ಯುಕ್ತಮ್‌ । ತಥಾಪಿ ತನ್ನಸಾಕ್ಟಾತ್‌ । ಕಿಂತು ಮನಃಪ್ರಸಾದದ್ದಾರೇತಿ ಅತ್ರ 
ಶ್ಲೋಕದ್ದಯೇನೋಚ್ಛತ ಇತ್ಯದೋಷಃ । 


ಅನುವಾದ - ಹಿಂದೆ ಹೇಳಿದಂತೆ ಮಾಡಿದಾಗ ರಾಗದ್ದೇಷಗಳು ಉಂಟಾಗುವುದಿಲ್ಲ 
ಎಂದೇ ತಿಳಿಯೋಣ. ಅದರಿಂದ ಮುಂದೇನು? ಮುಂದೆ ಅದರಿಂದ ಇಂದ್ರಿಯಜಯವೆಂಬ 
ಫಲವು ದೊರಕುತ್ತದೆ. ಇಂದ್ರಿಯಜಯದಿಂದ "ಪ ಪ್ರಸಾದ 'ವೆಂಬ ಫಲವು ದೊರೆಯುತ್ತದೆ. ಈ 
ಎರಡು ವಿಷಯಗಳನ್ನು ಪ್ರ ಪ್ರಕೃತ ಶ್ಲೋಕವು ಹೇಳುತ್ತದೆ. 


ಈ ಎರಡು ವಿಷಯಗಳಲಿ ಎರಡನೆಯ ವಿಷಯವನ್ನು ಅಂದರೆ ಇಂದ್ರಿಯ ಜಯದಿಂದ 
ಸಿಗುವ ಫಲವನ್ನು "ವಶೇ ಹಿ ಯಸೆ ೇಂದ್ರಿಯಾಣಿ' (ಶ್ಲೋಕ.61) ಎಂಬ ಶ್ಲೋಕದಲ್ಲಿಈಗಾಗಲೇ 
ಹೇಳಲಾಗಿದೆ. ಆದರೆ ಆ ಶ್ಲೋ (ಕದಲ್ಲಿ ಅಪರೋಕ್ಷಜ್ಞಾನವು ಫಲ ಎನ್ನಲಾಗಿದೆ. ಆ ಅಪರೋಕ್ಪ 
ಜ್ಞಾನವು ಇಂದ್ರಿಯನಿಗ್ರಹ ಮಾಡಿದ ಕೂಡಲೇ ಬರುವುದಿಲ್ಲ, ಇಂದ್ರಿಯನಿಗ್ರಹದಿಂದ 
ಮನಃಶಾಂತಿ, ಅದರಿಂದ ಧ್ಯಾನ, ಧ್ಯಾನದಿಂದ ಅಪ ಪರೋಕ್ಷಜ್ಞಾನ. ಹೀಗೆ ಪರಂಪರಯಾ 
ಅಪರೋಕ್ಷ ಜ್ಞಾನಸಿದ್ದಿ ಯಾಗುತ್ತದೆ ಎನ್ನುವ ಅಭಿಪ್ರಾಯದಿಂದ ಮುಂದಿನ ಎರಡು ಶ್ಲೋಕಗಳಲ್ಲಿ 
ಮನಃಪ್ರಸಾದವೇ ಇಂದ್ರಿಯಜಯದ ಸಾಕ್ಟಾತ್‌ ಫಲ ಎಂದು ಹೇಳಲಾಗಿದೆ. 


ಅಯಮರ್ಥಃ । ಯ ಉಕ್ತವಿಧಯಾ ತ್ಯಕ್ಷರಾಗದ್ದೇಷಃ ಸ ಪುಮಾನ್‌ 
ರಾಗದ್ದೇಷವಿಯುಕ್ರೈಃ- ತಾಭ್ಯಾಂ ಅಪ್ರಯುಕ್ರೆರಿಂದ್ರಿಯೈಃ- ಚಕ್ಬುರಾದಿ- 
ಬಾಹ್ಯೇಂದ್ರಿಯೈ: ಅತ ಏವಾತ್ಮವಶ್ಯ ಃ- ಸ್ವಾಧೀನೈಃ ರೂಪರಸಾದೀನ್‌ ವಿಷಯಾನ್‌ 
ಕೇವಲದೇಹಧಾರಣಮಾತ್ರಾರ್ಥಂ ಚರನ್‌ - ಅನುಭವನ್ನಪಿ, ವಿಧೇಯಾತ್ಮಾ — 
ವಿಧೇಯಃಎ ಸ್ವಾಧೀನಃ ಆತ್ಮಾ - ಮನೋ ಯಸ್ಯ ಸ ತಥಾ ತಾದೃಶೋ ಭೂತ್ವಾ 
ಪ್ರಸಾದಂ- ಮನಸಃ ಸತೋತಪಿ ಪ್ರಾಯೋ ವಿಷಯಾಗತಿಲಕ್ಷಣಂ ಪ್ರಸಾದಮ್‌ 
ಅಧಿಗಚ್ಛತಿ- ಪ್ರಾಪ್ನೋತಿ 


ಅಧ್ಯಾಯ 2 189 


ಅನುವಾದ - ಒಟ್ಟಿನಲ್ಲಿ ಶ್ಲೋಕಾರ್ಥ- ಯಾರು ಹಿಂದೆ ಹೇಳಿದಂತೆ ರಾಗ-ದ್ದೇಷಗಳನ್ನು 
ತ್ಯಜಿಸಿರುವನೋ ಅಂತಹ ವ್ಯಕ್ತಿಯು , ರಾಗದ್ದೇಷವಿಯುಕ್ಳಿಃ - ರಾಗ-ದ್ವೇಷಗಳ ಪ್ರೇರಣೆ 
ಇಲ್ಲದ, ಇಂದ್ರಿಯೈಃ- ಕಣ್ಣು ಮೊದಲಾದ ಇಂದ್ರಿಯಗಳಿಂದ, ಅದರಿಂದಾಗಿಯೇ, 
ಆತ್ಮವಶ್ಯ J: ತನ್ನ ಅಧೀನಗಳಾದ (ಇಂದ್ರಿಯಗಳಿಂದ) ರೂಪ-ರಸ ಮುಂತಾದ ವಿಷಯ 
ಗಳನ್ನು , ಕೇವಲ ತನ್ನ ದೇಹಧಾರಣೆಯ ಉದ್ದೆ: ಶಕ್ಕಾಗಿ (ಹೊರತು, ವಿಷಯಗಳನ್ನು ಸವಿಯುವ 
ಆಸೆಯಿಂದಲ್ಲ) ಚರನ್‌ - ಅನುಭವಿಸುತ್ತಿದ್ದರೂ, ವಿಧೇಯಾತ್ಮಾ - ವಿಧೇಯಃ - ತನ್ನ 
ಅಧೀನದಲ್ಲಿರುವ, ಆತ್ಮಾ - ಮನಸ್ಸುಳ್ಳವನಾಗಿ, ಪ್ರಸಾದಂ- ಮನಸ್ಸು, ಯಾವ ಪ್ರಯಾಸವೂ 
ಇಲ್ಲದೆ, ಸ್ವಾಭಾವಿಕವಾಗಿ ವಿಷಯಗಳ ಕಡೆಗೆ ಹರಿಯದಿರುವುದೇ ಪ್ರಸಾದ, ಇಂತಹ 
ಮನಃಸ್ಥಿತಿಯನ್ನು | ಅಧಿಗಚ್ಛತಿ = ಹೊಂದುತ್ತಾನೆ. 


ಅತ್ರ ಪಾದತ್ರಯೇಣ ರಾಗದ್ದೇಷಪರಿಹಾರಸ್ಕ ಇಂದ್ರಿಯಜಯಾಖ್ಯಂ 
ಫಲಮುಕ್ತಮ್‌ । ರಾಗದ್ದೇಷಾಪ್ರಯುಕ್ತತ್ನಾದೇವ ಇಂದ್ರಿಯಾಣಾಂ, ವಿಧೇಯಾತ್ಮ- 
ತ್ವಹೇತುನಾರತತ್ಥವಶೃತ್ವಸ್ಯೇಂದ್ರಿ ಯಾಣಾಮುಕ್ತ್ಯಾ ತಜ್ಜಯಸ್ಯ ಪ್ರತೀತೇಃ । ಆತ್ಮ- 
ವಶ್ಯತ್ನಸ್ಯ ಸ್ವಾತ್ಮನಃ ಕ್ಟೊ "ಭಾನಾಪಾದಕತ್ತರೂಪತ್ನಾತ್‌ | 

ವಿಷಯಾಂತ್ಚರನ್ನಿತ್ಯುಕ್ತಿಸ್ತು, ಇಂದ್ರಿಯಜಯಕಾರಣತ್ಸಂ ನಿರಾಹಾರತ್ಪಸ್ಯ 
ಪ್ರಾಗುಕ್ತಮಯುಕ್ತಮ್‌, ಅಶಕ್ಕತ್ನಾದಿತ್ಯಾಶಂಕ್ಕ ದೇಹಧಾರಣಮಾತ್ರೋಪಯುಕ್ತ- 
ವಿಷಯಾನುಭವೋ ನ ದೋಷಾಯೇತಿ ವಕ್ತುಮ್‌ । ಇಂದ್ರಿಯಜಯಸ್ಕಾ- 
ವ್ಯವಹಿತಫಲೋಕ್ತಿಃ - ವಿಧೇಯಾತ್ಮಾ ಪ್ರಸಾದಮಧಿಗಚ್ಚತೀತಿ ॥। 64 ॥ 


ಅನುವಾದ - ಈ ಶ್ಲೋಕದ ಪ್ರಾರಂಭದ ಮೂರುಪಾದಗಳಲ್ಲಿರಾಗದ್ದೇಷಗಳ ಪರಿಹಾರದ 
ಫಲ ಇಂದ್ರಿಯಜಯ ಎಂದು ಹೇಳಿದಂತಾಗಿದೆ. 


ಇಂದ್ರಿಯಗಳು ರಾಗದ್ದೇಷಗಳಿಂದ ಪ್ರೇರಿತವಾಗಿಲ್ಲದ ಕಾರಣ ಮನಸ್ಸು ಆತ್ಮನ 
ನಿಯಂತ್ರಣದಲ್ಲಿರುತ್ತದೆ . ಮನಸ್ಸು ಆತ್ಮನ ನಿಯಂತ್ರಣದಲ್ಲಿರುವುದರಿಂದ ಇಂದ್ರಿಯಗಳೂ 
ಆತ್ಮನ ವಶದಲ್ಲಿರುತ್ತವೆ. ಹೀಗೆ ಹೇಳುವ ಮೂಲಕ ಈ ಶ್ಲೋಕದಲ್ಲಿ ಇಂದ್ರಿಯಜಯವು 
ಸೂಚಿತವಾದಂತಾಗಿದೆ. ಏಕೆಂದರೆ, ಇಂದ್ರಿಯಗಳು ಆತ್ಮನ ವಶದಲ್ಲಿ ಇರುವುದೆಂದರೆ 
ಇಂದ್ರಿಯಗಳಿಂದ ಆತ್ಮನಿಗೆ ಕ್ಟೋಭೆ ಉಂಟಾಗದಿರುವುದು. ಹೀಗೆ "ಆತ್ಮವಶ್ಯ ಃ' ಎಂಬ 
ಪದದಿಂದ ಇಂದ್ರಿಯಜಯವನ್ನು ಹೇಳಿದಂತಾಗಿದೆ. 


"ಎಷಯಾನ್‌ ಚರನ್‌' "ಇಂದ್ರಿಯಗಳಿಂದ ವಿಷಯಪದಾರ್ಥಗಳನ್ನು ಅನುಭವಿಸುತ್ತಾ' 


190 ಗೀತಾವಿವೃತಿ 


ಎಂದಿರುವುದಕ್ಕೆ ಕಾರಣ - ಉಪವಾಸವು ಇಂದ್ರಿಯಜಯಕ್ಕೆ ಕಾರಣ ಎಂದು ಹಿಂದೆ (ಶ್ಲೋಕ 
59) ಹೇಳಲಾಗಿದೆ. ಆದರೆ ನಿರಂತರ ಉಪವಾಸವಿದ್ದರೆ ದೇಹವೇ ಉಳಿಯಲಾರದು. ಆದ್ದರಿಂದ 
ಉಪವಾಸವಿದ್ದು ಇಂದ್ರಿಯಗಳನ್ನು ಗೆಲ್ಲಬಹುದು ಎಂಬ ವಾದ ತಪ್ಪು ; ಹೀಗೆ ಹಿಂದೆ 
ಆಕ್ಷೇಪಿಸಲಾಗಿತ್ತು. ಅದಕ್ಕೆ ಉತ್ತರಿಸಲು ಶ್ಲೋಕದಲ್ಲಿ ಈ ಪದಗಳನ್ನು ಹೇಳಲಾಗಿದೆ. ಅದರ 
ಭಾವ- ಇಂದ್ರಿಯಜಯವನ್ನು ಸಾಧಿಸಬೇಕಾದರೆ ಏನೂ ತಿನ್ನದೆ ಉಪವಾಸ ಮಾಡಬೇಕಾದ 
ಅಗತ್ಯವಿಲ್ಲ . ದೇಹ ಉಳಿಯಲು ಅಗತ್ಯವಿದ್ದಷ್ಟೇ ಆಹಾರವನ್ನು ಸೇವಿಸಬಹುದು. 


ಅದರಿಂದಲೂ ಇಂದ್ರಿಯಗಳನ್ನು ಗೆಲ್ಲಬಹುದು. ಈ ಉತ್ತರ "ವಿಷಯಾನ್‌ ಚರನ್‌' ಎಂಬ 
ಪದಗಳಿಂದ ಸಿಗುತ್ತದೆ. 


ಇಂದ್ರಿಯಜಯದಿಂದ ಕೂಡಲೇ ಸಿಗುವ ಫಲವನ್ನು "ವಿಧೇಯಾತ್ಮಾ, ಪ್ರಸಾದಮ್‌ ಅಧಿ 
ಗಚ್ಚತಿ' ಎಂಬ ಪದಗಳಿಂದ ಹೇಳಲಾಗಿದೆ - ಇಂದ್ರಿಯಗಳನ್ನು ಗೆದ್ದರೆ ಮನಸ್ಸುಆತ್ಮನ ಹಿಡಿತಕ್ಕೆ 
ಸಿಗುತ್ತದೆ . ಅದರಿಂದ ಧ್ಯಾನಕ್ಕೆ ಅನುಕೂಲವಾಗುವ "ಮನಃಪ್ರಸಾದ' ಉಂಟಾಗುತ್ತದೆ. 


ವಿವರಣೆ - ಇಂದ್ರಿ ಯಜಯಕ್ಕೆ ನಿರಂತರವಾಗಿ ಕಟ್ಟುನಿಟ್ಟಿನ ನಿರಾಹಾರ ಉಪವಾಸವನ್ನೇ 
ಮಾಡಬೇಕಾಗಿಲ್ಲ . ವಿಹಿತ ದಿನಗಳಲ್ಲಿ ನಿರಾಹಾರ ಮಾಡಿ ಉಳಿದಂತೆ ದೇಹಧಾರಣೆಗೆ 
ಬೇಕಾದಷ್ಟೇ ಆಹಾರವನ್ನು ಅನಾಸಕ್ತಿಯಿಂದ ಸ್ವೀಕರಿಸುತ್ತಿರಬೇಕು. ಇದರಿಂದ ನಾಲಿಗೆಯ 
ಜಯವನ್ನು ಸಂಪಾದಿಸಬಹುದು. ಉಳಿದ ಕಣ್ಣು , ಕಿವಿ ಮುಂತಾದ ಇಂದ್ರಿಯಗಳನ್ನೂ 
ಅಗತ್ಯ ಎದ್ದಷ್ಟೆ ಷ್ಟೇ, ಬಳಸಿಕೊಳ್ಳಬೇಕು. ಹೀಗೆ ಮಾಡಿ ಆಕ ಇಂದ್ರಿ ಯಗಳನ್ನೂ ಗೆಲ್ಲಬಹುದು. 


ಇಂದ್ರಿ ಯಗಳನ್ನು ಗೆದ್ದರೆ ಮನಸ್ಸು ಹಿಡಿತಕ್ಕೆ ಸಿಗುತ್ತದೆ. ಅಂತಹ ಮನಸ್ಸು ನಮ್ಮ 
ಪ ಪ್ರಯತ್ನವಿಲ್ಲದೆಯೂ, ವಿಷಯಗಳ ಕಡೆಗೆ ಹರಿಯುವುದನ್ನು ನಿಲ್ಲಿಸಿಬಿಡುತ್ತದೆ. ಇದು ಧ್ಯಾನಕ್ಕೆ 
ಅನುಕೂಲವಾದ ಮನಸ್ಥಿತಿ. ಇದನ್ನೇ ಮನಃಪ್ರಸಾದ ಎನ್ನ ಲಾಗುತ್ತದೆ. ಇದರಿಂದ ಧ್ಯಾನ ; 


ಧ್ಯಾನದಿಂದ ಅಪ ಪರೋಕ್ಷ. ಹೀಗೆ ಇಂದ್ರಿಯಜಯದ ತಾತ್ಕಾಲಿಕ ಫಲ ಮನಃಪ್ರಸಾದ, 
ಇಟ ಫಲ ಧ್ಯಾನ. Il 64 || 


ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೇ । 
ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತಿ 11 65 ॥॥ 


ಅರ್ಥ - ಮನಃಪ್ರಸಾದ ಸಿದ್ದಿಸಿದರೆ ಅನತಿಕಾಲದಲ್ಲಿ ಭಗವಂತನ ಅಪ ಪರೋಕ್ಷಜ್ಞಾನ 
ವಾಗುತ್ತದೆ. ಅಪರೋಕ್ಷದಿಂದ ಸಕಲ ದುಃಖಗಳೂ ನಾಶವಾಗುತ್ತವೆ. 


ಅಧ್ಯಾಯ 2 191 


ಪ್ರಸಾದೇ ಸತಿ ಕಿಂ ಸ್ಯಾದಿತ್ಯತ ಆಹ- ಪ್ರಸಾದ ಅತಿ ॥। ಪ್ರಾಗುಕ್ತ- 
ರೂಪಮನಃಪ್ರಸಾದೇ ಸತಿ ಅಸ್ಯ ಪ್ರಸನ್ನಚೇತಸಃ ಪುಂಸಃ ಆಶು- ಶೀಘ್ರಂ ಬುದ್ದೀ 
ಬ್ರಹಾಪರೋಕಜ್ಞಾನಂ ಪರ್ಯವತಿಷತಿ- ಸಮ್ಮಗ್ಗವತಿ | ತತಶ್ರ ಅಸ್ನಾಪರೋಕ- 
ಆ ಖು. ಐ © ರೆ ಭ ಚ ಳೆ ಆ 
ಜ್ಞಾನಿನಃ ಸರ್ವದುಃಖಾನಾಂ ಹಾನಿರುಪಜಾಯತೇ, ಹಿ- ಪ್ರಸಿದ್ಧಮೇತತ್‌ "ತರತಿ 
ಶೋಕಮಾತ್ಮವಿತ್‌' (ಛಾ. 7-1-3) ಇತ್ಯಾದೌ ಇತಿ । 


ಅತ್ರ ಪ್ರಸಾದೇ ಸತಿ ಬುದ್ಧಿಃ ಪರ್ಯವತಿಷ್ಠತೀತ್ಯೇತಾವತ್ಯೇವ ವಕ್ತವ್ಯೇ ಸರ್ವ- 
ದುಃಖಾನಾಂ ಹಾನಿರಿತಿ ಜ್ಞಾನಫಲಸ್ಕಾಪ್ಯುಕ್ತಿಃ- “ಬುದ್ದಿಯುಕ್ತೋ ಜಹಾತೀಹ' 
ಆತ್ಯತ್ರ ಸುಕೃತದುಷ್ಕತಹಾನಸ್ಯ ಜ್ಞಾನಫಲತ್ಟೋಕ್ತಿರಯುಕ್ತಾ | ಸುಖದುಃಖ- 
ಪ್ರಾಪ್ತಿಪರಿಹಾರಯೋಃ ಅನ್ಯತರತ್ವಾಭಾವೇನಾಪುಮರ್ಥತ್ವಾತ್‌ ಇತ್ಯಾಶಂಕಾ- 
ನಿರಾಸಾಯ ಪ್ರಸಂಗಾತ್‌ ಪ್ರಾಪ್ರೇತಿ ಜ್ಞೇಯಮ್‌ ॥। 65 ॥ 


ಅನುವಾದ - ಮನಃಪ್ರಸಾದ ಸಿದ್ದಿಸಿದರೆ ಅದರಿಂದೇನಾಗುತ್ತದೆ ಎಂಬುದನ್ನು ಈ 
ಶ್ಲೋಕದಲ್ಲಿಹೇಳಲಾಗಿದೆ. 


ಹಿಂದೆ ಹೇಳಿದ ಮನಃಪ್ರಸಾದವಾದರೆ , ಅಸ್ಯ - ಅಂತಹ ಮನಃಪ್ರಸಾದವನ್ನು ಪಡೆದ 
ಸಾಧಕನಿಗೆ , ಆಶು ಎ ಕೂಡಲೇ, ಬುದ್ಧಿಃ ಎ ನಿ ಹ್ಲಾಪರೋಕ್ಷಜ್ಞಾನವು, ಪರ್ಯವತಿಷೃತಿ- 
ಸರಿಯಾಗಿ ಆಗುತ್ತದೆ. ಅದರಿಂದ, ಅಸ್ಯ = ಅಂತಹ ಅಪರೋಕ್ಷಜ್ಞಾನಿಗೆ ಸಮಸ್ತ ದುಃಖಗಳ 
ಪರಿಹಾರವು ಆಗುತ್ತದೆ. ಹಿ - ಈ ವಿಷಯವು "ತರತಿ ಶೋಕಂ ಆತ್ಮವಿತ್‌' ಎಂಬ ಶ್ರುತಿಯಲ್ಲಿ 
ಪ್ರಸಿದ್ದವಾಗಿದೆ. 


ಈ ಶ್ಲೋಕದಲ್ಲಿ ಮನಃಪ್ರಸಾದದ ಫಲವನ್ನು ಹೇಳಬೇಕು. ಮನಃಪ್ರಸಾದದ ಫಲ 
ಅಪರೋಕ್ಷಜ್ಞಾನ. ಅದನ್ನಷ್ಟೇ ಹೇಳಿದರೆ ಸಾಕಿತ್ತು. ಆದರೆ, ಅದರ ಜೊತೆಯಲ್ಲಿ ಅಪರೋಕ್ಷ 
ಜ್ಞಾನದಿಂದಾಗುವ ಫಲವನ್ನು ಇಲ್ಲಿಹೇಳಲಾಗಿದೆ. ಅದನ್ನೇಕೆ ಹೇಳಬೇಕಾಗಿತ್ತು ? ಅದಕ್ಕೆ ಹೀಗೆ 
ಸಮಾಧಾನ - 


ಹಿಂದೆ "ಬುದ್ಧಿಯುಕ್ತೋ ಜಹಾತೀಹ' (ಶ್ಲೋಕ.50) ಎಂಬ ಶ್ಲೋಕದಲ್ಲಿ 
ಅಪರೋಕ್ಷಜ್ಞಾನದಿಂದ ಅನಿಷ್ಟಪುಣ್ಯ ಹಾಗೂ ಪಾಪವು ನಾಶಹೊಂದುತ್ತದೆ ಎನ್ನಲಾಗಿದೆ. ಅಂದರೆ, 
ಅಪರೋಕ್ಷ ಜ್ಞಾನದ ಫಲ ಪುಣ್ಯಪಾಪಗಳ ನಾಶ. ಇದೊಂದು ಫಲವೇ ಅಲ್ಲ ಸುಖಪ್ರಾಪ್ತಿ, ದುಃಖ 
ಪರಿಹಾರಗಳು ಮಾತ್ರ ನಾವು ಬಯಸುವ ಫಲಗಳು. ಪುಣ್ಯ-ಪಾಪಗಳ ನಾಶ ಸುಖಪ್ರಾಪ್ತಿಯೂ 


192 ಗೀತಾವಿವೃತಿ 


ಅಲ್ಲ, ದುಃಖನಿವೃತ್ತಿಯೂ ಅಲ್ಲ. ಹೀಗಿರುವಾಗ, ಇದನ್ನು ಜ್ಞಾನದ ಪ್ರಯೋಜನವಂದು ಹೇಗೆ 
ಪರಿಗಣಿಸುವುದು ? ಈ ಪ್ರಶ್ನೆಯ ಪರಿಹಾರಕ್ಕಾಗಿ ಪ್ರಕೃತ ಶ್ಲೋಕವು "ದುಃಖನಾಶವೇ ಜ್ಞಾನದ 
ಫಲ' ಎಂದಿದೆ. ಅದರ ಭಾವ - ಹಿಂದೆ ಹೇಳಿದಂತೆ ಪಾಪವು ನಾಶವಾದರೆ ಪಾಪದ ಫಲವಾದ 
ದುಃಖವು ಬರುವುದಿಲ್ಲ, ಎಂದು. ಅದನ್ನೇ ಈ ಶ್ಲೋಕ ಸ್ಪಷ್ಟಪಡಿಸಿದೆ. ಆದ್ದ: ರಿಂದ ಈ ವಿಷಯ 
ಅಸಂಗತವಲ್ಲ. 


ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ 1 
ನ ಚಾಭಾವಯತಃ ಶಾಂತಿರಶಾಂತಸ್ಯ ಕುತಸ್ಸುಖಮ್‌ 11 66 ॥| 


ಅರ್ಥ - ಮನಃಪ್ರಸಾದವಿಲ್ಲದಿದ್ದರೆ ಮನೋನಿಗ್ರಹವಿಲ್ಲ . ಅದಿಲ್ಲದವನಿಗೆ ಧ್ಯಾನವು 
ಸಾಧ್ಯವಾಗುವುದಿಲ್ಲ. ಧ್ಯಾನವಿಲ್ಲದವನಿಗೆ ಬ್ರಹ್ಮಾಪರೋಕ್ಪವಿಲ್ಲ. ಹೀಗೆ ಮನಃಪ್ರಸಾದವಿಲ್ಲದೆ 
ಬ್ರಹ್ನಾಪರೋಕ್ತ ಬರಲಾರದು. ಬ್ರಹ್ಮಾಪರೋಕ್ಪವಿಲ್ಲದಿದ್ದರೆ ಮೋಕ್ಟವಿಲ್ಲ, ಮೋಕ್ಷವಿಲ್ಲದೆ ಶಾಶ್ವತ 
ಸುಖವೆಲ್ಲಿ? 


ಶ್ರವಣಮನನಾಭ್ಯಾಮುಪಕೃತೇನ ಧ್ಯಾನೇನೈವ ಬ್ರಹ್ಮಾಪರೋಕ್ಷಜ್ಞಾನಸಿದ್ದೇಃ 
ಕಿಮನೇನ ಪ್ರಸಾದೇನ ಇತ್ಯತಃ ಪ್ರಸಾದಾಭಾವೇ ದೋಷಮಾಹ - ನಾಸ್ತೀತ್ಯಾದಿ 
ಶ್ಲೋಕದ್ವಯೇನ ॥। ವಿಪಕ್ಷೇ ದೋಷೋಕ್ತಿಪರತ್ವಾತ್‌ ಮನಃಪ್ರಸಾದಾಭಾವೇ 
ಯುಕ್ತಿಶಬ್ದಿತಚಿತ್ತನಿರೋಧೋ ನ ಭವತೀತ್ಯೇತತ್ಥಕರಣಪ್ರಾಪ್ತಮಾದೌ 
ಯೋಜ್ಯಮ್‌ | "ನಾಸ್ತಿ ಬುದ್ದಿ ರಿತ್ತೇತದಗ್ರೇ ಯೋಜ್ಯಮ್‌ । 
ಅಯುಕ್ತಸ್ಯ: ಚಿತ್ತನಿರೋಧಹೀನಸ್ಕ ಭಾವನಾ: ಧ್ಯಾನಂ ನ ಭವತಿ 1 
ಅಭಾವಯತಶ್ಚ- ಅಧ್ಯಾಯಿನಶ್ಚ ಬುದ್ದಿಃ-ಎ ಅಪರೋಕ್ಷಜ್ಞಾನಂ ನ 
ಭವತಿ 1 ನ ಚಾಬುದ್ದೇರಿತಿ ಶೇಷಃ । ಅಪರೋಕ್ಷಜ್ಞಾನಹೀನಸ್ಯ ಚ ಶಾಂತಿಃ 
ಮುಕ್ತಿರ್ನಾಸ್ತಿ | ಅಶಾಂತಸ್ಯ- ಅಮುಕ್ತಸ್ಯ ಚ ಸುಖಂ ಕುತಃ ? ನ ಕುತೋಠ- 
ಪೀತ್ಯರ್ಥಃ 


ಅಬುದ್ದೇಃ ಶಾಂತಿರ್ನೇತ್ಯೇತಾವತ್ಯೇವ ವಾಚ್ಯೇಠಶಾಂತಸ್ಯ ಕುತಃ ಸುಖ- 
ಮಿತ್ಯುಕ್ತಿರ್ನ ಕೇವಲಮಪರೋಕ್ಷಿಣೋ ಮುಕ್ತೌ ಸರ್ವದುಃಖಪ್ರಹಾಣಮಾತ್ರಂ | 
ಕಿಂತು ಸಂಸಾರಿಭಿರಲಭ್ಯಂ ಪರಮಂ ಸುಖಂ ಚೇತಿ ಜ್ಞಾಪಯಿತುಂ ಪ್ರಸಂಗಾತ್‌ 
ಪ್ರಾಪ್ರೇತಿ ಜ್ಞೇಯಮ್‌ । ಯದ್ವಾ ಶಾಂತಿರ್ಭಗವದೇಕನಿಷ್ಠಬುದ್ದಿತಾ । ಸುಖಂ 
ಮೋಕ್ಷಃ ॥1 66 ॥ 


ಅಧ್ಯಾಯ 2 193 


ಅನುವಾದ- ಬ್ರಹ್ಮಾಪರೋಕ್ಷಕ್ಕೆ ಬೇಕಾದುದು ಶ್ರವಣ ಮನನಸಹಿತವಾದ ಧ್ಯಾನ. 
ಇವುಗಳಿಂದಲೇ ಅಪರೋಕ್ಷಜ್ಞಾನ ಬರುವಾಗ ಅನಾವಶ್ಯಕವಾದ ಈ ಮನಃಪ್ರಸಾದ ಏಕೆ ಬೇಕು 9 
ಈ ಆಕ್ಷೇಪಕ್ಕೆ ಉತ್ತರವಾಗಿ ಮನಃಪ್ರಸಾದ ಇಲ್ಲದಿದ್ದರೆ ಆಗುವ ಅನರ್ಥವನ್ನು ಈ ಎರಡು 
ಶ್ಲೋಕಗಳಲ್ಲಿ ಹೇಳಲಾಗಿದೆ. 


ಮನಃ ಪ್ರಸಾದ ಇಲ್ಲದಿದ್ದರೆ ಆಗುವ ತೊಂದರೆಯನ್ನು ಹೇಳುವ ಸಲುವಾಗಿ ಈ 
ಶ್ಲೋಕವಿರುವುದರಿಂದ ಪ್ರಾರಂಭದಲ್ಲಿ ಸಾಂದರ್ಭಿಕವಾಗಿ ತಿಳಿಯುವ ಈ ಅಂಶವನ್ನು 
ಸೇರಿಸಿಕೊಳ್ಳಬೇಕು- "ಮನಃ ಪ್ರಸಾದವಿಲ್ಲದೆ "ಯುಕ್ತಿ' ಎಂದು ಕರೆಯಲಾಗುವ ಮನೋ- 
ನಿಗ್ರಹವು ಸಾಧ್ಯವಾಗದು'. ಇದಾದ ಮೇಲೆ "ನಾಸ್ತಿ ಬುದ್ದೀ' ಎಂಬ ಅಂಶವನ್ನು 'ನ 
ಚಾಭಾವಯತಃ' ಎಂದಾದ ಬಳಿಕ ಸೇರಿಸಿಕೊಳ್ಳಬೇಕು. 


ಅಯುಕ್ತಸ್ಯ- ಮನೋನಿಗ್ರಹವಿಲ್ಲದವನಿಗೆ, ಭಾವನಾ - ಧ್ಯಾನವು ಸಾಧ್ಯವಾಗುವುದಿಲ್ಲ 
ಅಭಾವಯತಃ- ಧ್ಯಾನಮಾಡದವನಿಗೆ , ಬುದ್ಧಿ; - ಅಪರೋಕ್ಷಜ್ಞಾನವು ಇಲ್ಲ. ಮುಂದೆ "ನ 
ಚಾಬುದ್ದೇಃ' ಎಂಬಂಶವನ್ನು ಸೇರಿಸಿಕೊಳ್ಳಬೇಕು. ಅದರ ಅರ್ಥ- ಅಪರೋಕ್ಷಜ್ಞಾನ- 
ಎಲ್ಲದವನಿಗೆ, ಶಾಂತಿಃ: ಮೋಕ್ಷವು ಸಿಗುವುದಿಲ್ಲ. ಅಶಾಂತಸ್ಯ- ಅಮುಕ್ತನಿಗೆ ಸುಖ ಎಲ್ಲಿ? 
ಸುಖವು ಬರಲು ಸಾಧ್ಯವಿಲ್ಲಎಂದರ್ಥ. 

ಈ ಶ್ಲೋಕವನ್ನು "ಅಪರೋಕ್ಪವಿಲ್ಲದೆ ಮೋಕ್ಷವಿಲ್ಲ ಎಂಬಲ್ಲೇ ಮುಗಿಸಬಹುದಿತ್ತು. 
“ಮೋಕ್ಷವಿಲ್ಲದವನಿಗೆ ಸುಖವಿಲ್ಲ' ಎಂಬ ಅಂಶದ ಅಗತ್ಯವಿರಲಿಲ್ಲ. ಆದರೂ ಹಿಂದಿನ ಶ್ಲೋಕದಲ್ಲಿ 
ಅಪರೋಕ್ಷಜ್ಞಾನಿಗೆ ಸಮಸ್ತದುಚುವೂ ಪರಿಹಾರವಾಗುತ್ತದೆ ಎಂದಿಷ್ಟೇ ಹೇಳಲಾಗಿದೆ. ಅಷ್ಟೇ ಅಲ್ಲ 
ಸಂಸಾರಿಗಳಿಗೆ ದುರ್ಲಭವಾದ ಪರಮ ಸುಖವೂ ಇದೆ, ಎಂದು ತಿಳಿಸುವುದಕ್ಕಾಗಿ ಈ ಅಂಶವನ್ನು 
ಹೇಳಲಾಗಿದೆ. 


ಅಥವಾ, ಶಾಂತಿ ಎಂದರೆ ಮೋಕ್ಷವಲ್ಲ ಮನಸ್ಸು ಭಗವಂತನಲ್ಲಿಏಕಾಗ್ರವಾಗುವುದು. ಸುಖ 
ಎಂದರೆ ಮೋಕ್ಷ. ಧ್ಯಾನವಿಲ್ಲದೆ ಭಗವಂತನಲ್ಲಿಮನಸ್ಸುಏಕಾಗ್ರವಾಗಲು ಸಾಧ್ಯವಿಲ್ಲ ಅದಾಗದೆ 
ಮೋಕ್ಷ ಸಿಗುವುದಿಲ್ಲ, ಎಂದು ಅರ್ಥ. 


ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನನುವಿಧೀಯತೇ । 
ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ 11 67 ॥ 


ಅರ್ಥ - ನಮ್ಮ ಇಂದ್ರಿಯಗಳು, ನಿಯಂತ್ರಣವಿಲ್ಲದೆ ವಿಷಯಗಳೆಡೆಗೆ ಹರಿದರೆ ಅವುಗಳ 


194 ಗೀತಾವಿವೃತಿ 


ಬೆನ್ನಲ್ಲೇ ಮನಸ್ಸು ಹರಿಯುವಂತೆ ಪರಮಾತ್ಮನು ಮಾಡುತ್ತಾನೆ. ಇದರಿಂದಾಗಿ ಮನಸಿನಲ್ಲಿ 


ಹುಟ್ಟಬಹುದಾದ ಪರೋಕ್ಷಜ್ಞಾನವು, ಸಮುದ್ರದಲ್ಲಿ ಗಾಳಿಗೆ ಸಿಕ್ಕ ನಾವೆಯಂತೆ, ಧ್ಯಾನಕ್ಕೆ 
ಉಪಯೋಗವಾಗದಂತೆ ತಡೆಯಲಡುತ್ತದೆ. 


ಅಯುಕ್ತಸ್ಯ ಭಾವನಾ ನೇತ್ಯಯುಕ್ತಮ್‌ । ಕೃತಶ್ರವಣಮನನಸ್ಯ ಪುಂಸೋ 
ಧ್ಯಾನೋಪಪತ್ತೇರಿತ್ಯತ ಆಹ- ಇಂದ್ರಿಯಾಣಾಮಿತಿ ॥ ಚಕ್ಷುರಾದಿ ಇಂದ್ರಿ- 
ಯಾಣಾಂ ಸ್ಹೈರಂ ವಿಷಯೇಷು ಚರತಾಂ- ಗಚ್ಛತಾಮನು- ಪೃಷ್ಠಭಾವಿತಯಾ 
ಮನೋ ವಿಷಯಾನ್ವತಿ ವಿಧೀಯತೇ: ಈಶ್ವರೇಣ ಕ್ರಿಯತೇ । ಯತ್ನನ್ಮನಸ 
ಇಂದ್ರಿಯಾಣಾಂ ಪೃಷ್ಠಭಾವಿತಯಾ ಈಶ್ವರೇಣ ಕರಣಮ್‌ ಅಸ್ಯ ಪುಂಸಃ ಪ್ರಜ್ಞಾಂ- 
ಪರೋಕ್ಪನಿಶ್ಚಯಂ ಹರತಿ । ಉತ್ಪತ್ಸ್ಯತ್‌ಪರೋಕ್ಪಜ್ನಾನಂ ನಿವಾರಯತಿ । 
ಉತ್ಪನ್ನಮಪಿ ಜ್ಞಾನಂ ಚಿತ್ತನಿರೋಧಹೀನಸ್ಕ ನ ಧ್ಯಾನೋಷಯೋಗಿ ಸದಪ- 
ರೋಕ್ಷಜ್ಞಾನಾಯ ಪ್ರಭವತೀತ್ಯರ್ಥಃ । ಕಥಮ್‌ ? ಅಂಭಸಿ ವಾಯುರ್ನಾವ- 
ಮಿವ- ಪ್ಲವಮಿವೇತಿ ॥ 67 ॥ 


ಅನುವಾದ- ಇಂದ್ರಿಯನಿಗ್ರಹವಿಲ್ಲದವನು ಧ್ಯಾನಮಾಡಲಾಗದು ಎಂದು ಹಿಂದೆ 
ಹೇಳಲಾಯಿತು. ಆದರೆ ಇಂದ್ರಿಯನಿಗ್ರಹವಿಲ್ಲದೇ ಹೋದರೂ, ಶ್ರವಣ-ಮನನ ಮಾಡಿರು 
ವವನು ಧ್ಯಾನ ಮಾಡಬಹುದಲ್ಲವೆ ? ಈ ಪ್ರಶ್ನೆಗೆ ಉತ್ತರ- "ಇಂದ್ರಿಯಾಣಾಂ' ಇತ್ಯಾದಿ ಶ್ಲೋಕ. 


ಕಣ್ಣು ಮೊದಲಾದ ಇಂದ್ರಿಯಗಳು ಸ್ವೇಚ್ಛೆಯಿಂದ ವಿಷಯಗಳೆಡೆಗೆ ಹರಿದಾಗ, ಅನು - 
ಅವುಗಳ ಹಿಂದೆಯೇ, ಮನಸ್ಸು ವಿಷಯಗಳ ಕಡೆಗೆ ಹರಿಯುವಂತೆ, ವಿಧೀಯತೇ- 
ಭಗವಂತನಿಂದ ಮಾಡಲ್ಪಡುತ್ತದೆ. ಅದು, ಇಂದ್ರಿಯಗಳ ಬೆನ್ನ ಹಿಂದೆ ಯಾರ ಮನಸು 
ಹರಿಯುವಂತೆ ಭಗವಂತ ಮಾಡುವನೋ , ಅಂತಹವನ ಮನಸ್ಸಿನಲ್ಲಿಭಗವಂತನ ಬಗ್ಗೆ ಇರುವ 
ಮುಂದೆ ಹುಟ್ಟಬಹುದಾದ ಪರೋಕ್ಷನಿಶ್ಚಯವು ಬರದಂತೆ ತಡೆಯುತ್ತದೆ. ಹುಟ್ಟಿದ 
ಪರೋಕ್ಷವನ್ನೂ ಧ್ಯಾನಕ್ಕೆ ಉಪಯೋಗಿಯಾಗದಂತೆ ಮಾಡಿ ಅಪರೋಕ್ಷಕ್ಕೆ ಕಾರಣವಾಗದಂ3 
ಮಾಡುತ್ತದೆ. 


ಹೀಗೆ, ಮನೋನಿಗ್ರಹವಿಲ್ಲದವನಿಗೆ ಪರೋಕ್ಷಜ್ಞಾನವು ಹುಟ್ಟಿದರೂ ಅದು ಧ್ಯಾನ! 
ಉಪಯೋಗವಾಗುವುದಿಲ್ಲ . ಧ್ಯಾನವಿಲ್ಲದೆ ಅಪರೋಕ್ಷಜ್ಞಾನ ಪಡೆಯುವುದಕ್ಕೆ ಸಾಧ್ಯ- 
ವಾಗುವುದಿಲ್ಲ ಅದು ಹೇಗೆ ಅನ್ನುವುದಕ್ಕೆ ಉದಾಹರಣೆ - ನೀರಿನಲ್ಲಿಗಾಳಿಯ ಹೊಡೆತಕ್ಕೆ ಸಿಕ್ಕ 
ನಾವಮಿವ - ದೋಣಿಯಂತೆ. ॥॥ 67 ॥ 


ಅಧ್ಯಾಯ 2 195 


ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ । 
ಆಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ 11 68 Il 
ಅರ್ಥ - ಎಲ್ಫೆ ಬಾಹುಶಾಲಿಯೆ! ಆದ್ದರಿಂದ ಯಾರು ತನ್ನ ಇಂದ್ರಿಯಗಳನ್ನು ವಿಷಯಗಳ 


ಕಡೆಗೆ ಹರಿಯಗೊಡದೆ ಹಿಡಿತದಲ್ಲಿ ಇಟ್ಟುಕೊಂಡಿರುವನೋ ಅಂತಹವನಿಗೆ ಅಪರೋಕ್ಷಜ್ಞಾನವು 
ಹುಟ್ಟುತ್ತದೆ. 


ಪ್ರಜಹಾತೀತ್ಯಾದಿನೋಕ್ತಜ್ಞಾನಿಲಕ್ಷಣಸ್ಕಾಸಂಭವನಿರಾಸಾಯ ಜ್ಞಾನಸ್ಯ 
ಮಹಾಪ್ರಯತ್ನಸಾಧ್ಯೇಂದ್ರಿಯನಿಗ್ರಹಸಾಧ್ಯತ್ನಂ "ವಿಷಯಾ ವಿನಿವರ್ತಂತ' 
ಇತ್ಯಾದಿನಾ ಯದುಕ್ತಂ ತದುಪಸಂಹರತಿ- ತಸ್ಥಾದಿತಿ 11 ಯಸ್ಥಾದೇವಂ 


ನಿಗೃಹೀತೇಂದ್ರಿಯಸ್ಕೈವ ಉಕ್ತರೂಪಃ ಪ್ರಸಾದ, ಪ್ರಸಾದವತ ಏವ 
ಚಿತ್ರನಿರೋಧರೂಪಾ ಯುಕ್ತಿಃ , ಯುಕ್ತಿಮತ ಏವ ಶ್ರವಣಮನನೇ, ತಾಭ್ಯಾಂ 
ತತ್ತ ನಿಶ್ಚ ಯಃ ತತ್ತ್ವ ನಿಶ್ಚ ಯವತ ಏವಾಪರೋಕ್ಷಸಾಧನಂ ಧ್ಯಾನಮ್‌, ತಸ್ಮಾತ್‌ ಹೇ 
ಮಹಾಬಾಹೋ, ಸರ್ವಶ ಇಂದ್ರಿಯಾಣಿ - ಸರ್ವಾಣ್ಯಪೀಂದ್ರಿಯಾಣಿ 
ಇಂದ್ರಿಯಾರ್ಥೇಭ್ಯಃ ರೂಪಾದಿಸರ್ವೇಂದ್ರಿಯವಿಷಯೇಭ್ಯೋ ಯಸ್ಯ 
ನಿಗೃಹೀತಾನಿ, ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ | ಪ್ರಸಾದ-ಯುಕ್ತಿ-ಶ್ರವಣ-ಮನನ- 
ತತ್ತನಿಶ್ಚಯ-ಧ್ಯಾನ-ಪ್ರಣಾಡ್ಯಾ ಅಪರೋಕ್ಷಧೀಃ ಪ್ರತಿಷ್ಠಿತಾಃ ಪ್ರಕರ್ಷೇಣ 
ಜಾಯತ ಇತಿ ॥ 68 ॥ 


ಅನುವಾದ - "ಪ್ರಜಹಾತಿ ಯದಾ ಕಾಮಾನ್‌' (ಶ್ಲೋಕ. 55) ಎಂಬ ಶ್ಲೋಕವನ್ನು 
ಆರಂಭಿಸಿ ಅನೇಕ ಶ್ಲೋಕಗಳಲ್ಲಿ ಜ್ಞಾನಿಗೆ ಹೇಳಿರುವ ಲಕ್ಷ! ಣವು ಜ್ಞಾನಿಯಲ್ಲಇರಲು ಸಾಧ್ಯವೇ 
ಇಲ್ಲ , ಎಂಬ ಆಕ್ಷೇಪಕ್ಕೆ - ಜ್ಞಾನವು "ಮಹಾಪ್ರಯತ್ನಪಟ್ಟು ಸಾಧಿಸಬೇಕಾಗಿರುವ 
ಇಂದ್ರಿಯನಿಗ್ರಹವು ಇದ್ದರೆ ಮಾತ್ರ ಬರುತ್ತದೆ ' ಎನ್ನುವ ಪರಿಹಾರವನ್ನು "ವಿಷಯಾ. 
ವಿನಿವರ್ತಂತೇ' ಮುಂತಾದ ಶ್ಲೋಕಗಳಲ್ಲಿ ಹೇಳಲಾಯಿತು . ಅದರ ಉಪಸಂಹಾರವನ್ನು ಈ 
ಶ್ಲೋಕದಲ್ಲಿಮಾಡಲಾಗಿದೆ. 


ಯಾವಕಾರಣದಿಂದ ಇಂದ್ರಿಯನಿಗ್ರಹವಿದ್ದವನಿಗೆ ಮಾತ್ರ ಹಿಂದೆ ಹೇಳಿದ ಮನಃಪ್ರಸಾದವು 
ಉಂಟಾಗುವುದೋ, ಅಂತಹ ಪ್ರಸಾದವಿದ್ದರೆ ಮಾತ್ರ ಮನಸಿನ ಏಕಾಗ್ರತೆ ಎಂಬ ಯುಕ್ತಿಯು 
ಉಂಟಾಗುವುದೋ, ಇಂತಹ ಏಕಾಗ್ರತೆ ಇದ್ದರೆ ಮಾತ್ರ ಶ್ರವಣ, ಮನನಗಳನ್ನು ಮಾಡಲು 
ಸಾಧ್ಯವೋ, ಅವುಗಳಿಂದಲೇ ತತ್ತ್ವದಲ್ಲದೃಢನಿಶ್ಚಯ ಬರಲು ಸಾಧ್ಯವೋ, ತತ್ತ ನಿಶ್ಚಯವಿದ್ದಲ್ಲಿ 


196 ಗೀತಾವಿವೃತಿ 


ಮಾತ್ರ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಧ್ಯಾನವನ್ನು ಮಾಡಬಹುದಾಗಿದೆಯೋ, ತಸ್ಮಾತ್‌ - 
ಆ ಕಾರಣದಿಂದಾಗಿ, ಎಲ್ಫೆ ಬಾಹುಶಾಲಿಯೇ ! ಯಾವ ಸಾಧಕನ , ಸರ್ವಶಃ ಇಂದ್ರಿಯಾಣಿ 
ಎಲ್ಲಇಂದ್ರಿಯಗಳೂ, ಇಂದ್ರಿಯಾರ್ಥೇಭ್ಯಃ = ರೂಪವೇ ಮೊದಲಾದ ಇಂದ್ರಿಯವಿಷಯ 
ಗಳಿಂದ ಈಚೆಗೆ ಸೆಳೆಯಲ್ಪಟ್ಟಿವೆಯೋ (ಅರ್ಥಾತ್‌ ಯಾರಿಗೆ ಇಂದ್ರಿಯನಿಗ್ರ ಹವಿದೆಯೋ) 
ಅವನಿಗೇ ಅಪರೋಕ್ಷಜ್ಞಾನವು ಸಿದ್ದಿಸುವುದು. 


ಮನಃಪ್ರಸಾದ, ಚಿತ್ರೈಕಾಗ್ರತೆ, ಶ್ರವಣ, ಮನನ, ತತ್ತ ನಿಶ್ಚಯ, ಧ್ಯಾನ ಈ ಕ್ರಮದಿಂದ 
ಅಪರೋಕ್ಷಜ್ಞಾನವು, ಪ್ರತಿಷ್ಠಿತಾ - ಸರಿಯಾಗಿ ಹುಟ್ಟುತ್ತದೆ, ಎಂದು ಶ್ಲೋಕದ ಅಭಿಪ್ರಾಯ. 


ಎಲ್ಲರಿಗೆ ಕತ್ತಲೆನಿಸಿದ ಬ್ರಹ್ಮನಲ್ಲಿ ಜಾನಿ ಸದಾ ಜಾಗೃತ. 
ಲ. ೧. - ಲ 


ಯಾ ನಿಶಾ ಸರ್ವಭೂತಾನಾಂ ತಸ್ಕಾಂ ಜಾಗರ್ತಿ ಸಂಯಮೀ ।ಟ 
ಯಸ್ಯಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ 11 69 11 


ಅರ್ಥ- ಎಲ ನಿಅಜ್ಞಾನಿಗಳ ರಾತ್ರಿಯಲ್ಲಿ ಜ್ಞಾನಿಯು ಎಚ್ಚರವಾಗಿರುತ್ತಾನೆ. ಎಲ್ಲಅಜ್ಞಾನಿಗಳು 
ಎಚ್ಚರದಿಂದಿರುವಲ್ಲಿ. ಜ್ಞಾನಿಗೆ ರಾತ್ರಿ ಯಾಗಿರುತ್ತದೆ. ಅಂದರೆ, ಅಜ್ಞಾನಿಗಳಿಗೆ ಕತ್ತಲಾಗಿರುವ 
ಪರಮಾತ್ಮನ ಸ್ವರೂಪದ ಬಗ್ಗೆ ಜ್ಞಾನಿಗಳು ಸದಾ ಎಚ್ಚೆತ್ತಿರುತ್ತಾರೆ. ಅಜ್ಞಾನಿಗಳೆಲ್ಲರೂ ಎಚ್ಚರ 
ದಿಂದಿರುವ ಭೋಗ್ಯ ವಸ್ತುಗಳು ಮನನಶೀಲನಾದ ಅಪರೋಕ್ಷಜ್ಞಾನಿಗೆ ಕತಲಿನಂತಾಗಿರುತವೆ. 


'ಸ್ಲಿತಪ್ರಜ್ನಸ್ಯ ಕಾ ಭಾಷೇತಿ' ಪೃಷ್ಟಂ ಜ್ಞಾನಿಲಕ್ಷಣಂ “ಪ್ರಜಹಾತೀತ್ಯಾದಿ 
ಶ್ಲೋಕಚತುಷ್ಟಯೇನ ಉಕ್ತ್ವಾ, ತಸ್ಯ ಸಂಭವಂ ಚ *ವಿಷಯಾ' ಇತ್ಯಾದಿ 
ಶ್ಲೋಕನವಕೇನೋಕ್ತಾ ಆ ತೆಸ್ಮಾದಿತ್ಯನೇನ' ತದುಪಸಂಹೃತ್ಯೇದಾನೀಂ "ಸಿತಧೀಃ ಕಿಂ 

ಈ 
ಪ್ರಭಾಷೇತ' ಇತ್ಯುತ್ತರಾರ್ಧೇ ಭಾಷಣಾದಿಪ್ರವೃತ್ತಿಂ ಪರಮಾನಂದತೃಪ್ಪಃ 
ಕಿಮರ್ಥಂ ಕರೋತೀತಿ ಕೃತಜ್ಞಾ! ನಿಪ್ರವೃತ್ಯ್ಯಾದ್ಯಾಕ್ಷೇ ೇಪಸ್ಯ ಉತ್ತರಮ್‌ ಆಹ- ಯಾ 
ನಿಶೇತಿ ॥ ಯದ್ವಾ 'ಪ್ರಜಹಾತೀತ್ಯಾದಿ'ಶ್ಲೋಕಚತುಷ್ಟಯೇ ವಿಕ್ಷಿಪ್ರೋಕ್ತಂ 
ಜ್ಞಾನಿಲಕ್ಷಣಂ ಪಿಂಡೀಕೃತ್ಯಾಹ- ಯಾ ನಿಶೇತಿ ॥ 


ಅನುವಾದ - 'ಸ್ಥಿತಪ್ರ ಜ್ಞಸ್ಯ ಕಾ ಭಾಷಾ ' ಈ ಶ್ಲೋಕದಲ್ಲಿ ಜ್ಞಾನಿಯ ಲಕ್ಷಣದ ಕುರಿತು 
ಪ್ರಶ್ನಿಸಲಾಗಿತ್ತು . ಅದಕ್ಕೆ. ಉತ್ತರವಾಗಿ 'ಪ್ರಜಹಾತಿ ಯದಾ ಕಾಮಾನ್‌ ' ಇತ್ಯಾ ದಿ ನಾಲ್ಕು 
ಶ್ಲೋಕಗಳಲ್ಲಿ ಜ್ಞಾನಿಯ ಲಕ್ಷಣವನ್ನು ಹೇಳಲಾಯಿತು. ಮುಂದಿನ ಒಂಭತ್ತು ಶ್ಲೋಕಗಳಲ್ಲಿ 


1. ತಸ್ಯಾಸಂಭವಮ್‌ 


ಅಧ್ಯಾಯ 2 197 


ಜ್ಞಾನಿಗಳಲ್ಲ ಅಂತಹ ಲಕ್ಷಣವು ಇರಲು ಸಾಧ್ಯವಿಲ್ಲ , ಎನ್ನುವ ಆಕ್ಷೇಪವನ್ನು ಮಾಡಿ 
ಪರಿಹರಿಸಲಾಯಿತು . “ತಸ್ಮಾದ್ಯಸ್ಯ ' ಎಂಬ ಹಿಂದಿನ ಶ್ಲೋಕದಲ್ಲಿ ಜ್ಞಾನಿಯ ಲಕ್ಷಣವನ್ನು 
ಉಪಸಂಹಾರ ಮಾಡಲಾಯಿತು . ಇದೀಗ ಈ ಶ್ಲೋಕದಲ್ಲಿ 'ಸ್ಥಿತಧೀಃ ಕಿಂ ಪ್ರಭಾಷೇತ' ಎಂದು 
54ನೇ ಶ್ಲೋಕದ ಉತ್ತರಾರ್ಧದಲ್ಲಿ ಅರ್ಜುನ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗಿದೆ. ಜ್ಞಾನಿಯು 
ಬ್ರಹ್ಮದರ್ಶನದ ಪರಮಾನಂದದಲ್ಲಿಮುಳುಗಬಲ್ಲವನು ಅಲ್ಲಪ್ರಯೋಜನದ ಉದ್ದೇಶದಿಂದ 
ಮತ್ತೊಬ್ಬರೊಂದಿಗೆ ಮಾತುಕತೆ ಮುಂತಾದುವನ್ನು ಏಕೆ ಮಾಡುತ್ತಾನೆ ? ಎಂದು ಅರ್ಜುನ 
ಜ್ಞಾನಿಗಳ ಬಗ್ಗೆ ಮಾಡಿದ ಆಕ್ಷೇಪ. ಇದಕ್ಕೆ ಉತ್ತರ ಈ ಶ್ಲೋಕದಲ್ಲಿದೆ. 


ಅಥವಾ, "ಪ್ರಜಹಾತಿ ಯದಾ ಕಾಮಾನ್‌' ಇತ್ಯಾದಿ ನಾಲ್ಕು ಶ್ಲೋಕಗಳಲ್ಲಿ ಜ್ಞಾನಿಯ 
ಲಕ್ಷಣಗಳನ್ನು ಅನುಸ್ಯೂತತೆ ಇಲ್ಲದೆ, ಅಲ್ಲಲ್ಲಿ ಹೇಳಲಾಗಿದೆ. ಈ ಶ್ಲೋಕದಲ್ಲಿ ಆ ಎಲ್ಲಾ 
ಲಕ್ಷಣಗಳನ್ನು ಸಂಗ್ರಹಿಸಿ ಹೇಳಲಾಗಿದೆ. 


ಯಾ ಭೂತಾನಾಂ: ಪ್ರಾಣಿನಾಂ ನಿಶೇವ ನಿಶಾ ಪರಮೇಶ್ದರಸ್ಪರೂಪ- 
ಲಕ್ಷಣಾ, ಯತ್ಪರಮೇಶ್ವರಸ್ಪರೂಪಂ ಪ್ರಾಣಿನಾಂ ನಿಶಾಸ್ಥಾನೀಯಮಿತಿ 
ಯಾವತ್‌ | ನಿಶಾಯಾಂ ಸುಪ್ತಾನೀವ ನ ಕಿಂಚಿತ್‌ ಭಗವತ್‌ಸ್ಟರೂಪಂ ಜಾನಂತೀತಿ 
ಭಾವಃ | ತಸ್ಯಾಂ - ಭಗವತ್‌ಸ್ಟರೂಪಲಕ್ಷಣಾಯಾಂ ಪ್ರಾಣಿನಿಶಾಯಾಂ 
ಸಂಯಮೀ - ಇಂದ್ರಿಯಸಂಯಮಯುಕ್ತೋ ಜ್ಞಾನೀ ಜಾಗರ್ತಿ- ಭಗವತ್‌- 
ಸ್ವರೂಪಂ ಸಮ್ಯಗಾಪರೋಕ್ಷ್ಯೇಣ ಪಶ್ಯತಿ | ಯಸ್ಯಾಂ ವಿಷಯಲಕ್ಷಣಾಯಾಂ 
ಭೂತಾನಿ ಜಾಗ್ರತಿ - ರೂಪಾದಿವಿಷಯೇಷ್ಟಾಸಕ್ತ್ಯಾ5ನುಭವವಂತೋ ವರ್ತಂತೇ 
ಪ್ರಾಣಿನಃ ಸಾ ನಿಶಾ ಮುನೇಃ - ಮನನವತಃ, ಅತ ಏವ ಪಶ್ಯತಃ- ಅಪರೋಕ್ಷಿ! ಣಃ 
ಸಾ ನಿಶೇವ ನಿಶಾ। ನ ಕಿಂಚಿಜ್ಞಾನಾತೀತ್ಯರ್ಥ:ಃ 


ಅನುವಾದ - ಯಾವುದು ಭೂತಾನಾಂ - ಜೀವರಾಶಿಗೆ ರಾತ್ರಿಯಂತಿದೆಯೋ, ಅಂತಹ 
ಭಗವಂತನ ಸ್ವರೂಪವೇ 'ನಿಶಾ' ಎಂದು ಈ ಶ್ಲೋಕದಲ್ಲಿ ಕರೆಯಲ್ಪಟ್ಟಿದೆ. ಅರ್ಥಾತ್‌ 
ಭಗವತ್ಸ್ವರೂಪವು ಅಜ್ಞಾನಿಗಳ ಪಾಲಿಗೆ ರಾತ್ರಿಯ ಸ್ಥಾನದಲ್ಲಿದೆ. ಏಕೆಂದರೆ, ರಾತ್ರಿಯಲ್ಲಿ 


ಮಲಗಿದವರಂತೆ, ಅಜ್ಞಾನಿಗಳು ಭಗವಂತನ ಸ್ವರೂಪದ ಬಗ್ಗೆ ಏನನ್ನೂ ತಿಳಿಯಲಾರರು ಎಂದು 
ಭಾವ. 

ಇಂತಹ ಭಗವತ್ತರೂಪವೆಂಬ ಅಜ್ಞಾನಿಗಳ ಪಾಲಿನ ರಾತ್ರಿಯಲ್ಲಿ, ಸಂಯಮೀ- 
ಇಂದ್ರಿಯ ನಿಗ್ರಹವುಳ್ಳ ಜ್ಞಾನಿಯು ಎಚ್ಚರವಾಗಿರುತ್ತಾನೆ. ಇದರರ್ಥ- ಭಗವಂತನ ಸ್ವರೂಪ 
ವನ್ನು ಜ್ಞಾನಿಯು ಕಣ್ಣೆದುರಿಗೆ ಸ್ಪಷ್ಟವಾಗಿ ನೋಡುತ್ತಾನೆ, ಎಂದು. 


198 ಗೀತಾವಿವೃತಿ 


ಯಾವ ಭೋಗ್ಯಪದಾರ್ಥಗಳಂಬ ಹಗಲಿನ ಕಾಲದಲ್ಲಿ ಎಲ್ಲ ಅಜ್ಞಾನಿಗಳೂ ಎಚ್ಚರ- 
ವಾಗಿರುವರೋ , ಅರ್ಥಾತ್‌ ರೂಪ-ರಸಾದಿ ವಿಷಯಪದಾರ್ಥಗಳನ್ನು ಅತ್ಯಾಸಕ್ತಿಯಿಂದ 
ಅನುಭವಿಸುತ್ತಲೇ ಇರುವರೋ, ಅದು, ಮುನೇಃ- ಶಾಸ್ತಾರ್ಥಮನನ ಮಾಡಿರುವ, ಆ 
ಕಾರಣದಿಂದಲೇ, ಪಶ್ಯತಃ- ಅಪರೋಕ್ಷಜ್ಞಾನವನ್ನು ಪಡೆದವನಿಗೆ , ನಿಶಾ- ರಾತ್ರಿಯಂತೆ. 
ಅವನು ಅದರ ಬಗ್ಗೆ ಏನನ್ನೂ ತಿಳಿಯಲಾರ ಎಂದರ್ಥ. 


ತಥಾತ್ಲೇ ಭಾಷಣಭಿಕ್ಟಾಟನಾದಿ ಪ್ರವೃತ್ತ್ಯನುಪಪತ್ತಿರಿತಿ ಚೇತ್‌ | ಪ್ರಾರಬ್ಧ- 


ಕರ್ಮಣಾ ಈಷತ್ತಿರೋಹಿತ ಬ್ರಹ್ಮಸ್ವರೂಹಪಸ್ಯ ವಾಸನಯಾ ಪ್ರಾಯೋತ- 
ಲ್ಹಾಭಿಸಂಧಿಪೂರ್ವಕಪ್ರವೃತ್ತೀನಾಂ ಮತ್ತಸ್ಕೇವೋಪಪತ್ತೇರಿತಿ ಭಾವಃ । 


ಏತೇನ, "ನಿತ್ಯಂ ಭಗವದೇಕಚಿತ್ತತಯಾ ತದಿತರತ್ರಾಭಿಸಂಧಿಹೀನತ್ನಂ' ಜ್ಞಾನಿ- 
ಲಕ್ಷಣಮಿತ್ಯುಕ್ತಂ ಭವತಿ | ಏತಚ್ಚದೇವೇತರಜ್ಜಾನಿಲಕ್ಟಣಂ ಬೋಧ್ಯಮ್‌ । ಅನ್ಯಥಾ 
ಸರ್ವಪ್ರೇರಕಾಣಾಂ ದೇವಾನಾಮಪಿ ಜ್ಞಾನಿತ್ಲಾತ್ತೇಷಾಂ ಭಗವದಿತರತ್ರಾಭಿ- 
ಸಂಧ್ಯಭಾವೇ ಲೋಕಯಾತ್ರೋಚ್ಛೇದಾಪತ್ತೇಃ 


ಶಬ್ದಕ್ರಮಾತ್‌ ಅರ್ಥಕ್ರಮಸ್ಯ ಬಲವತ್ತಾ ತ್‌, ಮುನೇಃ ಪಶ್ಯತ ಇತಿ ವ್ಯತ್ಯಾಸೇನ 
ಮುನೇಃ - ಮನನವತಃ ಪಶ್ಯತ ಇತಿ ಪೌರ್ವಾಪರ್ಯೇಣ ಯೋಜನಾ | ತತಶ್ಚ 
ತಯೋರ್ಹೆತುಹೇತುಮದ್ಭಾವಲಾಭಃ | ಸಚ ಮನನಾದೇಃ ಪ್ರಾಕ್‌ ದರ್ಶನ- 
ಸಾಧನತ್ನಸ್ಯ ಸ್ಪಷ್ಠಮನುಕ್ತೇಃ ಇಹ ಪ್ರಸಂಗಾದುಕ್ತ ಇತಿ ॥ 69 ॥ 


ಅನುವಾದ - ಜ್ಞಾನಿಗೆ ಪ್ರಾಪಂಚಿಕ ಪರಿಜ್ಞಾನವೇ ಇಲ್ಲವೆಂದಾದರೆ ಮತ್ತೊಬ್ಬರೊಂದಿಗೆ 
ಮಾತುಕತೆ, ಹೂಟ್ಟೆತುಂಬಿಸಲು ಭಿಕ್ಷಾಟನೆ ಇವುಗಳಲ್ಲಿ ಅವನಿಗೆ ಪ್ರವೃತ್ತಿ ಹೇಗೆ ? ಅದಕ್ಕುತ್ತರ- 
ಪ್ರಾರಬ್ಧಕರ್ಮದಿಂದಾಗಿ ಜ್ಞಾನಿಗೆ ಭಗವಂತನ ಸ್ವರೂಪವು ಸ್ವಲ್ಪ ತಿರೋಹಿತವಾದಾಗ ಅವನು 
ಅದುವರೆಗಿನ ಸಂಸ್ಕಾರದಿಂದಾಗಿ, ಪ್ರಪಂಚದ ಬಗ್ಗೆ ಅಲ್ಪ ಅಭಿಮಾನಹೊಂದಿ, ಮಾದಕದ್ರವ್ಯ 
ಸೇವಿಸಿದವನು ಮಾಡುವಂತೆ ಅವನೂ ಪ್ರಾಪಂಚಿಕ ವ್ಯವಹಾರಗಳನ್ನು ನಡೆಸುತ್ತಾನೆ. ಇದೇ ಈ 
ಶ್ಲೋಕದ ಅಭಿಪ್ರಾಯವಾಗಿದೆ. 


ಹೀಗೆ ಹೇಳುವ ಮೂಲಕ - ಸದಾ ಭಗವನ್ಮುಖವಾಗಿದ್ದು ಪ್ರಾಪಂಚಿಕ ವಿಷಯಗಳಲ್ಲಿ 
ಅನಾಸಕ್ತಿಯೇ ಜ್ಞಾನಿಗಳ ಲಕ್ಷ! ಣ, ಎಂದು ತಿಳಿಸಿದಂತಾಗುತ್ತದೆ. 


ಇದು ದೇವತೆಗಳನ್ನು ಬಿಟ್ಟು ಇತರ ಜ್ಞಾನಿಗಳ ಲಕ್ಷಣ . ಇತರ ಜ್ಞಾನಿಗಳಂತೆ ದೇವತೆಗಳೂ 
ಬ್ರಹ್ಮಾಪರೋಕ್ಷಜ್ಞಾನದಲ್ಲಿಮುಳುಗಿದ್ದು ಪ್ರಪಂಚದ ಪರಿಜ್ಞಾನವನ್ನೇ ಕಳೆದುಕೊಂಡರೆ ಲೋಕದ 


ಅಧ್ಯಾಯ 2 199 


ಎಲ್ಲಕ್ರಿಯೆಗಳೂ ಸ್ತಬ್ಧವಾಗಬೇಕಾದೀತು. (ಏಕೆಂದರೆ, ಪ್ರಪಂಚದ ಎಲ್ಲ ಕ್ರಿಯೆಗಳಿಗೂ ಕಾರಣರು 
ತತ್ತಾ_ಭಿಮಾನಿ ದೇವತೆಗಳು. ಅವರಿಗೆ ಪ್ರಪಂಚದ ಅರಿವೇ ಇಲ್ಲವಾದರೆ ಪ್ರಪಂಚ 
ನಡೆಯುವುದು ಹೇಗೆ ಸಾಧ್ಯ ?) ಆದ್ದರಿಂದ ದೇವತೆಗಳಿಗೆ ಪ್ರಾಪಂಚಿಕ ಅರಿವು ಸದಾಕಾಲ 
ಇರುತದೆ. 


ಗೀತೆಯಲ್ಲಿ "ಪಶ್ಯತಃ ಮುನೇಃ' ಎಂದು ಶಬ್ದದ ಕ್ರಮವಿದೆ. ಮೊದಲು ಪಶ್ಯತಃ ಶಬ್ದ. 
ಆಮೇಲೆ ಮುನೇಃ ಶಬ್ದ ಆದರೆ, ಅವೆರಡು ಶಬ್ದಗಳ ಅರ್ಥಕ್ರಮ ಶಬ್ದಕ್ರಮದಂತಿಲ್ಲ, ಮುನಿಶಬ್ದದ 
ಅರ್ಥವಾದ ಮನನ ಮೊದಲು, "ಪಶ್ಯತಃ' ಶಬ್ದದ ಅರ್ಥವಾದ ಅಪರೋಕ್ಷಜ್ಞಾನವು ಆಮೇಲೆ. 
ಶಬ್ದಕ್ರ ಮ ಗೌಣ, ಅರ್ಥಕ್ರಮ ಪ್ರಧಾನ. ಆದ್ದರಿಂದ ಕ್ರಮವ್ಯತ್ಯಾಸ ಮಾಡಿಕೊಂಡು ಮನನಮಾಡಿ 
ಅಪರೋಕ್ಷಜ್ಞಾನ ಪಡೆದವನಿಗೆ, ಎಂದು ಅರ್ಥಮಾಡಿಕೊಳ್ಳಬೇಕು. ಇದರಿಂದ ಅವೆರಡಕ್ಕೆ 
ಪರಸ್ಪರ ಕಾರ್ಯಕಾರಣಭಾವವೂ ತಿಳಿಯುತ್ತದೆ. ಮನನವು ಕಾರಣ, ಅಪರೋಕ್ಷಜ್ಞಾನವು 
ಕಾರ್ಯ, ಎಂದು. ಹಿಂದೆಲ್ಲೂಮನನವು ಅಪರೋಕ್ಷಕ್ಕೆ ಕಾರಣ ಎಂದು ಸ್ಪಷ್ಟವಾಗಿ ಹೇಳಲಾಗಿಲ್ಲ. 
ಅದಕ್ಕಾಗಿ, ಇಲ್ಲಿಆ ವಿಷಯವನ್ನು ಪ್ರಾಸಂಗಿಕವಾಗಿ ಹೇಳಲಾಗಿದೆ, ಎಂದು ತಿಳಿಯಬೇಕು. 691 


ಭೋಗಗಳನ್ನು ಅನುಭವಿಸುವಾಗಲೂ 
ಅವುಗಳ ಬಗ್ಗೆ ಆಕರ್ಷಣೆ ತೊರೆದವನು ಮುಕನಾಗುವನು. 


ಆಪೂರ್ಯಮಾಣಮಚಲಪ್ರತಿಷ್ಠಂ 
ಸಮುದ್ರಮಾಪಃ ಪ್ರವಿಶಂತಿ ಯದ್ದತ್‌ | 
ತದ್ದತ್ಕಾಮಾ ಯಂ ಪ್ರವಿಶಂತಿ ಸರ್ವೇ 
ಸ ಶಾಂತಿಮಾಪ್ನೋತಿ ನ ಕಾಮಕಾಮೀ Il 70 11 


ಅರ್ಥ- ಸಮುದ್ರವು ಅನೇಕ ನದಿಯ ನೀರುಗಳಿಂದ ತುಂಬಲ್ಪಟ್ಟರೂ ಹೇಗೆ ವಿಶೇಷ 
ವೃದ್ದಿ ರಹಿತವಾಗಿ ತಾನು ಇದ್ದಂತೆಯೇ ಇರುವುದೋ ಅದೇ ರೀತಿಯಾಗಿ, ಯಾವ ಜ್ಞಾನಿಯನ್ನು 
ವಿಷಯ ಭೋಗಗಳು ಪ್ರವೇಶಿಸುವವೋ, ಅವನು ಮಾತ್ರ ಮೋಕ್ಷವನ್ನು ಹೊಂದಬಲ್ಲನು, 
ಹೊರತು ದುರ್ವಿಷಯಗಳಲ್ಲಿಆಸಕ್ತನಾದವನು ಮೋಕ್ಷ ಪಡೆಯಲಾರ. 


ನನು ಜ್ಞಾನಿನೋ ಬಾಹ್ಯಾನುಸ ಸಂಧಾನಹೀನಸ್ಯ ಮತ್ತಸೆ ಸೀವ ಯುಜ್ಯೆ ತಾಪಿ 
ಕಥಂಚಿದ್ದಮನಾದಿಕಮ್‌ | ವಿಷಯಾನುಭವಸ್ತು ದೃಶ್ಯಮಾನಃ ಹೂ ಸ್ಯಾತ್‌ 9 ತಸ್ಯ 
ನಿಯತಸಾಧನಸಾಧ್ಯಸ್ಕಾನುಸಂಧಾನೇನ ವಿನಾsನುದಯಾತ್‌, ಇತ್ಯತೋ 


200 ಗೀತಾವಿವೃತಿ 


ಜ್ಞಾನಿನಾ ಕ್ರಿಯಮಾಣವಿಷಯಾನುಭವಪ್ರಕಾರಮಾಹ- ಆಪೂರ್ಯಮಾಣ- 
ಮಿತಿ ॥ 


ಅನುವಾದ - ಬಾಹ್ಯ ಪ್ರಪಂಚದ ಅರಿವು ಇಲ್ಲದೆಯೂ ಜ್ಞಾನಿಯು ಮದವೇರಿದವನಂತೆ 
ಬಾಹ್ಯಪ್ರಜ್ಞೆ ಇಲ್ಲದೆ ಗಮನಾದಿ ವ್ಯವಹಾರಗಳನ್ನು ನಡೆಸಬಹುದು . ಆದರೆ, ಅಂತಹ 
ಜ್ಞಾನಿಗಳೂ ಉಣ್ಣುವುದು , ತಿನ್ನುವುದು ಮುಂತಾಗಿ ಭೋಗ್ಯ ಪದಾರ್ಥಗಳನ್ನು ಸೇವಿಸುವುದೂ 
ಕಂಡು ಬರುತ್ತದೆ. ಇದು ಆಯಾಯ ವಿಷಯಪದಾರ್ಥಗಳ ಸರಿಯಾದ ಪರಿಜ್ಞಾನವಿಲ್ಲದೆ 
ಸಾಧ್ಯವಿಲ್ಲ. ಏಕೆಂದರೆ, ಇಂತಹ ಪದಾರ್ಥಗಳನ್ನು ಸೇವಿಸಿದರೆ ಹೀಗಾಗುತ್ತದೆ, ಇಲ್ಲವಾದರೆ ಇಲ್ಲ 
ಎನ್ನುವ ಪ್ರಜ್ಞೆ ಇದಕ್ಕೆ ಅಗತ್ಯವಾಗಿದೆ. ಆದ್ದರಿಂದ ಅಪರೋಕ್ಷದ ಪರಮಾನಂದದಲ್ಲಿ ಮಗ್ಗನಾದ 
ಜ್ಞಾನಿಗೆ ಬಾಹ್ಯವಿಷಯಪರಿಜ್ಞಾನವನ್ನು ಹೇಳಲೇಬೇಕಾಗುತ್ತದೆ. 


ಈ ಆಕ್ಷೇಪದ ಪರಿಹಾರಕ್ಕಾಗಿ ಜ್ಞಾನಿಯ ವಿಷಯಾನುಭವ ಕ್ರಮವನ್ನು ಈ ಶ್ಲೋಕದಲ್ಲಿ 
ಹೇಳಲಾಗಿದೆ. 


ನಾನಾನದೀಜಲೈರಾಪೂರ್ಯಮಾಣಮಪಿ ಅಚಲಪ್ರತಿಷ್ಠಂ- ಸರಿತ್‌ 
ಪ್ರವೇಶಾದ್‌ ವೃದ್ಧಿವಿಶೇಷಹೀನತಯಾ ಸ್ಪಭಾವತ ಏವ ಸ್ಥಿತಮ್‌, ಸರಿತಾಮ್‌ 
ಅಪ್ರವೇಶನಿಮಿತ್ರಶೋಷಹೀನಂ ಚ , ಸರಿತ್ಸವೇಶಾರ್ಥಂ ಯತ್ನಹೀನಂ ಚೇತ್ಯಪಿ 
ಧ್ಯೇಯಮ್‌ | ಸಮುದ್ರಮಾಪೋ ಯದ್ದತ್‌ - ಯಥಾ ಪ್ರವಿಶಂತಿ ತದ್ದತ್‌ - ತಥಾ 
ಯಂ : ಜ್ಞಾನಿನಂ ವಿಷಯೈರಾಪೂರ್ಯಮಾಣತ್ತೇ ವಾ ಅನಾಪೂರ್ಯಮಾಣತ್ತೇ 
ವಾ ಉತ್ತೇಕಾನುತ್ತೇಕಹೀನಂ ಕಾಮಾಃ - ವಿಷಯಾಃ ಪ್ರವಿಶಂತಿ ಸ ಜ್ಞಾನೀ 
ಶಾಂತಿಂ: ಮೋಕ್ಟಮ್‌ ಆಪ್ನೋತಿ ।1 ನ ತು ಕಾಮಕಾಮೀ- ಕುತಿತ- 
ಎಷಯೇಚ್ಛಾವಾನ್‌ ಶಾಂತಿಮಾಪ್ನೋತೀತ್ಯರ್ಥಃ | ಯದ್ವಾ ವಿಷಯಭೋಕ್ತಾತ- 
ಕಾಮೀ ಕಥಮುಚ್ಛತ ಇತ್ಯತ ಉಕ್ತಮ್‌ - ನೇತಿ ॥ ಏವಂ ವಿಷಯಾನನುಭವನ್‌ 
ಸ ಜ್ಞಾನೀ ನ ಕಾಮಕಾಮೀ ॥ 70 ॥ 


ಅನುವಾದ - ಅನೇಕ ನದಿಗಳ ನೀರಿನಿಂದ ತುಂಬಲ್ಪಟ್ಟರೂ ಸಮುದ್ರವು, ಅಚಲಪ್ರತಿಷ್ಠಂ- 
ನದಿಗಳ ಪ್ರವೇಶದಿಂದ ವಿಶೇಷ ವೃದ್ಧಿ ಇಲ್ಲದೆ ತಾನಿದ್ದಂತೆಯೇ ಇರುತ್ತದೆ. ನದಿಗಳು ಹರಿದು 
ಬರದಿದ್ದರೂ ಒಣಗುವುದೂ ಇಲ್ಲ, ನದಿಗಳ ಪ್ರವೇಶಕ್ಕಾಗಿ ವಿಶೇಷಪ್ರಯತ್ನವನ್ನೂ ಅದು 
ಮಾಡುವುದಿಲ್ಲ. ತದ್ದತ್‌ - ಅದರಂತೆಯೇ, ಯಾವ ಜ್ಞಾನಿಯು ವಿಷಯ ವಸ್ತುಗಳನ್ನು 
ಸಿಕ್ಕಿದಾಗ ಉಬ್ಬದೆ ಸಿಗದಿದ್ದಾಗ ಕುಗ್ಗದೆ ಅನಾಸಕ್ತನಾಗಿ ಸೇವಿಸುವನೋ ಅಂತಹ ಜ್ಞಾನಿಯು, 


ಅಧ್ಯಾಯ 2 201 


ಶಾಂತಿಂ: ಮೋಕ್ಷವನ್ನು ಹೊಂದುತ್ತಾನೆ. ಹೊರತು, ಕಾಮಕಾಮೀ- ಕುತಿತವಾದ 
ವಿಷಯಾಭಿಲಾಪೆಇರುವವನು ಮೋಕ್ಷವನ್ನು ಹೊಂದಲಾರ. 


ಅಥವಾ , "ನ ಕಾಮಕಾಮೀ' ಎನ್ನುವುದಕ್ಕೆ ಹೀಗೂ ಅರ್ಥ ಹೇಳಬಹುದು - ವಿಷಯ 
ಪದಾರ್ಥಗಳನ್ನು ಅನುಭವಿಸುವ ಜ್ಞಾನಿಗೆ ವಿಷಯಾಭಿಲಾಷೆ ಇಲ್ಲದಿರುವುದು ಹೇಗೆ ಸಾಧ್ಯ 9 
ಎನ್ನುವ ಪ್ರಶ್ನೆಗೆ ಇದು ಉತ್ತರ- ಜ್ಞಾನಿಯು ವಿಷಯಗಳನ್ನು ಅನುಭವಿಸುತ್ತಿದ್ದರೂ ಅರ್ಥಾತ್‌ 
ಉಂಡು-ತಿನ್ನುತ್ತಿದ್ದರೂ ಅವನಿಗೆ ಆ ವಿಷಯ ವಸ್ತುಗಳಲ್ಲಿ ಕಾಮನೆ ಇರುವುದಿಲ್ಲ ಅವುಗಳನ್ನು 
ಸೇವಿಸಿದರೂ, ಬಿಟ್ಟರೂ ಅವನು ಏರಿಳಿತವಿಲ್ಲದೆ, ಉದ್ದೇಗಕ್ಕೆ ಒಳಗಾಗದೆ ಒಂದೇ 
ರೀತಿಯಾಗಿರುತ್ತಾನೆ. 


ಎವರಣೆ- ಅಸಂಪ್ರಜ್ಞಾತ ಸಮಾಧಿಯಿಂದ ಎಚ್ಚೆಶ್ವಾಗ ಜ್ಞಾನಿಗೆ ಬಾಹ್ಯಪ್ರಪಂಚದ 
ಪರಿಜ್ಞಾನವು ಇದ್ದೆ €ಇದೆ. ಆದ್ದ! ರಿಂದಲೇ ಅವನು ವಿಷಯಪದಾರ್ಥಗಳನ್ನು ಅನುಭವಿಸುತ್ತಾನೆ. 
ಆದರೆ, ಭೋಗ್ಯಪದಾರ್ಥಗಳು ದೊರೆತರೂ, ದೊರಕದೇ ಇದ್ದರೂ ಯಾವುದೇ ಉದ್ರೇಕಕ್ಕೆ 
ಅವನು ಒಳಗಾಗುವುದಿಲ್ಲ. ಸಮುದ್ರ ನದೀನೀರನ್ನು ಸ್ವೀಕರಿಸುವಂತೆ ಅವನು ವಿಷಯ- 
ವಸ್ತುಗಳನ್ನು ಸೇವಿಸುತ್ತಾನೆ. ಸಮುದ್ರವು ನದಿಗಳ ನೀರು ಸೇರಿದರೆ ಉಬ್ಬುವುದೂ ಇಲ್ಲ ; 
ಸೇರದಿದ್ದರೆ ಒಣಗುವುದೂ ಇಲ್ಲ. ಅಥವಾ, ನೀರನ್ನು ತುಂಬಿಕೊಳ್ಳಲು ತಾನಾಗಿ ಯಾವುದೇ 
ಪ್ರಯತ್ನವನ್ನೂ ಅದು ಮಾಡುವುದಿಲ್ಲ. ಅದರಂತೆಯೇ ಜ್ಞಾನಿಯೂ ಭೋಗ್ಯವಸ್ತುಗಳ 
ಸಂಗ್ರಹಕ್ಕಾಗಿ ಪ್ರಯತ್ನವನ್ನೇನೂ ಮಾಡುವುದಿಲ್ಲ . ಭೋಗ್ಯವಸ್ತುಗಳು ದೊರಕಿದರೂ 
ಇಲ್ಲದಿದ್ದರೂ ಉದ್ವೇಗಕ್ಕೆ ಒಳಗಾಗುವುದಿಲ್ಲ . ಇದು ಜ್ಞಾನಿಗಳ ವಿಷಯಭೋಗದ 
ಕ್ರಮವಾಗಿದೆ. ॥॥ 70 ॥ 


ವಿಹಾಯ ಕಾಮಾನ್ಯಃ ಸರ್ವಾನ್‌ ಪುಮಾಂಶ್ಚರತಿ ನಿಸ್ಪೃಹಃ । 
ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಛತಿ 11 71 ॥| 


ಅರ್ಥ - ಯಾರು ನಿಷಿದ್ಧವಾದ ಆಕಾಂಕ್ಷೆಯನ್ನು ಪರಿತ್ಯಜಿಸಿ, “ಇವೆಲ್ಲವೂ ನನ್ನದೇ' ಎಂಬ 
ಒಡೆತನದ ಭಾವನೆ ಹಾಗೂ "ನಾನು ಈ ಕೆಲಸವನ್ನು ಮಾಡುತ್ತಿದ್ದೇನೆ ' ಎಂಬ 
ಸ್ವಾತಂತ್ರ ಭಾವನೆಗಳನ್ನು ತೊರೆದು ಭೋಗ್ಯವಸ್ತುಗಳನ್ನು ಅನುಭವಿಸುವನೋ ಅವನೇ ನಿಜವಾದ 
ಮನುಷ್ಯ . ಉಳಿದವರು ಪಶುಗಳು. ಅಂತಹವನು ಮಾತ್ರ ಮೋಕ್ಷವನ್ನು ಪಡೆಯುತ್ತಾನೆ. 


ಏತತ್‌ ಶ್ಲೋಕೋಕ್ತಂ ಪ್ರಪಂಚಯತಿ - ವಿಹಾಯೇತಿ ॥॥ ಯೋ ನಿಃಸ್ಸೃಹೋ 
ನಿಷಿದ್ದಸ್ಪ ಎಹಾಹೀನಃ, ನಿರ್ಮಮಃ- ಸ್ವಾಮಿತ್ವಾಭಿಮಾನಹೀನಃ ನಿರಹಂಕಾರಃ- 


202 ಗೀತಾವಿವೃತಿ 
ಭಕ್ತಃ ಯಾಮೀತಿ ಕರ್ತೃತ್ವಾಭಿಮಾನಹೀನಃ ಚರತಿ - ಭಕ್ತಯತಿ 1 ಭಕ್ಷ ಯಾಮೀತಿ 
ಕರ್ತೃತ್ವಾದ್ಯ ಭಿಮಾನತ್ಯಾ 'ಗೇನ ವಿಷಯಾನನುಭವತೀತ್ಯ ಜ್‌ ।ಸಏವ ಪುಮಾನ್‌, 


ಅನ್ಯಃ ಪಶುರಿತಿ ವಾ, ಸ ಪುಮಾನ್‌ ಶಾಂತಿಮಧಿಗಚ್ಚತೀತಿ ವಾ ಜ್ಞಾನಿನ ಇಯಂ 
ಸ್ತುತಿಃ 11 71 1 


ಅನುವಾದ- ಹಿಂದಿನ ಶ್ಲೋಕದಲ್ಲಿ ಹೇಳಿರುವ ವಿಷಯವನ್ನೇ ಈ ಶ್ಲೋಕದಲ್ಲಿ 
ವಿವರಿಸಲಾಗಿದೆ. 


ಯಾರು, ನಿಸ್ಪೃಹಃ= ನಿಷಿದ್ದ ಆಸೆಗಳನ್ನು ತೊರೆದವನಾಗಿ, ನಿರ್ಮಮಃ= ತನ್ನ ಒಡೆತನದ 
ಭ್ರಮೆಯನ್ನು ಬಿಟ್ಟವನಾಗಿ, ನಿರಹಂಕಾರಃ- ನಾನು ತಿನ್ನು ತ್ತೇನೆ, ಉಣ್ಣುತ್ತೇನೆ ಎಂಬ 
ಸ್ವತಂತ್ರಕರ್ತೃತ್ವಭ್ರಮೆಯನ್ನೂ ತೊರೆದವನಾಗಿ, ಚರತಿ - ವಿಷಯಗಳನ್ನು ಭೋಗಿಸುವನೋ 
ಅಂತಹವನೇ ಮನುಷ್ಯನು , ಇತರರು ಪಶುಗಳು. ಅಥವಾ ಅಂತಹ ಮನುಷ್ಯನೇ ಮೋಕ್ಷವನ್ನು 
ಹೊಂದುತ್ತಾನೆ . ಹೀಗೆ, ಇದು ಜ್ಞಾನಿಯ ಸ್ತುತಿ . 


ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ | 


ಸ್ಥಿತ್ವಾನಸ್ಯಾಮಂತಕಾಲೇಇಪಿ ಬ್ರಹ್ಮ ನಿರ್ವಾಣಮೃಚ್ಛತಿ I} 72 | 


1 ಓಂತತ್ಸದಿತಿ ಶ್ರೀಮದ್‌ಭಗವದ್ಲೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ 
ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸಾಂಖ್ಯ ಯೋಗೋ ನಾಮ 
ದ್ವಿತೀಯೋ5ಧ್ಯಾಯಃ ॥! 


ಅರ್ಥ- ಇದುವರೆಗೆ ಹೇಳಿರುವ ನಡವಳಿಕೆಯೇ ಜ್ಞಾನಿಯ ಬ್ರಹ್ಮವಿಷಯಕವಾದ 
ಸ್ಥಿತಿಯಾಗಿದೆ. ಅರ್ಥಾತ್‌ ಬ್ರಹ್ಮಜ್ಞಾನಿಯ ಲಕ್ಷಣವಾಗಿದೆ. ಈ ಸ್ಥಿತಿಯನ್ನು ತಲುಪಿದವನು 


ಸಾಂಸಾರಿಕ ದುಃಖವನ್ನು ಅನುಭವಿಸುವುದಿಲ್ಲ. ದೇಹತ್ಯಾಗಕಾಲದಲ್ಲಿಯೂ ಈ ಮಾನಸಿಕ 
ಸ್ಥಿತಿಯನ್ನು ತಲುಪಿದರೆ ಪ್ರಾಕೃತದೇಹರಹಿತನಾದ ಬ್ರಹ್ಮನನ್ನು ಹೊಂದುವನು. 


ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ಸಾಂಖ್ಯ ಯೋಗವೆಂಬ ಎರಡನೆಯ ಅಧ್ಯಾಯವು ಮುಗಿಯಿತು. 


"ಪ್ರಜಹಾತಿ' ಇತ್ಯಾದಿನೋಕ್ತಂ ಜ್ಞಾನಿಲಕ್ಷಣಪ್ರಕರಣಂ 
ಏಷೇತಿ ॥ ಏಷಾ 


ಸಮಾಪಯತಿ- 
"ಪ್ರಜಹಾತೀ'ತ್ಯಾದಿನೋಪಕ್ರಾಂತಾ "ಯಾ ನಿಶೇ'ತ್ಯತ್ರ 
ನಿಷ್ಕಷ್ಯೋಕ್ತಾ ಬ್ರಾಹ್ಮೀ ಬ್ರಹ್ಮವಿಷಯಾ ಸ್ಥಿತಿಃ | ಸರ್ವಕಾಮಪ್ರಹಾಣ- 


ಅಧ್ಯಾಯ 2 203 


ನಿತ್ಯಭಗವದನುಸ್ಥ ತ್ಯಾದಿರೂಪಬ್ರಹ್ನಜ್ಞಾನಿಲಕ್ಷಣರೂಪಾ ಸ್ಥಿತಿರಿತಿ ಯಾವತ್‌ । 

ಏನಾಮ್‌- ಉಕ್ತರೂಪಾಂ ಸ್ಥಿತಿಂ ಪ್ರಾಪ್ಯ ನ ಮುಹೃತಿ- ಭವವೇದನಾನುಭವ- 

ವಾನ್ನ ಭವತಿ | ಅಂತಕಾಲೇರಪಿಎ ದೇಹತ್ಯಾಗಕಾಲೇಆಪಿ ಅಸ್ಯಾಂ- ಭಗವದನು- 

ಸ್ಮೃತಿರೂಪಸ್ಥಿತ್ಯಾಮ್‌ ಸ್ಥಿತ್ವಾನಿರ್ವಾಣಂ - ಪ್ರಾಕೃತಶರೀರಹೀನಂ ಬ್ರಹ್ಮಯಚ್ಛತಿ- 

ಪ್ರಾಪ್ನೋತಿ | 

ಅನುವಾದ - ಪ್ರಜಹಾತಿ ಎಂಬಲ್ಲಿಂದ ಇಲ್ಲಿಯವರೆಗೆ ಹೇಳಿರುವ ಜ್ಞಾನಿಗಳ 
ಲಕ್ಷಣಪ್ರಕರಣವನ್ನು ಈ ಶ್ಲೋಕದಲ್ಲಿ ಮುಕ್ತಾಯಗೊಳಿಸಲಾಗಿದೆ. 

ಏಷಾ ಎ ಇದುವೆ, ಎಂದರೆ , "ಪ್ರಜಹಾತಿ ಯದಾ ಕಾಮಾನ್‌' ಎಂಬ ಶ್ಲೋಕದಿಂದ 
ಪ್ರಾರಂಭಿಸಿ, "ಯಾ ನಿಶಾ' ಎಂಬಲ್ಲಿ ಸಂಗ್ರಹಿಸಿ ಹೇಳಿರುವ ಸ್ಥಿತಿಯೇ , ಬ್ರಾಹ್ಮೀ ಎ 
ಬ್ರಹ್ಮವಿಷಯಕವಾದ ಸ್ಥಿತಿಯು. ಅರ್ಥಾತ್‌, ಸರ್ವಕಾಮಪರಿತ್ಯಾಗ ಹಾಗೂ ಸದಾ ಭಗವಂತನ 
ಸ್ಮರಣಾದಿರೂಪವಾದ ಬ್ರಹ್ಮಜ್ಞಾನಿಯ ಲಕ್ಷಣರೂಪವಾದ ಸ್ಥಿತಿಯಾಗಿದೆ. ಏನಾಂ ಎ ಈ 
ಸ್ಥಿತಿಯನ್ನು ಹೊಂದಿದ ಬಳಿಕ, ನ ಮುಹ್ಯತಿ = ಸಂಸಾರ ದುಃಖವನ್ನು ಅನುಭವಿಸುವುದಿಲ್ಲ. 


ಅಂತಕಾಲೇತಪಿ - ದೇಹತ್ಯಾಗಕಾಲದಲ್ಲೂ, ಅಸ್ಯಾಂ - ಭಗವಂತನ ಸ್ಮರಣೆ ರೂಪವಾದ 
ಈ ಅವಸ್ಥೆಯಲ್ಲಿಇದ್ದುದಾದರೆ ನಿರ್ವಾಣಂ - ಪ್ರಾಕೃತದೇಹವಿಲ್ಲದ ಬ್ರಹ್ಮನನ್ನು , ಯಚ್ಛತಿ - 


ಹೊಂದುತ್ತಾನೆ. 


ಪ್ರಾರಬ್ದ್ಬಕರ್ಮಾಭಾವೇ ಯದ್ದೇಹೇ ಜ್ಞಾನೋದಯಃ ತದ್ದೇಹತ್ಯಾಗಕಾಲೇ 
ಭಗವದನುಸ್ಟೃತ್ಯಾ ತದ್ದೇಹಪಾತಾನಂತರಮೇವ ಮುಕ್ರಿಃ | ಪ್ರಾರಬ್ದಸತ್ನೇ ತು 
ದೇಹಾಂತರಂ ಪ್ರಾಹ್ಯೇತಿ ಭಾವಃ | ತಥಾ ಚ ಸೂತ್ರಮ್‌- "ತೂ ಭೋಗೇನ ತ್ಲಿತರೇ 
ಕೃಪಯಿತ್ಹಾರಥ ಸಂಪತ್ಸ್ಯತೇ ಈ' (4-1-19) ಇತಿ । ಬ್ರಹ್ಮಪದೇನ 
ವಿರಿಂಚೋಪಾದಾನವ್ಯಾವೃತ್ರರ್ಥಂ ನಿರ್ವಾಣಮಿತಿ ವಿಶೇಷಣಮ್‌  । 
ಪರಬ್ರಹ್ಮಪ್ರಾಪ್ರೇರೇವ ಮೋಕ್ಷತ್ತಾದಿತಿ ಭಾವಃ 117211 


11 ಇತಿ ಶ್ರೀಮದ್ಗೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ದ್ದಿತೀಯೋತಧ್ಯಾ ಯಃ ॥1 


ಅನುವಾದ- ಪ್ರಾರಬ್ದಕರ್ಮವು ಇಲ್ಲವಾದಲ್ಲಿ, ಯಾವ ದೇಹದಲ್ಲಿ ಅಪರೋಕ್ಷ ಜ್ಞಾನವು 
ಲಭಿಸುವುದೋ ಭಗವಂತನ ಸ್ಥರಣೆಯೊಂದಿಗೆ ಆ ದೇಹಪಾತವಾದ ಕೂಡಲೇ ಮೋಕ್ಷವು 


204 ಗೀತಾವಿವೃತಿ 


ದೊರೆಯುತ್ತದೆ . ಪ್ರಾರಬ್ದ ಕರ್ಮ ಉಳಿದಿದ್ದರೆ ಮಾತ್ರ ಈ ದೇಹವನ್ನು ತೊರೆದರೂ 
ದೇಹಾಂತರವನ್ನು ಪಡೆದು ಅನಂತರವೇ ಮೋಕ್ಷ. ಇದನ್ನು ಈ ಬ್ರಹ್ಮಸೂತ್ರವೂ ಹೇಳುತ್ತದ- 


"ಜ್ಞಾನಿಯು ಪ್ರಾರಬ್ದಕರ್ಮವನ್ನು ಭೋಗದಿಂದ ನಾಶಗೊಳಿಸಿ ಅನಂತರ ಬ್ರಹ್ಮನನ್ನು 
ಹೊಂದುತ್ತಾನೆ' (4-1-19) 


ಈ ಶ್ಲೋಕದಲ್ಲಿ ಬ್ರಹ್ಮನಿಗೆ "ನಿರ್ವಾಣಂ' ಎಂಬ ವಿಶೇಷಣವನ್ನು ಕೊಡಲಾಗಿದೆ. (ಬಾಣ 
ಅಂದರೆ ಶರೀರ. ವಕಾರ, ಬಕಾರಗಳಿಗೆ ಭೇದವಿಲ್ಲ. ಆದಕಾರಣ "ವಾಣ' ಎಂದರೂ ಶರೀರ. 
ನಿರ್ವಾಣ ಎಂದರೆ ಶರೀರವಿಲ್ಲದವನು ). ಏಕೆಂದರೆ, ಬ್ರಹ್ಮಪದಕ್ಕೆ ಚತುರ್ಮುಖ ಬ್ರಹ್ಮ ಎಂಬ 
ಅರ್ಥವೂ ಇದೆ. ಅವನನ್ನು ಹೊಂದುವುದು ಮೋಕ್ಟವಲ್ಲ ಅದಕ್ಕಾಗಿ ನಿರ್ವಾಣ ಎಂಬ 
ವಿಶೇಷಣ.ಪ್ರಾಕೃತಶರೀರವಿಲ್ಲದ ಪರಬ್ರಹ್ಮನ ಪ್ರಾಪ್ತಿಯೇ ಮೋಕ್ಟ. ಚತುರ್ಮುಖ ಬ್ರಹ್ಮನಿಗೆ 


ಪ್ರಾಕೃತ ಶರೀರ ಇದೆ . ಅವನ ಪ್ರಾಪ್ತಿಯು ಮೋಕ್ಟವಲ್ಲ ಇದಕ್ಕಾಗಿ "ನಿರ್ವಾಣಂ'ಎಂಬ 
ಎಶೇಷಣವಿದೆ. 


ಇಲ್ಲಿಗೆ ಶ್ರೀರಾಘವೇಂದ್ರ ತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ್ರಹದ 
ಕನ್ನಡಾನುವಾದದ ಎರಡನೆಯ ಅಧ್ಯಾಯವು ಮುಗಿಯಿತು. 


ಅಧ್ಯಾಯ -3 


ಎನಗಿರಲಿ ಯತಿಗಳ ಜ್ಞಾನಮಾರ್ಗ, ಘೋರವಾದ ಯುದ್ಧವೇಕೆ ೧ 
ಅರ್ಜುನ ಉವಾಚ - 


ಜ್ಯಾಯಸೀ ಚೇತ್ಕರ್ಮಣಸ್ತೇ ಮತಾ ಬುದ್ಧಿರ್ಜನಾರ್ದನ | 
ತತ್ನಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ 1 1 1 


ಅರ್ಥ- ಅರ್ಜುನ ಹೇಳುತ್ತಾನೆ- ಜನಾರ್ದನನೇ, ಕರ್ಮಕ್ಕಿಂತ ಜ್ಞಾನವೇ ಶ್ರೇಷ್ಠ 
ಎಂಬುದು ನಿನ್ನ ಅಭಿಪ್ರಾಯವಾದರೆ, ಕೇಶವ, ಭಯಂಕರವಾದ ಯುದ್ಧವೆಂಬ ಕರ್ಮದಲ್ಲಿ 
ನನ್ನನ್ನು ಏಕೆ ತೊಡಗಿಸುವೆ? 


ಗೀತಾವಿವೃತಿ 
ಅಧ್ಯಾಯದ ಸಂಗತಿ 

"ಏಷಾ ತೇಠಭಿಹಿತಾ ಸಾಂಖ್ಯೇ' (2-39) ಇತ್ಯಂತೇನ "ನ ತ್ವೇವಾಹಮ್‌' 
(2-12) ಇತ್ಯಾದಿನಾ ಗ್ರಂಥೇನ ಜೀವೇಶ್ಚರಸ್ಪರೂಪಮುಕ್ತಾ 4 ತೆದ್‌ಜ್ಞಾನೋ- 
ಪಾಯಂ ಚ “ಯೋಗೇ ತ್ತಿಮಾಂ ಶೃಣು' ಇತಿ' (2-39) ಪ್ರತಿಜ್ಞಾಪೂರ್ವಂ 
'ತೈಗುಣ್ಯವಿಷಯಾ ವೇದಾ' (2-45) ಇತ್ಯಾದಿನೋಕ್ತಾ "ಹರ್ಮಜಂ ಬುದ್ದಿ- 
ಯುಕ್ತಾ ಹಿ'(2-51) ಇತ್ಯಾದಿನಾ ಕಿಂಚಿತ್‌ಪ್ರಪಂಚನಂ ತಸ್ಯ ಕೃತಂ ಪೂರ್ವಾ- 
ಧ್ಯಾಯೇ । ಅತ್ರ ತು ಪೂರ್ವೋಕ್ತಸೈ ಪವ ನಿವೃತ್ತಕರ್ಮರೂಪಜ್ಞಾನೋ- 
ಪಾಯಶಬ್ದಿತಯೋಗಸ್ಕಾವಶ್ಯಕಾರ್ಯತಯಾ ಜ್ಞಾಪನರೂಪಂ ಪ್ರಪಂಚನಂ 
ಪ್ರಾಚುರ್ಯೀಣ ಕ್ರಿಯತ ಇತಿ ಪೂರ್ವೋತ್ತರಾಧ್ಯಾಯಯೋಃ, ಪೌರ್ವಾ- 
ಪರ್ಯಂ ಧ್ಯೇಯಮ್‌ | 


ಅನುವಾದ - "ನ ತ್ಹೇವಾಹಂ ' ಎಂಬ ಎರಡನೇ ಅಧ್ಯಾಯದ 12ನೇ ಶ್ಲೋಕದಿಂದ 
ಆರಂಭಿಸಿ. "ಏಷಾ ತೇ' ಎಂಬ 39ನೇ ಶ್ಲೋಕದವರೆಗೆ ಜೀವ ಮತ್ತು ಈಶ್ವರರ ಸ್ವರೂಪವನ್ನು 
ಹೇಳಿದ್ದಾರೆ. ನಂತರ ಆ ಜೀವನು ಈಶ್ವರನನ್ನು ಯಾವ ಉಪಾಯದಿಂದ ತಿಳಿಯಬೇಕು ಎಂಬ 


ನಂ ಗೀತಾವಿವೃತಿ 


ಪ್ರಶ್ನೆಗೆ "ಯೋಗೇ ತ್ಲಿಮಾಂ' ಎಂದು, ಆ ಉಪಾಯವನ್ನು ಹೇಳುತ್ತೇನೆ ಎಂದು ಶ್ರೀಕೃಷ್ಣನು ಪ್ರತಿಜ್ಞೆ 

ಮಾಡುತ್ತಾನೆ. ಆ ಯೋಗ "ನಿಷ್ಕಾಮ ಕರ್ಮ' ಎಂದು 'ತ್ರೈಗುಣ್ಯ ವಿಷಯಾ ವೇದಾಃ' 

ಎಂಬಲ್ಲಿ ನಿರೂಪಿಸಿ, "ಕರ್ಮಜಂ ಬುದ್ದಿಯುಕ್ತಾ ಹಿ' ಇವೇ ಮೊದಲಾದ ಶ್ಲೋಕಗಳಲ್ಲಿ ಆ 

ನಿಷ್ಕಾಮ ಕರ್ಮವನ್ನು ಸ್ಪಲ್ಪ ವಿವರಿಸಲಾಗಿದೆ. ಆ ನಿಷ್ಕಾಮ ಕರ್ಮ ರೂಪವಾದ ಉಪಾಯವು 

ಅವಶ್ಯ ಕರ್ತವ್ಯ ಎನ್ನುವ ವಿಷಯದಲ್ಲಿ ಹೆಚ್ಚಿನ ವಿವರಣೆಯನ್ನು ಈ ಅಧ್ಯಾಯದಲ್ಲಿ 

ಮಾಡಲಾಗಿದೆ. ಆದುದರಿಂದ ಪೂರ್ವಾಧ್ಯಾಯದ ನಂತರ ಈ ಅಧ್ಯಾಯ ಸಂಗತವಾಗಿದೆ. 
ಶ್ಲೋಕಾರ್ಥ 


“ದೂರೇಣ ಹ್ಯವರಂ ಕರ್ಮ'(2-49) ಇತ್ಯುಕ್ತೇ ಲಬ್ದಾವಸರೋಠರ್ಜುನಃ 
ಪೃ ಪೃಚ್ಛತಿ- ಜ್ಯಾ lus ಚೇದಿತಿ ॥ "ದೂರೇಣ ಹ್ಯ ಕರ್ಮ" ಬುದ್ದಿ ಯೋಗಾತ್‌, 
ಶೃಪಣಾಃ ಫಲಹೇತವಃ' (2-49) ಅತ್ಯಾ ದಿನೋಕದಿಶಾ ಬುದ್ದಿ: ಕರ್ಮಣಃ 
ಸಕಾಶಾತ್‌ ಜ್ಯಾಯಸೀ ಚೇತ್‌: ಪ್ರೆ ೇಷ್ಠಾ ಯದಿ | ಹೇ ಜನಾರ್ದನ. | ತೇ - ತವ 
ಮತಾ ತತ್‌- ತರ್ಹಿ ಕರ್ಮಣಿ ಕಿಂ- ಕಿಮರ್ಥಂ ಮಾಂ ನಿಯೋಜಯಸೀತ್ಯೇಕಃ 
ಪ್ರಶ್ನಃ | ತತ್ರಾಪಿ ಘೋರೇ: ರಾಗದ್ದೇಷಾದ್ಯು ಹೇತೇ ಯುದ್ಧಾಖ್ಯೇ ಕರ್ಮಣಿ 
*ಮರ್ಥಂ ನಿಯೋಜಯಸೀತ್ಯ ನ್ಯಃ । 


ಅಯಂ ಭಾವಃ- "ಸರ್ವ ಏತೇ ಪುಣ್ಯಲೋಕಾ ಭವಂತಿ' ಇತ್ಯಾದಿ ಫಲ- 


ಶ್ರವಣೇನ ಸರ್ವಕರ್ಮಣಾಂ "ಹತೋ ವಾ ಪ್ರಾಪ್ಸ್ಯಸಿ ಸರ್ಗಮ್‌' (2-37) 
ಇತ್ಯಾದಿ ಯುದ್ಧಸ್ಯಾಪಿ ಕಾಮ 'ತ್ವಾತ್ರೇಷಾಂ ಚ ಬುದ್ದಿಯೋಗಾದವರತ್ವಾತ್‌, 
ಯತ್ಯಾ ಶ ಶ್ರಮವಿಹಿತಾನಾಂ ಚಟ ಬೀ ಫಲಾಶ್ರ ವಣೇನಾಕಾಮ್ಕ ತಾತ್‌, 
ಸ ದಾಂತ' ಇತು )ಪಕ್ರಮೃ “ಆತ್ಮಾನಂ ಪಶೈ ಆತ್‌' ಇತಿ ಜ್ಞಾನಾರ್ಥತ- 
ಶ್ರವಣಾಚ್ಚ ಯತ್ಯಾಶ್ರಮಂ ಸ್ನೀಕೃತ್ಯ ತದ್ಭರ್ಮನಿಷ್ಠೋ ಭವೇತ್ಯೇವ 
ನಿಯೋಕ್ತವ್ಯಮ್‌ | ky ತು ಕಾಮ್ಯ ಕರ್ಮಣಿ ಯುದ್ದೇ "ಯುದ್ದ ಸ್ಹ ಭಾರತೇ'ತಿ 
ನಿಯೋಜನಂ ಯುಕ್ತಮಿತಿ । 


ಅನುವಾದ - 'ದೂರೇಣ ಹ್ಯವರಂ ಕರ್ಮ' ಎಂದು ಕರ್ಮವು ಜ್ಞಾನಕ್ಕಿಂತ ಕೆಳಸ್ತರದ್ದು 
ಎಂದು ತಿಳಿಸಿದಾಗ ಅರ್ಜುನ ಪ್ರಶ್ನೆ ಮಾಡುತ್ತಾನೆ. "ಜ್ಯಾಯಸೀ ಚೇತ್‌' ಎಂದು ಮುಂತಾ? 
ಎರಡು ಶ್ಲೋಕಗಳಲ್ಲಿ. 


"ದೂರೇಣ ಹ್ಯವರಂ ಕರ್ಮ ಬುದ್ದಿ ಯೋಗಾದ್ದನಂಜಯ 
ಬುದ್ದೌ ಶರಣಮನ್ನಿಚ್ಛ ಕೃಪಣಾಃ ಫಲಹೇತವಃ ॥॥' 


ಅಧ್ಯಾಯ 3 207 
ಎಂದು ಫಲಾಭಿಲಾಷೆಯಿಂದ ಕರ್ಮ ಮಾಡುವವರು ಅನರ್ಥವನ್ನು ಪಡೆಯುತ್ತಾರೆ. 
ಆದುದರಿಂದ ಜ್ಞಾನ ಫಲವೇ ಶ್ರೇಷ್ಠವಾದುದು. ಹೀಗಾಗಿ ಜ್ಞಾನಮಾರ್ಗವನ್ನು ಅನುಸರಿಸು 
ಎಂದು ಹೇಳಿದ ರೀತಿಯಲ್ಲಿ ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠ ಎಂದು ನಿನ್ನ ಅಭಿಪ್ರಾಯವಾದರೆ, 
ಶ್ರೀಕೃಷ್ಣ, ಅಂತಹ ಕರ್ಮದಲ್ಲಿ ನನ್ನನ್ನು ಏಕೆ ತೊಡಗಿಸುವೆ ? ಎಂದು ಒಂದು ಪ್ರಶ್ನೆ. 
ಅದರಲ್ಲಿಯೂ ಇಂತಹ ಘೋರವಾದ ಅಂದರೆ ರಾಗದ್ದೇಷಾದಿಗಳಿಗೆ ಅವಕಾಶವಿರುವ ಈ 
ಯುದ್ಧಕರ್ಮದಲ್ಲಿಏಕೆತೊಡಗಿಸುವೆ ? ಎಂದು ಮತ್ತೊಂದು ಪ್ರಶ್ನೆ. 


ಈ ಎರಡು ಪ್ರಶ್ನೆಗಳ ಅಭಿಪ್ರಾಯ ಹೀಗಿದೆ. ಎಲ್ಲ ಕರ್ಮಗಳಲ್ಲೂ "ಸರ್ವ ಏತೇ 
ಪುಣ್ಯಲೋಕಾ ಭವಂತಿ' ಎಂದು ಪುಣ್ಯಲೋಕರೂಪವಾದ ಫಲವನ್ನು ಹೇಳಲಾಗಿದೆ. 
ಹಾಗೆಯೇ, "ಹತೋವಾ ಪ್ರಾಪ್ಟ್ಯಸಿಸ್ಟರ್ಗಮ್‌' ಎಂದು ಯುದ್ಧಕ್ಕೆ ಸ್ವರ್ಗವನ್ನು ಫಲವೆಂದು 
ಕೃಷ್ಣ ಹೇಳಿದ್ದಾನೆ . ಹೀಗಾಗಿ ಅದು ಜ್ಞಾನಮಾರ್ಗಕ್ಕಿಂತ ಕಡಿಮೆಯದು ಮತ್ತು ಯತಿಗಳಿಗೆ 
ವಿಹಿತವಾದ ಭಗವದ್ಧಕ್ತಿ , ವೈರಾಗ್ಯ ಮುಂತಾದ ಕರ್ಮಗಳಿಗೆ ಸ್ವರ್ಗಾದಿ ಯಾವುದೇ ಫಲವನ್ನು 
ಹೇಳಿಲ್ಲ ಅಷ್ಟೇ ಅಲ್ಲ, ಇದರ ಫಲ “ಆತ್ಮಜ್ಞಾನ' ಎಂದು "ಆತ್ಮಾನಂ ಪಶ್ಯೇತ್‌' ಎಂಬುದಾಗಿ 
ಹೇಳಿದ್ದಾರೆ. ಆದುದರಿಂದ ಯುದ್ದಾದಿ ಕರ್ಮಗಳಿಗಿಂತ ಯತ್ಯಾಶ್ರಮ ವಿಹಿತ ಧರ್ಮಗಳು 
ಶ್ರೇಷ್ಠ ಎಂದು ಸಿದ್ಧವಾಯಿತು. ಹೀಗಾಗಿ "ಯತ್ಯಾಶ್ರಮವನ್ನು ಸ್ವೀಕರಿಸಿ, ಯತಿಧರ್ಮವನ್ನು 
ಪಾಲಿಸು' ಎಂದು ಉಪದೇಶಿಸಬೇಕೆ ಹೊರತು, ಕಾಮ್ಯಕರ್ಮವಾದ ಯುದ್ಧದಲ್ಲಿತೊಡಗಿಸುವ 
"ಯುಧ್ಯಸ್ವ ಭಾರತ' ಎಂಬ ಉಪದೇಶ ಸರಿಯಲ್ಲಎಂದು ಅರ್ಜುನನ ಅಭಿಪ್ರಾಯ . 


ಭಗವನ್ನಾ; ಮ ನಿರ್ವಚನೆ 


ಅತ್ರ ಕೇಶವಶಬ್ದಾಃ ರ್ಥ ಉಕ್ತಃ ಪ್ರಥಮಾಧ್ಯಾಯೇ | "ನ ಜಾಯತೇ ಅರ್ದಯತಿ 
ಚ ಸಂಸಾರಮ್‌' ಇತಿ ದಶಮಭಾಷ್ಯೇ । ನಃ ಪರನಿಪಾತಃ । ಅತ ಏವ 
ನಲೋಪಾಭಾವಃ । "ಉತ್ತರಪದೇ ಪರತಃ ತಸ್ಯ ಸ್ಮರಣಾತ್‌' ಇತಿ ತಟ್ಟೀಕೋಕ್ತದಿಶಾ 
ಚ ಜನಾರ್ದನಶಬ್ದಾರ್ಥೋ ಧ್ಯೇಯಃ ಇತಿ ॥। 1 ॥ 


ಅನುವಾದ- ಈ ಮೊದಲ ಶ್ಲೋಕದಲ್ಲಿ ಭಗವಂತನ ಎರಡು ನಾಮಗಳು ಬಂದಿವೆ 1. 
ಕೇಶವ, 2. ಜನಾರ್ದನ. ಕೇಶವ ಶಬ್ದಾರ್ಥವನ್ನು ಮೊದಲ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ. 
(“ವಿಪರೀತಾನಿ ಕೇಶವ ' ಎಂಬ 31ನೇ ಶ್ಲೋಕ) ಜನಾರ್ದನ ಎಂದರೆ ಜನ್ಮವಿಲ್ಲದವನು ಮತ್ತು 
ಸಂಸಾರವನ್ನು ನಾಶ ಮಾಡುವವನು ಎಂದು ಅರ್ಥ. ಈ ಅರ್ಥವನ್ನು 'ವಿಸ್ತರೇಣಾತ್ಮನೋ 
ಯೋಗಂ' (10.18)ಎಂಬ ಶ್ಲೋಕದ ಭಾಷ್ಯದಲ್ಲಿ "ನ ಜಾಯತೇ ಅರ್ದಯತಿ ಚ 
ಸಂಸಾರಮ್‌' ಎಂದು ವಿವರಿಸಿದ್ದಾರೆ. ನ ಜಾಯತೇ ಎಂದು 'ನಜಗ್‌ತತ್ತುರುಷ' ಸಮಾಸ 
ಮಾಡಿದಾಗ "ನ ' ಎಂಬುದು ಎರಡನೆ ಪದವಾಗುತ್ತದೆ. ಜನಃ ಎಂದು. ಒಂದು ವೇಳೆ ಅದು 


208 ಗೀತಾವಿವೃತಿ 


ಮೊದಲ ಪದವಾಗಿದ್ದರೆ, ಆಗ ಅಲ್ಲಿರುವ "ನ'ಕಾರ ನ ಲೋಪೋ ನಳ: ಎಂಬ 
ಪಾಣಿನಿಸೂತ್ರದಿಂದ ಲೋಪವಾಗುತ್ತಿತ್ತು. ಆಗ "ಅಜಃ' ಎಂದು ರೂಪವಾಗುತ್ತಿತ್ತು . ಇಲ್ಲಿ 
ನಂಗ್‌ಗೆ ಉತ್ತರ ಪದ ಪರದಲ್ಲಿ ಇಲ್ಲವಾದುದರಿಂದ "ನ' ಲೋಪ ಆಗುವುದಿಲ್ಲ. ಈ 
ಅರ್ಥವನ್ನು ಟೀಕೆಯಲ್ಲಿ ವಿವರಿಸಿದ್ದಾರೆ. ॥ 1 11 


ವ್ಯಾಮಿಶ್ರೇಣೈವ ವಾಕ್ಕೇನ ಬುದ್ಧಿಂ ಮೋಹಯಸೀವ ಮೇ ಟ 
ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ5 ಹಮಾಪ್ನುಯಾಮ್‌ Il 2 1 


ಅರ್ಥ - ಸಂದೇಹವನ್ನು ಉಂಟುಮಾಡುವ ಮಾತಿನಿಂದ ನನ್ನ ಬುದ್ದಿಯು ಚಂಚೇ 


ವಾಗುವಂತೆ ಮಾಡುತ್ತಿರುವ . ಯಾವುದರಿಂದ ನಾನು ಶ್ರೇಯಸನ್ನು ಹೊಂದುವೆನೋ ಅಂತಕ 
ಒಂದು ಮಾರ್ಗವನ್ನು ನಿಶ್ಚ ಯಿಸಿ ಹೇಳು. 


ನನು “ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ' ಇತಿ 
(2-39) ಬುದ್ಧಿಪದೋಕ್ತಯುದ್ಧಾಖ್ಯ ಕರ್ಮಣೋತಪಿ ಜ್ಞಾನಾರ್ಥತ್ವಮುಕ್ತ- 
ಮಿತಿ ಚೇತ್‌ | ತರ್ಹಿ ವ್ಯಾಮಿಶ್ರೇಣ - ಕ್ಷಚಿತ್ಸರ್ಮಪ್ರಶಂಸಾ ಕ್ಷಚಿದ್‌ಜ್ಞಾನ- 
ಪ್ರಶಂಸೇತ್ಯೇವಮ್‌, ಯದ್ದಾಯುದ್ಧಸ್ಯ ಕ್ಹಚಿತ್ಸರ್ಗಾರ್ಥತ್ವಂ ಕ್ಷಚಿದ್‌ಜ್ಞಾನಾರ್ಥ- 
ತ್ತಮಿತ್ಯೇವಂ ವ್ಯಾಮಿಶ್ರೇಣ ಸಂದೇಹೋತ್ಪಾದಕೇನ ವಾಕ್ಯೇನ ಮೇ ಬುದ್ಧಿಂ 
ಮೋಹಯಸೀವ- ಡೋಲಾಯಮಾನಂ ಕರೋಷೀವ 1 ಯದಿ ಕಾಮಿನೋ 
ಯುದ್ಧಂ ಸ್ಪರ್ಗಾರ್ಥಂ ಅಕಾಮಿನೋ ಜ್ಞಾನಾರ್ಥಮ್‌ ಇತಿ ಚೇತ್ರಥಾಠಅಪಿ 
ಯತಿಧರ್ಮ ಏವ ನಿಯೋಗೋ ಯುಕ್ತೋ, ನತು ವೈಕಲ್ಪಿಕೇ ಯುದ್ದೇ | ಅತೋ 
ಯೇನಾ5ಹಂ ಶ್ರೇಯೋಶಠವಾಪ್ನುಯಾಂ, ತದೇಕಂ ನಿಶ್ಚಿತ್ಯ ವದೇತಿ 11 2 ॥ 


ಅನುವಾದ - “ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಃ 
ಎಂಬುದಾಗಿ ಬುದ್ದಿ (1) ಶಬ್ದದಿಂದ ಯುದ್ದರೂಪ ಕರ್ಮವೂ ಕೂಡ ಜ್ಞಾನಸಾಧನ ಎಂದ 
ತಿಳಿಸಿರುವುದರಿಂದ, ಅರ್ಜುನನನ್ನು ಯುದ್ಧದಲ್ಲಿ ತೊಡಗಿಸುವಿಕೆ ಸರಿಯಾಗಿಯೆ 
ಇದೆಯಲ್ಲವೇ ? ಎಂಬ ಶಂಕೆಗೆ ಅರ್ಜುನ ತನ್ನ ಅಭಿಪ್ರಾಯವನ್ನು ಸ್ಪಷ್ಟಪಡಿಸುತ್ತಾ 
ವ್ಯಾಮಿಶ್ರೇಣ- ಕೆಲವು ಕಡೆ ಕರ್ಮವನ್ನು ಪ್ರಶಂಸಿಸುವುದು, ಕೆಲವು ಕಡೆ ಜ್ಞಾನವನ 
ಹೊಗಳುವುದು, ಅಥವಾ ಯುದ್ಧವು ಸ್ವರ್ಗವನ್ನು ಕೊಡುತ್ತದೆ ಎಂದು ಕೆಲವೆಡೆ, ಮತ್ತೆ ಕೆಲವೆ 
ಜ್ಞಾನಕ್ಕಾಗಿ ಯುದ್ಧ ಎಂದು, ಸಂದೇಹಕ್ಕೆ ಕಾರಣವಾದ, ವಾಕ್ಕೇನ- ಮಾತಿನಿಂದ, ಮೇ- ನಃ 
ಬುದ್ದಿಂವ ಬುದ್ದಿಯನ್ನು , ಮೋಹಯಸೀವನವ ಚಂಚಲವಾದದ್ದನ್ನಾಗಿ ಮಾಡುತ್ತಿರುವಿಯೆ 
ಎಂಬಂತಿದೆ. ಒಂದು ವೇಳೆ ಸಕಾಮಕರ್ಮ ಮಾಡುವವರಿಗೆ ಯುದ್ದದಿಂದ ಸ್ವರ್ಗ, ನಿಷ್ಠಾ: 


ಅಧ್ಯಾಯ 3 209 
ಕರ್ಮ ಮಾಡುವವರಿಗೆ ಯುದ್ಧದಿಂದ ಜ್ಞಾನ ಎಂದಾದರೆ, ನನ್ನನ್ನು ಯತಿಧರ್ಮದಲ್ಲಿಯೇ 
ತೊಡಗಿಸು . ಈ ವೈಕಲಿಕ (2)ವಾದ ಯುದ್ದದಲ್ಲಿಏಕೆ ತೊಡಗಿಸುವಿ . ಆದುದರಿಂದ "ನಾನು 
ಯಾವುದರಿಂದ ಶ್ರೇಯಸನ್ನು ಹೊಂದುವೆನೋ ಅದನ್ನು ನಿಶ್ಚಯಿಸಿ ಹೇಳು', ಎಂದು ಅರ್ಜುನನ 
ಅಳಲು. 112 ॥1 


ವಿವರಣೆ - 


(1) ಇಲ್ಲಿ "ಬುದ್ದಿ 'ಎಂದರೆ ಕರ್ಮ ಮಾಡೆಂದು ಕೃಷ್ಣನೀಡಿದ ಉಪದೇಶ. ಅದರಿಂದ ಕರ್ಮವೂ 
ಬುದ್ದಿಶಬ್ದದಿಂದ ಉಕ್ತವಾಗಿದೆ. 


(2) ಹೀಗೂ ಆಗಬಹುದು ಹಾಗೂ ಆಗಬಹುದು ಎಂಬುದು ಎಕಲ್ಪ ತ 


ಶಮಮಾರ್ಗದಿಂದ ಯತಿಗಳಿಗೆ ಮುಕ್ತಿ , 
ಕರ್ಮಯೋಗಿಗೆ ಕರ್ಮಾನುಷ್ಠಾನದಿಂದ ಮುಕ್ತಿ 


ಶ್ರೀ ಭಗವಾನುವಾಚ - 


ಲೋಕೇಸಸ್ಮಿನ್‌ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾತಠನಘ ಟ 
ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಮ್‌ ॥ 3 ॥ 


ಅರ್ಥ- ಶ್ರೀಭಗವಂತನು ಹೇಳುತ್ತಾನೆ - ಈ ಸಾಧಕವರ್ಗದಲ್ಲಿ ಎರಡು ವಿಧವಾಗಿ ಸಾಧನೆ 
ಮಾಡಿ ಮುಕ್ತಿಯನ್ನು ಪಡೆಯುವವರಿದ್ದಾರೆ ಎಂದು ಹಿಂದೆಯೇ ಹೇಳಿದ್ದೇನೆ. ಸನಕಾದಿ 
ಯತಿಗಳು, ಜ್ಞಾನಮಾರ್ಗದಿಂದ ಮುಕ್ತಿ ಪಡೆಯುವವರು, ಪ್ರಿಯವ್ರತಾದಿ ರಾಜರು, 
ಕರ್ಮಮಾರ್ಗದಿಂದ ಮೋಕ್ಷ ಪಡೆಯುವವರು. ನೀನು ಎರಡನೇ ವರ್ಗಕ್ಕೆಸೇರಿದವನಾದ್ದರಿಂದ 
ಕರ್ಮಮಾರ್ಗವನ್ನೆ € ಅವಲಂಬಿಸು ಎನ್ನುತ್ತೇನೆ. 


ಯದ್ಯಪಿ ಯಜ್ಞಾದಿ ಸರ್ವಕರ್ಮಾಣ್ಯಾಶ್ರಮತ್ರಯವಿಹಿತಾನಿ ಕಾಮ್ಯಕಾಮಿ- 
ಭೇದೇನ ಕಾಮ್ಯಾನ್ಯಕಾಮ್ಯಾನಿ ಚೇತಿ ವೈಕಲಿಕಾನಿ | ಯತಿಧರ್ಮಾಸ್ತು 
ಶಮಾದಯಃ ಕೇವಲಮಕಾಮ್ಯಾಃ, ಯುದ್ಧಕರ್ಮೇವ ನರಕಾದ್ಯನರ್ಥಹೇತು- 
ರಾಗದ್ದೇಷಾದ್ಯುಪೇತಾಶ್ಚ ನ ಭವಂತಿ | ತಥಾsಪಿ ತೇಷಾಮ್‌ ಅನಾಧಿಕಾರಿಕ- 
ಎಷಯತ್ವಾತ್‌ ತವ ಚ ಜನಕಪ್ರಿಯವ್ರತಾದೇರಿವ ಆಧಿಕಾರಿಕತ್ವಾತ್‌ "ಸುಖದುಃಖೇ 
ಸಮೇ ಕೃತ್ವಾ' (2-38) ಇತ್ಯತ್ರೋಕ್ತದಿಶಾ ಭಗವದ್ಧಕ್ಕಾ ಸ್ಥಧರ್ಮತ್ನೇನಾನು- 
ಷ್ಠಾನೇ ಪಾಪಾನವಾಪ್ತೇರ್ವೈಕಲ್ಲಿಕೇತಪಿ ಯುದ್ಧಕರ್ಮಣ್ಯೇವ ನಿಯೋಜ್ಯ ಇತಿ 
ಭಾವೇನಾದ್ಯಪ್ರಶ್ನಸ್ಯೋತ್ತರಮಾಹ- ಲೋಕ ಅತ್ಯಾದಿನಾ ॥ ದ್ವಿತೀಯಸ್ಕ ತು 


210 ಗೀತಾವಿವೃತಿ 


ಶ್ರೇಯಾನಿತ್ಯಾದಿನಾ5ಗ್ರೇ ಧ್ಯೇಯಮ್‌ । ಅಸ್ಮಿನ್‌ಲೋಕೇ- ಸಾಧಕವರ್ಗೇ ।ಟ 
ನಿಷ್ಕಾ- ಸ್ವರೂಪೇಣ ಸ್ಥಿತಿಃ ಮುಕ್ತಿರಿತಿ ಯಾವತ್‌ | ಯದ್ವಾ ನಿಷ್ಠಾ- ನಿತರಾಂ 
ಸಂಸಾರಗತಿ ನಿವೃತ್ತಿ: 1 ದ್ವಿವಿಧಾ - ದ್ವಿಪ್ರಕಾರಾ ದ್ವಿವಿಧಸಾಧನಸಾಭ್ಯೇತ್ಯರ್ಥಃ 
ಪುರಾ ಮಯಾ ಪ್ರೋಕ್ತಾ । ಹೇ ಅನಫೇತಿ ಸಂಬುದ್ದಿಃ 


ಅನುವಾದ- ಕಾಮಿಗಳು ಅಕಾಮಿಗಳೆಂದು ಅಧಿಕಾರಿಭೇದದಿಂದ ಬ್ರಹ್ಮಚರ್ಯಾದಿ 
ಆಶ್ರಮತ್ರಯಗಳಿಗೆ ವಿಹಿತವಾದ ಎಲ್ಲ ಕರ್ಮಗಳು ಕಾಮ್ಯವೂ ಆಗಬಹುದು ಅಕಾಮ್ಯವೂ 
ಆಗಬಹುದು . ಆದರೆ, ಯತಿಗಳಿಗೆ ವಿಹಿತವಾದ ಶಮಾದಿಗಳು ಕೇವಲ ಅಕಾಮ್ಯಗಳು. ಅಷ್ಟೇ 
ಅಲ್ಲ, ಯುದ್ಧದಂತೆ ನರಕಾದಿ ಅನರ್ಥಗಳಿಗೆ ಕಾರಣವಾದ ರಾಗದ್ದೇಷಗಳಿಂದ ಕೂಡಿದ್ದೂಅಲ್ಲ 
ಆದರೂ ಕೂಡ ಆ ಯತಿಧರ್ಮಗಳು ಆಧಿಕಾರಿಕರಲ್ಲದವರಿಗೆ ವಿಹಿತವಾಗಿವೆ ಹೊರತು ಆಧಿ 
ಕಾರಿಕ ವರ್ಗದವರಿಗೆ ಅಲ್ಲ ನೀನು, ಜನಕ ,ಪ್ರಿಯವ್ರತಾದಿಗಳಂತೆ ಆಧಿಕಾರಿಕ ವರ್ಗಕ್ಕೆ 
ಸೇರಿದವನಾದ್ದರಿಂದ ಕರ್ಮದಲ್ಲಿ ತೊಡಗಬೇಕು . "ಸುಖದುಃಖೇ ಸಮೇ ಕೃತ್ವಾ (2-38) 
ಎಂಬಲ್ಲಿ ಹೇಳಿದಂತೆ ಭಗವಂತನಲ್ಲಿ ಭಕ್ತಿಯಿಂದ ಆಯಾಯ ಕರ್ಮಗಳನ್ನು 'ಸ್ವಧರ್ಮ' ಎಂದು 
ಅನುಷ್ಠಾನ ಮಾಡಿದರೆ, ಯಾವ ರೀತಿಯ ಪಾಪವೂ ಬರಲಾರದು. ಆದುದರಿಂದ ವೈಕಲಿಕ 
ವಾದರೂ ಕೂಡ ನೀನು ಯುದ್ಧವನ್ನೇ ಮಾಡಬೇಕು, ಎಂಬ ಅಭಿಪ್ರಾಯದಿಂದ ಮೊದಲ 
ಪ್ರಶ್ನೆಗೆ (1) ಉತ್ತರವನ್ನು - "ಲೋಕೇಶಸ್ಟಿನ್‌' ಎಂಬ ಶ್ಲೋಕದಲ್ಲಿ ಹೇಳಲಾಗಿದೆ. ಎರಡನ 


ಪ್ರಶ್ನೆಗೆ (2) "ಶ್ರೇಯಾನ್‌ ಸಧರ್ಮೋ' (3.35) ಮುಂತಾದ ಶ್ಲೋಕಗಳಲ್ಲಿ ಉತ್ತರವನ್ನು 
ಮುಂದೆ ಹೇಳಲಾಗುವುದು. 


ಅಸ್ಥಿನ್‌ ಲೋಕೇ - ಈ ಸಾಧಕ ವರ್ಗದಲ್ಲಿ, ನಿಷ್ಠಾ - ಸ್ವರೂಪ ಅವಸ್ಥಾನ (ತಾನು 
ತಾನಾಗಿರುವುದು) ಅಂದರೆ ಮುಕ್ತಿಯು, ಅಥವಾ ನಿಷ್ಠಾ- ನಿತರಾಂ ಸಂಸಾರಗತಿ ನಿವೃತ್ತಿಯ: 
(3) ದ್ವಿವಿಧಾ- ಎರಡು ಪ್ರಕಾರವಾಗಿದೆ. ಎರಡು ವಿಧವಾದ ಸಾಧನಗಳಿಂದ ಪಡೆಯಬಹುದ. 
ಎಂದು ಅರ್ಥ. “ಪುರಾ ಮಯಾ ಪ್ರೋಕ್ತಾ ' ಎಂದು ಅನ್ನಯ. "ಹೇ ಅನಫ', ಎಂದ. 
ಸಂಬೋಧನೆ. 


ಎವರಣೆ - (1) ಮೊದಲ ಪ್ರಶ್ನೆ, ಕರ್ಮದಲ್ಲಿಏಕೆ ತೊಡಗಿಸುವಿ ? ಎಂದು. ಅದಕ್ಕೆ, ನೀನ 
ಕರ್ಮದಲ್ಲಿಅಧಿಕಾರವುಳ್ಳವನು ಆದ್ದರಿಂದ ಎಂದು ಕೃಷ್ಣನ ಉತ್ತರ. (2) ರಾಗದ್ದೇಷಗಳಿಂರ 
ಕೂಡಿದ ಈ ಯುದ್ಧದಲ್ಲಿಏಕೆತೊಡಗಿಸುವೆ ಎಂದು ಎರಡನೇ ಪ್ರಶ್ನೆ. ಅದಕ್ಕೆ ಯುದ್ಧ ಕ್ಷತ್ರಿಯ: 
ಸ್ವಧರ್ಮ. ಆದ್ದರಿಂದ ಪಾಪಕರವಲ್ಲಅದನ್ನು ಅವಶ್ಯ ಮಾಡಲೇಬೇಕು ಎಂದು ಮುಂದೆ ಉತ್ತ 
ಕೊಡಲಾಗುತ್ತದೆ. (3) ಷ್ಠಾ ಧಾತುವಿಗೆ ಗತಿ ನಿವೃತ್ತಿ ಎಂದು ಅರ್ಥ. "ನಿ'ಉಪಸರ್ಗ 


ಅಧ್ಯಾಯ 3 211 
ನಿತರಾಂ- ಹೆಚಾ ಗಿ ಎಂದು ಅರ್ಥ. ಆದುದರಿಂದ ಪುನಃ ಸಂಸಾರಕ್ಕೆ ಬರದಂತಹ ಬಿಡುಗಡೆ, 
'ಮುಕ್ತಿ' ಎಂಬರ್ಥದಲ್ಲಿ "ನಿಷ್ಕಾ' ಶಬ್ದವನ್ನು ಬಳಸಲಾಗಿದೆ. 


ಸಾಧಕರು ಎರಡು ವಿಧದವರು 


ಕಥಮಿತೃತ ಆಹ- ಸಾಂಖ್ಯಾನಾಂ- ಜ್ಞಾನಪ್ರಧಾನಾನಾಂ ದೇವಾನಾಂ- 
ಸನಕಾದಿಯತೀನಾಂ ಚ 1 ಜ್ಞಾನಯೋಗೇನ, ಪ್ರಾಚುರ್ಯಾದ್‌ ಜ್ಞಾನ- 
ಸ್ಕೋಕ್ತಿಃ 1 ಅಪ್ರಚುರಕರ್ಮೋಪೇತ ಪ್ರಚುರಜ್ಞಾನೋಪಾಯೇನ ಜಪ- 
ಧ್ಯಾನಾದಿನಾ ನಿಷ್ಠಾ ಮುಕ್ತಿ: 1 ಯೋಗಿನಾಂ - ಕರ್ಮರೂಪೋಪಾಯವತಾಂ 
ಕರ್ಮಯೋಗೇನಾಪ್ರಚುರಜ್ಞಾನೋಪೇತೇನ ಪ್ರಚುರಕರ್ಮೋಪಾಯೇನ ನಿಷ್ಠಾ 
ಮುಕ್ತಿ: 1 ಯೋಗಿನಾಮಿತ್ಯನಂತರಮಿತಿಶಬ್ದೋ5ಧ್ಯಾಹಾರ್ಯಃ । ಅತ್ರ 
ಭಗವದ್‌ಜ್ಞಾನಿನಾಮಪ್ಯಭಯೇಷಾಂ ನ ಜ್ಞಾನಮಾತ್ರೇಣ ಸ್ಹಯೋಗ್ಯಯಾವ- 
ದಾನಂದಾನುಭವರೂಪಸಂಪೂರ್ಣಮುಕ್ರಿಃ ,ಅಪಿ ತು ಕರ್ಮಸಮುಚ್ಚಿತೇನೈವ 
ತತ್ರ ಕೇಚನ ಸನಕಾದಯೋ ಯತಯಃ ಸ್ಪಗತಜ್ಞಾನಕರ್ಮಣೋರ್ಮಧ್ಯೇ 
ಜ್ಞಾನಪ್ರಚುರಾಃ ಸಂತೋ ಮುಕ್ತಿಭಾಜಃ । ಕೇಚಿತ್ತು ಜನಕಪ್ರಿಯವ್ರತಾದಯೋ 
ಗೃಹಸ್ಥಾಃ ಸ್ವಗತಜ್ಜಾನ ಕರ್ಮಣೋರ್ಮಧ್ಯೇ ಪ್ರಚುರಕರ್ಮಾಣಃ ಸಂತ ಏವ 
ಮುಕ್ತಿಭಾಜೋ ಭವಂತಿ । ಆಧಿಕಾರಿಕತಯಾ ತಥೈವ ಭಗವತಾ ಕ್ಲ ಎಪ್ರತ್ವಾತ್‌ 
ತಥಾ ಚ ತ್ರಮಪ್ಯಾಧಿಕಾರಿಕ ಇತಿ ಕರ್ಮಣಿ ವಿನಿಯೋಜ್ಯ ಏವೇತಿ ಭಾವಃ । ಅತ್ರ 
ನೀರಮಿಶ್ರಕ್ಷೀರೇ ಕ್ಷೀರಶಬ್ದಪ್ರಯೋಗವತ್‌ ಪ್ರಾಚುರ್ಯಾಭಿಪ್ರಾಯೇಣ ಜ್ಞಾನ- 
ಯೋಗೇನ ಕರ್ಮಯೋಗೇನೇತ್ಯೇಕೈಕೋಕ್ತಿರಿತಿ ಜ್ಞೇಯಮ್‌ ॥। 3 ॥ 


ಅನುವಾದ- ಮುಕ್ತಿಯನ್ನು ಎರಡು ವಿಧವಾದ ಸಾಧನಗಳಿಂದ ಪಡೆಯಬಹುದು ಎಂದು 
ತಿಳಿಸಿ, ಅದು ಹೇಗೆ ಎಂಬ ಪ್ರಶ್ನೆಗೆ ಮುಂದಿನ ವಾಕ್ಯದಲ್ಲಿಉತ್ತರ ನೀಡುತ್ತಿದ್ದಾನೆ ಶ್ರೀಕೃಷ್ಣ. 
ಸಾಂಖ್ಯಾನಾಂ- ಮುಖ್ಯವಾಗಿ ಜ್ಞಾನದಿಂದ ಮುಕ್ತಿ ಪಡೆಯುವ ಯೋಗ್ಯತೆಯುಳ್ಳ ದೇವತೆಗಳಿಗೆ 
ಮತ್ತು ಸನಕಾದಿ ಯತಿಗಳಿಗೆ ಜ್ಞಾನಯೋಗೇನ- ಸ್ವಲ್ಪ ಕರ್ಮದಿಂದ ಕೂಡಿದ ಹೆಚ್ಚಾದ 
ಜ್ಞಾನರೂಪ ಉಪಾಯದಿಂದ ಜಪ, ಧ್ಯಾನ ಮುಂತಾದವುಗಳಿಂದ ನಿಷ್ಠಾ ಮುಕ್ತಿಯು. 
ಯೋಗಿನಾಂ- ಕರ್ಮಯೋಗಿಗಳಿಗೆ "ಕರ್ಮಯೋಗೇನ' ಸ್ವಲ್ಪಜ್ಞಾನದಿಂದ ಕೂಡಿದ ಹೆಚ್ಚು 
ಕರ್ಮದಿಂದ, ನಿಷ್ಠಾ - ಮುಕ್ತಿಯು. ಇಲ್ಲಿ ಎರಡೂ ಕಡೆ ಯಾವ ಉಪಾಯವು ಹೆಚ್ಚು 
ಇದೆಯೋ ಅದನ್ನು ಪ್ರಧಾನವಾಗಿ ಹೇಳಿದ್ದಾರೆ. ಉದಾಹರಣೆಗೆ- ಜ್ಞಾನಯೋಗಿಗಳಿಗೆ ಮೋಕ್ಷ 
ಆಗಲು ಜ್ಞಾನ ಹೆಚ್ಚುಬೇಕು. ಆದುದರಿಂದ ಜ್ಞಾನಯೋಗೇನ ಎಂದು ಹೇಳಿದ್ದಾರೆ. ಇಲ್ಲಿ 
ಜ್ಞಾನಯೋಗಿಗಳು, ಕರ್ಮ ಯೋಗಿಗಳು ಇಬ್ಬರೂ ಭಗವಂತನ ಜ್ಞಾನವುಳ್ಳವರೆ ಆದರೂ ಕೇವಲ 


212 ಗೀತಾವಿವೃತಿ 


ಜ್ಞಾನದಿಂದ ಅವರವರಿಗೆ ಯೋಗ್ಯ ವಾದ ಆನಂದಾನುಭವ ಸಂಪೂರ್ಣವಾಗಿ ಆಗುವುದಿಲ್ಲ. 
ಹೊರತು ಕರ್ಮವನ್ನು ಆಚರಿಸ ಲೇ ಸಕಕ ಹೀಗಾಗಿ ಕೆಲವು ಸನಕಾದಿ ಯತಿಗಳು ತಮ್ಮಲ್ಲಿರುವ 
ಜ್ಞಾನ ಮತ್ತು Pint ಎಂಬ ಉಪಾಯಗಳಲ್ಲಿ ಜ್ಞಾನವನ್ನು ಹೆಚ್ಚು ಸಂಪಾದಿಸಿದ್ದರಿಂದ 
ಮುಕರಾಗುತ್ತಾರೆ. ಜನಕ, ಪ್ರಿಯವ್ರತನೇ ಮೊದಲಾದ ರಾಜರು ಜ್ಞಾನ, ಕರ್ಮಗಳ ಮಧ್ಯೆ 
ಕರ್ಮವನ್ನು ಹೆಚ್ಚಾಗಿ ಆಚರಿಸಿದ್ದರಿಂದ ಮುಕ್ತರಾಗುತ್ತಾರೆ. ಬಗೆಯೇ ಭಗವಂತನ ನಿಯಮ. 
ನೀನು ಕರ್ಮಾಧಿಕಾರ ಉಳ್ಳವನು ಆದುದರಿಂದ ಕರ್ಮದಲ್ಲಿಯೇ ತೊಡಗಬೇಕು. 


ಜ್ಞಾನ, ಕರ್ಮ ಎರಡು ಉಪಾಯಗಳು ಇಬ್ಬರಲ್ಲಿಯೂ ಇವೆ. ಹಾಗಿದ್ದರೂ, ಜ್ಞಾನ 
ಯೋಗಿಗಳು ಎಂದು ಕರೆಯುವುದು ಜ್ಞಾನ ಹೆಚ್ಚು ಎಂಬ ಅಭಿಪ್ರಾಯದಿಂದ. ಇದಕ್ಕೆ 


ಉದಾಹರಣೆ ನೀರು ಸೇರಿದ ಹಾಲು. ನೀರು ಸ್ವಲ್ಪಎಿದ್ದರೂ ಹಾಲು ಹೆಚ್ಚು ಎನ್ನು ವಕಾರಣದಿಂದ 
ಹಾಲು ಎಂದೇ ಕರೆಯುವಂತೆ. ॥1 3 ॥ 


ಕರ್ಮತ್ಯಾಗ ಮೋಕ್ಷ ಹೇತುವಲ್ಲ 


ನ ಕರ್ಮಣಾಮನಾರಂಭಾನ್ನೆ ಸರ್ಮ್ಯಂ ಪುರುಷೋಶಶ್ನುತೇ I 
ನಚ ಸಂನ್ಹಾ ್ಯಸನಾದೇವ ಸಿದ್ದಿಂ ಸಮಧಿಗಚ್ಚತಿ 11 4 ॥| 
ಛ ಲ 


ಅರ್ಥ- ಕೇವಲ ಕರ್ಮಗಳನ್ನು ಮಾಡದಿರುವಿಕೆಯಿಂದ "ನೈಷ್ಟ್ಠರ್ಮ್ಯ' ಎಂದು ಹೆಸರುಳ 


ಮೋಕ್ಷವನ್ನು ಪುರುಷನು ಪಡೆಯುವುದಿಲ್ಲ ಕೇವಲ ನಿಷ್ಕಾಮಕರ್ಮದಿಂದಲೂ ಮೋಕ್ಸ 


ಅಸಾಧ್ಯ. 


ಯತಿಧರ್ಮಾಃ ಶಮಾದಯ ಏವಾನುಷ್ಟೇಯಾಃ ನ ತು ಗೃಹಿಧರ್ಮಾಃ 1 
ತತ್ರಾಪಿ ನ ಘೋರಂ ಯುದ್ಧಕರ್ಮೇತಿ ವಾದಿನಂ ಪಾರ್ಥಂ ಪ್ರತಿ ತವ 
ಜನಕಾದೇರಿವಾಧಿಕಾರಿಕತ್ನಾತ್‌ ವರ್ಣಾಶ್ರಮೋಚಿತಾಃ ಧರ್ಮಾಸ್ತ್ವಯಾಠನು- 
ಷ್ಠೇಯಾ ಏವೇತ್ಯುಕ್ತಮ್‌ । ಇದಾನೀಂ ಕರ್ಮ ನ ಕಾರ್ಯಮಿತಿ ವದತಃ ಕಿಂ 
ಕರ್ಮಾಕರಣಪ್ರಾ ಪೃತ್ನಹೇತುನಾ ಮುಕ್ತೇರ್ನೈಷ್ಠರ್ಮ್ಯಶಬ್ದವಾಚ್ಯತ್ನಾತ್‌ ತದನ್ಯ- 
ಥಾರನುಪಪತ್ತ್ಯಾ ಕರ್ಮ ನ ಕಾರ್ಯಮಿತ್ಯಭಿಪ್ರಾಯಃ | ಉತ ಕರ್ಮಣಃ 
ಸಂಸಾರಬೀಜತ್ವಾತ್ರದಕರಣಂ ಮುಕ್ತಿಹೇತುರಿತಿ "ಕರ್ಮಣಾ ಬಧ್ಯತೇ ಜಂತುಃ' ಅತಿ 
ಸ್ಥ ಎತೇಃ ಕರ್ಮಣೋ ಮುಕ್ತಿಪ್ರತಿಬಂಧಕತ್ಪಾದ್ದಾ I ಆದ್ಯಂ ನಿರಾಹ- ನೇತಿ ॥॥ 
ಕರ್ಮಣಾಮನಾರಂಭಾತ್‌- ಅಕರಣಾನ್ನೈಷ್ಠರ್ಮೃಂ- ಕರ್ಮಾಕರಣಪ್ರಾಪ್ಯತ್ವ- 
ಹೇತುನಾ ನೈಷ್ಠರ್ಮ್ಯಶಬ್ದವಾಚ್ಯಂ ಮೋಕ್ಟಮಶ್ನುತ ಇತಿ ಯತ್‌ ತ್ನಯೋಕ್ತಮ್‌, 


ಅಧ್ಯಾಯ 3 213 


ತತ್‌ ನ ಭವತಿ । ಕುತ ಇತ್ಯತ ಉಕ್ತಮ್‌- ಪುರುಷ ಅತಿ ॥॥ ಪುರಾಣಿ ಶರೀರಾಣಿ 
ಸರತಿ ಪ್ರಾಪ್ನೋತೀತಿ ಪುರುಸಃ । ಪುರುಸ ಏವ ಪುರುಷಃ | ಹೇತುಗರ್ಭ- 
ಮಿದಮ್‌ । ಸದಾ ಸೂಕ್ಚ್ಮೇಣ ಸ್ಥೂಲೇನ ವಾ ದೇಹೇನ ಯುಕ್ತತ್ತಾದಿತಿ | 
ಕರ್ಮಾಕರಣಮಾತ್ರೇಣ ಮೋಕ್ಷ ಅತಿ ಪಕ್ಷೇ ಕದಾಚಿತ್ಸರ್ಮಾನಧಿಕಾರಿ(ರ)- 
ಶರೀರಸ್ಯಾಪಿ ಸಂಭವೇನ ತದ್ದೇಹೇ ಕರ್ಮಾಕರಣನಿಮಿತ್ತಮೋಕ್ಷಪ್ರಾಪ್ಯಾ s- 
ಧುನಾ ದೃಶ್ಯಮಾನಂ ಪುರುಷತ್ತಂ ನ ಸ್ಯಾದಿತಿ ಭಾವಃ । ನೈಷ್ಕರ್ಮ್ಯಶಬ್ದವಾಚ್ಯತ್ನಂ 
ತು ಕಾಮ್ಯಕರ್ಮಾಪ್ರಾಪ್ಯತ್ನನಿಮಿತ್ತೇನೋಪಪನ್ನಮ್‌ | ಮಯಾ ತು ನಿವೃತ್ತ- 
ಕರ್ಮಣ್ಯೇವ ನಿಯೋಗಃ ಕ್ರಿಯತ ಇತಿ ಭಾವಃ । 


ಅನುವಾದ- ಯತಿಗಳಿಗೆ ವಿಹಿತವಾದ ಶಮಾದಿ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು 
ಹೊರತು ಗೃಹಸ್ಥಧರ್ಮವನ್ನು ಅಲ್ಲ ಅದರಲ್ಲಿಯೂ ಘೋರವಾದ ಯುದ್ಧವನ್ನು ಮಾಡಲೇ 
ಬಾರದು ಎಂದು ಹೇಳಿದ ಅರ್ಜುನನಿಗೆ, "ನೀನು ಜನಕಾದಿಗಳಂತೆ ಕರ್ಮಯೋಗಿ 
ಯಾದುದರಿಂದ ವರ್ಣಾಶ್ರಮೋಚಿತವಾದ ಧರ್ಮಗಳನ್ನು ಆಚರಿಸಲೇ ಬೇಕು' ಎಂದು 
ಶ್ರೀಕೃಷ್ಣನು ಉತ್ತರಿಸಿದ್ದಾನೆ. ಈಗ, ಕರ್ಮವನ್ನು ಮಾಡಬಾರದು ಎಂದು ಹೇಳುತ್ತಿರುವ 
ಅರ್ಜುನನ ಅಭಿಪ್ರಾಯವನ್ನು ಪ್ರಶ್ನಿಸುತ್ತಾ ಇದ್ದಾನೆ ಶ್ರೀಕೃಷ್ಣ 


ಕರ್ಮ ಮಾಡದೇ ಇರುವುದರಿಂದ ಸಿದ್ಧಿಸುತ್ತದೆ ಎಂಬ ಕಾರಣದಿಂದ ಮೋಕ್ಷಕ್ಕೆ ನೈಷ್ಠರ್ಮ್ಯ 
ಎಂದು ಹೆಸರು. ಹೀಗಾಗಿ ನೈಷ್ಠರ್ಮ ರೂಪವಾದ ಮೋಕ್ಷ ಪ್ರಾಪ್ತಿಯಾಗಲು ಕರ್ಮ 
ಮಾಡಬಾರದು ಎಂದು (1) ಅರ್ಥಾಪತ್ತಿಯಿಂದ ಕರ್ಮ ಬಿಡಬೇಕು ಎಂದು ಸಾಧಿ 
ಸುತ್ತಿರುವೆಯೋ, ಅಥವಾ ಕರ್ಮವು ಸಂಸಾರಕ್ಕೆ ಕಾರಣ ಆದುದರಿಂದ ಕರ್ಮ ಮಾಡದಿದ್ದರೆ 
ಮೋಕ್ಷ ಸಿಗುತ್ತದೆ ಎಂದು ಅಭಿಪ್ರಾಯವೋ ಅಥವಾ "ಕರ್ಮಣಾ ಬಧ್ಯತೇ ಜಂತುಃ' ಎಂಬ 
ಸ್ಪೃತಿ ಇರುವುದರಿಂದ ಕರ್ಮವು ಮೋಕ್ಷಕ್ಕೆ ಪ್ರತಿಬಂಧಕವಾದುದರಿಂದ ಕರ್ಮ ಮಾಡಬಾರದು 
ಎಂದು ನಿನ್ನ ಅಭಿಪ್ರಾಯವೋ ? ಎಂದು ಮೂರು ಪ್ರಶ್ನೆ ಮಾಡಿ ಮೊದಲ ಪ್ರಶ್ನೆಗೆ "ನ 
ಕರ್ಮಣಾಮ್‌' ಎಂದು ಉತ್ತರ ಕೊಡುತ್ತಿದ್ದಾನೆ. 


ಕರ್ಮನಣಾಮನಾರಂಭಾತ್‌' ಕರ್ಮಗಳ ಮಾಡದಿರುವಿಕೆಯಿಂದ, ನೈಷ್ಠರ್ಮ್ಯಮ್‌- 
ಕರ್ಮ ಮಾಡದಿರುವಿಕೆಯಿಂದ ಲಭ್ಯವಾಗುತ್ತದೆ ಎಂಬ ಕಾರಣದಿಂದ, ನೈಷ್ಠರ್ಮ್ಯ ಪದ 
ವಾಚ್ಯವಾದ ಮೋಕ್ಷವನ್ನು 'ಅಶ್ನುತೇ' ಅನುಭವಿಸುತ್ತಾನೆ ಎಂದು ನೀನು ಹೇಳಿದ್ದುಸರಿ ಅಲ್ಲ 
ಏಕೆ ? ಎಂಬ ಪ್ರಶ್ನೆಗೆ "ಪುರುಷಃ' ಎಂಬ ಹೇತುಗರ್ಭ ವಿಶೇಷಣದಿಂದ (2) ಉತ್ತರಿಸಲಾಗಿದೆ. 
ಪುರುಷ ಎಂದರೆ ಶರೀರಗಳನ್ನು ಪಡದವ ಎಂದರ್ಥ. "ಪುರಾಣಿ ಸರತೀತಿ ಪುರುಸಃ ಪುರುಸ 


214 ಗೀತಾವಿವೃತಿ 


ಏವ ಪುರುಷಃ' ಎಂದು ವಿಗ್ರಹ. ಈ ಜೀವನು ಯಾವಾಗಲೂ ಸ್ಥೂಲವಾದ ಅಥವಾ 
ಸೂಕ್ಷ್ಮವಾದ ಯಾವುದಾದರೊಂದು ದೇಹವನ್ನು ಪಡೆದೆ ಇರುತ್ತಾನೆ. ಕರ್ಮ ಮಾಡದಿರುವಿಕೆ 
ನ ಮೋಕ್ಷ ಎನ್ನುವ ಪಕ್ಷದಲ್ಲಿ ಯಾವಾಗಲಾದರೊಮ್ಮೆ ಕರ್ಮಕ್ಕೆ ಯೋಗ್ಯವಲ್ಲದ 
ಶರೀರವನ್ನು ಪಡೆದಾಗ. ಆ ದೇಹದಲ್ಲಿ ಯಾವುದೇ ಕರ್ಮ ಮಾಡದ ಕಾರಣ "ಮೋಕ್ಷ 
ಸಿದ್ಧಿಸುವುದರಿಂದ ಈಗ ಕಾಣುವ ಶರೀರ ಇಲ್ಲದೇ ಹೋಗಬೇಕಾದೀತು. ಜ್‌ 
ಮೋಕ್ಷವನ್ನು  ನೈಷ್ಯರ್ಮ್ಯ ಎಂದು ಏಕೆ ಕರೆಯುವುದು ಎಂದರೆ, ಕಾಮ್ಯ ಕರ್ಮದಿಂದ ಹೊಂದಲು 
ಶಕ್ಯ ವಲ್ಲ ಎಂಬ ಕಾರಣದಿಂದ. ಈಗ ನಿನ್ನನ್ನು ನಾನು ನಿಷ್ಕಾಮ (ನಿವೃತ್ತ) ಕರ್ಮದಲ್ಲಿ 
ತೊಡಗಿಸುವುದರಿಂದ ಯಾವ ತೋರು ಇಲ್ಲಎಂದು ಅಭಿಪ್ರಾಯ. 


ವಿವರಣೆ- (1) ಅರ್ಥಾಪತ್ತಿ ಎಂದರೆ ಪ್ರಮಾಣ ಸಿದ್ದವಾದ ಒಂದು ವಿಷಯವನ್ನು 
ಒಪ್ಪುವಾಗ ಮತ್ತೊಂದು ವಿಷ ಷಯವನ್ನು ಅನಿಲನ ಬವ ಬೇಕಾಗುತ್ತದೆ. ಉದಾ- ಒಬ್ಬ 
ವ್ಯಕ್ತಿ ದಪ್ಪವಾಗಿದ್ದಾನೆ. ಆದರೆ ಹಗಲು ಊಟ ಮಾಡುವುದಿಲ್ಲಎಂಬ ವಿಷಯವನ್ನು ಒಪ್ಪಿದಾಗ, 
ಎಂದೂ ಊಟ ಮಾಡದಿದ್ದರೆ ದಪ್ಪವಾಗಿರಲು ಸಾಧ್ಯವಿಲ್ಲವಾದುದರಿಂದ ಅವನು ರಾತ್ರಿ ಊಟ 
ಮಾಡುತ್ತಾನೆ ಎಂಬುದು ಅರ್ಥಾಪತ್ತಿಯಿಂದ ಸಿದ್ಧವಾಗುವ ವಿಷಯ. ಈಗ ಮೋಕ್ಟವನ್ನು 
'ನೈಷ್ಠರ್ಮ್ಯ' ಎಂದು ಕರೆಯಬೇಕಾದರೆ, ಕರ್ಮದಿಂದ ಅದು ಪ್ರಾಪ್ಯವಲ್ಲಎಂಬ ಕಾರಣದಿಂದ 
ಆ ಹೆಸರು ಬಂದಿರುವುದರಿಂದ "ಕರ್ಮವನ್ನು ಮಾಡಬಾರದು' ಎಂದು ಅರ್ಥಾಪತ್ತಿಯಿಂದ 
ಸಿದ್ಧವಾಗುತ್ತದೆ. 
(2) "ದಪ್ಪನಾದ ವ್ಯಕ್ತಿ ಓಡಲು ಸಮರ್ಥನಲ್ಲ' ಎಂಬ ವಾಕ್ಯದಲ್ಲಿ "ದಪ್ಪನಾದ ' ಎಂದು ವ್ಯಕ್ತಿಗೆ 
ವಿಶೇಷಣ. ಈ ದಪ ವಾಗಿರುವಿಕೆ ಎಂಬುದು ಓಡಲು ಅಸಮರ್ಥತೆಗೆ ಕಾರಣ. ಅಂದರೆ 


ದಪ್ಪನಾಗಿರುವುದರಿಂದ ಓಡಲು ಅಸಮರ್ಥ ಎಂದು. ಆದುದರಿಂದ ಇದನ್ನು ಹೇತುಗರ್ಭ 
ವಿಶೇಷಣ ಎನ್ನುತ್ತಾರೆ. 


ದ್ವಿತೀಯಮಪಿ ನಿರಾಹ- ನೇತಿ ॥ ಕರ್ಮಣಾಮನಾರಂಭಾತ್‌ ಅಕರಣಾ- 
ನೆ ಅಷ್ಟರ್ಮ್ಯಂ- ಕಾಮ್ಯಕರ್ಮಾಪ್ರಾಪ್ಯಂ ಮೋಕ್ಷಮಶ್ನುತೇ, ಸಂಸಾರಬೀಜಭೂತ- | 
ಕರ್ಮಾಭಾವಾದಿತಿ ತ್ವಯೋಕ್ತಂ ಯತ್ತನ್ನ । ಕುತ ಪುರುಷ ಇತಿ | 
ಪ್ರಾಗ್ಗ್ಲದೇವಾರ್ಥಃ | ಅನಾದೌ ಸಂಸಾರೇ "ಕರ್ಮಾಧಿಕ ಕೈತಾನಂತಜನ್ಮಸಂಭವೇನ 
ಸದಾ ಪುರುಷಶಬ್ದಿತದೇಹಯುತತ್ವಾತ್ರತ್ರ ಕೃತಾನಂತಕರ್ಮಣಾಂ ಭಾವೇನಾದ್ಯ - 
ತನದೇಹಾವಚ್ಛೇದೇನ ಕರ್ಮಾಕರಣಮಾತ್ರೇಣ ಸಂಸಾರಬೀಜಾಭಾವಕೃತ- 
ಮೋಕ್ಬಾಶಾ ಕುತಃ ಸ್ಯಾದಿತಿ ಭಾವಃ | ತೃತೀಯಪಕ್ಸನಿರಾಸಸ್ತು "ಯಜ್ಞಾರ್ಥಾತ್‌ 
ಕರ್ಮಣೋಶನ್ಯತ್ರ' ಇತ್ಯಾದೌ ವಕ್ಚೃತೇ | 


ಅಧ್ಯಾಯ 3 215 


ಅನುವಾದ - ಎರಡನೆಯ ಪಕ್ಷವನ್ನು (1) ಇದೇ ವಾಕ್ಯದಿಂದ ನಿರಾಕರಣೆ ಮಾಡುತ್ತಿದ್ದಾನೆ 
ಶ್ರೀಕೃಷ್ಣ ಕರ್ಮಣಾಂ - ಕರ್ಮಗಳ ಅನಾರಂಭಾತ್‌- ಮಾಡದಿರುವಿಕೆಯಿಂದ 
'ನೈಷ್ಠರ್ಮ್ಯಮ್‌' ಸಕಾಮಕರ್ಮದಿಂದ ಪ್ರಾಪ್ತವಾಗದ ಮೋಕ್ಷವನ್ನು ಅಶ್ನುತೇ- ಅನುಭವಿ 
ಸುತ್ತಾನೆ . ಏಕೆಂದರೆ ಸಂಸಾರಕ್ಕೆ ಕಾರಣವಾದ ಯಾವ ಕರ್ಮಗಳು ಇರುವುದಿಲ್ಲ- 
ವಾದ್ದರಿಂದ. ಎಂದು ನಿನ್ನ ಅಭಿಪ್ರಾಯ. ಅದೂ ಸರಿಯಲ್ಲಏಕೆಂದರೆ, ಈ ಪಕ್ಷಕ್ಕೂ "ಪುರುಷಃ' 
ಎಂದೇ ಉತ್ತರ. ಅರ್ಥವೂ ಮೊದಲಿನಂತೆಯೇ. ಪುರುಷಶಬ್ದಕ್ಕೆ ದೇಹದಿಂದ ಸದಾ ಕೂಡಿದವನು 
ಎಂದರ್ಥ. ಅನಾದಿಯಾದ ಸಂಸಾರದಲ್ಲಿ ಕರ್ಮಾಧಿಕಾರವುಳ್ಳ ಅನಂತ ಜನ್ಮಗಳು 
ಬಂದಿವೆಯಾದ್ದರಿಂದ ಈ ಜೀವನು ಸದಾ ದೇಹಯುಕ್ತನೇ ಆಗಿದ್ದಾನೆ. ಈ ಅನಂತ ದೇಹಗಳಲ್ಲಿ 
ಮಾಡಿದ ಕರ್ಮವು ಇರುತ್ತದೆಯಾದುದರಿಂದ ಈ ಶರೀರದಲ್ಲಿ ಕರ್ಮವನ್ನು ಮಾಡದಿದ್ದ 
ಮಾತ್ರಕ್ಕೆ ಸಂಸಾರಕ್ಕೆ ಕಾರಣವಾದ ಕರ್ಮ ಇಲ್ಲಎಂದು ಹೇಳಲು ಬರುವುದಿಲ್ಲ ಆದುದರಿಂದ 
ಮೋಕ್ಷವಾದೀತೆಂದು ನಿರೀಕ್ಷಿಸುವುದು ಹೇಗೆ ಸಾಧ್ಯ ? 


ಮೂರನೇ ಪಕ್ಷದ (2) ನಿರಾಕರಣೆಯನ್ನು "ಯಜ್ಞಾರ್ಥಾತ್‌ ಕರ್ಮಣೋಶನೃತ್ರ' 
ಎಂಬಲ್ಲಿಮಾಡಲಾಗುತ್ತದೆ. 
ವಿವರಣೆ- (1) ಕರ್ಮಗಳು ಸಂಸಾರಕ್ಕೆ ಕಾರಣ ಆದುದರಿಂದ ಕರ್ಮ ಮಾಡದಿರುವಿಕೆ 


ಮೋಕ್ಷಹೇತು ಎಂದು ಎರಡನೇ ಪಕ್ಷ (2) ಕರ್ಮಗಳು ಮೋಕ್ಷಕ್ಕೆ ಪ್ರತಿಬಂಧಕ 
ಎಂದು ಮೂರನೇ ಪಕ್ಷ. 


ಕರ್ಮತ್ಯಾಗ ಮೋಕ್ಷಕ್ಕೆ ಸಾಧನ - ಪೂರ್ವಪಕ್ಷ - ಉತ್ತರ 

ನನು "ನಿಷ್ಕಾಮಂ ಜ್ಞಾನಪೂರ್ವಂ ತು' ಇತಿ ಸ್ಕೃತೌ ನಿವೃತ್ತಕರ್ಮಣಾ 
(ಣೋ) ಮೋಕ್ಷ ಉಚ್ಯತೇ I ತಸ್ಯ ಮೋಕ್ಷಹೇತುತ್ತೇ ಫಲಾಂತರಾಭಾವ ಏವ 
ಯುಕ್ತಿರ್ನ ತ್ತನ್ಯಾ | ತಥಾ ಚ ಕರ್ಮಾಕರಣಸ್ಯಾಪಿ ಫಲಾಂತರಾಭಾವ- 
ರೂಪಯುಕ್ತಿಸಾಮ್ಯಾತ್‌, ಆಯಾಸಾಭಾವರೂಪಗುಣವತ್ತಾ ಚ್ಚ ಕರ್ಮಾ- 
ಕರಣಾದಪಿ ಮೋಕ್ಷಃ ಸ್ಯಾತ್‌ । "ಏವಂ ತ್ವಯಿ ನಾನ್ಯಥೇತೋಶಸ್ತಿ' ಇತ್ಯಾದೌಶ್ರುತಃ 
ಕರ್ಮಾಕರಣೇ ಪ್ರತ್ಯವಾಯಸ್ತು ಅಮುಮುಕ್ಟುವಿಷಯತಯೋಪಪನ್ನ 
ಇತ್ಯತ್ರಾಹ- ನಚೇತಿ ॥ ಸನ್ನ್ಯಸನಾತ್‌- ಕಾಮ್ಯಕರ್ಮಾಕರಣಾದೇವ, 
ತನ್ನಾತ್ರಾದಿತಿ ಯಾವತ್‌ । ಅನೇನ ನಿವೃತ್ತಕರ್ಮಕರಣಮುಪಲಕ್ಷ್ಮ್ಯತೇ । ನಿವೃತ್ತ- 
ಕರ್ಮಕರಣಮಾತ್ರಾತ್‌ ಸಿದ್ದಿಂ - ಮೋಕ್ಷಂ ಪುರುಷೋ ನ ಸಮಧಿಗಚ್ಛತಿ ನ 
ಪ್ರಾಪ್ನೋತಿ | ಕಿಂತು ತೇನಾಂತಃಕರಣಶುದ್ದಿವಿಷಯವೈರಾಗ್ಯಾದಿನಾ ಶ್ರವಣ- 


216 ಗೀತಾವಿವೃತಿ 


ಮನನ-ಧ್ಯಾನ-ಜ್ಞಾನದ್ದಾರೈವ 1 "ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ' ಇತಿ 
ಸ್ಕೃತೇರಪ್ಯಯಮೇವ ಅಭಿಪ್ರಾಯಃ । ತಥಾ ಚನ ತತ್ಪತಿಬಂದ್ಯಾ ಕರ್ಮಾಕರಣಸ್ಯ 
ಮೋಕ್ಷಹೇತುತ್ತಂ ಶಂಕ್ಯಮಿತಿ ಭಾವಃ । 


ನನು ಯತ್ಕಾ ಶ್ರಮಧರ್ಮಾಣಾಂ ಶ್ರುತ್ಯಾದಿಸಿದ್ದೇ ಮುಕ್ತಿಹೇತುತ್ತೇ ಫಲಾಂತ- 
ರಾಭಾವ ಏವ ಯುಕ್ತಿರಿತಿ ತತ್ಪತಿಬಂದ್ಯಾ5ಸ್ತು ಕರ್ಮಾಕರಣಸ್ಯ ಮುಕ್ತಿ- 
ಹೇತುತ್ತಮಿತ್ಯತೋರಪ್ರುಕ್ತಮ್‌- ನಚೇತಿ ॥1 ಸನ್ನ ಸನಾದ್ಯತ್ಯಾಶ್ರಮಾದೇವೇ- 
ತ್ಯರ್ಥಃ | ಸ ತು ಭಗವತಿ ಮನಃ ಸಮಾಧಾನದ್ದಾರಾ ತತ್ಪೀತಿವಿಶೇಷದ್ದಾರಾ ವಾ 
ಮುಕ್ತಿಹೇತುರ್ನ ಫಲಾಂತರಾಭಾವವತ್ತ್ವ ಹೇತುನಾ । ಯೇನ ತತ್ವತಿಬಂದ್ಯಾಠಪಿ 
ಘಲಾಂತರಾಭಾವಯುಕ್ಕಾ ಕರ್ಮಾಕರಣಸ್ಯ ಮುಕ್ತಿಹೇತುತ್ತಂ ಶಂಕ್ಯೇತೇತಿ 
ಏತೇನ “ಲೋಕ' ಇತಿ ಪೂರ್ವಶ್ಲೋಕೋಕ್ಷದಿಶಾ ನ ಕೇವಲಮಾಧಿಕಾರಿಕತ್ವಾತ್ರವ 
ಕರ್ಮಣಿ ನಿಯೋಗಃ, ಅಪಿ ತು ಕರ್ಮಾಕರಣಸ್ಥ ತ್ತದುಕ್ತರೀತ್ಯಾ ಮುಕ್ತಿಹೇತುತ್ತಾ- 
ಭಾವಾದಪೀತಿ ಹೇತ್ತಂತರಮುಕ್ತಂ ಭವತಿ ॥ಟ 4 ॥ 


ಅನುವಾದ - "ನಿಷ್ಠಾಮಂ ಜ್ಞಾನ ಪೂರ್ವಂತು' (1) ಎಂಬಸ್ಟೃತಿಯು ನಿವೃತ್ತ ಕರ್ಮವೂ 
ಮೋಕ್ಷಕ್ಕೆ ಸಾಧನ ಎಂದು ಹೇಳುತ್ತಿದೆ. ಅದು ಏಕೆ ಮೋಕ್ಟಸಾಧನ ಎಂದರೆ ಬೇರೆ ಯಾವುದೇ 
ಫಲಗಳಿಲ್ಲದಿರುವುದರಿಂದ (2) ಎಂದೇ ಉತ್ತರಿಸಬೇಕು. ಕರ್ಮ ಮಾಡದಿರುವಿಕೆಯಲ್ಲಿಯೂ 
ಬೇರೆ ಫಲಗಳಿಲ್ಲದಿರುವಿಕೆಯು (3) ಸಮಾನವಾದುದರಿಂದ ಮತ್ತು ಯಾವುದೇ ಆಯಾಸ 
ಎಲ್ಲದಿರುವುದರಿಂದ ಕರ್ಮಗಳ ಬಿಡುವಿಕೆಯೂ ಕೂಡ ಮೋಕ್ಷಕ್ಕೆ ಸಾಧನ. ಹಾಗಾದರೇ "ಏವಃ 
ತ್ಹಯಿ' (4) ಎಂಬಲ್ಲಿಕರ್ಮ ಮಾಡದಿದ್ದರೆ ಪಾಪವನ್ನು ಹೇಳಿದ್ದಾರೆ. ಆದುದರಿಂದ ಕರ್ಮತ್ಯಾ? 
ಹೇಗೆ ಯುಕ್ತವಾದೀತು ಎಂದರೆ, ಇದನ್ನು ಯಾರು ಮೋಕ್ಷವನ್ನು ಬಯಸುವುದಿಲ್ಲವೋ ಅವರನು 
ಕುರಿತು ಹೇಳಿದ್ದು. ಅಂತಹವರು ಕರ್ಮವನ್ನು ಬಿಟ್ಟರೆ ಪಾಪ ಸಂಭವಿಸುತ್ತದೆ ಎಂದು 
ಆದುದರಿಂದ ಮುಮುಕ್ಟುಗಳ ಕರ್ಮತ್ಯಾಗವೂ ಮೋಕ್ಷಕ್ಕೆ ಸಾಧನವೇ ಆಗಿದೆ ಎಂಬ ಪೂರ್ವಪಕ್ಷ! 
"ನ ಚ ಸಂನ್ಯಸನಾದೇವ' ಎಂದು ಉತ್ತರ ಕೊಡಲಾಗಿದೆ. 


"ಸಂನ್ಯಸನಾದೇವ ' ಕಾಮ್ಯಕರ್ಮಗಳನ್ನು ಮಾಡದಿರುವಿಕೆಯಿಂದ ಮಾತ್ರ, ಎಂಬ 
ನಿವೃತ್ತಕರ್ಮ ಮಾಡುವಿಕೆಯಿಂದ ಮಾತ್ರ, ಎಂದೂ ಇಟ್ಟುಕೊಳ್ಳಬೇಕು. "ಸಿದ್ದಿಂ'- ಮೋ! 
ವನ್ನು, ಪುರುಷಃ - ಮನುಷ್ಯನು "ನ ಸಮಧಿಗಚ್ಛತಿ' ಹೊಂದುವುದಿಲ್ಲ. ಹೊರತ 
ಕಾಮ್ಯಕರ್ಮಗಳನ್ನು ಬಿಡುವಿಕೆಯಿಂದ, ಮತ್ತು ನಿಷ್ಕಾಮಕರ್ಮವನ್ನು ಮಾಡು ವಿಕೆಯಿಂಃ 
ಅಂತಃಕರಣ ಶುದ್ಧಿಯನ್ನು ಪಡೆದು. ವಿಷಯವೃರಾಗ್ಯವನ್ನು ಹೊಂದಿ, ಶ್ರವಣ, ಮನನ, ಧ್ಯಾ! 


ಅಧ್ಯಾಯ 3 217 
ಮತ್ತು ಜ್ಞಾನದ ಮಾರ್ಗದಿಂದಲೇ ಮೋಕ್ತ ಪಡೆಯಲು ಸಾಧ್ಯ "ನಿವೃತ್ತಂ ಸೇವಮಾನಸ್ತು 
ಬ್ರಹ್ಮಾಬ್ಯೇತಿ ಸನಾತನಮ್‌' ಎನ್ನುವ ಸ್ಪ ಎಶಿವಾಕ್ಯದ - ಅಭಿಪ್ರಾಯವೂ ಇದೇ ಆಗಿದೆ. 
ಆದುದರಿಂದ ನಿವೃತ್ತಕರ್ಮದ ದೃಷ್ಟಾಂತದಿಂದ ಕರ್ಮತ್ಯಾಗವು ಮೋಕ್ಷ ಸಾಧನ ಎಂದು 
ಶಂಕಿಸುವಂತಿಲ್ಲ, 


ಯತಿಗಳಿಗೆ ವಿಹಿತವಾದ ಶಮಾದಿ ಧರ್ಮಗಳು ಮೋಕ್ಷ ಸಾಧನ ಎಂದು ಶ್ರುತಿ ಮುಂತಾದ 
ಪ್ರಮಾಣಗಳಿಂದ ಸಿದ್ಧವಾಗಿದೆ. ಇದಕ್ಕೆ ಕಾರಣ ಬೇರೆ ಫಲವಿಲ್ಲದಿರುವಿಕೆಯೇ ಆಗಿದೆ (5) 
ಇದರಂತೆ ಕರ್ಮತ್ಯಾಗವೂ ಕೂಡ ಬೇರೆ ಫಲವಿಲ್ಲದಿರುವುದರಿಂದ ಮೋಕ್ಷಕ್ಕೆ ಸಾಧನವೇ ಆಗಿದೆ 
ಎಂಬ ಆಕ್ಷೇಪಕ್ಕೂ ಕೂಡ "ನ ಚ ಸಂನ್ಯಸನಾದೇವ' ಎಂದು ಉತ್ತರಿಸಿದ್ದಾನೆ ಶ್ರೀಕೃಷ್ಣ 
'ಸಂನ್ಯಸನಾದೇವ ಯತ್ಯಾಶ್ರಮದಿಂದಲೇ, ಎಂದು ಅರ್ಥ, ಆ ಸಂನ್ಯಾಸವೂ ಕೂಡ ಫಲಾಂತರ 
ಇಲ್ಲ ಎನ್ನುವ ಕಾರಣದಿಂದ ನೇರವಾಗಿ ಮೋಕ್ಟಹೇತುವಲ್ಲ ಹೊರತು ಯತಿ ಧರ್ಮಗಳಿಂದ 
ಮನಸಿನ ಸ್ಥಿರತೆ (ನಿಶ್ಚಲವಾಗಿ ಭಗವಂತನಲ್ಲಿನೆಲೆನಿಲ್ಲುವಿಕೆ) ಉಂಟಾಗುತ್ತದೆ ಭಗವಂತನ ವಿಶೇಷ 
ಅನುಗ್ರಹ ಲಭ್ಯವಾಗುತ್ತದೆ. ಅದರಿಂದಾಗಿ ಮೋಕ್ಟ. ಹೀಗಾಗಿ ಯತಿಧರ್ಮಗಳಂತೆ ಎಂದು 
ಪ್ರತಿಬಂದಿಯನ್ನು ಹೇಳಿ ಫಲಾಂತರಾಭಾವ ಯುಕ್ತಿಯಿಂದ ಕರ್ಮತ್ಯಾಗವು ಮೋಕ್ಷಕ್ಕೆ ಕಾರಣ 
ಎಂದು ಸಾಧಿಸಲು ಬರುವುದಿಲ್ಲ 

ಹಿಂದಿನ ಶ್ಲೋಕದಲ್ಲಿ ಅರ್ಜುನನು ಕರ್ಮಾಧಿಕಾರಿಯಾದುದರಿಂದ ಅವನನ್ನು ಕರ್ಮದಲ್ಲಿ 
ತೊಡಗಿಸುತ್ತೇನೆ ಎಂದು ಉತ್ತರ ಕೊಡಲಾಗಿದೆ . ಅಷ್ಟು ಮಾತ್ರವಲ್ಲ . ಕರ್ಮತ್ಯಾಗದಿಂದ 
ಮೋಕ್ಷ ಸಾಧ್ಯವೂ ಇಲ್ಲ. ಆದುದರಿಂದ ಕರ್ಮವನ್ನು ಬಿಡಬಾರದು. ಹಾಗಾಗಿ ಕರ್ಮದಲ್ಲಿ 
ನಿಯೋಜಿಸುವಿಕೆ ಸರಿಯಾಗಿದೆ ಎಂದು ಈ ಶ್ಲೋಕದಲ್ಲಿ ಮತ್ತೊಂದು ಕಾರಣವನ್ನು 
ಹೇಳಲಾಗಿದೆ. ॥। 4 ॥1 

ವಿವರಣೆ - (1) 

ನಿಷ್ಠಾಮಂ ಜ್ಞಾನಪೂರ್ವಂ ತು ನಿವೃತ್ತಮಿಹ ಜೋಚ್ಯತೇ । 
ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಮ್‌ ॥ 

ಎಂಬ ಮನುಸ್ಟೃತಿಯ ವಾಕ್ಯವನ್ನು ಆಚಾರ್ಯರು ಗೀತಾಭಾಷ್ಯದಲ್ಲಿ ಉದಾಹರಿಸಿದ್ದಾರೆ. 
(2) "ನಿವೃತ್ತಂ ಕರ್ಮ ಮೋಕ್ಷಘಫಲಕಂ ಸಫಲತ್ತೇಠಪಿ ಫಲಾಂತರಾಭಾವಾತ್‌' 

ಎಂಬ ಅನುಮಾನದಿಂದ ನಿವೃತ್ತಕರ್ಮವು ಮೋಕ್ಷ ಸಾಧನ ಎಂದು ಸಿದ್ಧಿಸುತ್ತದೆ. 


(3) "ಕರ್ಮಾಕರಣಂ ಮೋಕ್ಟಸಾಧನಂ ಫಲಾಂತರಾಭಾವಾತ್‌ ನಿವೃತ್ತ ಕರ್ಮವತ್‌' 
ಎಂದು ಅನುಮಾನ ಪ್ರಯೋಗಕ್ರಮ. 


218 ಗೀತಾವಿವೃತಿ 


(4) "ಏವಂ ತ್ಹಯಿ' ಎಂಬ ಈಶಾವಾಸ್ಯದ ಮಾತಿಗೆ, ಅನ್ಯಥಾ - ಕರ್ಮಾಚರಣೆ ಮಾಡದಿದ್ದರೆ, 
ಕರ್ಮ ನ ಲಿಪ್ಯತೇ ಇತಿ ನ - ಪಾಪಲೇಪವಿಲ್ಲವೆಂದಿಲ್ಲ ಪಾಪವಿದ್ದೇ ಇದೆ ಎಂದು ಅರ್ಥ. 


(5) "ಯತಿಧರ್ಮಾಃ ಮೋಕ್ಷಫಲಕಾಃ ಫಲಾಂತರಾಭಾವಾತ್‌' ಎಂದು ಅನುಮಾನ 
ಪ್ರಯೋಗ. 


ಕರ್ಮತ್ಯಾಗ ಅಸಾಧ್ಯ 


ನ ಹಿ ಕಶ್ಚಿತ್‌ ಕೃಣಮಪಿ ಜಾತು ತಿಷ್ಠತ್ಯಕರ್ಮಕೃತ್‌ । 
ಕಾರ್ಯತೇಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣ್ಯಃ 1 5 1 


ಅರ್ಥ - ಸಾಮಾನ್ಯ ಜನರಾಗಲಿ ಅಥವಾ ಪಂಡಿತರಾಗಲಿ, ಯಾವ ಅವಸ್ಥೆಯಲ್ಲಿಯೂ 
ಕೂಡ ಕ್ಷಣಕಾಲವೂ ಕರ್ಮವನ್ನು ಮಾಡದೇ ಇರುವುದಿಲ್ಲ, ಏಕೆಂದರೆ ಭಗವಂತನಿಂದ ಮತ್ತು 


ಪ್ರಾಕೃತಿಕವಾದ ಸತ್ತಾದಿ ಗುಣಗಳಿಂದ ಪ್ರೇರಿತನಾಗಿ ಯಾವಾಗಲೂ ಯಾವುದಾದರೊಂದು 
ಕರ್ಮವನ್ನು ಮಾಡುತ್ತಲೆ ಇರುತ್ತಾರೆ. 


ಕಿಂಚ ಕರ್ಮಣೇತೃ್ಯಾದಿಸ್ಥೃತಿಬಲಾತ್‌ ಕರ್ಮಣೋ ಮುಕ್ತಿಪ್ರತಿಬಂಧಕತ್ನ- 
ಮಿತಿ ತೃತೀಯಪಕ್ಷೇ ಸ್ಮೃತೌ ಕರ್ಮಶಬ್ದಃ ಸಂಕುಚಿತವೃತ್ತಿರಿತಿ ವಕ್ಚ ,ಮಾಣೋ- 
ಪೋದ್ದಾತತಯಾ ಕರ್ಮಾಣಿ ಸರ್ವಾತ್ಮನಾ ತ್ಯಕ್ತುಂ ನ ಶಕ್ಯಾನೀತ್ಯಾಹ- ನ 
ಹೀತಿ 11 ಜಾತು: ಕಸ್ಕಾಂಚಿದವಸ್ಥಾಯಾಂ ಕೃಣಮಾತ್ರಮಪಿ ಕಶ್ಚಿದಪಿ- 
ಜ್ಲೋರಜ್ನ್ಲೋ ವಾ ಅಕರ್ಮಕೃತ್ಯರ್ಮಾಣ್ಯಕುರ್ವನ್ನ ತಿಷ್ಠತಿ । ಕುತ ಇತ್ಯತ 
ಉಕ್ತಮ್‌- ಕಾರ್ಯತ ಅತಿ ॥॥ ಸರ್ವಃ: ಸರ್ವೇಣ ಜನೇನ । ವ್ಯತ್ಯಯಾತ್‌ 
ಅವಶಃ- ಅವಶೇನ "ಅಃ ಇತಿ ಬ್ರಹ್ಮ' (ಐ.ಆ. 2-3-8) ಇತಿ ಶ್ರುತೇಃ 
ವಿಷ್ಣುವಶೇನೈವ ಸತಾ ಸ್ಪತಂತ್ರಕರ್ತೃವಿಷ್ಣಧೀನಕರ್ತೃತಾಕೇನೈವ (ಸತಾ) ಕರ್ತಾ 
ಪ್ರಕೃತಿಜೈರ್ಗುಣೈಃ- ಸತ್ತಾ ದಿಭಿರ್ವಿಕಾರ(ಕರ್ತ್ರ)ಭೂತೈೆಃ: ಕರ್ಮ ಕಾರ್ಯತೇ ಟ 
ಸ್ಪತಂತ್ರಕರ್ತಾ ಭಗವತಾ ವಿಕಾರಕರ್ತೃಸತ್ತಾ_ದಿಭಿಶ್ಚ ಪ್ರೇರಿತೋ ಜನಃ ಸದಾ 
ಕಿಂಚಿತ್ಕರ್ಮ ಕರೋತೀತಿ ಹೇತೋರಕರ್ಮಕೃತ್‌ ಕೋಷಪಿ ನೇತ್ಯರ್ಥಃ ॥ 5 1 
ಅನುವಾದ - "ಕರ್ಮಣಾ ಬಧ್ಯತೇ ಜಂತುಃ' ಇತ್ಯಾದಿ ಸ್ಥೃತಿಗಳಲ್ಲಿಕರ್ಮವನ್ನು ಮೋ 


ಪ್ರತಿಬಂಧಕ ಎಂದಿದ್ದಾರೆ . ಆದುದರಿಂದ ಕರ್ಮವನ್ನು ಮಾಡಬಾರದು ಎಂಬ ಮೂರನೆಯ 
ಪಕ್ಷಕ್ಕೆ ಉತ್ತರವಾಗಿ ಈ ಸ್ಮೃತಿಯಲ್ಲಿ "ಕರ್ಮ" ಎಂದರೆ ಎಲ್ಲಾ ಕರ್ಮಗಳು ಎಂದು ಅಥ 


ಅಧ್ಯಾಯ 3 219 


ಮಾಡಬಾರದು. ಹೊರತು, ಕೆಲವು ಕರ್ಮಗಳು ಎಂದು ಸಂಕುಚಿತವಾದ ಅರ್ಥವನ್ನು 
ಮಾಡಬೇಕೆಂದು ಮುಂದೆ "ಯಜ್ಞಾರ್ಥಾತ್‌' ಎಂಬ 9ನೇ ಶ್ಲೋಕದಲ್ಲಿ ತಿಳಿಸಲು ಪೀಠಿಕಾ 
ರೂಪದಲ್ಲಿ ಎಲ್ಲಾ ಕರ್ಮಗಳನ್ನು ಬಿಡುವುದು ಅಸಾಧ್ಯ ಎಂಬುದನ್ನು ಈ ಶ್ಲೋಕದಲ್ಲಿ 

ಸಷ್ಠಪಡಿಸಲಾಗಿದೆ. 
ಜಾತು- ಯಾವ ಅವಸ್ಥೆಯಲ್ಲಿಯೂ ಕೂಡ ಕ್ಷಣಮಪಿ- ಕ್ಷಣಮಾತ್ರವೂ ಕೂಡ 
ಕಶ್ಚಿದಪಿ- ಜ್ಞಾನಿಯಾಗಲಿ ಅಜ್ಞಾನಿಯಾಗಲಿ ಯಾರೂ ಕೂಡ. ಅಕರ್ಮಕೃತ್‌- ಕರ್ಮಗಳನ್ನು 
ಮಾಡದೆ, ನ ತಿಷ್ಠತಿ- ಇರುವುದಿಲ್ಲ ಏಕೆ ? ಎಂಬ ಪ್ರಶ್ನೆಗೆ "ಕಾರ್ಯತೇ'ಎಂಬ ಮುಂದಿನ 
ಭಾಗದಿಂದ ಉತ್ತರಿಸಿದ್ದಾನೆ. ಅವಶಃ- ವಿಷ್ಣುವಶರಾಗಿಯೇ ಇರುವ ಸರ್ವಃ: ಎಲ್ಲಜನರಿಂದ, 
ವಿಭಕ್ತಿ ವ್ಯತ್ಯಾಸ ಮಾಡಿಕೊಳ್ಳಬೇಕು (1) ಸ್ವತಂತ್ರ ಕರ್ತೃ ವಿಷ್ಣು ಅವನ ಅಧೀನವಾಗಿ ಕರ್ತೃತ್ವ 
ಉಳ್ಳವನು ಜೀವ. ಅಂತಹ ಜೀವನು ಪ್ರಕೃತಿಯ ಗುಣಗಳಾದ ಸತ್ತಾದಿಗಳಿಂದ ಪ್ರೇರಿತನಾಗಿ 
ಕರ್ಮವನ್ನು ಮಾಡುತ್ತಾನೆ. ಅಂದರೆ, ಸ್ವತಂತ್ರ ಕರ್ತೃವಾದ ಭಗವಂತನಿಂದ ಮತ್ತು 
ಸತ್ವಾದಿಗುಣಗಳಿಂದ ಪ್ರೇರಿತರಾದ ಎಲ್ಲರೂ ಸದಾ ಯಾವುದಾದರೊಂದು ಕರ್ಮವನ್ನು 
ಮಾಡುತ್ತಲೇ ಇರುತ್ತಾರೆ. ಆದುದರಿಂದ ಕರ್ಮ ಮಾಡದೇ ಇರುವುದು ಅಸಾಧ್ಯ ಎಂದು ಭಾವ. 
IS 11 


ವಿವರಣೆ - (1) "ಅ ಅತಿ ಬ್ರಹ್ಮ f ಎನ್ನುವ ಐತರೇಯ ಆರಣ್ಯಕದಂತೆ "ಅ' ಎಂದರೆ ಬ್ರಹ್ಮ 
ಆದುದರಿಂದ ಅವಶನಾಗಿ ಎಂದರೆ ವಿಷ್ಣುವಿಗೆ ವಶನಾಗಿ ಎಂದರ್ಥ. 
ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೇ ಮನಸಾ ಸ್ಥರನ್‌ । 
ಇಂದ್ರಿ ಯಾರ್ಥಾನ್ವಿಮೂಢಾತ್ಮಾ ಮಿಫ್ಯಾಚಾರಃ ಸ ಉಚ್ಯತೇ 11 6 11 
ಯಸ್ತಿ ಂದ್ರಿಯಾಣಿ ಮನಸಾ ನಿಯಮ್ಯಾರಭತೇತರ್ಜುನ | 
ಕರ್ಮೇಂದ್ರಿಯೈಃ ಕರ್ಮಯೋಗಮಸಕ್ತಃ ಸ ವಿಶಿಷ್ಯತೇ 117 WH 
ಅರ್ಥ- ಕರ್ಮೇಂದ್ರಿಯ ಹಾಗು ಜ್ಞಾನೇಂದ್ರಿಯ ಇವುಗಳನ್ನು ನಿಗ್ರಹಿಸಿ. ವಿಷಯ 


ಪದಾರ್ಥಗಳನ್ನು ಮನಸಿನಿಂದ ಸ್ಥರಿಸುತ್ತಿರುವವನು ಭ್ರಾಂತನು. ಅವನನ್ನು ಢಾಂಭಿಕ ಎಂದು 
ಕರೆಯಬೇಕು. ॥1 6 ॥ 


ಆದರೆ ಎಲ್ಲಾ ಜ್ಞಾನೇಂದ್ರಿಯಗಳನ್ನು ನಿಗ್ರಹಿಸಿ, ಕರ್ಮೇಂದ್ರಿಯಗಳಿಂದ ಕರ್ಮ- 
ರೂಪವಾದ ಉಪಾಯವನ್ನು ನಡೆಸುವವನು ವಿಶಿಷ್ಠನಾದ ಪುರುಷನೆನಿಸುತ್ತಾನೆ. ॥। 7 || 


220 ಗೀತಾವಿವೃತಿ 


ಮನಸ್ಸು ಪ್ರಧಾನ 

ನನು ಶರೀರಯಾತ್ರಾದ್ಯರ್ಥಕರ್ಮಣಾಂ ತ್ಯಕ್ತುಮಶಕ್ಕತ್ತೇಆಪಿ ಯಜ್ಞಾದಿ- 
ಕರ್ಮಣಾಂ ತ್ಯಕ್ತುಂ ಶಕ್ಯತ್ನಾತ್ತೇಷಾಮಸ್ತು ತ್ಯಾಗಃ | ನ ಹೃಶಕ್ಕವಿಷಯೇ ಶಾಸ್ತ್ರ- 
ಪ್ರವೃತ್ತಿರಸ್ತಿ 1 ಅತಃ “ಕರ್ಮಣಾ ಬಧ್ಯತ' ಇತಿ ಕರ್ಮತ್ಯಾಗಪರೇ ಶಾಸ್ತ್ರೇ 
ಕರ್ಮಶಬ್ದೋ ಯಜ್ಡಾದಿಕರ್ಮಪರೋ ಭವಿಷ್ಯತೀತ್ಯತೋ ಮನ ಏವ ಬಂಧ- 
ಮೋಕ್ಷಯೋಃ ಪ್ರಯೋಜಕಂ ನ ಕರ್ಮಕರಣಾಕರಣೇ ಇತಿ ಭಾವೇನ ಮನಸ 
ಏವ ಪ್ರಾಧಾನ್ಯಮಾಹ- ಕರ್ಮೇತ್ಯಾದಿ ಶ್ಲೋಕಾಭ್ಯಾಮ್‌ ॥ ಕರ್ಮೇಂದ್ರಿ- 
ಯಾಣಿ- ವಾಕ್‌ಪಾಣಿಪಾದಪಾಯೂಪಸ್ಥಾನಿ | ಚಕ್ಷುರಾದೀನ್ಯುಪಲಕ್ಷ ೦ತೇ | 
ಸಂಯಮ್ಯ ನಿಗೃಹ್ಯ "ಯ ಇಂದ್ರಿಯಾರ್ಥಾನ್‌- ರೂಪಾದೀನ್‌ ಮನಸಾ 
ಸ್ಮರನ್ನಾಸ್ತೇ- ವರ್ತತೇ । ಸ ವಿಮೂಢಾತ್ಮಾ- ಭ್ರಾಂತಃ ಮಿಥ್ಯಾಚಾರಃ- ಕಪಟಾ- 
ಚಾರಃ ಡಾಂಭಿಕ ಉಚ್ಛತ ಇತ್ಯರ್ಥಃ । ಯಸ್ತಿಂದ್ರಿಯಾಣಿ- ಚಕ್ಷುರಾದಿ- 
ಜ್ಞಾನೇಂದ್ರಿಯಾಣಿ ಮನಸಾ ನಿಯಮ್ಮ ಅಸಕ್ತಃ - ಫಲೇಚ್ಛಾಹೀನಃ ಸನ್‌ 
ಕರ್ಮೇಂದ್ರಿಯೈಃ ಕರ್ಮಯೋಗಂ ಸವರ್ಣಾಶ್ರಮೋಚಿತಕರ್ಮರೂಪ- 


ಜ್ಞಾನೋಪಾಯಂ ಆರಭತೇ - ಕರೋತಿ ಸ ವಿಶಿಷ್ಯತೇ । ಪೂರ್ವತನಾದಧಿಕೋ 
ಭವತಿ । 


ಅನುವಾದ - ಈ ದೇಹದ ರಕ್ಷಣೆಗಾಗಿ ಕರ್ಮಗಳನ್ನು ಮಾಡುವುದು ಅನಿವಾರ್ಯ - 
ವಾದುದರಿಂದ ಅವುಗಳನ್ನು ಬಿಡಲು ಸಾಧ್ಯವಿಲ್ಲ ಆದರೆ, ಯಜ್ಞಾದಿ ಕರ್ಮಗಳನ್ನು ಬಿಡಲು 
ಶಕ್ಯವಿದೆ. ಆದುದರಿಂದ ಇಂತಹ ಕರ್ಮಗಳನ್ನು ಬಿಡಬೇಕು. "ಕರ್ಮಣಾ ಬಧ್ಯತೇ' ಇತ್ಯಾದಿ 
ಕರ್ಮಗಳನ್ನು ಬಿಡಬೇಕು ಎಂದು ಹೇಳುವ ಶಾಸ್ತದಲ್ಲಿಯೂ ಕೂಡ "ಯಜ್ಞಾದಿ ಕರ್ಮಗಳು' 
ಎಂದೆ ಅರ್ಥ. ಏಕೆಂದರೆ ಶಾಸ್ತ್ರವು ಅಸಾಧ್ಯವಾದುದನ್ನು ವಿಧಾನ ಮಾಡುವುದಿಲ್ಲ ಹೀಗಾಗಿ 
ಯಾವ ಕರ್ಮಗಳು ಬಂಧಕವಾಗುತ್ತವೆಯೋ ಅಂತಹ ಯಜ್ಞಾದಿ ಕರ್ಮಗಳನ್ನು ಬಿಡಬಹು 
ದಲ್ಲವೇ? ಎಂಬ ಪ್ರಶ್ನೆಗೆ, ನಮ್ಮ ಬಂಧನ — ಮೋಕ್ಷಗಳಿಗೆ ಮನಸ್ಸು ಕಾರಣ ಹೊರತು ಕರ್ಮ 
ಮಾಡುವಿಕೆ ಅಥವಾ ಬಿಡುವಿಕೆ ಅಲ್ಲಎಂದು ತಿಳಿಸಲು ಮನಸ್ಸು ಏಕೆ ಪ್ರಧಾನ ಕಾರಣ ಎಂಬ 
ಅಂಶವನ್ನು ಈ ಎರಡು ಶ್ಲೋಕಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. 


ಕರ್ಮೇಂದ್ರಿಯಾಣಿ - ವಾಕ್‌ - ಹಸ್ತ - ಪಾದ -ವಿಸರ್ಗೇಂದ್ರಿಯ - ಗುಹ್ಯೇಂದ್ರಿಯ 
ರೂಪವಾದ ಐದು ಕರ್ಮೇಂದ್ರಿಯಗಳನ್ನು ಜೊತೆಗೆ ಕಣ್ಣು-ಕಿವಿ - ಮೂಗು - ನಾಲಿಗೆ- 
ಚರ್ಮರೂಪವಾದ ಐದು ಜ್ಞಾನೇಂದ್ರಿಯಗಳನ್ನು ಇಟ್ಟುಕೊಳ್ಳಬೇಕು. ಸಂಯಮ್ಯ = ನಿಗ್ರಹಿಸಿ 
ಇಂದ್ರಿಯಾರ್ಥಾನ್‌ - ಆಯಾ ಇಂದ್ರಿಯಗಳ ವಿಷಯಗಳಾದ ರೂಪ ಮೊದಲಾರ 
1. ಯೋ ಮನಸಾ ಇಂದ್ರಿಯಾರ್ಥಾನ್‌ 


ಅಧ್ಯಾಯ 3 221 


ಪದಾರ್ಥಗಳನ್ನು , ಮನಸಾ=- ಮನಸ್ಸಿನಿಂದ ಸ್ಥರನ್‌- ಸ್ಮರಿಸುತ್ತಾ, ಆಸ್ತೇ ಯಾರು 
ಇರುತ್ತಾನೋ, ಸಃ- ಅವನು, ವಿಮೂಢಾತ್ಮಾ = ಭ್ರಾಂತನು. ಮಿಥ್ಯಾಚಾರಃ - ಕಪಟವಾದ 
ಆಚಾರವುಳ್ಳವನು ಅಂದರೆ ಢಾಂಭಿಕ ಎಂಬುದಾಗಿ, ಉಚ್ಛತೇ= ಹೇಳಲ್ಲಡುತ್ತಾನೆ. ಯಸ್ತು- 
ಯಾರು, ಇಂದ್ರಿಯಾಣಿ=- ಚಕ್ಷುರಾದಿ ಜ್ಞಾನೇಂದ್ರಿಯಗಳನ್ನು ಮನಸಾ=- ಮನಸಿನಿಂದ, 
ನಿಯಮ್ಯ- ನಿಗ್ರಹಿಸಿ, ಅಸಕ್ತಃ- ಫಲೇಚ್ಛೆ ಇಲ್ಲದವನಾಗಿ , ಕರ್ಮೇಂದ್ರಿಯೈಃ- ವಾಗಾದಿ 
ಕರ್ಮೇಂದ್ರಿಯಗಳಿಂದ ಕರ್ಮಯೋಗಂ - ಅವರವರ ವರ್ಣಾಶ್ರಮಗಳಿಗೆ ಯೋಗ್ಯವಾದ 
ಕರ್ಮರೂಪವಾದ ಜ್ಞಾನೋಪಾಯವನ್ನು (ಕರ್ಮಾಚರಣೆಯನ್ನು) ಆರಭತೇ: ಮಾಡು 
ತ್ತಾನೋ, ಸಃ- ಅವನು, ವಿಶಿಷ್ಯತೇ: ಹಿಂದಿನವನಿಗಿಂತ ಹೆಚ್ಚಿನವನು. 


ಏತೇನ ಪೂರ್ವಶ್ಲೋಕೇ ಮನಸೋ ನಿಗ್ರಹಾಭಾವೇ ಬಂಧ ಇತ್ಯನ್ನಯಃ, 
ದ್ವಿತೀಯೇ ತು ಮನಸೋ ನಿಗ್ರಹೇ ಬಂಧಾಭಾವ ಇತಿ ವ್ಯತಿರೇಕ ಉಕ್ತಃ । ತಥಾ 
ಪೂರ್ವತ್ರ ಮನಸೋನಿಗ್ರಹೇ ಮೋಕ್ಬಾಭಾವ ಅತಿ ವ್ಯತಿರೇಕಃ, ದ್ವಿತೀಯೇ ತು 
ಶ್ಲೋಕೇ ಮನಸೋ ನಿಗ್ರಹೇ ಮೋಕ್ಷ ಇತ್ಯನ್ನಯ ಇತಿ ಬಂಧಾಪೇಕ್ಷಯಾ 
ಮನಸೋನಿಗ್ರ ಹನಿಗ್ರಹಯೋರನ್ನಯವೃತಿರೇಕೌ, ಮೋಕ್ಹಾಪೇಕ್ಷಯಾ ಚವೃತಿ- 
ರೇಕಾನ್ಹಯಾವಿತ್ಯುಕ್ತದಿಶಾ5ರಭಿಪ್ರೇತತಯಾ ಬಂಧಮೋಕ್ಷಯೋರ್ಮನೋತನಿ- 
ಗ್ರಹನಿಗ್ರಹಾವೇವ ಪ್ರಯೋಜಕಾವಿತ್ಯುಕ್ತಂ ಭವತಿ । ಮನಸ ಏವ ಪ್ರಯೋ- 
ಜಕತ್ನಜ್ಞಾಪನಾಯ ಮನಸಾ ಸ್ಥರನ್ನಿತ್ಯುಕ್ತಿಃ | ಅನ್ಯಥಾ ಸ್ಮರಣಸ್ಯ ಮಾನಸತ್ವಾವ್ಯಭಿ- 
ಚಾರಾನ್ಮನಸೇತಿ ವ್ಯರ್ಥಂ ಸ್ಯಾದಿತಿ ಜ್ಞೇಯಮ್‌ 11 6-7 11 
ಅನುವಾದ- ಈ ಎರಡು ಶ್ಲೋಕಗಳಿಂದ ಬಂಧ ಮತ್ತು ಮನೋನಿಗ್ರಹ 
ಇಲ್ಲದಿರುವಿಕೆಗಳಿಗೆ, ಅದರಂತೆ ಮೋಕ್ಷ - ಮನೋನಿಗ್ರಹಗಳಿಗೆ (1) ಅನ್ವಯ ವ್ಯತಿರೇಕಗಳನ್ನು 
ಹೇಳುತ್ತಿದ್ದಾರೆ. ಅದು ಹೇಗೆಂದರೆ 6ನೇ ಶ್ಲೋಕದಲ್ಲಿಮನೋನಿಗ್ರ ಹವಿಲ್ಲದಿದ್ದರೆ ಬಂಧನ ಎಂದು 
ಅನ್ವಯ, 7ನೇ ಶ್ಲೋಕದಲ್ಲಿ ಮನೋನಿಗ್ರಹವಿದ್ದರೆ ಬಂಧನವಿಲ್ಲ ಎಂದು ವ್ಯತಿರೇಕ. 
ಅದರಂತೆಯೇ, 6ನೇ ಶ್ಲೋಕದಲ್ಲಿಮನೋನಿಗ್ರಹವಿಲ್ಲದಿದ್ದರೆ, ಮೋಕ್ಷವಿಲ್ಲ ಎಂದು ವ್ಯತಿರೇಕ, 
7ನೇ ಶ್ಲೋಕದಲ್ಲಿ ಮನೋನಿಗ್ರಹವಿದ್ದರೆ, ಮೋಕ್ಷ ಎಂದು ಅನ್ನಯ. ಆದುದರಿಂದ 
ಬಂಧ-ಬಂಧಾಭಾವಗಳಿಗೆ, ಮತ್ತು ಮನೋನಿಗ್ರಹ-ಅನಿಗ್ರಹಗಳಿಗೆ ಅನ್ನಯ ವ್ಯತಿರೇಕವಿರುವ 
ಪ್ರಯುಕ್ತ ಹಾಗೆಯೇ ಮೋಕ್ಬಾಭಾವ - ಮೋಕ್ಷಗಳಿಗೆ ಮತ್ತು ಮನೋ ಅನಿಗ್ರಹ - ನಿಗ್ರಹಗಳಿಗೆ 
ವ್ಯತಿರೇಕ - ಅನ್ವಯವಿರುವ ಕಾರಣ, ಬಂಧ ಮೋಕ್ಷಗಳಿಗೆ ಮನೋ ಅನಿಗ್ರಹ ನಿಗ್ರಹಗಳೇ 
ಕಾರಣ ಎಂದು ಹೇಳಿದಂತೆ ಆಯಿತು. 


222 ಗೀತಾವಿವೃತಿ 


ಇಲ್ಲಿಮನಸ್ಸುಕಾರಣ ಎಂದು ಸ್ಪಷ್ಠಪಡಿಸಬೇಕಿದೆ. ಅದಕ್ಕಾಗಿ "ಮನಸಾಸ್ಥರನ್‌' ಎಂದಿದ್ದಾರೆ 
ಇಲ್ಲದಿದ್ದರೆ "ಸ್ಫರನ್‌' ಎಂದಷ್ಟೇ ಹೇಳಿದ್ದರೂ ಸ್ಮರಣ ಯಾವತ್ತೂ ಮನಸಿನಿಂದಲೇ 
ಆದುದರಿಂದ ಯಾವ ಬಾಧಕವೂ ಇರುತ್ತಿರಲಿಲ್ಲ ಹೀಗಾಗಿ "ಮನಸಾ' ಎನ್ನುವ ಪದ 
ವ್ಯರ್ಥವಾಗುತ್ತಿತ್ತು. 11 6-7 ॥1 


ವಿವರಣೆ - (1) ಅನ್ನಯ ಸಹಚಾರ ಮತ್ತು ವ್ಯತಿರೇಕ ಸಹಚಾರ ಇವುಗಳನ್ನು ತಿಳಿದು 
ಕಾರ್ಯಕಾರಣಭಾವವನ್ನು ನಿಶ್ಚಯಿಸಬೇಕು. ಉದಾ : ಮಣ್ಣು ಇದ್ದರೆ ಮಡಿಕೆ ಎಂಬ ಜ್ಞಾನ 
ಅನ್ವಯ ಸಹಚಾರ ಜ್ಞಾನ. ಮಣ್ಣು ಇಲ್ಲದಿದ್ದರೆ ಮಡಿಕೆಯೂ ಇಲ್ಲ ಈ ಜ್ಞಾನ , ವ್ಯತಿರೇಕ 


ಸಹಚಾರ ಜ್ಞಾನ. ಈ ಎರಡು ಜ್ಞಾನ ನಮಗೆ ಇರುವುದರಿಂದ ಮಡಿಕೆಗೆ ಮಣ್ಣುಕಾರಣ ಎಂದು 
ತೀರ್ನಾನ ಮಾಡುತ್ತೇವೆ. ಅದರಂತೆ ಇಲ್ಲಿ. 


ನಿಯತ ಕರ್ಮಾಚರಣೆ ಅನಿವಾರ್ಯ 


ನಿಯತಂ ಕುರು ಕರ್ಮ ತ್ತಂ ಕರ್ಮ ಜ್ಯಾಯೋ ಹ್ಯಕರ್ಮಣಃ | 
ಶರೀರಯಾತ್ರಾತಪಿ ಚ ತೇ ನ ಪ್ರಸಿದ್ದ್ಯೇದಕರ್ಮಣಃ 1181 


ಅರ್ಥ- ಕರ್ಮಗಳ ಬಿಡುವಿಕೆಗಿಂತ ಕರ್ಮಾನುಷ್ಠಾನವೇ, ಶ್ರೇಷ್ಠ. ಆದುದರಿಂದ 
ನಿಯತವಾದ ವರ್ಣಾಶ್ರಮ ಉಚಿತವಾದ ಕರ್ಮವನ್ನು ನೀನು ಮಾಡು. ಅಷ್ಟೇ ಅಲ್ಲ ಕರ್ಮ 
ಬಿಡುವುದರಿಂದ ದೇಹ ನಿರ್ವಾಹವೂ ಆಗುವುದಿಲ್ಲ, ಆದುದರಿಂದಲೂ ಕರ್ಮ ಆಚರಿಸು. 


ತತಃ ಕಿಮಿತ್ಯತ ಆಹ- ನಿಯತಮಿತಿ ॥ ಹಿ- ಯಸ್ಮಾದಕರ್ಮಣಃ- ಕರ್ಮಾ- 
ಕರಣಾತ್ಮರ್ಮಾನುಷ್ಠಾನಂ ಜ್ಯಾಯಃ - ಪ್ರಶಸ್ತತಮಮ್‌ ಅತೋ ನಿಯತಂ - 


ವರ್ಣಾಶ್ರಮೋಚಿತಂ ಕರ್ಮ ಕುರು । ಕಿಂಚಾಕರ್ಮಣಃ - ಕರ್ಮಾಕುರ್ವತಃ 
ತೇ: ತವ ಶರೀರಯಾತ್ರಾನಪಿ- ದೇಹನಿರ್ವಾಹೋತಪಿ ನ ಪ್ರಸಿದ್ಧ್ಯೇದಿತ್ಯರ್ಥಃ | 
181 
ಅನುವಾದ - ಮನಸ್ಸೇ ಬಂಧ - ಮೋಕ್ಷಗಳಿಗೆ ಕಾರಣ. ಆದರಿಂದ ಪ್ರಕೃತಕ್ಕೆ ಏನು 
ಪ್ರಯೋಜನ ಎಂದರೆ ಈ ಶ್ಲೋಕದಲ್ಲಿ ಕೃಷ್ಣ ಉಪದೇಶ ಮಾಡುತ್ತಾನೆ. ಹಿ ಯಾವ 
ಕಾರಣದಿಂದ ಅಕರ್ಮಣಃ- ಕರ್ಮಮಾಡದಿರುವಿಕೆಗಿಂತ ಕರ್ಮ- ಕರ್ಮಾನುಷ್ಠಾನವ 
ಜ್ಯಾಯಃ ಈ ಅತ್ಯಂತ ಪ್ರಶಸ್ತವೋ, ಅತಃ ಎ ಆದ್ದರಿಂದ, ನಿಯತಂ- ವರ್ಣಾಶ್ರಮೋಚಿತವಾದ. 
ಕರ್ಮ- ಕರ್ಮವನ್ನು, ಕುರು- ಮಾಡು. ಮತ್ತು ಅಕರ್ಮಣಃ- ಕರ್ಮ ಮಾಡದಿದ್ದರೆ, ತೇ: 


ಅಧ್ಯಾಯ 3 223 


ನಿನ್ನ ಶರೀರಯಾತ್ರಾಪಿ- ದೇಹ ನಿರ್ವಾಹವೂ ಕೂಡ, ನ ಪ್ರಸಿದ್ಧ್ಯೇತ್‌- ಆಗಲಾರದು ಎಂದು 
ಅಬಿಪ್ರಾಯ. ॥ 8 ॥1 


ನಿಷ್ಕಾಮಕರ್ಮ ಬಂಧನಿವರ್ತಕ 


ಯಜ್ಞಾರ್ಥಾತ್ಮರ್ಮಣೋಇನೃತ್ರ ಲೋಕೊನಯಂ ಕರ್ಮಬಂಧನಃ । 
ತದರ್ಥಂ ಕರ್ಮ ಕೌಂತೇಯ ಮುಕ್ತಸಂಗಃ ಸಮಾಚರ 1191 


ಅರ್ಥ- ಭಗವದುದ್ದೆ; €ಶ ಹೊರತಾಗಿ ಬೇರ ಉದ್ದೇಶದಿಂದ ಕರ್ಮವನ್ನು ಮಾಡುವ ಜನರು 
ಕರ್ಮ ಬಂಧನಕ್ಕೆ ಒಳಗಾಗುತ್ತಾರೆ. ಆದುದರಿಂದ ಅರ್ಜುನನೆ, ಫಲಕಾಮನೆಯನ್ನು ಬಿಟ್ಟು, 
ಅಂದರೆ ಎಷ್ಟುಪ್ರೀತಿಯ ಉದ್ದೇಶದಿಂದ ಕರ್ಮವನ್ನು ಆಚರಿಸು. 


“ಕರ್ಮಣಾ ಬಧ್ಯತೇ ಜಂತುರ್ವಿದ್ಯಯಾ ಚ ವಿಮುಚ್ಯತೇ 
ತಸ್ಥಾತ್ಸರ್ಮ ನ ಕುರ್ವಂತಿ ಯತಯಃ ಪಾರದರ್ಶಿನಃ ॥1' 


ಇತಿ ಸ್ಟೃತೇರ್ಮುಕ್ತಿಪ್ರತಿಬಂಧಕತ್ವಾತ್‌ ಕರ್ಮ ನ ಕಾರ್ಯವಮಿತಿ ಪ್ರಾಗಿಕಲ್ಲಿತಂ 
ತೃತೀಯಂ ಪಕ್ಷಂ ನಿರಾಹ - ಯಜ್ಞಾರ್ಥಾದಿತಿ ॥ ಯಜ್ಞೋ = ವಿಷ್ಣುಃ "ಯಜ್ಞೋ 
ವೈ ವಿಷ್ಣುಃ' ಅತಿ ಶ್ರುತೇಃ | ತದರ್ಥಾತ್‌ - ವಿಷ್ಣರ್ಥಾತ್‌ | ಯದ್ವಾ ಜಾನಾತೀತಿ 
ಜ್ಞಃ 1 "ಇಗುಪಧಜ್ಜಾಪ್ರೀಕಿರಃ ಕಃ' (ಪಾ.ಸೂ. 3.1.135) ಸ್ವಪರಗತಾಶೇಷ- 
ವಿಶೇಷಜ್ಞತ್ಹಾತ್‌ | ಜ್ಹೋ ವಿಷ್ಣುಃ ಯೇನೋದ್ದೇಶೇನ ಯಾತೋ ವಿಷಯೀಕೃತಃ 
ಸ ಉದ್ದೇಶೋ ಯಜ್ಞಃ | ವಿಷ್ಣು ವಿಷಯೋದ್ದೇಶಾರ್ಥಾತ್‌ ಕರ್ಮಣೋದನ್ಯತ್ರ 
ಎಷ್ಟ್ಟನ್ಯವಿಷಯೇ ವಿಷ್ಣಾದ್ದೇಶಾದನ್ಯೋದ್ದೇಶವಿಷಯೇ ವಾ । ಅಯಂ ಲೋಕಃ- 
ಜನಃ ಕರ್ಮಬಂಧನಃ । "ಕೃತ್ಯಲ್ಯುಟೋ ಬಹುಲಮ್‌' (ಪಾ.ಸೂ.3.3.113) ಇತಿ 
ಕರ್ತರಿ ಲ್ಯುಟ್‌ | ಕರ್ಮ ಬಂಧನಂ ಬಂಧಕಂ, ಯಸ್ಯ ಸ ಕರ್ಮಬಂಧನಃ । 
ಅವೈಷ್ಣವಕರ್ಮೈವ ಪ್ರತಿಬಂಧಕಂ ನ ವೈಷ್ಣವಂ ಕರ್ಮ । "ಕರ್ಮಣಾ' ಇತಿ ಸ್ಮೃತೌ 
ಕರ್ಮಪದಮವೈಷ್ಟವಕರ್ಮಪರಂ ನ ತು ಕರ್ಮಮಾತ್ರಪರಮ್‌ | ಅತ ಏವ 
ಪ್ರಾಕ್‌ "ನಹಿ ಶಶ್ಚಿದಿತಿ' ಶ್ಲೋಕೇ ಕರ್ಮಣೇತಿ ಸ್ಮೃತಿಬಲಾತ್ಮರ್ಮಮಾತ್ರಂ ನ 
ಕರೋಮೀತಿ ತ್ವಯಾ ವಕ್ತುಮಶಕ್ಕಮ್‌ । ಸ್ಕೃತೌ ಕರ್ಮಪದಸ್ಯ 
ಸಂಕೋಚಸ್ತಯಾs5ಪ್ಯಭ್ಯುಪೇಯ ಇತಿ ಭಾವೇನಾಕರ್ಮಕೃತ್‌ ಕೋಪಪಿ ನಾಸ್ತಿ । 
ಸದಾ ಭಗವದಾದಿಪ್ರೇರಿತಃ ಕಿಂಚಿತ್‌ ಕರ್ಮ ಕುರ್ವನ್ನೇವ ಸರ್ವೋ೯ಪ್ಯಾಸ್ತೇ 
ಆತ್ಯಸಂಕುಚಿತವೃತ್ತಿತ್ತೇ ಬಾಧಕಮುಕ್ತಮ್‌ । ತಥಾ ಶರೀರಯಾತ್ರಾ$ಪೀತ್ಯತ್ರಾಪಿ 


224 ಗೀತಾವಿವೃತಿ 


ದೇಹನಿರ್ವಾಹಾಭಾವೋ ಬಾಧಕ ಉಕ್ತಃ | ಅತಸ್ತದರ್ಥಂ - ಭಗವತ್ತೂಜಾರ್ಥಂ 
ಮುಕ್ತಸಂಗಃ - ಫಲಕಾಮನಾಹೀನಃ ಸನ್‌ ಕರ್ಮ ಸಮಾಚರ - ಕುರ್ವಿತಿ । 
Il 9 1 


ಅನುವಾದ - 


"ಕರ್ಮಣಾ ಬಧ್ಯತೇ ಜಂತುಃ ವಿದ್ಯಯಾ ಚ ವಿಮುಚ್ಯತೇ 
ತಸ್ಮಾತ್‌ ಕರ್ಮ ನ ಕುರ್ವಂತಿ ಯತಯಃ ಪಾರದರ್ಶಿನಃ I’ 


ಎಂಬ ಸ್ಮೃತಿಯು, ಕರ್ಮವು ಬಂಧಕ , ಜ್ಞಾನವು ಮೋಕ್ಷ ಸಾಧಕ. ಆದುದರಿಂದ ಪೂರ್ಣನಾದ 
ಭಗವಂತನನ್ನು ಕಾಣುವ ಯೋಗ್ಯತೆಯುಳ್ಳ (1) ಸನ್ಯಾಸಿಗಳು ಕರ್ಮವನ್ನು ಮಾಡುವುದಿಲ್ಲ 
ಎಂದು ಹೇಳುತ್ತಿದೆ. ಆದುದರಿಂದ ಮೋಕ್ಷಕ್ಕೆ ಪ್ರತಿಬಂಧಕವಾದ ಈ ಕರ್ಮವನ್ನು 
ಮಾಡಬಾರದು ಎಂದು ಹಿಂದೆ (2) ವಿಕಲ್ಪಮಾಡಿದ ಮೂರನೆ ಪಕ್ಷಕ್ಕೆ ಈ ಶ್ಲೋಕದಲ್ಲಿಉತ್ತರ 
ನೀಡಲಾಗಿದೆ. ಇಲ್ಲಿ "ಯಜ್ಞೋ ವೈ ವಿಷ್ಣುಃ' ಎಂಬ ಶ್ರುತಿಯಂತೆ ಯಜ್ಞ ಎಂದರೆ ಎಷ್ಟು 
ಎಂದರ್ಥ. ಯಜ್ಞಾರ್ಥಾತ್‌ ಎ ಭಗವಂತನಿಗೋಸ್ಕರ. ಅಥವಾ (3) ಜಾನಾತಿ - ತಿಳಿಯುತ್ತಾನೆ 
ಆದುದರಿಂದ ಜಃ - ಅಂದರೆ ಸ್ಹಪರಗತ ಎಲ್ಲಾ ವಿಶೇಷವನ್ನು ತಿಳಿದವ ಎಷ್ಟು . ಅವನನ್ನು 
ಉದ್ದೇಶಿಸಿ ಇರುವಂತಹದ್ದು ಯಜ್ಞ . ಅಂದರೆ ವಿಹಿತ ಕರ್ಮಗಳು . ಆದುದರಿಂದ ಎಷ್ಟು 
ಉದ್ದೇಶವಾಗಿವುಳ್ಳ ಕರ್ಮಕ್ಕಿಂತ, ಅನ್ಯತ್ರ ಎ ಎಷ್ಟು ಬಿಟ್ಟುಬೇರೆಯ ಉದ್ದೇಶದಿಂದ ಮಾಡಿದ 
ಕರ್ಮ ಅಂದರೆ ಸ್ವರ್ಗಾದಿಗಳನ್ನು ಉದ್ದೇಶಿಸಿ ಮಾಡಿದ ಕರ್ಮ, ಅಥವಾ ವಿಷ್ಣುವಿಗಿಂತ 
ಬೇರೆಯವರಾದ ರುದ್ರಾದಿಗಳನ್ನು ವಿಷಯೀಕರಿಸುವ ಕರ್ಮ, ಇವುಗಳಲ್ಲಿ ಅಯಂ ಲೋಕಃ - 
ಈ ಜನರು, ಕರ್ಮಬಂಧನಃ- ಕರ್ಮವೇ ಬಂಧಕವಾಗಿವುಳ್ಳವರು (4) ಆಗುತ್ತಾರೆ. (ಇಲ್ಲ 
ಬಂಧನ ಎಂಬುದು ಲ್ಯುಟ್‌ ಪ್ರತ್ಯಯಾಂತ ಶಬ್ದ "ಕೃತ್ಯಲ್ಯುಟೋ ಬಹುಲಮ್‌' ಎಂಬ ಪಾಣಿ 
ಸೂತ್ರದಿಂದ ಕರ್ತೃ ಎಂಬ ಅರ್ಥದಲ್ಲಿ ಲ್ಯುಟ್‌ ಪ್ರತ್ಯಯ ಬಂದಿದೆ) ಈ ಭಾಗದ ತಾತ್ಪರ್ಯ - 
ಅವೈಷ್ಣವ ಕರ್ಮವು ಮಾತ್ರ ಮೋಕ್ಷಕ್ಕೆ ಪ್ರತಿಬಂಧಕ, ಹೊರತು ವೈಷ್ಣವಕರ್ಮಗಳು ಅ 
ಎಂಬುದಾಗಿ. ಆದುದರಿಂದ ಕರ್ಮಣಾ ಎಂಬ ಹಿಂದೆ ಹೇಳಿದ ಸ್ರ ಎತಿಯಲ್ಲಿ ಕರ್ಮ ಪದಃ 
ಅವೈಷ್ಣವ ಕರ್ಮ ಎಂದು ಅರ್ಥ ಮಾಡಬೇಕು. ಹೊರತು ಎಲ್ಲಾ ಕರ್ಮಗಳು ಎಂದ 
ಅರ್ಥವಲ್ಲ, ಆದುದರಿಂದಲೇ ಹಿಂದೆ ಹೇಳಿದ "ನಹಿ ಕಶ್ಲಿತ್‌' - ಎಂಬ ಶ್ಲೋಕದ ಅಭಿಪ್ರಾಯವ 
ಇದೇ ಆಗಿದೆ. ಕರ್ಮಣಾ ಬಧ್ಯತೇ - ಎಂಬ ಸ್ಪೃತಿ ಇದ್ದ ಮಾತ್ರಕ್ಕೆ ಯಾವ ಕರ್ಮವನು 
ಮಾಡುವುದಿಲ್ಲಎಂದು ನೀನು ಹೇಳಲು ಸಾಧ್ಯವಿಲ್ಲ ಆ ಸ್ಟೃತಿಯಲ್ಲಿಕರ್ಮ ಪದಕ್ಕೆ ಅಥಃ 
ಸಂಕೋಚ(5) ಮಾಡಬೇಕು. ಕರ್ಮವನ್ನು ಮಾಡದೆ ಇರುವವನು ಯಾರೂ ಇಲ್ಲ 
ಯಾವಾಗಲೂ ಭಗವಂತ ಮತ್ತು ಪ್ರಕೃತಿಯ ಗುಣಗಳಿಂದ ಪ್ರೇರಿತರಾಗಿ ಯಾವುದಾದರೊಂದ 


ಅಧ್ಯಾಯ 3 225 


ಕರ್ಮವನ್ನು ಮಾಡುತ್ತಲೇ ಇರುತ್ತಾರೆ ಎಂಬುದು, ಸ್ಥ ತಿಗೆ ಅರ್ಥ ಸಂಕೋಚವನ್ನು ಮಾಡದಿದ್ದರೆ 
ಬಾಧಕ. ಹಾಗೆಯೆ "ಶರೀರಯಾತ್ರಾ' ಎಂಬಲ್ಲಿಯೂ ಕೂಡ ದೇಹ ನಿರ್ವಾಹವಾಗ 
ದಿರುವಿಕೆಯನ್ನು ಬಾಧಕವನ್ನಾಗಿ ಹೇಳಿದ್ದಾನೆ ಶ್ರೀಕೃಷ್ಣ ಅತಃ "ತದರ್ಥಂ' - ಭಗವಂತನ 
ಪೂಜೆಗಾಗಿ ಮುಕ್ತಸಂಗು- ಫಲದ ಬಯಕೆ ಇಲ್ಲದವನಾಗಿ ಕರ್ಮ- ಕರ್ಮವನ್ನು, 
ಸಮಾಚರ: ನಡೆಸು. ॥9 ॥ 


ವಿವರಣೆ- (1) "ಪಾರದರ್ಶಿನಃ" ಎಂಬಲ್ಲಿ "ಪಾರ ' ಎಂದರೆ ಪೂರ್ಣನಾದ ಭಗವಂತ, 


ಪೃ-ಪಾಲನಪೂರಣಯೋಃ ಎಂದು ಧಾತು. ಪಾರಂ ದ್ರಷ್ಟುಂ ಶೀಲಂ ಏಷಾಮಸ್ತೀತಿ 
ಪಾರದರ್ಶಿನಃ - ಎಂದು ವಿಗ್ರಹ. ಹೀಗಾಗಿ ಭಗವಂತನನ್ನು ಕಾಣುವ ಯೋಗ್ಯತೆಯುಳ್ಳವರು 


ಎಂದು ಅರ್ಥ. 
(2) "ನ ಕರ್ಮಣಾಮನಾರಂಭಾತ್‌ ' ಎಂಬ ಇದೇ ಅಧ್ಯಾಯದ ನಾಲ್ಕನೇ ಶ್ಲೋಕದಲ್ಲಿ 
(3) ಗೀತಾ ತಾಶ್ಪರ್ಯದಲ್ಲಿ ಉದಾಹರಿಸಿದ - 
ಜೋ ನಾಮ ಭಗವಾನ್‌ ವಿಷ್ಣುಃ ತಂ ಯಾತ್ಯುದ್ದೇಶ ಏಷ ಯಃ । 
ಸ ಯಜ್ಞ ಇತಿ ಸಂಪ್ರೋಕ್ತೋ ವಿಹಿತೇ ಕರ್ಮಣಿ ಸ್ಥಿತಃ ॥ 
ಎಂಬ ಬರ್ಕ ಶ್ರುತಿಯ ಆಧಾರದಲ್ಲಿ ಈ ಅರ್ಥವನ್ನು ಮಾಡಲಾಗಿದೆ. 
(4) ಕರ್ಮ ಬಂಧನಂ ಯಸ್ಯ ಸಃ ಎಂದು ವಿಗ್ರಹ. ಬಂಧನ ಶಬ್ದಕ್ಕೆ ಬಂಧಕ ಎಂದು ಅರ್ಥ. 
ಆದುದರಿಂದ ಕರ್ಮವೇ ಬಂಧಕವಾಗಿಯುಳ್ಳವರು ಎಂದು ಭಾವ. 
(5) ಕರ್ಮ ಪದಕ್ಕೆ ವಸ್ತುತಃ ಎಲ್ಲಾಕರ್ಮಗಳು ಎಂದು ಅರ್ಥ. ಇದನ್ನು ಬಿಟ್ಟು ಅವೈಷ್ಣವ 
ಕರ್ಮ ಎಂದು ಅರ್ಥ ಮಾಡಿದಾಗ ಸಂಕುಚಿತ ಅರ್ಥವನ್ನು ಮಾಡಿದಂತೆ ಆಗುತ್ತದೆ. 


ಸಾಮಾನ್ಯವಾಗಿ ಹೇಳಿದ ಮಾತಿಗೆ ವಿಶೇಷ ಬಾಧಕವಿದ್ದಾಗ ಹೀಗೆ ಅರ್ಥಸಂಕೋಚವನ್ನು 
ಮಾಡುವುದು ಶಾಸ್ತ್ರಸಂಪ್ರದಾಯ. 


ಯಜ್ಞಗಳನ್ನು ಮಾಡಿ ಸುಖ ಹೊಂದಿರಿ 
ಸಹಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ । 
ಅನೇನ ಪ್ರಸವಿಷ್ಯಧ್ದಮೇಷ ವೋಶಸ್ತಿ _ಹೃಕಾಮಧುಕ್‌ 11 10 ॥ 
ಅರ್ಥ - ಹಿಂದೆ ಪ್ರಜಾಪತಿಯು ಎಲ್ಲ ಪ್ರಜೆಗಳನ್ನು ಸೃಷ್ಟಿಸಿ, ಜೊತೆಗೆ ಯಜ್ಞಗಳನ್ನೂ 
ಸೃಷ್ಟಿಮಾಡಿ, ಪ್ರಜೆಗಳನ್ನು ಕುರಿತು ಹೇಳಿದನು. ಈ ಯಜ್ಞಗಳಿಂದ ಎಲ್ಲಾಇಷ್ಟಕಾಮನೆಗಳನ್ನು 
ಪಡೆದುಕೊಳ್ಳಿ. ಈ ಯಜ್ಞವು ಕಾಮಿತಾರ್ಥಪ್ರದವಾಗಲಿ ಎಂದು. 


226 ಗೀತಾವಿವೃತಿ 


ವರ್ಣಾಶ್ರಮೋಚಿತಕರ್ಮಣಃ ಸರ್ವಥಾ ಕರ್ತವ್ಯತ್ನೇ ಸ್ತುತಿನಿಂದಾಪರಕೃತಿ- 
ಪುರಾಕಲರೂಪಾರ್ಥವಾದಂ ಚಾಹ - ಸಹೇತ್ಯಾದಿಚತುರ್ಭಿಃ ಶ್ಲೋಕೈಃ ॥ 
ಯಜ್ಞೈಃ ಸಹ ವರ್ತಂತ ಇತಿ ಸಹಯಜ್ಞಾಃ ಬ್ರಾಹ್ಮಣಾದಿಪ್ರಜಾಃ ಪುರಾ: 
ಸರ್ಗಾದೌ ಸೃಷ್ಟ್ವಾ ಪ್ರಜಾಪತಿರುವಾಚ । ಕಿಮುವಾಚೇತ್ಯತ ಆಹ- ಅನೇನೇ- 
ತ್ಯಾದಿನಾ ಕಾರಣಾದಿತ್ಯಂತೇನ ॥। ಹೇ ಪ್ರಜಾಃ ಅನೇನ- ಯಜ್ಞೇನ ಯೂಯಂ 
ಪ್ರಸವಿಷ್ಯದ್ದಮ್‌ । ಇಷ್ಟಕಾಮಾನಿತಿ ಶೇಷಃ । ಸಸ್ವಾಭಿಮತಪುಮರ್ಥಾನ್‌ 
ಸಂಪಾದಯತ | ಏಷ ಯಜ್ಞಃ; ವೋ ಎ ಯುಷ್ಠಾಕಮಿಷ್ಠಕಾಮಧುಕ್‌ । ಕಾಮಾಃ- 
ಭೋಗಾಃ । ತಾನ್ಪೋಗ್ಟೀತಿ ಕಾಮಧುಕ್‌ । ಇಚ್ಛಾವಿಷಯಭೋಗಪ್ರದೋಶಸಸ್ತು | 
Il 10 || 


ಅನುವಾದ - ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಮಾಡಲೇಬೇಕು ಎನ್ನುವುದೆ 
ಸ್ತುತಿ, ನಿಂದಾ, ಪರಕೃತಿ, ಪುರಾಕಲ್ಪರೂಪವಾದ ಅರ್ಥವಾದವನ್ನು ಈ ನಾಲ್ಕು ಶ್ಲೋಕಗಳಲ್ಲಿ 
ನಿರೂಪಿಸಲಾಗಿದೆ. ಸಹ ಯಜ್ಞಾಃ (ಯಜ್ಞೈಃ ಸಹ ವರ್ತಂತೇ ಇತಿ) ಯ ಜ್ಞಗಳಿಂದ ಸಹಿತರಾದ. 
ಪ್ರಜಾಃ- ಬ್ರಾಹ್ಮಣಾದಿ ಪ್ರಜೆಗಳನ್ನು , ಪುರಾ- ಸೃಷ್ಟಿಯ ಆರಂಭದಲ್ಲಿ, ಸೃಷ್ಟ್ವಾ: ಸೃಷ್ಠಿ! 
ಪ್ರಜಾಪತಿಃ: ಪ್ರಜಾಪತಿಯು ಉವಾಚ: ಹೇಳಿದನು. ಏನು ಹೇಳಿದ ಎಂದು "ಅನೇನ 
ಪ್ರಸವಿಷ್ಯದ್ದಂ' ಎಂಬಲ್ಲಿಂದ "ಯೇ ಪಚಂತ್ಯಾತ್ಮಕಾರಣಾತ್‌' ಎಂಬಲ್ಲಿಯವರೆಗೆ ಮುಂದಿನ 
ನಾಲ್ಕು ಶ್ಲೋಕಗಳಲ್ಲಿ ಹೇಳಲಾಗಿದೆ, "ಎಲ್ಫೆ ಪ್ರಜೆಗಳೇ, ಈ ಯಜ್ಞದಿಂದ ನೀವು 
ಪ್ರಸವಿಷ್ಯದ್ದಮ್‌- ಇಷ್ಟಾನ್‌ ಭೋಗಾನ್‌ ಎಂದು ಸೇರಿಸಿಕೊಳ್ಳಬೇಕು. ನಿಮ್ಮ ನಿಮ 
ಅಭಿಲಾಷೆಗಳನ್ನು ಪೂರೈಸಿಕೊಳ್ಳಿ ಅಭಿಮತ ಪುರುಷಾರ್ಥಗಳನ್ನು ಸಂಪಾದಿಸಿಕೊಳ್ಳಿ. ಏಷ 
ಯಜ್ಞಃ- ಈ ಯಜ್ಞವು, ವಃ - ನಿಮ್ಮ. ಇಷ್ಟಕಾಮ ಧುಕ್‌- ಕಾಮಿತಾರ್ಥಗಳನ್ನು ಕೊಡತಕ್ಕದ್ದು 
ಕಾಮಾಃ-: ಭೋಗಗಳು. ಕಾಮಾನ್‌ ದೋಗ್ಲಿ ಇತಿ ಕಾಮಧುಕ್‌ ಎಂದು ವಿಗ್ರಹ 
ಬಯಸಿದ್ದಲ್ಲವನ್ನು ಕೊಡತಕ್ಕದ್ದು ಆಗಲಿ ಎಂದು ಭಾವ. 1110 ॥ 


೧೧ 


ದೇವಾನ್ಭಾವಯತಾನೇನ ತೇ ದೇವಾ ಭಾವಯಂತು ವಃ । 
ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಪ್ಯಥ 11 11 1 
ಅರ್ಥ- ಪ್ರಜೆಗಳೇ, ನೀವು ಈ ಯಜ್ಞಗಳಿಂದ ದೇವತೆಗಳನ್ನು ತೃಪ್ತಿ ಪಡಿಸಿ, ಆ ದೇವತೆಗಳ 
ನಿಮ್ಮನ್ನು ತೃಪ್ರಿಪಡಿಸಲಿ. ಹೀಗೆ ನೀವಿಬ್ಬರು ಪರಸ್ಪರ ಸಂತೋಷ ಪಡಿಸುವಿಕೆಯಿಂದ ಮೋಕ್ಟರೂ8 
ಶ್ರೇಯಸ್ಸನ್ನು ಪಡೆಯುವಿರಿ. 


ಅಧ್ಯಾಯ 3 227 


ಕಥಮಭೀಷ್ಟಕಾಮದೋಗ್ಧ ಎತ್ತೆಂ ಯಜ್ಞಸ್ಯೇತೃತ ಆಹ- ದೇವಾನಿತಿ ॥ಃ ಹೇ 
ಪ್ರಜಾಃ ಅನೇನ ಎ ಯಜ್ಞೇ €ನ ಯೂಯಂ ದೇವಾನ್‌ ಭಾವಯತ - ಸಂಭಾವಯತ, 
ಹವಿರ್ಭಿಃ ತರ್ಪಯತ । ತೇ - ಹವಿರಾದಿಭಿಸೃಪ್ತಾ ದೇವಾ ವೋ ಎ ಯುಷ್ಠಾನ್‌ 
ಭಾವಯಂತು । ಇಷ್ಟಕಾಮದಾನೇನ ತರ್ಪಯಂತು । ಏವಮನ್ಯೋನ್ಯಂ 
ಭಾವಯಂತೋ ದೇವಾಶ್ಚ ಯೂಯಂ ಚ ಪರಂ ಶ್ರೇಯೋ: ಮೋಕ್ಬಾಖ್ಯ- 
ಮವಾಪ್ಯಥ ॥ 11 ॥ 


ಅನುವಾದ- ಯಜ್ಞವು ಬಯಸಿದ್ದನ್ನು ಹೇಗೆ ಕೊಡುತ್ತದೆ ಎಂಬ ಪ್ರಶ್ನೆಗೆ ಈ ಶ್ಲೋಕ 
ಉತ್ತರಿಸುತ್ತದೆ. ಹೇ ಪ್ರಜಾಃ- ಎಲೈ ಪ್ರಜೆಗಳೆ, ಅನೇನ ಯಜ್ಞೇನ - ಈ ಯಜ್ಞದಿಂದ, 
ಯೂಯಂ: ನೀವು, ದೇವಾನ್‌- ದೇವತೆಗಳನ್ನು , ಭಾವಯತ:- ಗೌರವಿಸಿರಿ. ಹವಿಸುಗಳಿಂದ 
ತೃಪ್ತಿ ಪಡಿಸಿರಿ ಎಂದು ಅರ್ಥ. ತೇ ದೇವಾಃ- ಆ ಹವಿಸುಗಳಿಂದ ತೃಪ್ರರಾದ ದೇವತೆಗಳು, 
ವಃ ನಿಮ್ಮನ್ನು, ಭಾವಯಂತು- ಬಯಸಿದ್ದನ್ನು ಕೊಡುವ ಮೂಲಕ ತೃಪ್ತಿ ಪಡಿಸಲಿ. ಹೀಗೆ 
ಪರಸ್ಪರಂ- ಅನ್ಯೋನ್ಯವಾಗಿ, ಭಾವಯಂತಃ: ತೃಪ್ತಿಪಡಿಸುವ ನೀವು , ಪರಂ ಶ್ರೇಯಃ: 
ಮೋಕ್ಷರೂಪವಾದ ಶ್ರೇಯಸ್ಸನ್ನು, ಅವಾಪ್ಮ್ಯಥ- ಹೊಂದುವಿರಿ. ॥ 11 11 


ಆಷ್ಟಾನ್‌ ಭೋಗಾನ್‌ ಹಿ ವೋ ದೇವಾ 
ದಾಸ್ಯಂತೇ ಯಜ್ಞಭಾವಿತಾಃ | 
ತೈರ್ದತ್ತಾನಪ್ರದಾಯೈಭ್ಯೋ 
ಯೋ ಭುಂಕ್ತೇ ಸ್ತೇನ ಏವ ಸಃ 11 12 1 


ಅರ್ಥ- ಯಜ್ಞಗಳಿಂದ ತೃಪ್ಪರಾದ ದೇವತೆಗಳು ಮನುಷ್ಯರಿಗೆ ಕಾಮಿತಾರ್ಥಗಳನ್ನು 
ಕೊಡುತ್ತಾರೆ. ಅವರು ಕೊಟ್ಟದ್ದನ್ನು ಅವರಿಗೆ ದಾನ ಮಾಡದೆ, ತಾನೊಬ್ಬನೆ ತಿಂದರೆ ಅವನು 
ಕಳ್ಳನನಿಸಿಕೊಳ್ಳುತ್ತಾನೆ. 
ಏತದೇವ ಸಷ್ಟ (ಯನ್‌) ಯಿತುಂ ಕರ್ಮಾಕರಣೇ ದೋಷಮಾಹ- 
ಇಷ್ಟಾನಿತಿ ॥ ಯಜ್ಜೈರ್ಭಾವತಾ ದೇವಾ ವೋ ಎ ಯುಷ್ಠಭ್ಯಂ ಇಷ್ಟಾನ್‌ 
ಭೋಗಾನ್‌ ದಾಸ್ಯಂತಿ 1 ತೈಃ ದೇವೈರ್ದತ್ತಾನ್ನಾದೀಂಸ್ತೇಭ್ಯೋ ಯಜ್ಞಾದಿಭಿರ- 
ಪ್ರದಾಯ ಯೋ ಭುಂಕ್ರೇ ಸಃ ಸೇನ ಏವ - ಚೋರ ಏವ ॥ 12 ॥ 


ಅನುವಾದ- ಹಿಂದೆ ಹೇಳಿದ ವಿಷಯವನ್ನೇ ಸ್ಪಷ್ಟಪಡಿಸುತ್ತಾ ಕರ್ಮ ಮಾಡದಿದ್ದರೆ 
ದೋಷವನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಯಜ್ಞ ಭಾವಿತಾಃ - ಯಜ್ಞದಿಂದ ಸಂತುಷ್ಟರಾದ, 


228 ಗೀತಾವಿವೃತಿ 


ದೇವಾಃ- ದೇವತೆಗಳು , ವಃ- ನಿಮಗೆ , ಇಷ್ಟಾನ್‌ ಭೋಗಾನ್‌ - ಕಾಮಿತಾರ್ಥಗಳನ್ನು , 
ದಾಸ್ಯಂತೇ- ಕೊಡುತ್ತಾರೆ. ತೈ: ಆ ದೇವತೆಗಳಿಂದ ದತ್ತಾನ್‌- ಕೊಡಲ್ಪಟ್ಟ ಅನ್ನ ಮೊದಲಾದವು 
ಗಳನ್ನು , ಏಭ್ಯಃ ಎ ಆ ದೇವತೆಗಳಿಗೆ ಯಜ್ಞಾದಿಗಳ ಮೂಲಕ , ಅಪ್ರದಾಯ - ಕೊಡದೆ, ಯೋ 
ಭುಂಕ್ತೇ - ಯಾರು ತಿನ್ನುತ್ತಾನೋ ಸಸ್ತೇನ ಏವ ಎ ಅವನು ಕಳ್ಳನೇ. ॥1 12 ॥ 


ಹರಿಗೆ ಅರ್ಪಿಸದ ಆಹಾರ ಉಣ್ಣುವವರು ಪಾಪವನ್ನೇ ಉಣ್ಣುತ್ತಾರೆ 
ಯಜ್ಞತಿಷ್ಟಾಶಿನಃ ಸಂತೋ ಮುಚ್ಯಂತೇ ಸರ್ವಕಿಲ್ಲಿಷೈಃ I 
ಭುಂಜತೇ ತೇ ತ್ವಘಂ ಪಾಪಾ ಯೇ ಪಚಂತ್ಯಾತ್ಮಕಾರಣಾತ್‌ 11 13 1 


ಅರ್ಥ- ಯಜ್ಞ ಮಾಡಿ ಉಳಿದ ಅನ್ನವನ್ನು ಊಟಮಾಡುವವನು ಎಲ್ಲಾ ಪಾಪ 


ಗಳಿಂದಲೂ ಮುಕ್ತನಾಗುತ್ತಾನೆ. ತನಗೋಸ್ಕರ ಮಾತ್ರ ಬೇಯಿಸಿ ತಿನ್ನುವವನ ಅನ್ನ ಅವನ ಪಾಪಕ್ಕೆ 
ಕಾರಣವಾಗುತ್ತದೆ. 


ಏವಮಯಜತೋ ವಿನಿಂದ್ಯ ಯಜತಃ ಸ್ತೌತಿ- ಯಜ್ಞೇತಿ ॥ ವಿಷ್ಣುತದಿತರ- 
ದೇವಾರಾಧನಾವಶಿಷ್ಟಭೋಜಿನಃ ಸಂತಃ ಸರ್ವಕಿಲ್ಜಿಷೈಃ- ಪಾಪೈಃ ಮುಚ್ಯಂತೇ 
ಯದ್ವಾ ವೈಶ್ನದೇವಾದಿಯಜ್ಞಾವಶಿಷ್ಟಭೋಜಿನಃ ಸಂತಃ ಸರ್ವಕಿಲ್ಲಿಷೈಃ "ಖಂಡಿನೀ 
ಪೇಷಿಣೀ ಚುಲ್ಲೀ ಉದಕುಂಭೀ ಚ ಮಾರ್ಜನೀ । ಪಂಚಸೂನಾ ಗೃಹಸ್ಥಸ್ಯ ತಾಭಿಃ 
ಸ್ವರ್ಗಂ ನ ವಿಂದತಿ' ಇತ್ಯುಕ್ತ ಪಂಚಸೂನಾಕೃತದೋಷೈರ್ಮುಚ್ಯಂತ ಇತ್ಯರ್ಥಃ । 
ಪುನರಯಜತೋ ನಿಂದತಿ- ಭುಂಜತ ಇತಿ ॥॥ ಆತ್ಮಕಾರಣಾತ್ಸ್ವಾರ್ಥಮೇವ ಯೇ 
ಪಚಂತಿ ತೇ ಪಾಪಾಃ ಅಘಮೇವ- ಅಫನಿಮಿತ್ರಮೇವ ಭುಂಜತೇ ತದ್ದೋಜನಂ 
ಪಾಪಹೇತುರೇವೇತ್ಯರ್ಥಃ | ಇತಿ ಪ್ರಜಾಪತಿರುವಾಚೇತಿ ಇತಿ ಶಬ್ದೋ ಯೋಜ್ಯಃ। 


Il 13 || 


ಅನುವಾದ- ಹೀಗೆ ಯಜ್ಞ ಮಾಡದವರನ್ನು ನಿಂದಿಸಿ ಈಗ ಯಜ್ಞ ಮಾಡುವವರನ್ನು 
ಹೊಗಳುತ್ತಾನೆ ಈ ಶ್ಲೋಕದಲ್ಲಿ ಯಜ್ಞತಿಷ್ಟಾಶಿನಃ - ವಿಷ್ಣು ಮತ್ತು ಇತರ ದೇವತೆಗಳ 
ಆರಾಧನೆಯ ನಂತರ ಉಳಿದದ್ದನ್ನು ಊಟ ಮಾಡುವ, ಸಂತಃ ಎ ಸಜ್ಜನರು , ಸರ್ವಕಿಲ್ಜಿಹೈಃ 
ಎಲ್ಲಾಪಾಪಗಳಿಂದ, ಅಥವಾ ವೈಶ್ನದೇವಾದಿ ಪಂಚಯಜ್ಞ ಶೇಷವನ್ನು ಉಣ್ಣುವ ಸಜ್ಜನರು ಎಲ್‌ 
ಪಾಪಗಳಿಂದಲೂ ಮುಕ್ತರಾಗುತ್ತಾರೆ . ಅಂದರೆ "ಖಂಡಿನೀ...'. ಎಂಬ ಸ್ಟೃತಿಯಲ್ಲಿ (1 
ಹೇಳಿದ ಐದು ಪಾತಕಗಳಿಂದ, ಮುಚ್ಯಂತೇ= ಮುಕ್ತರಾಗುತ್ತಾರೆ. 


ಭುಂಜತೇ ಅನ್ನುವ ಭಾಗದಲ್ಲಿ ಪುನಃ ಯಾಗ ಮಾಡದವರ ನಿಂದನೆ ಇದ 


ಅಧ್ಯಾಯ 3 229 


ಆತ್ಮಕಾರಣಾತ್‌- ತನಗೋಸ್ಕರವೆ ಯೇ- ಯಾರು ಪಚಂತಿ- ಅಡುಗೆ ಮಾಡುತ್ತಾರೋ, ತೇ- 
ಅಂತಹ, ಪಾಪಾಃ - ಪಾಪಿಗಳು (2) ಅಘಮೇವ ಎ ಪಾಪಕ್ಕೆ ಕಾರಣವಾದುದನ್ನೆ , ಭುಂಜತೇ: 
ತಿನ್ನುತ್ತಾರೆ. ಅವರು ಅನ್ನ ಉಣ್ಣುವುದು ಪಾಪಕ್ಕೇ ಕಾರಣವಾಗುತ್ತದೆ ಎಂದು ಭಾವ . 1113 ॥1 


ವಿವರಣೆ- (1) "ಖಂಡಿನೀ ಹೇಷಿಣೀ ಚುಲ್ಲೀ ಉದಕುಂಭೀ ಚ ಮಾರ್ಜನೀ ।ಟ 
ಪಂಚಸೂನಾ ಗೃಹಸ್ಥಸ್ಯ ತಾಭಿಃ ಸ್ವರ್ಗಂ ನ ವಿಂದತಿ' ಎಂಬ ಸ್ಥೃತಿಯ ಪ್ರಕಾರ ಅನ್ನ 
ಬೇಯಿಸುವಾಗ ಗೃಹಸ್ಥನಿಗೆ ಐದು ಪಾಪಗಳು ಬರುತ್ತವೆ. ಇವು ಸ್ಪರ್ಗಕ್ಕೆ ಪ್ರತಿಬಂಧಕಗಳು. 
ಇವುಗಳ ಪರಿಹಾರಕ್ಕೆ ಪ್ರತಿದಿನ ವೈಶ್ವದೇವ ಹೋಮ ಮಾಡಬೇಕು. ಆ ಐದು ದೋಷಗಳು, 
ಖಂಡಿನೀ ಎ ಶಾಖಾದಿಗಳನ್ನು ತುಂಡು ಮಾಡುವಾಗ ಪೇಷಿಣೀ=- ಪುಡಿಮಾಡಿದಾಗ , ಚುಲ್ಲೀಎ 
ಒಲೆಮೇಲಿಟ್ಟು ಬೇಯಿಸುವಾಗ, ಉದಕುಂಭೀ - ನೀರಿನಲ್ಲಿಮುಳುಗಿಸುವಾಗ, ಮಾರ್ಜನೀ ಎ 
ಬಿಸಿಲಿನಲ್ಲಿ ಒಣಗಿಸುವಾಗ ಬರುವ ಪಾಪಗಳು. 


(2) ಅಘಮೇವ - ಎನ್ನುವ ಪದಕ್ಕೆ ಪಾಪಕ್ಕೆ ಕಾರಣವನ್ನು ಎಂದು ಅರ್ಥ ಮಾಡಲಾಗಿದೆ. 
"ದಧಿ ತ್ರಪುಸಂ ಪ್ರತ್ಯಕ್ಷಂ ಜ್ವರಃ' ಎಂಬ ಪ್ರಯೋಗವಿದೆ. ಇಲ್ಲಿ "ದಧಿ ತ್ರಪುಸ' ಎಂದರೆ ಒಡೆದ 
ಹಾಲು . ಅದೆ ಜ್ವರವಲ್ಲ ಅದು ಜ್ವರಕ್ಕೆ ಕಾರಣ. ಅದರಂತೆ ಇಲ್ಲಿಯೂ "ಅಘ' ಎಂದರೆ 
ಅಫಘಕಾರಣ ಎಂಬ ಅರ್ಥ ಇಟ್ಟುಕೊಳ್ಳಬೇಕು. 


ಜಗಚ್ಚಕ್ರ 


ಅನ್ನಾದ್ದವಂತಿ ಭೂತಾನಿ ಪರ್ಜನ್ಯಾದನ್ನಸಂಭವಃ | 
ಯಜ್ಞಾದ್ದವತಿ ಪರ್ಜನ್ಯೋ ಯಜ್ಞಃ ಕರ್ಮಸಮುದ್ಧವಃ 11 14 [| 


ಕರ್ಮ ಬ್ರಹ್ಮೋದ್ದವಂ ಎದ್ದಿ ಬ್ರಹ್ಮಾಕ್ಸರಸಮುದ್ಧವಮ್‌ । 
ತಸ್ಮಾತ್‌ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಮ್‌ 1115 ॥ 


ಅರ್ಥ- ಅನ್ನದಿಂದ ಎಲ್ಲಾ ಪ್ರಾಣಿಗಳ ಶರೀರ ಉತ್ಪತ್ತಿಯಾಗುತ್ತದೆ. ಅನ್ನವು ಆದಿತ್ಯನಿಂದ, 
ಆದಿತ್ಯನು ಯಜ್ಞದಿಂದ, ಯಜ್ಞವು ಕರ್ಮದಿಂದ ಉಂಟಾಗುತ್ತದೆ. ಕರ್ಮವು ಹುಟ್ಟಿದ್ದು 
ಬ್ರಹ್ಮನಿಂದ, ಬ್ರಹ್ಮ ಅಭಿವ್ಯಕ್ತನಾಗುವುದು ವೇದ ಮಂತ್ರಗಳಿಂದ. ಆ ವೇದಾಕ್ಷರ ಅಭಿವ್ಯಕ್ತಿಗೆ ಪ್ರಾಣಿ 
ಶರೀರ ಕಾರಣ. ಹೀಗೆ ಹಿಂದೆ ಹೇಳಿದ ಪರಂಪರೆಯಂತೆ ಯಜ್ಞ ಮಾಡಿದಾಗ ವೃಷ್ಟಿ 
ಮೊದಲಾದವುಗಳ ಮೂಲಕ ಬ್ರಹ್ಮನ ಅಭಿವ್ಯಕ್ತಿ ಆಗುತ್ತದೆಯಾದುದರಿಂದ ಸರ್ವಗತನಾದ 
ಬ್ರಹ್ಮನನ್ನು "ಯಜ್ಞೇ ಪ್ರತಿಷ್ಠಿತಮ್‌' ಎಂದು ಹೊಗಳಲಾಗಿದೆ. 


230 ಗೀತಾವಿವೃತಿ 


ವರ್ಣಾಶ್ರಮೋಚಿತಕರ್ಮಣಃ ಸರ್ವಥಾ ಕರ್ತವ್ಯತ್ನೇ ಸ್ತುತ್ಯಾದ್ಯಾತ್ಮಕಾರ್ಥ- 
ವಾದಂ ಚತುರ್ಭಿರುಕ್ತಾಾ, ಅಧುನಾ ಜಗಚ್ಛಕ್ರಪ್ರವರ್ತಕತ್ತರೂಪಂ ಹೇತ್ತಂತರಂ 
ಎಪಕ್ಷೇರನರ್ಥೋಕ್ಕಾ55ಹ - ಅನ್ನಾದಿತ್ಯಾದಿ ತ್ರಿಭಿಃ ಶ್ಲೋಕೈಃ ॥। ಅನ್ನಾದ್ಧೂತಾನಿ 
ಭವಂತಿ- ರೇತೋದ್ದಾರಾ ಪ್ರಾಣಿನ ಉತ್ಪದ್ಯಂತೇ | ಪರ್ಜನ್ಯಾದಾದಿತ್ಯಾದನ್ನ- 
ಸಂಭವಃ: ವೃಷ್ಟಿದ್ದಾರಾ ಅನ್ನಸ್ಯೋತ್ಪತ್ತಿಃ ಪರ್ಜನ್ಯೋ ಮೇಘಚಕ್ರಾಭಿಮಾನೀ 
ಆದಿತ್ಯಃ ಯಜ್ಞಾದ್ಧವತಿ | ಯಜ್ಞಶಬ್ದೋತತ್ರಾಜ್ಯಾದಿಹವಿಃಪರಃ 1 ಯಜಮಾನ- 
ದತ್ತಾನಾಂ (ದತ್ತೇನ) ಆಜ್ಯಾದಿಹವಿಷಾಮುಪಭೋಜನೇನಾದಿತೃಸ್ಯ ಬಲಾ- 
ದ್ಯುಪಚಯಾನ್ನಿಮಿತ್ತಾದುಪಚಾರೇಣ "ಯಜ್ಞಾದ್ಧವತಿ ಪರ್ಜನ್ಯ' ಇತ್ಯುಚ್ಛತೇ । 
ಯದ್ವಾ ಪರ್ಜನ್ಯಶಬ್ದೇನಾದಿತ್ಯಾಭಿಮನ್ಯಮಾನಂ ಮೇಘಚಕ್ರಮೇವ ಲಕ್ಷಣಯಾ 
ವಾ, 'ಜನನಾತ್ಸರಸಸ್ಕಾ ದೇಃ ಪರ್ಜನ್ಯೊ € ಮೇಘಸಂತತಿಃ' ಇತಿ (ನಾರದೀಯೇ) 
ಸೃ ತ್ಯುಕ್ತಯೋಗವೃತ್ತ್ಯಾ ವಾಗ್ರಾಹ್ಮಮ್‌ | ತಚ್ಚ ಯಜ್ಞಾದ್ಬವತಿ- ಹವಿರ್ಭಾಗೇನ 
ಪರಿತುಷ್ಟಾದಾದಿತ್ಯಾ ದುತದೃತೇ । “ಅಗ್ನೌ ಪ್ರಾಸ್ತಾಹುತಿಃ ಸಮ್ಯಗಾದಿತ್ಯ- 
ಮುಪತಿಷ್ಠತೇ ಜಾ ಜ್ಞಾಯತೇ ವೃಷ್ಟಿ! (ನಾರದೀಯ) ಇತ್ಯಾ ದೇಃ । 
ವೃಷ್ಠಿರ್ವಾರ್ಷಿಕಮೇಘಚಕ್ತಂ ಜಾಯತ ಹ [ರ್ಥಃ । ಯಜ್ಞೋ: ದೇವತೋ- 


ದ್ದೇಶೇನ ದ್ರ ವ್ಯತ್ಯಾಗರೂಪೋ ಜ್ಯೊ ತಿಷ್ಟೋ ೇಮಾದಿಃ ಕರ್ಮಸ ಸಮುದ್ಧವಃ- 
ತದಂಗಕಿ ಕ್ರಿಯಯೋತ್ಪದ್ಯ ತೇ 114 ॥ | 


ಅನುವಾದ - ವರ್ಣಾಶ್ರಮೋಚಿತ ಕರ್ಮಗಳನ್ನು ಮಾಡಲೇಬೇಕು ಎಂಬ ವಿಷಯದಲ್ಲಿ 
ಸ್ತುತಿನಿಂದಾದಿರೂಪವಾದ ಅರ್ಥವಾದವನ್ನು ಹಿಂದಿನ ನಾಲ್ಕು ಶ್ಲೋಕಗಳಲ್ಲಿ ಹೇಳಿ ಈಗ ಈ 
ಕರ್ಮಗಳು ಜಗಚ್ಛಕ್ರಪ್ರವರ್ತಕವಾಗಿವೆ. ಆದುದರಿಂದ ಕರ್ಮ. ಮಾಡಲೇಬೇಕು. ಇಲ್ಲದಿದ್ದರೆ 


ಅನರ್ಥವು ಇದೆ ಎಂದು ಮತ್ತೊಂದು ಹೇತುವನ್ನು ಹೇಳುತ್ತಿದ್ದಾನೆ ಶ್ರೀಕ್ಸಪ್ಪ ಷ್ಟ ಮುಂದಿನ ಮೂರು 
ಶ್ಲೋಕಗಳಿಂದ. 


ಅನ್ನಾತ್‌ - ಅನ್ನದಿಂದ, ಭೂತಾನಿ ಭವಂತಿ ಎ ರೇತಸಿನ ಮೂಲಕ ಪ್ರಾಣಿಗಳು ಹುಟ್ಟುತ್ತವೆ. 
ಪರ್ಜನ್ಯಾತ್‌ ಈ ಆದಿತ್ಯನಿಂದ ಅನ್ನಸಂಭವಃ = ಮಳೆಯ ಮೂಲಕ ಅನ್ನದ ಉತ್ಪತ್ತಿ ಆಗುತ್ತದೆ. 
ಪರ್ಜನ್ಯಃ = ಮೇಘ ಮಂಡಲಕ್ಕೆ ಅಭಿಮಾನಿಯಾದ ಆದಿತ್ಯನು ಯಜ್ಞಾತ್‌ ಭವತಿ ಎ 
ಯಜ್ಞದಿಂದ ಬಲಿಷ್ಠನಾಗುತ್ತಾನೆ. ಇಲ್ಲಿ ಯಜ್ಞ ಎಂದರೆ ತುಪ್ಪವೆ ಮೊದಲಾದ ಹವಿಸುಗಳು. 
ಯಜಮಾನನು ಕೊಟ್ಟ ಹವಿಸುಗಳನ್ನು ಸ್ವೀಕರಿಸುವುದರಿಂದ ಆದಿತ್ಯನಿಗೆ ಬಲಾದಿಗಳು 
ಬರುತ್ತವೆ ಎನ್ನುವ ಕಾರಣದಿಂದ ಔಪಚಾರಿಕವಾಗಿ "ಯಜ್ಞಾತ್‌ ಭವತಿ ಪರ್ಜನ್ಯಃ' ಎಂದು 


ಹೇಳಲಾಗಿದೆ. ಅಥವಾ ಇಲ್ಲಿ ಪರ್ಜನ್ಯ ಶಬ್ದಕ್ಕೆ ಮೇಘಮಂಡಲ ಎಂದೇ ಅರ್ಥ. ಆದಿತ್ಯನು 


ಅಧ್ಯಾಯ 3 231 


ಮೇಘಮಂಡಲಕ್ಕೆ ಅಭಿಮಾನಿ. ಅವನಿಂದ ಅಭಿಮನ್ಯಮಾನವಾದದ್ದು ಮೇಘಮಂಡಲ. 
ಆದುದರಿಂದ ಇಲ್ಲಿ ಲಕ್ಷಣಾವೃತ್ತಿಯಿಂದ ಪರ್ಜನ್ಯಶಬ್ದಕ್ತೆ ಮೇಘ ಮಂಡಲ ಎಂದು ಅರ್ಥ. 
ಅಥವಾ “ಜನನಾತ್‌ ಪರಸಸ್ಯಾದೇಃ ಪರ್ಜನ್ಯೋ ಮೇಘ ಸಂತತಿಃ ಎಂಬ ನಾರದೀಯ 
ಸ್ಮೃತಿಯ ಪ್ರಕಾರ "ಪರ' ಎಂದರೆ ಸಸ್ಯಾದಿಗಳು. ಅವುಗಳ ಜನನ ಮೇಘಮಂಡಲದಿಂದ 
ಆಗುತ್ತದೆ. ಆದುದರಿಂದ ಮೇಘ ಮಂಡಲವು ಪರ್ಜನ್ಯ ಎಂದು ಯೋಗ ವೃತ್ತಿಯಿಂದ ಅರ್ಥ 
ಮಾಡಬೇಕು. ಈ ಮೇಘ ಮಂಡಲವು ಯಜ್ಞದಿಂದ ಆಗುತ್ತದೆ. ಅಂದರೆ, ಹವಿಸನ್ನು ಸ್ಲೀಕರಿಸಿ, 
ಸಂತುಷ್ಠನಾದ ಆದಿತ್ಯನಿಂದ ಹುಟ್ಟುತ್ತದೆ ಎಂದು ಭಾವ. ಈ ವಿಷಯವನ್ನು ನಾರದೀಯ ಸ್ಥೃತಿ 
ಸ್ಪಷ್ಠಪಡಿಸುತ್ತಿದೆ. ಅಗ್ನೌಪ್ರಾಸ್ತಾಹುತಿಃ ....! ಎಂದು. ಅಗ್ನಿಯಲ್ಲಿಕೊಟ್ಟಆಹುತಿಯು ಆದಿತ್ಯನಿಗೆ 
ಸೇರುತ್ತದೆ. ಆಹುತಿಯಿಂದ ತುಷ್ಠನಾದ ಆದಿತ್ಯನಿಂದ ವೃಷ್ಟಿಯಾಗುತ್ತದೆ. ಇಲ್ಲಿವೃಷ್ಟಿಎಂದರೆ 
ವಾರ್ಷಿಕ ಮೇಘಚಕ್ರ ಎಂದು ಅರ್ಥ. 


ಯಜ್ಞಃ: ದೇವತೆಗಳನ್ನು ಉದ್ದೇಶಿಸಿ ದ್ರವ್ಯಗಳನ್ನು ಕೊಡುವಿಕೆ ರೂಪವಾದ 
ಜ್ಯೋತಿಷ್ಟೋಮಾದಿ ಯಜ್ಞವು ಕರ್ಮಸಮುದ್ಧವಃ - ಅಂಗಭೂತವಾದ ಕ್ರಿಯೆಯಿಂದ 
ಉಂಟಾಗುತ್ತದೆ. ॥॥ 14! 


ಕರ್ಮ ಬ್ರಹ್ಮೋದ್ಧವಂ- ಪರಬ್ರಹ್ಮಜನ್ಯಂ ವಿದ್ಧಿ- ಜಾನೀಹಿ | ಬ್ರಹ್ಮ- ಪರಬ್ರಹ್ಮ 

ಚಾಕ್ಷರಸಮುದ್ದವಮ್‌ ಅಕ್ಬರಶಬ್ದಿತವೇದಾಭಿವ್ಯಂಗ್ಯಮ್‌ | ವೇದೇನ ಯಥಾ- 

ವದವಗತಮೇವ ಬ್ರಹ್ಮ ಸತ್ಯರ್ಮ ಕಾರಯತೀತಿ ಭಾವಃ । ತಾನಿ ಚಾಕ್ಟರಾಣಿ ಭೂತ 

ವ್ಯಂಗ್ಯಾನೀತಿ ಶೇಷೋಕ್ಕಾ ಚಕ್ರಂ ಧ್ಯೇಯಮ್‌ 8 ತಸ್ಮಾದುಕ್ತಪರಂಪರಯಾ 

ಯಜ್ಞಾಭಿವ್ಯಂಗ್ಯತ್ನಾತರ್ವಗತಂ ಬ್ರಹ್ಮ "ನಿತ್ಯಂ ಯಜ್ಞೇ ಪ್ರತಿಷ್ಠಿತಮ್‌' ಇತ್ಯು- 

ಚೃತೇ | ಏವಂ ಚ ಭಗವತೋ ಯಜ್ಞೇ ಪ್ರತಿಷ್ಠಿತತ್ವಾತ್‌ ಯಜ್ಞಾನುಷ್ಠಾನೇನ 

ಚಕ್ರಪ್ರವೃತೌ ಭೂತಸಿತಿಹೇತುತನಿಮಿತ್ತಸುಕೃತಮಿವ ಭಗವದಭಿವ್ಯಕ್ತಿನಿಮಿತ್ತಂ ಚ 

ಲ ೨ ಈ ಇ ವ 

ಸುಕೃತಂ ಭವತೀತಿ ಭಾವಃ ॥ 15 ॥ 

ಅನುವಾದ- ಕರ್ಮ: ಕರ್ಮವು ಬ್ರಹ್ಮೋದ್ಧವಂ- ಪರಬ್ರಹ್ಮನಿಂದ ಹುಟ್ಟಿದ್ದು ಎಂದು 
ವಿದ್ದಿ- ತಿಳಿ. ಬ್ರಹ್ಮ ಪರಬ್ರಹ್ಮನು ಅಕ್ಷರ ಸಮುದ್ಧವಂ- ಅಕ್ಷರಶಬ್ದದಿಂದ ಹೇಳಲಡುವ 

ಎ ನ್‌ ಹ್‌, PN ಬ [NY ೦ಎ ವ 
ವೇದದಿಂದ ಅಭಿವ್ಯಕ್ತನಾಗುತ್ತಾನೆ. ವೇದಗಳಿಂದ ಸರಿಯಾಗಿ ಬ್ರಹ್ಮಜ್ಞಾನ ಪಡೆದವನಿಂದ 
ಭಗವಂತನು ಸತ್ಮರ್ಮಗಳನ್ನು ಮಾಡಿಸುತ್ತಾನೆ ಎಂದು ತಾಶ್ಪರ್ಯ. ಈ ವೇದಗಳು ಪ್ರಾಣಿಗಳಿಂದ 
ವ್ಯಕ್ತವಾಗುತ್ತವೆ ಎಂದು ಇಟ್ಟುಕೊಂಡು ಚಕ್ರವನ್ನು ಮುಗಿಸಬೇಕು. 


ಆದುದರಿಂದ ಹಿಂದೆ ಹೇಳಿದ ಕ್ರಮದಂತೆ ಯಜ್ಞದಿಂದ ವ್ಯಕ್ತನಾಗುತ್ತಾನೆ 


232 ಗೀತಾವಿವೃತಿ 


ಭಗವಂತ. ಹೀಗಾಗಿ ಸರ್ವಗತನಾದ ಅವನನ್ನು "ಯಜ್ಞದಲ್ಲಿ ಪ್ರತಿಷ್ಠಿತನು' ಎಂದು 
ಹೇಳುತ್ತಾರೆ. ಭಗವಂತನು ಯಜ್ಞದಲ್ಲಿ ಪ್ರತಿಷ್ಠಿತನಾದುದರಿಂದ ಯಜ್ಞವನ್ನು ಅನುಷ್ಠಾನ 
ಮಾಡುವ ಮೂಲಕ ಚಕ್ರದ ಪ್ರವೃತ್ತಿಗೆ ಕಾರಣರಾಗುತ್ತೇವೆ. ಇದರಿಂದ ಎಲ್ಲಾ 
ಪ್ರಾಣಿಗಳ ಸ್ಥಿತಿಗೆ ಕಾರಣರಾಗುವುದರಿಂದ ಒಂದು ಪುಣ್ಯ ನಮಗೆ ಬರುತ್ತದೆ. ಅದರಂತೆ 


ಭಗವಂತನ ಅಭಿವ್ಯಕ್ತಿಗೆ ಕಾರಣರಾದುದರಿಂದ ಆ ಪ್ರಯುಕ್ತ ಪುಣ್ಯವೂ ಬರುತ್ತದೆ ಎಂದು 
ಭಾವ. 1115 ॥ 


ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ । 
ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ 1 16 ॥ 


ಅರ್ಥ- ಈ ರೀತಿಯಾಗಿ ಪ್ರಾಚೀನರಿಂದ ಅಥವಾ ಭಗವಂತನಿಂದ ಎಲ್ಲಾ ಜೀವಿಗಳ ಇಷ್ಟ 
ಸಿದ್ದಿಗಾಗಿ ಪ್ರವರ್ತಿತವಾದ ಚಕ್ರವನ್ನು ಯಾರು ಅನುಸರಿಸುವುದಿಲ್ಲವೋ ಅವನ ಜೀವನ ಪಾಪ 


ಸಾಧನವೆ ಆಗಿದೆ. ಅವನು ವಿಷಯ ಪದಾರ್ಥಗಳಲ್ಲಿಯೇ ಆಸಕ್ತನಾಗಿದ್ದಾನೆ. ಅವನ ಜೀವನ 
ವೃರ್ಥ. 
ಶ್ರ 


ಚಕ್ರ ಪ್ರವರ್ತನೆ ಚತುರಾಶ್ರಮಿಗಳಿಗೂ ವಿಹಿತ 


ಏವಂ ಪುರಾತನೈಃ ಪ್ರವರ್ತಿತಂ ಭಗವತೈವ ವಾ ಪ್ರಾಣಿನಾಮಿಷ್ಟಸಿದ್ದಯೇ 
ಪ್ರವರ್ತಿತಂ ಜಗಚ್ಚಕ್ರಮ್‌ ಇಹ ಲೋಕೇ ಯೋ ನಾನುವರ್ತಯತಿ ಕರ್ಮ ನ 
ಕರೋತೀತಿ ಯಾವತ್‌ । ವಿಶ್ವಸ್ಯ ಚಕ್ರೇ5ಂತರ್ಭಾವಾತ್‌ ಕರ್ಮಾಕರಣೇನ 
(ಕರ್ಮಾಕರಣೇ) ಚಕ್ರಾಪ್ರವೃತ್ತೌ ಚಕ್ರವಿನಾಶಕತ್ತೇನ ವಿಶ್ವಹಂತೃತ್ವಾತ್‌ ಸ 
ಅಘಾಯುಃ - ತಾದರ್ಥ್ಯಾತ್ತಾಚ್ಚಬ್ಬ್ಯಮ್‌ । ಅಘನಿಮಿತ್ತಮಾಯುರ್ಯಸ್ಯ ಸ 
ತಥಾ | ಇಂದ್ರಿಯಾರಾಮಃ - ಇಂದ್ರಿಯೈರ್ವಿಷಯೇಷು ರತಿಮಾನ್‌ । ಹೇ 
ಪಾರ್ಥ, ವ್ಯರ್ಥಮೇವ ಜೀವತಿ ನರಕೇ ಮಜ್ಜತೀತ್ಯರ್ಥಃ 1 ಯಜ್ಞದಾನ- 
ತಪೋರೂಶತ್ರಿವಿಧಕರ್ಮಣಾಂ ಗೃಹಸ್ನಾನಾಮಿವ ಬ್ರಹ್ಮಚರ್ಯಾದ್ಯಾತ್ರಮ- 
ತ್ರಯಸ್ಯಾಪಿ ವಿದ್ಯಾದಾನಾಭಯದಾನಸ್ವಭೋಕ್ತವ್ಯಾನ್ನದಾನಸ್ಯ ಚ ತಥಾತಧ್ಯ- 
ಯನಪ್ರವಚನಧ್ಯಾನಾದಿರೂಪವಾಚಿಕಮಾನಸಿಕಯಜ್ಞಸ್ಯ ತಥಾ ಕೃಚ್ಛ॥ ಚಾಂದ್ರಾ- 
ಯಣಾದಿತಪಸಃ ಸತ್ತೇನ ತೇಷಾಮಪಿ ಚಕ್ರಪ್ರವರ್ತನ ಸಂಭವೋ ಜ್ಞೇಯಃ । 
ಉಕ್ತಂ ಹಿ “ವಾಚಿಕೋ ಮಾನಸೋ ಯಜ್ಞೋ ನ್ಯಾಸಿನಾಂ ತು ವಿಶೇಷತಃ' ಇತ್ಯಾದಿ 
(ನಾರದೀಯ) ॥ 16 ॥ 


ಅನುವಾದ - ಏವಂ - ಈ ರೀತಿಯಾಗಿ ಪುರಾತನೈಃ - ಪ್ರಾಚೀನರಿಂದ ಪ್ರವರ್ತಿತಂ- 


ಅಧ್ಯಾಯ 3 233 


ಅಥವಾ ಭಗವಂತನಿಂದಲೇ ಜೀವಿಗಳ ಇಷ್ಟಾರ್ಥಸಿದ್ದಿಗಾಗಿ ನಿರ್ಠಿಸಲ್ಪಟ್ಟ , ಚಕ್ರಮ್‌- 
ಜಗಚ್ಚಕ್ರವನ್ನು, ಇಹಎ ಈ ಲೋಕದಲ್ಲಿ ಯಃ- ಯಾರು, ನಾನುವರ್ತಯತಿ= ಅನುಸರಿಸುವು- 
ದಿಲ್ಲವೋ. ಅಂದರೆ ಕರ್ಮವನ್ನು ಮಾಡುವುದಿಲ್ಲವೋ ಎಂದು ಅಭಿಪ್ರಾಯ. ಅವನು, "ಸಕಲ 
ಜಗತ್ತು' ಚಕ್ರದಲ್ಲಿ ಸೇರಿದೆಯಾದ್ದರಿಂದ ಕರ್ಮಾಚರಣೆ ಮಾಡದಿದ್ದರೆ ಚಕ್ರ ಪ್ರವೃತ್ತಿಗೆ 
ಕಾರಣನಾಗುವುದಿಲ್ಲ ಹೊರತಾಗಿ ಚಕ್ರದ ವಿನಾಶಕ್ಕೆ ಕಾರಣನಾಗುತ್ತಾನೆ. ಆಗ ಎಶ್ವದ ನಾಶಕ್ಕೆ 
ಕಾರಣನಾದುದರಿಂದ ಅವನು ಅಘಾಯುಃ (ಅಘನಿಮಿತ್ರಂ ಆಯುಃ ಯಸ್ಯ ಸಃ ಎಂದು 
ವಿಗ್ರಹ ಮಾಡಬೇಕು) ಅಂದರೆ ಪಾಪಕ್ಕೆ ಕಾರಣವಾದ ಆಯುಷ್ಯವುಳ್ಳವನು , ಇಲ್ಲಿ "ಅಘ' 
ಶಬ್ದಕ್ಕೆ "ಅಘನಿಮಿತ್ತ' ಎಂದು ಅರ್ಥ. ಅದಕ್ಕೆನಿಮಿತ್ತವಾಗಿರುವುದನ್ನು ಅದೇ ಎನ್ನುವುದುಂಟು, 
ಇಂದ್ರಿಯಾರಾಮಃ - ಇಂದ್ರಿಯಗಳಿಂದ ವಿಷಯ ಪದಾರ್ಥಗಳನ್ನು ಅನುಭವಿಸುವುದರಲ್ಲಿ 
ಆಸಕ್ತಿವುಳ್ಳವನು. ಹೇ ಪಾರ್ಥ- ಅರ್ಜುನನೆ, ಮೋಘಂ- ವ್ಯರ್ಥವಾಗಿ ಜೀವತಿ 
ಬದುಕುತ್ತಾನೆ. ಬದುಕು ವ್ಯರ್ಥ ಅಂದರೆ ನರಕದಲ್ಲಿ ಬೀಳುತ್ತಾನೆ ಎಂದು ಅರ್ಥ. 


ಗೃಹಸ್ಥರಿಗೆ ಯಜ್ಞದಲ್ಲಿಅಧಿಕಾರವಿರುವುದರಿಂದ ಅವರು ಚಕ್ರಪ್ರವರ್ತಕರಾಗಬಹುದು. 
ಆದರೆ ಬ್ರಹ್ಮಚಾರಿ - ಸಂನ್ಯಾಸಿ - ವಾನಪ್ರಸ್ಥರು ಇವರಿಗೆ ಯಜ್ಞದಲ್ಲಿ ಅಧಿಕಾರವಿರುವುದಿಲ್ಲ, 
ಹೀಗಾಗಿ ಅವರು ಚಕ್ರ ಪ್ರವರ್ತಕರಾಗುವುದು ಹೇಗೆ ಎಂದು ಪ್ರಶ್ನಿಸಬಾರದು. ಏಕೆಂದರೆ 
ಗೃಹಸ್ಥರಿಗೆ ಯ ಜ್ಞ -ದಾನ-ತಪಸ್ಸು ಎಂದು ಕರ್ಮಗಳು ಹೇಗೆ ವಿಹಿತವಾಗಿವೆಯೋ ಅದರಂತೆ 
ಉಳಿದ ಮೂರು ಅಶ್ರಮದವರಿಗೂ ಕರ್ಮಗಳು ವಿಹಿತವಾಗಿವೆ. ಅವು ಯಾವುವೆಂದರೆ 
ಎದ್ಯಾದಾನ - ಅಭಯದಾನ - ತಾನು ತಿನ್ನುವ ಅನ್ನದ ದಾನ. ಅಧ್ಯಯನ-ಪ್ರವಚನ-ಧ್ಯಾನ 
ರೂಪವಾದ ವಾಚಿಕ ಮಾನಸಿಕ ಯಜ್ಞ. ಹಾಗೆಯೇ ಕೃಚ್ಛ್ರ ಚಾಂದ್ರಾಯಣಾದಿ ವ್ರತ ರೂಪವಾದ 
ತಪಸ್ಸು . ಆದುದರಿಂದ ಅವರೂ ಇವುಗಳನ್ನು ಆಚರಿಸುತ್ತಾ ಜಗಚ್ಚಕ್ರಪ್ರವರ್ತಕರಾಗಲು ಸಾಧ್ಯ. 
ಇದನ್ನೇ ನಾರದೀಯ ಸ್ಮೃತಿ "ವಾಚಿಕೋ ಮಾನಸೋ ಯಜ್ಞಃ'- ಎಂದು ಹೇಳಿದೆ. ಅಂದರೆ 
ಸಂನ್ಯಾಸಿಗಳಿಗೂ ಕೂಡ ವಾಚಿಕವಾದ ಮತ್ತು ಮಾನಸಿಕವಾದ ಯಜ್ಞ ವಿಹಿತವಾಗಿದೆ ಎಂದು 
ಭಾವ. 1116 ॥| 


ಧ್ಯಾನರತನಿಗೆ ಕರ್ಮ ಬಂಧನವಿಲ್ಲ 
ಯಸ್ತಾ ತ್ಸರತಿರೇವ ಸ್ಯಾದಾತ್ಮತೃಪ್ಪಶ್ಚ ಮಾನವಃ । 
ಆತ್ಮನ್ಯೇವ ಚ ಸಂತುಷ್ಠಸ್ತಸ್ಯ ಕಾರ್ಯಂ ನ ವಿದ್ಯತೇ 1117 1 


ಅರ್ಥ - ಯಾವ ಅಪರೋಕ್ಷ ಜ್ಞಾನಿಯು ಪರಮಾತ್ಮನ ದರ್ಶನದಿಂದ ಉಂಟಾದ 
ಸುಖವನ್ನಷ್ಟೇ ಅನುಭವಿಸುತ್ತಾ, ಪರಮಾತ್ಮ ಪ್ರಸಾದದಿಂದಲೇ ಬೇರೆ ವಿಷಯಪದಾರ್ಥಗಳಲ್ಲಿ 


234 ಗೀತಾವಿವೃತಿ 


ಅಲಂಬುದ್ದಿಯುಳ್ಳವನಾಗಿ, ಅಸಂಪ್ರಜ್ಞಾತ ಸಮಾಧಿಯೋಗದಲ್ಲಿ ಭಗವಂತನನ್ನು ಕಂಡು 
ಸಂತುಷ್ಠನಾಗುತ್ತಾನೋ ಅವನು ಸಂಧ್ಯಾವಂದನಾದಿ ಕರ್ಮಗಳನ್ನೂ ಮಾಡಬೇಕಿಲ್ಲ 


ಏವಂ "ನ ಕರ್ಮಣಾಮನಾರಂಭಾತ್‌' ಇತ್ಯಾದಿನಾ "“ಸಹಯಜ್ಞಾ 
ಇತ್ಯಾದಿನಾ ಚೋಕ್ತದಿಶಾ ಕರ್ಮಾಕರಣತತ್ಕರಣಯೋರ್ಹಾನಿಲಾಭೌ 
ಚೇತ್ತರ್ಹಿ ಪರಮೇಶ್ದರೇ ಅಸಂಪ್ರಜ್ಞಾತಸಮಾಧಿರೂಪಂ ಮನಃಸಮಾಧಾನಮಪಿ 
ನ ಕಾರ್ಯಂ ಪ್ರಸಜ್ಯೇತ । ತತ್ರ ಕರ್ಮಲೋಪಸ್ಕಾವಶ್ಯಕತ್ವಾದಿತ್ಯತ ಆಹ- 
ಯಸ್ತಿ ತಿ ॥ ತು ಶಬ್ದಃ ಸಮಾಧಿಸ್ಥತ್ವವಿಶೇಷಸೂಚಕಃ 1 ಯಸ್ತ ಸಂಪ್ರಜ್ಞಾತ- 
ಸಮಾಧಿಸ್ಥಃ ಮಾನವೋ5ಪರೋಕ್ಟಜ್ಜಾನೀ । ಮನುತೇರವಣ್‌ । ಆತ್ಮರತಿರೇವ । 
ಅತ್ರಾತ್ಮಶಬ್ದಃ ಸರ್ವೋಠಪಿ ಪರಮಾತ್ಮಹಪರಃ । ಆತ್ಮನಿ ಆತ್ಮನೋ ವಾ ರತಿಮಾನ್‌ 
ದರ್ಶನಜನ್ಯಸುಖವಾನ್‌ । ಪರಮಾತ್ಮವಿಷಯಕದರ್ಶನಜನ್ಯಸುಖವಾನೇವ ನ 
ತ್ನನ್ಯತ್ರ ರತಿಮಾನಿತ್ಯೇವಕಾರಾರ್ಥಃ | ಭಗವತೋತನೃತ್ರ ರತಿರಾಹಿತ್ಯಂ ನ 
ಪ್ರಾಯೇಣೇತಿ ಮಂತವ್ಯಂ ಕಿಂತು ಸರ್ವಾತ್ಮನೇತ್ಯಾಹ - ಆತ್ಮತೃಪ್ತ ಅತಿ ॥ ಆತ್ಮನಾ 
ತೃಪ್ತಃ ಪರಮಾತ್ಮಪ್ರಸಾದೇನೈವ । ತದನ್ಯತ್ರ ಸರ್ವಾತ್ಮನಾಠಲಂಬುದ್ಧಿಮಾನಿ- 
ತ್ಯರ್ಥಃ | ಅನ್ಯತ್ರಾಲಂಬುದ್ಧಿರಪಿ ಭಗವತ್ನಸಾದಾಯತ್ತೇತಿ ಭಾವಃ । ಕಿಂಚಾತಿ- 
ಶಯಿತಂ ಸುಖಂ ದತ್ವಾ ಭಗವಾನನ್ಯತ್ರ ಸರ್ವಾತ್ಮನಾಠಲಂಬುದ್ದಿಂ ಉತ್ಪಾದ- 
ಯತೀತ್ಯತೋತ ನ್ಯತ್ರಾಲಂಬುದ್ಧೌಹೇತುತಯಾ ಪ್ರಾಗುಕ್ತರತ್ಯಾಖ್ಯಮೇವ ಸುಖ- 
ಮಾಹ- ಆತ್ಮನ್ಯೇವ ಚ ಸಂತುಷ್ಟ ಅತಿ ॥। ಸಮ್ಯಕ್‌ ತುಪ್ಪಿಮಾನ್‌ ಸಂತುಷ್ಠಃ 
ಮಹಾಸುಖವಾನಿತ್ಯರ್ಥಃ | ಹೇತುಗರ್ಭಮಿದಮ್‌ ।ಟ ಭಗವದ್ದರ್ಶನನಿಮಿತ್ತಕ- 


ಮಹಾಸುಖವತ್ತಾ ದನ್ಯತ್ರಾಲಂಬುದ್ದಿಮಾನಿತಿ । ಭಗವದ್ದರ್ಶನನಿಮಿತ್ತಕಂ 
ಮಹಾಸುಖಂ ಕೇನ ಹೇತುನಾ ಸ್ಯಾದಿತ್ಯತಸ್ನಂತುಷ್ನತ್ತೇ ಹೇತುಃ ಆತ್ಮನ್ಯೇವೇತಿ ll 


ಅಧಿಕರಣಸಪ್ತಮೀ । ಆತ್ಮನಿ ಸ್ಥಿತ ಏವ ಸನ್‌ ಸಂತುಷ್ಟ ಇತಿ । ಅಸಂಪ್ರಜ್ಞಾತ- 
ಸಮಾಧಿರೂಪಯಾರತತ್ಮನಿ ಸ್ಥಿತ್ಯೆ ಪವ ಸಂತುಷ್ಟೋ ನ ತ್ತನ್ಯೇನ ಕೇನಾಪೀತ್ಯೇವ- 
ಕಾರಾರ್ಥಃ | ಅತ್ರ ಮಾನವ ಇತಿ ಉಕ್ತಿಃ ಅಪರೋಕ್ಷಿಣ ಏವಾಸಂಪ್ರಜ್ಞಾತಸಮಾಧಿ 
ರಿತಿ ದ್ಯೋತಯಿತುಮ್‌ । ಯಸ್ತ್ವೇವಂರೂಪಃ ತಸ್ಯ ಕಾರ್ಯಂ- ಕರ್ತವ್ಯಂ 
ಸಂಧ್ಯಾವಂದನಾದಿಕಂ ಕಿಮಪಿ ಕರ್ಮ ನ ವಿದ್ಯತೇ ॥ 17 ॥ 


ಅನುವಾದ - ಹೀಗೆ "ನ ಕರ್ಮಣಾಮನಾರಂಭಾತ್‌' ಇತ್ಯಾದಿಗಳಿಂದ ಮತು 
"ಸಹಯಜ್ಞಾಃ' ಇತ್ಯಾದಿಗಳಿಂದ ಕರ್ಮ ಮಾಡದಿದ್ದರೆ ಏನು ಹಾನಿ, ಮಾಡಿದರೆ ಏನು ಲಾಭ 


ಅಧ್ಯಾಯ 3 235 


ಐಂದು ವಿವರಿಸಲಾಗಿದೆ. ಹಾಗಿದ್ದರೆ ಅಸಂಪ್ರ ಜ್ಞಾತ ಸಮಾಧಿ ರೂಪವಾದ ಮನಃಸಮಾಧಾನವೂ 
ಕೂಡ ಕಾರ್ಯವಲ್ಲ ಎಂದಾಗುತದೆ. ಏಕೆಂದರೆ ಇಂತಹ ಸಮಾಧಿ ಸ್ಥಿತಿಯಲ್ಲಿ ಯಾವ 
ಕರ್ಮವನ್ನೂ ಮಾಡಲಾಗುವುದಿಲ್ಲವಾದ್ದರಿಂದ ಕರ್ಮಲೋಪವಾಗಬೇಕಾಗುತದೆ ಎಂಬ 
ಆಕ್ಷೆ ಪಕ್ಕೆ ಇಲ್ಲಿ ಉತ್ತರಿಸಲಾಗಿದೆ. 


ಇಲ್ಲಿರುವ "ತು' ಎಂಬ ಶಬ್ದವು "ಸಮಾಧಿಸ್ಸಿತಿಯಲ್ಲಿರುವ' ಎಂಬ ವಿಶೇಷವನ್ನು ತಿಳಿಸುತ್ತದೆ. 
ಆದುದರಿಂದ, ಯಸ್ತು - ಯಾರು ಅಸಂಪ್ರಜ್ಞಾತ ಸಮಾಧಿಸ್ಸಿಶಿಯಲ್ಲಿರುವ, ಮಾನವಃ- 
ಅಪರೋಕ್ಷ ಜ್ಞಾನಿಯೋ (ಮನುಧಾತುವಿಗೆ ಅವಣ್‌ ಪ್ರತ್ಯಯ ಬಂದು ಮಾನವ ಎಂದು ರೂಪ) 
ಈ ಶ್ಲೋಕದಲ್ಲಿರುವ ಎಲ್ಲಾ ಲ್ಲ ಆತ್ಮ ಶಬ್ದಕ್ಕೆ ಪರಮಾತ್ಮ ಎಂದೆ ಅರ್ಥ. ಆತ್ಮರತಿಃ ಏವ (ಅತ್ಮನಿ 
ಆತ್ಮನೋ ವಾ ರತಿಃ ಯಸ್ಯ ಸಃ ಜು. ವಿಗ್ರಹ) ಆಂಡ ಭಗವಂತನ gE 
ಉಂಟಾದ ಸುಖವನ್ನಷ್ಟೇ ಆಕ ಹೊರತು ಬೇರೆಡೆ ಆಸಕ್ತಿ ಇರುವವನಲ್ಲ, 
ಭಗವಂತ ಬಿಟ್ಟುಬೇರೆ ಪದಾರ್ಥಗಳಲ್ಲಿ ಆಸಕ್ತಿ ಇಲ್ಲ ಎಂದರೆ ಕೆಲವು ಪದಾರ್ಥಗಳಲ್ಲಿ ಮಾತ್ರ 
ಎಂದು ತಿಳಿಯಬಾರದು. ಯಾವ ವಸ್ತುವಿನಲ್ಲಿಯೂ ಸರ್ವಾತ್ಮನಾ ಆಸಕ್ತಿ ಇಲ್ಲದವನು ಎಂದೆ 
ಅರ್ಥ. ಇದನ್ನು ಆತ್ಮತೃಪ್ತಃ ಎನ್ನುವ ಪದ ತಿಳಿಸುತ್ತದೆ. (ಆತ್ಮನಾ ತೃಪ್ತಃ ಎಂದು ವಿಗ್ರಹವಾಕ್ಯ) 
ಪರಮಾತ್ಮನ ಪ್ರಸಾದದಿಂದಲೇ ತೃಪ್ಪಃ - ಭಗವಂತ ಬಿಟ್ಟು ಬೇರೆ ವಿಷಯ ಪದಾರ್ಥಗಳಲ್ಲಿಸರ್ವ 
ಪ್ರಕಾರದಿಂದಲೂ ಅಲಂಬುದ್ದಿಯುಳ್ಳವನು. ಬೇರೆಡೆ ಅಲಂಬುದ್ದಿ ಬರಲು ಭಗವಂತನ 
ಪ್ರಸಾದವೇ ಕಾರಣ ಎಂದು ಭಾವ. 


ಭಗವಂತನು ಅತಿಶಯವಾದ ಸುಖವನ್ನು ಕೊಟ್ಟು ಬೇರೆ ಪದಾರ್ಥಗಳಲ್ಲಿ ಸರ್ವಾತ್ಮನಾ 
ವಿರಕ್ಷಿಯನ್ನು ಉಂಟು ಮಾಡುತ್ತಾನೆ. ಅನ್ಯತ್ರ ಅಲಂಬುದ್ದಿ ಬರಲು ಅತಿಶಯವಾದ ಸುಖವೇ 
ಕಾರಣ ಎಂದು "ಆತ್ಮನ್ಯೇವ ಚ ಸಂತುಷ್ಟಃ' ಎಂದು ಹೇಳಲಾಗಿದೆ. ಸಂತುಷ್ಟಃ- ಎಂದರೆ ಸಮ್ಯಕ್‌ 
ತುಷ್ಟಿಮಾನ್‌ ಅಂದರೆ ಮಹಾ ಸುಖವುಳ್ಳವನು ಎಂದರ್ಥ. ಇದು ಹೇತುಗರ್ಭ ವಿಶೇಷಣ. 
ಭಗವಂತನ ದರ್ಶನದಿಂದ ಉಂಟಾದ ಮಹಾಸುಖವುಳ್ಳವನಾದ್ದರಿಂದ ಬೇರೆಡೆ 
ಎರಕ್ತಿವುಳ್ಳವನು ಎಂದರ್ಥ. ಭಗವದ್ದರ್ಶನದಿಂದ ಮಹಾಸುಖ ಹೇಗೆ ಬರಲು ಸಾಧ್ಯ ಎಂದರೆ 
ಈ ಸಂತುಷ್ಟಿಗೆ ಹೇತುವನ್ನಾಗಿ ಆತ್ಮನ್ಯೇವ ಎಂದು ಹೇಳಿದ್ದಾರೆ. ಇಲ್ಲಿ ಆತ್ಮನಿ ಎಂದು 
ಸಪ್ತಮೀವಿಭಕ್ತಿಯು ಅಧಿಕರಣ ಎಂಬರ್ಥದಲ್ಲಿ ಬಂದಿದೆ. ಅಂದರೆ ಪರಮಾತ್ಮನಲ್ಲಿ 
ಇರುವವನಾಗಿಯೇ ಸಂತುಷ್ಠನು ಎಂದರ್ಥ. ಪರಮಾತ್ನನಲ್ಲಿಇರುವಿಕೆ ಎಂದರೆ ಭಗವಂತನಲ್ಲಿ 
ಮನಸ್ಸನ್ನು ನಿರಂತರ ನೆಲೆನಿಲ್ಲಿಸುವಿಕೆ. ಅಂದರೆ; ಅಸಂಪ್ರಜ್ಞಾತ ಸಮಾಧಿ ಎಂದೆ ಅರ್ಥ. 
ಇದರಿಂದಷ್ಟೆ ಅಪ ರೋಕ್ಷ ಜ್ಞಾನಿಯು ಸಂತುಷ್ಠವಾಗುತ್ತಾನೆ ಬೇರೆ € ಯಾವಕಾರಣದಿಂದಲೂ ಅಲ್ಲ 
ಎಂದು ಏವ ಶಬ್ದದ ಅರ್ಥ. ಈ ಶ್ಲೋಕದಲ್ಲಿ ಮಾನವಃ ಎಂದು ಹೇಳಿದ್ದರಿಂದ ಅಪರೋಕ್ಷ 


236 ಗೀತಾವಿವೃತಿ 


ಜ್ಞಾನಿಯು ಮಾತ್ರ ಅಸಂಪ್ರ ಜ್ಞಾತ ಸಮಾಧಿ ಸ್ಥಿತಿಯನ್ನು ಹೊಂದಬಲ್ಲ ಎಂದು ತಿಳಿಸಿದಂತೆ 
ಚತು ಇಂತಹವನಿಗೆ ಇ ಚ್‌ ಕರ್ತವ್ಯ ೫ ಸಂಧ್ಯಾ ವಂದನಾದಿ ಯಾವ ಕರ್ಮವೂ 
ಕೂಡ, ನ ವಿದ್ಯತೇ- ಇರುವುದಿಲ್ಲ. 11 17 ॥ 


ಸಮಾಧಿಸ್ಥನು ಕರ್ಮ ಮಾಡದಿದ್ದರೂ ಅನರ್ಥವಿಲ್ಲ 


ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ I 
ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯ ಪಾಶ್ರಯಃ 11 18 ॥ 


ಅರ್ಥ - ಅಸಂಪ್ರ ಜ್ಞಾತ ಸಮಾಧಿ ಸ್ಥಿತಿಯಲ್ಲಿರುವವನು ಮಧ್ಯ ದಲ್ಲಿ ಎಚ್ಚರಗೊಂಡು 
ಮಾಡಿದ ಕರ್ಮಕೆ ಹೆಚ್ಚಿನ ಫಲವಿಲ್ಲ ಚ ಅವನು ಕರ್ಮ ಪಾ ಚನಾ ಯಾವ 


ದೋಷವೂ ಬರುವುದಿಲ್ಲ ಗುರು-ಹಿರಿಯರ ನಮಸ್ಕಾರ ಮೊದಲಾದ ಪುರುಷಾರ್ಥ 
ಸಾಧನಗಳೂ ಅವನಿಗೆ ಇಲ್ಲ 


ನನು ಕರ್ಮಕರಣಾಕರಣಯೋರ್ಲಾಭಹಾನೀ ಚೇತ್ರರ್ಹಿ ಸಮಾಧಿರ್ನ 
ಕಾರ್ಯಃ ಪ್ರಸಜ್ಯೇತೇತಿ ಚೋದಿತೇ ಸಮಾಧಿಸ್ಥಸ್ಯ ಕಾರ್ಯಂ ನ ವಿದ್ಯತೇ 
ಇತ್ಯುತ್ತರಂ ಕಸ್ನಾದುಕ್ತಮ್‌ । ಕರ್ಮಕೃತಿಕಾಲೇ ತ್ಹಯಾರಹಮುದ್ದೋಧನೀಯ ಅತಿ 
ಕಂಚಿತ್ವತ್ಯುಕ್ತ್ವಾ ಸಮಾಧೌ ಸ್ಥಿತಃ ಸನ್‌, ತೇನ ಯೋಗಶಾಸ್ರೋಕ್ಸೆರುಪಾಯ್ಕೆ- 
ರುದ್ಧೋಧಿತಃ ಕರ್ಮ ಕರೋತೀತ್ಯೇವೋತ್ತರಂ ಕುತೋ ನೋಕ್ತಮಿತ್ಯತ ಆಹ- 
ನೈವೇತಿ ॥ ತಸ್ಯಾಸಂಪ್ರಜ್ಞಾತಸಮಾಧಿಸ್ಥಸ್ಯ ಸಮಾಧಿಂ ವಿನೇಹ ಕೃತೇನ- 
ಯಜ್ಞಾದಿಕರ್ಮಣಾ5sತ್ನರತ್ಯಧಿಕಸ್ತತಮೋ ವಾನರ್ಥಃ- ಪುಮರ್ಥೋ ನಾಸ್ತಿ ! 
ನನು ಯಜ್ಞಾದಿಕರಣಾರ್ಥಂ ಉತ್ಸಾನಾಭಾವೇಪಿ ನಿತ್ಯನೈಮಿತ್ತಿಕಕರ್ಮಾಕರಣೇ 
ಪ್ರತ್ಯವಾಯಾತ್‌ ತತ್ಮರಣಾರ್ಥಂ ಸಮಾಧಿತ ಉದ್ದೋಧನಂ ಆವಶ್ಯಕಮಿತ್ಯತ 
ಆಹ- ನಾಕೃತೇನೇತಿ ॥। ತಸ್ಯ ಸಮಾಧಿಸಸ್ಕಾಕೃತೇನ ಕರ್ಮಣಾ- ಸಂಧ್ಯಾ- 
ವಂದನಾದಿ ತತ್ತತ್‌ಕಾಲಾನುಷ್ಟೇಯಕರ್ಮಾಭಾವೇನ ಕಶ್ಚನ ದೋಷ ಇತಿ ಶೇಷಃ, 
ನಾಸ್ತಿ | ನನು ಸಮಾಧಿಸಸ್ಕಾಲ್ಲಸ ಸ ಯಜ್ಞಾದೇರನುಷ್ಠಾನೇ ಫಲಾಭಾವೇಪಿ 
ಸಂಧ್ಯಾದ್ಯಕೃತೌ ಪ್ರತವಾಯಾಭಾವೇಪಿ ಗುರುದೇವತಾದಿಷು ಪೂಜಾಕರಣಾ- 
ಕರಣಯೋರರ್ಥಪ್ರತ್ಯವಾಯೌ ಸ್ಯಾತಾಮೇವಾತಸ್ತತನ್ನಿಧಾನಪ್ರಾಪೌ ಉದ್ದೋ- 
ಧನಮಾವಶ್ಯಕಮಿತ್ಯತ ಆಹ- ನ ಚೇತಿ ॥। ಅಸ್ಕಾಸಂಪ್ರಜ್ಞಾತಸಮಾಧಿಸ್ಪಸ್ಯ । 
ಸರ್ವಭೂತೇಷು । ವಿಷಯಸಪ್ತಮೀಯಮ್‌ । ಅರ್ಥವ್ಯಪಾಶ್ರಯಃ-ಎ ಅರ್ಥಸ್ಯ 
ವ್ಯಪಾಶ್ರಯಃ ಪ್ರಾಪ್ತಿಃ ಯೇನ ದರ್ಶನಸಂಭಾಷಣಪೂಜನಾದಿವ್ಯಾಪಾರೇಣ 


ಅಧ್ಯಾಯ 3 237 


ಭವತಿ ಸೋಠರ್ಥವ್ಯಪಾಶ್ರಯ ಇತಿ ವ್ಯಧಿಕರಣಬಹುವ್ರೀಹಿಃ । ಗುರ್ವಾದಿ 
ವಿಷಯಕದರ್ಶನ (ಸಂ)ಭಾಷಣವಂದನಾದಿವ್ಯಾಪಾರಃ ಪುಮರ್ಥಪ್ರಾಪ್ತಿ- 
ಹೇತುಭೂತಃ ಸಮಾಧಿಸ್ಥಸ್ಯ ನಾಸ್ತೀತ್ಯರ್ಥಃ | ಚಶಬ್ದಃ ಪೂರ್ವಾರ್ಧೋಕ್ತ 
ಸಮುಚ್ಚಯೇ ಗುರ್ವಾದಿವಿಷಯವ್ಯಾಪಾರೇಣಾಪ್ಯಾತ್ಠರತಿತುಲ್ಯಂ ಸುಖಂ ನ 
ಲಭ್ಯತ ಇತ್ಯಭಿಪ್ರಾಯಃ | ಏವಂ ತತ್ಲೂಜಾದ್ಯಕರಣಮಪಿ ಸಮಾಧಿಸ್ಥಸ್ಯ ನಾನರ್ಥ- 
ಪ್ರಾಪ್ತಿಹೇತುರಿತ್ಯುಪಲಕ್ಷ್ಯತೇ। 


ಅನುವಾದ- ಕರ್ಮ ಮಾಡುವಿಕೆಯಿಂದ ಲಾಭ ಅಥವಾ ಬಿಡುವಿಕೆಯಿಂದ ನಷ್ಟ 
ಇವುಗಳನ್ನು ವಿವರಿಸಿದಾಗ ಹಾಗಾದರೆ ಸಮಾಧಿಸ್ಥಿತಿಯಲ್ಲಿ ಕರ್ಮ ಲೋಪವಾಗುತ್ತದೆ 
ಯಾದುದರಿಂದ ಸಮಾಧಿ ಸ್ಥಿತಿಯನ್ನು ಸಾಧಕನು ಪಡೆಯುವಂತೆಯೆ ಇಲ್ಲ ಎಂಬ ಆಕ್ಷೇಪಕ್ಕೆ 
ಅವನು ಯಾವ ಕರ್ಮವನ್ನು ಮಾಡಬೇಕಿಲ್ಲ ಎಂದು ಉತ್ತರವನ್ನು ಕೊಡಲಾಗಿದೆ. ಹೀಗೆ ಏಕೆ 
ಉತ್ತರ? "ಕರ್ಮಮಾಡುವ ಕಾಲ ಪ್ರಾಪ್ಪವಾದಾಗ ನನ್ನನ್ನು ಎಚ್ಚರಿಸು' ಎಂದು ಯಾರಿಗಾದರೂ 
ಹೇಳಿ ಸಮಾಧಿ ಅವಸ್ಥೆಯನ್ನು ತಲುಪಬಹುದು. ಆಗ ಯೋಗ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ 
ಅವರು ಎಚ್ಚರಿಸಿದಾಗ ಕರ್ಮ ಮಾಡುತ್ತಾನೆ ಎಂದು ಉತ್ತರವನ್ನು ಏಕೆ ಹೇಳಬಾರದು ಎಂಬ 
ಪ್ರಶ್ನೆಗೆ ಈ ಶ್ಲೋಕದಲ್ಲಿಉತ್ತರಿಸಲಾಗಿದೆ. ತಸ್ಯ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿರುವ 
ಸಾಧಕನಿಗೆ, ಇಹ ಸಮಾಧಿ ಇಲ್ಲದ ಅವಸ್ಥೆಯಲ್ಲಿ ಕೃತೇನ- ಮಾಡಿದ ಯಜ್ಞಾದಿ 
ಕರ್ಮಗಳಿಂದ, ಅರ್ಥಃ - ಭಗವಂತನ ದರ್ಶನಾದಿಗಳಿಂದ ಉಂಟಾದ ಸುಖಕ್ಕಿಂತ ಹಚ್ಚಿನ 
ಅಥವಾ ಸಮವಾದ ಪುರುಷಾರ್ಥವು ನಾಸ್ತಿ ಎ ಇರುವುದಿಲ್ಲ ಯಾಗಾದಿಗಳಿಂದ ಯಾವುದೆ 
ವಿಶೇಷ ಫಲವಿಲ್ಲ, ಆದುದರಿಂದ ಸಮಾಧಿ ಸ್ಥಿತಿಯಿಂದ ಜಾಗ್ರತನಾಗುವುದು ಬೇಡ. ಆದರೆ 
ನಿತ್ಯನೈಮಿತ್ತಿಕ ಸಂಧ್ಯಾವಂದನೆ ಮುಂತಾದ ಕರ್ಮ ಮಾಡದಿದ್ದರೆ ಪಾಪ ಬರುತ್ತದೆ ಹೀಗಾಗಿ 
ಅದಕ್ಕೋಸ್ಕರ ಎಚ್ಚರದ ಸ್ಥಿತಿಗೆ ಬರುವುದು ಅನಿವಾರ್ಯವಲ್ಲವೇ ? ಎಂಬ ಆಕ್ಷೇಪವೂ 
ಸರಿಯಲ್ಲ ತಸ್ಯ- ಸಮಾಧಿಸ್ಥನಾದ ಸಾಧಕನಿಗೆ ಅಕೃತೇನ- ಸಂಧ್ಯಾವಂದನಾದಿ ತತ್ತತ್ನಾಲ 
ದಲ್ಲಿ ಮಾಡಬೇಕಾದ ಕರ್ಮಗಳನ್ನು ಮಾಡದಿರುವುದರಿಂದ, ಕಶ್ಚನ- ಯಾವುದೇ ದೋಷವು 
ನಾಸ್ತಿ ಇರುವುದಿಲ್ಲ 

ಸಮಾಧಿಸ್ಥನಾದವನು ಸ್ವಲ್ಪವಾದ ಯಜ್ಞಾದಿಗಳ ಅನುಷ್ಠಾನ ಮಾಡುವುದರಿಂದ ಅವನಿಗೆ 
ಫಲವಿಲ್ಲದೇ ಇರಬಹುದು. ಅಥವಾ ಸಂಧ್ಯಾವಂದನಾದಿಗಳನ್ನು ಮಾಡದೇ ಇರುವುದರಿಂದ 
ಪಾಪವೂ ಬಾರದಿರಬಹುದು; ಆದರೆ ಗುರುದೇವತಾದಿಗಳ ಪೂಜೆ ಮಾಡದಿರುವುದರಿಂದ 
ಪಾಪ ಮತ್ತು ಮಾಡುವುದರಿಂದ ಪುಣ್ಯ ವಿಶೇಷವಿದ್ದೇಯಿದೆ ಯಾದುದರಿಂದ ಗುರು ಹಿರಿಯರು 


238 ಗೀತಾವಿವೃತಿ 


ಬಂದಾಗ, ಅವನು ಸಮಾಧಿಸ್ಥಿತಿಯಿಂದ ಎಚ್ಚರ ಗೊಳ್ಳಲೇಬೇಕು ಎಂಬ ಆಕ್ಷೇ ಪಕ್ಕೆ "ನ ಚಾಸ್ಯ. ಡ್‌ 
ಎಂದು ಉತ್ತರ ಕೊಡಲಾಗಿದೆ. 


ಅಸ್ಯ - ಅಸಂಪ್ರಜ್ಞಾತ ಸಮಾಧಿಸ್ಥಿತಿಯಲ್ಲಿರುವವನಿಗೆ , ಸರ್ವಭೂತೇಷು - (ಇಲ್ಲಿರುವ 
ಸಪ್ತಮೀವಿಭಕ್ತಿಗೆ ವಿಷಯ ಎಂದು ಅರ್ಥ) ಅರ್ಥವ್ಯಪಾಶ್ರಯಃ- ಅರ್ಥ ಎಂದರೆ 
ಪುರುಷಾರ್ಥ. ಇದರ ಪ್ರಾಪ್ತಿ ಯಾವುದರಿಂದ ಆಗುತ್ತದೆಯೋ ಅದು ಅರ್ಥವ್ಯಪಾಶ್ರಯ. 
(ಅರ್ಥಸ್ಯ ವ್ಯಪಾಶ್ರಯಃ ಯೇನ- ಎಂದು ಬಹುವ್ರೀಹಿಸಮಾಸ) ಅಂದರೆ ದರ್ಶನ ಸಂಭಾಷಣ 
ಪೂಜನಾದಿಗಳು ಎಂದು ಅರ್ಥ. ಗುರು ದೇವತಾದಿಗಳ ವಂದನೆ, ಸಂಭಾಷಣ ದರ್ಶನ ಇವೆ 
ಮೊದಲಾದ ಕರ್ಮಗಳೂ ಕೂಡ ಪುರುಷಾರ್ಥಕ್ಕೆ ಕಾರಣವಾಗುವುದಿಲ್ಲಎಂದು ತಾತ್ಪರ್ಯ. 
"ಚ ' ಶಬ್ದಕ್ಕೆ ಹಿಂದೆ ಶ್ಲೋಕದ ಪೂರ್ವಾರ್ಧದಲ್ಲಿ ಹೇಳಿದ್ದರ ಜೊತೆಗೆ ಎಂದು ಅರ್ಥ. 
ಗುರುವಂದನೆ ಮೊದಲಾದವುಗಳೂ ಕೂಡ ಭಗವದ್ದರ್ಶನಾದಿಗಳಿಂದ ಉಂಟಾದ ಸುಖಕ್ಕೆ 
ಸಮವಾಗಲಾರದು ಎಂದು ಅಭಿಪ್ರಾಯ. ಆದುದರಿಂದಲೇ ಗುರುಪೂಜಾದಿಗಳನ್ನು 
ಮಾಡದಿರುವಿಕೆ ಸಮಾಧಿ ಸ್ಥಿತಿಯಲ್ಲಿರುವವನಿಗೆ ಅನರ್ಥಕಾರಿಯಾಗುವುದಿಲ್ಲ 


ಮುಕ್ತರು ಮಾತ್ರ ಅಕರ್ಮಿಗಳು 


ಯದ್ವಾ ನ ಕೇವಲಂ ಚಕ್ರಪ್ರವರ್ತಕತ್ನೇನ ಭೂತಸ್ಥಿತಿಹೇತುತ್ತಾತ್ಸರ್ಮ 
ಕರ್ತವ್ಯಮ್‌ | ಕಿಂತು ಮುಕ್ತಸ್ಯೈವಾಕರ್ಮತ್ವಾದಮುಕ್ತೇನಾವಶ್ಯಂ ಕರ್ಮ 
ಕಾರ್ಯಮಿತಿ ತಸ್ಥಾದಿತ್ಯನೇನ ವಕ್ತುಮ್‌ ಅಕರ್ಮತ್ನಂ ಮುಕ್ತಸ್ಯ ೈವೇತ್ಯಾಹ- 
ಯಸ್ತಿ ತಿ 11 ಯಸ್ತು ಮಾನವಃ - ಪ್ರಾಪ್ರಜ್ಞಾನಫಲೋ ಮುಕ್ತಃ ಆತ್ಮರತಿಃ ಆತ್ಮನಾ- 
ಪರಮಾತ್ಮನಾ ರತಿಃ - ಅಭಿವ್ಯಕ್ತಸ್ವರೂಪಾನಂದೋ ಯಸ್ಯ ಸಃ ತಥಾ । ಆತ್ಮನಾ- 
ಪರಮಾತ್ಮನಾ ತೃಪ್ಪಃ - ಕೃತಕೃತ್ಯಃ ಆತ್ಮತೃಪ್ತಃ | ಆತ್ಮನ್ಯೇವ ಚ ಸಂತುಷ್ಟಃ- 
ಪ್ರೀತಿಮಾನ್‌ । ಯದ್ವಾ ತೃಪ್ತಿಸಂತೋಷಶಬ್ದಯೋಃ ಪ್ರೀತಿರೂಪೈಕಾರ್ಥ- 
ತ್ತೇರಪ್ಯಾತ್ಮನಾ ತೃಪ್ತಃ ಪ್ರೀತಿಮಾನ್‌ ಆತ್ಮನ್ಯೇವ ಚ ಸಂತುಷ್ಟಃ ಇತ್ಯೇವ 
(ಇತ್ಯೇತಾವತಾ) ಅರ್ಥಭೇದೋ ಧ್ಯೇಯಃ | ತಸ್ಯ ತು- ತಸ್ಕೆ ವೇತಿ ತು- 
ಶಬ್ದೋಠತ್ರ ಯೋಜ್ಯಃ । ಮುಕ್ತಸೈ)ವ ಕಾರ್ಯಂ ನ ವಿದ್ಯತೇ । ನನು "ಕೃಷ್ಣೋ 
ಮುಕ್ತೆರಿಜ್ಯತೇ ವೀತಮೋಹೈಃ ' ಇತ್ಯುಕ್ತೇರ್ಮುಕ್ತಸ್ಯಾಪಿ ಕರ್ಮ ಕರ್ತವ್ಯಮಿತ್ಯತ 
ಆಹ- ನೈವೇತಿ [| ಪ್ರಾಗದೇವಾರ್ಥ:ಃ ಸ್ನೇಚ್ಚಯೈವ ಕರಣಂ ನ ವಿಧಿಬದ್ಧತ್ತೇನ ಟನ 
ವಾ ಫಲಾಪೇಕ್ಟ: ಯಾ, ತಸ್ಯೆ ಅವ ಫಲರೂಪತ್ತೇನ ಫಲಾಂತರಾಭಾವಾದಿತಿ ಭಾವಃ। 


11 17-18 ॥| 


ಅಧ್ಯಾಯ 3 239 


ಅನುವಾದ- ಯಸ್ತಾ ತ್ಸರತಿಃ ಎಂಬ ಈ ಎರಡು ಶ್ಲೋಕಗಳಿಗೆ ಮತ್ತೊಂದು ರೀತಿಯ 
ವ್ಯಾಖ್ಯಾನವನ್ನು ಮಾಡುತ್ತಾರೆ. ಜಗಚ್ಚಕ್ರ ಪ್ರವರ್ತಕರಾಗಿ ಎಲ್ಲಾಭೂತಗಳ ಇರುವಿಕೆಗೆ ನಾವು 
ಕಾರಣರಾಗಬೇಕು. ಆದುದರಿಂದ ಕರ್ಮವನ್ನು ಮಾಡಬೇಕು ಎಂದು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, 
ಕರ್ಮವಿಲ್ಲದಿರುವಿಕೆ ಮುಕ್ತರಿಗೆ ಮಾತ್ರ. ಆದುದರಿಂದ ಅಮುಕ್ತರು ಅವಶ್ಯವಾಗಿ ಕರ್ಮವನ್ನು 
ಮಾಡಲೇಬೇಕು ಎಂದು, ತಸ್ಮಾತ್‌ ಅಸಕ್ತಃ ಎಂದು ಮುಂದೆ ತಿಳಿಸಬೇಕು ಅದಕ್ಕಾಗಿ 
ಕರ್ಮವಿಲ್ಲದಿರುವಿಕೆ ಮುಕ್ತರಿಗೆ ಮಾತ್ರ ಎಂದು ಈ ಶ್ಲೋಕಗಳಲ್ಲಿ ತಿಳಿಸಲಾಗಿದೆ. 


ಯಸ್ತು ಮಾನವಃ: ಜ್ಞಾನದ ಫಲವನ್ನು ಪಡೆದ ಮುಕ್ತನು, ಆತ್ಮರತಿಃ- ಪರಮಾತ್ಮನಿಂದಾಗಿ 
ಸ್ವರೂಪಾನಂದದ ಅಭಿವ್ಯಕ್ತಿಯನ್ನು ಪಡೆದಿದ್ದಾನೋ, ಆತ್ಮತೃಪ್ತಃ- ಪರಮಾತ್ಮನಿಂದಾಗಿಯೇ 
ಕೃತಕೃತ್ಯನಾಗಿದ್ದಾನೋ, ಆತ್ಮನ್ಯೇವ ಸಂತುಷ್ಟಃ - ಪರಮಾತ್ಮನಲ್ಲಿಯೇ ಪ್ರೀತಿಯುಳ್ಳವನೋ, ತಸ್ಯ 
ತು - ಅಂತಹ ಮುಕ್ತನಿಗೆ ಮಾತ್ರ ಕಾರ್ಯಂ ನ ವಿದ್ಯತೇ: ಯಾವುದೇ ಕರ್ಮವಿರುವುದಿಲ್ಲ. 
ಇಲ್ಲರತಿ ಶಬ್ದಕ್ಕೆ ಆನಂದ ಎಂದು, ತೃಪ್ತಿ ಶಬ್ದಕ್ಕೆ ಕೃತಕೃತ್ಯತೆ ಎಂದು, ಸಂತೋಷ ಶಬ್ದಕ್ಕೆ ಸ್ನೇಹ 
ಎಂದು ಅರ್ಥವ್ಯತ್ಯಾಸವಿದೆ ತೃಪ್ತಿ ಸಂತೋಷ ಶಬ್ದಗಳಿಗೆ ಸ್ನೇಹ ಎಂಬ ಒಂದೇ ಅರ್ಥ ಎಂದು 
ಇಟ್ಟುಕೊಂಡರೂ ಆತ್ಮನಾ ತೃಪ್ರಃ- ಭಗವಂತನ ಪ್ರಸಾದದಿಂದ ತೃಪ್ತಿಯುಳ್ಳವನು. ಆತ್ಮನಿ 
ಸಂತುಷ್ಟಃ- ಭಗವಂತನಲ್ಲಿ ತೃಪ್ರವುಳ್ಳವನು ಎಂದು ಅರ್ಥಭೇದವನ್ನು ಹೇಳಬೇಕು. ಇಲ್ಲಿ'ತಸ್ಯ 
ತು' ಎಂದು ಅನ್ವಯವನ್ನು ಹೇಳಿ “ತಸ್ಕೈವ' ಎಂದು ಅರ್ಥವನ್ನು ಹೇಳಬೇಕು . ಆದುದರಿಂದ 
ಮುಕ್ತನಿಗೆ ಮಾತ್ರ ಯಾವುದೇ ಕರ್ಮವಿರುವುದಿಲ್ಲ ಎಂದು ಅರ್ಥವಾಗುತ್ತದೆ. ಹಾಗಾದರೆ, 
ಕೃಷ್ಣೋ ಮುಕ್ಸೈರಿಜ್ಯತೇ ವೀತಮೋಹೈಃ' ಎಂದು ಮುಕ್ತರಿಗೂ ಕರ್ಮವನ್ನು ಹೇಳುವ 
ವಾಕ್ಯಗಳ ಅರ್ಥ ಏನು ಎಂಬ ಪ್ರಶ್ನೆ ಗೆ"ನೈವ' ಎಂಬ ಶ್ಲೋಕ ಉತ್ತರಿಸುತ್ತದೆ. ಈ ಶ್ಲೋ (ಕಕ್ಕೆ ಹಿಂದೆ 
ವಿವರಿಸಿದಂತೆಯೇ ಅರ್ಥ. ಅಂದರೆ ಮುಕ್ತನು ಕರ್ಮವನ್ನು ಮಾಡುವುದು ಸ್ವಇಚ್ಛೆಯಿಂದಲೆ 
ಹೊರತು ವಿಧಿಗೆ ಬದ್ಧನಾಗಿ ಅಲ್ಲ ಅಥವಾ ಫಲಾಪೇಕ್ಟೆಯಿಂದಲೂ ಕರ್ಮ ಮಾಡುವುದಲ್ಲ 
ಏಕೆಂದರೆ ಆ ಕರ್ಮವೇ ಫಲರೂಪವಾದ್ದರಿಂದ ಅದಕ್ಕೆ ಮತ್ತೊಂದು ಫಲವಿರುವುದಿಲ್ಲಎಂದು 
ತಾತ್ಪರ್ಯ. ॥। 17-18 ॥ 


ಬಾಹ್ಯ ಪ್ರಜ್ಞೆ ಇರುವವನಿಗೆ ವರ್ಣಾಶ್ರಮೋಚಿತ ಕರ್ಮಾನುಷ್ಠಾನ ಅತ್ಯಗತ್ಯ 


ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ । 
ಅಸಕ್ಟೋ ಹ್ಯಾಚರನ್‌ ಕರ್ಮ ಪರಮಾಪ್ನೋತಿ ಪೂರುಷಃ 11 19 ॥ 
ಅರ್ಥ - ಅಸಂಪ್ರಜ್ಞಾತ ಸಮಾಧಿಸ್ಥಿತಿಯಲ್ಲಿರುವವರು, ಮತ್ತು ಮುಕ್ತರು ಇವರಿಗೆ ಮಾತ್ರ 
ಕರ್ತವ್ಯಕರ್ಮಗಳು ಇರುವುದಿಲ್ಲ ಆದುದರಿಂದ ಫಲಾಪೇಕ್ಷೆ ಇಲ್ಲದವನಾಗಿ ನೀನು ಕರ್ಮವನ್ನು 


ಚ ಗೀತಾವಿವೃತಿ 


ಮಾಡು .ಮುಮುಕ್ಟುವು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದರಿಂದ (ಜ್ಞಾನದ್ದಾರಾ) 
ಭಗವಂತನನ್ನು ಪಡೆಯುತ್ತಾನೆ. 


ತಸ್ಮಾದಸಂಪ್ರಜ್ಞಾತಸಮಾಧಿಸ್ಥಸ್ಯ ವಾ ಮುಕ್ತಸ್ಕೈವ ವಾತಕರ್ಮತ್ತೇನ 
ತಾದೃಶೇನಾವಶ್ಯಂ ಕರ್ಮಣಃ ಕರ್ತವ್ಯತ್ಥಾದಸಕ್ತಃ- ಫಲಸ್ನೇಹರಹಿತಃ ಸನ್‌ 
ಕಾರ್ಯಮವಶ್ಯಕರ್ತವ್ಯಂ ಕರ್ಮ ಸತತಂ ಸಮಾಚರ- ಭಗವತ್ತೂಜಾತ್ನೇ- 
ನಾನುತಿಷ್ಠ । ನನು ಮುಕ್ತಸ್ಯ ಕರ್ಮಣಾ ಪ್ರಯೋಜನಾಭಾವಾತ್‌ (ಯಥಾ) 
ಕಾರ್ಯಾಭಾವಃ ಏವಂ ಮುಮುಕ್ಟೋರಪಿ ಕರ್ಮಣಾ ಫಲಾಭಾವಾತ್ಮಾರ್ಯಾ- 
ಭಾವಃ ಕಿಂ ನ ಸ್ಯಾದಿತ್ಯತ ಆಹ- ಅಸಕ್ತ ಅತಿ ॥ ಪೂರುಷಃ ಅಸಕ್ತಃ 
ಕರ್ಮಾಚರನ್ನೇವ ಜ್ಞಾನದ್ದಾರಾ ಪರಮಾಪ್ನೋತಿ ಹಿ ಯಸ್ಥಾತ್‌ ತಸ್ಮಾತ್‌ 


ಮುಕ್ತಸಮಾಧಿಸ್ಥಾಭ್ಯಾಮನ್ಯಸ್ಯ ಕರ್ಮಣಾ ಫಲಸತ್ವಾದಸ್ತೇವ ಕಾರ್ಯಮಿತಿ 
ಭಾವಃ ॥। 19 ॥| 


ಅನುವಾದ - ತಸ್ಥಾತ್‌ - ಅಸಂಪ್ರಜ್ಞಾತ ಸ್ಥಿತಿಯಲ್ಲಿರುವವನಿಗೆ ಮತ್ತು ಮುಕ್ತನಿಗೆ ಮಾತ್ರ 
ಕರ್ಮವಿರುವುದಿಲ್ಲವಾದುದರಿಂದ, ನಿನ್ನಂತಹವರು ಅವಶ್ಯವಾಗಿ ಕರ್ಮವನ್ನು ಮಾಡಲೇಬೇಕು 
ಆದುದರಿಂದ ಅಸಕ್ತಃ ಎ ಫಲಾಪೇಕ್ಷೆ ಇಲ್ಲದವನಾಗಿ ಕಾರ್ಯಂ - ಅವಶ್ಯ ಮಾಡಬೇಕಿರುವ, 


ಕರ್ಮ - ಕರ್ಮವನ್ನು , ಸತತಂ - ಯಾವಾಗಲೂ, ಸಮಾಚರ - ಭಗವಂತನ ಪೂಜೆ ಎಂದು 
ಮಾಡು. 


ಮುಕ್ತರಿಗೆ ಕರ್ಮಾಚರಣೆಯಿಂದ ಯಾವುದೇ ಫಲವಿಲ್ಲ. ಹೀಗಾಗಿ ಅವರು ಕರ್ಮ 
ಮಾಡಬೇಕಿಲ್ಲ . ಅದರಂತೆ ಮುಮುಕ್ತುವಿಗೂ ಕೂಡ ಕರ್ಮದಿಂದ ಯಾವುದೇ 


ಫಲವಿಲ್ಲದಿರುವುದರಿಂದ ಅವನೂ ಕರ್ಮ ಮಾಡಬೇಕಿಲ್ಲಎಂಬ ಆಕ್ಷೇಪಕ್ಕೆ, ಅಸಕ್ತಃ ಎಂದು 
ಉತ್ತರಿಸಲಾಗಿದೆ. 


ಪೂರುಷಃ - ಮನುಷ್ಯನು ಅಸಕ್ತಃ - ಫಲೇಚ್ಚಾರಹಿತನಾಗಿ, ಕರ್ಮ ಆಚರನ್ನೇವ - 
ಕರ್ಮವನ್ನು ಆಚರಿಸುತ್ತಲೆ ಜ್ಞಾನ ಸಂಪಾದನೆಯ ಮೂಲಕ, ಪರಂ ಎ ಭಗವಂತನನ್ನು ಆಪ್ಲೋತಿ 
ಹಿ ಎ ಪಡೆಯುತ್ತಾನಷ್ಟೆ . ಆದುದರಿಂದ ಮುಕ್ತರು ಮತ್ತು ಸಮಾಧಿಸ್ಥಿತಿಯಲ್ಲಿರುವವರು 
ಇವರನ್ನು ಬಿಟ್ಟು ಬೇರೆ ಎಲ್ಲರಿಗೂ ಕರ್ಮದಿಂದ ಫಲವಿದೆ. ಆದುದರಿಂದ ಅವರು ಕರ್ಮವನ್ನು 
ಮಾಡಲೇ ಬೇಕು. 1119 11 


ಅಧ್ಯಾಯ 3 241 


ಸುಜನರಿಗೆ ಮಾರ್ಗದರ್ಶನ ಮಾಡಲು ಉತ್ತಮರ ಅನುಷ್ಠಾನ ಆವಶ್ಯಕ 


ಕರ್ಮಣೈವ ಹಿ ಸಂಸಿದ್ದಿಮಾಸ್ಥಿತಾ ಜನಕಾದಯಃ | 
ಲೋಕಸಂಗ್ರಹಮೇವಾಪಿ ಸಂಪಶ್ಯನ್‌ ಕರ್ತುಮರ್ಹಸಿ 11 20 ॥ 


ಅರ್ಥ- ಜನಕ, ಪ್ರಿಯವ್ರತನೇ ಮೊದಲಾದ ಜ್ಞಾನಿಗಳೂ ಕೂಡ ಕರ್ಮವನ್ನು 
ಮಾಡುತ್ತಲೇ ಮೋಕ್ಷರೂಪವಾದ ಸಿದ್ದಿಯನ್ನು ಪಡೆದಿದ್ದಾರೆ. ಅಜ್ಞಜನರನ್ನು ಕರ್ಮದಲ್ಲಿ 
ತೊಡಗಿಸುವುದಕ್ಕಾಗಿಯೂ ಕೂಡ ಕರ್ಮವನ್ನು ಮಾಡಬೇಕು. 


ನನು ಜ್ಞಾನಾದೇವ ಮೋಕ್ಸಸಿದ್ದೇಃ ಕಥಮ್‌ “ಅಸಕ್ಟೋ ಹ್ಯಾಚರನ್ನೇವ ಅತಿ 
ಉಚ್ಛತ ಇತ್ಯತೋ ಮುಕ್ತಾವಾನಂದಾತಿಶಯಾರ್ಥಂ ವಿಹಿತಕರ್ಮಣೋ- 
ವಶ್ಯಕರ್ತವ್ಯತಾಯಾಂ ಜ್ಞಾನಿನಾಮಾಚಾರಮಪಿ ಪ್ರಮಾಣಯತಿ- ಕರ್ಮಣೈೆ- 
ವೇತಿ ॥ ಸಹಯೋಗೇ ತೃತೀಯಾ | ಜನಕಾದಯೋ - ಜನಕಪ್ರಿಯವ್ರತಾದಯೋ 
ಜ್ಞಾನಿನಃ ಕರ್ಮಣೈವ- ಕರ್ಮಸಹಿತಾ ಏವ ಕರ್ಮ ಕುರ್ವಂತ ಏವ ಸಂಸಿದ್ದಿಂ- 
ಸಂಪೂರ್ಣಮೋಕ್ಹ್ಷಮಾಸ್ತಿತಾಃ- ಪ್ರಾಪ್ತಾಃ | ಜ್ಞಾನಮಾತ್ರಾತ್‌ ಮುಕ್ತಿಸಿದ್ದಾವಪಿ 
ತತ್ರಾನಂದಾತಿಶಯಾರ್ಥಂ ಕರ್ಮ ಕುರ್ವಂತೀತ್ಯರ್ಥಃ 1 ತೃತೀಯಾಯಾಃ 
ಕರಣಾರ್ಥತ್ತೇರಪಿ ಕರ್ಮಣಾ ಕರಣೇನ ಸಂಸಿದ್ದಿಂ- ಮೋಕ್ಷಮಾಪ್ತಾ ಇತ್ಯರ್ಥಃ। 
ಲಾಂಗಲೇನ ಜೀವಾಮ ಇತಿವತ್‌ ಜ್ಞಾನದ್ದಾರಕತ್ನಾಭಿಪ್ರಾಯಂ ಕರಣತ್ತಮಿತಿ | 
ಯದ್ವಾ ಸಂಸಿದ್ದಿಂ- ಜ್ಞಾನಂ ಕರ್ಮಣಾ ಪ್ರಾಪ್ತಾ ಇತ್ಯರ್ಥಃ । ನ ಕೇವಲಂ 
ಜ್ಞಾನಿನಾಮಾಚಾರಾತ್ಮರ್ಮ ಕರ್ತವ್ಯಮ್‌ । ಕಿಂ ತ್ಹೀಶ್ದರಪ್ರೀತಿದ್ದಾರಾ ಮುಕ್ತಿ- 
ಹೇತುಲೋಕಸಂಗ್ರ ಹಾರ್ಥತ್ವಾಚ್ಚ ಕರ್ಮ ಕಾರ್ಯಮಿತ್ಯಾಹ - ಲೋಕೇತಿ ॥ 
ಲೋಕಾನಾಮಜ್ಞಜನಾನಾಂ ಕರ್ಮಣಿ ಪ್ರವೃತ್ತಿರೂಪಂ ಸಂಗ್ರಹಮೇವಾಷಿ | ನ 
ಕೇವಲಂ ಜ್ಞಾನ್ಯಾಚಾರಮಿತ್ಯಪೇರರ್ಥಃ | ಏವಕಾರಸ್ತು ತಿಷ್ಠತು ತಾವತ್ನರ್ಮ- 
ಕರಣೇರನ್ಯೋ ಹೇತುರಿತ್ಯರ್ಥಸೂಚಿಕಃ | ಸಂಪಶ್ಯನ್‌ ಕರ್ಮ ಕರ್ತುಮರ್ಹಸಿ । 
ಜನಸ್ಯ ಕರ್ಮಣಿ ಪ್ರವರ್ತನೇನ ಭಗವತ್ಲೀತಿಃ ತಥಾ ಚ ಮೋಕ್ಷೇ ಸುಖಾತಿಶಯಃ 
ಇತಿ ಜ್ಞೇಯಮ್‌ । ತದುಕ್ತಮ್‌ । “ಅಜ್ಜಾನಾಂ ಜ್ಞಾನದಂ ಕರ್ಮ ಜ್ಞಾನಿನಾಂ 
ಲೋಕಸಂಗ್ರಹಾತ್‌ | ಅದ್ಬೈವ ತುಷ್ಟಿದಂ ಮಹ್ಯಂ ಸಾ ಮುಕ್ತಾನಂದಪೂರ್ತಿದಾ' 
ಇತಿ ॥1 20 ॥ 


ಅನುವಾದ - ಜ್ಞಾನದಿಂದಲೇ ಮೋಕ್ಷಸಿದ್ದಿ . ಹೀಗಿರುವಾಗ ಫಲೇಚ್ಛೆ ಇಲ್ಲದ 
ಕರ್ಮದಿಂದ ಮೋಕ್ಷ ಎಂದು ಹೇಗೆ ಹೇಳುವುದು ? ಎನ್ನುವ ಪ್ರಶ್ನೆಗೆ ಮುಕ್ತಿಯಲ್ಲಿ ಆನಂದ 


242 ಗೀತಾವಿವೃತಿ 


ವೃದ್ಧಿಗಾಗಿ ವಿಹಿತ ಕರ್ಮಗಳನ್ನು ಅವಶ್ಯ ಮಾಡಬೇಕು ಎಂದು ಉತ್ತರ. ಈ ವಿಷಯದಲ್ಲಿಜ್ಞಾನಿಗಳ 
ಆಚರಣೆಯೇ ಪ್ರಮಾಣ ಎಂದು ಈ ಶ್ಲೋಕದಲ್ಲಿಹೇಳಲಾಗಿದೆ. ಕರ್ಮಣಾ ಎಂಬಲ್ಲಿತೃತೀಯಾ 
ವಿಭಕ್ತಿಯು "ಸಹಿತ ' (1) ಎಂಬ ಅರ್ಥದಲ್ಲಿ ಇದೆ. ಜನಕಾದಯಃ- ಜನಕ, ಪ್ರಿಯವ್ರತನೇ 
ಮೊದಲಾದ ಜ್ಞಾನಿಗಳು ಕರ್ಮಣೈವ- ಕರ್ಮ ಸಹಿತರಾಗಿಯೇ ಅಂದರೆ ಕರ್ಮವನ್ನು 
ಮಾಡುವವರಾಗಿಯೇ , ಸಂಸಿದ್ದಿಂ- ಸಂಪೂರ್ಣ ಮೋಕ್ಷವನ್ನು ಆಸ್ಥಿತಾಃ- ಪಡೆದಿದ್ದಾರೆ. 
ಜ್ಞಾನದಿಂದಲೆ ಮೋಕ್ಷ ಸಿದ್ದಿಸುವುದಾದರೂ ಮೋಕ್ಷದಲ್ಲಿ ಆನಂದ ಅತಿಶಯಕ್ಕಾಗಿ ಕರ್ಮ 
ಮಾಡುತ್ತಾರೆ ಎಂದು ಭಾವ. ತೃತೀಯಾ ವಿಭಕ್ತಿಗೆ "ಕರಣ' ಎಂಬ ಅರ್ಥ ಇಟ್ಟುಕೊಂಡರೂ 
ಕೂಡ ಕರ್ಮದಿಂದಲೆ ಮೋಕ್ಷರೂಪ ಸಿದ್ದಿಯನ್ನು ಪಡೆದಿದ್ದಾರೆ ಎಂದು ಅರ್ಥ. "ಲಾಂಗಲೇನ 
ಜೀವಾಮಃ' ಎಂಬ ಪ್ರಯೋಗವಿದೆ. ಇಲ್ಲಿಲಾಂಗಲ ಎಂದರೆ ನೇಗಿಲು. ಇದು ನಮ್ಮ ಜೀವನಕ್ಕೆ 
ಸಾಕ್ಷಾತ್ತಾಗಿ ಸಾಧನವಲ್ಲ ಹೊರತು ನೇಗಿಲಿನಿಂದ ಉತ್ತು-ಬಿತ್ತಿ ಬೆಳೆ ಬೆಳೆದು ಬದುಕುವುದು. 
ಹಾಗೆಯೇ ಇಲ್ಲಿಯೂ ಕರ್ಮದಿಂದ ಜ್ಞಾನ, ಅದರ ಮೂಲಕ ಮೋಕ್ಷ, ಈ ಅಭಿಪ್ರಾಯದಿಂದ 
ಇಲ್ಲಕರ್ಮವು ಮೋಕ್ಷಕ್ಕೆ ಸಾಧನ ಎಂದು ಅರ್ಥ ಮಾಡಬಹುದು. ಅಥವಾ ಸಂಸಿದ್ದಿ ಎಂದರೆ 
ಜ್ಞಾನ ಎಂದು ಅರ್ಥ. ಇದಕ್ಕೆ ಕರ್ಮವು ಸಾಧನವೆ ಆಗಿದೆ. 


ಜ್ಞಾನಿಗಳು ಕರ್ಮವನ್ನು ಮಾಡುತ್ತಾರೆ ಎಂಬ ಕಾರಣದಿಂದ ಕರ್ಮವನ್ನು ಮಾಡಬೇಕು. 
ಇಷ್ಟೆ ಅಲ್ಲತಾನು ಕರ್ಮ ಮಾಡುವುದರಿಂದ ಅದನ್ನು ನೋಡಿ ಉಳಿದವರೂ ಕರ್ಮದಲ್ಲಿ 
ತೊಡಗುತ್ತಾರೆ. ಇದರಿಂದ ಭಗವಂತನ ಪ್ರೀತಿ - ಮೋಕ್ಷ. ಇದಕ್ಕಾಗಿ ಕರ್ಮ ಮಾಡಬೇಕು 
ಎಂದು “ಲೋಕಸಂಗ್ರಹಂ' ಎಂಬಲ್ಲಿ ಹೇಳಲಾಗಿದೆ. "ಲೋಕ ಸಂಗ್ರಹ ' ಎಂದರೆ ಜನರಿಗೆ 
ಕರ್ಮದಲ್ಲಿಪ್ರವೃತ್ತಿ. ಕೇವಲ “ಜ್ಞಾನಿಗಳ ಆಚಾರ ' ಮಾತ್ರ ಕರ್ಮ ಮಾಡಬೇಕು ಎಂಬ 
ಎಷಯದಲ್ಲಿಪ್ರಮಾಣವಲ್ಲ ಹೊರತು ಲೋಕಸಂಗ್ರಹವೂ ಪ್ರಮಾಣ ಎಂದು ಅಭಿಪ್ರಾಯ, 
"ಅಪಿ' ಶಬ್ದಃ ದಿಂದ ಬರುತ್ತದೆ. ಬೇರೆ ಕಾರಣಗಳಿಂದಾಗಿ ಕರ್ಮ ಮಾಡುವುದು ನಂತರದ ವಿಚಾರ. 
ಲೋಕ ಸಂಗ್ರಹಕ್ಕಾಗಿಯಾದರೂ ಕರ್ಮ ಮಾಡಲೇ ಬೇಕು ಎನ್ನುವುದು ಏವ ಶಬ್ದದ ಭಾವ. 
ನೀನು ಕರ್ಮ ಮಾಡುವುದನ್ನು ನೋಡಿ ಉಳಿದ ಅಜ್ಞಜನರು ಕರ್ಮದಲ್ಲಿ ತೊಡಗುತ್ತಾರೆ 
ಇದರಿಂದಾಗಿ ಭಗವಂತನ ಪ್ರೀತಿ, ತನ್ಮೂಲಕ ನಿನಗೆ ಮೋಕ್ಷದಲ್ಲಿ ಅತಿಶಯಸುಖ ಎಂದು 
ಅಭಿಪ್ರಾಯ. ಇದನ್ನೆ "ಕೃಷ್ಣ ಸಂಹಿತೆ 'ಯಲ್ಲಿ ಹೇಳಿದ್ದಾರೆ. 'ಅಜ್ಞಾನಾಂ' ಇತ್ಯಾದಿಯಾಗಿ. 
ಅಂದರೆ ಅಜ್ಞಜನರು ಕರ್ಮ ಮಾಡುವುದರಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಜ್ಞಾನಿಗಳಿಗೆ 
ಕರ್ಮವು ಲೋಕಸಂಗ್ರಹ ಮೂಲಕ ಭಗವಂತನ ಅತಿಶಯ ಪ್ರೀತಿಗೆ ಕಾರಣವಾಗುವ ಮೂಲಕ 
ಮುಕ್ತಿಯಲ್ಲಿ ಅತಿಶಯ ಆನಂದಕ್ಕೆ ಕಾರಣವಾಗುತ್ತದೆ ಎಂದು. ॥ 20 ॥ 


ಅಧ್ಯಾಯ 3 243 


ವಿವರಣೆ - (1) ತೃತೀಯಾ ವಿಭಕ್ತಿಯು "ಕರಣಾ'ರ್ಥದಲ್ಲಿ ಸಾಮಾನ್ಯವಾಗಿ ಬರುತ್ತದೆ. 
"ಬಾಣೇನ ಹತಃ' ಎಂಬಲ್ಲಿಕೊಲ್ಲುವಿಕೆಗೆ ಬಾಣವು ಸಾಧನ. ಆದುದರಿಂದ ಇಲ್ಲಿತೃತೀಯಾ 
ಬಂದಿದೆ. ಹೀಗೆ ಇಲ್ಲಿಯೂ ಕರ್ಮಣಾ ಎಂದು ಕರಣಾರ್ಥದಲ್ಲಿತೃತೀಯಾ ಎಂದು ಹೇಳಲು 
ಬರುವುದಿಲ್ಲ, ಏಕೆಂದರೆ ಮುಕ್ತಿಗೆ ಕರ್ಮವು ಸಾಧನವಲ್ಲ ಆದುದರಿಂದ "ಸಹಯೋಗೇ 
ತೃತೀಯಾ' ಎಂದಿದ್ದಾರೆ. ಕರಣಾರ್ಥತ್ಸವನ್ನು ಇಟ್ಟುಕೊಂಡರೂ, ಹೇಗೆ ಯೋಜನೆ ಮಾಡ 
ಬಹುದು ಎನ್ನುವುದನ್ನೂ ಎರಡು ರೀತಿಯಿಂದ ತೋರಿಸಿದ್ದಾರೆ. 


ಸಾಮಾನ್ಯರು ಶ್ರೇಷ್ಠರನ್ನು ಅನುಸರಿಸುತ್ತಾರೆ 


ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ 1 
ಸ ಯತ್ನಮಾಣಂ ಕುರುತೇ ಲೋಕಸ್ತದನುವರ್ತತೇ 11 21 1 


ಅರ್ಥ - ಶ್ರೇಷ್ಠರು ಯಾವ ಆಚರಣೆಯನ್ನು ಮಾಡುತ್ತಾರೋ ಅದನ್ನು ಉಳಿದವರೂ 
ಅನುಸರಿಸುತ್ತಾರೆ. ಯಾವುದನ್ನು ಪ್ರಮಾಣ ಎಂದು ತೋರಿಸುವರೋ ಅಜ್ಞರೂ ಅದನ್ನೇ 
ಪ್ರಮಾಣವೆಂದು ಸ್ವೀಕರಿಸುತ್ತಾರೆ. 


ಕಥಂ ಕರ್ಮಕರಣೇನ ಲೋಕಸಂಗ್ರಹ ಇತ್ಯತ ಆಹ- ಯದ್ಯದಿತಿ ॥॥ ಶ್ರೇಷ್ಠೋ: 
ಮಹಾತ್ಮಾ ಯತ್ವಮಾಣಂ ಕುರುತೇ ಯದ್ದಾಕ್ಕಾದಿಕಂ ಪ್ರಮಾಣಂ ಸದಪಿ ಲೋಕೇ 
ಪ್ರಮಾಣತ್ನೇನಾನವಗತಂ ಪ್ರಮಾಣತಯಾ ಜ್ಞಾಪಯತೀತ್ಯರ್ಥಃ । ಯದ್ವಾ 
ಯತ್ವಮಾಣಮಿತ್ಯೇಕಂ ಪದಂ ಬಹುವ್ರೀಹಿ: । ಯತ್ವಮಾಣಂ- ಲೌಕಿಕಂ ವೈದಿಕಂ 
ವಾ ಕರ್ಮ ಕುರುತೇ ತದೇವ ಲೋಕೋನುವರ್ತತೇ=- ಅನುಸರತಿ ॥ 21 ॥ 


ಅನುವಾದ- ಜ್ಞಾನಿಗಳು ಕರ್ಮ ಮಾಡುವುದರಿಂದ "ಲೋಕಸಂಗ್ರಹ'ವಾಗುವುದು ಹೇಗೆ 
ಎಂಬ ಪ್ರಶ್ನೆ ಗೆ ಈ ಶ್ಲೋಕದಲ್ಲಿ ಉತ್ತರಿಸಿದ್ದಾರೆ. ಶ್ರೇಷ್ಠಃ ಮಹಾತ್ಮನು, ಯತ್‌ ಪ್ರಮಾಣಂ 
ಕುರುತೇ: ಯಾವ ವಾಕ್ಯ ಮೊದಲಾದವುಗಳು ಪ್ರಮಾಣವಾಗಿದ್ದರೂ, ಅವುಗಳು 
ಪ್ರಮಾಣವೆಂದು, ಈ ಮೊದಲು ತಿಳಿಯದಿದ್ದಾಗ, ಅವುಗಳನ್ನು ಪ್ರಮಾಣ ಎಂದು ಲೋಕಕ್ಕೆ 
ತಿಳಿಸುತ್ತಾನೋ, ಅಥವಾ "ಯತ್ಛ್ಚಮಾಣಂ' ಎಂಬುದು ಒಂದೇ ಪದ. "ಯತ್‌ ಪ್ರಮಾಣಂ 
ಯಸ್ಮಿನ್‌ ತತ್‌ ' ಎಂದು ಬಹುವ್ರೀಹಿ ಸಮಾಸ. ಯಾವುದನ್ನು ಪ್ರಮಾಣವನ್ನಾಗಿಟ್ಟುಕೊಂಡು 
ಲೌಕಿಕ ವೈದಿಕ ಕರ್ಮಗಳನ್ನು ಮಾಡುತ್ತಾನೋ, ತದೇವ- ಅದನ್ನೇ, ಲೋಕಃ ಎ ಜನರು, 
ಅನುವರ್ತತೇ - ಅನುಸರಿಸುತ್ತಾರೆ. 


244 ಗೀತಾವಿವೃತಿ 


ಶ್ರೀ ಕೃಷ್ಣನ ಕರ್ಮಾಚರಣೆಯೂ ಲೋಶಶಿಕ್ಚಣಕ್ಕಾಗಿ 


ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಷು ಕಿಂಚನ । 
ನಾನವಾಪ್ರಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ 11 22 ॥ 


ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ | 
ಮಮ ವರ್ತ್ಮಾನುವರ್ತಂತೇ ಮನುಷ್ಯಾಃ ಪಾರ್ಥ ಸರ್ವಶಃ 11 23 11 


ಉತ್ತೀದೇಯುರಿಮೇ ಲೋಕಾ ನ ಕುರ್ಯಾಂ ಕರ್ಮ ಚೇದಹಮ್‌ । 
ಸಂಕರಸ್ಯ ಚ ಕರ್ತಾ ಸ್ಕ್ಯಾಮುಪಹನ್ಯಾಮಿಮಾಃ ಪ್ರಜಾಃ 11 24 11 


ಅರ್ಥ - ಅರ್ಜುನನೇ, ನನಗೆ ಯಾವುದೆ ಕರ್ತವ್ಯವಿಲ್ಲ . ಏಕೆಂದರೆ ಈ ಹಿಂದೆ 


ಪಡೆಯದಿದ್ದದ್ದು , ಕರ್ಮದಿಂದ ಪಡೆಯಬಹುದಾದದ್ದು ಯಾವುದೂ ಇಲ್ಲ ಆದರೂ 
ಕರ್ಮವನ್ನು ಮಾಡುತ್ತಲೆ ಇರುತ್ತೇನೆ. ॥। 22 ॥1 


ಒಂದುವೇಳೆ ನಾನು ಆಲಸ್ಯರಹಿತನಾಗಿ ಕರ್ಮ ಮಾಡದಿದ್ದರೇ, ಆಗ ಎಲ್ಲಾ ಮನುಷ್ಯರೂ 
ನನ್ನ ಮಾರ್ಗವನ್ನು ಅನುಸರಿಸುತ್ತಾರೆ. 1231 


ನಾನು ಕರ್ಮ ಮಾಡಲಿಲ್ಲ ಎಂದು ಈ ಜನರೂ ಕರ್ಮ ಮಾಡದೇ ನರಕಾದಿ 
ಅನರ್ಥಗಳನ್ನು ಪಡೆಯುತ್ತಾರೆ. ಅಷ್ಟೆ ಅಲ್ಲದೆ ಕರ್ಮಲೋಪದಿಂದಾಗಿ ಬ್ರಾಹ್ಮಣ, 
ಕೃತ್ರಿಯಾದಿವರ್ಣವ್ಯವಸ್ಥೆಯೂ ಇಲ್ಲದೆ ಈ ಸಾಂಕರ್ಯಕ್ಕೂ ನಾನೇ ಕಾರಣನಾಗುತ್ತೇನೆ. ಆ 
ಮೂಲಕ ಎಲ್ಲಜನರನ್ನು ಕೊಂದವನಾಗುತ್ತೇನೆ. ॥124 ॥ 


ಕಿಂಚ ಪ್ರಯೋಜನಮಾತ್ರಹೀನೇನಾಪಿ ಮಯಾ ಕೇವಲಾನುಗ್ರಹೇಣ 
ಲೋಕಸಂಗ್ರಹಾರ್ಥಂ ಕರ್ಮ ಕ್ರಿಯತೇ । ಮುಕ್ತಾವಾನಂದವೃದ್ದಿ- 
ಪ್ರಯೋಜನವತಾ ಜ್ಞಾನಿನಾ ತತ್ಕರ್ತವ್ಯಮಿತಿ ಕಿಂ ವಾಚ್ಯಮಿತಿ ಭಾವೇನಾಹ- ನ 
ಮ ಅತ್ಯಾದಿ ತ್ರಿಭಿಃ ॥ ಹೇ ಪಾರ್ಥ ! ಕಿಂಚನ ಕರ್ತವ್ಯಂ ನಾಸ್ತಿ 1 ಯತಸ್ವಿಷು 
ಲೋಕೇಷು ಪ್ರಾಗಪ್ರಾಪ್ತಂ ಪಶ್ಚಾತ್‌ ಪ್ರಾಪ್ರವ್ಯಂ ನಾಸ್ತಿ | ತಥಾಪಿ ಕರ್ಮಣಿ 
ವರ್ತ ಏವ - ಕರ್ಮ ಕರೋಮ್ಯೇವ ॥ 22 ॥ 


ಅನುವಾದ - ಯಾವುದೇ ರೀತಿಯ ಪ್ರಯೋಜನವಿಲ್ಲದಿದ್ದರೂ ನಾನು ಕೇವಲ ಜನರ 
ಅನುಗ್ರಹಕ್ಕಾಗಿ ಅವರನ್ನು ಕರ್ಮದಲ್ಲಿ ತೊಡಗಿಸುವುದಕ್ಕಾಗಿ ಕರ್ಮ ಮಾಡುತ್ತೇನೆ. 
ಹೀಗಿರುವಾಗ ಮೋಕ್ಟದಲ್ಲಿ ಆನಂದಾತಿಶಯರೂಪವಾದ ಪ್ರಯೋಜನವುಳ್ಳ ಜ್ಞಾನಿಗಳ: 


ಅಧ್ಯಾಯ 3 245 


ಕರ್ಮವನ್ನು ಮಾಡಬೇಕು ಎಂದು ಸಹಜವಾಗಿಯೇ ಸಿದ್ಧವಾಗುತ್ತದೆ ಎಂದು ಶ್ರೀಕೃಷ್ಣ ಈ 
ಮೂರು ಶ್ಲೋಕಗಳಲ್ಲಿಹೇಳುತ್ತಿದ್ದಾನೆ. 


ಹೇ ಪಾರ್ಥ: ಎಲ್ಪೆ ಅರ್ಜುನನೇ! ಮೇ - ನನಗೆ, ಕಿಂಚನ ಕರ್ತವ್ಯಂ- ಮಾಡಬೇಕಾದ್ದು 
ಯಾವುದೂ, ನಾಸ್ತಿ - ಇಲ್ಲ ಏಕೆಂದರೆ, ತ್ರಿಷು ಲೋಕೇಷು- ಮೂರು ಲೋಕಗಳಲ್ಲಿ , 
ಅನವಾಪ್ತಂ- ಹಿಂದೆ ಪಡೆಯದೇ ಇದ್ದದ್ದು, ಅವಾಪ್ತವ್ಯಂ-ಮುಂದೆ ಪಡೆಯಬೇಕಾದ್ದು , 
ನಾಸ್ತಿ- ಇರುವುದಿಲ್ಲ ಹಾಗಿದ್ದರೂ, ಕರ್ಮಣಿ- ವರ್ತೇ- ಕರ್ಮವನ್ನು ಮಾಡಿಯೇ 
ಮಾಡುತ್ತೇನೆ. 1122 || 


ಯದಿ ಹ್ಯಹಂ ಜಾತು: ಕದಾಚಿದತಂದ್ರಿತೋ5ನಲಸಃ ಕರ್ಮಣಿ ನ 
ವರ್ತೇಯಂ-: ನ ಕರ್ಮ ಕುರ್ಯಾಂ ತರ್ಹಿ ಮಮ ವರ್ತ: ಮಾರ್ಗಂ 
ಕರ್ಮಾಕರಣರೂಪಂ ಮನುಷ್ಯಾಃ ಸರ್ವಶಃ- ಸರ್ವೇಅಪಿ ಅನುವರ್ತಂತೇ 
ಅನುಸರೇಯುಃ ಟ ಮದ್‌ದೃಷ್ಟಾಂತೇನ ಕರ್ಮನ ಕುರ್ಯುರಿತ್ಯರ್ಥಃ Il 231 


ಅನುವಾದ- ಯದಿ: ಒಂದು ವೇಳೆ ಅಹಂ - ನಾನು, ಜಾತು - ಒಂದೊಮ್ಮೆ ಅತಂದ್ರಿತಃ= 
ಆಲಸ್ಯವಿಲ್ಲದವನಾಗಿ ಕರ್ಮಣಿ ನ ವರ್ತೇಯಮ್‌ - ಕರ್ಮ ಮಾಡದವನಾದರೆ, ಆಗ, 
ಮಮ- ನನ್ನ, ವರ್ತೃ ಎ ಮಾರ್ಗವನ್ನು ಅಂದರೆ ಕರ್ಮ ಮಾಡದಿರುವಿಕೆಯನ್ನು ಸರ್ವಶಃ ಎ 
ಎಲ್ಲಾ ಮನುಷ್ಯಾಃ= ಮನುಷ್ಯರು, ಅನುವರ್ತಂತೇ- ಅನುಸರಿಸುತ್ತಾರೆ. ನನ್ನ ನ್ನು 
ದೃಷ್ಟಾಂತವನ್ನಾ ಗಿ ಇಟ್ಟುಕೊಂಡು ಕರ್ಮಮಾಡದೆ ಇರಬಹುದು ಎಂದು ಭಾವ. ॥ 23 ॥ 
ತತಃ ಕೋ ದೋಷ ಇತ್ಯತ ಉಚ್ಛತೇ | ಅಹಂ ಚೇತ್ಸರ್ಮ ನ ಕುರ್ಯಾಂ ತದಾ 
ಇವೇ ಲೋಕಾಃ ಉತ್ತೀದೇಯುಃ - ನಶ್ಯೇಯುಃ ಕರ್ಮಲೋಪೇನ ನರಕಂ 
ಪ್ರಾಪ್ನಯುಃ । ಕಿಂಚ ಕರ್ಮಲೋಪೇ ಸತಿ ಬ್ರಹ್ಮಕ್ಷತ್ರಾದಿವರ್ಣವಿವೇಕೋ ನ 
ಸ್ಯಾತ್‌ | ಅತೋ ವರ್ಣಸಂಕರಸ್ಯ ಚ ಕರ್ತಾ ಸ್ಯಾಮ್‌- ಭವೇಯಮ್‌ | 
ಏವಮಹಮೇವ ಪ್ರಜಾಃ ಉಪಹನ್ಯಾಂ = ಹತವಾನ್‌ ಭವೇಯಮ್‌ ॥। 24 | 


ಅನುವಾದ - ಜನರು ಕರ್ಮ ಮಾಡದಿರುವುದರಿಂದ ಏನು ದೋಷ ಎಂದು ಇಲ್ಲಿ 
ಹೇಳುತ್ತಾನೆ. "ಅಹಂ ಚೇತ್‌ ಕರ್ಮ ನ ಕುರ್ಯಾಂ: ನಾನು ಕರ್ಮ ಮಾಡದಿದ್ದರೆ, ಆಗ ಇಮೇ 
ಲೋಕಾಃ- ಈ ಎಲ್ಲಾ ಜನರು ಉತ್ಸೀದೇಯುಃ- ನಾಶ ಹೊಂದಿಯಾರು. ಕರ್ಮ 
ಲೋಪದಿಂದಾಗಿ ನರಕವನ್ನು ಪಡೆಯಬಹುದು. ಅಷ್ಟೆ ಅಲ್ಲಕರ್ಮಲೋಪದಿಂದಾಗಿ ಬ್ರಾಹ್ಮಣ 
ಕ್ಷತ್ರಿಯ ಮೊದಲಾದ ವರ್ಣ ವ್ಯವಸ್ಥೆ ಇಲ್ಲದಂತಾದೀತು. ಆದುದರಿಂದ ಈ ಸಂಕರಸ್ಯ- 


ಗೀತಾವಿವೃತಿ 
246 


ವರ್ಣಸಂಕರಕ್ಕೆ, ಕರ್ತಾ ಸ್ಯಾಮ್‌ - ಕಾರಣನಾದೇನು. ಹೀಗೆಯೇ ಅಹಮೇವ ಎ ನಾನೇ, 
ಇಮಾಃ ಪ್ರಜಾಃ - ಈ ಜನರನ್ನು ಉಪಹನ್ಯಾಂ- ಕೊಂದವನು ಆದೇನು ॥। 24 ॥ 


ಫಲದ ಆಸೆ ತೊರೆದು ಕರ್ಮದಲ್ಲಿ ಸಕ್ತನಾಗು 


ಸಕ್ತಾಃ ಕರ್ಮಣ್ಯವಿದ್ದಾಂಸೋ ಯಥಾ ಕುರ್ವಂತಿ ಭಾರತ | 
ಕುರ್ಯಾದ್ವ್ದಿದ್ವಾಂಸ್ತಥಾಸಕ್ತಶ್ಚಿಕೀರ್ಷುರ್ಲೋಕಸಂಗ್ರಹಮ್‌ Il 25 1 


ಅರ್ಥ- ಅಜ್ಞ ಜನರು ಕರ್ಮಫಲದಲ್ಲಿ ಇಚ್ಛೆಯುಳ್ಳವರಾಗಿ ಹೇಗೆ ಕರ್ಮವನ್ನು 


ಮಾಡುತ್ತಾರೋ ಹಾಗೆ ಜ್ಞಾನಿಯಾದವನು ಫಲದ ಬಯಕೆ ಇಲ್ಲದವನಾಗಿ ಕೇವಲ 
ಲೋಕಸಂಗ್ರಹಕ್ಕಾಗಿ ಕರ್ಮ ಮಾಡಬೇಕು. 


ನನು ಅಜ್ಜವದಾಗ್ರಹೇಣ ಜ್ಞಾನಿನಾರಪಿ ಕರ್ಮ ಕಾರ್ಯಂ ಚೇದ್‌ 
ವಿದ್ದ್ಧದವಿದ್ದತ್ಕರ್ಮಣೋರವಿಶೇಷಪ್ರಸಂಗ ಇತ್ಯತ ಆಹ- ಸಕ್ತಾ ಅತಿ ॥ ಹೇ 
ಭಾರತ ! ಅವಿದ್ದಾಂಸೋಜ್ಞಾಃ ಕರ್ಮಣಿ ಸಕ್ತಾಃ- ಅಭಿನಿವಿಷ್ಟಾಃ ಫಲೇಚ್ಛಾವಂತಃ 
ಸಂತೋ ಯಥಾ ಕರ್ಮ ಕುರ್ವಂತಿ ತಥಾ ವಿದ್ದಾನ್‌ ಜ್ಞಾನ್ಯಪಿ ಅಸಕ್ತಃ- 
ಫಲೇಚ್ಛಾಹೀನಃ ಸನ್‌ ಲೋಕಸಂಗ್ರಹಂ ಚಿಕೀರ್ಷುಃ ಕರ್ಮ ಕುರ್ಯಾದಿ- 


ತ್ಯರ್ಥಃ ಸ ಸಕ್ಕಸಕ್ತಿಪೂರ್ವಕತ್ನೇನ ಕರ್ಮಾನುಷ್ಠಾನಂ ತಯೋರ್ವಿಶೇಷ ಇತಿ 
ಭಾವಃ ॥ 25 | 


ಅನುವಾದ - ಅಜ್ಞ ಜನರಂತೆ ಜ್ಞಾನಿಯೂ ಕರ್ಮ ಮಾಡಲೇ ಬೇಕು ಎಂದಾದರೆ, 


ವಿದ್ದಾಂಸರ ಮತ್ತು ಅಜ್ಜರ ಕರ್ಮಗಳಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಎಂಬ 
ಶಂಕೆಗೆ ಇಲ್ಲಿಉತ್ತರಿಸಲಾಗಿದೆ. 


ಭಾರತ ಎ ಅರ್ಜುನನೇ |, ಅವಿದ್ದಾಂಸಃ - ಅಜ್ಞಾನಿಗಳು, ಕರ್ಮಣಿ - ಕರ್ಮ ದಲ್ಲಿ 
ಸಕ್ತಾಃ- ಅಭಿನಿವೇಶ ಉಳ್ಳವರಾಗಿ ಅಂದರೆ ಫಲದ ಬಯಕೆಯುಳ್ಳವರಾಗಿ ಯಥಾ ಕರ್ಮ 
ಕುರ್ವಂತಿ: ಹೇಗೆ ಕರ್ಮ ಮಾಡುತ್ತಾರೋ ಹಾಗೆ , ವಿದ್ವಾನ್‌ ಅಪಿ - ಜ್ಞಾನಿಯೂ ಕೂಡ, 
ಅಸಕ್ತಃ- ಫಲದ ಬಯಕೆ ಇಲ್ಲದವನಾಗಿ , ಲೋಕಸಂಗ್ರಹಂ ಚಿಕೀರ್ಷುಃ- ಲೋಕ ಸಂಗ್ರಹವನ್ನು 
ಮಾಡುವವನಾಗಿ, ಕರ್ಮ ಕುರ್ಯಾತ್‌ - ಕರ್ಮವನ್ನು ಮಾಡಬೇಕು. ಫಲದ ಬಯಕೆ 


ಇರುವಿಕೆ, ಇಲ್ಲದಿರುವಿಕೆ ಇವುಗಳೆ, ಜ್ಞಾನಿ ಅಜ್ಞಾನಿಗಳ ಕರ್ಮದಲ್ಲಿರುವ ವ್ಯತ್ಯಾಸ ಎಂದು 
ಉತ್ತರದ ಅಭಿಪ್ರಾಯ . ॥ 25 


ಅಧ್ಯಾಯ 3 247 


ಜಾನಿಗಳ ಅನುಷಾನ ; ಅಜಾನಿಗೆ ಶಿಕಣ 
ಇ ೦ ಇ ah 


ನ ಬುದ್ಧಿಭೇದಂ ಜನಯೇದಜ್ಞಾನಾಂ ಕರ್ಮಸಂಗಿನಾಮ್‌ । 
ಜೋಷಯೇತರ್ವಕರ್ಮಾಣಿ ವಿದ್ವಾನ್ಯುಕ್ತಃ ಸಮಾಚರನ್‌ 11 26 ॥ 


ಅರ್ಥ- ಅಜ್ಞಾನಿಗಳು ಕರ್ಮದಲ್ಲಿ ಆಸಕ್ತರಾಗಿರುತ್ತಾರೆ. ಅವರ ಬುದ್ಧಿಯಲ್ಲಿ 
ಚಂಚಲತೆಯನ್ನು ಉಂಟು ಮಾಡಬಾರದು. ಜ್ಞಾನಿಯಾದವನು ಪರಮಾತ್ಮನಲ್ಲಿ ಮನಸ್ಸಿಟ್ಟು 
ಕರ್ಮಗಳನ್ನು ಭಗವಂತನ ಪೂಜೆ ಎಂದು ಮಾಡುತ್ತಾ ಅಜ್ಞರನ್ನು ಕರ್ಮದಲ್ಲಿ ತೊಡಗಿಸಬೇಕು. 


ಅಜ್ಞಾನಾಂ ಕರ್ಮಣಿ ಸಕ್ತಿಂ ಜನಯಿತುಮಪಿ ಜ್ಞಾನಿನಾ ಕರ್ಮ ಕಾರ್ಯ- 
ಮಿತ್ಯಾಹ- ನ ಬುದ್ದೀತಿ 11 ಅಜ್ಞಾನಾಂ- ಭಗವತ್ಸ _ತೂಪಮಜಾನತಾಂ ಕರ್ಮ- 
ಸಂಗಿನಾಂ-: ಕರ್ಮಾಭಿನಿವೇಶಿನಾಂ ಬುದ್ದೇರ್ಭೇದಂ- ವಿಪರ್ಯಾಸಂ ನ 
ಜನಯೇತ್‌=- ಕರ್ಮಾನುಷ್ಠಾನಾದ್‌ ಬುದ್ದೇಶ್ಚಾಲನಂ ನ ಕುರ್ಯಾತ್‌ । ವಿದ್ದಾನ್‌ 
ಯುಕ್ತೋ: ಭಗವತಿ ಮನೋಯೋಗವಾನ್‌ ತತ್ಫೂಜಾತ್ಹೇನೇತಿ ಯಾವತ್‌, 
ಕರ್ಮ ಸಮಾಚರನ್‌ ಸರ್ವಕರ್ಮಾಣಿ ಜೋಷಯೇತ್‌: ಸೇವಯೇತ್‌ । 
ಅಜ್ಜಾನಿತಿ ಶೇಷಃ ॥। 26 ॥ 


ಅನುವಾದ- ಅಜ್ಞಜನರಿಗೆ ಕರ್ಮದಲ್ಲಿ ಆಸಕ್ತಿಯನ್ನು ಉಂಟು ಮಾಡಲು 
ಕರ್ಮಾಚರಣೆಯನ್ನು ಜ್ಞಾನಿಗಳು ಮಾಡಬೇಕು ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. 
ಅಜ್ಞಾನಾಂ - ಭಗವಂತನ ಸ್ವರೂಪವನ್ನು ತಿಳಿಯದವರಿಗೆ ಕರ್ಮಸಂಗಿನಾಂ ಎ ಕರ್ಮದಲ್ಲಿ 
ಆಸಕ್ಷರಾದವರಿಗೆ ಬುದ್ದಿಭೇದಂ ಎ ಬುದ್ಧಿಯಲ್ಲಿ ಚಂಚಲತೆಯನ್ನು , ನ ಜನಯೇತ್‌ ಎ 
ಹುಟ್ಟಿಸಬಾರದು. ಕರ್ಮಾನುಷ್ಠಾನದಿಂದ ವಿಚಲಿತಗೊಳಿಸಬಾರದು. ವಿದ್ದಾನ್‌ ಎ ಜ್ಞಾನಿಯು, 
ಯುಕ್ತಃ - ಭಗವಂತನಲ್ಲಿ ಮನಸ್ಸಿಟ್ಟವನಾಗಿ, ಅಂದರೆ ಭಗವತ್ತೂಜಾರೂಪವಾಗಿ ಕರ್ಮ 
ಸಮಾಚರನ್‌ - ಕರ್ಮ ಮಾಡುತ್ತಾ (ಅಜ್ಞರು) ಸರ್ವಕರ್ಮಾಣಿ - ಎಲ್ಲಾ ಕರ್ಮಗಳನ್ನು , 
ಜೋಷಯೇತ್‌ ಎ ಸೇವಿಸುವಂತೆ ಮಾಡಬೇಕು. ॥। 26 ॥ 


ಜ್ಞಾನಿ-ಅಜ್ಞಾನಿಗಳೆ ಕರ್ಮ ವ್ಯತ್ಯಾಸದ ವಿವರಣೆ 
ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ । 
ಅಹಂಕಾರವಿಮೂಢಾತ್ಮಾ ಕರ್ತಾ5ಹಮಿತಿ ಮನ್ಯತೇ Il 27 1 


ಅರ್ಥ - ಪ್ರಕೃತಿಯ ಗುಣಗಳಿಂದ ಆಗುವ ಕರ್ಮಗಳನ್ನೆಲ್ಲ ಅಹಂಕಾರದಿಂದ 
ಮೋಹಗೊಂಡವನಾಗಿ ನಾನೇ ಮಾಡಿದ್ದುಎಂದು ಅಜ್ಞಾನಿಗಳು ತಿಳಿಯುತ್ತಾರೆ. 


248 ಗೀತಾವಿವೃತಿ 


ಜ್ಞಾನ್ಯಜ್ಞಾನಿನೋಃ ಸಕ್ತಾ ಇತ್ಯಾದಿಶ್ಲೋಕದ್ದಯೋಕ್ತಂ ಕರ್ಮಾನುಷ್ಠಾನ- 
ವೈಲಕ್ಷಣ್ಯಂ ಪ್ರಪಂಚಯತಿ- ಪ್ರಕೃತೇರಿತ್ಯಾದಿ ಶ್ಲೋಕತ್ರಯೇಣ ॥ ಅತ್ರ ಪ್ರಕೃತಿ- 
ಶಬ್ದೇನ ಜೀವಸ್ವಭಾವೇಶ್ಚರಜಡಪ್ರಕೃತಯೋ ಗ್ರಾಹ್ಯಾಃ । ಪ್ರಕೃತೇಃ ಪ್ರಕೃಷ್ಣ- 
ಕೃತಿಮತ್ತ ಹೇತುನಾ ಪ್ರಕೃತಿಪದವಾಚ್ಛಸ್ಯ ಹರೇಃ, ಗುಣೈರಿಚ್ಛಾಜ್ಞಾನಪ್ರಯತ್ನಾದಿ- 
ರೂಪಗುಣೈರ್ಧರ್ಮೈಃ ಸ್ಪತಂತ್ರೈಃ । ತಥಾ ಪ್ರಕೃತೇಃ: ಉತ್ತಮಮಧ್ಯಮಾಧಮ- 
ರೂಪಜೀವರಾಶಿಸ್ವಭಾವಸ್ಯ, ಗುಣೈರನುಗುಣೈಃ ತತ್ತ ಹ್ಲಾನ-ಮಿಶ್ರಜ್ಞಾನ- 
ಮಿಥ್ಯಾಜ್ಞಾನಾದಿರೂಪಧರ್ಮೈರೀಶಾಧೀನೈಃ । ತಥಾ ಪ್ರಕೃತೇಃ: ಜಡಪ್ರಕೃತೇಃ 
ಸಂಬಂಧಿಭಿಃ ಗುಣೈಸ್ತತ್ಕಾರ್ಯಭೂತೈಃ ಸತ್ತ ರಜಸ್ತಮೋಗುಣ್ಯೆಃ ಪ್ರಕೃತೇರ್ವಿಕಾರ- 
ಭೂತೈರ್ದೇಹೇಂದ್ರಿಯಾಂತಃಕರಣರೂಪಗುಣ್ಣೆಃ ಕ್ರಿಯಮಾಣಾನಿ ಕರ್ಮಾಣಿ: 
ಸಾಧುಕರ್ಮಮಿಶ್ರಕರ್ಮಾಸಾಧುಕರ್ಮಾಣಿ ಪ್ರತಿ ಅಹಂಕಾರವಿಮೂಢಾತ್ಮಾ 
ಸನ್‌ ಕರ್ತಾಂಹಂ ಸ್ವತಂತ್ರಕರ್ತಾನಹಮಿತಿ ಮನ್ಯತೇ । ಈಶ್ವರಃ ಸ್ವತಂತ್ರಕರ್ತಾ 
ಸನ್‌ ಸ್ವಜ್ನಾನೇಚ್ಛಾದಿನಾ ಸ್ಥಾಧೀನಕರ್ತ್ರಾ ತ್ರಿವಿಧಜೀವಸ್ವಭಾವಮನುಸೃತ್ಯ 
ಪ್ರಕೃತಿವಿಕಾರಜೀವಕರಣೈಃ ಪ್ರಕೃತಿಕಾರ್ಯಸತ್ತಾ ದಿಗುಣರೂಪೋಪಾದಾನ- 
ಕಾರಣೇನ ಕರ್ಮ ಕಾರಯತಿ | ತತ್ನಿಯಮಾಣಕರ್ಮಣಾಮಹಮೇವ 
ಸ್ವತಂತ್ರಕರ್ತೇ ತ್ಯಾತ್ಗಾನಂ ಅಜ್ಞೋ ಜನೋ ಮನ್ಯತ ಇತ್ಯರ್ಥಃ ॥1 27 ॥ 


ಅನುವಾದ- ಜ್ಞಾನಿ ಮತ್ತು ಅಜ್ಞಾನಿಗಳ ಕರ್ಮದಲ್ಲಿರುವ ವ್ಯತ್ಯಾಸವನ್ನು 


"ಸಕ್ತಾಃ ಕರ್ಮಣಿ' ಎಂಬ ಶ್ಲೋಕದಲ್ಲಿ ನಿರೂಪಿಸಲಾಗಿದೆ. ಅದನ್ನೇ ವಿಸ್ತೃತವಾಗಿ ಇಲ್ಲಿ 
ಹೇಳಲಾಗುತ್ತಿದೆ. ಇಲ್ಲಿ ಪ್ರಕೃತಿ ಶಬ್ದದಿಂದ ಜೀವಸ್ವಭಾವ , ಈಶ್ವರ ಮತ್ತು ಜಡ ಪ್ರಕೃತಿಯನ್ನು 
ಇಟ್ಟುಕೊಳ್ಳಬೇಕು. ಪ್ರಕೃಷ್ಣವಾದ ಅಂದರೆ ಉತ್ತಮವಾದ ಕೃತಿಯುಳ್ಳವನು. ಆದ್ದರಿಂದ ಪ್ರಕೃತಿ 
ಎಂದರೆ ಪರಮಾತ್ಮ . ಅವನ ಗುಣಗಳು ಅಂದರೆ ಇಚ್ಛೆ, ಜ್ಞಾನ ಮತ್ತು ಪ್ರಯತ್ನ 
ಮೂದಲಾದವುಗಳು, ಕರ್ಮಕ್ಕೆ ಸ್ವತಂತ್ರ ಕಾರಣಗಳು . ಹಾಗೆಯೇ ಪ್ರಕೃತಿ ಎಂದರೆ ಸ್ವಭಾವ. 
ಉತ್ತಮ ಮಧ್ಯಮ ಅಧಮರೂಪವಾದ ಜೀವಸ್ವಭಾವ. ಇವುಗಳಿಗೆ ಅನುಗುಣವಾದ ಧರ್ಮ- 
ಗಳು - ತತ್ತ್ವಜ್ಞಾನ, ಮಿಶ್ರಜ್ಞಾನ ಮತ್ತು ಮಿಥ್ಯಾಜ್ಞಾನ. ಇವುಗಳು ಭಗವಂತನ ಅಧೀನ- 
ವಾದವುಗಳಾಗಿ ಸರ್ವಕಾರ್ಯಗಳಿಗೆ ಕಾರಣವಾಗುತ್ತವೆ. ಜಡಪ್ರಕೃತಿಗೆ ಸಂಬಂಧಿಸಿದ 
ಗುಣಗಳು ಅಂದರೆ ಜಡಪ್ರಕೃತಿಯ ಕಾರ್ಯವಾದ ಸತ್ವ- ರಜಸ್ಸು- ತಮಸ್ಸು ಎಂಬ ಗುಣಗಳು 
ಮತ್ತು ಪ್ರಕೃತಿಯ ವಿಕಾರಗಳಾದ ದೇಹ. ಇಂದ್ರಿಯ ಅಂತಃಕರಣಗಳು ಭಗವಂತನಿಂದ 
ಪ್ರೇರಿತವಾಗಿ ಕಾರಣಗಳಾಗುತ್ತವೆ. ಈ ಪ್ರಕೃತಿಯ ಗುಣಗಳಿಂದ ಕ್ರಿಯಮಾಣಾನಿ ಎ 
ಮಾಡಲ್ಪಡುವ ಕರ್ಮಾಣಿ - ಸಾಧು- ಮಿಶ್ರ - ಮತ್ತು ಅಧಮ ಕರ್ಮಗಳನ್ನು ಕುರಿತು 


ಅಧ್ಯಾಯ 3 249 


ಅಹಂಕಾರವಿಮೂಢಾತ್ಮಾ ಸನ್‌: ಅಹಂಕಾರದಿಂದ ಮೋಹಕ್ಕೊಳಗಾದವನಾಗಿ ಕರ್ತಾ 
ಅಹಮಿತಿ ಮನ್ಯತೇ = ನಾನೇ ಮಾಡಿದವ ಎಂದು ತಿಳಿಯುತ್ತಾನೆ. 


ಭಗವಂತನು ಎಲ್ಲಾ ಕರ್ಮಗಳಲ್ಲೂ ಸ್ಪತಂತ್ರಕರ್ತೃ. ಅವನ ಅಧೀನರಾದ ಜೀವರಿಂದ 
ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಕರ್ಮವನ್ನು ಮಾಡಿಸುತ್ತಾನೆ. ಇದಕ್ಕೆ ಮೂಲ ಕಾರಣ 
(ಉಪಾದಾನ) ಪ್ರಕೃತಿಯ ಕಾರ್ಯವಾದ ಸತ್ತಾದಿಗುಣಗಳು , ಹಾಗು ಸಾಧನ, ಜೀವರ 
ಇಂದ್ರಿಯಾಂತಃಕರಣಾದಿಗಳು. ಇಂತಹ ಕರ್ಮಗಳನ್ನು "ನಾನೇ ಸ್ವತಂತ್ರನಾಗಿ ಮಾಡಿದೆ' ಎಂದು 
ಅಜ್ಞಾನಿಗಳು ತಿಳಿಯುತ್ತಾರೆ ಎಂದು ಅರ್ಥ. 27 ॥1 


ತತ ವಿತು ಮಹಾಬಾಹೋ ಗುಣಕರ್ಮವಿಭಾಗಯೋಃ ।ಟ 


ವೆ ನ ತಿ 


ಗುಣಾ ಗುಣೇಷು ವರ್ತಂತ ಅತಿ ಮತ್ವಾ ನ ಸಜ್ಜತೇ 11 28 11 


ಅರ್ಥ- ಗುಣವಿಭಾಗ ಮತ್ತು ಕರ್ಮವಿಭಾಗ ಇವುಗಳ ತತ್ತ್ವವನ್ನು ಅರಿತ ಜ್ಞಾನಿಯು, 
ಭಗವಂತನ ಇಚ್ಛೆಗೆ ಅನುಸಾರಿಯಾಗಿ ಇಂದ್ರಿಯಗಳು ಶಬ್ದಾದಿ ವಿಷಯಪದಾರ್ಥಗಳಲ್ಲಿ 
ಆಸಕ್ತವಾಗುತ್ತವೆ ಎಂದು ತಿಳಿದು , ಸಂಸಾರದಲ್ಲಿ ಮುಳುಗುವುದಿಲ್ಲ. 


ಏವಮವಿದ್ದಾನ್‌ ಕರೋತಿ ಚೇತ್‌ ವಿದ್ದಾನ್‌ ಕಥಮಿತ್ಯತ ಆಹ- ತತ್ತ್ವ- 
ವಿದಿತಿ ॥ ಗುಣಕರ್ಮವಿಭಾಗಯೋಃ ಗುಣಾನಾಮಿಚ್ಛಾದಿಭಗವದ್ದುಣಾನಾಂ 
ಸತ್ತಾ .ದಿಪ್ರಕೃತಿಗುಣಾನಾಂ ಪ್ರಕೃತಿವಿಕಾರತಯಾ ಪ್ರಕೃತ್ಯುಪಸರ್ಜನಭೂತಚಕ್ಚು. ಹ 
ರಾದೀಂದ್ರಿಯಶರೀರಮನಸಾಂ ಚಾನ್ಯೋನ್ಯಮುಕ್ತವಿಧಯಾ ವಿಭಾಗಸ್ಯ, ತಥಾ 
ಕರ್ಮ ಚ ಸ್ವತಂತ್ರಭಗವತ್ಕರ್ತೃಕಂ ತದಾಯತ್ತಜೀವಕರ್ತೃಕಂ ವಿಕಾರರೂಪ- 
ಪ್ರಕೃತಿಕರ್ತೃಕಂ ಚೇತಿ ಕರ್ಮವಿಭಾಗಸ್ಯ ತತ್ತ್ವವಿತ್ತು ತತ್ತ್ವಜ್ಞಾನೀ ತು ಗುಣಾ 
ಭಗವದಿಚ್ಚಾದಯಃ ಗುಣೇಷು ಜೀವಸ್ವಭಾವಕರ್ಮಾದಿಷು ಪ್ರೇರಕತ್ತೇನ 
ವರ್ತಂತೇ । ಭಗವದಿಚ್ಚಾದ್ಯನುಸಾರೇಣ ಚ ಗುಣಾ ಇಂದ್ರಿಯಾಣಿ ಗುಣೇಷು 
ಶಬ್ದಾದಿ ವಿಷಯೇಷು ವರ್ತಂತೇ । ಅತೋ ಜೀವಸ್ಯ ನ ಕ್ಚಾಪಿ ಸ್ವಾತಂತ್ರ ಮಿತಿ 
ಮತ್ವಾ ನ ಸಜ್ಜತೇ | ಸ್ವಾತ್ಮನಃ ಕರ್ತೃತ್ವಾಭಿಮಾನೇನ ಸಂಸಾರಮಗ್ನೋ ನ 
ಭವತೀತ್ಯರ್ಥಃ 11 28 ॥| 
ಅನುವಾದ - ಅಜ್ಞಾನಿಗಳು ಹಿಂದೆ ಹೇಳಿದಂತೆ ಸ್ವತಂತ್ರರೆಂಬ ಭ್ರಮೆಗೆ 
ಒಳಗಾದವರಾದರೆ ವಿದ್ವಾಂಸರು ಹೇಗಿರುತ್ತಾರೆ ಎಂದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಗುಣ 


ಕರ್ಮವಿಭಾಗಯೋಃ - ಗುಣ ವಿಭಾಗ ಮತ್ತು ಕರ್ಮ ವಿಭಾಗಗಳ, ಗುಣ ಎಂದರೆ ಹಿಂದೆ 
ಹೇಳಿದಂತೆ ಭಗವಂತನ ಇಚ್ಛೆಮೊದಲಾದ ಗುಣಗಳು, ಸತ್ವಾದಿ ಪ್ರಕೃತಿಯ ಗುಣಗಳು ಮತ್ತು 


250 ಗೀತಾವಿವೃತಿ 


ಗುಣ ಎಂದರೆ (ಅಪ್ರಧಾನ) ಉಪಸರ್ಜನ. ಪ್ರಕೃತಿಯ ಪರಿಣಾಮರೂಪವಾದ ಚಕ್ಬುಷ್‌ 
ಮೊದಲಾದ ಇಂದ್ರಿಯಗಳು ಶರೀರ ಮನಸ್ಸು ಇವುಗಳು ಪ್ರಕೃತಿಗೆ ಉಪಸರ್ಜನವಾದ್ದರಿಂದ 
ಗುಣ. ಈ ಎಲ್ಲ ಗುಣಗಳ ವಿಭಾಗವನ್ನು ಅವುಗಳ ಸ್ವರೂಪ ಮತ್ತು ಕರ್ಮದಲ್ಲಿ ಅವುಗಳ 
ಪಾತ್ರವನ್ನು , ಹಾಗೆಯೇ ಕರ್ಮ ವಿಭಾಗವನ್ನು ಅಂದರೆ ಸ್ವತಂತ್ರನಾದ ಭಗವಂತನೆ ಎಲ್ಲಾ 

ಕರ್ಮಗಳಿಗೆ ಕರ್ತೃ. ಅವನ ಅಧೀನನಾದ ಜೀವನು ಪರಾಧೀನ ಕರ್ತೃ. ಮತ್ತು 

ವಿಕಾರರೂಪವಾದ ಪ್ರಕೃತಿಯು ಭಗವಂತನಿಂದ ಪ್ರೇರಿತವಾಗಿ ಕರ್ತೃ ಎಂಬ ವಿಭಾಗಗಳ 

ತತ್ತ್ವವಿತ್‌ ತು - ರಹಸ್ಯವನ್ನು ತಿಳಿದ ವಿದ್ದಾಂಸನು, ಗುಣಾಃ - ಭಗವದಿಚ್ಚಾದಿಗುಣಗಳು 

ಗುಣೇಷು - ಜೀವಸ್ವಭಾವ, ಕರ್ಮ ಇವುಗಳಲ್ಲಿ ಪ್ರೇರಕವಾಗಿ ವರ್ತಂತೇ - ಇರುತ್ತವೆ. 

ಗುಣಾಃ- ಇಂದ್ರಿಯಾದಿಗಳು ಭಗವಂತನ ಇಚ್ಛೆ, ಜೀವಸ್ವಭಾವ ಇವುಗಳಿಗೆ ಅನುಸಾರಿಯಾಗಿ, 

ಗುಣೇಷು ಎ ಶಬ್ದಾದಿ ವಿಷಯಪದಾರ್ಥಗಳಲ್ಲಿ , ವರ್ತಂತೇ - ಇರುತ್ತವೆ. ಆದುದರಿಂದ 

ಜೀವನಿಗೆ ಯಾವ ವಿಷಯದಲ್ಲಿಯೂ ಸ್ವಾತಂತ್ರ ವಿಲ್ಲ, ಇತಿ ಎ ಎಂದು, ಮತ್ವಾ- ತಿಳಿದು, 

ನ ಸಜ್ಜತೇ ಎ ತನಗೆ ಕರ್ತೃತ್ವವನ್ನು ಭ್ರಮಿಸಿ ಸಂಸಾರದಲ್ಲಿ ಮಗ್ಗನಾಗುವುದಿಲ್ಲ ಎಂದು ಅರ್ಥ. 

1 28 11 


ಪ್ರಕೃತೇರ್ಗುಣಸಮ್ಮೂಡಾ: ಸಜ್ಜಂತೇ ಗುಣಕರ್ಮಸು । 
ತಾನಕೃತ್ತ ಖಿದೋ ಮಂದಾನ್‌ ಕೃತ್ಸ ಎನ್ನ ವಿಚಾಲಯೇತ್‌ 11 29 ॥ 


ಅರ್ಥ- ಪ್ರಕೃತಿಯ ಪರಿಣಾಮರೂಪವಾದುದರಿಂದ, ಅದರ ಗುಣವೆನಿಸುತ್ತವೆ ಇಂದ್ರಿಯ 
ಗಳು. ಈ ಇಂದ್ರಿಯ ವಿಷಯದಲ್ಲಿ ಇವುಗಳು ನನ್ನಿಂದಲೆ ಭೋಗಸಾಧನಗಳಾಗಿವೆ ಎಂದು 
ಭ್ರಮೆಗೊಳಗಾಗುವವರು ಏಷಯಪದಾರ್ಥಗಳಲ್ಲಿ ಆಸಕ್ತರಾಗುತ್ತಾರೆ. ಇಂತಹ ಗುಣಕರ್ಮಗಳ 


ಸರಿಯಾದ ಜ್ಞಾನವಿಲ್ಲದ ಅಯೋಗ್ಯಜನರನ್ನು ಸರಿಯಾಗಿ ತಿಳಿದಿರುವವನು ಸರಿಯಾದ ದಾರಿಗೆ 
ತರಲು ಪ್ರಯತ್ನಿಸಬಾರದು . ಅದರಿಂದ ಫಲವಿಲ್ಲ. 


ಸ್ವಾತ್ಮನಃ ಸ್ವತಂತ್ರಕರ್ತೃತಾಂ ಮನ್ಯಮಾನಾಃ ಅವಿದ್ದಾಂಸಃ ಜ್ಞಾನಿನಾ ಬೋಧ- 
ನೀಯಾ ಇತ್ಯತ ಆಹ- ಪ್ರಕೃತೇರಿತಿ ॥ ಪ್ರಕೃತೇರೀಶ್ಚರಸ್ಯೇಚ್ಛಾದಿಗುಣೈ: ಕರ್ತೃ- 
ಭೂತೈಃ 1 ಪ್ರಕೃತೇರ್ಜಡಸ್ಯ ಕಾರ್ಯಭೂತಸತ್ತಾ ದಿಗುಣೈರ್ನಿಮಿತ್ತೆಃ 
ಪ್ರಕೃತೇರ್ಜಡಸ್ಯ ವಿಕಾರಭೂತಗುಣೇಷ್ಟಿಂದ್ರಿಯೇಷು ಸಮ್ಮೂಢಾಃ- ಮಮೈವೈ- 
ತಾನಿ ಕರಣಾನಿ ಇತಿ ತೇಷು ಸ್ವಾತಂತ್ರಾ ಭಿಮಾನಿನಃ ಅತ ಏವ ಗುಣಕರ್ಮಸು 
ಗುಣೇಷು: ಶಬ್ದಾದಿವಿಷಯೇಷು ಸಜ್ಜಂತೇ- ಸ್ನೇಹಾತಿಶಯವಂತೋ ಭವಂತಿ, 
ಸ್ವಕರ್ಮಸು ಚ ಸಜ್ಜಂತೇ ಸ್ವಾತಂತ್ರ್ಯ ಭ್ರಮವಂತೋ ಯೇ ತಾನಕೃತ್ಸ _ಎದಃ- 


ಅಧ್ಯಾಯ 3 251 


ಗುಣಕರ್ಮವಿಭಾಗಾಜ್ಞಾನ್‌ ಮಂದಾನಯೋಗ್ಯಜನಾನ್‌ ಸ್ಹಯಂ ಕೃತ್ಸ ಬಿದ್‌ 
ಜ್ಞಾನೀ ನ ವಿಚಾಲಯೇತ್‌- ಗುಣಕರ್ಮಸು ಸಂಗಂ ತ್ಯಾಜಯಿತ್ಹಾ ಸನ್ಮಾರ್ಗೇ 
ನ ಪ್ರವರ್ತಯೇದಿತ್ಯರ್ಥಃ । "ಶಬ್ದಾದ್ಯಾ ಇಂದ್ರಿಯಾದ್ಯಾಶ್ಚ ಸತ್ತ್ವಾದ್ಯಾಶ್ಹ ಶುಭಾನಿ 
ಚ' ಇತ್ಯಾದೇಃ ಗುಣಶಬ್ಲೋತನೇಕಾರ್ಥೋ ಧ್ಯೇಯಃ Il 29 11 


ಅನುವಾದ - ತನ್ನನ್ನು ಸ್ವತಂತ್ರ ಕರ್ತೃ ಎಂದು ತಿಳಿದಿರುವ ಅಯೋಗ್ಯ ಜನರನ್ನು ಕುರಿತು 
ಪ್ರಾಜ್ಞರು ಉಪದೇಶಿಸಬಹುದೇ ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಡುತ್ತಿದ್ದಾರೆ. ಪ್ರಕೃತೇಃ- 
ಭಗವಂತನ, ಗುಣೈಃ - ಇಚ್ಛೆ ಇವೇ ಮೊದಲಾದ ಗುಣಗಳಿಂದ ಮತ್ತು ಪ್ರಕೃತಿಯ ಗುಣಗಳಾದ 
ಸತ್ವಾದಿಗಳಿಂದ ನಿರ್ಮಿತವಾದ, ಜಡಪ್ರಕೃತಿಯ ವಿಕಾರವಾದ ಇಂದ್ರಿಯಾದಿಗಳಲ್ಲಿ 
ಸಮ್ಮೂಢಾಃ- ಇವು ನನ್ನ ಕರಣಗಳೇ ಆಗಿವೆ ಎಂದು ಸ್ವಾತಂತ್ರ | ಭ್ರಮೆಗೆ ಒಳಗಾದವರು, ಆ 
ಭ್ರಮೆಯಿಂದಾಗಿಯೇ, ಗುಣಕರ್ಮಸು-ಗುಣೇಷು- ಇಂದ್ರಿಯಗಳ ವಿಷಯಪದಾರ್ಥಗಳಲ್ಲಿ 
ಸಜ್ಜಂತೇ: ಅತ್ಯಂತ ಸ್ನೇಹವುಳ್ಳವರು ಆಗುತ್ತಾರೆ. ಕರ್ಮಸು: ತಮ್ಮಕೆಲಸದಲ್ಲಿ, ಸಜ್ಜಂತೇ- 
ಸ್ವಾತಂತ್ರ ದ ಭ್ರಮೆಯುಳ್ಳವರು ಆಗುತ್ತಾರೆ. ತಾನ್‌- ಅಂತಹ, ಅಕೃತ್ಸ್ನವಿದಃಎ ಗುಣಕರ್ಮ 
ವಿಭಾಗವನ್ನು ತಿಳಿಯದ, ಮಂದಾನ್‌- ಅಯೋಗ್ಯಜನರನ್ನು , ಸ್ವಯಂಕೃತ್ಸ್ನವಿತ್‌- ಎಲ್ಲವನ್ನು 
ತಿಳಿದವನು, ನ ವಿಚಾಲಯೇತ್‌- ಗುಣಕರ್ಮಗಳಲ್ಲಿ ಸಂಗವನ್ನು ಬಿಡಿಸಿ ಸನ್ಮಾರ್ಗದಲ್ಲಿ 
ತೊಡಗಿಸಬಾರದು . "ಶಬ್ದಾದ್ಯಾ ಇಂದ್ರಿಯಾದ್ಯಾಶ್ಚ' ಎಂದು ಪ್ರಮಾಣವಿರುವುದರಿಂದ ಗುಣ 

ಶಬ್ದಕ್ಕೆ ಅನೇಕ ಅರ್ಥಗಳಿವೆ ಆದುದರಿಂದ ಇಲ್ಲಿ 'ಇಂದ್ರಿಯ' ಎಂದು ಅಥೆಗ್ಯಸಲಾಗಿದೆ. 
|| 29 11 


ವಿಷ್ಣು ಪೂಜಾರೂಪವಾದ ಕರ್ಮಾನುಷ್ಠಾನ ಬಂಧಕವಲ್ಲ 


ಮಯಿ ಸರ್ವಾಣಿ ಕರ್ಮಾಣಿ ಸಂನ್ಯಸ್ಕಾಧ್ಯಾತ್ಮಚೇತಸಾ } 
ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ಜರಃ Il 30 11 


ಅರ್ಥ - ನೀನೂ ಕೂಡ ಹೀಗೆ ಪರಮಾತ್ಮನಲ್ಲಿ ನೆಲೆನಿಂತ ಮನಸ್ಸುಳ್ಳವನಾಗಿ, ಭಗವದ್ದಕ್ತಿ, 
ಜ್ಞಾನ ಬಿಟ್ಟು ಬೇರೆ ಫಲದ ಆಸೆ ಬಿಟ್ಟವನಾಗಿ, ಕರ್ತವ್ಯ ಕರ್ಮಗಳನ್ನು ಮಾಡಬೇಕು, ನಾನೆ 
ಮಾಡಿದೆ ಎಂಬ ಅಹಂಕಾರವನ್ನು ಬಿಡಬೇಕು ಮತ್ತು ತನ್ನ ಒಳಗೆ ಭಗವಂತನಿದ್ದು ಎಲ್ಲಕೆಲಸ 
ಮಾಡಿಸುವವ ಎಂದು ತಿಳಿದು ಎಲ್ಲ ಕರ್ಮಗಳನ್ನು ಭಗವಂತನ ಪೂಜೆ ಎಂದು ಭಾವಿಸ 
ಬೇಕು. ಹೀಗೆ ಬಂಧು ಶೋಕವನ್ನು ತೊರೆದು ಯುದ್ಧವನ್ನು ಮಾಡು. 


ಏವಮವಿದ್ದತ್ದರ್ಮಣೋ ವಿದ್ದತ್ಯರ್ಮಣೋತನಭಿಮಾನೇನಾನುಷ್ಠಾನ- 
ರೂಪವೈಲಕ್ಷಣ್ಯಮುಕ್ಷೇದಾನೀಂ ತವಾಪಿ ಜ್ಞಾನಿತ್ವಾತ್ರಥೈವಾನುಷ್ಠೇಯಂ 


252 ಗೀತಾವಿವೃತಿ 


ಕರ್ಮೇತ್ಯಾಹ- ಮಯೀತಿ ॥ ಅಧ್ಯಾತ್ಮಚೇತಸಾ ಆತ್ಮಾನಂ ಪರಮಾತ್ಕಾನಂ 
ಮಾಮಧಿಕೃತ್ಯ ಸ್ಥಿತಮಧ್ಯಾತ್ಮಂ, ಅಧ್ಯಾತ್ಮಂ ಚ ತತ್‌ ಚೇತಶ್ಚ ತದಧ್ಯಾತ್ಮಚೇತಃ 
ತೇನೇತಿ ವಾ | 'ಅಧಿ' ಅಧಿಕಂ ಸ ಚಾಸಾವಾತ್ಮಾ ಚಾಧ್ಯಾತ್ಮಾ I ಅಧ್ಯಾತ್ಮನಿ 
ಚೇತೋತಧ್ಯಾತ್ನಚೇತಃ ತೇನೇತಿ ವಾ | ಸರ್ವಾಧಿಕಪರಮಾತ್ಮಭೂತಮನ್ನಿಷ್ಠ- 
ಮನಸಾ ನಿರಾಶೀಃ- ವಿಷ್ಣುಭಕ್ತಿಜ್ಞಾನಾದ್ಯನ್ಯಕಾಮರಹಿತಃ ನಿರ್ಮಮಃ- 
ಕರ್ಮಣ್ಯಹಮೇವ ಸ್ವಾತಂತ್ರ (ಣ ಕರೋಮೀತಿ ಸ್ಪತಂತ್ರಕರ್ತೃತಾರಭಿಮಾನ- 
ಹೀನೋ ಭೂತ್ವಾ , ಸರ್ವಾಣಿ ಕರ್ಮಾಣಿ ಮಯಿ ಸಂನ್ಯಸ್ಯ: ಭಗವಾನ್‌ ಕೃಷ್ಣ 
ಏವ ಮಯಿ ಸ್ಥಿತ್ವಾ ಸರ್ವಕರ್ಮಾಣಿ ಕರೋತೀತಿ ಜ್ಞಾತ್ಹಾ, ತಾನಿ ಚ ಶ್ರೀಕೃಷ್ಣ 
ಪೂಜಾರೂಪಾಣೀತಿ ಮಯಿ ಸಮರ್ಪ್ಯ ವಿಗತಜ್ನರಃ ತ್ಯಕ್ಷಶೋಕಃ ಸನ್‌ 
ಯುಧ್ಯಸ್ನೇತಿ । ತದುಕ್ತಮ್‌- "ನಾಹಂ ಕರ್ತಾ ಹರಿಃ ಕರ್ತಾ ತತ್ಸೂಜಾ ಕರ್ಮ 
ಚಾಖಲಮ್‌' (ಬ್ರಹ್ಮತರ್ಕೇ) ಇತ್ಯಾದಿ ॥। 30 ॥ 


ಅನುವಾದ - ಹೀಗೆ ಅಜ್ಞಾನಿಗಳ ಕರ್ಮ ಆಚರಣೆಗಿಂತ ಜ್ಞಾನಿಗಳ ಕರ್ಮ 
ಆಚರಣೆಯಲ್ಲಿ "ನಾನೆ ಮಾಡಿದೆ' ಎನ್ನುವ ಸ್ವಾತಂತ್ರ ,, ಅಭಿಮಾನವಿಲ್ಲದಿರುವಿಕೆ' ಎಂಬ 
ವೈಲಕ್ಷಣ್ಯವನ್ನು ಹೇಳಿ ನೀನೂ ಕೂಡ (ಅರ್ಜುನ) ಜ್ಞಾನಿಯಾದುದರಿಂದ ಸ್ವಾತಂತ್ರಾ ;ಭಿಮಾನ 
ಬಿಟ್ಟು ಕರ್ಮ ಮಾಡಬೇಕು ಎಂದು ಶ್ರೀಕೃಷ್ಣ ಆದೇಶ ಮಾಡುತ್ತಿದ್ದಾನೆ "ಮಯಿ' ಎಂಬ 
ಶ್ಲೋಕದಲ್ಲಿ ಅಧ್ಯಾತ್ಮ ಚೇತಸಾ - ಎಂಬ ಪದಕ್ಕೆ ಎರಡು ರೀತಿಯ ವಿಗ್ರಹವಾಕ್ಯ 
ತೋರಿಸಬಹುದು (1) ಆತ್ಮಾನಂ ಅಧಿ(ಅಧಿಕೃತ್ಯ ಸ್ಥಿತಂ) ಅಧ್ಯಾತ್ಮಮ್‌ । ಅಧ್ಯಾತ್ಮಂ ಚ ತತ್‌ 
ಚೇತಶ್ಚ ಅಧ್ಯಾತ್ಮಚೇತಃ ತೇನ ಅಧ್ಯಾತ್ಮ ಚೇತಸಾ (2) ಅಧಿ (ಅಧಿಕಂ) ಚಾಸೌ ಆತ್ಮಾ ಚ 
ಅಧ್ಯಾತ್ಮಾ ! ಅಧ್ಯಾತ್ಮನಿ ಚೇತಃ ಅಧ್ಯಾತ್ಮ ಚೇತಃ ತೇನ ಅಧ್ಯಾತ್ಮಚೇತಸಾ ಎಂದು. ಎರಡರ 
ತಾಶ್ಚರ್ಯವೂ ಸರ್ವೋತ್ತಮನಾದ ಪರಮಾತ್ಮನಾದ ನನ್ನಲ್ಲಿ (ಶ್ರೀಕೃಷ್ಣನಲ್ಲಿ) ನೆಟ್ಟ 
ಮನಸ್ಸುಳ್ಳವನಾಗಿ ನಿರಾಶೀಃ ಎ ಎಷ್ಟುಭಕ್ತಿ ಮತ್ತು ಜ್ಞಾನ ಹೊರತು ಬೇರೆ ಆಸೆ ಇಲ್ಲದವನಾಗಿ 
ನಿರ್ಮಮಃ- ನಾನೇ ಎಲ್ಲ ಕರ್ಮಗಳನ್ನೂ ಸ್ವತಂತ್ರವಾಗಿ ಮಾಡುವೆ' ಎಂಬ ಸ್ವತಂತ್ರ- 
ಕರ್ತೃತ್ವಭ್ರಮೆ ಇಲ್ಲದವನಾಗಿ, ಸರ್ವಾಣಿ- ಎಲ್ಲಾ, ಕರ್ಮಾಣಿ - ಕರ್ಮಗಳನ್ನು, ಮಯಿ ಎ 
ನನ್ನಲ್ಲಿ (ಶ್ರೀ ಕೃಷ್ಣನಲ್ಲಿ ಸಂನ್ಯಸ್ಯ ಭಗವಂತನಾದ ಶ್ರೀಕೃಷ್ಣನೇ ನನ್ನಲ್ಲಿ ನಿಂತು ಎಲ್ಲವನ್ನು 
ಮಾಡಿಸುತ್ತಾನೆ ಎಂದು ತಿಳಿದು, ಮಾಡುವ ಎಲ್ಲಾ ಕಾರ್ಯಗಳನ್ನೂ ಶ್ರೀಕೃಷ್ಣನ ಪೂಜೆ ಎಂದು 
ಅವನಿಗೆ ಸಮರ್ಪಿಸಿ, ವಿಗತಜ್ನರಃ- ಬಂಧು ಶೋಕವನ್ನು ತೊರೆದು, ಯುಧ್ಯಸ್ಥ- ಯುದ್ಧ 


ಯ ಎ 


ಮಾಡು. ಎಲ್ಲಾಕರ್ಮಗಳೂ ಭಗವತೂಜಾರೂಪ ಎಂದು ನಾಹಂ ಕರ್ತಾ ಎಂಬ ಬ್ರಹ್ನತರ್ಕ 
ಹೇಳುತ್ತದೆ. 11 30 ॥ 


ಅಧ್ಯಾಯ 3 253 


ಶ್ರೀಕೃಷ್ಣನ ಮಾತಿನಲ್ಲಿ ವಿಶ್ವಾಸವಿಡಬೇಕು 
ಯೇ ಮೇ ಮತಮಿದಂ ನಿತ್ಯಮನುತಿಷ್ಠಂತಿ ಮಾನವಾಃ । 
ಶ್ರದ್ಧಾವಂತೋ5ನಸೂಯಂತೋ ಮುಚ್ಛಂತೇ ತೇನಪಿ ಕರ್ಮಭಿಃ ॥ 31 ॥ 
ಅರ್ಥ - ಯಾರು ನನ್ನ ಮಾತಿನಲ್ಲಿ ವಿಶ್ವಾಸವುಳ್ಳವರಾಗಿ, ನನ್ನಲ್ಲಿ ದೋಷದ್ಭಷ್ಟಿ 
ಇಲ್ಲದವರಾಗಿ ನಾನು ಹಿಂದೆ ಹೇಳಿದಂತೆ ಅನುಷ್ಠಾನ ಮಾಡುತ್ತಾರೋ ಅಂತಹ ಅಜ್ಞರಾದ 
ಮನುಷ್ಯರೂ ಕೂಡ ಈ ಕರ್ಮ ಬಂಧನದಿಂದ ಮುಕ್ತರಾಗುತ್ತಾರೆ. 


ವಿದ್ದಾಂಸ ಏವಂ ಕರ್ಮ ಕುರ್ವಂತೀತ್ಯೇತಾವತಾ ಮಯಾಪ್ಯಕ್ಷವಿಧಯಾ 
ಕಾರ್ಯಮಿತಿ ಕುತ ಇತ್ಯತಃ ಸ್ಫೋಕ್ತಸ್ಯ ಕರಣೇ ಅಕರಣೇ ಚ ಫಲಮಾಹ- ಯೇ 
ಮ ಇತ್ಯಾದಿ ಶ್ಲೋಕದ್ದಯೇನ ॥॥ ಯೇ ಮಾನವಾಃ ಶ್ರದ್ಧಾವಂತಃ- 
ಮದ್ದಾಕೇಷ್ಟಾಸ್ತಿಕ್ಕಬುದ್ದಿಮಂತಃ, ಅನಸೂಯಂತಃಎ ಕಷ್ಟೇ ಕರ್ಮಣಿ ಪ್ರವರ್ತ- 
ಯತೀತಿ ಮಯಿ ದೋಷದ್ಭಷ್ಟಿಮಕುರ್ವಂತಃ ಸಂತಃ ಇದಂ- 'ಪೂರ್ವೋಕ್ತ- 
ರೀತ್ಯಾ ಕರ್ಮಾನುಷ್ಠಾ ನರೂಪಂ ಮೇ ಮತಂ ನಿತ್ಯಮನುತಿಷ್ಠಂತಿ ತೇರಷಿ ಕರ್ಮ- 
ಭಿರ್ನಿವೃತ್ತಕರ್ಮಭಿರ್ಮುಚ್ಯಂತೇ, ಜ್ಞಾನದ್ದಾರೇತಿ ಯೋಜ್ಯಮ್‌ | ಕಿಮುತಾಪ- 
ರೋಕ್ಷಜ್ಞಾನಿನೋ ಮುಚ್ಯಂತ ಇತಿ ಕೈಮುತ್ಯಸೂಚನಾರ್ಥೋಪಿ ಶಬ್ದಃ | 
ಏತತ್ಲೂಚನಂ ಚ ಪ್ರಾಸಂಗಿಕಂ ಧ್ಯೇಯಮ್‌ || 31 | 


ಅನುವಾದ - ವಿದ್ದಾಂಸರು ಕರ್ಮ ಮಾಡುತ್ತಾರೆ. ಇಷ್ಟೇ ಕಾರಣದಿಂದ ನಾನು ಏಕೆ ಕರ್ಮ 
ಆಚರಿಸಬೇಕು ಎಂಬ ಸಂದೇಹಕ್ಕೆ ಉತ್ತರವಾಗಿ ಕರ್ಮ ಮಾಡುವುದರಿಂದ ಏನು ಫಲ. 
ಮಾಡದಿದ್ದರೆ ಏನು ಅನಿಷ್ಠಫಲ ಎಂದು ಮುಂದಿನ ಎರಡು ಶ್ಲೋಕಗಳಲ್ಲಿ ನಿರೂಪಿಸಲಾಗಿದೆ. 


ಯೇ- ಯಾವ, ಮಾನವಾಃ ಎಮನುಷ್ಯರು , ಶ್ರದ್ಧಾವಂತಃ - ಭಗವಂತನ ಮಾತುಗಳಲ್ಲಿ 
ಆಸ್ತಿಕ್ಕಬುದ್ದಿಯುಳ್ಳವರಾಗಿ, ಅನಸೂಯಂತಃ- ಕ್ಲಿಷ್ಟವಾದ ಕೆಲಸಗಳಲ್ಲಿನಮ್ಮನ್ನು ತೊಡಗಿಸುತ್ತಿ 
ದ್ಹಾನೆಂದು ನನ್ನಲ್ಲಿ (ಭಗವಂತನಲ್ಲಿ) ದೋಷ ಕಾಣದವರಾಗಿ ಇದಂ ಮೇ ಮತಂ: ಹಿಂದಿನ 
ಶ್ಲೋಕದಲ್ಲಿ ನಿರೂಪಿಸಿದ ಭಗವಂತನಿಗೆ ಅಭಿಪ್ರೇತವಾದ ಕರ್ಮಾನುಷ್ಠಾನವನ್ನು ನಿತ್ಯಂ: 
ಯಾವಾಗಲೂ ಅನುತಿಷ್ಠಂತಿ - ಅನುಸರಿಸುತ್ತಾರೋ, ತೇಠಪಿ - ಅವರೂ ಕೂಡ, ಕರ್ಮಭಿಃ ಎ 
ನಿವೃತ್ತ ಕರ್ಮಗಳಿಂದ, ಮುಚ್ಛಂತೇ- ಬಿಡುಗಡೆಹೊಂದುತ್ತಾರೆ. ನಿವೃತ್ತ ಕರ್ಮವೆಂದರೆ ನಿಷ್ಕಾಮ 
ಕರ್ಮ, ಅದರಿಂದ ಜ್ಞಾನ, ತನ್ಮೂಲಕ ಮೋಕ್ಷ , ಎಂದು ಭಾವ. ಇಂತಹ ಸಾಮಾನ್ಯರೆ ಮುಕ್ತ 
ರಾಗುತ್ತಾರೆ ಎಂದಾದ ಮೇಲೆ ಅಪರೋಕ್ಷಜ್ಞಾನಿಗಳು ಮುಕ್ತರಾಗುತ್ತಾರೆ ಎಂದು ಸರ್ವಥಾ ಸಿದ್ದ 
ವಾಗುತ್ತದೆ ಇದನ್ನು "ಅಪಿ' ಶಬ್ದ ಹೇಳುತ್ತಿದೆ. ಇದೂ ಕೂಡ ಪ್ರಾಸಂಗಿಕವಾಗಿ ಹೇಳಿದ್ದು (1).11311| 


1. ಪೂರ್ವೋಕ್ತಶ್ಲೋಕೋಕ್ತರೀತ್ಕ್ಯಾ 


ಹ ಗೀತಾವಿವೃತಿ 


ವಿವರಣೆ - (1) ಒಂದು ಮುಖ್ಯವಾದ ವಿಷಯವನ್ನು ನಿರೂಪಿಸುವ ಸಂದರ್ಭದಲ್ಲಿ 
ಅನೇಕ ವಿಷಯಗಳು ನೆನಪಿಗೆ ಬರುತ್ತವೆ. ಅವುಗಳನ್ನು ಅಲ್ಲಿ ನಿರೂಪಿಸುವುದು ಸಾಂದರ್ಭಿಕ 
ವಲ್ಲದಿದ್ದರೂ, ಹೇಳದೆ ಇರಬಾರದು ಎಂದು ನಿರೂಪಣೆ ಮಾಡುತ್ತಾರೆ. ಇದನ್ನು ಪ್ರಾಸಂಗಿಕ 
ವೆನ್ನುತ್ತಾರೆ. ಸ್ಟೃತಸ್ಯೋಪೇಕ್ಟಾನರ್ಹತ್ವಂ ಪ್ರಸಂಗಃ ಎಂದು. ಪ್ರಕೃತದಲ್ಲಿ ಅರ್ಜುನನನ್ನು 
ಯುದ್ಧದಲ್ಲಿತೊಡಗಿಸಬೇಕು. ಈ ಸಂದರ್ಭದಲ್ಲಿ ಕರ್ಮಾಚರಣೆಯಿಂದ ಏನು ಫಲ ಎಂಬ 
ಪ್ರಶ್ನೆಗೆ ಇಲ್ಲಿಉತ್ತರಿಸುವಾಗ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷ ನಿಶ್ಚಿತವೆನ್ನುವುದರಲ್ಲಿ ಸಂದೇಹ 
ಎಲ್ಲ ಎಂದು ತಿಳಿಸುವುದು ಪ್ರಾಸಂಗಿಕ ಎಂದು ಭಾವ. 
ಅಜ್ಞಾನಿಗೆ ದುಃಖ ನಿಶ್ಚಿತ 


ಯೇ ತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಮ್‌ । 
ಸರ್ವಜ್ಞಾನವಿಮೂಢಾಂಸ್ತಾನ್ಹಿದ್ದಿ ನಷ್ಟಾನಚೇತಸಃ Il 32 I 


ಅರ್ಥ - ಯಾರು "ಇವನು ನಮ್ಮನ್ನು ಕಷ್ಟವಾದ ಕೆಲಸದಲ್ಲಿ ತೊಡಗಿಸಿದ್ದಾನೆ ' ಎಂದು 
ಭಾವಿಸಿ , ನನ್ನಲ್ಲಿ ದೋಷವನ್ನು ಕಾಣುತ್ತಾ ನನಗೆ ಅಭಿಮತವಾದ ಕರ್ಮಾಚರಣೆಯನ್ನು 
ಮಾಡುವುದಿಲ್ಲವೋ, ಅವರು ವಿವೇಕಶೂನ್ಯರು. ಆದುದರಿಂದ, ಏನನ್ನು ಅವಶ್ಯವಾಗಿ 


ತಿಳಿಯಬೇಕೋ ಆ ವಿಷಯವನ್ನು ತಪ್ಪಾಗಿ ತಿಳಿದವರು. ಆದುದರಿಂದಲೇ ನರಕಾದಿ 
ಅನರ್ಥಗಳನ್ನು ಪಡೆಯುತ್ತಾರೆ ಎಂದು ತಿಳಿ. 


ಯೇತು ಏತನ್ಮೇ ಮತಮ್‌ ಅಭ್ಯಸೂಯಂತಃ ಕಷ್ಟಂ ಕರ್ಮೇತಿ ದೋಷ- 
ದೃಷ್ಟಿಮಂತಃ ಸಂತೋ ನಾನುತಿಷ್ಕಂತಿ ತಾನಚೇತಸಃ- ವಿವೇಕಶೂನ್ಯಾನ್‌ ಅತ ಏವ 
ಜ್ಞಾತವ್ಯಸರ್ವಜ್ಞಾನವಿಷಯೇ ವಿಮೂಢಾನ್‌- ವಿಶೇಷೇಣ ಮಿಥ್ನಾಜ್ಞಾನಿನಃ ಅತ 
ಲ ಇ 
ಏವ ನಷ್ಟಾನ್‌ =ನರಕಾದ್ಯನರ್ಥಭಾಜೋ ಎದ್ದಿ - ಜಾನೀಹಿ ॥। 32 ॥ 


ಅನುವಾದ- ಯೇ ತು- ಯಾರು , ಏತತ್‌ ಮೇ ಮತಂ- ನನಗೆ ಅಬಿಮತವಾದ 
ಕರ್ಮಾಚರಣೆಯನ್ನು , ಅಭ್ಯಸೂಯಂತಃ - ಕಷ್ಟವಾದ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿದ್ದಾನೆ 
ಎಂದು ದೋಷದೃಷ್ಟಿಯುಳ್ಳವರಾಗಿ, ನ ಅನುತಿಷ್ಠಂತಿ = ಅನುಸರಿಸುವುದಿಲ್ಲವೋ, ತಾನ್‌ ಎ 
ಅಂತಹವರನ್ನು, ಅಚೇತಸಃ- ವಿವೇಕ ಶೂನ್ಯರನ್ನಾಗಿ, ಆದುದರಿಂದಲೇ, ಸರ್ವಜ್ಞಾನ 
ವಿಮೂಢಾನ್‌: ಏನನ್ನು ತಿಳಿಯಲೇ ಬೇಕೋ ಅಂತಹ ವಿಷಯದಲ್ಲಿ ತಪ್ಪು ತಿಳುವಳಿಕೆ 


ಯುಳ್ಳವರನ್ನಾಗಿ, ಆದುದರಿಂದಲೇ ನಷ್ಟಾನ್‌ - ನರಕಾದಿ ಅನರ್ಥವನ್ನು ಹೊಂದುವವರನ್ನಾಗಿ, 
ಎದ್ದಿ = ತಿಳಿ. || 32 1 


ಅಧ್ಯಾಯ 3 255 


ಸ್ವಭಾವವನ್ನು ಯಾರೂ ಬಿಡುವುದಿಲ್ಲ 
ಸದೃಶಂ ಚೇಷ್ಟತೇ ಸ್ಪಸ್ಕಾಃ ಪ್ರಕೃತೇರ್ಜಾನವಾನಪಿ । 
ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಃ ಕಿಂ ಕರಿಷ್ಯತಿ 11 33 11 


ಅರ್ಥ - ಎಲ್ಲ ಜೀವಿಯೂ ತನ್ನ ಪೂರ್ವಸಂಸ್ಕಾರಕ್ಕೆ ಅನುಗುಣವಾಗಿಯೇ ಕರ್ಮವನ್ನು 
ಮಾಡುತ್ತಾನೆ. ತನ್ನ ಸ್ವಭಾವವನ್ನು ಬಿಡುವುದಿಲ್ಲವಾದ್ದರಿಂದ ಮನೋನಿಗ್ರಹವು ಪ್ರಯೋಜನಕ್ಕೆ 
ಬರಲಾರದು. 


ಯದಿ ತ್ಹನ್ನತಾನುಷ್ಠಾನೇ ಮೋಕ್ಷಃ » ಅನ್ಯಥಾ ತು ನಾಶಃ, ತರ್ಹಿ ತೇ ಮತಂ 
ಕಮಿತಿ ಲೋಕೋ ನಾನುತಿಷ್ಠತೀತ್ಯತ ಆಹ- ಸದೃಶಮಿತಿ ॥॥ ಪ್ರಕೃತಿಶಬ್ದೋರತ್ರ 
ಪೂರ್ವಸಂಸ್ಕಾರಾರ್ಥಃ ಸನ್‌ ತತ್ಕಾರ್ಯ ರಾಗದ್ದೇಷೋಪಲಕ್ಷಕಃ 
ಜ್ಞಾನವಾನಪಿ- ಮನ್ನತಕರಣಾಕರಣಯೋರಿಷ್ಠಾನಿಷ್ಠಜ್ಞಾನವಾನಪಿ 1 ಸ್ವಸ್ಯಾಃ 
ಪ್ರಕೃತೇಃ ಸ್ಪಕೀಯ ಪೂರ್ವಸಂಸ್ಕಾರಕಾರ್ಯರಾಗದ್ದೇಷಯೋಃ ಸದೃಶಮನು- 
ಗುಣಮೇವ ಚೇಷ್ಟಶೇ ಕರ್ಮ ಕರೋತಿ । ಕಿಮುತಾಜ್ಞ ಇತ್ಯಪೇರರ್ಥಃ 1 ನನು 
ಮನೋನಿಗ್ರಹೇ ಸ್ವಭಾವಾನುಗತಚೇಷ್ಟೋಪರತಿಃ ಸ್ಯಾದಿತ್ಯತ ಆಹ- ಪ್ರಕೃತಿ- 
ಮಿತಿ ॥। ಪ್ರಕೃತಿಂ- ಸ್ವಭಾವಂ ಯಾಂತಿ ಪ್ರಾಣಿನಃ | ತತ್ರ ಮನೋನಿಗ್ರಹಃ ಕಿಂ 
ಕರಿಷ್ಯತಿ ನ ಕಿಮಪೀತ್ಯರ್ಥಃ | ತದುಕ್ತಮ್‌- “ಬುಧ್ಧಾನಪ್ಯಸೌ ಯತೋ ನಿತ್ಯಂ 
ಸ್ಪಭಾವಾನುಗಚೇಷಿತಃ । ಸ್ವಭಾವಂ ಯಾಂತಿ ಭೂತಾನಿ ನಿಗ್ರಹಃ ಕಿಂ ಕರಿಷ್ಯತಿ' 
(ಪ್ರಕಾಶಸಂಹಿತಾಯಾಂ) ಇತಿ 1 ಯದ್ವಾ "ಮಂದಾನ್ನ ವಿಚಾಲಯೇತ್‌' 
ಇತ್ಯಯೋಗ್ಯೇಷು ತತ್ತ್ವಬೋಧೋ ನ ಕಾರ್ಯ ಇತ್ಯುಕ್ತಮ್‌, ತತ್ಕುತ ಇತ್ಯತ 
ಆಹ- ಸದೃಶಮಿತಿ ॥॥ ಪ್ರಾಗಿವಾರ್ಥಃ | ತತ್ತೋೋಪದೇಶೇನೋತ್ಸನ್ನಜ್ಞಾನವಾನಪಿ 
ಸ್ಹಭಾವಾನುಗುಣಚೇಷ್ಟಾವಾನೇವ ಭವತಿ 1 ನ ತೂಪದೇಶಜನ್ಯಜ್ಞಾನಾನು- 
ರೂಪಚೇಷ್ಟಾವಾನಪಿ ಭವತಿ । ಅತಸ್ತತ್ರ ತತ್ತೋೋಪದೇಶೋ ವ್ಯರ್ಥ ಇತಿ ಭಾವಃ। 
11 33 ॥ 


ಅನುವಾದ - ಒಂದು ವೇಳೆ ನಿನಗೆ (ಕೃಷ್ಣನಿಗೆ) ಅಭಿಮತವಾದ ಕರ್ಮವನ್ನು ಆಚರಿಸಿದರೆ 
ಮುಕ್ತಿ, ಇಲ್ಲಃ ದಿದ್ದರೆ ನಾಶ ಎಂದಾದರೆ, ಜನರು ಏಕೆ ನಿನ್ನ ಮತವನ್ನು ಅನುಸರಿಸುವುದಿಲ್ಲ ಎಂಬ 
ಪ್ರಶ್ನೆಗೆ ಈ ಶ್ಲೋಕದಲ್ಲಿಉತ್ತರಿಸಲಾಗಿದೆ. ಈ ಶ್ಲೋಕದಲ್ಲಿಪ್ರಕೃತಿ ಶಬ್ದಕ್ಕೆ ಪೂರ್ವಸಂಸ್ಕಾರ ಎಂದು 
ಅರ್ಥಮಾಡಿ, ಆ ಸಂಸ್ಕಾರದಿಂದ ಉಂಟಾಗುವ ರಾಗದ್ವೇಷಗಳನ್ನು ಪ್ರಕೃತಿ ಶಬ್ದದ ಅರ್ಥ 
ಎಂದು ತಿಳಿಯಬೇಕು. ಜ್ಞಾನವಾನ್‌ ಅಪಿ - ಭಗವದಭಿಮತವಾದ ಕರ್ಮಗಳನ್ನು ಮಾಡಿದರೆ 


ಚ ಗೀತಾವಿವೃತಿ 


ಭೆ 


ಷ್ಟಪ್ರಾಪ್ತಿ, ಮಾಡದಿದ್ದರೆ ಅನಿಷ್ಟ ಎನ್ನುವ ಜ್ಞಾನವಿರುವವನಾದರೂ ಕೂಡ, ಸ್ವಸ್ಯಾಃ ಎ = ತನ್ನ, 
ಪ್ರಕೃತೇಃ - ಪೂರ್ವ ಸಂಸ್ಕಾರ ಜನ್ಯವಾದ ರಾಗದ್ದೇಷಗಳಿಗೆ ಸದೃಶಂ - ಅನುಗುಣವಾದುದನ್ನೇ, 
ಚೇಷ್ನತೇ ಎ ಮಾಡುತಾನೆ. ಜ್ಞಾನಿಯೇ ಹೀಗೆ 46 ಮೇಲೆ ಅಜ್ಞಾನಿಯೂ ಹೀಗೆ ಎಂದು 
ಹೇಳಬೇಕಿಲ್ಲಎಂಬುದು "ಅಪಿ' ಶಬ್ದದ ಅರ್ಥ. 


ಮನೋನಿಗ್ರಹದಿಂದ ಸ್ವಭಾವಕ್ಕೆ ಅನುಗುಣವಾದ ಕರ್ಮಗಳನ್ನು ನಿಲ್ಲಸ ಬಹುದಲ್ಲವೇ 
ಎಂದು ಶಂಕಿಸಿದರೆ, ಪ್ರಕೃತಿಂ ಎಂದು ಶ್ಲೋಕ ಖಂಡದಲ್ಲಿ ಉತ್ತರಿಸುತ್ತಾರೆ. ಪ್ರಾಣಿನಃ- 
ಜೀವರು, ಪೃಕೃತಿಂ- ಸ್ವಭಾವವನ್ನು ಯಾಂತಿ: ಅನುಸರಿಸುತ್ತಾರೆ. ನಿಗ್ರಹಃ- ಮನೋ ನಿಗ್ರಹವು, 


ಕಿಂ ಕರಿಷ್ಯತಿ: ಏನು ಮಾಡೀತು. ಏನೂ ಇಲ್ಲಎಂದು ಭಾವ. ಇದನ್ನೇ ಪ್ರಕಾಶಸಂಹಿತೆಯಲ್ಲಿ 
'ಬುಧ್ದಾಹ್ಯಸೌ' ಎಂದು ಹೇಳಿದ್ದಾರೆ. 


ಅಥವಾ ಈ ಶ್ಲೋಕಕ್ಕೆ ಮತ್ತೊಂದು ರೀತಿಯಲ್ಲಿ ಸಂಗತಿಯನ್ನು ಹೇಳಬಹುದು. 
“ಮಂದಾನ್‌ ನ ವಿಚಾಲಯೇತ್‌' ಎಂದು ಅಯೋಗ್ಯರಿಗೆ ತತ್ವಬೋಧನೆಯನ್ನು ಮಾಡ 
ಬಾರದು ಎಂದು ಹೇಳಿದ್ದಾರೆ. ಅದು ಏಕೆ ? ಎಂಬ ಪ್ರಶ್ನೆಗೆ ಈ ಶ್ಲೋಕ ಉತ್ತರ ಹೇಳುತ್ತದೆ. 
ತತ್ತೊ ಎಪದೇಶದಿಂದ ಸರಿಯಾದ ಜ್ಞಾನವನ್ನು ಪಡೆದವನಾದರೂ ಕೂಡ ಸ್ವಭಾವಕ್ಕೆ 
SING ಕರ್ಮ ಮಾಡುತ್ತಾನೆ ಹೊರತು ಉಪದೇಶದಿಂದ ಬಂದ "ಜ್ಞಾನಕ್ಕೆ 
ಅನುಗುಣವಾಗಿ ನಡೆದುಕೊಳ್ಳುವುದಿಲ್ಲ, ಹೀಗಾಗಿ ಉಪದೇಶ ವ್ಯರ್ಥ. ಆದುದರಿಂದ 
ಅಯೋಗ್ಯರಿಗೆ ಉಪದೇಶ ಮಾಡಬಾರದು ಎಂದು ತಾತ್ಪರ್ಯ. 11 33 ॥1 


ರಾಗದ್ವೇಷಗಳು ಶ್ರೇಯಸ್ಸಿಗೆ ಪ್ರತಿಬಂಧಕ 


ಇಂದ್ರಿಯಸ್ಯೇಂದ್ರಿಯಸ್ಕಾರ್ಥೇ ರಾಗದ್ದೇಷೌ ವ್ಯವಸ್ಥಿತೌ | 


ತಯೋರ್ನ ವಶಮಾಗಚ್ಛೇತ್ತೌ ಹ್ಯಸ್ಯ ಪರಿಪಂಥಿನೌ 11 34 | 


ಅರ್ಥ - ಕಣ್ಣು, ಕಿವಿ ಮೊದಲಾದ ಇಂದ್ರಿಯಗಳಿಗೆ ರೂಪ, ಶಬ್ದಮೊದಲಾದ ವಿಷಯ 
ಪದಾರ್ಥಗಳಲ್ಲಿ ರಾಗದ್ದೇಷಗಳು ಸಹಜವಾಗಿಯೇ ಇರುವಂತಹದ್ದು. ಆದರೆ, ಸಾಧಕನು 
ಅತಿಪ್ರಯತ್ನದಿಂದ ಮನೋನಿಗ್ರಹ ಮಾಡಿಕೊಳ್ಳಬೇಕು. ಈ ರಾಗದ್ದೇಷಗಳ ಹಿಡಿತಕ್ಕೆ 
ಒಳಗಾಗಬಾರದು. ಏಕೆಂದರೆ ಈ ರಾಗದ್ದೇಷಗಳೇ ಎಲ್ಲ ಶ್ರೇಯಸಿಗೂ ಪ್ರತಿಬಂಧಕವಾಗಿವೆ. 


ಯದಿ ಸರ್ವಾಣಿ ಭೂತಾನಿ ಸಭಾವಾನುಗುಣಮೇವ ಚೇಷ್ಟಂತೇ, 
ನಿಗ್ರಹೋಶಕಿಂಚಿತ್ಮರಃ, ತರ್ಹಿ “ಮಯಿ ಸರ್ವಾಣಿ' ಇತ್ಯತ್ರ ಇತಿಕರ್ತವ್ಯತಾ- 
ಪೂರ್ವಂ ಕರ್ಮವಿಧಾನಂ "ಯೇ ಮೇ ಮತಮ್‌' ಇತ್ಯಾದಿನಾ ತಸ್ಯ ಫಲೋಕ್ತಿಶ್ಚ 


ಅಧ್ಯಾಯ 3 257 


ವ್ಯರ್ಥೇತ್ಯತ ಆಹ - ಇಂದ್ರಿಯಸ್ಯೇತಿ ॥ ಜಾತ್ಯೇಕವಚನಮ್‌ | ಇಂದ್ರಿಯಾಣಾಂ: 
ಚಕ್ದುರಾದೀನಾಮರ್ಥೇಷು- ರೂಪಾದಿಷು ಇಂದ್ರಿಯಾಣಾಂ ರಾಗದ್ದೇಷೌ 
ಅನುಕೂಲೇ ರಾಗಃ ಪ್ರತಿಕೂಲೇ ದ್ದೇಷಶ್ಟೇತ್ಯೇವಂ ರಾಗದ್ದೇಷೌ ವ್ಯವಸ್ಥಿತೌ- 
ಅವಶ್ಯಂಭಾವಿನೌ | ಲೋಭಮೋಹಮದಮತ್ತರಾಣಾಮುಪಲಕ್ಷಣಮ್‌ 
ಪ್ರಾಧಾನ್ಯಾದ್‌ದ್ಹಯೋರೇವೋಕ್ತಿಃ । ತದನುರೂಪಾ ಚ ಪ್ರಾಣಿನಾಂ ಚೇಷ್ಟೇತಿ 
ನಿಗ್ರಹೋಶಕಿಂಚಿತ್ಶರೋ ಯದ್ಯಪಿ, ತಥಾತಪಿ ತಯೋಃ=- ರಾಗದ್ದೇಷಯೋಃ 
ರಾಗಾದಿಷಡ್ಡರ್ಗವಶಂ ನ ಗಚ್ಛೇತ್‌- ನ ಪ್ರಾಪ್ನುಯಾತ್‌ । ಕುತಃ ? ಹಿ- 
ಯಸ್ಥಾದಸ್ಯ- ಶ್ರೇಯೋಕರ್ಥಿನಃ ತೌ ಪರಿಪಂಥಿನೌ - ಶ್ರೇಯೋವಿಫಾತಕೌ 
ಪಾಹಹೇತೂ ಚಾತ ಇತ್ಯರ್ಥಃ ನಿಗ್ರಹಾತದ್ಯಃ ಫಲಾಭಾವೇಶಪ್ಯತಿಪ್ರಯತ್ನ- 
ವತೋ ಭವತ್ಯೇವ ಫಲಮಿತಿ ಭಾವಃ । ಉಕ್ತಂ ಹಿ "ಸಂಸ್ಕಾರೋ ಬಲವಾನೇವ' 
ಇತ್ಯಾದಿ, ಏತಚ್ಚ, ಯೋಗ್ಯಜನವಿಷಯಂ ಧ್ಯೇಯಮ್‌ Il 34 11 


ಅನುವಾದ - ಎಲ್ಲಾ ಜೀವಿಗಳೂ ಸ್ವಭಾವಕ್ಕೆ ಅನುಗುಣವಾಗಿಯೇ ನಡೆದು ಕೊಳ್ಳುತ್ತವೆ. 
ಆದುದರಿಂದ ಮನೋನಿಗ್ರಹದಿಂದ ಯಾವ ಪ್ರಯೋಜನವೂ ಇಲ್ಲ ಎನ್ನುವುದಾದರೆ "ಮಯಿ 
ಸರ್ವಾಣಿ' ಇವೇ ಮೊದಲಾದ ಮಾತುಗಳಲ್ಲಿ ಕರ್ಮವನ್ನು ಹೀಗೆ ಆಚರಿಸಬೇಕು ಎಂದು 
ಕರ್ಮವಿಧಾನ ಮಾಡಿ "ಯೇ ಮೇ ಮತಮ್‌' ಎಂದು ಆ ಕರ್ಮಾಚರಣೆಗೆ ಫಲವನ್ನು ಹೇಳಿದ್ದು 
ವ್ಯರ್ಥವಲ್ಲವೇ ಎಂಬ ಪ್ರಶ್ನೆಗೆ ಈ ಶ್ಲೋಕದಲ್ಲಿಉತ್ತರ ನೀಡಲಾಗಿದೆ. ಇಲ್ಲಿ ಇಂದ್ರಿಯಸ್ಯ 
ಎಂಬಲ್ಲಿ ಏಕವಚನವಿದೆ ಇಂದ್ರಿಯಗಳ ಸಮೂಹ ಒಂದು ಎಂಬರ್ಥದಲ್ಲಿ ಇಂದ್ರಿಯಸ್ಯ- 
ಚಕ್ಷುರಾದಿ ಇಂದ್ರಿಯಗಳಿಗೆ, ಇಂದ್ರಿಯಸ್ಕಾರ್ಥೆ- ವಿಷಯಗಳಾದ ರೂಪಾದಿಗಳಲ್ಲಿ 
ರಾಗದ್ದೇಷೌ- ಇಷ್ಟವಾದವುಗಳಲ್ಲಿ ಅನುರಾಗ, ವಿರುದ್ಧವಾದವುಗಳಲ್ಲಿ ದ್ವೇಷ, ಎಂಬುದು 
ವ್ಯವಸ್ಥಿತೌ- ಅವಶ್ಯವಾಗಿ ಇರುವಂತಹದೆ. ಇಲ್ಲಿ ರಾಗ ದ್ವೇಷಗಳ ಜೊತೆಗೆ ಲೋಭ, ಮೋಹ, 
ಮದ, ಮಾತ್ಸರ್ಯಗಳನ್ನೂ ಇಟ್ಟುಕೊಳ್ಳಬೇಕು. ರಾಗದ್ವೇಷಗಳು ಪ್ರಧಾನವಾದುದರಿಂದ 
ಎರಡನ್ನೇ ಹೇಳಿದ್ದಾರೆ. ಈ ರಾಗದ್ದೇಷಗಳಿಗೆ ಅನುಗುಣವಾಗಿ ಜನರ ಪ್ರವೃತ್ತಿ . ಆದುದರಿಂದ 
ನಿಗ್ರಹವನ್ನು ಅಪ್ರಯೋಜಕ ಎಂದು ಸಹಜವಾಗಿ ಭಾವಿಸಬಹುದು. ಆದರೆ, ತಯೋಃ ಎ ಈ 
ರಾಗದ್ದೇಷಗಳ ಅಂದರೆ ಕಾಮವೇ ಮೊದಲಾದ ಆರು ದೋಷಗಳ, ವಶಂ ಎ ಅಧೀನತೆಯನ್ನು ಸ 
ನ ಗಚ್ಛೇತ್‌ - ಹೊಂದಬಾರದು. ಏಕೆಂದರೇ, ಹಿ - ಯಾವಕಾರಣದಿಂದ ಅಸ್ಯ - ಶ್ರೇಯಸ್ಸನ್ನು 
ಬಯಸುವವನಿಗೆ , ತೌ - ಈ ರಾಗ-ದ್ವೇಷಗಳು , ಪರಿಪಂಥಿನೌ - ಶ್ರೇಯಸ್ಸಿಗೆ ನಾಶಕಗಳು 
ಆಗಿವೆ. ಅಷ್ಟೇ ಅಲ್ಲದೆ ಪಾಪಕ್ಕೆ ಕಾರಣಗಳೂ ಆಗಿವೆ. 


258 ಗೀತಾವಿವೃತಿ 


ಇಂದ್ರಿಯ ನಿಗ್ರಹದಿಂದ ಕೂಡಲೆ ಯಾವುದೇ ಫಲವಿಲ್ಲದಿದ್ದರೂ ಅತ್ಯಂತ ಪ್ರಯತ್ನದಿಂದ 
ಫಲವಿದ್ದೆ ಇದೆ ಎಂದು ತಾತ್ಪರ್ಯ. ಈ ವಿಷಯದಲ್ಲಿ "ಸಂಸ್ಕಾರೋ' ಎಂಬ ಪ್ರಮಾಣವೂ 

ಇದೆ. ಇಲ್ಲಿ ಹೇಳಿದ "ಇಂದ್ರಿಯಗಳ ವಶವಾಗದಿರುವಿಕೆ' ಯೋಗ್ಯ ಜನರಿಗೆ ಮಾತ್ರ. 
11341 


ಸ್ಹ್ವಧರ್ಮಾಚರಣೆ ಶ್ರೇಷ್ಠ 
ಶ್ರೇಯಾನ್‌ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ತ್ಮನುಷ್ಠಿತಾತ್‌ । 
ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ Il 35 11 


ಅರ್ಥ - ಸ್ವವರ್ಣಾಶ್ರಮಕ್ಕೆ ಉಚಿತವಾದ ಧರ್ಮವನ್ನು ಆಚರಿಸುವಾಗ ಅದರಲ್ಲಿಸ್ನಲ್ಪ 
ನ್ಯೂನತೆ ಬಂದರೂ ಅದು ಸರಿಯಾಗಿ ಆಚರಿಸಿದ ಸ್ವವರ್ಣಾಶ್ರಮ ವಿರುದ್ಧವಾದ ಧರ್ಮಕ್ಕಿಂತ 
ಶ್ರೇಷ್ಠ. ಸ್ಥಧರ್ಮವಾದ ಯುದ್ಧದಲ್ಲಿ ಮರಣವಾದರೂ ಸರಿ ಅದು ಶ್ರೇಷ್ಠ ಪರಧರ್ಮ 
ನರಕಾದಿ ಭಯವನ್ನು ಉಂಟು ಮಾಡುತ್ತದೆ. 


'ಜ್ಯಾಯಸೀ ಚೇತ್‌' ಇತ್ಯತ್ರಾರ್ಜುನೇನ ಕರ್ಮವ ನ ಕಾರ್ಯಮ್‌ । ತತ್ರಾಪಿ 
ನರಕಾದ್ಯನರ್ಥ ಹೇತುರಾಗದ್ದೆ ೇಷೋಪೇತತಯಾ ಘೋರಂ ಯುದ್ಧಾಖ್ಯಂ ಕರ್ಮ 
ತು ನೈವ ಕಾರ್ಯಮಿತಿ ಕೃತಾಕ್ಷೇಷದ್ದಯಮಧ್ಯೇ ಪ್ರಾಥಮಿಕೋ “ಲೋಕೇಠ- 
ಸ್ಮಿನ್‌' ಇತ್ಯಾದಿನೋತ್ತರಿತಃ । ದ್ವಿತೀಯಸ್ತು ಅಧುನಾ "ಯುದ್ಧಸ್ವ ವಿಗತಜ್ಜರಃ' 
“"ತಯೋರ್ನ ವಶಮಾಗಚ್ಛೇತ್‌' ಇತ್ಯಾದ್ಯುಕ್ತ್ಯಾ ಸ್ಮಾರಿತಃ ಸನ್‌ ಪರಿಹ್ರಿಯತೇ- 
ಶ್ರೇಯಾನಿತಿ ॥॥ ಸ್ಹಧರ್ಮಃ- ಸವರ್ಣಾಶ್ರಮೋಚಿತೋ ಧರ್ಮಃ ವಿಗುಣಃ- 
ಅಂಗಹೀನೋತಪಿ ಸ್ವನುಷ್ಠಿತಾತ್‌- ಸರ್ವಾಂಗಸಾಕಲ್ಯೇನ ಕೃತಾತ್‌ 
ಪರಧರ್ಮಾತ್‌ ಅನ್ಯ ವರ್ಣಾಶ್ರಮೋಚಿತ ಧರ್ಮಾದಪಿ ಶ್ರೇಯಾನಧಿಕತರಃ 1 
ಕುತಃ । ಸ್ವಧರ್ಮೇ ಯುದ್ದಾದೌ ನಿಧನಮಪಿ ಶ್ರೇಯಃ: ಶ್ರೇಷ್ಠತರಮ್‌ । 
ಪರಧರ್ಮಃ- ವರ್ಣಾಶ್ರಮಾಂತರಧರ್ಮಸ್ತು ಭಯಾವಹಃ । ನಿಷಿದ್ದತ್ವಾತ್‌ 
ಅನರ್ಥಪ್ರಾಪಕೋ ಯತೋಶತ ಇತ್ಯರ್ಥಃ ॥ 35 ॥ 
ಅನುವಾದ- ಜ್ಯಾಯಸೀ ಚೇತ್‌- ಎಂಬಲ್ಲಿ ಅರ್ಜುನನು ಎರಡು ಪ್ರಶ್ನೆಯನ್ನು 
ಮಾಡಿದ್ದನು. (1) ಜ್ಞಾನವೇ ಶ್ರೇಷ್ಠವೆಂದಾದರೆ ಕರ್ಮವನ್ನೇಕೆ ಮಾಡಬೇಕು ? ಹಾಗು (2; 
ಕರ್ಮ ಮಾಡುವುದಾದರೂ ನರಕಾದಿ ಅನರ್ಥಗಳಿಗೆ ಕಾರಣವಾದ ರಾಗ-ದ್ವೇಷಗಳಿ? 
ಅವಕಾಶವಿರುವ ಈ ಘೋರವಾದ ಯುದ್ಧದಲ್ಲಿ ಏಕೆ ತೊಡಗಿಸುವೆ? ಎಂದು. ಅವುಗಳ 


ಅಧ್ಯಾಯ 3 259 


ಮೊದಲನೆಯ ಪ್ರಶ್ನೆಗೆ 'ಲೋಕೇಪಸ್ಮಿನ್‌ ' ಎಂದು ಉತ್ತರವನ್ನು ಕೊಡಲಾಗಿದೆ. ಎರಡನೆ 
ಪ್ರಶ್ನೆಗೆ ಹಿಂದೆ ಯುಧ್ಯಸ್ವ - ಯುದ್ಧಕ್ಕೆ ತೊಡಗು, "ತಯೋರ್ನ ವಶಮಾಗಚ್ಛೇತ್‌' ರಾಗ- 
ದ್ವೇಷಗಳ ವಶನಾಗಬೇಡ ಎಂದು ಇಷ್ಟೇ ಉಪದೇಶಿಸಿ "ಏಕೆ ತೊಡಗಬೇಕು' ? ಎಂಬ ಮೂಲ 


ಪ್ರಶ್ನೆಗೆ ಉತ್ತರವನ್ನು ಈ ಶ್ಲೋಕದಲ್ಲಿ ನೀಡಲಾಗಿದೆ. 


ದ 


ಸಧರ್ಮಃ=- ತಮ್ಮ ತಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾದ, ಧರ್ಮವು, ವಿಗುಣಃ ಎ 
ಅಂಗಹೀನವಾದರೂ, ಸ್ವನುಷ್ಠಿತಾತ್‌ ಎಲ್ಲಾ ಅಂಗಗಳಿಂದ ಕೂಡಿದ್ದಾಗಿ ಮಾಡಿದ, 
ಪರಧರ್ಮಾತ್‌- ಅನ್ಯವರ್ಣ ಆಶ್ರಮಗಳ ಧರ್ಮಕ್ಕಿಂತಲೂ, ಶ್ರೇಯಾನ್‌:- ಹೆಚ್ಚಾದದ್ದು 
(ಶ್ರೇಷ್ಠವಾದುದು) ಏಕೆಂದರೆ, ಸ್ವಧರ್ಮೇ: ತನ್ನ ಧರ್ಮವಾದ ಯುದ್ಧ ಮೊದಲಾದವುಗಳಲ್ಲಿ 
ನಿಧನಮಪಿ- ಸಾಯುವಿಕೆಯೂ ಕೂಡ, ಶ್ರೇಯಃ: ಶ್ರೇಷ್ಠವಾದುದು. ಪರಧರ್ಮ: ಬೇರೆ 
ವರ್ಣಾಶ್ರಮ ಧರ್ಮಗಳು, ಭಯಾವಹಃ - ಭಯ ಉಂಟು ಮಾಡುವಂತಹದ್ದು ಶಾಸ್ತ್ರನಿಷಿದ್ದ 
ವಾದುದರಿಂದ ನರಕಾದಿ ಅನರ್ಥಗಳಿಗೆ ಕಾರಣವಾಗುತ್ತದೆ ಎಂದು ಅಭಿಪ್ರಾಯ. ॥135 ॥ 


ಪಾಪಾಚರಣೆಗೆ ಏನು ಕಾರಣ ? 
ಅರ್ಜುನ ಉವಾಚ - 


ಅಥ ಕೇನ ಪ್ರಯುಕ್ತೋಠ5ಯಂ ಪಾಪಂ ಚರತಿ ಪೂರುಷಃ । 
ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ 11 36 ॥ 
ಅರ್ಥ - ಅರ್ಜುನನು ಪ್ರಶ್ನಿಸುತ್ತಾನೆ - ಶ್ರೀಕೃಷ್ಣನೇ ! ಮನುಷ್ಯನಿಗೆ ಪಾಪಕರ್ಮವನ್ನು 
ಮಾಡಬೇಕೆಂದು ಇಚ್ಛೆ ಇಲ್ಲದಿದ್ದರೂ ಬಲಾತ್ಕಾರದಿಂದ ಯಾರೋ ತೊಡಗಿಸುವಂತೆ 
ಪಾಪವನ್ನಾಚರಿಸುತ್ತಾನೆ. ಇದಕ್ಕೆ ಏನು ಕಾರಣ ಎಂದು. 

“ತಯೋರ್ನ ವಶಮಾಗಚ್ಛೇತ್‌' ಇತ್ಯತ್ರಾತಿಪ್ರಯತ್ನವತಃ ಪಾಪಹೇತ್ತರಿ- 
ಷಡ್ಡರ್ಗಜಯಃ ಶಕ್ಕ ಇತ್ಯುಕ್ತಮ್‌ । ತೇಷು ಕೋ ಬಲವಾನ್‌ ? ತಂ 
ಮಹಾಪ್ರಯತ್ನೇನ ಜೇಷ್ಯಾಮೀತಿ ಭಾವೇನ ಪೃಚ್ಛತಿ - ಅಥೇತಿ ॥। "ಮಯಿ ಸಂನ್ಯಸ್ಯ 
ಕರ್ಮಾಣಿ' ಇತ್ಯಾದಾವುಕ್ತಸೇತಿಕರ್ತವ್ಯತಾಕಕರ್ಮ ಕರ್ತವ್ಯತಾರೂಪಪ್ರಕೃತ- 
ಪ್ರಮೇಯೇ ಪಾಪಹೇತು ಪ್ರಶ್ನೋತನುಪಯುಕ್ತಃ 1 ತಥಾಪಿ "ತಯೋರ್ನ 
ವಶಮ್‌' ಇತ್ಯರ್ಧೇ ಕಾಮಾದ್ಯರಿಷಡರ್ಗಸ್ಯ ಪಾಪಹೇತುತ್ತೊಃ। ಕ್ರ್ಯಾ ಸ್ಥಾ! ರಿತಸ್ತೇಷು 
ಪ್ರಬಲಪಾಪಹೇತುಪ್ರಶ್ಲೋsಯಂ ಪ್ರಾಸಂಗಿಕ ಇತಿ ಭಾವೇನ ಗೀತಾಕೃತಾ 
ಪ್ರಕೃತಾದರ್ಥಾದರ್ಥಾಂತರದ್ಯೋತಕೋಠಥಶಬ್ದಃ ಪ್ರಯುಕ್ತಃ | 


260 ಗೀತಾವಿವೃತಿ 


ಯದ್ವಾ "ಪ್ರಕೃತೇಃ ಕ್ರಿಯಮಾಣಾನಿ' ಇತ್ಯತ್ರೇಶ್ದರಸ್ಯ ಸರ್ವಪ್ರೇರಕತ್ಲೋಕ್ಕಾ 
ತತ್ಪೇರಕತ್ನಸ್ಯ, ಪಾರ್ಥಸ್ಯ ದೇವತ್ವೇನ ದೇವಾನಾಂ ಪ್ರೇರಕತ್ವಸ್ಯ ಚ ಜ್ಞಾತತಯಾ ತತ್ರ 
ಪ್ರಶ್ನಾಯೋಗಾತ್‌, ಇಂದ್ರಿಯಸ್ಯೇತ್ಯತ್ರ ರಾಗಶಬ್ದಿತಕಾಮಾದ್ಯರಿಷಡ್ಬರ್ಗಸ 
ಪ್ರವರ್ತಕತ್ಲೋಕ್ಕಾ ಪರಮೇಶ್ದರಾತ್‌ ದೇವಜಾತಾಚ್ಚಾಥಾನಂತರಂ ಕಾಮಾದಿ- 
ಷಟ್‌ಸು ಬಲವತ್ಚಶ್ನೋ5ಯಮಿತಿ ದ್ಯೋತನಾದಾನಂತರ್ಯ ವಾಚೀ ಏವಾ- 
ಯಮಹಥಶಬ್ದಃ | ತಥಾ ಚಾಯಮರ್ಥಃ । ಅಥ: ಪರಮೇಶ್ವರಾದ್ದೇವೇಭ್ಯ- 
ಶ್ಲಾನಂತರಂ | ಅಯಂ ಪುರುಷಃ ಪಾಪಾಚಾರಮನಿಚ್ಛ] ನಪಿ ಬಲಾನ್ನಿ ಯೋಜಿತ ಇವ 
ಪಾಪಂ ಚರತಿ | ಸ ಕಾಮಾದಿಷು ಕೇನ ಬಲವತಾ ಪ್ರಯುಕ್ತಃ- ಪ್ರೇರಿತಶ್ನರತಿ | ಹೇ 
ವಾರ್ಷ್ಣೇಯ: ವೃಷ್ಟಿಕುಲೋದ್ಧವ ಇತಿ ॥ 36 ॥ 


ಅನುವಾದ - "ತಯೋರ್ನ ವಶಮಾಗಚ್ಚೇತ್‌' ಎಂಬಲ್ಲಿ ಅತ್ಯಂತ ಪ್ರಯತ್ನದಿಂದ 
ಅರಿಷಡ್ಜರ್ಗಗಳನ್ನು ಗೆಲ್ಲಬಹುದು ಎಂದು ಹೇಳಿದಾಗ ಅವುಗಳಲ್ಲಿ ಯಾವುದು ಅತ್ಯಂತ 
ಬಲಿಷ್ಠವಾದುದು . ಅದನ್ನು ಮಹಾಪ್ರಯತ್ನದಿಂದ ಗೆಲ್ಲುವೆನು ಎಂಬ ಅಭಿಪ್ರಾಯದಿಂದ ಇಲ್ಲಿ 
ಅರ್ಜುನನ ಪ್ರಶ್ನೆ. ಪ್ರಕೃತ ಮುಖ್ಯವಾಗಿ ಈಗ ನಿರೂಪಿಸಲು ಹೊರಟಿರುವುದು ಇತಿಕರ್ತವ್ಯತಾ 
(ಸಾಧನ) ಸಹಿತವಾದ ಕರ್ಮವನ್ನು ಅವಶ್ಯ ಮಾಡಲೇ ಬೇಕು ಎಂಬುದಾಗಿ. "ಮಯಿ ಸಂನ್ಯಸ್ಯ' 
ಎಂಬಲ್ಲಿಇದನ್ನು ಹೇಳಿದ್ದಾರೆ. ಅದಕ್ಕೆ ಪಾಪ ಹೇತು ಯಾವುದು ಎನ್ನುವ ಪ್ರಶ್ನೆ ಅನುಪಯುಕ್ತ. 
ಹಾಗಿದ್ದರೂ 'ತಯೋರ್ನ ವಶಂ'- ಎಂಬ ಶ್ಲೋಕದಲ್ಲಿ ಕಾಮಾದಿ ಆರು ದೋಷಗಳು ಪಾಪಕ್ಕೆ 
ಕಾರಣ ಎಂದು ಹೇಳಿರುವುದರಿಂದ ಪಾಪಹೇತುವಿನ ಸ್ಮರಣೆ ಬಂದಿದೆ. ಆದುದರಿಂದ ಈ ಪ್ರಶ್ನೆ 
ಪ್ರಾಸಂಗಿಕವಾದುದು ಎಂಬ ಅಭಿಪ್ರಾಯದಿಂದ ಗೀತಾಚಾರ್ಯನು "ಅಥ' ಎಂಬ ಶಬ್ದವನ್ನು 
ಪ್ರಯೋಗಿಸಿದ್ದಾನೆ . ಇದಕ್ಕೆ "ಪ್ರಕೃತ ವಿಷಯಕ್ಕಿಂತ ಬೇರೆ ವಿಷಯ' ಎಂದು ಅರ್ಥ. 


ಅಥವಾ ಇಲ್ಲಿ "ಅಥ ' ಶಬ್ದಕ್ಕೆ "ಅನಂತರ ' ಎಂದೆ ಅರ್ಥ. "ಪ್ರಕೃತೇಃ ಕ್ರಿಯಮಾಣಾನಿ' 
ಎಂಬಲ್ಲಿ ಭಗವಂತನು ಸರ್ವಪ್ರೇರಕ ಎಂದು ಹೇಳಿದ್ದಾನೆ. ಅದು ಅರ್ಜುನನಿಗೆ ಗೊತ್ತಿದೆ. 
ಅರ್ಜುನನು ದೇವತೆಯಾದುದರಿಂದ ಭಗವಂತನ ನಂತರ ಪ್ರೇರಕರು ದೇವತೆಗಳು ಎಂದೂ 
ತಿಳಿದಿದೆ. "ಇಂದ್ರಿಯಸ್ಯ' ಎಂಬ ಶ್ಲೋಕದಲ್ಲಿ "ರಾಗಾದಿ' ಶಬ್ದಗಳಿಂದ ಕಾಮವೇ ಮೊದಲಾದ 
ಆರು ದೋಷಗಳು ಪ್ರವರ್ತಕ ಎಂದು ಹೇಳಿದ್ದಾನೆ . ಹೀಗಾಗಿ ಭಗವಂತ ಮತ್ತು ದೇವತೆಗಳು 
ಇವರ ನಂತರ ಪ್ರವರ್ತಕಗಳಾದ ಕಾಮ, ಕ್ರೋಧ ಮೊದಲಾದ ಆರು ದೋಷಗಳಲ್ಲಿಯಾವುದು 
ಪ್ರಬಲ ಎಂದು ಅರ್ಜುನನ ಪ್ರಶ್ನೆ. ಇದನ್ನು ತಿಳಿಸಲು "ಅನಂತರ ' ಎಂಬ ಅರ್ಥದಲ್ಲಿ "ಅಥ ' ಶಬ್ಧ 
ಇಲ್ಲಿ ಪ್ರಯುಕ್ತವಾಗಿದೆ. ಈಗ ಶ್ಲೋಕದ ಅರ್ಥ ಹೀಗಿದೆ. "ಅಥ ' ಎ ಭಗವಂತ ಮತ್ತು 


ಅಧ್ಯಾಯ 3 261 


ದೇವತೆಗಳ ನಂತರ , ಅಯಂ ಪುರುಷಃ- ಈ ಮನುಷ್ಯನು, ಅನಿಚ್ಛನ್ನಪಿ - ಪಾಪಾಚಾರದಲ್ಲಿ 
ಇಚ್ಛಇಲ್ಲದಿದ್ದರೂ, ಬಲಾತ್‌ - ಬಲಾತ್ಕಾರದಿಂದ ನಿಯೋಜಿತಃ ಇವ - ಪ್ರೇರಿಸಲ್ಪಟ್ಟವನಂತೆ, 
ಪಾಪಂ ಚರತಿ- ಪಾಪವನ್ನಾಚರಿಸುತ್ತಾನೆ. ಆ ಮನುಷ್ಯನು, ಕೇನ- ಕಾಮಾದಿಗಳಲ್ಲಿ ಪ್ರಬಲ 
ವಾದ ಯಾವ ದೋಷದಿಂದ, ಪ್ರಯುಕ್ತಃ- ಪ್ರೇರಿತನಾಗಿದ್ದಾನೆ. ವಾರ್ಷ್ಣೇಯ ವೃಷ್ಟಿಗಳ 
ವಂಶದಲ್ಲಿ ಹುಟ್ಟಿದ ಶ್ರೀಕೃಷ್ಣನೇ ಎಂದು ಸಂಬೋಧನೆ . ॥1 36 ॥ 


ರಜೋಗುಣದ ವಿಕಾರವಾದ ಕಾಮ-ಕ್ರೋಧಗಳು ಪಾಪಕಾರಣಗಳು 
ಭಗವಾನುವಾಚ ।ಟ 


ಕಾಮ ಏಷ ಕ್ರೋಧ ಏಷ ರಜೋಗುಣಸಮುದ್ಧವಃ | 
ಮಹಾಶನೋ ಮಹಾಪಾಪ್ಸಾ ಎದ್ದೆ ಹೀನಮಿಹ ವೈರಿಣಮ್‌ 11 37 ॥| 


ಅರ್ಥ - ಪರಮಾತ್ಮನ ಮಾತು - ರಜೋಗುಣದ ಪರಿಣಾಮವಾದ ಕ್ರೋಧಕ್ಕೆ ನಿಮಿತ್ತವಾದ 
ಈ ಕಾಮವೇ ಬಲವತ್ತರವಾದದ್ದು . ಇದಕ್ಕೆ ಭೋಗ್ಯವಿಷಯಗಳು ಬಹಳ. ಇದರಿಂದಾಗಿ 
ಬ್ರಹ್ಮಹತ್ಯಾದಿ ಮಹಾಪಾಪಗಳು ಘಟಿಸುತ್ತವೆ. ಆದುದರಿಂದ ಈ ಕಾಮವನ್ನು ವೈರಿ ಎಂದು 
ತಿಳಿಯಬೇಕು. 


ಕಾಮಮೂಲತ್ವಾತ್‌ ಸರ್ವೇಷಾಂ ಸ ಏವ ಬಲವಾನಿತ್ಯಾಹ- ಕಾಮ ಏಷ 
ಆತಿ ॥ ಏಷ ತ್ವಯಾ ಪೃಷ್ಟಃ ಪುರುಷಸ್ಯ ಪಾಪೇಷು ಬಲವಾನ್‌ ಪ್ರವರ್ತಕ 
ಇತ್ಯನೂದ್ಯ ಕಾಮ ಇತಿ ವಿಧೀಯತೇ | ಏಷ ಕಾಮಃ । ಏಷ ಕ್ರೋಧಃ । "ಕಾಮಾತ್‌ 
ಕ್ರೋಧೋರಭಿಜಾಯತ' (2-62) ಇತ್ಯುಕ್ಷೇಃ ಕಾಮಜತ್ವಾತ್‌ ಕ್ರೋಧಸ್ಯ, 
ಕಾರ್ಯಕಾರಣಯೋಃ, "ಗೋಭಿಃ ಶ್ರೀಣೀತ ಮತ್ತರಮ್‌' ಇತ್ಯಾದಾವಿವಾ- 
ಭೇದೋಪಚಾರೇಣೇಯಮುಕ್ತಿ:ಡ ಟ ಸ ಚ ಕ್ರೋಧೋ ರಜೋಗುಣಾತ್‌ 
ಸಮುದ್ಧವತೀತಿ ಸ ತಥಾ ।1 ಕಾಮನಿಮಿತಕೋ ರಜೋಗುಣಪರಿಣಾಮ 
ಇತ್ಯರ್ಥಃ | ಕ್ರೋಧ ಇತ್ಯುಪಲಕ್ಟಣಮ್‌ । ತಥಾ ಚ ಕಾಮನಿವೃತ್ತೌ ತನ್ನೂಲಾಃ 
ಕ್ರೋಧಾದಯಃ ಪಾಪಹೇತವೋ ನಿವರ್ತಿತುಂ ಶಕ್ಯಂತ ಇತಿ ಕಾಮನಿವೃತ್ತಾ- 
ವೇವಾತಿಪ್ರಯತ್ನಃ ಕಾರ್ಯ ಇತಿ ಭಾವಃ ।॥ ಕಾಮಸ್ಯ ಯಾವದಪೇಕ್ಟಿತಂ ದತ್ವಾ 
ಜೇತವ್ಯಃ ಸ, ಇತ್ಯತಃ ಕಾಮಂ ವಿಶಿನಷ್ಟಿ | ಮಹಾಶನಃ ಮಹದಶನಂ ಭೋಗ್ಯಂ 
ವಿಷಯೋ ಯಸ್ಯ ಸ ತಥಾ |! ಮಹಾನ್‌ ಪಾಪ್ಕಾ ಪಾಪಂ ಬ್ರಹ್ಮಹತ್ಯಾದಿರೂಪಂ 
ಯಸ್ಸಾತ್ತ ತಥಾ 1! ಇಹ: ಐಹಿಕಾಮುಷ್ಠಿಕಪುರುಷಾರ್ಥವಿಷಯೇ | ಏನಂ- 


262 ಗೀತಾವಿವೃತಿ 


ಕಾಮಂ ವೈರಿಣಂ ನಿತ್ಯಂ ಅಶುಭೇಷ್ಟೇವ ಪ್ರವರ್ತಕತಯಾ ಮೋಕ್ಷ ವಿರೋಧಿತ್ಪಾತ್‌ 
ಶತ್ರುಭೂತಂ ವಿದ್ಧಿ = ಜಾನೀಹಿ 1 ಕಾಮಾಭಿಮಾನೀ ಕಾಲನೇಮಿರ್ಜ್ಜೇಯಃ 
11 37 ॥॥ 


ಅನುವಾದ - ಎಲ್ಲದಕ್ಕೂ ಮೂಲಭೂತವಾದುದು ಕಾಮ. ಆದುದರಿಂದ ಈ ಕಾಮವೇ 
ಪ್ರಬಲ ಎಂದು ಭಗವಂತ ಹೇಳಿದ್ದಾನೆ. ಏಷಃ: ಮನುಷ್ಯರು ಪಾಪಕರ್ಮಗಳಲ್ಲಿ ತೊಡಗು 
ವುದಕ್ಕೆ ಬಲವತ್ತರವಾದ ಪ್ರವರ್ತಕ ಯಾವುದು ಎಂದು ಕೇಳಿದೆಯಲ್ಲ ಅದು ಕಾಮಃ = 
ಕಾಮವು. ಏಷಃ- ಅದು, ಕ್ರೋಧಃ- ಕ್ರೋಧವು. 


“ಕಾಮಾತ್‌ ಕ್ರೋಧೋರಭಿಜಾಯತೇ' ಎಂಬಂತೆ ಕ್ರೋಧಕ್ಕೆ ಕಾರಣವಾದುದು ಕಾಮ. 
ಕಾರ್ಯ-ಕಾರಣಗಳನ್ನು ಒಂದೆ ಎಂದು ವ್ಯವಹಾರ ಮಾಡುತ್ತಾರೆ. ಗೋಭಿಃ ಶ್ರೀಣೀತ 
ಮತ್ತರಂ- ಸೋಮರಸವನ್ನು ಹಾಲಿನಿಂದ ಬೆರೆಸಬೇಕು ಎಂಬಲ್ಲಿ ಈ ರೀತಿ ಅಭೇದ ವ್ಯವಹಾರ 
ಕಂಡಿದೆ. ಇಲ್ಲಿ ಗೋಭಿಃ ಎಂದರೆ ಗೋವಿನಿಂದ ಉತ್ಪನ್ನವಾದ ಹಾಲಿನಿಂದ ಎಂದರ್ಥ. 


ಈ ಕ್ರೋಧವು ರಜೋಗುಣಸಮುದ್ಧವಃ- ರಜೋಗುಣದಿಂದ ಹುಟ್ಟಿದ್ದು. ಅದಕ್ಕೆ ಕಾಮವು 
ನಿಮಿತ್ತ , ರಜೋಗುಣವು ಪರಿಣಾಮಿಕಾರಣ ಎಂದು ಅರ್ಥ. ಇಲ್ಲಿ ಕ್ರೋಧ ಎಂದರೆ 
ಲೋಭಾದಿಗಳನ್ನು ಇಟ್ಟುಕೊಳ್ಳಬೇಕು. ಹೀಗಾಗಿ ಕಾಮ ಹೊರಟು ಹೋದಾಗ ಅದರಿಂದಾಗಿ 
ಉಂಟಾಗುವ ಕೋಪವೇ ಮೊದಲಾದ ಎಲ್ಲ ಪಾಪಹೇತುಗಳೂ ಹೊರಟು ಹೋಗುತ್ತವೆ 
ಆದುದರಿಂದ ಕಾಮದ ನಿವೃತ್ತಿಗೆ ಹೆಚ್ಚಿನ ಪ್ರಯತ್ನ ಮಾಡಬೇಕು ಎಂದು ಅಭಿಪ್ರಾಯ. 

ಕಾಮಕ್ಕೆ ಅಪೇಕ್ಟಿತವಾದ ವಿಷಯಗಳನ್ನು ಪೂರೈಸಿ ಅದನ್ನು ಗೆಲ್ಲಬಹುದು ಎಂಬ ಆಕ್ಷೇಪ 
ಸರಿಯಲ್ಲ, ಏಕೆಂದರೆ ಅದು "ಮಹಾಶನ ' ಎಂದರೆ ಎಷ್ಟು ವಿಷಯಗಳನ್ನು ಪೂರೈಸಿದರೂ 
ಶಾಂತವಾಗದು. ಅದರಿಂದಾಗಿ ಬ್ರಹ್ಮಹತ್ಯಾದಿ ಪಾಪಗಳು ಘಟಿಸುತ್ತವೆ. ಈ ಕಾಮವು ಎಲ್ಲಾ 
ಐಹಿಕ - ಆಮುಷ್ಠಿಕ ಪುರುಷಾರ್ಥಗಳಿಗೆ ವೈರಿ. ಅಂದರೆ ಯಾವಾಗಲೂ ಕೆಟ್ಟಕೆಲಸಗಳಲ್ಲಿಯೇ 
ನಮ್ಮನ್ನು ತೊಡಗಿಸುತ್ತದೆಯಾದುದರಿಂದ ಮೋಕ್ಟವಿರೋಧಿ. ಹೀಗಾಗಿ ಈ ಕಾಮವನ್ನು ವೈರಿ 

ಎಂದು ತಿಳಿ. ಕಾಮಾಭಿಮಾನಿ ಕಾಲನೇಮಿ ಎಂದು ತಿಳಿಯಬೇಕು. ॥ 37 ॥ 


ತ್ರಿವಿಧ ಜೀವರಿಗೂ ಕಾಮ ಆವಶ್ಯಕ 


ಧೂಮೇನಾವ್ರಿಯತೇ ವಹ್ನಿರ್ಯಥಾ55ದರ್ಶೋ ಮಲೇನ ಚ ಟ 
ಯಥೋಲ್ಲೇನಾವೃತೋ ಗರ್ಭಸ್ತಥಾ ತೇನೇದಮಾವೃತಮ್‌ ॥ 38 ॥ 


ಅಧ್ಯಾಯ 3 263 


ಅರ್ಥ - ಬೆಂಕಿಯನ್ನು ಹೊಗೆ ಆವರಿಸುವಂತೆ, ಕನ್ನಡಿಯನ್ನು ಕೊಳೆ ಮುಚ್ಚುವಂತೆ, 
ಗರ್ಭವನ್ನು ಗರ್ಭಚೀಲವು ಸುತ್ತುವರೆಯುವಂತೆ, ಈ ಕಾಮದಿಂದ ಎಲ್ಲವೂ ಸುತ್ತು 
ವರಿಯಟಲ್ಪಟ್ಟಿದೆ. 

ಅಶುಭಪ್ರೇರಕೇಷು ಕ್ರೋಧಾದ್ಯಭಿಮಾನ್ಯಸುರೇಷು ಕಾಮಃ ಕಥಂ ಬಲ- 
ವಾನಿತ್ಯತ ಆಹ- ಧೂಮೇನೇತ್ಯಾದಿ ಶ್ಲೋಕದ್ದಯೇನ ॥। ವಹ್ನಿರ್ಯಥಾ 
ಧೂಮೇನಾವ್ರಿಯತೇ ತಥಾ ತೇನ- ಕಾಮೇನ ಇದಂ- ಉತ್ತಮಜೀವಜಾತಂ 
ಕಂಚಿದಾವೃತಮ್‌ | ಯಥಾ ಚಾದರ್ಶೊ- ದರ್ಪಣೋ ಮಲೇನಾವೃತಃ 
ತಥೇದಂ- ಮಧ್ಯಮಜೀವಜಾತಂ ತೇನ: ಕಾಮೇನಾಧಿಕಮಾವೃತಮ್‌ | ಯಥಾ 
ಚ ಗರ್ಭ ಉಲೇನ- ಗರ್ಭವೇಷ್ಟನಚರ್ಮಣಾಠರಠವ್ರಿಯತೇ- ಆಚ್ಚಾದ್ಯತೇ 
ತಥೇದಮಧಮಜೀವಜಾತಂ ತೇನ ಕಾಮೇನಾತ್ಯಂತಮಾವೃತಮ್‌ । ತ್ರಿವಿಧಸ್ಕಾಪಿ 
ಜೀವಜಾತಸ್ಯ ಯಥಾಯೋಗ್ಯಂ ಯಥಾವತ್ತಯಾ ಪರಾಪರತತ್ತ ಜ್ಞಾನ ಪ್ರತಿ- 
ಬಂಧಕಃ ಕಾಮ ಇತ್ಯರ್ಥಃ 1 ಯದ್ವಾ ಇದಮಿತ್ಯನೇನ ಈಶ್ಟರಾಂತಃಕರಣ- 
ಜೀವಾಖ್ಯಂ ವಸ್ತುತ್ರಯಂ ಗ್ರಾಹ್ಯಮ್‌ ॥। ವಹ್ನಿರ್ಯಥಾ ಧೂಮೇನಾವ್ರಿಯತೇ 
ತಥೇಶ್ರರೋ ಜೀವಗತಕಾಮೇನಾವೃತಃ । ಪ್ರಕಾಶರೂಪೋತಪ್ಯಗ್ನಿರ್ಧೂಮೇ- 
ನಾವೃತೋತ ನೈೈರ್ಯಥಾ ನ ದೃಶ್ಯತೇ ತಥೇಶ್ತರಃ ಸ್ವಯಂ ಸರ್ವಂ ಜಾನನ್ನಪಿ 
ನಾನ್ಯೈರ್ಜಾಯತ ಇತ್ಯರ್ಥಃ | ಆದರೋ ಮಲೇನೇವಾಂತಃಕರಣಂ 
ಕಾಮೇನಾವೃತಮ್‌ । ಯಥಾಠ55ದರ್ಶೋ ಮಲೇನಾವೃತೋ ಮುಖಾದ್ಯಭಿ- 
ವ್ಯಕ್ತಿಹೇತುರ್ನ ಭವತಿ, ತಥಾ ಜೀವಾಂತಃಕರಣಂ ಕಾಮಾವೃತಂ ಸದೀಶ್ದರಂ 
ಜೀವಂವಾನ ಪ್ರಕಾಶಯತೀತ್ಯರ್ಥಃ ಯಥೋಲ್ಲೇನಾವೃತೋ ಗರ್ಭಃ ತಥಾ 
ಕಾಮೇನಾವೃತೋ ಜೀವಃ, ಉಲ್ಟೇನ ವೇಷಿತೋ ಗರ್ಭೋ ಯಥಾ 
ವ್ಯಾಪಾರಾಕ್ಷಮಸ್ತಥಾ ಜೀವೋತಪಿ ಕಾಮೇನಾವೃತೋ ನೇಶ್ರರಾದಿಜ್ಞಾನೇ ಕ್ಷಮ 
ಇತ್ಯರ್ಥಃ Il 38 Il 


ಅನುವಾದ - ಕೆಟ್ಟಕೆಲಸಗಳಲ್ಲಿ ಪ್ರೇರಕರಾದ ಕ್ರೋಧಾದಿ ಅಭಿಮಾನಿಗಳಲ್ಲಿ ಕಾಮನೇ 
(ಕಾಲನೇಮಿ) ಪ್ರಬಲ ಹೇಗೆ ಎನ್ನುವುದನ್ನು ಈ ಶ್ಲೋಕದಲ್ಲಿ ಸಮರ್ಥಿಸುತ್ತಾರೆ. ವಹ್ನಿಃ 
ಬೆಂಕಿಯು, ಯಥಾ - ಹೇಗೆ ಧೂಮೇನ = ಹೊಗೆಯಿಂದ, ಆವ್ರಿಯತೇ ಎ 
ಆವರಿಸಲ್ಪಟ್ಟದೆಯೋ ತಥಾ - ಹಾಗೆ, ತೇನ - ಕಾಮದಿಂದ, ಇದಂ - ಉತ್ತಮಜೀವರ 
ಸಮೂಹ ಆವೃತಂ - ಸ್ವಲ್ಪ ಆವರಿಸಲ್ಪಟ್ಟಿದೆ. ಯಥಾ ಚ - ಹೇಗೆ, ಆದರ್ಶಃ ಎ ಕನ್ನಡಿಯು, 


264 ಗೀತಾವಿವೃತಿ 


ಮಲೇನ- ಕೊಳೆಯಿಂದ ಆವೃತಃಎ ಆವರಿಸಲ್ಪಟ್ಟಿದೆಯೋ ತಥಾ: ಹಾಗೆ, ಇದಂ- 
ಮಧ್ಯಮಜೀವರ ಗುಂಪು ತೇನ - ಕಾಮದಿಂದ ಆವೃತಂ- ಹೆಚ್ಚಾಗಿ ಆವರಿಸಲ್ಪಟ್ಟಿ] ದೆ.ಯಥಾ 
ಚ: ಹೇಗೆ, ಗರ್ಭಃ- ಗರ್ಭವು, ಉಲ್ಲೇನ- ಗರ್ಭಚೀಲದಿಂದ ಆವ್ರಿಯತೇ- ಆವರಿಸಲ್ಪ 
ಟ್ವಿದೆಯೋ ತಥಾ: ಹಾಗೆ, ಇದಂ - ಅಧಮ ಜೀವರ ಗುಂಪು, ತೇನ- ಕಾಮದಿಂದ, ಆವೃತಂ- 
ಅತ್ಯಂತವಾಗಿ ಆವರಿಸಲ್ಪಟ್ಟಿದೆ. ಮೂರು ವಿಧವಾದ ಜೀವರಿಗೆ ಅವರವರ ಯೋಗ್ಯತೆಯಂತೆ 


ಕಾಮವು ಆವರಿಸಿರುವುದರಿಂದ ಅವರಿಗೆ ಪರ-ಅಪರ ತತ್ತ್ವದ ಜ್ಞಾನ ಬರದಂತೆ ತಡೆಯುತ್ತದೆ ಈ 
ಕಾಮ ಎಂದು ಅಭಿಪ್ರಾಯ. 


ಅಥವಾ - "ಇದಂ' ಎಂಬ ಪದದಿಂದ ಈಶ್ವರ, ಅಂತಃಕರಣ ಮತ್ತು ಜೀವ ಎಂಬ ಮೂರು 
ವಸ್ತುಗಳನ್ನು ಇಟ್ಟುಕೊಳ್ಳಬೇಕು . ಬೆಂಕಿಯನ್ನು ಹೊಗೆ ಆವರಿಸಿದಾಗ ಪ್ರಕಾಶಮಾನವಾಗಿದ್ದರೂ 
ಬೆಂಕಿ ಹೇಗೆ ಮತ್ತೊಬ್ಬರಿಗೆ ಕಾಣುವುದಿಲ್ಲವೋ ಅದರಂತೆ ಜೀವನಲ್ಲಿರುವ ಕಾಮವು ಭಗವಂತ 
ನಿಗೆ ಆವರಕವಾದಾಗ ಸ್ವಪ್ರಕಾಶನಾದ ಭಗವಂತನನ್ನು ಜೀವ ತಿಳಿಯಲಾರ. ಕನ್ನಡಿಯಲ್ಲಿ ಕೊಳೆ 
ತುಂಬಿದಾಗ ಅದರಲ್ಲಿಮುಖದ ಪ್ರತಿಬಿಂಬ ಹೇಗೆ ಮೂಡಲಾರದೋ ಅದರಂತೆ ಕಾಮದಿಂದ 
ಮನಸ್ಸು ಆವರಿಸಲ್ಪಟ್ಟಾಗ ಆ ಮನಸಿನಲ್ಲಿ ಜೀವನಾಗಲೀ ಈಶ್ವರನಾಗಲೀ ಮೂಡಲು ಸಾಧ್ಯ 
ಏಲ್ಲ. ಗರ್ಭಚೀಲವು ಗರ್ಭಕ್ಕೆ ಸುತ್ತುವರೆದಿದೆ. ಹೀಗಾಗಿ, ಈ ಗರ್ಭವು ಯಾವುದೇ ಕೆಲಸ 
ಮಾಡಲು ಸಮರ್ಥವಾಗಿಲ್ಲ. ಅದರಂತೆ ಕಾಮವು ಜೀವನಿಗೆ ಆವರಕವಾಗಿದೆಯಾದುದರಿಂದ 
ಜೀವನು ಈಶ್ವರನ ಜ್ಞಾನವನ್ನು ಪಡೆಯಲು ಅಸಮರ್ಥನಾಗಿದ್ದಾನೆ ಎಂದು ಅರ್ಥ. ॥1 38 ॥ 


ಕಾಮವು ಅಪರೋಕ್ಷಜ್ಞಾನವನ್ನೂ ತಡೆಯುತ್ತದೆ. 


ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣಾ | 


ಕಾಮರೂಪೇಣ ಕೌಂತೇಯ ದುಷ್ಬೂರೇಣಾನಲೇನ ಚ Il 39 11 


ಅರ್ಥ- ಶಾಸ್ತ್ರಾಭ್ಯಾಸದಿಂದ ಜ್ಞಾನವನ್ನು ಪಡೆದಿದ್ದರೂ ಕೂಡ ಆ ಜ್ಞಾನವು ಕಾಮದಿಂದ 
ಆವೃತವಾದಾಗ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುವುದಿಲ್ಲ, ಈ ಕಾಮ ಸದಾ ಅಪಕಾರವನ್ನೇ 
ಮಾಡುತ್ತದೆ ಮತ್ತು ಎಷ್ಟು ವಿಷಯಪದಾರ್ಥ ಒದಗಿಸಿದರೂ ಸಾಲದು. ಅಷ್ಟೇ ಅಲ್ಲ ತೃಪ್ತಿಯೇ 
ಇಲ್ಲದಂತಹದು. 
ಏವಂ ಜ್ನೇಯಸ್ಯೇಶ್ದರಾದೇಃ ಜ್ಞಾನಕರಣಸ್ಯ ಮನಸಃ ಜ್ಞಾತುರ್ಜೀವಸ್ಯ 
ಪ್ರತಿಬಂಧಕಃ ಕಾಮ ಇತ್ಯುಕ್ಕಾಜ್ಞಾನೋತ್ತತ್ತಿಪ್ರತಿಬಂಧಕತ್ತಮುಕ್ತಮ್‌ । ಇದಾನೀಂ 
ಶಾಸ್ತ್ರಳತೋ ಜಾತಮಪಿ ಜ್ಞಾನಂ ಸಕಾರ್ಯಾಪರೋಕ್ಷಜ್ಞಾನಾಯ ನ ಪ್ರಭವತೀ- 


ಅಧ್ಯಾಯ 3 265 


ತ್ಯಾಹ- ಆವೃತಮಿತಿ ॥ ಜ್ಞಾನಿನಃ- ಶಾಸ್ತಜನಿತಜ್ಞಾನಿನೋತಪಿ ಜ್ಞಾನಂ 
ಕಾಮಾವೃತಂ ಭಗವದಪರೋಕ್ಷಜ್ಞಾ; ನಾಯ ನ ಪ್ರಭವತಿ । ಕಿಮು ಗುರೂಪದೇಶ- 
ಮಾತ್ರಜಜ್ಞಾನವತ ಇತಿ ಸೂಚನಾಯ ಜ್ಞಾನಿನ ಇತ್ಯುಕ್ತಮ್‌ । ಅನ್ಯಥಾ ಜ್ಞಾನಸ್ಯ 
ಜ್ಞಾ] ನಿಸಂಬಂಧಾವ್ಯಭಿಚಾರಾತ್‌ ಜ್ಞಾನಿನ ಅತ್ಯುಕ್ತಿರ್ವ್ಯರ್ಥಾ ಸ್ಯಾತ್‌ | ಕೇನಾವೃತಂ 
ಜ್ಞಾನಮಿತ್ಯತ ಉಕ್ತಮ್‌- ಕಾಮರೂಪೇಣೇತಿ ॥ ರೂಪ್ಯತೇ- ನಿರೂಪ್ಯತೇ 
ಅನೇನೇತಿ ರೂಪಮಾಖ್ಯಾ, ಕಾಮ ಇತಿ ರೂಪಮಾಖ್ಯಾ ಯಸ್ಯ ತೇನ ಕಾಮ- 
ರೂಪೇಣ: ಕಾಮಾಖ್ಯೇನ ನಿತ್ಯವೈರಿಣಾ- ಸದಾನಪಕಾರಿಣಾ ದುಷ್ಬೂರೇಣ - 
ದುಃಖೇನ ಪೂರಯಿತವ್ಯೇನ । ನ ಕೇವಲಂ ದುಷ್ಟೂರಃ ಕಿಂ ತ್ವನಲೇನ ನ 
ಎದೃತೇ5ಲಂ ತೃಪ್ತಿರ್ಯಸ್ಯ ಸೋತನಲಃ । ತೇನ ಮಹತೋ ಭೋಗಸ್ಯ ವಿಷಯಸ್ಯ 
ಪ್ರಾಪ್ತಾವಪಿ ಅಧಿಕೇಚ್ಛಯಾ5ಲಂಬುದ್ದಿಹೀನೇನೇತ್ಯರ್ಥಃ ॥ 39 ॥ 


ಅನುವಾದ - ಜ್ಞಾನಕ್ಕೆ ವಿಷಯನಾದ ಈಶ್ವರ, ಜ್ಞಾನ ಪಡೆಯುವ ಜೀವ, ಮತ್ತು ಜ್ಞಾನಕ್ಕೆ 
ಸಾಧನವಾದ ಮನಸ್ಸು ಈ ಮೂರಕ್ಕೂ ಕಾಮವು ಆವರಕವಾಗಿದೆಯಾದುದರಿಂದ ಕಾಮವು 
ಜ್ಞಾನಕ್ಕೆ ಪ್ರತಿಬಂಧಕ ಎಂದು ಹಿಂದೆ ಹೇಳಿದ್ದಾರೆ. ಈಗ ಶಾಸ್ತ್ರಾಧ್ಯಯನದಿಂದ ಜ್ಞಾನಬಂದರೂ 
ಕೂಡ ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಲಾರದು ಎಂದು ಈ ಶ್ಲೋಕದಲ್ಲಿಹೇಳುತ್ತಿದ್ದಾರೆ. 


ಜ್ಞಾನಿನಃ ಎ ಶಾಸ್ತ್ರದಿಂದ ಜ್ಞಾನವನ್ನು ಪಡೆದವನ, ಜ್ಞಾನಂ - ಜ್ಞಾನವು, ಆವೃತಂ ಎ 
ಕಾಮದಿಂದ ಆವೃತವಾದದ್ದಾಗಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಮರ್ಥವಾಗುವುದಿಲ್ಲ 
ಶಾಸ್ತಾಭ್ಯಾಸದಿಂದ ಬಂದ ಜ್ಞಾನವೇ ಪ್ರಯೋಜನಕ್ಕೆ ಬಾರದು ಎಂದ ಮೇಲೆ ಕೇವಲ 
ಗುರೂಪದೇಶದಿಂದ ಬರುವ ಜ್ಞಾನ ಅಪರೋಕ್ಷಜ್ಞಾನ ಸಮರ್ಥವಾಗುವುದಿಲ್ಲಎಂದು ಪ್ರತ್ಯೇಕ 
ಹೇಳಬೇಕಾಗಿಲ್ಲ ಎಂದು ತಿಳಿಸಲು "ಜ್ಞಾನಿನಃ' ಎಂದು ಹೇಳಲಾಗಿದೆ. ಇಲ್ಲದಿದ್ದರೆ ಜ್ಞಾನಿನಃ 
ಜ್ಞಾನಂ ಎಂದು ಹೇಳಬೇಕಾಗಿಲ್ಲ. ಏಕೆಂದರೆ ಜ್ಞಾನವು ಜ್ಞಾನಿಗಳಲ್ಲಿಯೇ ಇರುವುದು ಹೊರತು 
ಬೇರೆಯವರಲ್ಲಿ ಅಲ್ಲ . ಆದುದರಿಂದ 'ಜ್ಞಾನಿನಃ' ಎಂದರೆ ಶಾಸ್ತಾಭ್ಯಾಸದಿಂದ ಜ್ಞಾನ 
ಪಡೆದವರು ಎಂದು ಅರ್ಥ. ಜ್ಞಾನಕ್ಕೆ ಆವರಕವಾದದ್ದು ಯಾವುದೆಂದರೆ ಕಾಮ ಎಂಬ ಹೆಸರುಳ್ಳ 
ನಿತ್ಯವೈರಿ. ಇಲ್ಲಿ ರೂಪ್ಯತೇ ನಿರೂಪ್ಯತೇ ಅನೇನ ಎಂದು ವಿಗ್ರಹ ಮಾಡಿದಾಗ ರೂಪ ಎಂದರೆ 
ಹೆಸರು. ಕಾಮರೂಪೇಣ ಎಂದರೆ ಕಾಮ ಎಂದು ಹೆಸರುಳ್ಳದ್ದು ಎಂದು ಅರ್ಥ. ಇದು ನಿತ್ಯವೈರಿ 
ಎಂದರೆ "ಸದಾ ಅಪಕಾರಿ' ಎಂದು ಅರ್ಥ ಮತ್ತು, ದುಷ್ಟೂರಃ- ಕಷ್ಟಪಟ್ಟು 
ತುಂಬಿಸಲಡಬೇಕಾದದ್ದು. ಕೇವಲ ದುಷ್ಟೂರ ಅಷ್ಟೇ ಅಲ್ಲ. ಇದು ಅನಲಃ - ಅಲಂ ಎಂದರೆ ತೃಪ್ತಿ 


ಎಂದರ್ಥ. ನ ವಿದ್ಯತೇ ಅಲಂ ಯಸ್ಯ ಸಃ ಅನಲಃ ಎಂದರೆ ಎಷ್ಟು ಪೂರೈಸಿದರೂ ತೃಪ್ತಿಯೇ 


ತಿ 
ae ಗೀತಾವಿವೃ 


ಇಲ್ಲದ ಎಂದರ್ಥ. ಆದುದರಿಂದ ಬಹಳಷ್ಟು ವಿಷಯ ಪದಾರ್ಥ ಒದಗಿಸಿದರೂ ಮತ್ತಷ್ಟು 
ಬೇಕೆಂಬಾಸೆಯಿಂದ ತೃಪ್ತಿಯೇ ಇಲ್ಲದ್ದು ಹತು ಎಂದರ್ಥ. ಈ ಕಾಮದಿಂದ ಜ್ಞಾನ 
ಆವರಿಸಲ್ಪಟ್ಟಾಗ ಅದು ಅಪರೋಕ್ಷ ಜ್ಞಾನವನ್ನು ಉಂಟುಮಾಡುವುದಿಲ್ಲ ॥ 39 ॥ 


ಜ್ಞಾನೇಂದ್ರಿಯ ಮನಸ್ಸುಗಳನ್ನು ಆಶ್ರಯಿಸದ ಕಾಮವು 

ಜ್ಞಾನ ಬರಲು ತಡೆಯಾಗಿದೆ 
ಆಂದ್ರಿಯಾಣಿ ಮನೋ ಬುದ್ಧಿರಸ್ಯಾಧಿಷ್ಠಾನಮುಚ್ಯತೇ I 
ಏತೈರ್ವಿಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಮ್‌ Il 40 ॥॥ 


ಅರ್ಥ - ಇಂದ್ರಿಯಗಳು ಮತ್ತು ಮನಸ್ಸು ಈ ಕಾಮಕ್ಕೆ ಆಶ್ರಯತಾಣ. ಈ 
ಇಂದ್ರಿಯಾದಿಗಳು ವಿಷಯ ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಕಾಮ ಎಂಬ ಶತ್ರು ಇದ್ದು ಜ್ಞಾನ 
ಬರದಂತೆ ತಡೆಯುತ್ತದೆ . de ಬಂದ ಜ್ಞಾನವು ಕಾರ್ಯಸ ಮ 
ತಡೆಯುತ್ತದೆ ಹೀಗಾಗಿ ಈ ಕಾಮ ಮನುಷ್ಯನನ್ನು ಅವಿವೇಕಿಯನ್ನಾ, ಗಿಸುತ್ತದೆ. 


ಯದರ್ಥಮರ್ಜುನೇನ ಪಾಪಪ್ರವರ್ತಕೇಷು ಬಲವಾನ್‌ ಪೃಷ್ಠ, ಉತ್ತರಿತಶ್ವ 
ತಸ್ಯ ಬಲವತಃ ಕಾಮಸ್ಯ ಶತ್ರೋರ್ವಧಾರ್ಥಮಧಿಷ್ಠಾನಮಾಹ- ಇಂದ್ರಿ- 
ಯಾಣೀತಿ ॥ ಅಸ್ಯ ಕಾಮಾಖ್ಯಶತ್ರೋರಿಂದ್ರಿಯಾಣಿ- ಚಕ್ಷುರಾದೀನಿ ಮನೋ 
ಬುದ್ಧಿಶ್ಚಾಧಿಷ್ಠಾನಮ್‌ । ಪ್ರಾಧಾನ್ಯಜ್ಞಾಪನಾಯ ಮನೋಬುದ್ದೋಃ ಪೃಥ- 
ಗುಕ್ತಿಃ । ಅಧಿಷ್ಠಾನತಾಂ ವ್ಯನಕ್ತಿ- ಏತೈರಿತಿ ॥ ಏತ ರ್ಮನೋಬುದ್ದೀಂದ್ರಿ - 
ಯೈರ್ವಿಷಯಸಂಸ ೈಷ್ಟೆ ರೇಷ- ಕಾಮಾಖ್ಯಶತ್ರುರ್ಜ್ಞಾನಮಾವೃತ್ಯ= ಜ್ಞಾನಜನ್ನೆ 
ಪ್ರತಿಬಧ್ಯೇತಿ ವಾ, ಜಾತಮಪಿ ಜ್ಞಾನಂ ಕಾರ್ಯಾಕ್ಟಮಂ ಕೃತ್ನೇತಿ ವಾಠರ್ಥಃ 1 
ದೇಹಿನಂ- ಜೀವಂ ವಿಮೋಹಯತಿ ॥ 40 ॥ 


ಅನುವಾದ - ಅರ್ಜುನನು ಪಾಪ ಪ್ರವರ್ತಕಗಳಾದ ಕಾಮಾದಿಗಳಲ್ಲಿ ಯಾವುದು ಪ್ರಬಲ 
ಎಂದು ಪ್ರಶ್ನಿಸಿದ್ದೂ, ಕಾಮವೇ ಪ್ರಬಲ ಎಂದು ಶ್ರೀಕೃಷ್ಣ ಉತ್ತರಿಸಿದ್ದೂ ಪ್ರಬಲವಾದ ಕಾಮದ 
ನಿಗ್ರಹಕ್ಕಾಗಿ . ಹೀಗಾಗಿ ಕಾಮವನ್ನು ನಿಗ್ರಹಿಸಲು ಕಾಮದ ಆಶ್ರ ಶ್ರಯಸ್ಥಾನವನ್ನು ಈ ಶ್ಲೋಕದಲ್ಲಿ 
ತಿಳಿಸಲಾಗಿದೆ. ಅಸ್ಯ - ಈ ಕಾಮನೆಂಬ ಶತ್ರುವಿಗೆ ಇಂದ್ರಿಯಾಣಿ - ಕಣ್ಣು, ಇವೇ ಮೊದಲಾದ 
ಇಂದ್ರಿಯಗಳು, ಮನಃ ಬುದ್ದಿಶ್ಚ- ಮನಸ್ಸು , ಬುದ್ಧಿ ಇವುಗಳು , ಅಧಿಷ್ಠಾನಂ ಎ ಆಶ್ರಯಗಳು. 
ಇಲ್ಲಿಬುದ್ದಿಯೂ ಮನಸ್ಸಿನ ಒಂದುಪ ಪ ಸ್ರಭೇದ. ಹಾಗಿದ್ದರೂ ಪ್ರತ್ಯೇಕವಾಗಿ ಹೇಳಿದ್ದು ಕಾಮದ 
ಮುಖ್ಯವಾಸಸ್ಥಾನ ಅದು ಎಂದು ಪ್ರಾಧಾನ್ಯವನ್ನು ತಿಳಿಸುವುದಕ್ಕಾಗಿ . ಅದು ಹೇಗೆ ಅಧಿಷ್ಠಾನಂ 


ಅಧ್ಯಾಯ 3 267 


ಎಂದರೆ 'ಏತೈಃ' ಎ ವಿಷಯ ಸಂಬಂಧವುಳ್ಳ ಈ ಮನಸ್ಸು, ಬುದ್ದಿ, ಇಂದ್ರಿಯಗಳಿಂದ, ಏಷಃಎ 
ಈ ಕಾಮವೆಂಬ ಶತ್ರುವು, ಜ್ಞಾನಂ ಆವೃತ್ಯ ಎ ಜ್ಞಾನವನ್ನು ಹುಟ್ಟದಂತೆ ಮಾಡಿ, ಅಥವಾ ಹುಟ್ಟಿದ 
ಜ್ಞಾನವನ್ನು ಸಸಾರಾರಗಳುತ ಹ, ದೇಹಿನಂ - ಜೀವನನ್ನು , ವಿಮೋಹಯತಿ - ವ 
ಅವಿವೇಕಿಯನ್ನಾಗಿಸುತ್ತದೆ. 140 


ಇಂದ್ರಿಯ ನಿಗ್ರಹದಿಂದ ಕಾಮನಾಶ 


ತಸ್ಮಾತ್ರ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ । 
ಪಾಪ್ಠಾನಂ ಪ್ರಜಹಿ ಹ್ಯೇನಂ ಜ್ಞಾನವಿಜ್ಞಾನನಾಶನಮ್‌ 11 41 1 


ಅರ್ಥ- ಆದುದರಿಂದ ಭರತಶ್ರೇಷ್ಠನಾದ ಅರ್ಜುನನೇ ! ನೀನು ಮೊದಲು ಇಂದ್ರಿಯ 
ಗಳನ್ನು ನಿಗ್ರಹಿಸಿ, ಜ್ಞಾನ, ವಿಜ್ಞಾನಗಳಿಗೆ ನಾಶಕವಾದ ಈ, ಪಾಪಕ್ಕೆ ಕಾರಣವಾದ ಕಾಮವನ್ನು 
ನಾಶಮಾಡು. 


ತಸ್ಥಾತ್‌ ಹೇ ಭರತರ್ಷಭ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ- ವಿಷಯ- 
ಸಂಗತಾನ್ಯಕೃತ್ವಾ | ಸಂಗತತ್ವೇ ವಾ ಮನೋಬುದ್ದೊ ೫ರ್ಮಿಷಯಸ್ಪರ್ಶಂ ಅಕೃತ್ಥಾ ಸ 
ತಯೋರ್ವಿಷಯಸಂಸ್ಪರ್ಶೇತಪಿ ಕ್ಟೋಭಮ್‌ ಅಪ್ರಾಪ್ಯೇತಿ ವಾರರ್ಥಃ । ಜ್ಞಾನ- 
ಎಜ್ಞಾನಯೋರ್ನಾಶನಂ ಯಸ್ಮಾತ್‌ ತಂ ಪಾಪ್ಠಾನಂ- ಪಾಪಹೇತುಮೇನಂ- 
ಕಾಮಂ ಪ್ರಜಹಿ- ಹತಂ ಕುರು । ಹೃತಾಧಿಷ್ಠಾನೋ ಹಿ ಶತ್ರುರ್ನಾಶಯಿತುಂ ಶಕ್ಕ 
ಇತಿ ಪ್ರಸಿದ್ದಿದ್ಯೋತಕೋ ಹಿ ಶಬ್ದಃ 1 "ಇಂದ್ರಿಯಜಯಃ ಕಾಮಹನನೋಪಾಯ' 
ಆತಿ ಭಾವಃ ॥॥ 4111 
ಅನುವಾದ- ಆದುದರಿಂದ, ಹೇ ಭರತರ್ಷಭ: ಭರತಕುಲಶ್ರೇಷ್ಠನಾದ ಅರ್ಜುನನೇ | 
ನೀನು ಇಂದ್ರಿಯಾಣಿ ಎ ಚಕ್ಷುರಾದಿ ಇಂದ್ರಿಯಗಳನ್ನು , ಆದೌ ಎ ಮೊದಲು, ನಿಯಮೃ = 
ವಿಷಯ ಸಂಬಂಧವನ್ನು ಪಡೆಯದಂತೆ ಮಾಡು, ಅಥವಾ ಇಂದ್ರಿ ಯಗಳು ವಿಷಯ ಸಂಬಂಧ 
ವನ್ನು ಹೊಂದಿದ್ದರೂ ಮನಸ್ಸು ವಿಷಯ ಸಂಬದ್ಧವಾಗದಂತೆ ತಡೆ. ಅಥವಾ ಮನಸ್ಸು ವಿಷಯ 
ಸಂಬದ್ಧವಾಗಿದ್ದರೂ ಅದನ್ನು ಕ್ಟೋಭೆಗೊಳಗಾಗದಂತೆ ಮಾಡು ಎಂದು ಅರ್ಥ. ಜ್ಞಾನ 
ವಿಜ್ಞಾನನಾಶನಂ- ಜ್ಞಾನ ಮತ್ತು ವಿಜ್ಞಾನಕ್ಕೆ ನಾಶಕವಾದ, ಪಾಪ್ಮಾನಂ- ಪಾಪಕ್ಕೆ ಕಾರಣವಾದ, 
ಏನಂ- ಈ ಕಾಮವನ್ನು ಪ್ರಜಹಿ- ಕೊಲ್ಲು ಆಶ್ರಯ ನಾಶವಾದಾಗ ಆಶ್ರಿತವಾದದ್ದು 
ನಾಶವಾಗುತ್ತದೆ ಎನ್ನುವ ಪ್ರಸಿದ್ಧಿಯನ್ನು "ಹಿ' ಶಬ್ದ ತಿಳಿಸುತ್ತದೆ. ಇಂದ್ರಿಯಗಳ ನಿಗ್ರಹವೇ 
ಕಾಮವನ್ನು ಜಯಿಸಲು ಸಾಧನ ಎಂದು ಹೇಳಿದಂತೆ ಅಯಿತು. ॥ 41 || 


ನ ಗೀತಾವಿವೃತಿ 


ತಾರತಮ್ಯ ಜ್ಞಾನ ಆವಶ್ಯಕ 
ಆಂದ್ರಿಯಾಣಿ ಪರಾಣ್ಯಾಹುರಿಂದ್ರಿಯೇಭ್ಯಃ ಪರಂ ಮನಃ । 
ಮನಸಸ್ತು ಪರಾ ಬುದ್ಧಿರ್ಯೋ ಬುದ್ಧೇಃ ಪರತಸ್ತು ಸಃ 11 42 ॥ 


ಅರ್ಥ - ಇಂದ್ರಿಯಗಳು ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು ಶ್ರೇಷ್ಠರಾದವರು. 
ಅವರಿಗಿಂತ ಮನೋಭಿಮಾನಿಗಳು ಉತ್ತಮರು. ಮನಸಿಗಿಂತ, ಬುದ್ಧ ; ಭಿಮಾನಿಗಳು 


ಉತ್ಕೃಷ್ಟದಾದವರು. ಇವರಿಗಿಂತಲೂ ಶ್ರೇಷ್ಠನಾದವನು ಪರಮಾತ್ಮ. 


ಶತ್ರುಹನನೇ ಆಯುಧರೂಪಂ ಜ್ಞಾನಂ "ಏವಂ ಬುದ್ದೇಃ' ಅತ್ಯುತ್ತರಶ್ಲೋಕೇ 
ವಕ್ತುಂ ಜ್ಞಾನವಿಷಯಮಾಹ- ಇಂದ್ರಿಯಾಣೀತಿ ॥ ಶರೀರಾದಿಂದ್ರಿಯಾಣಿ 
ಪರಾಣಿ | ಉತ್ಕಷ್ಟಾನೀತ್ಯರ್ಥಃ । "ಇಂದ್ರಿಯೇಭ್ಯಃ ಪರಾ ಹ್ಯರ್ಥಾಃ ಅರ್ಥೇಭ್ಯಶ್ವ 
ಪರಂ ಮನಃ' ಇತ್ಯಧ್ಯಾಹಾರೇಣ ಯೋಜನಾ ಧ್ವೇಯಾ । ತಥಾ "ಯೋ ಬುದ್ಧೇಃ 
ಪರತಸ್ತು ಸ' ಇತ್ಯತ್ರ "ಬುದ್ದೇರಾತ್ಮಾ ಮಹಾನ್‌ ಪರಃ । ಮಹತಃ ಪರಮವ್ಯಕ್ತಂ 
ಯೋತವ್ಯಕ್ತಾತ್ಸರತಸ್ತು ಸಃ' ಇತ್ಯಪಿ ಧ್ಯೇಯಮ್‌ | ಸ ಪರಮಾತ್ಮೇತ್ಯರ್ಥಃ ಟ 
ಇಂದ್ರಿಯೇಭ್ಯಃ ಪರಾ ಹೃರ್ಥಾಃ' ಇತ್ಯಾದಿ ಕಾಠಕಶ್ರುತೇಃ (3-10) | 
ಅಸ್ಕಾರ್ಥಸ್ತು - 
“ದೇವೇಭ್ಯ ಇಂದ್ರಿಯಾತ್ಮಭ್ಯೋ ಜ್ಯಾಯಾಂಸೋರರ್ಥಾಭಿಮಾನಿನಃ ! 
ಸೋಮವಿತ್ತಪಸೂರ್ಯಾಪ್ಟಾ ಅಶ್ವ್ಯಗ್ನೀಂದ್ರೇಂದ್ರಸೂನವಃ ॥1 
ಯಮೋ ದಕ್ಷಶ್ಲೇಂದ್ರಿಯೇಶಾಃ ಸೌಪರ್ಣೀ ವಾರುಣೀ ತಥಾ | 
ಉಮೇತಿ ಚಾರ್ಥಮಾನಿನ್ಯಸ್ತಿಸ್ರೋ ದ್ದಿದ್ವೇಕದೇವತಾಃ ॥ 


ಮನೋಎವಭಿಮಾನಿನೋ ರುದ್ರವೀಂದ್ರಶೇಷಾಸ್ತ್ವಯೋತಪಿ ತು । 
ತೇ ಶ್ರೇಷ್ಠಾ ಅರ್ಥಾಭಿಮಾನಿಭ್ಯಸ್ತೇಭ್ಯೋ ಬುದ್ದಿ; ಸರಸ್ವತೀ ॥ 


ವ 
ತಸ್ಯಾ ಬ್ರಹ್ಮಾ ಮಹಾನಾತ್ಮಾ ತತೋರವ್ಯಕ್ತಾಭಿಧಾ ರಮಾ । 
ತಸ್ಯಾಸ್ತು ಪುರುಷೋ ವಿಷ್ಣುಃ ಪೂರ್ಣತ್ಪಾನ್ಸೈವ ತತ್ತಮಃ ॥1' 
ಇತ್ಯಾದಿ ಕಾಠಕಭಾಷ್ಯಾತ್‌, ತಥಾ "ಸರ್ವೇಭ್ಯಃ ಪ್ರವರಾ ದೇವಾಃ' ಇತ್ಯಾದಿ 
ತಾತ್ಪರ್ಯವಾಕ್ಯಾಚ್ಚಾವಸೇಯಃ 1 42 11 


ಅಧ್ಯಾಯ 3 269 


ಅನುವಾದ - ಮುಂದಿನ ಶ್ಲೋಕದಲ್ಲಿಶತ್ರುವಾದ ಕಾಮನ ನಿಗ್ರಹಕ್ಕೆ ಜ್ಞಾನವನ್ನು ಆಯುಧ 
ಎಂದು ಹೇಳುತ್ತಾರೆ. ಆ ಜ್ಞಾನಕ್ಕೆ ವಿಷಯವಾದುದು ಯಾವುದು ಎಂದು ಇಲ್ಲಿಹೇಳುತ್ತಾರೆ. 
ಶರೀರಕ್ಕಿಂತ ಇಂದ್ರಿಯಾಣಿ- ಚಕ್ಷುರಾದಿಗಳು, ಪರಾಣಿ- ಉತೃಷ್ಠವಾದವುಗಳು ಇಲ್ಲಿ 
ಇಂದ್ರಿಯೇಭ್ಯಃ ಪರಾ ಹೃರ್ಥಾಃ ಎನ್ನುವ ಕಾಠಕದ ಮಾತಿಗೆ ಅನುಗುಣವಾಗಿ ಮಧ್ಯದಲ್ಲಿ 
'ಅರ್ಥ'ಗಳನ್ನು ಅಧ್ಯಾಹಾರ ಮಾಡಬೇಕು. ಹಾಗೆಯೇ ಯೋ ಬುದ್ದೇಃ ಪರತಸ್ತು ಸಃ ಎಂಬಲ್ಲಿ 
ಬುದ್ದೇರಾತ್ಮಾ ಮಹಾನ್‌ ಪರಃ, ಮಹತಃ ಪರಮವ್ಯಕ್ತಂ- ಎಂಬ ಉಪನಿಷತ್ತಿಗೆ 
ಅನುಗುಣವಾಗಿ ಮಹತ್ತತ್ವ ಮತ್ತು ಅವ್ಯಕ್ತವನ್ನು ಇಟ್ಟುಕೊಳ್ಳಬೇಕು. "ಸಃ' ಎಂದರೆ ಪರಮಾತೃ 
ಎಂದು ಅರ್ಥ. ಇವುಗಳ ಅರ್ಥವನ್ನು ಆಚಾರ್ಯರು ಕಾಠಕ ಭಾಷ್ಯದಲ್ಲಿ , ದೇವೇಭ್ಯ 
ಇಂದ್ರಿಯಾತ್ಮಭ್ಯಃ ಇತ್ಯಾದಿಯಾಗಿ ವರ್ಣಿಸಿದ್ದಾರೆ. ಇಂದ್ರಿಯ ಅಭಿಮಾನಿ ದೇವತೆಗಳು - 
ಸೋಮ, ಕುಬೇರ, ಸೂರ್ಯ, ವರುಣ,ಅಶ್ಲಿನೀದೇವತೆಗಳು, ಅಗ್ನಿ, ಇಂದ್ರ, ಜಯಂತ, ಯಮ, 
ದಕ್ಷ, ಇವರು . ಇವರಿಗಿಂತ ಅರ್ಥಾಭಿಮಾನಿಗಳು ಸೌಪರ್ಣೀ, ವಾರುಣೀ , ಪಾರ್ವತೀ ಇವರು 
ಶ್ರೇಷ್ಠರು. ಇವರು ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಉತ್ತಮರು . ಮನೋಭಿಮಾನಿಗಳು 
ಗರುಡ, ರುದ್ರ, ಶೇಷರು . ಇವರು ಅರ್ಥಾಭಿಮಾನಿಗಳಿಗಿಂತ ಶ್ರೇಷ್ಠರು. ಇವರುಗಳಿಗಿಂತ 
ಬುದ್ದಿಗೆ ಅಭಿಮಾನಿಯಾದ ಸರಸ್ವತಿ ಉತ್ತಮಳು . ಇವಳಿಗಿಂತ ಮಹತ್ತತ್ನಾಭಿಮಾನಿ ಬ್ರಹ್ಮ- 
ವಾಯುಗಳು, ಇವರಿಗಿಂತ ಅವ್ಯಕ್ತ ಅಭಿಮಾನಿ ಲಕ್ಷ್ಮೀದೇವಿ ಶ್ರೇಷ್ಠಳು. ಇವಳಿಗಿಂತ ಪೂರ್ಣನಾದ 
ಪುರುಷ ಶ್ರೀಹರಿ ಶ್ರೇಷ್ಠ. ಇವನು ಪೂರ್ಣನಾದುದರಿಂದ ಇವನಿಗೆ ಸಮಾನರೂ ಇಲ್ಲ' 
ಎಂದು. 

ಹಾಗೆಯೇ “ಸರ್ವೇಭ್ಯಃ ಪ್ರವರಾ ದೇವಾಃ' ಎಂದು ಗೀತಾತಾತ್ಪರ್ಯದಲ್ಲಿಯೂ 
ವರ್ಣಿಸಿದ್ದಾರೆ. ॥। 42 ॥ 


ಹರಿಸರ್ವೋತ್ತಮತ್ವ ಜ್ಞಾನವೇ ಕಾಮಜಯಕ್ಕೆ ಸಾಧನ 
ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ । 
ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಮ್‌ ॥ 43 ॥ 


11 ಓಂತತ್ತದಿತಿ ಫ್ರಿ ಮದ್‌ಭಗವದ್ದಿ ತಾಸು ಉಪನಿಷತ್ತು ಬ್ರ ಹೃವಿದ್ಯಾ ಯಾಂ 
ಯೋಗಶಾಸ್ತೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ 
ತೃತೀಯೋತಧ್ಯಾ ಯಃ ॥ 


ಗೀತಾವಿವೃತಿ 
270 


ಅರ್ಥ - ಮಹಾಬಾಹು ಅರ್ಜುನನೇ ! ಹೀಗೆ ಬುದ್ಧಾ ,ದಿಗಳಿಗಿಂತ ಶ್ರೇಷ್ಠನಾದ 
ಪರಮಾತ್ಮನನ್ನು ತಿಳಿದು ಈ ಜ್ಞಾನದಿಂದ ಮನಸ್ಸನ್ನು ನಿಶ್ಚಲವನ್ನಾಗಿ ಮಾಡಿ ಈ ಕಾಮವೆಂಬ 
ಶತ್ರುವನ್ನುಕೊಲ್ಲು, 
ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ 
ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ ಮೂರನೇ 
ಅಧ್ಯಾಯವು ಮುಗಿಯಿತು. 


ಏವಂ ತಾರತಮ್ಯಾ ೦ತಗತತ್ನೇನ ಜ್ಞೇಯಮುಕ್ತ್ವಾ ತದ್‌ಜ್ಞಾನಮಾಹ- 
ಏವಮಿತಿ ॥1 ಏವಮುಕ್ತದಿಶಾ ಟುದ್ಧೇರ್ಮಹತೋಜವ್ಯ ಕ್ತಾಚ್ಚ ಪರಂ ಬುದಾ 
ಆತ್ಮಾನಂ- ಮನಃ ಆತ್ಮನಾ- ಬುದ್ಧ್ಯಾ ಸ್ತಭ್ಯ- ನಿಶ್ಚಲಂ "ಕೃತ್ವಾ ಜಾ 
ದುಃ ಸಟ ಜಾರೋ ಯು ಟ್‌ I ಜಾಜಿ ಶತ್ರುಂ 
ಜಹಿ ಹತಂ ಕುರು ಹೇ ಮಹಾಬಾಹೋ ಇತಿ 11 431 


1 ಇತಿ ಶ್ರೀಮದ್ಗೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃ ತೇ 
ತೃತೀಯೋ5ಧ್ಯಾಯಃ ॥ 


ಅನುವಾದ - ಈ ರೀತಿಯಾಗಿ ತಾರತಮ್ಯದ ತುದಿಯಲ್ಲಿರುವ ಭಗವಂತನು ಜ್ಞಾನಕ್ಕೆ 
ವಿಷಯನೆಂದು ನಿರೂಪಿಸಿ ಈಗ ಭಗವಂತನ ಜ್ಞಾನ ಕಾಮಹನನಕ್ಕೆ ಸಾಧನ ಎಂದು ಹೇಳುತ್ತಾರೆ. 
ಏವಂ ಹಿಂದೆ ಹೇಳಿದಂತೆ, ಬುದ್ದೇಃ - ಬುದ್ಧಿ ಮಹತ್ತತ್ತ್ವ ಮತ್ತು ಅವ್ಯಕ್ತತತ್ತ ಇವುಗಳಿಗಿಂತ, 
ಪರಂ - ಶ್ರೇಷ್ಠನಾದ ಪರಮಾತ್ಮನನ್ನು , ಬುದ್ದಾ- ತಿಳಿದು, ಆತ್ಮಾನಂ ಎ ಮನಸನ್ನು , ಆತ್ಮನಾ 
= ಈ ಭಗವಂತನ ಜ್ಞಾನದಿಂದ ಸಂಸ್ತಭ್ಯ = ನಿಶ್ಚಲವನ್ನಾಗಿ ಮಾಡಿ, ದುರಾಸದಂ ಎ ಕಷ್ಟಪಟ್ಟು 
ಹೋಗಲಾಡಿಸಲು ಶಕ್ಕವಾದ, ಕಾಮರೂಪಂ ಶತ್ರುಂ - ಕಾಮವೆಂಬ ಶತ್ರುವನ್ನು ಜಹಿ ಎ 
ಸಂಹಾರಮಾಡು. ಹೇ ಮಹಾಬಾಹೋ ಎಂದು ಅರ್ಜುನನಿಗೆ ಸಂಬೋಧನೆ. ॥॥ 43 |! 


ಇಲ್ಲಿಗೆ ಶ್ರೀರಾಘವೇಂದ್ರ ತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ ಹದಲ್ಲಿ 
ಮೂರನೇ ಅಧ್ಯಾಯವು ಮುಗಿಯಿತು. 


ಅಧ್ಯಾಯ - 4 


ಉಪದೇಶಪರಂಪರೆ 
ಶ್ರೀ ಭಗವಾನುವಾಚ - 


ಅಮಂ ವಿವಸ್ಪ್ತತೇ ಯೋಗಂ ಪ್ರೋಕ್ಷವಾನಹಮವ್ಯಯಮ್‌ । 
ವವಸ್ವಾನ್ನನವೇ ಪ್ರಾಹ ಮನುರಿಕ್ಟಾಕವೇತಬ್ರವೀತ್‌ 11 1 || 


ಅರ್ಥ - ನಾಶರಹಿತವಾದ ಮೋಕ್ಟಫಲವನ್ನು ಜ್ಞಾನಯೋಗದ ಮೂಲಕ ನೀಡುವ ಈ 
ನಿಷ್ಕಾಮಕರ್ಮಯೋಗವನ್ನು ನಾನು ಸೂರ್ಯನಿಗೆ ಹೇಳಿದೆನು. ಸೂರ್ಯನು ತನ್ನ ಮಗನಾದ 
ವೈವಸ್ವತ ಮನುವಿಗೆ ಅದನ್ನು ಹೇಳಿದನು. ವೈವಸ್ಥತ ಮನುವು ಇಕ್ಬಾ ುವಿಗೆ ಹೇಳಿದನು. 


ಗೀತಾವಿವೃತಿ 


ಪೂರ್ವಾಧ್ಯಾಯೇ "ನಿಯತಂ ಕುರು ಕರ್ಮ ತ್ಹಮ್‌' (3-8) ಇತ್ಯಾದಿನಾ 
ಕೆಂಚಿದ್ದಿದೃತಸ್ಯ ನಿವೃತ್ತಕರ್ಮಣಃ ತಥಾ "ಯೋ ಬುದ್ದೇಃ ಪರತಸ್ತು ಸಃ' (3-42) 
ಇತ್ಯಾದಿನಾ ತಾರತಮ್ಯಾಂತಗತ್ನೇನೋಕ್ತವಿಷ್ನೋಸ್ತದ್‌ಜ್ಞಾನಸ್ಯ ಚ ವಿಸ್ತರೇಣ 
ನಿರೂಪಣಮತ್ರಾಧ್ಯಾಯೇ ಕ್ರಿಯತೇ । "ಏವಂ ಜ್ಞಾತ್ವಾ ಕೃತಂ ಕರ್ಮ'(4-15) 
ಇತ್ಯತಃ ಪ್ರಾಕ್ಷನಗ್ರಂಥೇನ ಬುದ್ದೇಃ ಪರಸ್ಯ ಎಷ್ಟೋರ್ಮಾಹಾತ್ಮ ಮುಚ್ಯತೇ । 
"ಶ್ರೇಯಾನ್‌ ದ್ರವ್ಯಮಯಾದ್ಯಜ್ಞಾತ್‌ '(4-33) ಇತ್ಯತಃ ಪೂರ್ವೇಣ ನಿವೃತ್ತಸ್ಥ 
ಕರ್ಮಣೋತನ್ಯಸ್ಥಾದ್ದೇದಃ, ನಿವೃತ್ತಕರ್ಮಣ್ಯೇವೋಪಾಸನಾ ಯಜ್ಞಾದಿ- 
ರೂಪೇಣ ಭೇದ ಇತ್ಯೇವಂ ಕರ್ಮವಿಸ್ತಾರೋಕ್ರಿಃ | ಶೇಷೇಣ ಜ್ಞಾನ- 
ಮಾಹಾತ್ಯ್ಯೋಕ್ತಿರಿತಿ ವಿವೇಕಃ | “ಮಯಿ ಸರ್ವಾಣಿ' (3-30) ಇತ್ಯುಕ್ತ 
ನಿವೃತ್ತಕರ್ಮಲಕ್ಷಣಜ್ಞಾನೋಪಾಯಾನುಷ್ಠಾನಾನನುಷ್ಠಾನಾಭ್ಯಾಂ "ಯೇ ಮೇ 
ಮತಮ್‌' (3-31) ಇತ್ಯಾದಿನಾ ಅರ್ಥಾನರ್ಥಯೋರುಕ್ವಾ ಅವಶ್ಯಮನು- 
ಷ್ಲೇಯಮಿತ್ಯುಕ್ತಮ್‌ । ಪುನಸ್ತದನುಷ್ಠಾನೇ ರುಚ್ಯುತ್ಪಾದನಾಯ ಪೂರ್ವಾನು- 


ತಾವಿವತಿ 
272 3 ಲ 


ಷ್ಠಿತತ್ಹಾಯಂ ಧರ್ಮ ಇತ್ಯಾಹ- ಅಮಮಿತ್ಯಾದಿ ತ್ರಯೇಣ ॥॥ ಅವ್ಯಯಫಲ- 

ತಾದವೃಯಮ್‌ 1 ಇಮಂ ಯೋಗಂ "ಮಯಿ ಸರ್ವಾಣಿ' (3-30) 
ಛಂ 

ಇತ್ಯನೇನೋಕ್ತಮ್‌ ! ನಿವೃತ್ತಕರ್ಮಲಕ್ಷಣಂ ಜ್ಞಾನೋಪಾಯಂ ಎವಸ್ವತೇ 
ಆದಿತ್ಯಾಯ 1 ಸಚ ಸ್ಪಪುತ್ರಾಯ ಮನವೇ ಶ್ರಾದ್ಧದೇವಾಯ ಸ ಚ ಮನುಃ 
ಸ್ಪಪುತ್ರಾಯೇಕ್ಷಾಕವೇ 11 1 || 


ನಾಲ್ಕನೆಯ ಅಧ್ಯಾಯ ಏನನ್ನು ಹೇಳುತ್ತದೆ ? 


ಅನುವಾದ-ಹಿಂದಿನ ಅಧ್ಯಾಯದಲ್ಲಿ "ನಿಯತಂ ಕುರು ಕರ್ಮ ತ್ತಂ...' (3.8) 
ಇತ್ಯಾದಿಯಾಗಿ ಸ್ವಲ್ಪಮಾತ್ರವೇ ವಿವರಿಸಿದ ನಿಷ್ಕಾಮಕರ್ಮವನ್ನು ಹಾಗೆಯೇ, "ಯೋ ಬುದ್ದೆ (2 
ಪರತಸ್ತು ಸ'(3-42) ಇತ್ಯಾದಿಯಾಗಿ ತಾರತಮ್ಯದ ಅವಧಿಯಾಗಿ ವರ್ಣಿತನಾದ ವಿಷ್ಣುವನ್ನು 
ಮತ್ತು ಅವನ ಜ್ಞಾನವನ್ನು ಈ ಅಧ್ಯಾಯದಲ್ಲಿವಿಸ್ತಾರವಾಗಿ ನಿರೂಪಿಸಲಾಗಿದೆ. 


ಪ್ರಾರಂಭದಿಂದ "ಏವಂ ಜ್ಞಾತ್ವಾ ಕೃತಂ ಕರ್ಮ ....' (4.15) ಎಂಬ ಹದಿನೈದನೆಯ 
ಶ್ಲೋಕದವರೆಗೆ ಬುದ್ಧಿತತ್ತ ಕ್ಕಿಂತ ಮಿಗಿಲಾದ ವಿಷ್ಣುವಿನ ಮಾಹಾತ್ಮ ವನ್ನು ನಿರೂಪಿಸಲಾಗಿದೆ. 
ಹದಿನೈದನೆಯ ಶ್ಲೋಕದಿಂದ "ಶ್ರೇಯಾನ್‌ ದ್ರವ್ಯಮಯಾದ್ಯಜ್ಞಾತ್‌' (4-33) ಎಂಬ 
33ನೆಯ ಶ್ಲೋಕದವರೆಗೆ ನಿಷ್ಕಾಮಕರ್ಮಕ್ಕೆ ಬೇರೆ ಕರ್ಮಗಳಿಗಿಂತ ವ್ಯತ್ಯಾಸವನ್ನು ಹಾಗೂ 
ನಿಷ್ಠಾಮಕರ್ಮದ ಒಳ ಪ್ರಭೇದಗಳಾದ ಉಪಾಸನೆ, ಯಜ್ಞ ಮೊದಲಾದವನ್ನು ನಿರೂಪಿಸ 
ಲಾಗಿದೆ. ಅಧ್ಯಾಯದ ಉಳಿದ ಭಾಗದಲ್ಲಿ ಜ್ಞಾನದ ಮಾಹಾತ್ಮ್ಯಯು ನಿರೂಪಿತವಾಗಿದೆ. 


ನಾಲ್ಕನೆಯ ಅಧ್ಯಾಯದ ಪ್ರಾರಂಭಕ್ಕೆ ಪೀಠಿಕೆ 


"ಮಯಿ ಸರ್ವಾಣಿ...' ಇತ್ಯಾದಿ ಶ್ಲೋಕದಿಂದ (3.30) ಶ್ರೀಕೃಷ್ಣನು ಅಪರೋಕ್ಷಜ್ಞಾನಃ 
ಸಾಧನವಾದ ನಿಷ್ಕಾಮ ಕರ್ಮಯೋಗವನ್ನು ಹೇಳಿದ್ದಾನೆ. ಮುಂದೆ "ಯೇ ಮೇ ಮತಂ.. 
(3-31) ಇತ್ಯಾದಿ ಶ್ಲೋಕದಿಂದ ನಿಷ್ಕಾಮಕರ್ಮಯೋಗದ ಆಚರಣೆಯಿಂದ ದೊರಕುಃ 
ಪ್ರಯೋಜನವನ್ನು ಹಾಗೂ ನಿಷ್ಠಾಮಕರ್ಮಯೋಗವನ್ನು ಆಚರಿಸದಿರುವುದರಿಂದ ಆಗು 
ಅನರ್ಥವನ್ನೂ ಹೇಳಿ, ಅದನ್ನು ಅವಶ್ಯವಾಗಿ ಆಚರಿಸಲೇಬೇಕು ಎಂದು ಹೇಳಿರುವನು. ಪುನ 
ನಿಷ್ಕಾಮಕರ್ಮಾಚರಣೆಯಲ್ಲಿ ಅಭಿರುಚಿಯನ್ನು ಹುಟ್ಟಿಸಲು "ಹಿಂದಿನವರೂ ಈ ನಿಷ್ಠಾ 
ಕರ್ಮವನ್ನು ಆಚರಿಸಿದ್ದರು' ಎಂದು "ಇಮಂ ...' (4.1) ಇತ್ಯಾದಿ ಮೂರು ಶ್ಲೋಕಗಳಿಂ! 
ಶ್ರೀಕೃಷ್ಣನು ಹೇಳುತ್ತಾನೆ. 


"ಶಾಶ್ಚಶ ಫಲವಾದ ಮೋಕ್ಸಕ್ಕೆ ನಿಷ್ಕಾಮಕರ್ಮವು ಜ್ಞಾನದ ಮೂಲಕ ಕಾರಣವಾದ್ದರಿಂರ 
ನಿಷ್ಠಾಮಕರ್ಮವನ್ನು "ಅವ್ಯಯ' ಎ ಶಾಶ್ಚತ ' ಎಂದು ಹೇಳಲಾಗಿದೆ. 


ಅಧ್ಯಾಯ 4 273 


“ಇಮಂ ಯೋಗಂ' ಎಂದರೆ "ಮಯಿ ಸರ್ವಾಣಿ' (3.30) ಇತ್ಯಾದಿ ಶ್ಲೋಕದಿಂದ ಹೇಳಿದ 
'ನಿಷ್ಠಾಮಕರ್ಮರೂಪವಾದ ಜ್ಞಾನದ ಸಾಧನ ' ಎಂದು ಅರ್ಥ. 


'ವಿವಸ್ಪತೇ' ಎ ಸೂರ್ಯನಿಗೆ. ಆ ಸೂರ್ಯನು ತನ್ನ ಮಗನಾದ ಶ್ರಾದ್ದದೇವನಾದ ಮನುವಿಗೆ 
ಪೂ ಯೋಗವನ್ನು ಹೇಳಿದನು. ಮನುವು ಅದನ್ನು ಇಕ್ಬಾ ವಿಗೆ ಹೇಳಿದನು. 111 ॥1 


ಏವಂ ಪರಂಪರಾಪ್ರಾಪ್ರಮಿಮಂ ರಾಜರ್ಷಯೋ ವಿದುಃ । 
ಸ ಕಾಲೇನೇಹ ಮಹತಾ ಯೋಗೋ ನಷ್ಟಃ ಪರಂತಪ 11 2 ॥| 


ಅಥ- ಶತ್ರುಸಂಹಾರಕನಾದ ಅರ್ಜುನನೇ! ಹೀಗೆ ಮನುವಿನ ಪರಂಪರೆಯಲ್ಲಿ ಬಂದ ಈ 
ಯೋಗವನ್ನು "ನಿಮಿ' ಮುಂತಾದ ರಾಜರ್ಷಿಗಳು ತಿಳಿದಿದ್ದಾರೆ, ಅನುಷ್ಠಾನವನ್ನೂ ಮಾಡಿದ್ದಾರೆ. 
ಮಧ್ಯದಲ್ಲಿ ಬಹುಕಾಲ ವ್ಯವಧಾನದಿಂದ ಆ ಕರ್ಮಯೋಗವು ಈ ಲೋಕದಲ್ಲಿಕಾಣದಾಗಿದೆ. 


ರಾಜಾನಶ್ಚ ಯಷಯಶ್ಚೇತಿ ವಾ, ರಾಜರ್ಷಯೋ ರಾಜಶ್ರೇಷ್ಠಾಃ ನಿಮಿ- 
ಪ್ರಭೃತಯಃಸ್ಪಷಿತ್ರಿಕ್ಸಾಕುಪ್ರಭೃತಿಭಿರ್ವಿದುರಿತಿ ವಾ। ಅತ್ರ ಪ್ರವಚನವೇದನ ಶಬ್ಬೈಃ 
ಎವಸ್ಪದಾದೀನಾಮನುಷ್ಠಾನಮಪ್ಪ್ಯಪಲಕ್ಷ್ಯಮ್‌ । ಅದ್ಯತನಾನಾಮಜ್ಞಾನೇ 


ವ 


ಕಾರಣಮಾಹ- ಸ ಅತಿ ॥ ಹೇ ಪರಂತಪ ! ಶತ್ರುತಾಪನ | ಸಚ ಯೋಗಃ ಮಹತಾ 
ಕಾಲೇನ ಇಹ ಲೋಕೇ ನಷ್ಟಃ ಅದರ್ಶನಂ ಗತಃ 11 2 ॥ 
ಅನುವಾದ - "ರಾಜರ್ಷಯಃ' ಎಂಬ ಪದಕ್ಕೆ ಎರಡು ರೀತಿ ಅರ್ಥವನ್ನು ಹೇಳಬಹುದು. 


1. ರಾಜರು ಹಾಗೂ ಯಪಿಗಳು (ರಾಜಾನಶ್ಚ ಖಯಷಯಶ್ಚ = ರಾಜರ್ಷಯಃ ಎಂದು 
ವಿಗ್ರಹವಾಕ್ಯ) 

2. ರಾಜರಲ್ಲಿ ಶ್ರೇಷ್ಠರು (ರಾಜಸು ಖಷಯಃ ಎ ರಾಜರ್ಷಯಃ) ನಿಮಿಯೇ ಮೊದಲಾದ 
ಶ್ರೇಷ್ಠರಾಜರು ತಮ್ಮ ತಂದೆ ಇಕ್ಟಾ ಘು ಮೊದಲಾದವರಿಂದ ತಿಳಿದರು ಎಂದೂ 
ಅರ್ಥವಾಗುವುದು. ವಿದುಃ - ತಿಳಿದರು ಎಂಬ ಪದದಿಂದ ಸೂರ್ಯ ಮೊದಲಾದವರ 
ಆಚರಣೆಯನ್ನೂ ಇಟ್ಟುಕೊಳ್ಳಬೇಕು . ಹೀಗೆ ಪರಂಪರೆಯಲ್ಲಿ ಬಂದ ಈ ನಿಷ್ಠಾಮ- 
ಕರ್ಮಯೋಗ ಇಂದಿನವರಿಗೆ ಏಕೆ ತಿಳಿದಿಲ್ಲವೆಂಬ ಪ್ರಶ್ನೆಗೆ ಉತ್ತರವನ್ನು ಉತ್ತರಾರ್ಧದಿಂದ 
ಶ್ರೀಕೃಷ್ಣನು ತಿಳಿಸಿದ್ದಾನೆ. 

ಶಬ್ದಗಳ ಅರ್ಥ- ಪರಂತಪ ಎ ಶತ್ರುತಾಪನನಾದ ಅರ್ಜುನನೇ, ಸಃಎ ಆ ನಿಷ್ಕಾಮ 
ಕರ್ಮಯೋಗವು, "ಮಹತಾ ಕಾಲೇನ'- ಬಹುಕಾಲದ ವ್ಯವಧಾನದಿಂದ, ಇಹ= ಈ 
ಲೋಕದಲ್ಲಿ ನಷ್ಟಃ- ಕಾಣದಾಯಿತು. 112 ॥1 


2374 ಗೀತಾವಿವೃತಿ 


ಸ ಏವಾಯಂ ಮಯಾ ತೇಠ5ದ್ಯ ಯೋಗಃ ಪ್ರೋಕ್ತಃ ಪುರಾತನಃ । 
ಭಕ್ತೋತಸಿ ಮೇ ಸಖಾ ಚೇತಿ ರಹಸ್ಯಂ ಹ್ಯೇತದುತ್ತಮಮ್‌ 1131 


ಅರ್ಥ- ಪುರಾತನವಾದ ಈ ಕರ್ಮಯೋಗವನ್ನೇ ನಾನು ಈಗ ನಿನಗೆ ಉಪದೇಶಿಸಿರುವೆನು. 
ನೀನು ನನಗೆ ಭಕ್ತನಾಗಿರುವಿ, ಗೆಳೆಯನೂ ಆಗಿರುವಿಯೆಂದೇ ಅನುಷ್ಠಾನಕ್ಕಾಗಿ ಇದನ್ನು 
ಉಪದೇಶಿಸಿದೆನು. ಆದ್ದರಿಂದ ನಾನು ಉಪದೇಶಿಸಿರುವ ಯೋಗವು ಉತ್ತಮವೂ ಹೌದು, 


ರಹಸ್ಯವೂ ಹೌದು. ಮತ್ತು ಉತ್ತಮವೂ ರಹಸ್ಯವೂ ಆದುದರಿಂದಲೇ ಭಕ್ತನೂ, ಗೆಳೆಯನೂ ಆದ 
ನಿನಗೆ ಅನುಷ್ಠಾನಕ್ಕಾಗಿ ನಾನು ಉಪದೇಶಿಸಿರುವೆನು. 


ಕುತಃ ಪ್ರೋಕ್ತ ಇತ್ಯತ ಉಕ್ತಮ್‌- ಭಕ್ಟೋತಸೀತ್ಕಾದಿ ॥ ಹಿಶಬ್ಲೋ ಹೇತೌ । 
ಭಕ್ತತ್ವಾದಿಹೇತುನಾ ಹಿ ಯತಸ್ತೇ ಪ್ರೋಕ್ರೋಠತ ಏತದ್ರಹಸ್ಯಮ್‌ ಉತ್ತಮಂ 
ಚೇತಿ | ಹಿ ಯತೋ ರಹಸ್ಯಂ ಉತ್ತಮಂ ಚಾತೋ ಭಕ್ತತ್ವಾತ್‌ ತೇ ಪ್ರೋಕ್ತಃ 
ಅವಶ್ಯಾನುಷ್ಠಾನಾಯೇತಿ ವಾ । "ಕರ್ಮಣೈವ ಹಿ ಸಂಸಿದ್ದಿಂ' (3-20) ಇತ್ಯತ್ರ 
ಗೃಹಸ್ಥಧರ್ಮಸ್ತ್ವಯಾ ನ ತ್ಯಾಜ್ಯ ಇತ್ಯತ್ರ ಜನಕಾದಿಜ್ಞಾನ್ಯಾಚಾರ ಉಕ್ತಃ 1 ಅತ್ರ 
ತು ನಿವೃತ್ತಕರ್ಮಾನುಷ್ಠಾನೇ ಮಹದಾಚಾರಃ ಪ್ರಮಾಣತ್ಲೇನೋಚ್ಯತ ಇತಿ ನ 
ತೇನ ಗತಾರ್ಥತ್ನಂ ಶಂಕ್ಕಮ್‌ ॥ 31 


ಅನುವಾದ - ಪುರಾತನವಾದ ಈ ಯೋಗವನ್ನು ಅರ್ಜುನನಿಗೆ ಹೇಳಲು ಕಾರಣವನ್ನು 


“ಭಕ್ತೋಸಿ' ಎಂಬುದಾಗಿ ಹೇಳಿರುವನು. "ಹಿ' ಎಂದರೆ ಕಾರಣವೆಂದರ್ಥ. "ಹಿ' ಎಂಬುದನ್ನು 
ಎರಡು ರೀತಿ ಅನ್ವಯಿಸಿ ಅರ್ಥ ಹೇಳಬಹುದು - 


(1) 'ಹಿ ಭಕ್ತೋತಸಿ ಮೇ ಸಖಾ ಚೇತಿ ಮಯಾ ಪ್ರೋಕ್ತಃ' ಹಿ ಯತಃ ಅತಃ ಏತದ್‌ 
ರಹಸ್ಯಮುತ್ತಮಂ ಚ । 


ನೀನು ನನ್ನ ಭಕ್ತನೂ , ಗೆಳೆಯನೂ ಆಗಿರುವಿಯೆಂದೇ ಈ ಯೋಗವನ್ನು ನಿನಗೆ 
ಉಪದೇಶಿಸಿರುವೆನು. ಅದರಿಂದ ಇದು ರಹಸ್ಯ , ಉತ್ತಮ. 


(2) "ಹಿ ಏತತ್‌ ಉತ್ತಮಂ ರಹಸ್ಯಂ ಚ (ಅತಃ) ಭಕ್ತೋತಸಿ ಮೇ ಸಖಾ ಚೇತಿ ಮಯ್‌ 
ಪ್ರೋಕ್ರಃ' - 


ಪುರಾತನವಾದ ಯೋಗವು ಉತ್ತಮವೂ ರಹಸ್ಯವೂ ಆಗಿದೆ. ಆದ್ದರಿಂದ ಭಕ್ತನೂ 
ಗೆಳೆಯನೂ ಆಗಿರುವ ನಿನಗೆ ಅನುಷ್ಠಾನಕ್ಕೋಸ್ಕರ ಉಪದೇಶಿಸಿರುವೆನು. 


ಅಧ್ಯಾಯ 4 275 


ಪುನರುಕ್ತಿಪರಿಹಾರ - 
'ಕರ್ಮಣೈವ ಹಿ ಸಂಸಿದ್ದಿಂ...' (3.20) ಎಂಬ ಶ್ಲೋಕದಲ್ಲಿ 'ಗೃಹಸ್ಥಧರ್ಮವನ್ನು ನೀನು 


೦ 
ಬಿಡಬಾರದು' ಎಂದು ತಿಳಿಸಲು ಜನಕಾದಿಗಳ ಆಚರಣೆಯನ್ನು ನಿದರ್ಶನವನ್ನಾಗಿ 
ಹೇಳಲಾಯಿತು . ಪ್ರಕೃತ ಮೂರು ಶ್ಲೋಕಗಳಲ್ಲಿ ನಿಷ್ಕಾಮಕರ್ಮಾನುಷ್ಠಾನದಲ್ಲಿ ಮಹಾತ್ಮರ 


ಆಚರಣೆಯೂ ಪ್ರಮಾಣವೆಂದು ಹೇಳಲಾಗಿದೆ. ಆದ್ದರಿಂದ ಪುನರುಕ್ತಿ ಇಲ್ಲ. ॥13 ॥1 


ಪ್ರಾಚೇನನಾದ ಸೂರ್ಯನಿಗೆ ನೀನು ಉಪದೇಶಿಸಿದ್ದು ಹೇಗೆ ? 
ಅರ್ಜುನ ಉವಾಚ - 
ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ । 
ಕಥಮೇತದ್ದಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ 11 4 || 


ಅರ್ಥ - ಅರ್ಜುನ ಹೇಳುತ್ತಾನೆ- ಶ್ರೀಕೃಷ್ಣನೇ, ನಿನ್ನ ಜನ್ಮ ಇತ್ತೀಚಿನದು. ಸೂರ್ಯನ 
ಜನ್ಮವಾದರೋ ಬಹಳ ಹಿಂದಿನದು. ಆದ್ದರಿಂದ ಸೃಷ್ಟಿಯ ಪ್ರಾರಂಭದಲ್ಲಿ ನೀನೇ ಸೂರ್ಯನಿಗೆ 
ಉಪದೇಶಿಸಿದಿ ಎಂದು ನಾನು ಹೇಗೆ ತಿಳಿಯಲಿ ? ಅಂದರೆ, ಭಗವಂತನ ಪೂಜಾರೂಪವಾಗಿ 
ನಿಷ್ಠಾಮಕರ್ಮಾನುಷ್ಠಾನ ಮಾಡಬೇಕೆಂದು ಹಿಂದೆ ಹೇಳಿದೆ ಮತ್ತು ಭಗವಂತ ಸ್ವತಂತ್ರ 
ಕರ್ತನೆಂದೂ ಹೇಳಿದೆ. ಆಗ ಅಸ್ಪತಂತ್ರನಾದ ಪೂಜಕನಾದ ಜೀವನಿಗಿಂತ ಭಗವಂತ 
ಬನ್ನನಾಗಿರಬೇಕಲ್ಲವೇ ? ಆ ಭೇದದಲ್ಲಿಪ್ರಮಾಣವೇನು ? 


'ಮಯಿ ಸರ್ವಾಣಿ' (3-30) ಇತ್ಯತ್ರ ಹರೇಃ ಪೂಜ್ಯತ್ಹಂ ಅರ್ಜುನಸ್ಯ 
ಪೂಜಕತ್ವಮಿತ್ಯುಕ್ತಮ್‌ | ತಥಾ ತಸ್ಯೈವ ಸ್ವತಂತ್ರಕರ್ತೃತ್ವಮನ್ಯಸ್ಯ ತದಧೀನ- 
ಕರ್ತೃತ್ವಮುಕ್ತಮ್‌ । ಏವಂ ಚ ಪೂಜ್ಯಪೂಜಕತ್ನಾದಿನಾ ತತ್ರಾಭಿಪ್ರೇತಂ 
ಜೀವೇಶರಭೇದಂ ಪ ಮಾಣೇನ ಜಾತುಂ ಪೃಚತಿ - ಅಪರಮಿತ್ಥಾದಿನಾ॥। ಏವಂ 

ವ ದು ಇ ಲಲ ಲೆ 
ಚ "ನ ತ್ತೇವಾಹಂ' (2-12) ಇತ್ಯಾದಿನಾ ಸರ್ವಪ್ರಕಾರೇಣೋತ್ಪತ್ತಿನಾಶ- 
ರಾಹಿತ್ಯಂ ಭಗವತಃ ಶ್ರುತವಾನ್‌ ಕಥಮೇವಂ ಅಪರಂ ಪಶ್ಚಾತ್ರನಂ ಭವತೋ 
ಜನ್ಮೇತಿ ಪೃಚ್ಛತೀತಿ ಚೋದ್ಯಾನವಕಾಶಃ ॥। 4 ॥ 


ಅನುವಾದ- "ಮಯಿ ಸರ್ವಾಣಿ...' (3.30) ಎಂಬ ಶ್ಲೋಕದಲ್ಲಿ "ನನ್ನ 
ಪೂಜಾರೂಪವಾಗಿ ಕರ್ಮವನ್ನು ಆಚರಿಸು' ಎಂದು ಶ್ರೀಕೃಷ್ಣ ಹೇಳಿದ. ಅದರಿಂದ ಶ್ರೀಕೃಷ್ಣನು 
ಪೂಜ್ಯ, ಅರ್ಜುನನು ಪೂಜಕ ಎಂದು ಹೇಳಿದಂತಾಯಿತು. ಹಾಗೆಯೇ ಅದೇ ಶ್ಲೋಕದಲ್ಲಿ 
ಶ್ರೀಕೃಷ್ಣನೇ ಸ್ವತಂತ್ರಕತ;ೃ, ಬೇರೆಯವರು ಅವನ ಅಧೀನರಾದ ಕರ್ತೃಗಳು ಎಂದೂ 


276 ಗೀತಾವಿವೃತಿ 


ಹೇಳಲಾಗಿದೆ. ಹೀಗೆ ಪೂಜ್ಯನಾದ, ಸ್ವತಂತ್ರಕರ್ತೃವಾದ ಈಶ್ವರನಿಗೂ, ಪೂಜಕರಾದ ಅಧೀನ 
ಕತಣೃಗಳಾದ ಜೀವರಿಗೂ ಬೇದವಿರಬೇಕೆಂದೂ ds ಈ ಜೀವ-ಈಶ್ವರ ಭೇದಕ್ಕೆ 
ಪ್ರ Snide ಅರ್ಜುನನು ಈ ಶ್ಲೋಕದ ಮೂಲಕ ಪ್ರ ಶ್ಲಿಸುತ್ತಿದ್ದಾನೆ. ಈ ಶ್ಲೋಕಕ್ಕೆ ಹೀಗೆ 
ಅಭಿಪ್ರಾಯ ವಿಲ್ಲದಿರುತ್ತಿದ್ದರೆ "ನ ತ್ತೇವಾಹಂ....' (2.12) "ಇತ್ಯಾದಿ ಶ್ಲೋಕದಿಂದ ಎಲ್ಲಾ 
ವಿಧವಾದ ಹುಟ್ಟು-ನಾಶಗಳಿಲ್ಲದಿರುವವನೇ ಭಗವಂತನು' ಎಂದು ತಿಳಿದಿರುವ ಅರ್ಜುನನು' 
ಅಪರಂ ಭವತೋ ಜನ್ಮ - ನಿನ್ನ ಜನ್ಮ ಇತ್ತೀಚಿನದು' ಮುಂತಾಗಿ ಹೇಗೆ ಪ್ರಶ್ನಿಸುತ್ತಾನೆ ? 
ಆದ್ದರಿಂದ ಅರ್ಜುನನ ಪ್ರಶ್ನೆ ಭಗವಂತನ ಜನ್ಮದ ಕುರಿತು ಅಲ್ಲ, ಜೀವೇಶ್ವರ ಭೇದದ 
ವಿಷಯದಲ್ಲಿ ಪ್ರಮಾಣದ ಬಗ್ಗೆಯೇ ಅವನ ಪ್ರ ಶ್ನೆ 


ವಿಶೇಷವಿವರಣೆ- ಅರ್ಜುನನಿಗೆ ಶಿ ಶ್ರೀಕೃ ಷ್ಣನ ಅನಾದಿತ್ವ ವಿಷಯದಲ್ಲಿ ಅಜ್ಞಾನವಿರುವಂತೆ 


ಕಂಡುಬರುವುದು. ಆದರೆ ಅರ್ಜುನನಿಗೆ ಆ ರೀತಿ ಅಜ್ಞಾನವಿರಲಿಲ್ಲ. ಜೀವೇಶ್ವರ ರ ಭೇದದ ಬಗ್ಗೆ 
ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆಯುವ ದೃಷ್ಟಿಯಿಂದ ಅರ್ಜುನ ಈ ಪ್ರಶ್ನೆಯನ್ನು ಕೇಳಿರುತ್ತಾನೆ. 


ಇದಕ್ಕೆ ಸಂಬಂಧಿಸಿದಂತೆ ಆಚಾರ್ಯರು ತಾತರ್ಯದಲ್ಲಿ ಉದಾಹರಿಸುವ ಆಗ್ನೇಯಪುರಾಣದ 
ಮಾತು ಹೀಗಿದೆ - 


ಜಾನಂತೋತಪಿ ವಿಶೇಷಾ ಷಾರ್ಥಜ್ಞಾನಾಯ ಸ್ಥಾಪನಾಯ ವಾ। 


ಪೃಚ್ಛ ತಿ ಸಾಧವಃ ಸರ್ವೇ ತೇನಪ ಪು ೈಚ್ಛಸಿ ಪ ಪಾರ್ಥಿವ || 
ಈ ಶ್ಲೋಕದ ಅಭಿಪ್ರಾಯ ಹೀಗಿದೆ - ಸಜ್ಜನರು ತಮಗೆ ತಿಳಿದಿದ್ದ ವಿಷಯಗಳಲ್ಲಿಯೂ, 
ಎಶೇಷಜ್ಞಾನವನ್ನು ಪಡೆಯಲು ಅಥವಾ ತಮಗಿದ್ದ ಜ್ಞಾನವನ್ನೇ ದ್ದ ; ಢಪಡಿಸಿಕೊಳಲು ಪ ಪ್ರಶ್ನೆಗಳನ್ನು 


ಕೇಳುವರು . ಅರ್ಜುನ, ನೀನು ಇಂಥ ಉದ್ದೇಶದಿಂದಲೇ ಪ ಪ್ರಶ್ನೆಗಳನ್ನು ಕೇಳುತ್ತಿರುವಿ. ॥ 4 || 


ಸರ್ವಜ್ಞನೂ ಅನಂತರೂಪಿಯೂ ಆದ ನಾನು ಸೂರ್ಯನಿಗಿಂತ ಹಿಂದಿನವ 
ಶ್ರೀ ಭಗವಾನುವಾಚ - 


ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ । 


ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ 11 5 ॥| 


ಅರ್ಥ- ಶತ್ರುಗಳಿಗೆ ತಾಪವನ್ನು ಉಂಟುಮಾಡುವ ಅರ್ಜುನನೇ, ನನಗೂ ನಿನಗೂ ಅನೇ 


ಜನ್ಮಗಳು ಆಗಿಹೋಗಿವೆ . ನಾನು (ಕೃಷ್ಣನು) ಆ ಎಲ್ಲಾ ಜನ್ಮಗಳನ್ನೂ ತಿಳಿದಿದ್ದೇನೆ. ಆದರೆ ನೀನ 
ತಿಳಿದಿಲ್ಲ. 


ಅತ ಏವ ವಿದಿತಪ್ರಶ್ನಾಭಿಪ್ರಾಯೋ ಭಗವಾನ್‌ "ತವ ಚೇತಿ, "ನ ತ್ಹಂ ವೇತ್ವೇತಿ' 


ಅಧ್ಯಾಯ 4 277 


ಪರಾಕ್ತಾ_ಜೃತ್ತಯೋದುಕ್ತಿಂ ಕೃತವಾನ್‌ । ಅನ್ಯಥಾ “ಬಹೂನಿ ಮೇ ವ್ಯತೀತಾನಿ 
ಜನ್ಮಾನಿ' ಇತ್ಯೇತಾವತಾ ಪ್ರಶ್ನಪರಿಹಾರಾತ್ರವ ಚೇತ್ಯಾದ್ಯುಕ್ತಿರ್ವ್ಯರ್ಥಾ ಸ್ಯಾದಿತಿ 
ಜ್ಞೇಯಮ್‌ ॥1 5 ॥ 


ಅನುವಾದ - ಅರ್ಜುನನ ಪ್ರಶ್ನೆಯ ಅಭಿಪ್ರಾಯವನ್ನು ಬಲ್ಲ ಭಗವಂತನು "ತವ ಚ ' 
ಎಂಬುದಾಗಿ ಅರ್ಜುನನ ಪರಾಕ್‌ ಚೇತನತ್ನವನ್ನು, "ನ ತ್ದಂ ವೇತ್ಥ ' ಎಂದು ಅರ್ಜುನನ 
ಅಜ್ಞಾನವನ್ನೂ ತಿಳಿಸಿದ್ದಾನೆ . ಹಾಗಿಲ್ಲದಿದ್ದಲ್ಲಿ "ಬಹೂನಿ ಮೇ ವೃತೀತಾನಿ' ಎಂಬ ಭಾಗದಿಂದಲೇ 
ಅರ್ಜುನನ ಪಶ್ನೆಗೆ ಉತ್ತರ ದೊರಕಿದ ಮೇಲೆ "ತವಚ' "ನತ್ನಂ ವೇತ್ಥ' ಇತ್ಯಾದಿ ಭಾಗಗಳು 
ವ್ಯರ್ಥವಾಗಬೇಕಾದೀತು. 


ವಿಶೇಷವಿವರಣೆ - ಅರ್ಜುನ, ನನಗೂ ನಿನಗೂ ಬಹಳ ಜನ್ಮಗಳು ಕಳೆದು ಹೋಗಿವೆ. 
ಆ ಜನ್ಮಗಳನ್ನು ನಾನು ತಿಳಿದಿರುವೆನು. ನೀನು ತಿಳಿದಿಲ್ಲ' ಇದು ಈ ಶ್ಲೋಕದ ಅಭಿಪ್ರಾಯ. 
ಇದರಲ್ಲಿ "ನನಗೆ ಅನೇಕ ಜನ್ಮಗಳು ಕಳೆದುಹೋಗಿವೆ. ಕಳೆದು ಹೋದ ಜನ್ನಗಳಲ್ಲಿಯಾವುದೋ 
ಒಂದು ಜನ್ಮದಲ್ಲಿನಾನೇ ಸೂರ್ಯನಿಗೆ ಉಪದೇಶಿಸಿರುವೆನು' ಎಂದು ಮೊದಲನೆಯ ಪಾದದ 
ಅಭಿಪ್ರಾಯವೇ- 'ಈಚಿನವನಾದ ನೀನು ಪೂರ್ವಜನ್ಮದ ಸೂರ್ಯನಿಗೆ ಹೇಗೆ ಉಪದೇಶ 
ಮಾಡಿದೆ ' ಎಂಬ ಅರ್ಜುನನ ಆಪಾತತಃ ಪ್ರಶ್ನೆಗೆ ಸಮಂಜಸವಾದ ಉತ್ತರವಾಗುವುದು. ಆದರೆ 
ಶ್ರೀಕೃಷ್ಣನಾದರೊ ತನ್ನ ಉತ್ತರವನ್ನು ಅಲ್ಲಿಯೇ ನಿಲ್ಲಿಸದೇ, "ನಿನಗೂ ಅನೇಕ ಜನ್ಮಗಳು ಕಳೆದಿವೆ. 
ನಾನು ಆ ಜನ್ಮಗಳನ್ನು ಬಲ್ಲೆ . ನೀನಾದರೊ ತಿಳಿದಿಲ್ಲ' ಎಂಬುದಾಗಿ ಉಳಿದ ಮೂರು 
ಪಾದಗಳಲ್ಲಿಸೇರಿಸಿರುವನು. ಆದುದರಿಂದ ಹಿಂದೆ ತಿಳಿಸಿದಂತೆ, ಜೀವೇಶ್ವರ ಭೇದವನ್ನು ಇನ್ನೂ 
ಹೆಚ್ಚಾಗಿ ತಿಳಿಯುವುದರ ಮೂಲಕ, ಈಶ್ವರನ ಮಾಹಾತ್ಮ್ಯಜ್ಞಾನವೇ ಅರ್ಜುನನಿಂದ 
ಜಿಜ್ಞಾಸಿತವೆಂದು ತಿಳಿಯುವುದು. 

ಶ್ರೀಕೃಷ್ಣನ ಉತ್ತರವನ್ನು ಹೀಗೆ ವಿವರಿಸಬಹುದು. ಈ ಶ್ಲೋಕದಲ್ಲಿ "ಮೇ' ಹಾಗೂ 
"ತವ'ಎಂಬುದಾಗಿ ಎರಡು ಪದಗಳಿವೆ. "ನನ್ನ ” ಹಾಗೂ “ನಿನ್ನ ' ಎಂಬುದಾಗಿ ಆ ಪದಗಳಿಗೆ 
ಸಾಮಾನ್ಯವಾದ ಅರ್ಥವಿದೆ. ಆದರೆ ಆ ಪದಗಳ ಶಾಸ್ತ್ರೀಯವಾದ ಅರ್ಥವನ್ನು 
ಶ್ರೀರಾಘವೇಂದ್ರರು ಇಲ್ಲಿ ಸ್ವೀಕರಿಸಿದ್ದಾರೆ. ಅದರಂತೆ "ಮೇ' ಎಂದರೆ ಎಲ್ಲಾ ಜೀವರಿಗೂ 
ಬಿಂಬರೂಪಿಯಾದ ಪ್ರತ್ಯಕ್‌ ಚೇತನವೆಂದರ್ಥ. "ತವ' ಎಂದರೆ ಪ್ರತಿಬಿಂಬರಾಗಿ ಎದುರು 
ಇರುವ ಅರ್ಜುನನಂತಹ ಎಲ್ಲ ಪರಾಕ್‌ ಜೀವ ಚೇತನರೆಂದರ್ಥ. ಇದರಿಂದ ಈಶ್ವರ- 
ಜೀವರಿಗೆ ಬಿಂಬ-ಪ್ರತಿಬಿಂಬಭಾವವನ್ನು ಹೇಳಿದಂತಾಯಿತು. ಪ್ರತಿಬಿಂಬವು ಬಿಂಬದ ಅಧೀನ- 
ವೆಂಬುದು ಲೋಕಸಿದ್ದವಾಗಿದೆ. 


278 ಗೀತಾವಿವೃತಿ 


ಆದುದರಿಂದ ಪ್ರತಿಬಿಂಬರಾದ ಜೀವರ ಚಲನ-ವಲನಗಳೆಲ್ಲವೂ ಬಿಂಬನಾದ ಈಶ್ವರನ 
ಅಧೀನವೆಂದು ತಿಳಿಯುವುದು . ಇದರಿಂದ ಎಲ್ಲಾ ಜೀವರಿಗೂ ಈಶ್ವರನು ನಿಯಾಮಕ. 
ಜೀವರೆಲ್ಲರೂ ಈಶ್ವರನಿಂದ ನಿಯಮ್ಯರು ಎಂಬುದಾಗಿ ಜೀವೇಶ್ವರ ಭೇದವು ತಿಳಿಯುವುದು. 


ಈ ಶ್ಲೋಕದ "ನಾನು ಆ ಜನ್ಮಗಳನ್ನು ಬಲ್ಲೆ, ನೀನು ತಿಳಿದಿಲ್ಲ' ಎಂಬ ಉತ್ತರಾರ್ಧದಿಂದ 
ಶ್ರೀಕೃಷ್ಣನ ಸರ್ವಜ್ಞತೆಯೂ ಹಾಗೂ ಅರ್ಜುನಾದಿ ಜೀವರ ಅಲ್ವ ುಜ್ಞತೆಯೂ ತಿಳಿಯುವುದು. 
ಹೀಗೆ ನಿಯಾಮಕತ್ತ-ನಿಯಮ್ನತ್ತ ಸರ್ವಜ್ಞತ-ಅಲಜ್ಜತ್ನ ಮುಂತಾದ ವಿರುದ್ದ ಧರ್ಮ 

ವ ಶೆ ನ್‌್‌ ಬೌ ವ 
ಗಳಿರುವುದರಿಂದ ಜೀವೇಶ್ವರರು ಅತ್ಯಂತ ಭಿನ್ನರೆಂದೂ ತಿಳಿಯುವುದು. ಹೀಗೆ ಜೀವೇಶ್ವರ 
ಭೇದಕ್ಕೆ ಪ್ರಮಾಣವೇನೆಂಬ ಅರ್ಜುನನ ಪ್ರಶ್ನೆಗೆ ಉತ್ತರಿಸಿದಂತಾಗುವುದು. ॥1 5 ॥ 


ಭಗವಂತನ ಅವತಾರ ಸ್ಟ ಚ್ಛೇ ಯಿಂದಲೇ 


ಅಜೋತಪಿ ಸನ್ನವ್ಯಯಾತ್ಕಾ ಭೂತಾನಾಮೀಶ್ವರೋತಪಿ ಸನ್‌ । 
ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯಾ 11 6 11 


ಅರ್ಥ- ನಾನು ಸ್ವರೂಪದಿಂದ ಹಾಗೂ ದೇಹದಿಂದ ಜನ್ಮರಹಿತನು . ನಾಶವಿಲ್ಲದ 
ಸ್ಮರೂಪ ಮತ್ತು ದೇಹವುಳ್ಳವನು. ಜೀವಿಗಳಿಗೆ ನಿಯಾಮಕನೂ ಹೌದು. ಆದರೂ ನಾನು ನನ್ನ 
ಅಧೀನವಾದ ಪ್ರಕೃತಿಯಿಂದ ದೇವಕಿ ಮೊದಲಾದವರ ಶರೀರಗಳನ್ನು ಸೃಷ್ಟಿಮಾಡಿ, ಅದನ್ನು 
ಪ್ರವೇಶಿಸಿ ಸ್ವೇಚ್ಛೆಯಿಂದಲೇ ಪ್ರಾದುರ್ಭವಿಸುತ್ತೇನೆ. ನನಗೆ ಅಧೀನಳಾದ ತಮೋಗುಣಕ್ಕೆ 
ಅಭಿಮಾನಿನಿಯಾದ ದುರ್ಗೆಯನ್ನು ಪ್ರವೇಶಿಸಿ ಅವಳ ಮೂಲಕ ನಾನೂ ಎಲ್ಲರಂತೆ ಹುಟ್ಟಿದೆನೆಂಬ 
ಭ್ರಮೆಯನ್ನು ಲೋಕಕ್ಕೆ ಉಂಟು ಮಾಡುತ್ತೇನೆ. ಈ ರೀತಿಯ ಅವತಾರದಿಂದ ನನಗೆ ಏನೂ 
ಪ್ರಯೋಜನವಿಲ್ಲ. ಆದರೂ ನನ್ನ ಸ್ವಭಾವಕ್ಕನುಗುಣವಾಗಿ ಪ್ರಾದುರ್ಭವಿಸುವೆನು. ಹೀಗೆ ನನ್ನ 
ಜನ್ಮವು ಜೀವರ ಜನ್ಮಕ್ಕಿಂತ ಬಹಳ ಎಲಕ್ಚಣವಾಗಿದ್ದು ಜೀವೇಶ್ವರ ಭೇದಕ್ಕೆ ಇದುವೇ 
ಆಧಾರವಾಗಿದೆ. ಆದ್ದರಿಂದ ನನ್ನ ಪ್ರೀತಿಗಾಗಿ ನಿವೃತ್ತಕರ್ಮಾನುಷ್ಠಾನವನ್ನು ನೀನು ಮಾಡಬೇಕು. 


ಜನ್ಮಾನೃತೀತಾನಿ ಚೇತ್ತರ್ಹಿ ನ ಜನನಮರಣರಾಹಿತ್ಯಮೀಶ್ನರತ್ನಂ ವಾ ತವ 
ಸ್ಯಾತ್‌ | ತಥಾ ಚ “ಅವಿನಾಶಿ ತ್ಲಿತಿ' (2-17) ಉಕ್ತಿ(ಕ್ರ್ರುವರೋಧ ಇತ್ಯತ ಆಹ- 
ಅಜೋತಪೀತಿ ॥ 'ದೇಹತೋತಪ್ಯತ್ಛತ್ರಹೀನೋತಪಿ ಅವ್ಯಯೋಶವಿನಾಶೀ 
ಆತ್ಮಾ ಸ್ವರೂಪಂ ದೇಹಶ್ಚ ಯಸ್ಯ ಸೋತವ್ಯಯಾತ್ಮಾ ಸನ್ನಪಿ ಭೂತಾನಾಮೀಶ್ತರಃ 
ಸನ್ನಪಿ ಸಂಭವಾಮೀತ್ಯನ್ನಯಃ । ಸ್ವರೂಪತೋ ದೇಹತಶ್ಚ ಅನಾದಿನಿತ್ಯಸ್ಯ ಕಥಂ 


1."ದೇಹತೋತಪೀತಿ ನಾಸಿ'. ಪ್ರ. 


ಅಧ್ಯಾಯ 4 279 


ಜನಿರಿತ್ಯತ ಉಕ್ತಮ್‌- ಪ್ರಕೃತಿಮಧಿಷ್ಠಾಯೇತಿ ॥॥ ಪ್ರಕೃತಿಶಬ್ದಃ ಪ್ರಾಕೃತಪರಃ । 

ಪ್ರಾಕೃತಾನ್‌ ಪ್ರಕೃತಿಜಾನ್‌ ವಸುದೇವಾದೀನಧಿಷ್ಠಾಯಾನುಪ್ರವಿಶ್ಯಾತ್ನ- 

ಮಾಯಯಾ ಸ್ಟೇಚ್ಛಯಾ ಸ್ಪಜ್ಞಾನೇನ ವಾ ಸಂಭವಾಮಿ ಪ್ರಾದುರ್ಭವಾಮಿ । 

ಅತೋ ಜಾತ ಇತಿ ಲೋಕಸ್ಯ ಭ್ರಾಂತೋ ವ್ಯವಹಾರ ಇತಿ ಭಾವಃ । ಯದ್ದಾ ಸ್ತಾಂ 

ಸ್ಪಕೀಯಾಂ ಮದಧೀನಾಂ ಪ್ರಕೃತಿಂ ತಮೋರೂಪಾಮಧಿಷ್ಠಾಯ ಆಶ್ರಿತ್ಯ 

ಸಂಭವಾಮಿ ಸಂಭೂತೋ ಜಾತ ಇತಿ ಭ್ರಮವಿಷಯೋ ಭವಾಮಿ ಲೋಕ- 

ಸ್ಕೇತ್ಯರ್ಥಃ | ಸ್ವಾಧೀನಪ್ರಕೃತ್ಯಾ ವಸುದೇವಾದಿದೇಹಾನ್ನಿರ್ಮಾಯ ತೇಷ್ಟನುಪ್ರವಿಶ್ಯ 

ಪ್ರಾದುರ್ಭಾವಕರಣೇ ಕಿಂ ಪ್ರಯೋಜನಮಿತ್ಯತೋತಪ್ರಕ್ತಮ್‌- ಸ್ಜಾಂ 

ಪ್ರಕೃತಿಮಧಿಷ್ಕಾಯೇತಿ ॥। ಸ್ವಸ್ಚಭಾವಮನುಸೃತ್ಯ ಸಂಭವಾಮೀತಿ । ದೇವಸ್ಕೈಷ 

ಸ್ವಭಾವ ಏವ ನ ಪ್ರಯೋಜನಾಪೇಕ್ಟ ಆತಿ ಭಾವಃ । ಏತೇನ ಜೀವಜನ್ಮ- 

ವಿಲಕ್ಷಣಜನ್ಮವತ್ತಾ ದ್ದರೇಃ ಪೂಜ್ಯತ್ನಾದಿನಾ *ಜೀವಭೇದ ಉಪಪಾದಿತ ಇತಿ 

ಜ್ಞೇಯಮ್‌ ॥ 6 ॥ 

ಅನುವಾದ - ಕೃಷ್ಣ, ನನ್ನಂತೆ ನಿನಗೂ ಅನೇಕ ಜನ್ಮಗಳು ಕಳೆದಿರುವುದಾದರೆ, ನೀನೂ ನನ್ನಂತೆ 
ಹುಟ್ಟು, ಸಾವುಗಳಿಗೆ ತುತ್ತಾಗುವ ಜೀವಿಯೆಂದಾಯಿತು. "ನಾನು ಹುಟ್ಟು -ಸಾವಿಲ್ಲದವನು, 
ಈಶ್ವರನು' ಎನ್ನಲು ಸಾಧ್ಯವಿಲ್ಲ. ಆದ್ದರಿಂದ “ಅವಿನಾಶಿ ತು' (2-17) ಎಂದು ಹಿಂದೆ ನಿನಗೆ 
ಹುಟ್ಟುಸಾವುಗಳಿಲ್ಲವೆಂದು ಹೇಳಿದ್ದೂ ವಿರುದ್ಧವಾಗುವುದೆಂದರೆ ಹೇಳುತ್ತಾನೆ. "ಅಜೋತ- 
ಪೀತಿ' - "ಅಜೋತಪಿ ಅವ್ಯಯಾತ್ಮಾ ಸನ್ನಪಿ ಭೂತಾನಾಂ ಈಶ್ವರಃ ಸನ್ನಪಿ ಸ್ಟಾಂ ಪ್ರಕೃತಿಂ 
ಅಧಿಷ್ಠಾಯ ಆತ್ಮಮಾಯಯಾ ಸಂಭವಾಮಿ' ಎಂದು ಅನ್ಹಯ. 

ಶಬ್ದಗಳ ಅರ್ಥ - 

ಅಜಃ - (ನ ಜಾಯತೇ ಅತಿ - ಅಜಃ) ದೇಹದಿಂದಲೂ ಹುಟ್ಟಿಲ್ಲದವನು ಎಂದು ಅರ್ಥ. 

ಅವ್ಯಯಾತ್ಮಾ - (ಅವ್ಯಯಃ ಆತ್ಮಾ ಯಸ್ಯ ಸಃ) - ನಾಶವಾಗದ ಸ್ವರೂಪ ಹಾಗೂ ದೇಹ 
ಉಳ್ಳವನು. 

ಭೂತಾನಾಂ ಈಶ್ಟರಃ ಎ ಜೀವರುಗಳಿಗೆ ನಿಯಾಮಕ. 

ಆತ್ಮಮಾಯಯಾ ಈ ತನ್ನ ಇಚ್ಛೆಯಿಂದ ಅಥವಾ ಜ್ಞಾನದಿಂದ. 

ಸ್ಟಾಂ ಪ್ರಕೃತಿಂ ಅಧಿಷ್ಠಾಯ ಈ ಪದಗಳಿಗೆ ಮೂರು ಅರ್ಥಗಳನ್ನು ಶ್ರೀರಾಘವೇಂದ್ರರು 
ವಿವೃತಿಯಲ್ಲಿಸಂಗ್ರಹಿಸಿದ್ದಾರೆ. 


1. ನಪ್ಪ ಯೋಜನಾಪೇಶ್ಷೇತಿ 2. 'ಅನಾದಿ' ಇತಿ ಕ್ಚಚಿತ್‌ 


280 ಗೀತಾವಿವೃತಿ 


ವ್ಯಾಖ್ಯಾನ 1- ನನ್ನ ಅಧೀನವಾದ ಪ್ರಕೃತಿಯಿಂದ ದೇಹವನ್ನು ಪಡೆಯುವ ವಸುದೇವ- 
ದೇವಕಿ ಮೊದಲಾದವರಲ್ಲಿಪ್ರವೇಶಿಸಿ ಪ್ರಾದುರ್ಭವಿಸುತ್ತೇನೆ. 

ವ್ಯಾಖ್ಯಾನ 2- ನನ್ನ ಅಧೀನಳಾದ ತಮೋರೂಪಳಾದ ದುರ್ಗೆಯನ್ನು ಆಶ್ರಯಿಸಿ 
ಜನಿಸಿದಂತೆ ತೋರಿಸಿಕೊಳ್ಳುತ್ತೇನೆ . 

ವ್ಯಾಖ್ಯಾನ 3- ನನ್ನ ಸ್ವಭಾವವನ್ನು ಅನುಸರಿಸಿ ಈ ಎರಡನ್ನೂ ಮಾಡುತ್ತೇನೆ. 


ಮೇಲಿನ ಮೂರು ವ್ಯಾಖ್ಯಾನಗಳು ಮೂರು ಪ್ರಶ್ನೆಗಳಿಗೆ ಉತ್ತರಗಳೂ ಆಗಿವೆ. ಆ 
ಪ್ರಶ್ಲೋತರಗಳು ಕೆಳಕಂಡಂತಿವೆ. 


ಲ್ಕ ಇಂ 
ಪ್ರಶ್ನೆ 1 : ಅನಾದಿಕಾಲದಿಂದ- ಸ್ವರೂಪದಿಂದಲೂ ದೇಹದಿಂದಲೂ ನಿತ್ಯನಾದ ನಿನಗೆ 
ಜನ್ಮವಾದರೂ ಹೇಗೆ 9 


ಉತ್ತರ : ಪ್ರಕೃತಿ ನನ್ನ ಅಧೀನವಾಗಿದೆ. ಆ ಪ್ರಕೃತಿಯಿಂದ ವಸುದೇವ-ದೇವಕಿ ಮೊದಲಾದ 


ಜೀವರು ಪ್ರಾಕೃತ ದೇಹವನ್ನು ಪಡೆಯುತ್ತಾರೆ. ಆ ಪ್ರಾಕೃತ ದೇಹಗಳಲ್ಲಿನಾನು 
ಪ್ರವೇಶಿಸಿ ಚಿನ್ಮಯ ಶರೀರದಿಂದಲೆ ಹೊರಗೆ ಆವಿರ್ಭವಿಸುತ್ತೇನೆ. 


ನನ್ನ ಅವತಾರ ರೂಪಗಳು ಅನಾದಿನಿತ್ಯಗಳು. ಆದರೆ ಜನರಿಗೆ ಯಾವಾಗಲೂ 
ತೋರುವುದಿಲ್ಲ ಅನಾದಿ ನಿತ್ಯಗಳಾದ ಆ ಅವತಾರ ರೂಪಗಳನ್ನು ಜನಸಾಮಾನ್ಯರಿಗೆ 
ತೋರಿಸುವ ಬಯಕೆಯು ನನಗೆ ಬಂದಾಗ, ನಾನೇ ದೇವಕಿ ಮೊದಲಾದವರ 


ಮೂಲಕ ಜನರೂ ನೋಡುವಂತೆ ಮಾಡುತ್ತೇನೆ. ಆಗ ಜನರು ನನ್ನನ್ನು ಹುಟ್ಟಿದ 
ನೆಂದು ವ್ಯವಹರಿಸುತ್ತಾರೆ. 


ಜನರು ಆ ರೀತಿ ಮೋಹಕ್ಕೆ ಒಳಗಾಗಲು ಕಾರಣವೇನು 9 


: ನನ್ನ ಅಧೀನಳಾದ ತಮೋರೂಪಳಾದ ದುರ್ಗೆಯ ಮೂಲಕ ನಾನೇ ಜನರಿಗೆ 
ನಾನು ಹುಟ್ಟಿದೆ ' ಎಂಬ ಭ್ರಾಂತಿಯನ್ನು ಉಂಟುಮಾಡುತ್ತೇನೆ. 


ಪ್ರಶ್ನೆ 3 : ನಿನ್ನ ಅಧೀನವಾದ ಪ್ರಕೃತಿಯಿಂದ ವಸುದೇವ-ದೇವಕಿ ಮೊದಲಾದ ದೇಹಗಳನ್ನು 
ನಿರ್ಮಿಸಿ, ಅದರಲ್ಲಿ ಪ್ರವೇಶ ಮಾಡಿ ಪ್ರಾದುರ್ಭಾವಗೊಳ್ಳುವುದರಿಂದ ನಿನಗೆ 


ದೊರಕುವ ಪ್ರಯೋಜನವೇನು ? 
ಉತ್ತರ : ಸ್ವೇಚ್ಛೆಯಿಂದ ಹೀಗೆ ಅವತರಿಸುವುದು ನನ್ನ ಸ್ವಭಾವ. ಸ್ವಾಭಾವಿಕವಾಗಿ 


ವ 


ನಡೆಯುವ ಕಾರ್ಯಗಳಿಗೆ ಸ್ವಪ್ರಯೋಜನದ ಉದ್ದೇಶವಿರುವುದಿಲ್ಲ. 


ಅಧ್ಯಾಯ 281 


ಹೀಗೆ ಜೀವರು ಪ್ರಾಕೃತದೇಹವನ್ನು ಪಡೆಯುವುದರ ಮೂಲಕ ಹುಟ್ಟುತ್ತಾರೆ. 
ಭಗವಂತನಾದರೂ ತನ್ನ ಸ್ವರೂಪದೇಹದಿಂದಲೇ ಜನರಿಗೆ ಗೋಚರನಾಗಿ ಜನ್ಮವನ್ನು 
ಪಡೆಯುತ್ತಾನೆ. ಜೀವೇಶರ ಜನ್ಮದಲ್ಲಿ ಈ ರೀತಿಯ ವೈಲಕ್ಷಣ್ಯವಿರುವುದರಿಂದಲೇ ಈಶ್ವರನು 
ಪೂಜ್ಯನಾಗಿದ್ದಾನೆ. ಜೀವನು ಪೂಜಕನಾಗಿದ್ದಾನೆ. 


ಹೀಗೆ ಹಿಂದೆ ಹೇಳಿದ ಜೀವ-ಈಶ್ವರಭೇದವನ್ನು ಮತ್ತಷ್ಟು ಆಧಾರಗಳಿಂದ ಸಮರ್ಥಿಸಿದ್ದಾರೆ. 
Il 6 11 


ಧರ್ಮಕ್ಕೆ ಅವನತಿಯಾದಾಗ ನಾನು ಅವತರಿಸುವೆ 
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ! 
ಅಭ್ಯುತ್ನಾನಮಧರ್ಮಸ್ಯ ತದಾ$sತ್ಥಾನಂ ಸೃಜಾಮೃಹಮ್‌ 11 7 ॥| 


ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕತಾಮ್‌ । 
ಧರ್ಮಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ 118 1 


ಅರ್ಥ- ಭರತಕುಲೋತ್ಪನ್ನನಾದ ಅರ್ಜುನನೇ ! ಯಾವಾಗ ಧರ್ಮದ ಹಾನಿ 
ಯಾಗುವುದೋ, ಅಧರ್ಮದ ವೃದ್ದಿಯಾಗುವುದೋ, ಆಗ ನಾನು ನನ್ನನ್ನು ಪ್ರಾದುರ್ಭಾವ 
ಗೊಳಿಸುತ್ತೇನೆ. 


ಸಜ್ಜನರ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ, ಧರ್ಮದ ಸ್ಥಾಪನೆಗಾಗಿಯೂ ನಾನು 
ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ. 


ಕಿಂಚ  ಸ್ಪಪ್ರಯೋಜನಾಭಾವೇತಪಿ  ಲೋಕಾಪೇಕ್ಷಿತಧರ್ಮಾಧರ್ಮ 
ಸ್ಥಾಪನೋತ್ಸಾದನಾದ್ಯರ್ಥಮವತಾರ ಇತಿ ಸಂಭವಕಾಲೋಕ್ತಿಪೂರ್ವಕಮಾಹ- 
ಯದೇತ್ಯಾದಿ ಶ್ಲೋಕದ್ದಯೇನ ॥ ಯುಗೇ ಯುಗ ಇತಿ ಧರ್ಮಹಾನ್ಯ- 
ಧರ್ಮವೃದ್ದಿಕಾಲ ಇತ್ಯರ್ಥಃ 1 ಅವತಾರಂ ವಿನಾ ಸಾಧುಪರಿತ್ರಾಣಾದಿ- 
ಸಂಭವೇಅಪಿ ಲೀಲಯೈವಾವತಾರದ್ದಾರಾ ಪರಿತ್ರಾಣಾದಿಕಂ ಸ್ಹಭಾವಾದೇವ 
ತಸ್ಕೇತಿ ಜ್ಞೇಯಮ್‌ ॥ 7-8 ॥ 


ಅನುವಾದ - ಅವತಾರ ಮಾಡುವುದರಿಂದ ತನಗೆ ಯಾವ ಪ್ರಯೋಜನವಿಲ್ಲದಿದ್ದರೂ, 
ಈ ಲೋಕದ ಜನರಿಗೆ ಅಪೇಕ್ಷಿಕಾದ ಧರ್ಮದ ಸ್ಥಾಪನೆ, ಅಧರ್ಮದ ನಾಶ 
ಮೊದಲಾದ ಪ್ರಯೋಜನಕ್ಕೋಸ್ಕರ ತನ್ನ ಅವತಾರವೆನ್ನುತ್ತಾ , ತನ್ನ ಅವತಾರದ ಕಾಲವನ್ನೂ 
ಹೇಳುತ್ತಾನೆ - "ಯದಾ ಯದಾ' ಮೊದಲಾದ ಎರಡು ಶ್ಲೋಕಗಳಿಂದ. 


282 ಗೀತಾವಿವೃತಿ 


"ಯುಗೇ ಯುಗೇ' ಎಂದರೆ ಧರ್ಮಹಾನಿಯಾಗುವ , ಅಧರ್ಮವೃದ್ದೀ ಯಾಗುವಕಾಲದಲ್ಲಿ 
ಎಂದರ್ಥ. 


ಅವತಾರವಿಲ್ಲದೇ ಭಗವಂತನು ಸಜ್ಜನರ ರಕ್ಷಣೆಯನ್ನೂ ದುಷ್ಟಜನರ ಸಂಹಾರವನ್ನೂ 
ಮಾಡಬಲ್ಲನು. ಆದರೂ ಭಗವಂತನು ಈ ಲೋಕದಲ್ಲಿ ಅವತರಿಸಿ ಈ ಕಾರ್ಯಗಳನ್ನು 
ಮಾಡುವುದು ಅವನ ಸ್ವಾಭಾವಿಕಲೀಲೆಯೆಂದು ತಿಳಿಯಬೇಕು. 117-8 ॥| 


ಜನ್ಮ ಕರ್ಮ ಚ ಮೇ ದಿವ್ಯಮೇವಂ ಯೋ ವೇತ್ತಿ ತತ್ತ್ವತಃ । 
ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋತರ್ಜುನ 1191 


ಅರ್ಥ - ಎಲೈ ಅರ್ಜುನನೇ । ಹೀಗೆ ನನ್ನ ಲೋಕವಿಲಕ್ಷಣವಾದ ಪ್ರಾ ದುರ್ಭಾವವನ್ನು 
ಹಾಗೂ ಕರ್ಮವನ್ನು ಯಾರು ಸರಿಯಾಗಿ ತಿಳಿಯುವನೋ ಅವನು ಈ ದೇಹವನ್ನು 
ತ್ಯಜಿಸಿ ಪುನಃ ಜನ್ಮವನ್ನು ಹೊಂದುವುದಿಲ್ಲ, 
ಏವಂ ಸ್ವಭಾವಾದೇವಾವತಾರಾದಿ ಸ್ಹವ್ಯಾಪಾರಮುಕ್ತ್ವಾ ತದ್‌ಜ್ಞಾನ ಫಲ- 
ಮಾಹ- ಜನ್ಮೇತಿ ॥ ಏವಮುಕ್ತಪ್ರಕಾರೇಣ ದಿವ್ಯಮಲೌಕಿಕಂ ಮೇ ಜನ್ಮ ಕರ್ಮ ಚ 
ತತ್ರ್ವತೋ ಯಥಾವತ್ತಯಾ ಯೋ ವೇತ್ತಿ ಸ ಜ್ಞಾನೀ ದೇಹಂ ತ್ಯಕ್ತ್ವಾ ಪುನರ್ಜನ್ಮ 
ನೈತಿ ನ ಪ್ರಾಪ್ನೋತಿ | ಕಿಂತು ಮಾಮೇತಿ । ಅತ್ರ ಜನ್ಮಕರ್ಮರೂಪೈಕದೇಶಜ್ಞಾನೇನ 
ಮುಕೃುಕ್ತಿರ್ಯೋಗೃಗುಣಜ್ಞಾನೋಪಲಕ್ಷಣಾರ್ಥಾ ಜ್ಞೇಯಾ ॥ 9 ॥ 


ಅನುವಾದ- ಅವತಾರಾದಿ ತನ್ನ ಕಾರ್ಯಗಳೆಲ್ಲವೂ ಸ್ವಭಾವವೆಂದು ಹೇಳಿ, ಅದನ್ನು 
ತಿಳಿಯುವುದರಿಂದ ಆಗುವ ಫಲವನ್ನು ಹೇಳುತ್ತಾನೆ- “ಜನ್ಮ ಕರ್ಮ ಚ...' ಎಂದು. 


ಶಬ್ದಾರ್ಥ- ಏವಂ- ಹಿಂದೆ ಹೇಳಿದ ರೀತಿಯಲ್ಲಿ, ದಿವ್ಯಂ- ಅಲೌಕಿಕ, ತತ್ತ್ವತಃ: 
ಯಥಾರ್ಥವಾಗಿ, ನ ಏತಿ ಎ ಹೊಂದುವುದಿಲ್ಲ. 


ಶ್ಲೋಕದ ಭಾವ - ಲೋಕವಿಲಕ್ಷಣವಾದ, ಅಪ್ರಾಕೃತವಾದ ನನ್ನ ಅವತಾರವನ್ನು ಹಾಗೂ 
ಕರ್ಮವನ್ನು ಯಾರು ಹಿಂದೆ ಹೇಳಿದ ರೀತಿಯಲ್ಲಿ ಯಥಾರ್ಥವಾಗಿ ತಿಳಿಯುತ್ತಾನೊ 
ಅಂತಹ ಜ್ಞಾನಿಯು ಈ ದೇಹವನ್ನು ಬಿಟ್ಟಮೇಲೆ ಪುನಃ ಹುಟ್ಟನ್ನು ಪಡೆಯುವುದಿಲ್ಲ. ಆದರ 
ನನ್ನನೇ ಹೊಂದುತ್ತಾನೆ. 
ಲಲ | 
ಮುಕ್ತಿಗೆ ಜನ್ಮ್ನ-ಕರ್ಮರಹಸ್ಯ ಜ್ಞಾನವು ಆವಶ್ಯಕ, ಆದರೆ ಅದೊಂದೇ ಅಲ್ಲ, 
ಈ ಶ್ಲೋಕದಲ್ಲಿಭಗವಂತನ ಜನ್ಮ-ಕರ್ಮರಹಸ್ಯವನ್ನು ತಿಳಿದವನು ಮುಕ್ತನಾಗುತ್ತಾನೆ ಎಂದ 


ಅಧ್ಯಾಯ 4 283 


ಹೇಳಿರುವುದು ಮುಕ್ತಿಯನ್ನು ಪಡೆಯಲು ಈ ಜ್ಞಾನವು ಆವಶ್ಯಕ, ಇದಿಲ್ಲದೇ ಮುಕ್ತಿ 
ಯಾಗುವುದಿಲ್ಲವೆಂದು ತಿಳಿಸುವುದೇ ಹೂರತು ಇತರ ಗುಣಪೂರ್ಣತ್ಹಾದಿ ಜ್ಞಾನಗಳು 


ಮುಮುಕ್ಕುವಿಗೆ ಅನಾವಶ್ಯಕವೆಂದು ತಿಳಿಸುವುದಲ್ಲ. ಎಲ್ಲಾ ಮುಮುಕ್ಟುಗಳೂ ಅವರವರ 
ಯೋಗ್ಯತೆಗೆ ಅನುಗುಣವಾಗಿ ಭಗವಂತನ ಎಲ್ಲಗುಣಗಳನ್ನು ತಿಳಿಯಲೇಬೇಕು. ॥9॥ 


ವೀತರಾಗಭಯಕ್ರೋಧಾ ಮನ್ನಯಾ ಮಾಮುಪಾಶ್ರಿತಾಃ ॥ 
ಬಹವೋ ಜ್ಞಾನತಪಸಾ ಪೂತಾ ಮದ್ದಾವಮಾಗತಾಃ 11 10 11 


ಅರ್ಥ- ರಾಗ (ಸುಂದರವಸ್ತುಗಳ ಅಭಿಲಾಷೆ) ಭಯ, ಕ್ರೋಧಗಳನ್ನು ಕಳೆದು 
ಕೊಂಡಿರುವ, ನನ್ನನ್ನೇ (ಶ್ರೀಕೃಷ್ಣನನ್ನು) ಸರ್ವೋತ್ತಮನೆಂದೂ, ಎಲ್ಲಾಪದಾರ್ಥಗಳಲ್ಲಿಇದ್ದು 
ಅಸ್ತಿತ್ವಾದಿಗಳನ್ನು ಕೊಡುವವನೆಂದೂ ತಿಳಿದಿರುವ, ನನ್ನನ್ನೇ ಶರಣು ಹೊಂದಿರುವ, ಬಹಳ 
ಜ್ಞಾನಿಗಳು ಜ್ಞಾನವೆಂಬ ತಪಸಿನಿಂದ ಅಥವಾ ಜ್ಞಾನ ಹಾಗೂ ತಪಸುಗಳಿಂದ ಕರ್ಮದ 
ಕೊಳೆಯನ್ನು ನೀಗಿಕೊಂಡು ಪವಿತ್ರರಾಗಿ ನನ್ನ ಸಾಯುಜ್ಯದ ಸ್ಥಿತಿಯನ್ನು ಪಡೆದಿರುತ್ತಾರೆ. 


ಏವಂ ಜ್ಞಾತ್ವಾ ಮುಕ್ತಾಃ ಸಂತಿ ಕಿಮಿತ್ಯತಃ ಸಂತೀತ್ಯಾಹ- ವೀತರಾಗೇತಿ ॥ 
ತದ್‌ಜ್ಞಾನಸ್ಯ ಮುಕ್ತಿಹೇತುತ್ನಂ ಕುತ ಇತ್ಯತೋ ವಾಠ5ಹ- ವೀತೇತಿ ॥ 
ಅಪಗತರಾಗಭಯಕ್ರೋಧಾಃ ಮನ್ನಯಾಃ ಮತ್ಸಧಾನಾಃ | ಅಹಮೇವ ಪ್ರಧಾನ 
ಇತಿ ಜಾನಂತ ಇತಿ ಯಾವತ್‌ । ಯದ್ವಾ ಮನ್ನಯಾ ಮತ್ತಚುರಾ ಮಾಮೇವ 
ಸರ್ವಭೂತೇಷು ಸತ್ತಾಪ್ರತೀತ್ಯಾದಿಪ್ರದಂ ಜಾನಂತ ಇತಿ ಯಾವತ್‌ | 
ಮಾಮುಪಾಶ್ರಿತಾಃ ಮದೇಕಶರಣಾಃ ಬಹವೋ ಜ್ಞಾನಾಖ್ಯತಪಸಾ ಜ್ಞಾನೇನ 
ತಪಸಾ ಚೇತಿ ವಾ, ಪೂತಾಃ ದಗ್ಗಕರ್ಮಾಣಃ ಮದ್ಭಾವಂ ಮಯಿ ಸಾಯುಜ್ಯ- 
ಲಕ್ಷಣಂ ಭಾವಂ ಸ್ಥಿತಿಮಾಗತಾಃ ಪ್ರಾಪ್ತಾಃ ॥ 10 ॥ 


ಹತ್ತನೆಯ ಶ್ಲೋಕಕ್ಕೆ ಅವತಾರಿಕೆ 


ಅನುವಾದ- ರಾಯರು ಈ ಶ್ಲೋಕಕ್ಕೆ ಎರಡುವಿಧದ ಅವತಾರಿಕೆಗಳನ್ನು ನೀಡುತ್ತಾರೆ- 
1. ಭಗವಂತನ ಜನ್ಮ-ಕರ್ಮರಹಸ್ಯಾದಿಗಳನ್ನು ತಿಳಿದು ಯಾರಾದರೂ ಮುಕ್ತರಾಗಿರುವರೆ 9 
ಎಂಬ ಶಂಕೆಗೆ ಉತ್ತರವಾಗಿ ಈ ಶ್ಲೋಕವು ಹೊರಟಿದೆ. 


2. ಭಗವಂತನ ಜನ್ಮಕರ್ಮರಹಸ್ಯಾದಿಗಳ ಜ್ಞಾನವು ಮುಕ್ತಿಗೆ ಹೇಗೆ ಸಾಧನವಾಗುವುದು? 
ಎಂಬ ಶಂಕೆಗೆ ಉತ್ತರವಾಗಿ ಈ ಶ್ಲೋಕವು ಹೊರಟಿದೆ. 


284 ಗೀತಾವಿವೃತಿ 


ವಿವರಣೆ - ಭಗವಂತನ ಜನ್ಮಕರ್ಮರಹಸ್ಯ ಜ್ಞಾನದಿಂದ ಮುಕ್ತರಾದವರು ಬಹಳ ಜನರು 
ಇದ್ದಾರೆಂದು ಮೊದಲನೆಯ ಶಂಕೆಗೆ ಉತ್ತರ. ಭಗವಂತನ ಜನ್ಮಕರ್ಮಗಳ ರಹಸ್ಯಜ್ಞಾನವು 


ಶರಣಾಗತಿ ಹಾಗೂ ಭಕ್ತಿಯ ಮೂಲಕ ಮೋಕ್ಷಕ್ಕೆ ಸಾಧನವಾಗುವುದು ಎಂದು ಎರಡನೆಯ 
ಶಂಕೆಗೆ ಉತ್ತರ. 


ಶಬ್ದಾರ್ಥ - ವೀತರಾಗಭಯಕ್ರೋಧಾಃ - ರಾಗ , ಭಯ, ಕ್ರೋಧಗಳನ್ನು ಬಿಟ್ಟವರು. 
ಮನ್ಮಯಾಃ - ನಾನೇ ಸರ್ವೋತ್ತಮನು ಎಂದು ತಿಳಿದವರು. ಅಥವಾ ಎಲ್ಲಾ ಪದಾರ್ಥಗಳಿಗೆ 
ಅಸ್ತಿತ್ವಾದಿಗಳನ್ನು ನೀಡುತ್ತಾ ಅಂತರ್ಯಾಮಿಯಾಗಿರುವವನು ನಾನೇ ಎಂದು ತಿಳಿದವರು. 
ಮಾಂ ಉಪಾಶ್ರಿತಾಃ ಎ ನನ್ನನ್ನೇ ಶರಣು ಹೊಂದಿದವರು. ಜ್ಞಾನ ತಪಸಾ ಎ ಜ್ಞಾನವೆಂಬ 
ತಪಸ್ಸಿನಿಂದ ಅಥವಾ ಜ್ಞಾನದಿಂದಲೂ ತಪಸಿನಿಂದಲೂ. ಪೂತಾಃ - ಕರ್ಮದ ಕೊಳೆಯನ್ನು 
ನೀಗಿಕೊಂಡು ಪವಿತ್ರರಾದವರು. ।। 10 ॥ 
ಸೇವೆಗೆ ಅನುಗುಣವಾಗಿ ಫಲದಾತೃ 


ಯೇ ಯಥಾ ಮಾಂ ಪ್ರಪದ್ಯಂತೇ ತಾಂಸ್ತಥೈವ ಭಜಾಮ್ಯಹಮ್‌ । 
ಮಮ ವರ್ತ್ಮಾನುವರ್ತಂತೇ ಮನುಷ್ಯಾಃ ಪಾರ್ಥ ಸರ್ವಶಃ 11 11 || 


ಅರ್ಥ- ಅರ್ಜುನ, ಜ್ಞಾನಿಗಳಾಗಲೀ, ತ್ರೈವಿದ್ಯರಾಗಲೀ, ಯಾರು ನನ್ನನ್ನು ಹೇಗೆ ಆರಾಧಿ 
ಸುತ್ತಾರೋ ಹಾಗೆಯೇ ಅಂದರೆ ಅವರ ಆ ಅನುಗುಣವಾಗಿ ಮೋಕ್ಟವನ್ನಾಗಲೀ 
ಸ್ವರ್ಗವನ್ನಾಗಲೀ ಕೊಡುತ್ತಾ ಅವರನ್ನು ಸೇವಿಸುತ್ತೇನೆ ಹೊರತು ಅವರ ಅಧೀನನಾಗಿ ಅಲ್ಲ. 
ಜ್ಞಾನಿಗಳಾದ, ತ್ರೈವಿದ್ಯರಾದ ಮಾನವರೆಲ್ಲರೂ ನನ್ನ ದಾರಿಯನ್ನೇ ಅನುಸರಿಸುತ್ತಾರೆ. ತೋರಿಕೆಗೆ 


ತ್ರೈವಿದ್ಯರು ಇತರ ದೇವತೆಗಳನ್ನು ಆರಾಧಿಸುವಂತೆ ಕಂಡರೂ, ನನ್ನ ದಾರಿಯನ್ನೇ 
ಅನುಸರಿಸುತ್ತಾರೆ. ಏಕೆಂದರೆ - 


1. ತ್ರೈವಿದ್ಯ ರಿಂದಇತರ ದೇವತೆಗಳ ಆರಾಧನೆಯನ್ನು ಮಾಡಿಸುವವನು ನಾನೇ ಆಗಿದ್ದೇ ನೆ. 


2. ತ್ರೈವಿದ್ಯರು ಇತರ ದೇವತೆಗಳಿಗೆ ಯಜ್ಞಾದಿಗಳಲ್ಲಿ ನೀಡುವ ಹವಿಸ್ಸು ಮೊದಲಾದವನ್ನು 
ಮುಖ್ಯವಾಗಿ ಸ್ಸ ಕರಿಸುವವನು ನಾನೇ. 


3. ತೈವಿದ್ಯರಿಗೆ ಅವರ ಆರಾಧನೆಗೆ ಅನುಗುಣವಾಗಿ ಅಮುಖ್ಯವಾದ ಸ್ಪರ್ಗಾದಿ ಫಲಗಳನ್ನು 
ನೀಡುವವನೂ ನಾನೇ. ಇದೆಲ್ಲವನ್ನೂ ಜ್ಞಾನಿಗಳು ಅರಿತಿದ್ದಾರೆ. ಆದರೆ ತ್ರೈವಿದ್ಯರು 
ಅರಿತಿಲ್ಲ ಆದ್ದರಿಂದ ಫಲದಲ್ಲಿವ್ಯತ್ಯಾಸ. 


ಅಧ್ಯಾಯ 4 285 


ನನು ಸಾಮಾನೃತೋ ವಿಷ್ಣುಂ ಸರ್ವೋತ್ತಮಂ ಜ್ಞಾತ್ವಾ ಅನ್ಯದೇವತಾಃ 
ಪಿತ್ವೃಂಶ್ಲೇಷ್ಟಾ ಪತೇ ತತ್ಕರ್ಮ ಎಷ್ಟ್‌ ಸಮರ್ಪಯಂತಿ ಯೇ ತ್ರೈವಿದ್ಯಾಃ, 
ತೇಷಾಮಪಿ ಮೋಕ್ಟಶ್ಚೇತ್ಕೋ ವಿಶೇಷಸ್ತಾಮುಪಾಶ್ರಿತಾನಾಮಿತ್ಯತೋ ನ 
ಜ್ಞಾನಿನಾಂ ತ್ರೈವಿದ್ಯಾನಾಂ ಚ ಫಲಸಾಮ್ಯಮ್‌, ತತ್ತತ್ತೇವಾನುಸಾರೇಣೈವ 
ಮೋಕ್ಟಸ್ಟರ್ಗರೂಪಭಿನ್ನಫಲದಾನಾತ್ಸೇವಾಯಾಶ್ಚ ವೈಷಮ್ಯಾದಶೋ ನ 
ವೈಷಮ್ಯಾದಿದೋಷ ಇತಿ ಭಾವೇನಾಹ- ಯೇ ಯಥೇತಿ ॥ ಯೇ ಜ್ಞಾನಿನಃ 
ತೈವಿದ್ಯಾ ವಾ ಯಥಾ ಯೇನ ಪ್ರಕಾರೇಣ ಮೋಕ್ಷೇಚ್ಛಯಾ ಮದ್‌ 
ಯಜನಪ್ರಕಾರೇಣ, ಸ್ವರ್ಗಾದೀಚ್ಚ್ಛಯಾ ಅನ್ಯದೇವತಾಯಜನಪ್ರಕಾರೇಣ ಮಾಂ 
ಪ್ರಪದ್ಯಂತೇ ತಾಂಸ್ತಧೈವ ತತ್ತದ್ಧಜನಾನುಸಾರೇಣಾಹಂ ಭಜಾಮಿ ಮೋಕ್ಟಸ್ಟರ್ಗ- 
ಫಲದಾನೇನ ಸೇವೇ 1ನ ಗುಣಭಾವೇನೇತ್ಯರ್ಥಃ ಫಲತಾರತಮ್ಯಹೇತುರಯಂ 
ಜ್ಞಾನಿಭ್ಯಃ ತೈವಿದ್ಯಾನಾಂ ಸೇವಾಯಾಂ ವಿಶೇಷಃ ಕಿಂ ಪ್ರಕಾರ ಇತ್ಯತ ಆಹ- 
ಮಮೇತಿ 11 ಹೇ ಪಾರ್ಥ ! ಸರ್ವಶಃ ಸರ್ವೇ ಜ್ಞಾನಿನಃ ತೈವಿದ್ಯಾಶ್ವ ಮನುಷ್ಯಾ 
ಮಮ ವರ್ತ್ಮಾನುವರ್ತಂತೇ | ಮಮ ತತ್ಕರ್ಮ ಕರ್ತೃತ್ವಾತ್ರ್ವದ್ಯಾಗೀಯ- 
ಹವಿರಾದಿಭೋಕೃತ್ಪಾತ್‌ ಮಮ ವರ್ತ್ಮಾನುವರ್ತಿನ ಏವ ಸರ್ವ ಇತ್ಯರ್ಥಃ | 


11 11 || 


ಅನುವಾದ - ಭಗವಂತನ ಭಕ್ತರು ಎರಡು ಬಗೆಯವರಿದ್ದಾರೆ - 1. ಜ್ಞಾನಿಗಳು, 2. 
ತ್ರೈವಿದ್ಯರು . ವಿಷ್ಣುವೇ ಸರ್ವೋತ್ತಮನೆಂದು ತಿಳಿದು, ಮೋಕ್ಷಕ್ಕಾಗಿ ಅವನನ್ನೇ ಶರಣುಹೊಂದಿ, 
ಅವನ ಪ್ರೀತ್ಯರ್ಥವಾಗಿ ಸಕಲ ಕರ್ಮಗಳನ್ನೂ ಆಚರಿಸುವವರು ಜ್ಞಾನಿಗಳು. ಸಾಮಾನ್ಯವಾಗಿ 
ವಿಷ್ಣುವು ಸರ್ವೋತ್ತಮನೆಂದು ತಿಳಿದು, ಸ್ಪರ್ಗಾದಿ ಲೌಕಿಕಫಲಾಪೇಕ್ಟೆಯಿಂದ ಅನ್ಯ 
ದೇವತೆಗಳನ್ನೂ, ಪಿತೃಗಳನ್ನೂ ಆರಾಧಿಸಿ, ಆ ಸತ್ಕರ್ಮಗಳನ್ನು ಕೊನೆಗೆ " ಶ್ರೀಕೃಷ್ಣಾರ್ಪಣಮಸ್ತು' 
ಎಂದು ಅರ್ಪಿಸುವವರು ಅನ್ಯದೇವತಾಭಕ್ತರು. ಅವರನ್ನೇ ಶಾಸ್ತ್ರಗಳಲ್ಲಿ 'ತ್ರೈವಿದ್ಯ'ರೆಂದು 
ಕರೆಯುತ್ತಾರೆ. ಈ ಎರಡೂ ಬಗೆಯ ಭಕ್ತರಲ್ಲಿ ಜ್ಞಾನಿಗಳಿಗೆ ಮೋಕ್ಷವನ್ನು ಭಗವಂತ 
ಕೊಡುತ್ತಾನೆಂದು ಹಿಂದಿನ ಶ್ಲೋಕದಲ್ಲಿ ಹೇಳಲಾಗಿದೆ. ಎರಡನೆಯ ಪಂಗಡಕ್ಕೆ ಸೇರುವ 
ತೈವಿದ್ಯರಿಗೂ ಭಗವಂತನು ಮೋಕ್ಷವನ್ನು ಕೊಡುತ್ತಾನೆಯೇ ? ಅಥವಾ ಇಲ್ಲವೇ ? ತ್ರೈವಿದ್ಯರಿಗೂ 
ಮೋಕ್ಷವನ್ನು ಕೊಡುವುದಾದರೆ ಭಗವಂತನನ್ನೇ ವಿಶೇಷವಾಗಿ ಆಶ್ರಯಿಸಿದ ಜ್ಞಾನಿಗಳಿಗೂ 
ತ್ರೈವಿದ್ಯರಿಗೂ ವ್ಯತ್ಯಾಸವಿಲ್ಲದಂತಾಗುವುದು. ಭಗವಂತನು ತ್ರೈವಿದ್ಯರಿಗೆ ಮೋಕ್ಷವನ್ನು 
ಕೊಡುವುದಿಲ್ಲವೆಂದಾದರೆ ಇಬ್ಬರೂ ಭಕ್ತರಾಗಿರುವಾಗ ಫಲ ವ್ಯತ್ಯಾಸ ಮಾಡಲು 


286 ಗೀತಾವಿವೃತಿ 


ಕಾರಣವೇನು? ಭಗವಂತನಿಗೆ ವೈಷಮ್ಯಾದಿ ದೋಷವೂ ಬರುವುದು ಈ ಎಲ್ಲಾ ಪ್ರಶ್ನೆಗಳಿಗೆ 
ಉತ್ತರವು ಈ ರೀತಿಯಾಗಿದೆ. 


ಭಗವಂತನು ಜಾನಿಭಕರಿಗೆ ಮಾತ್ರವೇ ಮೋಕವನ್ನು ನೀಡುತ್ತಾನೆ. ತ್ರೈವಿದ್ಯ ಭಕರಿಗೆ ಮೋಕ್ಷವನ್ನು 

೧ ಪ ಬ ೧೯ ೨ ಭಿ 
ನೀಡುವುದಿಲ್ಲ. ಬದಲು ಸ್ವರ್ಗಫಲವನ್ನೇ ನೀಡುತ್ತಾನೆ. ಇಬ್ಬರು ಭಕ್ತರ ಸೇವಾಭಾವನೆಯಲ್ಲಿ 
ಇರುವ ವ್ಯತ್ಯಾಸವೇ ಈ ಫಲ ವ್ಯತ್ಯಾಸಕ್ಕೆ ಕಾರಣವಾಗಿದೆ. ಆದ್ದರಿಂದಲೇ ಭಗವಂತನಿಗೆ 
ಪಕ್ಷಪಾತದೋಷವೂ ಇಲ್ಲ. ಈ ಎಲ್ಲಾ ಅಭಿಪ್ರಾಯಗಳನ್ನೂ "ಯೇ ಯಥಾ ಮಾಂ' ಎಂಬ 
ಶ್ಲೋಕದಿಂದ ಶ್ರೀಕೃಷ್ಣನು ಪ್ರಕಟಗೊಳಿಸುತ್ತಾನೆ. 


ಶಬ್ದಾರ್ಥ- ಯೇ - ಜ್ಞಾನಿಗಳು ಹಾಗೂ ತ್ರೈವಿದ್ಯರು. ಯಥಾ - ಯಾವರೀತಿಯಿಂದ 
ಸೇವಿಸುವರೋ, ತಥಾ ಏವ= ಅವರವರ ಸೇವೆಗೆ ಅನುಗುಣವಾಗಿ, ಭಜಾಮಿ- 
ಮೋಕ್ಷ-ಸ್ಪರ್ಗರೂಪವಾದ ಫಲಗಳನ್ನು ನೀಡುತ್ತಾ ಸೇವಿಸುತ್ತೇನೆ ಹೊರತು ಭಕ್ತರ 
ಅಧೀನನಾಗಿ ಸೇವಿಸುವುದಿಲ್ಲ. ಸರ್ವಶಃ - ಎಲ್ಲರೂ ಅಂದರೆ ಜ್ಞಾನಿಗಳೂ ತ್ರೈವಿದ್ಯರೂ ಆದ 
ಮಾನವರೆಲ್ಲರೂ, ಮಮ ವರ್ತ ಅನುವರ್ತಂತೇ - ನನ್ನ ದಾರಿಯನ್ನೇ ಅನುಸರಿಸುತ್ತಾರೆ. ಇತರ 
ದೇವತೆಗಳ ಆರಾಧನೆಯ ಮೂಲಕವಾಗಿಯಾದರೂ ನನ್ನನ್ನೇ ಆರಾಧಿಸುತ್ತಾರೆ. 


ಶ್ಲೋಕದ ಭಾವ - ಜ್ಞಾನಿಗಳು ಮೋಕ್ಷದ ಕಾಮನೆಯಿಂದಲೇ ನನ್ನನ್ನು ಭಜಿಸುವರು. 
ತೈವಿದ್ಯರು ಸ್ವರ್ಗದ ಬಯಕೆಯಿಂದಲೇ ಇಂದ್ರಾದಿ ಇತರ ದೇವತೆಗಳ ಆರಾಧನಾ- 
ಮಾರ್ಗವಾಗಿ ನನ್ನನ್ನು ಭಜಿಸುವರು. ನಾನು ಆಯಾಯ ಭಕ್ತರ ಅಭಿಲಾಷೆಗೆ ಅನುಗುಣವಾಗಿ, 
ಅವರ ಸೇವಾಭಾವನೆಯ ವ್ಯತ್ಯಾಸಕ್ಕೆ ತಕ್ಕಂತೆ, ಜ್ಞಾನಿಗಳಿಗೆ ಮೋಕ್ಷವನ್ನೂ, ತೈವಿದ್ಯರಿಗೆ 
ಸ್ಪರ್ಗವನ್ನೂ ನೀಡುತ್ತೇನೆ. ಇದೇ ನಾನು ಮಾಡುವ ಭಜನೆ, ಸೇವೆ . ಹೊರತು ನಾನು ಅವರಿಗೆ 
ಅಡಿಯಾಳಾಗಿ ಸೇವಿಸುವುದಿಲ್ಲ. ಹೀಗೆ ಅವರವರ ಕರ್ಮಾನುಸಾರವಾಗಿ ಅವರವರಿಗೆ ಇಷ್ಟವಾದ 
ಫಲವನ್ನೆ € ನಾನು ನೀಡುತ್ತಿರುವುದರಿಂದ ಪಕ್ಷಪಾತ ದೋಷಕ್ಕೆ ಅವಕಾಶವಿಲ್ಲ. 1111! 


ಭಾಗವತರಿಗಿಂತ ತ್ರೈವಿದ್ಯರಲ್ಲಿ ಅವರ ಫಲ ತಾರತಮ್ಯಕ್ಕೆ ಹೇತುವಾಗಬಲ್ಲ ಸೇವಾ 
ವೈಲಕ್ಷಣ್ಯವು ಯಾವ ರೀತಿಯದು ಎಂಬ ಪ್ರಶ್ನೆಗೆ "ಮಮ ವರ್ತ್ವ' ಎಂದು ಉತ್ತರಿಸುತ್ತಾನೆ. 
ಅರ್ಜುನ, ಎಲ್ಲಭಾಗವತರೂ, ತ್ರೈವಿದ್ಯರೂ ನನ್ನ ದಾರಿಯನ್ನೇ ಅನುಸರಿಸುತ್ತಾರೆ. ಏಕೆಂದರೆ 
ಅವರ ಕರ್ಮಗಳ ಪ್ರೇರಕನೂ ನಾನೇ. ಅವರ ಯಾಗದ ಹವಿಸ್ಸನ್ನು ಉಣ್ಣುವವನೂ ನಾನೇ. 


ಕಾಂಕ್ಟಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ । 
ಕ್ಲಿಪ್ರಂ ಹಿ ಮಾನುಷೇ ಲೋಕೇ ಸಿದ್ದಿರ್ಭವತಿ ಕರ್ಮಜಾ 11 12 ॥ 


ಅಧ್ಯಾಯ 4 287 


ಅರ್ಥ- ತೈವಿದ್ಯರು ಕರ್ಮಫಲವನ್ನು ಅಪೇಕ್ಷಿಸಿ ಬೇರೆ ದೇವತೆಗಳನ್ನು ಆರಾಧಿಸುತ್ತಾರೆ. 
ಆದರೆ ಅವರು ಮಾಡುವ ಅನ್ಯದೇವತೆಗಳ ಆರಾಧನೆಯೂ ನನಗೇ ಸೇರುತ್ತದೆ ಎಂಬುದನ್ನು, 
ಅವರು ಅರಿಯರು. ಇತರ ದೇವತೆಗಳ ಆರಾಧನೆಯಿಂದಲೂ ತ್ರೈವಿದ್ಯರು ಬೇಗನೇ 
ಫಲಸಿದ್ದಿಯನ್ನು ಮಾನವಲೋಕದಲ್ಲಿ ಪಡೆಯುತ್ತಿದ್ದಾರೆನ್ನುವುದೇ,ಅವರ ಆರಾಧನೆ ನನಗೆ 
ಸೇರುತ್ತಿದೆ ಎಂಬುದಕ್ಕೆ ಜ್ಞಾಪಕವಾಗಿದೆ. 


ಏತಾವಾನ್‌ ವಿಶೇಷಃ । ಅಹಮೇವ ಸರ್ವಯಜ್ಞಾನಾಂ ಭೋಕ್ತಾ ಪ್ರೇರಕಶ್ಚ | 
ತದೇತದ್‌ಜ್ಞಾತ್ತಾ ಭಾಗವತಾ ನಿಷ್ಕಾಮಾಃ ಮಾಮೇವ ಯಜಂತೇ | ತ್ರೈವಿದ್ಯಾಸ್ತೇ 
ತತ್ತತ್ವ್ವಮಜಾನಾನಾಃ ಕರ್ಮಣಾಂ ಸಿದ್ದಿಂ ಕಾಂಕ್ಸಂತಃ, ಅನ್ಯದೇವತಾ ಇಹ 
ಯಜಂತ ಇತಿ | ನನು ಮಮ ವರ್ತ್ಮಾನುವರ್ತಂತ ಇತಿ ಯತ್ಸರ್ವಕರ್ಮಕರ್ತೃತ್ವಂ 
ಸರ್ವಕರ್ಮಭೋಕೃತ್ನಂ ಚೋಕ್ತಂ ತತ್ರ ಸರ್ವಕರ್ಮಕರ್ತೃತ್ತಂ ಜೀವಾನಾಮ್‌ 
ಆಸ್ಪಾತಂತ್ರ ದರ್ಶನಾತ್‌ ಸಿದ್ದಮ್‌ 1 ಯಜ್ಞಾದಿಭೋಕೃತ್ವಂ ಕುತೋ ಮಾನಾತ್‌ 
ಜ್ಞೇಯಮಿತ್ಯತ ಆಹ- ಕ್ಷಿಪ್ರಂ ಹೀತಿ ॥॥ ಯಸ್ಥಾನ್ನಾನುಷೇ ಲೋಕೇ ಕರ್ಮಜಾ ಸಿದ್ಧಿ ಕ 
ಕರ್ಮಜಂ ಫಲಂ ಕ ಪ್ರಂಶೀಘ್ರಂ ಭವತಿ ತಸ್ಥಾನ್ನಮ ವತ್ನಾಃ ೯ನುವರ್ತಂತೇ, ಅಹಂ 
ಸರ್ವಯಜ್ಞಭೋಕ್ತೇತಿ ಯಾವತ್‌ । ಭಗವತಃ ಸರ್ವಯಜ್ಞಭೋಕೃತ್ವಾದೇವ 
ತತ್ತಲಮಿಹ ಯಜಮಾನಸ್ಯ ಕಿಪ್ರಮುಪಲಭ್ಯತೇ | ನಾನ್ಯಥಾ । 'ತಸ್ಮಾತ್ರೇ 
ಧನಸನಯಃ' (ಛಾಂ. 1-7-6), “ಫಲಮತ ಉಪಪತ್ತೇಃ' (ಸೂ.2-2-39) 
ಇತಿ ಶ್ರುತಿಸೂತ್ರಾದಿನಾ ಹರೇರೇವ ಫಲದಾತೃತ್ನಾದಿತಿ ಭಾವಃ । ಯದ್ವಾ 
ತ್ರೈವಿದ್ಯಾನಾಮನ್ಯದೇವತಾಯಾಜಿತ್ವಾತ್‌ ಕಥಮುಚ್ಛತೇ ಮಾಂ ಪ್ರಪದ್ಯಂತ 
ಇತ್ಯತಃ ಇಹ ಲೋಕೇ ಅನ್ಯದೇವತಾ ಯಜಂತಃ ಯಜ್ಞಕರ್ಮಣಾಂ ಸಿದ್ದಿಂ 
ಕಾಂಕ್ಷಂತಃ ಸರ್ವಶೋ ಮನುಷ್ಯಾಸ್ಸೆ , ವಿದ್ಯಾ ಅಂತೇ ಮಯಿ ತತ್ಕರ್ಮ 
ಸಮರ್ಪಣೇನ ಮಮ ವರ್ತಾನುವರ್ತಂತೇ ವೈಷ್ಣವಮಾರ್ಗಮೇವ ಅನುಸೃತಾ 
ಭವಂತಿ । ಕುತ ಏತತ್‌ । ಹಿ ಯಸ್ಮಾತ್ಮರ್ಮಜಾ ಸಿದ್ದಿರಿಹ ಲೋಕೇ ಕ್ಷಿಪ್ರಂ ಭವತಿ 
ಅತ ಇತಿ । ಅನ್ಯಥಾ ತನ್ನ ಸ್ಯಾದಿತಿ ಭಾವಃ ॥ 12 ॥ 


ಅನುವಾದ- ತ್ರೈವಿದ್ಯರಿಗೂ ಭಾಗವತರಿಗೂ ನನ್ನ ಸೇವೆಯಲ್ಲಿ ವೈಲಕ್ಷ; ಣ್ಯವು ಈತೆರನಾಗಿದೆ- 
ನಾನೇ (ಶ್ರೀಕೃಷ್ಣನೇ) ಎಲ್ಲಾಯಜ್ಞಗಳನ್ನು ಭೋಗಿಸುವವನು ಹಾಗೂ ಯಜ್ಞಗಳ ಪ್ರೇರಕನು. ಈ 
ಮರ್ಮವನ್ನು ಅರಿತು ಭಾಗವತರು ನಿಷ್ಠಾಮವಾಗಿ ನನ್ನನ್ನೇ (ಶ್ರೀಕೃಷ್ಣನನ್ನೇ) ಆರಾಧಿಸುತ್ತಾರೆ. 
ತ್ರೈವಿದ್ಯರಾದರೋ ಈ ತತ್ತ್ವವನ್ನು ಅರಿಯದೇ ಕರ್ಮಫಲಗಳನ್ನು ಬಯಸಿ ಬೇರೆ ದೇವತೆಗಳನ್ನು 
ಈ ಭೂಮಿಯಲ್ಲಿ ಆರಾಧಿಸುತ್ತಾರೆ. 


288 ಗೀತಾವಿವೃತಿ 


ಹಿಂದಿನ ಶ್ಲೋಕದಲ್ಲಿ “ನನ್ನ ದಾರಿಯನ್ನೇ ಅನುಸರಿಸುತ್ತಾರೆ ' ಎಂದು ಸರ್ವಕರ್ಮಗಳ 
ಕರ್ತೃತ್ವವನ್ನು ಹಾಗೂ ಸರ್ವಯಜ್ಞಗಳ ಫಲಭೋಕ್ರತ್ಪವನ್ನೂ ಶ್ರೀಕೃಷ್ಣನಿಗೇ ಹೇಳಲಾಗಿದೆ. 
ಅದರಲ್ಲಿ ಸರ್ವಕರ್ಮಕತಕೃತ್ತವು ಜೀವರಿಗೆ ಅಸ್ವಾತಂತ್ರ , ಕಂಡು ಬರುವುದರಿಂದ 
ಸಿದ್ಧವಾಗುವುದು. ಆದರೆ ಯಜ್ಞಾದಿ ಫಲಭೋಕ್ರತ್ವವನ್ನು ಯಾವ ಪ್ರಮಾಣದಿಂದ ತಿಳಿಯ 
ಬೇಕೆಂಬ ಆಶಂಕೆಗೆ "ಕ್ಷಿಪ್ರಂ ಹಿ..' ಎಂಬ ಉತ್ತರಾರ್ಧದಿಂದ ಉತ್ತರಿಸಲಾಗಿದೆ. 


ಯಸ್ಮಾತ್‌ ಮಾನುಷೀ ಲೋಕೇ ಕರ್ಮಜಾ ಸಿದ್ಧಿಃ ಕ್ಷಿಪ್ರಂ ಭವತಿ ತಸ್ಮಾತ್‌ ಮಮ ವರ್ತ 
ಅನುವರ್ತಂತೇ' ಎಂದು ಹಿಂದಿನ ಶ್ಲೋಕದೊಂದಿಗೆ ಅನ್ನಯಿಸಿಕೊಳ್ಳಬೇಕು. ಯಜ್ಞಾದಿ 
ಕರ್ಮದಿಂದ ಹುಟ್ಟುವ ಫಲವು ಬೇಗನೆ ಸಿಗುವುದರಿಂದ ಭಗವಂತನೇ ಎಲ್ಲ ಯಜ್ಞಗಳನ್ನು 
ಭೋಗಿಸುತ್ತಾನೆ ಎಂದು ತಿಳಿಯುತ್ತದೆ. ಭಗವಂತನು ಎಲ್ಲಾ ಯಜ್ಞಗಳನ್ನು ಭೋಗಿಸುತ್ತಿ- 


ರುವುದರಿಂದಲೇ ಅದರ ಫಲವೂ ಯಜಮಾನನಿಗೆ ಶೀಘ್ರವಾಗಿ ದೊರೆಯುತ್ತದೆ. ಇಲ್ಲದಿದ್ದರೆ 
ಯಜ್ಞಫಲವು ಶೀಘ್ರವಾಗಿ ದೊರೆಯುತ್ತಿರಲಿಲ್ಲ. 


“ತಸ್ಮಾತ್ತೇ ಧನಸನಯಃ 'ಎಂಬ ವೇದವಾಕ್ಯ- "ಫಲಮತ ಉಪಪತ್ತೇಃ' ಎಂಬ ಬ್ರಹ್ಮಸೂತ್ರ 
ಮೊದಲಾದ ಆಧಾರಗಳಿಂದ ಶ್ರೀಹರಿಯೇ ಎಲ್ಲರಿಗೂ ಫಲವನ್ನು ಕೊಡುವವನೆಂದು ಒಪ್ಪಬೇಕು. 


ತದ್ಯ ಇಮೇ ವೀಣಾಯಾಂ ಗಾಯಂತಿ ಏತಂ ತೇ ಗಾಯಂತಿ | ತಸ್ಮಾತ್ರೇ ಧನಸನಯಃ- 
(ಛಾಂದೋಗ್ಯ 1-7-6) ಇದರ ಭಾವ- ಯಾರು ರಾಜಾದಿಗಳ ಚಂ ವೀಣೆಯನ್ನು 
ನುಡಿಸುವರೋ, ಅವರು ವಸ್ತುತಃ ರಾಜನ ಅಂತರ್ಯಾಮಿಯಾದ ಶಿ ಶ್ರೀಹರಿಯ ಮುಂದೆ 
ವೀಣೆಯನ್ನು ನುಡಿಸುತ್ತಾರೆ. ಆದುದರಿಂದ ರಾಜಾದಿಗಳ ಮೂಲಕ ಶ್ರೀಹರಿಯಿಂದಲೇ ಅವರು 
ಧನವನ್ನು ಜೋತು 

ಫಲಮತ ಉಪಪತ್ತೇಃ - ಬ್ರಹ್ಮಸೂತ್ರ - 3-2-39. ಫಲಂ ಎ ಸ್ವರ್ಗಾದಿಫಲವು, ಅತಃ ಎ 
ಈ ಶ್ರೀಹರಿಯಿಂದಲೇ ಆಗುವುದು. ಜಡವಾದ ಯಜ್ಞಾದಿಕರ್ಮದಿಂದಲಾಗಲೀ, 
ಅಸ್ವತಂತ್ರರಾದ ಬ್ರಹ್ಮಾದಿದೇವತೆಗಳಿಂದಲೂ ಅಲ್ಲ. ಏಕೆಂದರೆ-. ಉಪಪತ್ತೇಃ ಸರ್ವತಂತ್ರ- 


ಸ್ವತಂತ್ರ ನೂ ಚೇತನರಿಗೂ ಚೇತನನಾದ ಶ್ರೀಹರಿಗೇ ಯಜ್ಞಫಲದಾಯಕತ್ವವು ಯುಕ್ತಿ-ಯುಕ್ತ 
ಇ 


ಶ್ಲೋಕಕ್ಕೆ ಇನ್ನೊಂದು ವಿವರಣೆ - ತ್ರೈವಿದ್ಯರು ಬೇರೆ ದೇವತೆಗಳ ಆರಾಧಕರು. ಅವರ 
ಆರಾಧನೆ ಶ್ರೀಕೃಷ್ಣನನ್ನು ಸೇರುತ್ತದೆ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಹೇಗೆ ಸರಿ ? ಈ 
ಪ್ರಶ್ನೆಗೆ ಉತ್ತರ ರೂಪವಾಗಿ 12ನೇ ಶ್ಲೋಕ ಹೊರಟಿದೆ. 


ಅಧ್ಯಾಯ 4 289 


ತ್ರೈವಿದ್ಯರು ಸ್ಪರ್ಗಾದಿ ಕರ್ಮಫಲವನ್ನು ಬಯಸುತ್ತಾ, ಬೇರೆ ದೇವತೆಗಳನ್ನು 
ಆರಾಧಿಸಿ, ಕಡಯಲ್ಲಿಅದೆಲ್ಲವನ್ನೂ "ಶ್ರೀಕೃಷ್ಣಾರ್ಪಣಮಸ್ತು' ಎಂದು ನನಗೇ ಅರ್ಪಿಸುತ್ತಾರೆ. 
ಆದ್ದರಿಂದ ಅವರು ನನ್ನ ದಾರಿಯನ್ನು ಅಂದರೆ ವೈಷ್ಣವಮಾರ್ಗವನ್ನು ಅನುಸರಿಸಿದರೆಂದೇ 
ಅರ್ಥ. ಹಾಗಿಲ್ಲದಿದ್ದಲ್ಲಿಕರ್ಮಫಲವು ಅವರಿಗೆ ಶೀಘ್ರವಾಗಿ ದೊರಕುತ್ತಿರಲಿಲ್ಲಮಮ ವರ್ತೃ 
ಅನುವರ್ತಂತೇ - ವೈಷ್ಣವಮಾರ್ಗವನ್ನು ಅನುಸರಿಸುತ್ತಾರೆ. ।। 12 ॥1 


ಗುಣ-ಕರ್ಮಗಳನ್ನಾ! ಧರಿಸಿದ ವರ್ಣವ್ಯವಸ್ಥೆ 


ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮವಿಭಾಗಶಃ । 
ತಸ್ಯ ಕರ್ತಾರಮಪಿ ಮಾಂ ಎಿದ್ಧ 5ಕರ್ತಾರಮವ್ಯಯಮ್‌ 11 13 ॥| 


ಅರ್ಥ - ಬ್ರಾಹ್ಮಣಾದಿ ನಾಲ್ಕೂ ವರ್ಣಗಳ ಜನರನ್ನು ಸತ್ತ್ವಾದಿಗುಣಗಳ ಹಾಗೂ 
ಶಮದಮಾದಿ ಕರ್ಮಗಳ ವಿಭಾಗಪೂರ್ವಕವಾಗಿ ನಾನೇ ಸೃಷ್ಟಿಮಾಡಿರುವೆನು. ಇವರೆಲ್ಲರ 
ಸೃಷ್ಟಿಕರ್ತ ನಾನಾದರೂ ನನಗೆ ಮತ್ತೊಬ್ಬ ಸೃಷ್ಟಿಕರ್ತನಿಲ್ಲ . ಜೀವರಲ್ಲಿರುವಂತೆ ಕರ್ಮಲೇಪಕ್ಕೆ 
ಕಾರಣವಾದ ಕತಣ್ಯತ್ನವೂ ನನ್ನಲ್ಲಿಲ್ಲ. ನನ್ನನ್ನು ನಾಶರಹಿತನೆಂದೂ ತಿಳಿ. 


ಕ 

ಭಗವದ್ಧಜನಂ ವಿನಾ ಕುತೋ ನ ಫಲಮಿತ್ಯತೋ ವಾ, ಜ್ಞಾನಿನಾಮಿವ 
ತೈವಿದ್ಯಾನಾಮಪಿ ಕುತೋ ನ ಮಹಾಫಲಮಿತ್ಯತೋ ವಾ, ತಸ್ಯ ಪಿತೃತ್ಪಾತಿತರಂ 
ಪರಿತ್ಯಜ್ಯಾನ್ಯದೇವತಾಯಾಜಿನಾಂ ಫಲಪ್ರಾಪ್ತಿರೇವ ನಾಸ್ತಿ, ಕುತೋ ಮಹಾಫಲ- 
ಪ್ರಾಪ್ತಿರಿತಿ ಭಾವೇನಾಹ- ಚಾತುರ್ವರ್ಯ್ಯಮಿತಿ ॥॥ ಚತ್ತಾರೋ ವರ್ಣಾಶ್ಚಾತು- 
ರ್ವರ್ಣಮ್‌ । “ಚತುರ್ವರ್ಣಾದಿಭ್ಯಃ ಸ್ವಾರ್ಥ ಉಪಸಂಖ್ಯಾನಮ್‌' ಇತ್ಯುಕ್ತೇಃ 
ಸ್ವಾರ್ಥೇ ಷ್ಯಇಗ್‌ । ಯದ್ವಾ ಚತುರ್ಣಾಂ ವರ್ಣಾನಾಂ ಸಮೂಹ- 
ಶ್ಚಾತುರ್ವರ್ಣ್ಯಮ್‌ । ವಿಚಿತ್ರಾ ಹಿ ತದ್ದಿತಗತಿರಿತಿ' ಸಮೂಹಾರ್ಥೇ ಷ್ಯಜ್‌ | 
ಗುಣಕರ್ಮವಿಭಾಗಶಃ ಸತ್ತಾದಿಗುಣವಿಭಾಗೇನ ಕರ್ಮವಿಭಾಗೇನ ಚ 
ಚಾತುರ್ವರ್ಣ್ಯಂ ಚತುರ್ವರ್ಣಸಂಘೋ ಮಯಾ ಸೃಷ್ಟಃ । ಜನಾಃ ಸಾತ್ತಿ ಕ- 
ಸಾತ್ತಿ ಕಾಃ ರಾಜಸಸಾತ್ರಿ ಕಾಸ್ತಾಮಸಸಾತ್ತಿ ಕಾಶ್ನೇತಿ ತ್ರಿವಿಧಾಃ । ತತ್ರ ರಾಜಸ- 
ಸಾತ್ತಿಕಾನಾಮತ್ರ ಗ್ರಹಣಮ್‌ । “ರಾಜಸಾಸ್ತು ನರಾಸ್ತತ್ರ ವಿಪ್ರಾ' ಇತ್ಯಷ್ಟಾದಶ- 
ತಾತರ್ಯೋಕ್ಷೇಃ । "ಸಾತ್ತಿ ಶೋ ಬ್ರಾಹ್ಮಣ' ಇತ್ಯಾದ್ಯೇತದ್ಭಾಷ್ಯೋಕ್ತೇಶ್ಚ | ತಥಾ 
ಚ ಅತಿಸತ್ತಾಧಿಕರಜೋಗುಣಯುಕ್ತಾಃ ಬ್ರಾಹ್ಮಣಾಃ | ಕಿಂಚಿತ್ತತ್ತಾಧಿಕರಜೋ- 
ಗುಣಯುಕ್ತಾಃ ಕೃತ್ರಿಯಾಃ | ತಮೋಶಪೇಕ್ಟಯಾರಧಿಕಂ ಸಮಸತ್ತಂ ಯದ್‌ 


290 ಗೀತಾವಿವೃತಿ 


ರಜಸ್ತದ್ಯುಕ್ತಾ ವೈಶ್ಯಾಃ | ರಜೋತಹಪೇಕ್ಷಯಾ5ಧಿಕತಮ ಉಪೇತಾಃ, ತಮೋ- 
ಪೇಠ್ಷಯಾ$ಧಿಕಸತ್ತೊ ಷೇತಾಶ್ವ ಶೂದ್ರಾ ಇತಿ ಗುಣವಿಭಾಗಕೃತೋ 
ಬ್ರಾಹ್ಮಣಾದಿವರ್ಣಃ । ಬ್ರಾಹ್ಮಣಾದಿಯೋಗ್ಯಕರ್ಮವಿಭಾಗಸು ಅಷ್ಟಾದಶಾ- 
ಧ್ಯಾಯೇ “ಶಮೋ ದಮ' (18-42) ಇತ್ಯಾದಿ ಶ್ಲೋಕತ್ರಯೇಣ ವಕ್ಚ ತೇ | ನನು 
ಜಡ ಭವಾನ್‌ ಸರ್ವಸ್ಯ ಕರ್ತಾ ತಥಾ ತದಾಹ ನ್ಯಃಕರ್ತಾವಸ್ತಿ ಕಿಮಿತ್ಕ ತ ಆಹ- 
ತಸ್ಯೇತಿ ॥ ತಸ್ಯ ಚಾತುರ್ವರ್ಣ್ಯಸ್ಯಾವ್ಯಯಂ ಕರ್ತಾರಂ ಮಾಂ ಎದ್ದಿ 
ತಥಾ5ಕರ್ತಾರಮಪಿ ಕರ್ತಂಂತರಹೀನಮಪಿ ಎದ್ದಿ। ಮೇತನ್ಯಃ ಕರ್ತಾ ನಾಸ್ತೀತ್ಯಪಿ 
ಎದ್ದೀತ್ಯರ್ಥಃ । ಯದ್ದಾ ಯದಿ ತ್ವಯಾ ಚತ್ತಾರೋ ವರ್ಣಾಃ ಸೃಷ್ಟಾಃ ತರ್ಹಿ 
ಕರ್ತೃತ್ವಾಜ್ಜೀವವತ್ತವಾಖಿ ಕರ್ಮಲೇಪಃ ಸ್ಯಾ ದಿತ್ಯತಃ ಕರ್ಮಲೇಪಾಭಾವಂ "ವ 
ಮಾಂ' ಇತ್ಯಾದಿನಾ "ವಕ್ತುಂ ಲೇಪಾಭಾವೇ ಹೇತುಂ ತಾವದಾಹ- ತಸ್ಯೇತಿ ॥1 ತಸ್ಯ 
ಕರ್ತಾರಮಪಿ ಮಾಂ `ಜೀವವಿಲಕ್ಟಣಕರ್ತೃತ್ವಾದಕರ್ತಾರಂ ಕರ್ತೃತ್ವಹೀನಂ 
ಎದ್ದೀತಿ ॥ 13 ॥ 
13ನೇ ಶ್ಲೋಕಕ್ಕೆ ಅವತಾರಿಕೆ 


ಅನುವಾದ- ಹರಿಯ ಸೇವೆ ಇಲ್ಲದೇ ಫಲವೇಕಿಲ್ಲ ? ಭಾಗವತರಾದ ಜ್ಞಾನಿಗಳಿಗೆ 


ಮಹಾಫಲವಾದ ಮೋಕ ಸಿಗುವಂತೆ ತ್ರೈ ವಿದ್ಯರಿಗೆ ಮೋಕ್ಷವೇಕಿಲ್ಲ 7 ಎಂದರೆ- ಶಿ ಶ್ರೀಹರಿಯು 
ಎಲ್ಲರಿಗೂ ತಂದೆಯು. ತಂದೆಯ ಸೇವೆ ಮಕ್ಕಳಿಗೆ ಅವಶ್ಯ ಕರ್ತವ್ಯ. ಅದನ್ನು ಮಾಡದ ಮಕ್ಕಳಿಗೆ 
ತಂದೆ -ಶ್ರೀಹರಿ ಫಲವನ್ನು ಕೊಡುವುದಿಲ್ಲವೆಂದು Sided ಪ್ರಶ್ನೆಗೆ ಉತ್ತರ. ತಂದೆಯಾದ 
ಶ್ರೀಹರಿಯನ್ನು ಬಿಟ್ಟು ಇತರೆ ದೇವತೆಗಳನ್ನು ಸೇವಿಸುವ ತ್ರೈವಿದ್ಯ ರಗೆ ಫಲವನ್ನು ಕೊಡುವುದೇ 
ಯುಕ್ತವಲ್ಲ. ಇ ನಲವಾದ ಮೋಕ್ಷವನ್ನು ಹೇಗೆ ಶ್ರೀಹರಿ ಕೊಟ್ಟಾನು, Rs ಎರಡನೆಯ 
ಪ್ರ ಪ್ರಶ್ನೆಗೆ ಉತ್ತರವೆಂಬ ಭಾವದಿಂದ. 'ಚಾತುರ್ವಣ್ಯ ೯೦' ಮುಂತಾಗಿ ಹೇಳುತ್ತಾನೆ. 
ಚಾತುರ್ವಣ್ಯ ೯ಮ್‌ ಎಂಬ ಪದಕ್ಕೆ ಎರಡು ರೀತಿ ಅರ್ಥವನ್ನು ಹೇಳಬಹುದು. 


1. ಚತ್ಹಾರಃ ವರ್ಣಾಃ ಎ ಚಾತುರ್ವಣ್ಯ ೯ಮ್‌. ನಾಲ್ಕುವರ್ಣಗಳು ಎಂಬರ್ಥದಲ್ಲಿ “ಚತ್ತಾರಃ 
ಹ ಎಂದು ಹೇಳುವಂತೆ, "ಕಷ್ಟ ಅರ್ಥದಲ್ಲಿ "ಚಾತುರ್ವರ್ಣ್ಯಮ್‌' ಎಂದೂ 
ಹೇಳಬಹುದು. ಈ ಅರ್ಥದಲ್ಲಿ 'ಚತುರ್ವರ್ಣಾದಿಭ್ಯಃ ಸ್ವಾರ್ಥ ಉಪಸಂಖ್ಯಾ ನಮ್‌' 
ಎಂಬ ವಾರ್ತಿಕದಿಂದ ("ಚತುರ್ವರ್ಣ ನದದ: ಶಬ್ದಗಳ ಮೇಲೆ ಸಾರ್ಥದಲ್ಲಿ 
'ಷ್ಯಣ್‌' ಪ್ರತ್ಯಯವು ಬರುವುದು) 'ಷ್ಯಇಗ್‌' ಪ್ರತ್ರ ಲಯವು ಕು ಆದಿವೃದ್ದಿ ಬಂದು 
'ಚಾತುರ್ವರ್ಣ್ಯಮ್‌' ಎಂದು ಜಯಾ ಓಂ. 


1. "ವಕ್ತುಂ' ಇತಿ ನಾಸ್ತಿ'. ಪ್ರ. 2. ಜೀವವಿಲಕ್ಷಣಮಕರ್ತೃತ್ವಾದಕರ್ತಾರಂ 


ಅಧ್ಯಾಯ 4 291 


2. “ಚತುರ್ಣಾಂ ವರ್ಣಾನಾಂ ಸಮೂಹಃ ಎ ಚಾತುರ್ವರ್ಣ್ಯಮ್‌' ನಾಲ್ಕುವರ್ಣಗಳ 
ಗುಂಪು “ಚಾತುರ್ವರ್ಣ್ಣ' ಎಂಬ ಅರ್ಥದಲ್ಲಿ "ವಿಚಿತ್ರಾ ಹಿ ತದ್ದಿತಗತಿಃ' (ತದ್ದಿತ 
ಪ್ರತ್ಯಯಗಳ ನಡೆ ವಿಚಿತ್ರವಾಗಿದೆ) ಎಂಬ ನಿಯಮದಂತೆ "ಸಮೂಹ' ಎಂಬ ಅರ್ಥದಲ್ಲಿ 
“ಚತುರ್ವರ್ಣ' ಶಬ್ದದ ಮೇಲೆ "ಷೃಇಗ್‌' ಪ್ರತ್ಯಯವು ಬಂದು, ಆದಿವೃದ್ಧಿ ಬಂದು 
“ಚಾತುರ್ವಣ್ಯ ೯ಮ್‌' ಎಂದಾಗುವುದು. 


'ಗುಣಕರ್ಮ ವಿಭಾಗಶಃ' - ಸತ್ತ್ವ ಮೊದಲಾದ ಗುಣಗಳು ಹಾಗು ಶಮ ,ದಮ 
ಮೊದಲಾದ ಕರ್ಮಗಳ ವಿಭಾಗ ಪೂರ್ವಕವಾಗಿ ಎಂದರ್ಥ. 


“ಚಾತುರ್ವರ್ಣ್ಯಮ್‌ "ಸ ನಾಲ್ಕು ವರ್ಣಗಳ ಗುಂಪು ಎಂದರ್ಥ. 


ಸತ್ತ pr ರಜಸ್ಸು ತಮಸ್ಸು , ಎಂಬ ಮೂರು ಗುಣಗಳನ್ನು ನಿಮಿತ್ತೀಕರಿಸಿಕೊಂಡು, ಶಮ, 
ದಮ ಮೊದಲಾದ ಆಯಾಯಾ ವರ್ಣಕ್ಕೆ ಉಚಿತವಾದ ಕರ್ಮ ವಿಭಾಗ ಪೂರ್ವಕವಾಗಿ 
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ನಾಲ್ಕುವರ್ಣದವರೂ ನನ್ನಿಂದಲೇ ಸೃಷ್ಟಿಸಲ್ಪಟ್ಟಿದ್ದಾರೆ. 

ಜೀವಿಗಳು ಸಾತ್ರಿ ೫ ರಾಜಸ, ತಾಮಸ ಎಂದು ಮೂರು ಎಧವಾಗಿದ್ದಾರೆ. 
ಅವರಲ್ಲಿ ರಾಜಸರು- ರಾಜಸ ಸಾತ್ವಿಕ, ರಾಜಸರಾಜಸ, ರಾಜಸತಾಮಸ ಎಂದು ಮೂರು 
ಎಥವಾಗಿದ್ದಾ ರೆ. ಇಲ್ಲಿಹೇಳಿರುವ ವರ್ಣವಿಭಾಗವು ರಾಜಸಸಾತ್ಲಿಕರಿಗೆ ಸಂಬಂಧಿಸಿದ್ದಾಗಿದೆ. 


"ರಾಜಸಾಸ್ತು ನರಾಸ್ತತ್ರ' ಎಂದು ಹದಿನೆಂಟನೆಯ ಅಧ್ಯಾಯದ ತಾತ್ಪರ್ಯದಲ್ಲಿಯೂ, 
'ಸಾತ್ಲಿಕೋ ಬ್ರಾಹ್ಮಣಃ' ಎಂದು ಈ ಶ್ಲೋಕದ ಭಾಷ್ಯದಲ್ಲಿಯೂ ಈ ವಿಚಾರವನ್ನು 
ಆಚಾರ್ಯರು ಸಷ್ನಪಡಿಸಿದ್ದಾರೆ. 

ರಜೋಗುಣಕ್ಕಿಂತ ಬಹಳ ಅಧಿಕ ಸತ್ತ್ವಗುಣವುಳ್ಳವರು ಬ್ರಾಹ್ಮಣರು. ರಜೋಗುಣಕ್ಕಿಂತ 
ಸ್ವಲ್ಪಹೆಚ್ಚು ಸತ್ತ್ವಗುಣವುಳ್ಳವರು ಕ್ಷತ್ರಿಯರು. ತಮೋಗುಣಕ್ಕಿಂತ ಅಧಿಕವಾದ ಸತ್ತ್ವರಜೋ- 
ಗುಣಗಳು ಸಮವಾಗಿದ್ದರೆ ವೈಶ್ಯರು. ರಜೋಗುಣಕ್ಕಿಂತ ಹೆಚ್ಚು ತಮೋಗುಣ, ತಮೋಗುಣ 
ಕ್ಕಿಂತ ಹೆಚ್ಚು ಸತ್ತ ಗುಣ ವುಳ್ಳವರು ಶೂದ್ರರು. ಗುಣ ಎಭಾಗಕ್ಕೆ ಅನುಗುಣವಾಗಿ ಬ್ರಾಹ್ಮಣಾದಿ 
ವರ್ಣವಿಭಾಗ ಆಚಾರ್ಯರಿಂದ ಹೀಗೆ ನಿರೂಪಿತವಾಗಿದೆ . ಬ್ರಾಹ್ಮಣಾದಿ ವರ್ಣದವರು 
ಆಚರಿಸಬೇಕಾದ ಕರ್ತವ್ಯ ಕರ್ಮಗಳ ವಿವರಣೆಯನ್ನು ಹದಿನೆಂಟನೆಯ ಅಧ್ಯಾಯದಲ್ಲಿ 
"ಶಮೋ ದಮ' (18-42) ಮೊದಲಾದ ಮೂರು ಶ್ಲೋಕಗಳಿಂದ ಶ್ರೀಕೃಷ್ಣನೇ ಹೇಳುವನು. 


ಉತ್ತರಾರ್ಧಕ್ಕೆ ಅವತಾರಿಕೆ 


ನೀನು ಎಲ್ಲರಿಗೂ ಸೃಷ್ಟಿಕರ್ತ. ನಿನಗೂ ಮತ್ತೊಬ್ಬಸೃಷ್ಟಿಕರ್ತನಿರುವನೇ ? ಎಂಬ ಪ್ರಶ್ನೆಗೆ 
ಉತ್ತರವಾಗಿ “ತಸ್ಯ ಕರ್ತಾರಂ.....' ಎಂಬ ಉತ್ತರಾರ್ಧ ಹೊರಟಿದೆ. 


292 ಗೀತಾವಿವೃತಿ 


ನನ್ನ ನ್ನು ನಾಲ್ಕು ವರ್ಣಸಮುದಾಯಗಳ ನಾಶರಹಿತನಾದ ಕತಣ್ಯ ವೆಂದು ತಿಳಿ. ಹಾಗೆಯೇ 
ನನ್ನನ್ನು ಹುಟ್ಟಿಸಬಲ್ಲಮತ್ತೊಬ್ಬ ಕತಣೃವಿಲ್ಲದವನನ್ನಾಗಿಯೂ ತಿಳಿ ಎಂದು ಅಭಿಪ್ರಾಯ. 


ಎರಡನೆಯ ರೀತಿಯಿಂದ ಉತ್ತರಾರ್ಧಕ್ಕೆ ಅವತಾರಿಕೆ 


ನಾಲ್ಕುವರ್ಣದವರ ಸೃಷ್ಟಿಕರ್ತನಾಗಿರುವೆಯಾದರೆ ನಿನಗೆ ಜೀವರಂತೆ ಕರ್ಮಲೇಪ- 
ವಾದೀತೆ ? ಎಂಬ ಆಶಂಕೆಗೆ - "ನ ಮಾಂ' ಎಂಬ ಮುಂದಿನ ಶ್ಲೋಕದಿಂದ ಕರ್ಮಲೇಪಾ 
ಭಾವವನ್ನು ಹೇಳುತ್ತಾ ಅದಕ್ಕೆ ಕಾರಣವನ್ನು ಈಗ ಹೇಳುತ್ತಿದ್ದಾನೆ - "ತಸ್ಯ....' ಎಂದು. ನಾನು 
ನಾಲ್ಕು ವರ ಸ ಹ್ಟಿಕರ್ತನು. Wi ನನ್ನಲ್ಲಿರುವ ಕರ್ತ ತವು ಜೀವವಿಲಕ್ಷಣವಾದುದು. 
ಆದುದರಿಂದ ನನ್ನನ್ನು ಕರ್ಮಲೇಪಕ್ಕೆ ಹ ಕತಣ್ಯತ್ನವಲ್ಲ )ದವನೆಂದೂ ತಿಳಿ, 


ಹಿಂದಿನ ಅವತಾರಿಕೆಯಲ್ಲಿ"ಅಕರ್ತಾರಂ' ಎಂಬ ಪದಕ್ಕೆ "ಮತ್ತೊಬ್ಬ ಕರ್ತ, ವಿಲ್ಲದವನೆಂದು' 
ಅರ್ಥ. ಈ ಅವತಾರಿಕೆಯಲ್ಲಿ "ಕತ್ತ ರ್ಚ್ಯೈತ್ವವಿಲ್ಲದವನು' ಭಂ ಅರ್ಥ. ಈ ಎರಡೂ ಅವತಾರಿಕೆ 
ಗಳಲ್ಲಿ 'ತಸ್ಕ' ಎಂಬ ಪದಕ್ಕೆ " ನಾಲ್ಕುವರ್ಣಗಳ ಸಮುದಾಯಕ್ಕೆ; ಎಂದು ಅರ್ಥ. 1 13 || 


ಎನಗಿಲ್ಲ ಕರ್ಮಲೇಪ 


ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮಫಲೇ ಸ್ಹೃಹಾ । 


ಅತಿ ಮಾಂ ಯೋಜಿಜಾನಾತಿ ಕರ್ಮಜರ್ನ ಸ ಬಧ್ಯತೇ 11 14 || 


ಅರ್ಥ- ನನ್ನದು ಲೋಕವಿಲಕ್ಷಣವಾದ ಕತಣೃತ್ವ . ಆದ್ದರಿಂದ ನನ್ನಲ್ಲಿ ಕರ್ಮಗಳು 
ಅಂಟಿಕೊಳ್ಳುವುದಿಲ್ಲ. ನನಗೆ ಕರ್ಮದ ಫಲದಲ್ಲಿ ಅಕ ಆಸಕ್ತಿಯೂ ಇಲ್ಲ. ಆದ್ದರಿಂದಲೂ 
ನನ್ನಲ್ಲಿಕರ್ಮಗಳು ಅಂಟಿಕೊಳ್ಳುವುದಿಲ್ಲ ನನಗೆ ಕರ್ಮಲೇಪವಿಲ್ಲ ಕರ್ಮಫಲದಲ್ಲಿ ಅತಿಯಾದ 
ಸಸ ಇಲ್ಲವೆಂದು ಯಾರು ತಿಳಿಯುತ್ತಾ ನೋ, ಅವನಿಗೂ ಕರ್ಮಗಳು ಅಂಟಿ 
ಕೊಳ್ಳುವುದಿಲ್ಲವೆಂದ ಮೇಲೆ ನನಗೆ ಅಂಟಿಕೊಳ್ಳುವುದಿಲ್ಲವೆಂದು ಹೇಳಬೇಕೇನು? ಜೀವನು 
ಕೃಷ್ಣಪರಮಾತ್ಮನಿಗೆ ಕರ್ಮಲೇಪವಿಲ್ಲವೆಂದು ತಿಳಿಯಬೇಕೇ ಹೊರತು ತನಗೆ ಅಲ್ಲ 


ತತಃ ಕಿಮಿತ್ಯತ ಆಹ - ನ ಮಾಮಿತಿ ॥ ಜೀವವಿಲಕ್ಟಣಕ್ತಿಯಾವತ್ತ ೇನಾ- 
ಕರ್ತೃತ್ವಾನ್ಮಾಂ ಕರ್ಮಾಣಿ ನ ಲಿಂಪಂತಿ | ಕಿಂಚ ಜೀವಾನಾಂ ಕರ್ಮಲೇಪೇ 
ಅಭಿನಿವೇಶೋ ಹೇತುಃ, ನಚ ಮೇಠಸಾವಸ್ತೀತ್ಕಾಹ - ನ ಮೇ ಕರ್ಮಫಲೇ 
ಸ್ಪೃಹೇತಿ ॥ ಫಲಪ್ರಾಪ್ತಿಪರ್ಯಂತಂ ಮನೋವಿಕ್ಷೇಪಶಬ್ದಿತೋತಭಿನಿವೇಶಃ 
ಕರ್ಮಫಲೇ ಮೇ ನಾಸ್ತಿ ॥ ಅತೋಅಷಪಿ ನ ಲಿಂಪಂತಿ ಕರ್ಮಾಣೀತ್ಯರ್ಥಃ । 
ಕೈಮುತ್ಯೇನಾಪಿ ಸ್ವಸ್ಯ ಕರ್ಮಾಲೇಪಮಾಹ- ಅತೀತಿ ॥ ಕರ್ಮಲೇಪೋಮೇ ನಾಸ್ತಿ 


ಅಧ್ಯಾಯ 4 293 


ತತ್ತಲೇ ಸ್ಪಹಾಠಪಿ ನೇತ್ಯೇವಂ ಮಾಂ ಯೋವಎಲಭಿಜಾನಾತಿ ಸೋಪಿ 
ಕರ್ಮಭಿರ್ನ ಬಧ್ಯತೇ | ಕಮ್ದ್ಮಹಮಿತಿ ? ಇತಿ ಯೋತಭಿಜಾನಾತೀತಿ ವಾಚ್ಯೇ 
"ಮಾಮಿತಿ' ಪುನರ್ವಚನಂ ಸಸ್ಯ ಈಶ್ರರಾಭೇದಾಭಿಪ್ರಾಯೇಣ । ಸ್ವಾತ್ಮಾನಮುದ್ದಿಶ್ಶ 
“ನ ಮಾಂ ಕರ್ಮಾಣಿ ಲಿಂಪಂತಿ' ಇತ್ಯಾದಿ ಯೋ ಜಾನಾತೀತಿ ಜೀವಾಭೇದ- 
ಪ್ರತೀತಿನಿರಾಸಾಯ ಮಾಂ ಯೋಂಭಿಜಾನಾತಿ ನ ಸ್ವಾತ್ಮಾನಮಿತಿ ॥ 14 ॥ 


ಅನುವಾದ - ಹಿಂದಿನ ಶ್ಲೋಕದಲ್ಲಿ "ಅಕರ್ತಾರಂ' ಎಂಬ ಪದದಿಂದ ಶ್ರೀಕೃಷ್ಣನ ಕರ್ತೃತ್ವ 
ಲೋಕವಿಲಕ್ಷಣವೆಂದು ಹೇಳಲಾಗಿತ್ತು. ಅದರಿಂದೇನೆಂದರೆ ಹೇಳುತ್ತಾನೆ- "ನಮಾಂ' ಎಂದು. 
ನನ್ನಲ್ಲಿರುವ ಕರ್ತೃತ್ವವು ಜೀವವಿಲಕ್ಷಣವಾದುದರಿಂದ "ಅಕರ್ತಾ' ಎನಿಸಿದ್ದೇನೆ. ಆದ್ದರಿಂದ 
ನನಗೆ ಕರ್ಮಗಳ ಲೇಪವಿಲ್ಲ, ಮತ್ತೂ ಜೀವನಿಗೆ ಕರ್ಮಲೇಪವಾಗಲು ಫಲದಲ್ಲಿ ಆಗ್ರಹವು 
ಕಾರಣವು. ನನಗೆ ಆ ಆಗ್ರಹವು ಇಲ್ಲವನ್ನುತ್ತಾನೆ. "ನ ಮೇ ಕರ್ಮಫಲೇ ಸ್ಪೃಹಾ' ಎಂದು. 
ಫಲವನ್ನು ಹೊಂದುವವರೆಗೂ ಜೀವನಲ್ಲಿರುವ , "ಮನೋವಿಕ್ಷೇಪ' ಎಂಬ ಶಬ್ದದಿಂದಲೂ 
ಕರೆಯಲ್ಪಡುವ , ಆಗ್ರಹವು ಕರ್ಮಫಲದ ವಿಷಯದಲ್ಲಿ ನನಗೆ ಇಲ್ಲ. ಆ ಕಾರಣದಿಂದಲೂ 
ಕರ್ಮಗಳು ನನಗೆ ಅಂಟಿಕೊಳ್ಳುವುದಿಲ್ಲ ಕೈಮುತ್ಯನ್ಯಾಯದಿಂದಲೂ ತನಗೆ ಕರ್ಮಲೇಪ 
ಎಲ್ಲವೆನ್ನುತ್ತಾನೆ. "ಇತಿ' ಎಂದು. ನನಗೆ ಕರ್ಮಲೇಪವಿಲ್ಲ ಕರ್ಮಫಲದಲ್ಲಿ ಆಸೆಯೂ 
ಇಲ್ಲವೆಂದು ಯಾರು ನನ್ನನ್ನು ತಿಳಿಯುತ್ತಾನೋ , ಅವನೂ ಕರ್ಮಗಳಿಂದ ಬದ್ಧನಾಗುವುದಿಲ್ಲ 
ಎಂದ ಮೇಲೆ ನಾನು ಕರ್ಮಗಳಿಂದ ಬದ್ಧನಲ್ಲವೆಂದು ಹೇಳಬೇಕೇನು? 


"ಈ ರೀತಿ ಯಾರು ತಿಳಿಯುವನೋ' ಎಂದು ಮಾತ್ರ ಹೇಳದೇ "ಮಾಂ ಎ ನನ್ನನ್ನು' ಎಂದು 
ಪುನಃ ಹೇಳಿರುವುದು ತನಗೂ (ಕೃಷ್ಣನಿಗೂ) ಭಗವಂತನಿಗೂ ಅಭೇದವಿದೆಯೆಂಬ ಅಭಿಪ್ರಾಯ 
ವನ್ನು ಸೂಚಿಸುತ್ತದೆ. 

ಜೀವನು ತನ್ನನ್ನು ಉದ್ದೇಶಿಸಿಕೊಂಡು "ನಾನು ಬ್ರಹ್ಮನಾದ್ದರಿಂದ ನನ್ನನ್ನು ಕರ್ಮಗಳು 
ಲೇಪಿಸುವುದಿಲ್ಲವೆಂದು ಮುಂತಾಗಿ ತಿಳಿಯಬಹುದು. ಆ 'ಜೀವಬ್ರಹ್ಮ ಅಭೇದ ಪ್ರತೀತಿಯನ್ನು 
ದೂರ ಮಾಡಲು, 'ಮಾಂ - ನನ್ನನ್ನು (ಅಂದರೆ ಕೃಷ್ಣನನ್ನು) ಅಭಿಜಾನಾತಿ- ಯಾರು 
ತಿಳಿಯುತ್ತಾನೋ ಎಂದು ಹೇಳಿದ್ದಾನೆ. ಯಾರು "ಮಾಂ' ನನ್ನನ್ನು ಕರ್ಮಲೇಪವಿಲ್ಲದವನೆಂದು 
ತಿಳಿಯುತ್ತಾನೋ, ತನ್ನನ್ನಲ್ಲ' ಎಂದರ್ಥ. ॥ 14 ॥| 


ಜ್‌ 
ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಬುಭಿಃ I 
ಕುರು ಕರ್ಮವ ತಸ್ಮಾತ್ರ್ವಂ ಪೂರ್ವೈಃ ಪೂರ್ವತರಂ ಕೃತಮ್‌ 11 15 || 


294 ಗೀತಾವಿವೃತಿ 


ಅರ್ಥ- ನನ್ನನ್ನು ಹೀಗೆ ತಿಳಿದಿದ್ದರೂ, ಪೂರ್ವಿಕರು ಮೋಕ್ಟದಲ್ಲಿ ಆನಂದವೃದ್ದಿಯನ್ನು 
ಬಯಸುತ್ತಾ ಕರ್ಮವನ್ನು ಆಚರಿಸಿದ್ದಾರೆ. ಹೀಗೆ ಹಿಂದಿನವರು ಬಹುಹಿಂದಿನ ಕಾಲದಿಂದಲೂ 


ಮಾಡಿಕೊಂಡು ಬಂದಿರುವ ಕರ್ಮವನ್ನು ನೀನು ಅವಶ್ಯವಾಗಿ ಮಾಡು. ಜ್ಞಾನಿಗೆ 
ಕರ್ಮಬಂಧವಿಲ್ಲವೆಂದು ಮಾಡದಿರಬೇಡ. 


ಯದಿ ಜ್ಞಾನೀ ಕರ್ಮಭಿರ್ನ ಬಧ್ಯತೇ ತರ್ಹಿ ಮಮಾಪಿ ಜ್ಞಾನಿತ್ಪಾತ್‌ 
ಕರ್ಮಬಂಧಾಭಾವರೂಪಮುಕ್ತಿಸತ್ತಾತ್‌ ಕಥಂ ಕರ್ಮವಿಧಾನಮಿತ್ಯತೋ 
ಜ್ಞಾನಿನಾಮಪ್ಯಧಿಕಮೋಕ್ಷಾಕಾಂಕ್ಷಯಾ ಕರ್ಮಕರಣೇ ಆಚಾರೋತಪ್ಯ ಸ್ಮೀ- 
ತ್ಯಾಹ- ಏವಮಿತಿ ॥ ಪ್ರಾಕ್‌ ಜನಕಾದೀನಾಂ ವಿವಸ ಸದಾದೀನಾಂ ಚ 
ವಿದ ್ಯಮಾನಮಪಿ ಜ್ಞಾನಿತ್ತಂ ಭಗವತೋ ನ ಎವಕ್ಷಿತಮ್‌ । ಅತ್ರ ತು ವಿವಕ್ಷಿತಮಿತಿ 
ನ ತೇನ ಪೌನರುಕ್ತಂ ಶಂಕ್ಯಮ್‌ । “'ಪೂಪ್ಪ ೯ರ್ಮುಮುಕ್ತುಭಿ: 
"ಆಕ್ವೇಸ್ತಚ್ಛೀಲತದ್ಫರ್ಮತತ್ಸಾಧುಕಾರಷ್ಠಿ ಪ್ವಿತಿ ತತ್ತಾಧುಕಾರಿಣ್ಯುಪ್ರತ್ಯಯಃ | ಅಧಿಕ- 
ಮೋಕ್ಷೇಚ್ಛಾವದ್ವೀ" ಏವಂ ಉಕ್ತಪ್ರಕಾರೇಣ ಹರಿಂ ಜ್ಲಾತ್ವಾನಪಿ ಕರ್ಮ 


ಕೃತಮ್‌ I ತಸ್ಪಾತ ಮಪಿ ಪೂವೈ ಕಃ ಕೃತಂ ಪೂರ್ವತರಂ ತತೋಂಪಿ 
ಪೂರ್ವಭಾವಿ ಕರ್ಮ 'ಕುರ್ವಿತಿ 11 15 || 


ಅನುವಾದ - ಜ್ಞಾನಿಗೆ ಕರ್ಮದ ಬಂಧನವಿಲ್ಲವೆನ್ನುವುದಾದರೆ, ತಾನೂ (ಅರ್ಜುನನೂ) 
ಜ್ಞಾನಿಯಾದ್ದರಿಂದತ ತನಗೂ ಕರ್ಮಬಂಧನವಿಲ್ಲ. ಆದ್ದರಿಂದ ತನ್ನನ್ನು ಕುರಿತು "ಕರ್ಮ ಮಾಡು' 
ಎಂದು ಹೇಳುವುದು ಹೇಗೆ ಸರಿ? ಎಂಬ ಆಶಂಕೆಗೆ ಜ್ಞಾನಿಗಳೂ ಮೋಕ್ಟದಲ್ಲಿ ಆನಂದ 
ವೃದ್ಧಿಯನ್ನು ಬಯಸಿ ಕರ್ಮಬಂಧನವಿರದಿದ್ದರೂ ಕರ್ಮವನ್ನು ಆಚರಿಸುತ್ತಾರೆ. ಈ 
ವಿಚಾರದಲ್ಲಿ. ಓಲಿಷ್ಟಾಚಾರವೂ ಇದೆಯೆನ್ನುತ್ತಾನೆ - "ಏವಂ ಜ್ಞಾತ್ತಾ' ಜಕ್ಕ 


'ಕರ್ಮಣೈವ ಹಿ ಸಂಸಿದ್ಧಿಂ..' (3ನೇ ಅಧ್ಯಾಯ, ಶ್ಲೋಕ -20) ಎಂಬ ಶ್ಲೋಕದಲ್ಲಿ 
ಹೇಳಿದ ವಿಷಯವನ್ನೇ ಈ. ಶ್ಲೋಕದಲ್ಲಿಯೂ ಹೇಳಿದ್ದಾರೆ . ಆದ್ದರಿಂದ ಪುನರುಕ್ತಿ- 
ದೋಷವಿಲ್ಲವೇ ಎಂಬ ಆಶಂಕೆಗೆ ಶಿ ಶ್ರೀರಾಘವೇಂದ್ರರು ಹೀಗೆ ಉತ್ತರಿಸುತ್ತಾರೆ. ಜನಕಾದಿಗಳು, 
ಎವಸ್ಟಾನ್‌ ಮೊದಲಾದವರು ವಸ್ತುತಃ ಜ್ಞಾನಿಗಳೇ. ಆದರೂ ಶ್ರೀಕ್ಷ )ಷ್ನನು ಅವರ ಜ್ಞಾನಿತ್ವವನ್ನು 
ವಿವಕ್ಷೆಮಾಡದೇ, ವಿಹಿತಕರ್ಮಾನುಷ್ಠಾನವಿಷ ಷಯದಲ್ಲಿ ಜನಕಾದಿಗಳ ಶಿಷ್ಟಾಚಾರವೂ 
ಪ್ರ ಸಜಾಸಮುರು ಅಲ್ಲಿ ಹೇಳಿದ್ದಾನೆ. ಪ್ರಕೃ ಕೆ ಶ್ಲೋಕದಲ್ಲಿ ಶ್ರೀಕೃ ಷ್ಣನಿಗೆ ಜನಕಾದಿಗಳಲ್ಲಿರುವ 
ಜ್ಞಾನಿತ್ವವು ವಿವಕ್ತಿತವಾಗಿದೆ. ಅದನ್ನು hr 'ಪೂವೆನ್ಸಃ ಸ ಜ್ಞಾತಾ' ಎಂದು ತಿಳಿಸಿದ್ದಾನೆ. 
ಜ್ಞಾನಿಗಳಾದರೂ ಮೋಕ್ಷದಲ್ಲಿ ಅನಂದ ವೃ ದ್ದಿಗೋಸ್ಕ ರ ಕರ್ಮವನ್ನು “ಆಚರಿಸುತ್ತಾರೆ ಎಂಬ 
ವಿಷಯದಲ್ಲಿ ಶಿಷ ಶಿಷ್ಟಾಚಾರವನ್ನು ಈ ಮನಂ ಹೇಳಲಾಗಿದೆ. ಆದ್ದರಿಂದ ಪುನರುಕ್ತಿದೋಷವಿಲ್ಲ, 


ಅಧ್ಯಾಯ 4 295 


'ಮುಮುಕ್ಕುಃ' ಎನ್ನುವುದು "ಉ'ಪ್ರತ್ಯಯಾಂತವಾದ ಶಬ್ದ. 'ಆಕ್ಟೇಸ್ತಚ್ಛೀಲತದ್ದರ್ಮ- 
ತತ್ಸಾಧುಕಾರಿಷು ' ಎಂಬ ಸೂತ್ರದಂತೆ "ತತ್ತಾಧುಕಾರಿಷು'- ಎಂದರೆ ಒಳ್ಳೆಯರೀತಿಯಿಂದ 
ಆಚರಿಸುವವನು' ಎಂಬ ಅರ್ಥದಲ್ಲಿ"ಉ' ಪ್ರತ್ಯಯವು ಬಂದಿದೆ. 

ಹಿಂದೆ ಹೇಳಿದಂತೆ ಹರಿಯ ಅಪರೋಕ್ಷಜ್ಞಾನವನ್ನು ಪಡೆದ ಜನಕಾದಿಗಳೂ 
ಮೋಕ್ಷದಲ್ಲಿ ಆನಂದ ವೃದ್ದಿಯ ಅಭಿಲಾಷೆಯಿಂದ ಕರ್ಮಾಚರಣೆಯನ್ನು ಮಾಡಿದ್ದಾರೆ. 
ಹಿಂದಿನವರು ಬಹುಹಿಂದಿನ ಕಾಲದಿಂದಲೂ ಮಾಡಿಕೊಂಡು ಬಂದಿರುವ ಕರ್ಮಾ- 
ಚರಣೆಯನ್ನು ನೀನು ಬಿಡದೇ ಮಾಡು ಎಂದು ಅಭಿಪ್ರಾಯ. ॥ 15 


ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪಪ್ಯತ್ರ ಮೋಹಿತಾಃ । 
ತತ್ತೇ ಕರ್ಮ ಪ್ರವಕ್ಷಾ ಮಿ ಯದ್‌ಜ್ಞಾತ್ವಾ ಮೋಕ್ಷ ಸೇತಶುಭಾತ್‌ Il 16 ॥ 
ಅರ್ಥ- ಯಾವುದು ಸತ್ಸರ್ಮ ? ಯಾವುದು ದುಷ್ಕರ್ಮ ? ಕರ್ಮದ ಹೀನತೆ 
ಯಾವುದು? ಎಂಬ ವಿಷಯದಲ್ಲಿ ಜ್ಞಾನಿಗಳೂ ಮೋಹಕ್ಕೊಳಗಾಗಿದ್ದಾರೆ. ಆದ್ದರಿಂದ ಆ 
ಕರ್ಮದ ಬಗ್ಗೆ ನಿನಗೆ ಹೇಳುವೆನು . ಅದನ್ನು ತಿಳಿಯುವುದರಿಂದ ಅಶುಭವಾದ 
ಕರ್ಮಬಂಧನದಿಂದ ನೀನು ಬಿಡುಗಡೆ ಹೊಂದುವಿ. 


ಕುರ್ವಿತಿ ಕರ್ತವ್ಯತಯೋಕ್ತಕರ್ಮಸ್ಟರೂಪಂ ವಕ್ತುಂ ತತ್ರ ಜಿಜ್ಞಾಸಾ- 
ಜನನಾಯ ಕರ್ಮಣೋ ದುರ್ಜ್ನೆಯತ್ನಮಾಹ- ಕಿಮಿತಿ ॥॥ ಅಕರ್ಮಪದೇನ 
ಕರ್ಮಾಭಾವೋ ವಿರುದ್ಧಕರ್ಮ ಚ ಗ್ರಾಹ್ಯಮ್‌ । ಅತ್ರ ಕರ್ಮವಿಷಯೇ 
ಕವಯೋತಪಿ ಮೋಹಿತಾಃ ವಿಭ್ರಮವಂತಃ | ತರ್ಹಿ, ಕಿಂ ತತ್ಸ್ವರೂಪಂ, 
ಬ್ರೂಹೀತ್ಯತ ಆಹ- ತದಿತಿ ॥। ತಸ್ಮಾತ್ಕವೀನಾಮಪಿ ಮೋಹವಿಷಯತ್ತಾದಿತಿ ವಾ 
ಯತ್ಕರ್ತವ್ಯತ್ವಾದಿನೋಕ್ತಂ ತತ್ಕರ್ಮೇತಿ ವಾ ತೇ ಜಿಜ್ಞಾಸವೇ "ಪ್ರವಕ್ಷ್ಯಾಮಿ । 
ಯದ್‌ಜ್ಞಾತ್ವಾಂಶುಭಾತ್ಮರ್ಮಬಂಧಾನ್ಮೋಕ್ಸ ಸೇ ತತ್ಕರ್ಮೇತಿ ವಾ | ಕರ್ಮ 
ಪ್ರವಕ್ಷ್ಯಾಮೀತ್ಯಕರ್ಮವಿಕರ್ಮಣೋರಪ್ಪಪಲಕ್ಷಣಮ್‌ । ಅನುಷ್ಠೇಯತಯಾ 
ಪ್ರಾಧಾನ್ಯಾತ್ಮರ್ಮೇತ್ಯೇವೋಕ್ತಮ್‌ 1 ಯದ್ವಾ ತೇಠಕರ್ಮೇತ್ಯತ್ರಾಕಾರ- 
ಪ್ರಶ್ಲೇಷೇಣಾಕರ್ಮೇತ್ಯಪಿ ಪದಚ್ಛೇದೋ ಜ್ಞೇಯಃ ॥ 16 ॥ 


1. "ಇದಂ ಇತಿ ಕ್ವಚಿತ್‌' . ಪ್ರ. 


se ಗೀತಾವಿವೃತಿ 


ಅನುವಾದ - "ಕುರು ಕರ್ಮವ ಎ ಕರ್ಮವನ್ನು ಮಾಡಲೇಬೇಕು' ಎಂದು ಹಿಂದಿನ 
ಶ್ಲೋಕದಲ್ಲಿ ಹೇಳಿದ ಆ ಕರ್ಮದ ಸ್ವರೂಪವನ್ನು ಹೇಳಲು ಹೊರಟ ಕೃಷ್ಣನು, ಅದರ ಬಗ್ಗೆ 


ಕುತೂಹಲವನ್ನು ಹುಟ್ಟಿಸಲು, ಕರ್ಮಸ್ಟರೂಪವು ಸುಲಭವಾಗಿ ತಿಳಿಯುವಂತಹುದಲ್ಲವೆಂದು 
ಹೇಳುತ್ತಾನೆ. "ಕಿಂ' ಎಂದು. 


ಪದಗಳ ಅರ್ಥಗಳು - "ಅಕರ್ಮ' ಎಂಬ ಪದದಿಂದ ಕರ್ಮಹೀನತೆಯನ್ನೂ , ವಿರುದ್ಧ 
ಕರ್ಮವನ್ನೂ ಸ್ವೀಕರಿಸಬೇಕು. "ಅತ್ರ' ಎಂದರೆ ಈ ಕರ್ಮದ ವಿಷಯದಲ್ಲಿ ಎಂದು ಅರ್ಥ. 


ಮೋಹಿತಾಃ ಎ ಭ್ರಮೆಗೊಳಗಾದರು. "ತತ್‌' ಎಂದರೆ ಆ ಕಾರಣದಿಂದ ಎಂದೂ, ಅದನ್ನು 
ಎಂದೂ ಎರಡು ರೀತಿಯಾಗಿ ಅರ್ಥ. 


ಈ ಕರ್ಮದ ವಿಷಯದಲ್ಲಿ ಜ್ಞಾನಿಗಳೂ ಭ್ರ ಮೆಗೊಳಗಾಗಿದ್ದಾರೆ. ಹಾಗಾದರೆ 
ಅದರ ಸ್ವರೂಪವನ್ನು ಹೇಳುಎಂಬಪ ಪ್ರ ತಗೆ ಉತ್ತರಾರ್ಧ ಹೊರಟಿದೆ - "ತ್ರತ್‌' ಎಂಬುದಾಗಿ. 
"ತತ್‌' ಎಂಬುದನ್ನು ಹು ಬಗೆಯಲ್ಲಿ? ವ್ಯಾಖ್ಯಾ ನಿಸಬಹುದು. 


1. ಕರ್ಮದ ವಿಷ ಷಯದಲ್ಲಿ ಜ್ಞಾನಿಗಳೂ ಮೋಹಕ್ಕೊಳಗಾಗಿದ್ದಾರೆ- ಆದುದರಿಂದ (ತತ್‌- 
ಆದುದರಿಂದ) 


| ಯಾವುದನ್ನು ಮಾಡಬೇಕೆಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದೆನೋ ಅದನ್ನು (ತತ್‌ 
ಅದನ್ನು - ಕರ್ಮವನ್ನು) 


. ಯಾವುದನ್ನು ತಿಳಿದರೆ ಅಶುಭವಾದ ಕರ್ಮಬಂಧದಿಂದ ಬಿಡುಗಡೆ ಹೊಂದುವಿಯೋ 
ಆ ಕರ್ಮವನ್ನು . 'ಕರ್ಮಪ ಸ್ರವಕ್ಷಾ 6ಮಿ' ಎಂಬಲ್ಲಿರುವ "ಕರ್ಮ'ಪದವು ಅಕರ್ಮ ಅಂದರೆ 
ಕರ್ಮಹೀಕತೆ' ಹಾಗೂ ವಿಕರ್ಮ ಎಂದರೆ ವಿರುದ್ದ ಕರ್ಮಕ್ಕೆ ಉಪಲಕ್ಷಣವಾಗಿದೆ. 
ಅನುಷ್ಠಾನ ಮಾಡಬೇಕಾದದ್ದು ಕರ್ಮವನ್ನೇ ಹೊರತು "ಅಕರ್ಮ' ವಿಕರ್ಮಗಳನ್ನಲ್ಲ 


ಆದ್ದರಿಂದ ಕರ್ಮಕ್ಕೆ ಪ್ರಾಧಾನ್ಯ. ಆದ್ದರಿಂದ ಕರ್ಮವನ್ನೇ ಹೇಳುವೆನೆಂದು ಶ್ರೀಕೃಷ್ಣ 
ಹೇಳಿದ್ದಾನೆ. 


ಅಥವಾ "ತೇ ಕರ್ಮ' ಎಂಬಲ್ಲಿ ಅಕಾರಪ್ರಶ್ಲೇಷದಿಂದ "ಅಕರ್ಮ' ಎಂದೂ ಪದವಿಭಾಗ 
ವನ್ನು ಮಾಡಬಹುದು. "ತೇ' ಎಂದರೆ ಜಿಜ್ಞಾಸುವಾದ ನಿನಗೆ (ಅರ್ಜುನನಿಗೆ) ಎಂದು ಅರ್ಥ. 
ಒಟ್ಟುಶ್ಲೋಕದ ಭಾವ - ಸತ್ಯರ್ಮ, ದುಷ್ಕರ್ಮ, ಕರ್ಮಹೀನತೆಗಳ ಬಗ್ಗೆ ಜ್ಞಾನಿಗಳಿಗೂ 


ಗೊಂದಲವಿದೆ. ಆ ಕರ್ಮ ಸ್ವರೂಪವನ್ನು ತಿಳಿಯದೇ ಅಶುಭ ಕರ್ಮಬಂಧನದಿಂದ ಬಿಡುಗಡೆ 
ಅಸಾಧ್ಯ. ಆದ್ದರಿಂದ ಕರ್ಮ, ಅಕರ್ಮ, ವಿಕರ್ಮಗಳ ಬಗ್ಗೆ ಜಿಜ್ಞಾಸುವಾದ ನಿನಗೆ ಹೇಳುತ್ತೇನೆ. 


ಅಧ್ಯಾಯ 4 297 
ಕರ್ಮದ ಅರಿವು ದುಷರ 


ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ।॥ 
ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ 11 17 1 


ಅರ್ಥ- ಸತ್ಸರ್ಮಕ್ಕಿಂತ ದುಷ್ಕರ್ಮ ಹಾಗೂ ಕರ್ಮಹೀನತೆಯನ್ನು ಬೇರೆಯಾಗಿ 
ತಿಳಿಯಬೇಕು. ದುಷ್ಕರ್ಮಕ್ಕಿಂತ ಸತ್ಕರ್ಮ ಹಾಗೂ ಕರ್ಮಹೀನತೆಯನ್ನು ಬೇರೆಯಾಗಿ 
ತಿಳಿಯಬೇಕು. ಕರ್ಮಹೀನತೆಗಿಂತ ಸತ್ಕರ್ಮ ಹಾಗೂ ದುಷ್ಕರ್ಮಗಳನ್ನು ಬೇರೆಯಾಗಿ 
ತಿಳಿಯಬೇಕು. ಕರ್ಮದ ಪರಿಜ್ಞಾನವು ಕಷ್ಟಸಾಧ್ಯವಾದರೂ ಅದಕ್ಕೆ ಶಾಪಾದಿಗಳು 
ಪ್ರಬಲಕಾರಣವಲ್ಲ. ದುರ್ಜೀಯತೆ ಕರ್ಮದ ಸ್ವಭಾವವೇ ಆಗಿದೆ. 


ಅಥವಾ, ಬಹುರೂಪಿಯಾದ ನನ್ನಿಂದಲೇ (ಶ್ರೀಕೃಷ್ಣನಿಂದಲೇ) ಸತ್ಕರ್ಮ, ದುಷ್ಪಕರ್ಮ, 
ಕರ್ಮಹೀನತೆಯೆಂಬ ಮೂರೂ ಉಂಟಾಗುತ್ತವೆ. ಆದ್ದರಿಂದ ಈ ಮೂರನ್ನೂ ನನ್ನ 
ಅಧೀನವೆಂದು ತಿಳಿಯಬೇಕು. 


ಕರ್ಮಾದಿಸ್ಪರೂಪಜ್ಞಾನಮಾವಶ್ಯಕಮಿತಿ ಭಾವೇನಾಹ- ಕರ್ಮಣೋ 
ಹೀತಿ ॥ ಪೂರ್ವಸ್ಮಾತ್ಮರ್ಮಾಕರ್ಮಪದಯೋರನುವೃತ್ತಿಃ | ಕರ್ಮಣಃ 
ಸಕಾಶಾದಕರ್ಮ ಕರ್ಮಾಕರಣಂ ಎರುದ್ಧಕರ್ಮ ಚ ವಿವಿಚ್ಛ ಬೋದ್ದವ್ಯಮ್‌ 
ವಿಕರ್ಮಣೋ ನಿಷಿದ್ದಕರ್ಮಣಶ್ಚ ಕರ್ಮಾಕರ್ಮ ಚ ವಿವಿಚ್ಛ ಬೋದ್ದವ್ಯಮ್‌ 
ಅಕರ್ಮಣಶ್ಚಕರ್ಮ ವಿಕರ್ಮ ಚ ವಿವಿಚ್ಛ ಬೋದ್ಧವ್ಯಮ್‌ | ಕುತ ಇತ್ಯತ ಆಹ- 
ಗಹನೇತಿ ॥॥ ಪೂರ್ವತ್ರ ದುರ್ಜೇಯತ್ನೋಕ್ತಾವಪಿ ತಚ್ಛಾಹಾದಿ ಪ್ರಬಲನಿಮಿತ್ತಂ 
ನ ಭವತಿ । ಕಿಂತು ಸ್ಪಭಾವತ ಏವೇತಿ ವಕ್ತುಂ "ಗಹನಾ ಕರ್ಮಣೋ ಗತಿಃ' ಅತಿ 
ಪುನರ್ವಚನಮ್‌ | ಯದ್ವಾ "ಕರ್ಮ ಪ್ರವಕ್ಷಾ ಮಿ' ಇತಿ ಪ್ರತಿಜ್ಞಾತಂ ಕರ್ಮಾದಿ- 
ಸರೂಪಮಾಹ- ಕರ್ಮಣೋ ಹೀತಿ ॥ ಅತ್ರ ಕರ್ಮ ನ ಇತಿ ವಿಕರ್ಮ ನ ಇತಿ 
ಅಕರ್ಮನ ಇತಿ ಪದವಿಭಾಗಃ । “ಬ್ರಹ್ಮಾ ಣ ಇಂದ್ರ ಉಪಯಾಹಿ ಎದ್ದಾನ್‌' 
ಇತ್ಯತ್ರ ಬ್ರಹ್ಮಾಣ ಇತ್ಯಸ್ಯೇವ ಭಿನ್ನಪದಸ್ಕಾಪಿ ನ ಇತ್ಯಸ್ಯ ರೇಫೋತ್ತರಸ್ಕ 
ಣತ್ಸಮ್‌ | ತೇನ “ರಷಾಭ್ಯಾಂ ನೋ ಣಃ ಸಮಾನಪದೇ' ಇತ್ಯುಕ್ತಾವಪಿ ಛಾಂದಸಂ 
ಣತ್ತಮತ್ರ ಧ್ವೇಯಮ್‌ | ಕರ್ಮ ನೋ ಮತ್ತೋ ಭವತೀತಿ, ವಿಕರ್ಮ ಅಕರ್ಮ 
ಚ ನೋ ಮತ್ತೋ ಭವತೀತ್ಯೇವಂ ಯೋಜನಾ | ಕರ್ಮಾದಿಸ್ವರೂಪಂ ನ ಸ್ಪತಂತ್ರಂ 
ಕಿಂತು ಭಗವದಧೀನಂ ಬೋದ್ದವೃಮಿತ್ಯರ್ಥಃ | ನ ಇತಿ ಬಹುವಚನಂ 


ಚ ಗೀತಾವಿವೃತಿ 


ಬಹುರೂಪತ್ವಾತ್‌ | ಏವಂರೂಪೇಣ ಕರ್ಮಸ್ಟರೂಪಜ್ಞಾನಂ ದುಃಶಕಮಿತ್ಯಾಹ- 
ಗಹನೇತಿ ॥॥ ಏತಚ್ಚ ಶ್ರೋತುರಧಿಕಾದರಜನನಾಯೋಕ್ತಮ್‌ ॥ 17 ॥ 


ಅನುವಾದ - ಕರ್ಮಾದಿಗಳ ಸ್ವರೂಪಜ್ಞಾನವು:ಆವಶ್ಯಕವೆಂದು ಹೇಳುತ್ತಾನೆ. "ಕರ್ಮಣೋ 
ಹಿ..' ಎಂಬುದಾಗಿ. ಹಿಂದಿನ ಶ್ಲೋಕದಿಂದ "ಕರ್ಮ', "ಅಕರ್ಮ' ಪದಗಳನ್ನು ಅನುವೃತ್ತಿ 
ಮಾಡಿಕೊಳ್ಳಬೇಕು . "ಅಕರ್ಮ' ಪದಕ್ಕೆ ಕರ್ಮಹೀನತೆ ಹಾಗೂ ಎರುದ್ದವಾದ ದುಷ್ಪಕರ್ಮ 
ಎಂದು ಹಿಂದಿನಂತೆ ಎರಡೂ ಅರ್ಥಗಳನ್ನು ಸ್ವೀಕರಿಸಬೇಕು. ಈ ಎರಡೂ ಪದಗಳನ್ನು ಮೂರು 
ಪ್ರತ್ಯೇಕ ವಾಕ್ಯಗಳಲ್ಲಿಯೂ ಅನ್ವಯಿಸಿಕೊಂಡು ಮುಂದೆ ಹೇಳಿದಂತೆ ಅಥೆಣ್ಯಸಬೇಕು. 

1. ಕರ್ಮಣಃ (ಸಕಾಶಾತ್‌) ಅಕರ್ಮ - ಕರ್ಮಾಕರಣಂ, ವಿರುದ್ಧಕರ್ಮ ಚ (ವಿವಿಚ್ಯ) 
ಬೋದ್ಧವ್ಯಮ್‌' 

ಸತ್ಯರ್ಮಕ್ಕಿಂತ 


ಕರ್ಮಹೀನತೆ ಹಾಗೂ ಎರುದ್ದಕರ್ಮಗಳನ್ನು ಬೇರೆಯಾಗಿ 
ತಿಳಿಯಬೇಕು. 


2. ವಿಕರ್ಮಣಃ ಎ ನಿಷಿದ್ದಕರ್ಮಣಶ್ವ ಕರ್ಮ ಅಕರ್ಮ ಚ ವಿವಿಚ್ಛ ಬೋದ್ಧವ್ಯಮ್‌. 


ನಿಷಿದ್ದ ಅಥವಾ ದುಷ ಷ್ಠಕರ್ಮಕ್ಕಿಂತ ಸತ್ತರ್ಮ ಹಾಗೂ ಕರ್ಮಹೀನತೆಗಳನ್ನು 
ಬೇರೆಯಾಗಿ ತಿಳಿಯಬೇಕು. 


3. ಅಕರ್ಮಣಃ ಚ ಕರ್ಮ ವಿಕರ್ಮ ಚ ವಿವಿಚ್ಯ ಬೋದ್ಧವ್ಯ ಮ್‌. 


ಕರ್ಮಹೀನತೆಗಿಂತ ಸತ್ಕರ್ಮ ಹಾಗೂ ದುಷ್ಕರ್ಮಗಳನ್ನು ಬೇರೆಯಾಗಿ ತಿಳಿಯಬೇಕು. 
ಹಿಂದೆ ತಿಳಿಸಿದಂತೆ ಸತ್ಯರ್ಮ, ಕರ್ಮಹೀನತೆ, ನಿಷಿದ್ದಕರ್ಮಗಳನ್ನು ವಿವೇಚಿಸಿ ಏಕೆ 


ತಿಳಿಯಬೇಕು 9? ಎಂಬ ಪ್ರಶ್ನೆಗೆ ಉತ್ತರವಾಗಿ "ಗಹನಾ ಕರ್ಮಣೋ ಗತಿಃ' ಎಂಬ ವಾಕ್ಯ 
ಹೊರಟಿದೆ. 


ಹಿಂದೆಯೂ ಕರ್ಮವು ದುಜೆ ರ್ಸ್ಸೀಯ ಎಂದು ಹೇಳಲಾಗಿದೆ. ಆದರೆ ಕರ್ಮದ 
ದುಜೆ ರ್ನೇಯತೆಗೆ ಶಾಪಾದಿ ಪ ಗ್ರಬಲಕಾರಣವೇನೂ ಇಲ್ಲ. ಅದು ಕರ್ಮದ ಸ್ವಭಾವವೇ ಆಗಿದೆ 


ಎಂದು ತಿಳಿಸಲು "ಗಹನಾ ಕರ್ಮಣೋ ಗತಿ' ಎಂದು ಮತ್ತೊಮ್ಮೆ ಕರ್ಮದ 
ದುರ್ಜ್ವೇಯತೆಯನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. 


ವಿವರಣೆ - ದ್ಹಾಪ ಪರಯುಗದಲ್ಲಿ ವಿಪ್ರ ರಿಗೆ ಗೌತಮ ಯಷಿಯ ಶಾಪದಿಂದ ಅಜ್ಞಾನ 
ಆವರಿಸಿದಂತೆ, ಕರ್ಮದ ವಿಷ ಷಯದಲ್ಲ ಜ್ಞಾನಿಗಳಿಗಿರುವ ಮೋಹಕ್ಕೆ ಶಾಪಾದಿಗಳು ಕಾರಣವಲ್ಲ 
ಕರ್ಮದ ಸ್ಪರೂಪ ಸ್ವಾಭಾವಿಕವಾಗಿಯೇ ಗಹನವಾದುದು. ಆದ್ದರಿಂದ ಕರ್ಮದ ವಿಷಯದಲ್ಲಿ 
ಜ್ಞಾಃ ನಿಗಳಿಗೂ ಮೋಹ ಉಂಟಾಗುವುದು. 


ಅಧ್ಯಾಯ 4 299 


17ನೇ ಶ್ಲೋಕಕ್ಕೆ ಗೀತಾತಾತ್ಪರ್ಯದಂತೆ ವಿವರಣೆ 


ಹದಿನಾರನೆಯ ಶ್ಲೋಕದಲ್ಲಿ "ಕರ್ಮದ ಬಗ್ಗೆ ಹೇಳುತ್ತೇನೆ' ಎಂದು ಪ್ರತಿಜ್ಞೆಮಾಡಿದ ಕರ್ಮ 
ಮೊದಲಾದವುಗಳ ಬಗ್ಗೆ ಹೇಳಲು ಈ ಶ್ಲೋಕ ಹೊರಟಿದೆ. ಈ ವಿವರಣೆಯಂತೆ "ಕರ್ಮಣಃ' 
'ವಿಕರ್ಮಣಃ', "ಅಕರ್ಮಣಃ' ಎಂಬ ಪದಗಳು ಹಿಂದಿನ ವಿವರಣೆಯಲ್ಲಿ ಬಂದಂತೆ 
ಪಂಚಮೀಷಷ್ಠ್ಟೀವಿಭಕ್ತಿ ಏಕವಚನದ ರೂಪಗಳಲ್ಲ. ಇಲ್ಲಿ "ಕರ್ಮ ನಃ', "ವಿಕರ್ಮ*ನಃ', 
"ಅಕರ್ಮ ನಃ' ಎಂಬುದಾಗಿ ಪದವಿಭಾಗ ಮಾಡಿಕೊಳ್ಳಬೇಕು. ಮೇಲಿನ ಮೂರು ಪದಗಳ 
ಗುಂಪಿನಲ್ಲಿ "ನಃ' ಎಂಬುದು ಭಿನ್ನಪದವಾಗಿದೆ. ಆದುದರಿಂದಲೇ 'ರಷಾಭ್ಯಾಂ ನೋ ಣಃ 
ಸಮಾನಪದೇ' (ರ.ಷ.ಗಳಿಂದ ಪರದಲ್ಲಿರುವ "ನ 'ಕಾರಕ್ಕೆ ಸಮಾನಪದವಾದಾಗ "ಣ'ಕಾರವು 
ಬರುತ್ತದೆ) ಎಂಬ ಸೂತ್ರ ಪ್ರಕಾರ "ಣ'ಕಾರ ಬರಲು ಅವಕಾಶವಿಲ್ಲಆದರೂ "ಬ್ರಹ್ಮಾಣ ಇಂದ್ರ 
ಉಪಯಾಹಿ ವಿದ್ದಾನ್‌ ' ಎಂಬ ವೇದದ ಉದಾಹರಣೆಯಲ್ಲಿ "ಬ್ರಹ್ಮಾ * ನಃ' ಎಂದು 
ಭಿನ್ನಪದವಾಗಿದ್ದರೂ "ನ' ಕಾರಕ್ಕೆ "ಣ'ಕಾರವು ಬಂದಂತೆ "ಕರ್ಮ *ನಃ' , "ಅಕರ್ಮ * ನಃ' 
ಎಂಬಲ್ಲಿಯೂ "ಣ' ಕಾರವು ಬಂದಿದೆ. ಇಲ್ಲಿ"ನಃ' ಎಂದರೆ ನಮ್ಮಿಂದ ಅಂದರೆ "ಪರಮಾತ್ಮನಿಂದ' 
ಎಂದು ಅರ್ಥ. ಪರಮಾತ್ಮನ ರೂಪಗಳು ಬಹುಸಂಖ್ಯೆಯಲ್ಲಿರುವುದರಿಂದ 'ನಃ' ಎಂದು 
ಬಹುವಚನವನ್ನು ಪ್ರಯೋಗಿಸಲಾಗಿದೆ. "ಕರ್ಮ, ನಃ (ಭವತಿ) ವಿಕರ್ಮ, ನಃ (ಭವತಿ) 
ಅಕರ್ಮ, ನಃ (ಭವತಿ) ಎಂದು ಅನ್ನಯಿಸಿಕೊಳ್ಳಬೇಕು ಕರ್ಮವೂ ನನ್ನಿಂದಲೇ ಆಗುವುದು. 
ವಿಕರ್ಮವೂ ನನ್ನಿಂದಲೇ ಆಗುವುದು ,ಅಕರ್ಮವೂ ನನ್ನಿಂದಲೇ ಆಗುವುದು. ಕರ್ಮ, ವಿಕರ್ಮ, 
ಅಕರ್ಮಗಳು ಭಗವಂತನ ಅಧೀನವೇ ಹೊರತು ಸ್ವತಂತ್ರವಲ್ಲಎಂದು ಅಭಿಪ್ರಾಯ. 


ಈ ರೀತಿಯಾಗಿ ಕರ್ಮಸ್ನ್ಥರೂಪದ ಜ್ಞಾನವು ಕಷ್ಟದಿಂದ ಮಾತ್ರ ಸಾಧ್ಯವೆನ್ನುತ್ತಾನೆ- 
"ಗಹನಾ' ಎಂಬುದಾಗಿ. ಕೇಳುಗರಿಗೆ "ಕರ್ಮ'ದ ವಿಷಯದಲ್ಲಿ ಹಚ್ಚಿನ ಆದರವನ್ನು 
ಹುಟ್ಟಿಸಲು ಈ ಶ್ಲೋಕ ಹೊರಟಿದೆ. 


ಕರ್ಮ-ಅಕರ್ಮ-ವಿಕರ್ಮಗಳ ಮರ್ಮಬಲ್ಲವನೇ ಜ್ಞಾನಿ 


ಕರ್ಮಣ್ಯಕರ್ಮ ಯಃ ಪಶ್ಯೇದಕರ್ಮಣಿ ಚ ಕರ್ಮ ಯಃ । 
ಸ ಬುದ್ಧಿಮಾನ್ಮನುಷ್ಯೇಷು ಸ ಯುಕ್ತಃ ಕೃತ್ಸ _ರರ್ಮಕೃತ್‌ 11 18 || 


ಅರ್ಥ- ಕರ್ಮವನ್ನು ಆಚರಿಸುವಾಗ ನಾನು ಸ್ಥತಂತ್ರನಾಗಿ ಮಾಡುತ್ತಿಲ್ಲವೆಂದೂ, ಸ್ವಪ್ನ, 
ಸುಷುಪ್ತಿ ಮೊದಲಾದ ಅವಸ್ಥೆಗಳಲ್ಲಿ ತಾನು ಕರ್ಮವನ್ನು ಆಚರಿಸದಿರುವಾಗ ಭಗವಂತನೇ 


ಸ್ವಷ್ನಪದಾರ್ಥಗಳ ಹಾಗೂ ಪ್ರಪಂಚದ ಸೃಷ್ಟ್ವಾದಿಕರ್ಮವನ್ನು ಆಚರಿಸುತ್ತಿರುವನೆಂದೂ, 
ಯಾರು ತಿಳಿಯುತ್ತಾನೋ ಅವನೇ ಮನುಷ್ಯರಲ್ಲಿ ಜ್ಞಾನಿಯಾಗಿದ್ದಾನೆ. ಅವನು ಜ್ಞಾನಸಾಧನ 


300 ಗೀತಾವಿವೃತಿ 


ಉಳ್ಳವನು. ಅವನೇ ಕರ್ಮವನ್ನು ಪೂರ್ತಿಗೊಳಿಸಿದವನು. ಏಕೆಂದರೆ ಅವನು ಕರ್ಮಫಲವಾದ 
ಜ್ಞಾನವನ್ನೂ , ಮೋಕ್ಷವನ್ನೂ ಪಡೆದಿರುತ್ತಾನೆ. 


ಅಥವಾ, ಎಧಿಬದ್ಧನಾದ ಜೀವನಲ್ಲಿ ಸ್ವತಂತ್ರವಾಗಿ ಕರ್ಮಾಚರಣೆ ಇಲ್ಲವೆಂದೂ, ವಿಧಿ 
ಬದ್ಧನಲ್ಲದ ಭಗವಂತನಲ್ಲಿ ಸ್ವತಂತ್ರವಾಗಿ ಕರ್ಮಾಚರಣೆ ಇದೆಯೆಂದೂ ಯಾರು 
ತಿಳಿಯುವನೋ. ಅವನೇ ಜ್ಞಾನಿಯು. ಅವನು ಜ್ಞಾನ ಸಾಧನ ಉಳ್ಳವನು ಹಾಗೂ ಕರ್ಮವನ್ನು 
ಪೂರ್ಣಗೊಳಿಸಿದವನು. 
ಕರ್ಮಾದಿಸ್ವರೂಪಂ ಪ್ರಪಂಚಯಂಸ್ತದ್‌ಬೋಧಂ ಸೌತಿ- ಬೂಸ | 
ವರ್ಣಾಶ್ರಮೋಚಿತಕರ್ಮಣಿ ಕ್ರಿಯಮಾಣೇ ಸತಿ ಅಕರ್ಮ ಕರ್ಮಾಭಾವಂ ಸ; 
ಯಃ ಪಶ್ಯ ಆತ್‌ | ಭಗವಾನೇವ ಕರ್ತಾ ನಾಹಂ ಸ್ಪತಂತ್ರಃ ಕಿಂತು ಈಡೀ 
ಕತ ಶಕ್ತಿಕಃ ಸನ್‌ ಕರೋಮೀತಿ ಯಃ ಪಶ್ಯ ದಿತ್ಯ ರ್ಥಃ 1 ಅಕರ್ಮಣಿ 
ಜೀವಕರ್ತೃಕಕರ್ಮಕರಣಹೀನೇ ಸುಪ್ತಾದೌ । ಜೀವಸ್ಥ ಕರ್ಮಾಕರಣಾ- 
ವಸ್ಥಾಯಾಮಿತಿ ಯಾವತ್‌ | ಕರ್ಮ Ws ಪಶ್ಯೇತ್‌ । ಜೀವವ್ಕಾ ಪಾರಸ , ಭಾವೇ 
ಅಭಾವೇ ಚ ಸದಾ ಭಗವಾನೇವ ಮಹದಾದಿ ಸಪ್ನಾದೌ Mi ಕರೋತೀತಿ 
ಪಶೆ ೀದಿತ್ಯರ್ಥಃ | ಅನೇನ ಹರೇಃ ಪರಾನಪೇಕ್ಷಯಾ ತತ ೯ತ್ತಂ ಸ್ವಸ್ಯ ತದಧೀನ- 
ಕತ್ತ ತಂ ಜ್ಞಾತ್ಪಾ ವರ್ಣಾಶ ಶ್ರಮವಿಹಿತಾನುಷ್ಠಾನಂ ಕರ್ಮೇತ್ಸು ಕಂ ಭವತಿ 1 
ಏತೇನ. ಕರ್ಮಾಕರಣಮಕರ್ಮ, ನಿಷಿದ್ದಂ ಕರ್ಮ ವಿಕರ್ಮೇತ್ಯು ಕಪ್ರಾಯಮ್‌ । 
ಕರ್ಮಾದಿಬೋಧಂ ಸಾತಿ - ಸ ಅತಿ 1. ಯ ಏವಂ ಪಶ್ರೆ ಆತ ಬುದ್ಧಿಮಾನ್‌ 
ಜ್ಞಾನೀ 1 ಪ್ರಶಂಸಾಯಾಂ ಮತುಪ್‌ । ಸ ಏವ ಯುಕಃ ಜ್ಲಾನೋಪಾಯ- 
ವಾನ್‌ | ಸ ಏವ ಕೃತ್ಸ ಸರ್ಮಕೃತ್‌ । ಸ್ಹಯೋಗ್ಯ ಕೃತ ಕರ್ಮಫಲಸ್ಯ ಜ್ಞಾನಸ್ಯ 
ಮೋಕ್ಷಸ್ಯ ಪ್ರಾಪ್ತಪ್ರಾ 'ಯತಾದಿತಿ ಭಾವಃ ಯದಾ ಕರಶ್ಶಬ್ದಃ Ld: 
Wire ತೇನ 'ಮೀಯತೇ ವಿಷಯೀಕ್ರಿ ಯತೇ ಇತಿ ಕರ್ಮ 1 
ಉಪಪದಸ್ಯ ಟಿಲೋಪೋ ಮಾತೇಃ ಕನಿನ್ನತ್ಟ ಯಃ | “ಕರೋಶಸ್ಥಿನ್ಮೀಯತ ಇತಿ 
ಕರ್ಮ ಜೀವ ಉದಾಹೃತಃ' (ನಾರದೀಯೇ) ಅತಿ ನವ | ವಿಧಿ 
ಬದ್ಧತ್ತಾತ್ಸರ್ಮಶಬ್ರಾರ್ಥೋ ಜೀವಃ । ಕರ್ಮವಿಧೇಸ್ವತ್ತಲಸ್ಕ ಚಾಭಾವಾದ- 
ಕರ್ಮಪದೇನೇಶರೋ ಗ್ರಾಹ್ಯಃ | ತಥಾ ಚ ಕರ್ಮಣಿ ವಿಧಿಬದ್ದೇ ಜೀವೇ 
ಅಸ್ಥಾತಂತ್ರಾ | ದ್ವೇತೋರಕರ್ಮ ಕರ್ಮಾಭಾವಂ ಯಃ ಪಶ್ಯ ಆತ್‌ | ತಥಾತ- 
ಕರ್ಮಣಿ ವಿಷು ಕರ್ಮ ಯಃ ಪಶ್ಯೇತ್‌ ಸ ಸರ್ವಕರ್ಮಕರ್ಸ್ಯೃತಾತ್ತದೀಯಮೇವ 


1 . "ಕರೋಸ್ತಿನ್‌' ಪ್ರ 


ಅಧ್ಯಾಯ 4 301 


ಸರ್ವಕರ್ಮೇತಿ ಪಶ್ಯೇತ್‌ ಸ ಬುದ್ಧಿಮಾನ್‌ ಜ್ಞಾನೀತ್ಯೇವಂ ಪ್ರಾಗ್ದದೇವ 
ಸ್ತುತಿಪರತಾರರ್ಧ(ರ್ಥ)ಸ್ಕ ಧ್ಯೇಯಾ 1118 Il 


ಅನುವಾದ - ಕರ್ಮಾದಿಗಳ ಸ್ವರೂಪವನ್ನು ವಿಸ್ತಾರವಾಗಿ ತಿಳಿಸುತ್ತಾ ಅದರ ಜ್ಞಾನವನ್ನು 
ಸ್ತುತಿಸುತ್ತಾನೆ. "ಕರ್ಮಣಿ.....' ಮುಂತಾದ ಶ್ಲೋಕದಿಂದ. 


'ಕರ್ಮಣಿ (ಕ್ರಿಯಮಾಣೇ ಸತಿ) ಅಕರ್ಮ ಯಃ ಪಶ್ಯೇತ್‌ ', ಎಂಬ ಈ ಶ್ಲೋಕ ಭಾಗದ 
ಅಭಿಪ್ರಾಯ ಭಾಷ್ಯದಂತೆ ಈ ರೀತಿ ಇದೆ. ಯಾರು ವರ್ಣ, ಆಶ್ರಮಗಳಿಗೆ ಉಚಿತವಾದ 
ಕರ್ಮವನ್ನು ತಾನು ಮಾಡುವಾಗಲೂ, ತನಗೆ ಕರ್ಮಾಭಾವವನ್ನು ತಿಳಿಯುವನೋ ಎಂದರೆ. 
ಭಗವಂತನೇ ಕರ್ಮ ಕರ್ತನು. ನಾನು ಸ್ಹತಂತ್ರನಲ್ಲ. ಅವನು ಕೊಟ್ಟಕರ್ತೃತ್ವಶಕ್ತಿಯಿಂದ ಅವನ 
ಪ್ರೇರಣೆಗೆ ಅನುಸಾರವಾಗಿ ಮಾಡುತ್ತಿರುವೆನು ಎಂದು ತಿಳಿಯುವನೋ, "ಅಕರ್ಮಣಿ ಚ 
ಕರ್ಮ ಯಃ ಪಶ್ಯೇತ್‌' ಎಂಬ ಶ್ಲೋಕ ಭಾಗದ ಭಾವ ಭಾಷ್ಯದಂತೆ ಈ ರೀತಿ ಇದೆ- ಯಾರು 
ಜೀವನು ಕರ್ಮವನ್ನು ಆಚರಿಸದಿರುವ ಸ್ವಪ್ನ , ಸುಷುಪ್ತಿ ಮೊದಲಾದ ಅವಸ್ಥೆಗಳಲ್ಲಿ 
ಸ್ವತಂತ್ರನಾದ ಭಗವಂತನೇ ಕರ್ಮವನ್ನು ಮಾಡುತ್ತಿರುವನು ಎಂದರೆ ಜೀವನ ಚಟುವಟಿಕೆ 
ಇರಲಿ ಇಲ್ಲದಿರಲಿ ಸರ್ವದಾ ಭಗವಂತನೇ ಕರ್ಮವನ್ನು ಮಾಡುವವನು ; ಸ್ವಪ್ನದಲ್ಲಿ ಅವನೇ 
ಆನೆ, ಕುದುರೆ ಮುಂತಾದ ಪದಾರ್ಥಗಳನ್ನು ಸೃಷ್ಟಿಸಿ ತೋರಿಸುವವನು, ಮಹತ್ತತ್ವಮೊದಲಾದ 
ಬಾಹ್ಯ ಪ್ರಪಂಚವನ್ನು ಸೃಷ್ಟಿಸುವವನು ಎಂದು ತಿಳಿಯುತ್ಥಾನೋ , ಮೇಲಿನ ಪೂರ್ವಾರ್ಧ- 
ಶ್ಲೋಕದಿಂದ ಕರ್ಮಸ್ವರೂಪವನ್ನು ಹೇಳಿದಂತೆ ಆಯಿತು . ಹೇಗೆಂದರೆ ಭಗವಂತನೇ ಸ್ವತಂತ್ರ 
ಕರ್ತನು. ನಾನು ಅವನು ಕೊಟ್ಟ ಕರ್ತ್ನೃತ್ವಶಕ್ತಿಯಿಂದ , ಅವನ ಪ್ರೇರಣೆಗೆ ಅನುಸಾರವಾಗಿ 
ಕರ್ಮವನ್ನು ಮಾಡುತ್ತೇನೆ' ಎಂದು ತಿಳಿದು ಆಚರಿಸುವ ವರ್ಣಾಶ್ರಮಗಳಿಗೆ ವಿಹಿತವಾದ 
ಅನುಷ್ಠಾನವೇ "ಕರ್ಮ'ವು ಎಂದು. ಹಿಂದೆ ಹೇಳಿದ ಅನುಸಂಧಾನವಿಲ್ಲದೇ ಮಾಡುವ 
ಅನುಷ್ಠಾನವು "ಅಕರ್ಮ'ವೆನಿಸುವುದು. ನಿಷಿದ್ಧವಾದ ಕರ್ಮವೇ "ವಿಕರ್ಮ'ವೆನಿಸುವುದು 
ಎಂದೂ ಹೇಳಿದಂತಾಯಿತು. 


ಪೂರ್ವಾರ್ಧದಲ್ಲಿ ಹೇಳಿದ ಕರ್ಮಾದಿಗಳ ಜ್ಞಾನವನ್ನು ಉತ್ತರಾರ್ಧದಿಂದ 
ಸ್ತುತಿಸುತ್ತಾನೆ- "ಸ ಬುದ್ಧಿಮಾನ್‌....... ' ಮುಂತಾಗಿ. 

"ಸಃ ಬುದ್ಧಿಮಾನ್‌ ' ಐ ಹಿಂದೆ ತಿಳಿಸಿದಂತೆ ಯಾರು ತಿಳಿಯುತ್ತಾನೋ ಅವನೇ ಮನುಷ್ಯರಲ್ಲಿ 
ಜ್ಞಾನಿಯು . "ಬುದ್ಧಿಮಾನ್‌ ' ಎಂಬಲ್ಲಿ ಪ್ರಶಸವಾದ ಬುದ್ದಿ ಉಳ್ಳವನು ಎಂಬರ್ಥದಲ್ಲಿ 
'ಮತುಪ್‌' ಪ್ರತ್ಯಯ ಬಂದಿದೆ. 

'ಸಃ ಏವ ಯುಕ್ತಃ - ಅವನೇ ಜ್ಞಾನೋಪಾಯ ಸಿದ್ದಿ ಉಳ್ಳವನು. "ಸಃ (ಏವ) 


302 ಗೀತಾವಿವೃತಿ 


ಕೃತ್ತ _ಕರ್ಮಕೃತ್‌' ಎ ಅವನೇ ಕರ್ಮವನ್ನು ಪೂರ್ತಿಗೊಳಿಸಿದವನು . ತನಗೆ ಯೋಗ್ಯ ವಾದ 
ಸಮಸ್ಯ ಕರ್ಮಾನುಷ್ಠಾನದ ಫಲವಾದ ಜ್ಞಾನವನ್ನೂ , ಆ ಜ್ಞಾನದ ಫಲವಾದ ಮುಕ್ತಿಯನ್ನೂ 
ಅವನು ಹೊಂದಿದಂತೆ. ಆದ್ದರಿಂದ ಕರ್ಮವನ್ನು ಪೂರ್ತಿಗೊಳಿಸಿದವನು. 


ತಾತ್ಪರ್ಯದಂತೆ ವಿವರಣೆ - "ಕರ್ಮವಿಧಿ'ಯನ್ನು ಹೇಳುವ ಸಕಾರಾಂತವಾದ "ಕರಸ್‌' 
ಶಬ್ದವೂ ಇದೆ. "ಕರಸಾ ಮೀಯತೇ' - "ವಿಷಯೀಕ್ರಿಯತೇ ಇತಿ ಕರ್ಮ' ಎಂದು ನಿಷತ್ತಿಯು. 


ಕರ್ಮವಿಧಿಯಿಂದ ವಿಷಯೀಕರಿಸಲಡುವವನೇ "ಕರ್ಮ' ಎಂದು ಅಭಿಪ್ರಾಯ. ಕರ್ಮವಿಧಿ 
ಬದ್ಧನಾದ ಜೀವನನ್ನೇ "ಕರ್ಮ' ಶಬ್ದವು ಹೇಳುತ್ತದೆ. "ಕರೋಶಸ್ಥಿನ್‌ ಮೀಯತೇಇತಿ ಕರ್ಮ 
ಜೀವ ಉದಾಹೃತಃ' ಎಂಬನಾರದೀಯ ಪುರಾಣದ ಮಾತು "ಕರ್ಮ' ಶಬ್ದದ ನಿಷ್ಠತ್ತಿಯನ್ನೂ, 
ಅರ್ಥವನ್ನೂ ತಿಳಿಸುತ್ತದೆ. 


"ಕರಸ್‌' ಎಂಬ ಉಪಪದದಲ್ಲಿರುವ "ಅಸ್‌' ಎಂಬ "ಟಿ' ಸಂಜ್ಞೆಯುಳ್ಳದ್ದಕ್ಕೆ ಲೋಪವಾಗಿ; 
"ಮಾ' (ಮೀಯತೇ) ಧಾತುವಿನ ಅನಂತರ “ಕನಿನ್‌' ಪ್ರತ್ಯಯ ಬಂದಾಗ "ಕರ್ಮ' ಶಬ್ದದ 
ಸಿದ್ಧಿಯಾಗುವುದು . ಭಗವಂತನಿಗೆ ಕರ್ಮವಿಧಿಯ ಬಂಧನವೂ ಇಲ್ಲ; ಅದರಿಂದಾಗುವ 
ಫಲವೂ ಇಲ್ಲ. ಆದ್ದರಿಂದ ಭಗವಂತನು "ಅಕರ್ಮ' ನೆನಿಸಿದ್ದಾನೆ. ಈ ವಿವಕ್ಷೆಯಲ್ಲಿ 
ಪೂರ್ವಾರ್ಧದ ಅರ್ಥ ಈ ರೀತಿ ಆಗುವುದು. "ಕರ್ಮಣಿ' - ವಿಧಿಬದ್ಧನಾದ ಜೀವನಲ್ಲಿ 
'ಅಕರ್ಮ' - ಸ್ವಾತಂತ್ರ ್ಯವಿಲ್ಲದಿರುವುದರಿಂದ ಕರ್ಮಾಭಾವವನ್ನು "ಯಃ ಪಶ್ಯೇತ್‌' - 
ಯಾರು ತಿಳಿಯುತ್ತಾ ನೋ, "ಅಕರ್ಮಣಿ'- ಕರ್ಮಬಂಧನ ಹಾಗೂ ಫಲಲೇಪವಿಲ್ಲದ 
ಶ್ರೀಹರಿಯಲ್ಲಿ, "ಕರ್ಮ'- ಎಲ್ಲಾ ಕರ್ಮಗಳನ್ನು ಅವನೇ ಮಾಡುವನಾದ್ದರಿಂದ, ಎಲ್ಲಾ 
ಕರ್ಮವೂ ಅವನದೇ ಎಂಬುದಾಗಿ, "ಯಃ ಪಶ್ಯೇತ್‌' - ಯಾರು ತಿಳಿಯುತ್ತಾನೋ, "ಅವನೇ 


ಮನುಷ್ಯರಲ್ಲಿ ಜ್ಞಾನಿಯು' ಎಂದು ಪ್ರಶಂಸೆ ಚು ಹೊರಟಿರುವ ಉತ್ತರಾರ್ಧದ ಅರ್ಥವು 
ಹಿಂದಿನಂತೆ. 


ಫಲದ ಆಕರ್ಷಣೆ ತೊರೆದು ಹರಿಯ ಸ್ವತಂತ್ರ ಕತೃ ೯ತ್ವದ ಅರಿವಿರುವವ ಜ್ಞಾನಿ 
ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ I 
ಜ್ಞಾನಾಗ್ನಿದಗ್ಗಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ 11 19 Il 


ಅರ್ಥ- ಯಾರ ಸಕಲ ಕರ್ಮಾನುಷ್ಠಾನಗಳು ಫಲದ ಅಭಿಲಾಷೆ ಹಾಗೂ ಕರ್ಮದಿಂದ 
ಈ ಫಲವನ್ನು ಪಡೆಯುವೆನು' ಎಂಬ ಸಂಕಲ್ಪದಿಂದ ರಹಿತವಾಗಿದೆಯೋ, ಭಗವಂತನ 
ಸ್ವತಂತ್ರಕರ್ತೃತ್ವ ಜ್ಞಾನದಿಂದ ತನ್ನಲ್ಲಿ ಯಾವ ಸ್ವತಂತ್ರಕರ್ಮವೂ ಇಲ್ಲವೆಂದು ತಿಳಿದಿರುವ 
ಅವನನ್ನು , ಜ್ಞಾನಿಗಳು "ತತ್ತ ಜ್ಞಾನಿ'ಎನ್ನುತ್ತಾರೆ. 


ಅಧ್ಯಾಯ 4 303 


ನ ಕೇವಲಂ ಕರ್ತೃತ್ವಾಭಿಮಾನತ್ಯಾಗೇನ ವರ್ಣಾಶ್ರಮೋಚಿತಕೃತ್ಸ ತರ್ಮ- 
ಕೃತ್ತ್ವಮ್‌ । ಕಿಂತು ಕಾಮಾದಿಪರಿತ್ಯಾಗೇನಾಪಿ ಭಾವ್ಯಮಿತಿ ಭಾವೇನ ಕರ್ಮ- 
ಸ್ವರೂಪಮೇವ ಪ್ರಪಂಚಯತಿ - ಯಸ್ಯೇತ್ಯಾದಿಶ್ಲೋಕಪಂಚಕೇನ । ಯಸ್ಕ ಪುಂಸಃ 
ಸರ್ವೇ ಸಮಾರಂಭಾಃ | ಸರ್ವೇ ಕರ್ಮೋಪಕ್ರಮಾಃ ಕಾಮಸಂಕಲ್ಪವರ್ಜಿತಾಃ । 
ಕಾಮಃ ಫಲೇಚ್ಛಾ | ಅನೇನೇದಂ ಸ್ವರ್ಗಾದಿ ಸಾಧಯಿಷ್ಯಾಮೀತಿ ಸಂಕಲಃ । 
ತಾಭ್ಯಾಂ ಹೀನಾಃ | ತಂ ಜ್ಞಾನಾಗ್ನಿದಗಕರ್ಮಾಣಂ ಹರೇರೇವ ಸತಂತ್ರಕರ್ತೃತ್ತಂ 

ಇಗಿ ಇ. ಎ ದ ಲ ಎ 
ಜ್ಞಾತ್ವಾ ಪಶ್ಚಾತ್‌ ಸ್ವಸ್ಯ ಸ್ಥಾತಂತ್ರೇಣ ಕರ್ಮಾಭಾಮಜ್ಞಾನಿತ್ತಂ ಜ್ಞಾನಾಗ್ನಿ- 
ದಗಕರ್ಮತಂ, ತಾದ್ದಶಂ । ಬುಧಾಃ ಜ್ಞಾನಿನಃ ಪಂಡಿತಂ ತತ್ರ ಜ್ಲಾನಿನಮಾಹುಃ । 

೦ ಸ ಲ ಇ “ವ ಇ 

| 11 19 11 


ಅನುವಾದ- "ನಾನೇ ಕರ್ತಾ' ಎಂಬ ಅಹಂಕಾರವನ್ನು ಬಿಟ್ಟು ವಿಹಿತ ಕರ್ಮಾನುಷ್ಠಾನ 
ವನ್ನು ಮಾಡುವುದರಿಂದ ಮಾತ್ರವೇ ವರ್ಣಾಶ್ರಮೋಚಿತ ಸಕಲಕರ್ಮಗಳ ಫಲವನ್ನು 
ಹೊಂದಲು ಸಾಧ್ಯವಿಲ್ಲ, ಫಲಕಾಮನೆಯನ್ನು ಬಿಡುವುದೂ ಆವಶ್ಯಕವೆಂಬ ಅಭಿಪ್ರಾಯದಿಂದ 
ಇನ್ನೂ ಐದು ಶ್ಲೋಕಗಳಿಂದ ಕರ್ಮಸ್ಟರೂಪವನ್ನೇ ವಿಸ್ತರಿಸುತ್ತಾನೆ- "ಯಸ್ಯ ಸರ್ವೆ...' 
ಮುಂತಾಗಿ. ಕ 
"ಯಸ್ಯ ಸರ್ವೇ ಸಮಾರಂಭಾಃ'- ಯಾರ ಸಕಲ ಕರ್ಮಾಚರಣೆಗಳೂ, "ಕಾಮ 
ಸಂಕಲ್ಪವರ್ಜಿತಾಃ'ಎ ಕಾಮವೆಂದರೆ ಫಲಾಭಿಲಾಷೆಯು, ಸಂಕಲ್ಪವೆಂದರೆ "ಈ ಕರ್ಮದಿಂದ 
ಸ್ವರ್ಗಾದಿಫಲಗಳನ್ನು ಪಡೆಯುವೆನು' ಎಂಬ ಮಾನಸಿಕ ಕ್ರಿಯೆ, ಈ ಎರಡರಿಂದ 
ರಹಿತವಾಗಿವೆಯೋ, ಅಂತಹ, "'ಜ್ಞಾನಾಗ್ನಿದಗ್ಗಕರ್ಮಾಣಂ' = "ಭಗವಂತನೇ ಸ್ವತಂತ್ರವಾಗಿ 
ಎಲ್ಲಾ ಕರ್ಮಗಳನ್ನು ಮಾಡುವವನು' ಎಂದು ತಿಳಿದು ತನಗೆ ಸತಂತ್ರವಾಗಿ ಮಾಡುವ ಕರ್ಮವೇ 
ಇಲ್ಲವೆಂದು ತಿಳಿದಿರುವವನನ್ನು “ಬುಧಾಃ'- ಜ್ಞಾನಿಗಳು "ಪಂಡಿತಂ - ತತ್ತ ಜ್ಞಾನಿಯನ್ನಾಗಿ, 
"ಆಹುಃ' - ಹೇಳುತ್ತಾರೆ. 
ತ್ಯಕ್ತಾ_ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ 1 
ಕರ್ಮಣ್ಯಭಿಪ್ರವೃತ್ತೋಪಪಿ ನೈವ ಕಿಂಚಿತ್ತರೋತಿ ಸಃ 11 20 11 
ಅರ್ಥ- ಕರ್ಮದಲ್ಲಿಯೂ ಫಲದಲ್ಲಿಯೂ ಆಸೆಯನ್ನು ತೊರೆದವನು , ನಿತ್ಯತೃಪ್ತನು, ತನಗೆ 


ಬೇರೆ ಆಶ್ರಯವಿಲ್ಲದವನೂ ಆದ ಶ್ರೀಹರಿಯ ಪ್ರತಿಬಿಂಬನು ತಾನೆಂದು ತಿಳಿದವನು, 
ಕರ್ಮಾಚರಣೆಯಲ್ಲಿ ತೊಡಗಿದರೂ ಯಾವ ಕರ್ಮವನ್ನೂ ಮಾಡದವನೆನಿಸುವನು. 


304 ಗೀತಾವಿವೃತಿ 


ಕಾಮಸಂಕಲ್ಪವರ್ಜಿತತ್ವಮಾತ್ರೇಣ ನ ಕರ್ಮಸ್ಟರೂಪಂ ಪೂರ್ಣಮ್‌ । ಕಿಂತು 
ಕರ್ಮಫಲಸ್ನೇಹತ್ಯಾಗೇನಾಷಿ *ಭಾವ್ಯಮಿತ್ಯಾಹ- ತ್ಯಕ್ಷ ೇತಿ ॥ ಕರ್ಮಣಿ ಫಲೇ 
ಚಾಸಂಗಂ ಸ್ನೇಹಂ ಚ ತೃಕ್ತ್ವಾ ನಿತ್ಯತ್ಪಪ್ರೋ ನಿರಾಶ್ರಯಃ ನಿತ್ಯತೃಪ್ತನಿರಾಶ್ರಯ- 
ಭಗವತ್ಸರೂಪೋಶಕಸ್ಥ್ಕೀತಿ ಜ್ಞಾನವಾನ್‌ | ಕರ್ಮಣ್ಯಭಿ- ಪ್ರವೃತ್ತೋತಪಿ ಸ ನೈವ 
ಕಿಂಚಿತ್ಕರೋತಿ ಸ್ವಾತಂತ್ರಾ ;ಭಾವಾತ್‌ । ಅನಿರಾಶ್ರಯ ಇತಿ ವಾ ಪದವಿಭಾಗಃ | 
ಭಗವದಾಶ್ರಯತ್ಹಾದನಿರಾಶ್ರಯ ಇತ್ಯರ್ಥಃ 11 20 ॥ 


ಅನುವಾದ- ಹಿಂದಿನ ಶ್ಲೋಕದಲ್ಲಿ ಹೇಳಿದ ಕಾಮ , ಸಂಕಲ್ಪಗಳನ್ನು ಬಿಡುವುದರಿಂದ 
ಮಾತ್ರವೇ ಕರ್ಮಸ್ನರೂಪವು ಪೂರ್ಣವಾಗುವುದಿಲ್ಲ. ಕರ್ಮ ಹಾಗೂ ಫಲದಲ್ಲಿ ಆಸೆಯನ್ನು 
ತೊರೆಯುವುದೂ ಆವಶ್ಯಕವೆಂದು ಹೇಳುತ್ತಾನೆ. 'ತೃಕ್ತ್ವಾ' ಎಂಬ ಶ್ಲೋಕದಲ್ಲಿ ಕರ್ಮದಲ್ಲಿ 
ಹಾಗೂ ಫಲದಲ್ಲಿ ಅಸಂಗವನ್ನು ಎಂದರೆ ಸ್ನೇಹವನ್ನು ತೊರೆದವನು, ನಿತ್ಯತೃಪ್ತನೂ 
ನಿರಾಶ್ರಯನೂ ಆದವನು ಫಿ "ನಿತ್ಯತ್ಛ ಪ್ರನಾದ, ತನಗೆ ಬೇರೆ ಆಶ್ರಯರಿಲ್ಲದ ba 
ಪ್ರತಿಬಿಂಬ ನಾನು' ಎಂದು ತಿಳಿದವನು. ಕರ್ಮದಲ್ಲಿ ತೊಡಗಿದರೂ, ಅವನು ಏನನ್ನೂ 
ಮಾಡುವುದಿಲ್ಲ. ಏನನ್ನಾದರೂ ಮಾಡಲು ಅವನಿಗೆ ಸ್ವಾತಂತ್ರ ವಿಲ್ಲ. ಸ್ವಾತಂತ್ರ ದ 


ಅಭಿಮಾನವಿಲ್ಲ )ದಿರುವುದರಿಂದ ಅವನು ಮಾಡಿದ ಕರ್ಮ ಚಂಧವಾಗದ ಈಶ್ವರಾನುಗ್ರ ಪಕ್ಕೆ 
ಸಾಧಕವಾಗುವುದೆಂದು ತಾತ್ಪರ್ಯ. 


'ಅನಿರಾಶ್ರಯಃ' ಎಂದೂ ಪದವಿಭಾಗ ಮಾಡಬಹುದು. ಭಗವಂತನ ಆಶ್ರಯವನ್ನು 


ಜೀವನು ಪಡೆದಿರುವುದರಿಂದ - ಆಶ್ರ ಯವನ್ನು ಹೊಂದಿಲ್ಲವೆಂದಿಲ್ಲ- ಆಶ್ರಯವನ್ನು ಪಡೆದೇ 
ಇದ್ದಾನೆ. ಆದ್ದರಿಂದ " ಅನಿರಾಶ್ರಯ' ವೆನಿಸುತ್ತಾನೆ. 


ನಿರಾಶೀರ್ಯತಚಿತ್ತಾತ್ಮಾ ತ್ಯಕ್ತಸರ್ವಪರಿಗ್ರಹಃ | 
ಶಾರೀರಂ ಕೇವಲಂ ಕರ್ಮ ಕುರ್ವನ್‌ ನಾಪ್ನೋತಿ ಕಿಲ್ಲಿಷಮ್‌ I 21 1 
ಅರ್ಥ - ಚಿತ್ರವನ್ನೂ , ಮನಸ್ಸನ್ನೂ ನಿಗ್ರಹಿಸಿಕೊಂಡವನು ಕಾಮನೆ ಇಲ್ಲದವನಾಗುತ್ತಾನೆ. 


ಅವನು ದೇಹೇಂದ್ರಿ ಯಾದಿಗಳಲ್ಲಿ ಅಭಿಮಾನರಹಿತನೂ ಆಗುತ್ತಾನೆ. ಹೀಗೆ ಕಾಮನೆ ಇಲ್ಲದೇ 


ಶರೀರ ಪೋಷಣೆಗೆ ಬೇಕಾದ ಕರ್ಮವನ್ನು ಶರೀರ ಇಂದ್ರಿಯಾದಿಗಳಿಂದ ಮಾಡುತ್ತಿದ್ದರೂ 
ಪಾಪವನ್ನು ಹೊಂದುವುದಿಲ್ಲ. 


ಕಾಮಸಂಕಲ್ಪಾದಿತ್ಯಾಗೋಪಾಯಮಾಹ- ನಿರಾಶೀರಿತಿ ॥1 ಆತ್ಮಾ 


ಮನಃ | ಯತೌ ನಿಯತೌ ಚಿತ್ತಾತ್ನಾನೌ ಯಸ್ನ ಸ ಯತಚಿತಾತಾ ಭೂತಾ 
೬ ಬ 5 ಬ 
1. ಭಾವ್ಯಮಿತ್ಯತ ಆಹ- 


ಅಧ್ಯಾಯ 4 305 


ನರಾಶೀಃ ನಿಷ್ಕಾಮಃ ತ್ಯಕ್ತಸರ್ವಪರಿಗ್ರ ಹಶ್ಚಭವತೀತ್ಯರ್ಥಃ | ಮನೋನಿಗ್ರ ಹೇಣೈವ 
ಕಾಮಾದಿತ್ಯಾಗ ಇತಿ ಭಾವಃ । ಪರಿಗ್ರಹತ್ಯಾಗೋ ನಾಮ ದೇಹೇಂದ್ರಿಯಾದಿ 
ಪರಿಗ್ರಹೇ ಅಭಿಮಾನತ್ಯಾಗೋ ಜ್ಞೇಯಃ । ಕೇವಲಂ ಶಾರೀರಂ ಶರೀರ- 
ಯಾತ್ರಾರ್ಥಮ್‌ । ಯದ್ವಾ ಕೇವಲಂ ಕಾಮಾದಿರಹಿತಂ ಶಾರೀರಂ ಶರೀರೇಂದ್ರಿ - 
ಯಾದಿಕರಣಕಂ ಕರ್ಮ ಕುರ್ವನ್‌ ಕಿಲ್ಲಿಷಂ ಕರ್ಮಬಂಧಂ ನಾಪ್ನೋತಿ । "ನೈವ 
ಕಿಂಚಿತ್ಕರೋತೀತಿ' ಪ್ರಾಗುಕ್ತಸ್ಯ ಕರ್ಮಣಾಂ ಮಿಥ್ಯಾತ್ಲಾದಿತಿ ವಿಪರೀತಭ್ರಮಸ್ಯ 
ನಿರಾಸಾಯ 'ನಾಪ್ಲೋತಿ ಕಿಲ್ಲಿಷಮಿ'ತಿ ತದಭಿಪ್ರಾಯೋತತ್ರ ಗೌಣ್ಯಾ ವೃತ್ತ್ಯಾ 
ವರ್ಣಿತಃ ॥ 21 ॥ 


ಅನುವಾದ- ಕಾಮ-ಸಂಕಲ್ಪಾದಿಗಳನ್ನು ಬಿಡಲು ಉಪಾಯವನ್ನು ಹೇಳುತ್ತಾನೆ- "ನಿರಾಶೀಃ' 
ಎಂಬುದಾಗಿ. ಆತ್ಮಾ- ಮನಸ್ಸು ಪರಿಗ್ರಹಃ- ದೇಹೇಂದ್ರಿಯಾದಿ ಸಾಧನಗಳು. ಪರಿಗ್ರಹ- 

ತ್ಯಾಗಃ- ದೇಹೇಂದ್ರಿಯಾದಿ ಸಾಧನಗಳಲ್ಲಿ ಅಭಿಮಾನವಿಲ್ಲದಿರುವುದು "ಯತೆ ಚಿತ್ತಾತ್ಮಾನೌ 
ಯಸ್ಯ ಸಃ'ಎ "ಯತಚಿತ್ತಾತ್ಮಾ' ಎಂದು ವಿಗ್ರಹ ವಾಕ್ಯ . 


ಪೂರ್ವಾರ್ಧದ ಭಾವ ಹೀಗಿದೆ- ಚಿತ್ತವನ್ನೂ ಮನಸ್ಸನ್ನೂ ಹತೋಟಿಯಲ್ಲಿಟ್ಟುಕೊಂಡವನು 
ವಷಯ ಪದಾರ್ಥಗಳ ಅಭಿಲಾಷೆ ಇಲ್ಲದವನಾಗುತ್ತಾನೆ . ಅವನು ದೇಹೇಂದ್ರಿಯಾದಿಗಳಲ್ಲಿ 
ಅಭಿಮಾನರಹಿತನೂ ಆಗುವನು .ಮನಸಿನ ನಿಗ್ರಹವೇ ಕಾಮಾದಿ ತ್ಯಾಗಕ್ಕೆ ಸಾಧನವೆಂದು ಈ 
ಶ್ಲೋಕದಿಂದ ಹೇಳಿದಂತಾಯಿತು 


"ಕೇವಲಂ ಶಾರೀರಂ' - ಶರೀರನಿರ್ವಹಣೆಗೆ ಎಷ್ಟುಬೇಕೋ ಅಷ್ಟು ಎಂದು ಅರ್ಥ. ಅಥವಾ 
ಕಾಮನೆ ಇಲ್ಲದೆ ಶರೀರ ಇಂದ್ರಿಯಾದಿಗಳಿಂದ ಮಾಡುವ ಕರ್ಮದಿಂದ ಕರ್ಮಬಂಧವನ್ನು 
ಹೊಂದುವುದಿಲ್ಲಎಂದೂ ಅರ್ಥವನ್ನು ಹೇಳಬಹುದು . ಉತ್ತರಾರ್ಧದ ಅಭಿಪ್ರಾಯ ಹೀಗಿದೆ 
- ಪೂರ್ವಾರ್ಧದಲ್ಲಿ ಬಂದಂತಹ ಸಾಧಕನು ಶರೀರ ನಿರ್ವಹಣೆಗೆ ಬೇಕಾಗುವ ಕರ್ಮವನ್ನು 
ಕಾಮನೆ ಇಲ್ಲದೇ ಕೇವಲ ಶರೀರದಿಂದ ಆಚರಿಸಿದರೂ ಪಾಪವನ್ನು ಹೊಂದುವುದಿಲ್ಲ. 
ಆದ್ದರಿಂದಲೇ ಕರ್ಮಬಂಧವನ್ನೂ ಹೊಂದುವುದಿಲ್ಲ ಹಿಂದಿನ ಶ್ಲೋಕದಲ್ಲಿ ಹೇಳಿದ "ಕರ್ಮ 
ದಲ್ಲಿತೊಡಗಿದ್ದರೂ ಜ್ಞಾನಿಯು ಏನನ್ನೂ ಮಾಡುತ್ತಿಲ್ಲ ಎಂಬುದರ ಅಭಿಪ್ರಾಯ "ಕರ್ಮ 
ಸುಳ್ಳು , ಆದ್ದರಿಂದ ಏನನ್ನೂ ಮಾಡುತ್ತಿಲ್ಲ ಎಂದಲ್ಲ, ಕರ್ಮ ಮಾಡುತ್ತಿದ್ದರೂ ಫಲಾಭಿಲಾಷೆ 
ಇಲ್ಲದ ಪ್ರಯುಕ್ತ ಪಾಪ ಪವನ್ನು ಹೊಂದುವುದಿಲ್ಲ ಎಂದು ಅಮುಖ್ಯ ವೃತ್ತಿಯಿಂದ ಅಭಿಪ್ರಾಯ. 
ಅದನ್ನೇ " ನಾಪ್ನೋತಿ ಕಿಲ್ಲಿಷಂ' ಎಂಬುದಾಗಿ ತಿಳಿಸಿದ್ದಾರೆ. 


306 ಗೀತಾವಿವೃತಿ 


ಸಂತೃಪ್ತ ಹಾಗೂ ನಿರ್ವಿಕಾರಿಗೆ ಕರ್ಮ ಬಂಧಕವಾಗದು 
ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ತರಃ I 
ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾನಪಿ ನ ನಿಬಧ್ಯತೇ | 22 11 


ಅರ್ಥ- ತನ್ನ ಪ್ರಯತ್ನವಿಲ್ಲದೇ ಭಗವಂತನ ಇಚ್ಛೆಯಿಂದ ದೊರೆತ ಪದಾರ್ಥಗಳಿಂದಲೇ 
ತೃಪ್ತನಾದ, ದ್ದಂದ್ದರಹಿತನಾದ ಅಂದರೆ ಫಲವು ಸಿದ್ದಿಸಲಿ ಸಿದ್ದಿಸದಿರಲಿ ಹಿಗ್ಗು- ಕುಗ್ಗುಗಳಿಲ್ಲದೇ 
ಒಂದೇ ರೀತಿಯಾಗಿರುವ, ಭೋಗಪದಾರ್ಥಗಳು ಸಿಗಲಿಲ್ಲವೆಂದು ದುಃಖಿಸದಿರುವ, ಸಾಧಕನು 
ಕರ್ಮವನ್ನು ಆಚರಿಸಿಯೂ ಕರ್ಮಬಂಧಕ್ಕೆ ಒಳಗಾಗುವುದಿಲ್ಲ. 
ಯತಚಿತ್ತಾತ್ಮಾ ಕೀದೃಶ ಇತ್ಯತಸ್ತಸ್ಯ ಲಕ್ಷಣಮಾಹ - ಯದೃಚ್ಛೇತಿ ॥ 
ಅಪ್ರಯತ್ನಲಬ್ಬೇನ ತೃಪ್ತಿಮಾನ್‌ । ಸುಖದುಃಖಲಾಭಾಲಾಭಾದಿದ್ದಂದ್ವಾನ್ಯ- 
ತೀತೋ ದ್ದಂದ್ದಾತೀತಃ | ವಿಮತ್ತರಃ ಸ್ವಾನಧೀನತ್ನನಿಮಿತ್ತಮನಃ ಖೇದಹೀನಃ | 
ದ್ದಂದ್ಹಾತೀತತ್ಸಂ ಕಿಂ ಪ್ರಕಾರಮಿತಿ ಜಿಜ್ಞಾಸಾಯಾಂ ತದ್ದಿವೃಣೋತಿ- ಸಮ 
ಇತ್ಯಾದಿನಾ ॥ ಸಿದ್ಧ್ಯಸಿದ್ಧ್ಯೋರುತ್ತೇಕಾನುತ್ತೇಕಹೀನತ್ನರೂಪಸಮತ್ವಮೇವ 
ದ್ದಂದ್ದಾತೀತತ್ತಮಿತೃರ್ಥಃ 1 ಏವಂವಿಧಃ ಕರ್ಮ ಕೃತ್ವಾನಪಿ ತೇನ ನ ನಿಬಧ್ಯತ 
ಇತಿ | ಯದೃಚ್ಛಾಲಾಭಸಂತುಷ್ನತ್ತಾದಿಕಂ ಯತಚಿತ್ತಾತ್ಮನೋ ಲಕ್ಷಣಮಿತ್ಯುಕ್ತಂ 
ಭವತಿ ॥1 22 1 


ಅನುವಾದ - ಮನಸ್ತು ಹಾಗೂ ಚಿತ್ರವನ್ನು ನಿಗ್ರಹಿಸಿದವನು ಹೇಗಿರುತ್ತಾನೆಂದರೆ ಅವನ 
ಲಕ್ಷಣವನ್ನು ಹೇಳುತ್ತಾನೆ ' "ಯದೃಚ್ಛೇತಿ' ಎಂದು. 


l. "ಯದೃಚ್ಛಾಲಾಭಸಂತುಷ್ಟಃ ' = ತನ್ನ ಪ್ರಯತ್ನವಿಲ್ಲದೇ ಭಗವಂತನ ಇಚ್ಛೆಯಿಂದ 
ದೊರೆತ ಪದಾರ್ಥಗಳಿಂದಲೇ ತೃಪ್ತಿ ಯನ್ನು ಪಡೆದವನು. 


2. “ದ್ವಂದ್ವಾತೀತಃ' - ಸುಖ, ದುಃಖ, ಲಾಭ-ಅಲಾಭ ಮೊದಲಾದ ದ್ವಂದ್ವಗಳನ್ನು 
ಮೀರಿದವನು . 


3. 'ವಿಮತರಃ'- ಭೋಗಪದಾರ್ಥಗಳು ಬೇರೆಯವರಿಗೆ ದೊರಕುವುದು, ತನಗೆ 
ದೊರಕಲಿಲ್ಲವೆಂದು ದುಃಖಿಸದವನು. 'ದ್ವಂದ್ಧಾತೀತತ್ವ' ಯಾವ ರೀತಿಯದು? ಎಂಬ 
ಜಿಜ್ಞಾಸೆಗೆ ಉತ್ತರವನ್ನು "ಸಮಃ ಸಿದ್ದೌಅಸಿದೌ ಚ ' ಎಂದು ವಿವರಿಸಿದಾರೆ. ಫಲವು ಸಿದಿಸಲಿ, 

೨೦ ಆ ೦ [6] ಲ 
ಸಿದ್ದಿಸದಿರಲಿ ಹಿಗ್ಗುವಿಕೆ - ಕುಗ್ಗುವಿಕೆಗಳಿಲ್ಲದ ಸಮತೆಯೇ "ದ್ದಂದ್ಹಾತೀತತೆ' ಎಂದರ್ಥ. ಈ 
ಶ್ಲೋಕದಲ್ಲಿ ವಿವರಿಸಿದ ಮೂರೂ ಗುಣಗಳನ್ನು ಹೊಂದಿದವನು ಕರ್ಮವನ್ನು ಆಚರಿಸಿದರೂ 
ಅದರಿಂದ ಬಂಧಕ್ಕೆ ಸಿಕ್ಕುವುದಿಲ್ಲ. 


ಅಧ್ಯಾಯ 4 307 


ಯದೃ್ಭಚ್ಛಾಲಾಭ ಸಂತುಷ್ಟತೆ , ದ್ವಂದ್ಹಾತೀತತೆ, ವಿಮತ್ತರತೆ ಈ ಮೂರು ಮನಸು- 
ಚಿತ್ರಗಳನ್ನು ನಿಗ್ರಹಿಸಿದವನ ಲಕ್ಷಣಗಳೆಂದು ಹೇಳಿದಂತಾಯಿತು. 


ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ । 
ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೇ 11 23 1 


ಅರ್ಥ - ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ, ದೇಹಾದಿಗಳಲ್ಲಿ ಅಭಿಮಾನವನ್ನು, 
ಸ್ವಾತಂತ್ರಾ ; ಭಿಮಾನವನ್ನೂ ಬಿಟ್ಟು , ವಿಷ್ಣು ಜ್ಞಾನದಲ್ಲಿಯೇ ಆಸಕ್ತವಾದ ಮನಸ್ತುಳ್ಳವನಾಗಿ, 
"ವಿಷ್ಣುವು ಸಂತುಷ್ಠನಾಗಲಿ' ಎಂಬ ಉದ್ದೇಶದಿಂದಲೇ ಕರ್ಮವನ್ನು ಆಚರಿಸುವವನ 
ಕರ್ಮವೆಲ್ಲವೂ ಲಯವಾಗುವುದು ಎಂದರೆ ಬಂಧಕವಾಗದೇ ಸಾಧಕವೇ ಆಗುವುದು. 


ವಿಕ್ಷಿಷ್ಯ ಪ್ರಾಗುಕ್ತಂ ಪಿಂಡೀಕೃತ್ಯ ದರ್ಶಯತಿ - ಗತಸಂಗಸ್ಯೇತಿ ॥! ಗತಸಂಗಸ್ಯ 
ಫಲಸ್ನೇಹರಹಿತಸ್ಯ । ಮುಕ್ತಸ್ಯ ದೇಹಾದ್ಯಭಿಮಾನಹೀನಸ್ಯ । ಸ್ವಾತಂತ್ರಾ ಭಿಮಾನ- 
ಹೀನಸ್ಯೇತಿ ವಾ । ಜ್ಞಾನಾವಸ್ಥಿತಚೇತಸಃ ವಿಷ್ಣುಜ್ಜಾನೇಇಭಿನಿವಿಷ್ಟಚಿತ್ತಸ್ಯ । 
ಯಜ್ಞಾಯ ವಿಷ್ಣವೇ ತತ್ವೀತ್ಯರ್ಥಂ ಕರ್ಮಾಚರತಃ ಕುರ್ವತಃ ಕರ್ಮ ಪ್ರವಿಲೀ- 
ಯತೇ ಬಂಧಕಂ ನ ಭವತೀತ್ಯರ್ಥಃ | "ಯಸ್ಯೇತ್ಯಾದಿನಾ' ಯತ್ನಾಮಾದಿ- 
ವರ್ಜನಮುಕ್ತಂ "ತದ್‌, "ಗತಸಂಗಸ್ಯೇ'ತ್ಯನೇನ "ತ್ಯಕ್ತಸರ್ವಪರಿಗ್ರಹ' ಇತ್ಯೇತತ್‌' 
'ಮುಕ್ತ'ಸ್ಕೇತ್ಯನೇನ "ಕರ್ಮಣ್ಯಕರ್ಮೇತಿ', "ನಿತ್ಯತೃಪ್ಪ' ಇತಿ ಚ 'ಜ್ಞಾನಾವಸ್ಥಿತ- 
ಚೇತಸ' ಇತ್ಯನೇನ ಪಿಂಡೀಕೃತ್ಯ ಪ್ರದರ್ಶಿತಂ ಧ್ಯೇಯಮ್‌ 11 23 11 
ಅನುವಾದ - ಹಿಂದಿನ ಶ್ಲೋಕಗಳಲ್ಲಿ ಬೇರೆ ಬೇರೆಯಾಗಿ ಹೇಳಿದ ಸತ್ಕರ್ಮಸ್ವರೂಪವನ್ನು 

ಒಟ್ಟುಗೂಡಿಸಿ ಹೇಳುತ್ತಾನೆ - "ಗತಸಂಗಸ್ಯ...... ' ಮುಂತಾದ ಶ್ಲೋಕದಿಂದ. 


'ಗತಸಂಗಸ್ಯ' - ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದವನಿಗೆ "ಮುಕ್ತಸ್ಯ'- ದೇಹ ಇಂದ್ರಿಯಾದಿ 
ಗಳಲ್ಲಿಅಭಿಮಾನವಿಲ್ಲದವನಿಗೆ, ಅಥವಾ ತಾನೇ ಸ್ವತಂತ್ರಕರ್ತಾ ಎಂಬ ಅಭಿಮಾನವಿಲ್ಲದವನಿಗೆ 
"ಜ್ಞಾನಾವಸ್ಥಿತ ಚೇತಸಃ' ಎ ವಿಷ್ಣು ಜ್ಞಾನದಲ್ಲಿಯೇ ಆಸಕ್ತವಾದ ಮನಸ್ತುಳ್ಳವನಿಗೆ, "ಯಜ್ಞಾಯ' 
ವಿಷ್ಣುವಿನ ಪ್ರೀತಿಗಾಗಿ "ಕರ್ಮ ಆಚರತಃ' - ಕರ್ಮಾನುಷ್ಠಾನವನ್ನು ಮಾಡುವವನಿಗೆ " ಸಮಗ್ರಂ 
ಕರ್ಮ ಪ್ರವಿಲೀಯತೇ'- ಎಲ್ಲಾ ಕರ್ಮವೂ ಲಯ ಹೊಂದುವುದು ಎಂದರೆ ಸಂಸಾರ 
ಬಂಧಕವಾಗುವುದಿಲ್ಲ. 


"ಯಸ್ಯ ಸರ್ವೇ ಸಮಾರಂಭಾಃ' ಎಂಬುವುದರಿಂದ (19ನೇ ಶ್ಲೋಕದಿಂದ) ಹೇಳಿದ 
ಕಾಮಸಂಕಲ್ಪಾದಿಗಳ ತ್ಯಾಗಗಳನ್ನು ಈ ಶ್ಲೋಕದಲ್ಲಿ 'ಗತಸಂಗಸ್ಯ' ಎಂಬ ಪದದಿಂದ 


308 ಗೀತಾವಿವೃತಿ 


ಸಂಗ್ರಹಿಸಲಾಗಿದೆ. “ತ್ಯಕ್ತಸರ್ವಪರಿಗ್ರಹಃ' (ಶ್ಲೋಕ 21) ಎಂದು ಹೇಳಿದ ಶರೀರ ಇಂದ್ರಿಯಗಳ 
ಅಭಿಮಾನ ರಾಹಿತ್ಯವನ್ನು ಈ ಶ್ಲೋಕದಲ್ಲಿ "ಮುಕ್ತಸ್ಯ' ಎಂಬ ಪದದಿಂದ ಹೇಳಲಾಗಿದೆ. 


"ಕರ್ಮಣ್ಯಕರ್ಮ' (ಶ್ಲೋಕ 20) ಎಂಬುದರಿಂದ ಹೇಳಿದ "ಭಗವಂತನೇ ಸತಂತ್ರಕರ್ತಾ, 
ನಿತ್ಯತೃಪ್ತನು. ಅವನ ಪ್ರತಿಬಿಂಬನಾದ ನಾನೂ ಅವನ ಅಧೀನವಾದ ಕರ್ತೃತ್ವವನ್ನು , 
ನಿತ್ಯತೃಪ್ತಿಯನ್ನೂ ಪಡೆದಿದ್ದೇನೆಂಬ' ವಿಚಾರವನ್ನು ಈ ಶ್ಲೋ ಕದಲ್ಲಿ"ಜ್ಞಾನಾವಸ್ಥಿತ ಚೇತಸಃ' ಎಂಬ 
ಪದದಿಂದ ಸಂಗ್ರಹಿಸಲಾಗಿದೆ. 


ಕ 


ಯಜ್ಞ ಸಾಧನಗಳಲ್ಲಿ ಬ್ರಹ್ಮಾನುಸಂಧಾನ ಇರುವವಗೆ - ಬ್ರಹ್ಮಪ್ರಾ 


ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ಬ್ರಹ್ಮಾಗ್ನೌ ಬ್ರಹ್ಮಣಾ ಹುತಮ್‌ । 
ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮಸಮಾಧಿನಾ 11 24 1 


ಅರ್ಥ - ಯಜ್ಞದಲ್ಲಿ ಹವಿಸ್ಸನ್ನು ಅರ್ಪಿಸುವ ಪಾತ್ರೆ , ಸೌಟು, ಮುಂತಾದುದು ಬ್ರಹ್ಮನ 
ಅಧೀನವಾಗಿದೆ. ಹವಿಸ್ಸೂಅವನ ಅಧೀನ. ಅಗ್ನಿಯಲ್ಲಿಯೂ ಆ ಬ್ರಹ್ಮನೇ ಇರುವನು. ಆಹುತಿ 
ಯನ್ನು ಹೋಮಿಸುವುದೂ ಆ ಬ್ರಹ್ಮನಲ್ಲಿಯೇ. ಧ್ಯಾನಸಹಿತವಾದ ಹೋಮಾದಿಕರ್ಮವೂ 
ಕೂಡಾ ಬ್ರಹ್ಮನ ಅಧೀನವಾಗಿದೆ. ಈ ರೀತಿ ಎಲ್ಲವೂ ಬ್ರಹ್ಮನ ಅಧೀನವಾಗಿದೆ ಎಂದು ತಿಳಿದು 
ಯಾರು ಕರ್ಮಾನುಷ್ಠಾನವನ್ನು ಮಾಡುವನೋ ಅವನು ಮಾತ್ರವೇ ಬ್ರಹ್ಮನನ್ನು ಹೊಂದುವನು. 


ಏವಂ “ತತ್ತೇ ಕರ್ಮ ಪ್ರವಕ್ಟ್ಚ್ವಾಮೀತಿ' ಪ್ರತಿಜ್ಞಾತಂ ಕರ್ಮಸ್ಟರೂಪಂ 
ಸಂಕ್ಷೇಪವಿಸ್ತಾರಾಭ್ಯಾಂ ಪ್ರತಿಪಾದ್ಯ "ಗತಸಂಗಸ್ಯ' ಇತ್ಯನೇನೋಪಸಂಹೃತ್ಯಾಧುನಾ 
ಜ್ಞಾನಾವಸ್ಥಿತಚೇತಸ್ತ ೦ ಸ್ಪಷ್ಟಯತಿ- ಬ್ರಹ್ಮೇತಿ ॥ ಅರ್ಪ್ಯತೇ ಸಮರ್ಪ್ಯತೇಠ- 
ನೇನೇತ್ಯರ್ಪಣಂ ದರ್ವೀಪಿಠರಾದಿ । ಅರ್ಪಣಹವಿರಗ್ನೀನಾಂ ಬ್ರಹ್ಮಾಭೇದ 
ಉಚ್ಯತೇ ಬ್ರಹ್ಮ ಚ ತದರ್ಪಣಂ ಚೇತ್ಯಾದಿವ್ಯುತ್ತತ್ತೇಃ | ತಥಾ ಸಮಾಧಿನಾ ಸಹ 
ಸಹಿತಂ ಕರ್ಮ ಚಾಗ್ನಿಹೋತ್ರಾದಿ ಬ್ರಹ್ಮೇತಿ ಕರ್ಮಸಮಾಧ್ಯೋರಪಿ 1 ತಥಾ 
ಬ್ರಹ್ಮಣಾ ಹುತಮಿತ್ಯತ್ರಾಪಿ ಪ್ರಾಯಪಾಠಾದ್‌ಬ್ರಹ್ಮೈವ ಹುತಮಿತಿ ಹೋಮಸ್ಕಾಪಿ 
ಬ್ರಹ್ಮಾಭೇದಃ | ಸ ತು ಅರ್ಪಣಾದಿಸತ್ತಾಪ್ರತೀತ್ಯಾದೇರ್ಬ್ರಹ್ಮಾಧೀನತ್ಹಾಭಿ- 
ಪ್ರಾಯೇಣ । "ತದಧೀನಂ ಯತಸರ್ವಮತಃ ಸರ್ವೋ ಮತೋ ಭವಾನ್‌' 
(ಪಾದ್ಮೇ) ಇತ್ಯಾದೇಃ 1" ಇತಿ ಮಾಂ ಯೋಜಭಿಜಾನಾತೀತಿ ಶ್ಲೋಕಾಂತೇ 
ಶೇಷಃ । ತೇನೈವ ಬ್ರಹ್ಮ ಗಂತವ್ಯಮಿತ್ಯನ್ಹಯಃ | ಏತೇನ ಜ್ಞಾನಾವಸ್ಥಿತಚೇತಃ- 

ಇ ಆ 

ಪದೋಕ್ತಂ ಪರಮೇಶ್ವರಜ್ಜಾನಮೇವಂ ರೂಪಮಿತಿ ಸ್ಪಷ್ಟೀಕೃತಂ ಭವತಿ | ಯದ್ವಾ 


ಊಟ 


ಅಧ್ಯಾಯ 4 309 


ಬ್ರಹ್ಮಣಾ ಹುತಮಿತಿ ಅಸಾಮಾನಾಧಿಕರಣ್ಯನಿರ್ದೇಶಪ್ರಾಯಪಾಠಾತ್‌ 
ಬ್ರಹ್ಮಣ್ಯರ್ಪಣಂ ಬ್ರಹ್ಮಣೋ ಹವಿಃ ಬ್ರಹ್ಮಣೋಲಗ್ಡ್‌ । ಬ್ರಹ್ಮಣಃ ಕರ್ಮ ಬ್ರಹ್ಮ- 
ಕರ್ಮ । ನಕೇವಲಂ ಕರ್ಮಮಾತ್ರಂ ಬ್ರಹ್ಮಣಃ ಕಿಂತು ಸಮಾಧಿನಾ ಸಹಿತಂಕರ್ಮ 
ಬ್ರಹ್ಮಣ ಇತ್ಯರ್ಥಃ | ಅರ್ಪಣಾದಿಕಂ ಸರ್ವಂ ತತ್ಪ್ಯಾಮಿಕಮಿತಿ ಯೋ ಜಾನಾತಿ 
ತೇನ ಬ್ರಹ್ಮ ಗಂತವ್ಯಮಿತಿ ಯೋಜನಾ । ಏತೇನ ಪ್ರಾಜ್‌ಮುಕ್ತಪದೇನೋಕ್ತ- 
ಸ್ವಾತಂತ್ರ್ಯಾಭಿಮಾನತ್ಯಾಗಃ ಕರ್ಮಾಂಗಮುಕ್ತಃ ಸ ಕುತ್ರ ಕಾರ್ಯಃ | ತ್ಯಕ್ಷ- 
ಸ್ವಾತಂತ್ರಾ ಭಿಮಾನಂ ಚ ವಸ್ತು ಕಿಮಧೀನಂ ಜ್ಞೇಯಮ್‌ । ಯಜ್ಞಾಯೇತೃುಕ್ತ- 
ಯಜ್ಜಾರ್ಥತ್ನಂ ಚ ಕಿಮಿತಿ ಶಂಕಾತ್ರಯಂ ನಿರಸ್ತಮ್‌ । ಹವಿರಾದೌ ಸ್ವಾತಂತ್ರಾ ,- 
ಭಿಮಾನತ್ಯಾಗಬ್ರ ಹ್ಳಾಧೀನತ್ಹಯೋಃ, ವಿಷ್ಣರ್ಪಣಮೇವ ಯಜ್ಗಾರ್ಥತ್ವಮಿತ್ಯಸ್ಯ 
ಚಾತ್ರ ಪ್ರತೀತೇರಿತಿ ॥ 24 ॥ 


ಅನುವಾದ - ಹೀಗೆ "ತತ್ತೇ ಕರ್ಮ ಪ್ರವಕ್ಟ್ವಾಮಿ' ಎಂದು ಹದಿನಾರನೇ ಶ್ಲೋಕದಲ್ಲಿ 
ಪ್ರತಿಜ್ಞೆ ಮಾಡಿದ ಕರ್ಮಸ್ಟರೂಪ ನಿರೂಪಣೆಯನ್ನು ; ಸಂಕ್ಷೇಪ ಹಾಗೂ ವಿಸ್ತಾರವಾಗಿ 
ಮುಂದಿನ ಶ್ಲೋಕಗಳಲ್ಲಿ ನಿರೂಪಿಸಿ, "ಗತಸಂಗಸ್ಯ ' (23ನೇ ಶ್ಲೋಕ) ಎಂಬ ಶ್ಲೋಕದಿಂದ 
ಉಪಸಂಹಾರ ಮಾಡಿ , ಆ ಶ್ಲೋಕದಲ್ಲಿ ಬಂದ "ಜ್ಞಾನಾವಸ್ಥಿತ ಚೇತಸಃ'ಎಂಬುದರ 
ಎವರಣೆಯನ್ನು ಈ ಶ್ಲೋಕದಲ್ಲಿಮಾಡುತ್ತಿದ್ದಾನೆ- "ಬ್ರಹ್ಮ' ಎಂದು. 

1. "ಬ್ರಹ್ಮಾರ್ಪಣಮ್‌' - ಹೋಮದಲ್ಲಿ ಹವಿಸನ್ನು ಅರ್ಪಿಸಲು ಬಳಸುವ ಸೌಟು, ಪಾತ್ರೆ, 
ಮೊದಲಾದವುಗಳನ್ನು "ಅರ್ಪಣ'ವೆನ್ನುತ್ತಾರೆ. ಹೀಗೆ "ಅರ್ಪಣ' ವೆನಿಸುವ ಸೌಟು, ಪಾತ್ರೆ 
ಮೊದಲಾದವುಗಳಿಗೆ ಬ್ರಹ್ಮನಿಂದ ಅಭೇದವನ್ನು "ಬ್ರಹ್ಮಾರ್ಪಣಮ್‌' ಪದದಿಂದ ಹೇಳಲಾಗಿದೆ. 
(ಅರ್ಪ್ಯತೇ _ ಸಮಪಣ್ಯತೇ ಅನೇನ ಅತಿ 'ಅರ್ಹಣಮ್‌' ಬ್ರಹ್ಮ ಚ ತತ್‌ ಅರ್ಪಣಂ ಚ 
"ಬ್ರಹ್ಮಾರ್ಪಣಮ್‌' ಎಂದು ವಿಗ್ರಹವಾಕ್ಯ). 


2. ಬ್ರಹ್ಮಹವಿಃ- ಹೋಮದಲ್ಲಿ ಅರ್ಪಿಸುವ ಹವಿಸ್ಸಿಗೂ ಬ್ರಹ್ಮನಿಗೂ ಅಭೇದವನ್ನು ಇಲ್ಲಿ 
ಹೇಳಲಾಗಿದೆ. (ಬ್ರಹ್ಮ ಚ ತತ್‌ ಹವಿಃ ಚ - ಬ್ರಹ್ಮಹವಿಃ) 

3. ಬ್ರಹ್ಮಾಗ್ನೌ- (ಬ್ರಹ್ಮ ಚಾಸೌ ಅಗ್ನಿಶ್ಚ ಬ್ರಹ್ನಾಗ್ನಿಃ, ತಸ್ವಿನ್‌ - ಬ್ರಹ್ಮಾಗ್ಸೌ) ಯಜ್ಞ ಕುಂಡದ 
ಅಗ್ನಿಗೂ ಬ್ರಹ್ಮನಿಗೂ ಅಭೇದವನ್ನು ಇಲ್ಲಿಹೇಳಲಾಗಿದೆ. 

4. ಬ್ರಹ್ಮಕರ್ಮಸಮಾಧಿನಾ - ಸಮಾಧಿ ಎಂದರೆ ಧ್ಯಾನ . ಧ್ಯಾನದಿಂದ ಕೂಡಿದ 
ಅಗ್ನಿ ಹೋತ್ರಾದಿ ಕರ್ಮವು "ಕರ್ಮಸಮಾಧಿ' ಎನಿಸುವುದು. ಇಂತಹ ಕರ್ಮಸಮಾಧಿಗೂ 
ಬ್ರಹ್ಮನಿಗೂ ಅಭೇದವನ್ನು ಇಲ್ಲಿ ಹೇಳಲಾಗಿದೆ. 


310 ಗೀತಾವಿವೃತಿ 


5. "ಬ್ರಹ್ಮಣಾ ಹುತಮ್‌' - ಬ್ರಹ್ಮನಿಂದ ಹೋಮಿಸಲ್ಪಟ್ಟದ್ದು ಎಂದು ಅಭಿಪ್ರಾಯ. ಇಲ್ಲಿ 
ಹೋಮ !(ಹುತ)ಕ್ಕೂಬ್ರಹ್ಮನಿಗೂ ಅಭೇದವನ್ನು ಹೇಳಿಲ್ಲ. ಆದರೂ ಹಿಂದಿನ ನಾಲ್ಕೂ ಪದಗಳಲ್ಲಿ 
ಬ್ರಹ್ಮನಿಗೂ ಆಯಾಯಾ ಪದಾರ್ಥಗಳಿಗೂ ಅಭೇದವನ್ನು ಹೇಳಿರುವುದರಿಂದ, ಅದಕ್ಕೆ 
ವಿರೋಧ ಬಾರದಂತೆ ಇಲ್ಲಿಯೂ ಬ್ರಹ್ಮಾಭೇದವನ್ನೇ ಹೇಳಬೇಕು . ಆಗ “ಬ್ರಹ್ಮಣಾ ಹುತಮ್‌' 
ಎಂದರೆ ಹೋಮವೂ ಬ್ರಹ್ಮವಾಗಿದೆ ಎಂದು ಅರ್ಥವಾಗುತ್ತದೆ. 


ಹೀಗೆ, ಸೌಟು, ಪಾತ್ರೆ, ಮೊದಲಾದ ಹೋಮಸಾಧನಗಳಿಗೂ, ಹವಿಸಿಗೂ, ಹೋಮಾಗ್ನಿಗೂ, 
ಹೋಮಕ್ಕೂ, ಧ್ಯಾನಸಹಿತ ಅಗ್ನಿಹೋತ್ರಾದಿ ಕರ್ಮಕ್ಕೂ ಬ್ರಹ್ಮನಿಂದ ಅಭೇದವನ್ನು ಹೇಳಿದ್ದು. 
ಆ ಜಡವಾದ ಪದಾರ್ಥಗಳ ಅಸ್ತಿತ್ವ, ಪ್ರವೃತ್ತಿ ಮೊದಲಾದವುಗಳು ಬ್ರಹ್ಮನ ಅಧೀನವಾಗಿವೆ 
ಎಂಬ ಅಭಿಪ್ರಾಯದಿಂದ. “ತೃದಧೀನಂ ಯತಃ ಸರ್ವಂ ಅತಃ ಸರ್ವೋ ಮತೋ ಭವಾನ್‌' 


(ಎಲ್ಲವೂ ನಿನ್ನ ಅಧೀನವಾದ್ದರಿಂದ ನೀನೇ ಎಲ್ಲವೂ ಆಗಿರುವಿ) ಎಂಬ ಪಾದ್ಧಪುರಾಣದ 
ಮಾತು ಈ ಅಭಿಪ್ರಾಯವನ್ನು ಪುಷ್ಟೀಕರಿಸುತ್ತದೆ. 


“ಆತಿ ಮಾಂ ಯಃ ಅಭಿಜಾನಾತಿ' (ಈ ರೀತಿ ಯಾರು ನನ್ನನ್ನು ತಿಳಿಯುತ್ತಾರೋ) ಎಂಬ 
ಪದಪುಂಜವನ್ನು ಈ ಶ್ಲೋಕದ ಕಡೆಯಲ್ಲಿ ಸೇರಿಸಿಕೊಂಡು, ಆ ಪದಪುಂಜಕ್ಕೆ "ಬ್ರಹ್ಮಏವ ತೇನ 
ಗಂತವ್ಯಮ್‌' ಎಂಬಲ್ಲಿ ಅನ್ವಯವನ್ನು ಹೇಳಬೇಕು. 


(ಒಟ್ಟು ಶ್ಲೋಕದ ಅಭಿಪ್ರಾಯವನ್ನು ಶ್ಲೋಕದ ಆರಂಭದಲ್ಲಿನೀಡಲಾಗಿದೆ.) 


ಹೋಮ-ಪಾತ್ರಾದಿ ಸಕಲ ಸಾಧನ-ಸಾಧ್ಯಗಳೆಲ್ಲವೂ ಭಗವಂತನ ಅಧೀನವಂದು 
ತಿಳಿಯುವುದೇ ಜ್ಞಾನವು. ಅದನ್ನು ಮನಸಿನಲ್ಲಿ ದೃಢಪಡಿಸಿಕೊಂಡವನೇ, "ಜ್ಞಾನಾವಸ್ಥಿತ 
ಚೇತಸ' ಎಂದು ವಿವರಿಸಿದಂತಾಯಿತು . 


ತಾತರ್ಯದ ಕ್ರಮದಲ್ಲಿವಿವರಣೆ- 
'ಬ್ರಹ್ಮಣಾ ಹುತಮ್‌' ಎಂದು ವಿಭಿನ್ನ ವಿಭಕ್ತಿ ಪದಗಳ ನಿರ್ದೇಶಕ್ಕೆ ಅನುಗುಣವಾಗಿ, 


“ಬ್ರಹ್ಮಾರ್ಪಣಮ್‌ ' ಮೊದಲಾದ ಸಮಸ್ತಪದದಲ್ಲಿ ಎಭಿನ್ನ ಎಭಕ್ತಿಗಳನ್ನು ಸ್ವೀಕರಿಸಿ ಅರ್ಥ 
ಹೇಳಬೇಕು . ಹೇಗೆಂದರೆ - 


"ಬ್ರಹ್ಮಾರ್ಪಣಮ್‌' - ಬ್ರಹ್ಮಣಿ -ಅರ್ಪಣಮ್‌ - ಬ್ರಹ್ಮಾರ್ಪಣಮ್‌ . ಸೌಟು, ಪಾತ್ರೆ, 
ಮೊದಲಾದ ಹೋಮ ಸಾಧನಗಳು ಬ್ರಹ್ಮನಲ್ಲಿ ಆಶ್ರಯಿಸಿಕೊಂಡಿವೆ ಎಂದು ಅರ್ಥ. 


'ಬ್ರಹ್ಮಹವಿಃ' - ಬ್ರಹ್ಮಣಃ * ಹವಿಃ - ಬ್ರಹ್ಮಹವಿಃ , ತುಪ್ಪ ಮೊದಲಾದ ಹವಿಸ್ಸುಗಳಿಗೆ 
ಬ್ರಹ್ಮನೇ ಸ್ವಾಮಿ ಎಂದರ್ಥ. 


ಅಧ್ಯಾಯ 4 311 


'ಬ್ರಹ್ಮಾಗ್ನೌ' - ಬ್ರಹ್ಮಣಃ * ಅಗ್ನಿಃ ಎ ಬ್ರಹ್ಮಾಗ್ನಿಃ , ತಸ್ಮಿನ್‌ - ಬ್ರಹ್ಮಾಗ್ನೌ, ಹೋಮದಲ್ಲಿ 
ಉಪಯೋಗಿಸುವ ಅಗ್ನಿಗೂ ಬ್ರಹ್ಮನೇ ಸ್ವಾಮಿ ಎಂದರ್ಥ. 


"ಬ್ರಹ್ಮಣಾ ಹುತಮ್‌'- ಇದು ಸಮಸ್ತ ಪದವಲ್ಲ. ಎರಡೂ ಪದಗಳು ಕ್ರಮವಾಗಿ 
ತೃತೀಯಾ ಹಾಗೂ ಪ್ರಥಮಾ ವಿಭಕ್ತಿಯಲ್ಲಿವೆ. ಯಜ್ಞಯಾಗಾದಿಗಳು ಬ್ರಹ್ಮನಿಂದಲೇ 
ನಡೆಯುತ್ತವೆ ಎಂದು ಅಭಿಪ್ರಾಯ. 


“"ಬ್ರಹ್ಮಕರ್ಮಸಮಾಧಿನಾ' - “ಬ್ರಹ್ಮಣಃ ಕರ್ಮ ಸಮಾಧಿನಾ ' ಧ್ಯಾನ ಸಹಿತವಾದ 
ಅಗ್ನಿಹೋತ್ರಾದಿಗಳಿಗೂ ಬ್ರಹ್ಮನೇ ಸ್ವಾಮಿ ಎಂದು ಅಭಿಪ್ರಾಯ. 


ಹೀಗೆ ಯಜ್ಞಸಾಧನ - ಸಾಧ್ಯಗಳಿಗೆಲ್ಲಾ ಬ್ರಹ್ಮನೇ ಸ್ವಾಮಿ ಎಂದು ಅರಿತವನು ಮಾತ್ರವೇ 
ಬ್ರಹ್ಮನನ್ನು ಹೊಂದುವನು . ಶ್ಲೋಕದ ಪದಗಳಿಗೆ ಹೀಗೆ ಯೋಜನೆಯನ್ನು ಹೇಳಬೇಕು. 


ಹಿಂದಿನ ಶ್ಲೋಕದಲ್ಲಿ ಬರುವ ಮೂರು ಪ್ರಶ್ನೆಗಳಿಗೆ ಸಮಾಧಾನವನ್ನು ಈ ಶ್ಲೋಕದಿಂದ 
ಹೇಳಿದಂತೆ ಆಗುವುದು . ಆ ಪ್ರಶ್ನೆಗಳೂ ಹಾಗೂ ಉತ್ತರಗಳೂ ಕೆಳಕಂಡಂತೆ ಇವೆ. 


ಪ್ರಶ್ನೆ1 ಹಿಂದಿನ ಶ್ಲೋಕದಲ್ಲಿ "ಮುಕ್ತಃ' ಎಂಬ ಪದದಿಂದ ಸ್ವಾತಂತ್ರ , ಅಭಿಮಾನವನ್ನು 
ಬಿಡುವುದು ಸತ್ಮರ್ಮದ ಅಂಗವೆಂದು ಹೇಳಲಾಗಿದೆ. ಯಾವ ವಿಷಯದಲ್ಲಿ 
ಸ್ವಾತಂತ್ರ , ಅಭಿಮಾನವನ್ನು ಬಿಡಬೇಕು? 


ಉತ್ತರ- ಯಜ್ಞಸಾಧನವಾದ ಸೌಟು, ಪಾತ್ರೆ ಮೊದಲಾದವುಗಳಲ್ಲಿ ತುಪ್ಪ ಮೊದಲಾದ 
ಹವಿಸ್ತುಗಳಲ್ಲಿ , ಯಜ್ಞದ ಅಗ್ನಿಯಲ್ಲಿ , ಯಜ್ಞದಲ್ಲಿ , ಧ್ಯಾನಸಹಿತವಾದ 
ಅಗ್ನಿಹೋತ್ರಾದಿ ಕರ್ಮಗಳಲ್ಲಿ ಸ್ವಾಶಂತ್ರಾ ,ಭಿಮಾನವನ್ನು ಬಿಡಬೇಕು. 
ಬ್ರಹ್ಮಾರ್ಪಣಮ್‌, ಬ್ರಹ್ಮಹವಿಃ, ಬ್ರಹ್ಮಾಗ್ನ್‌, ಬ್ರಹ್ಮಣಾ ಹುತಮ್‌, ಬ್ರಹ್ಮಕರ್ಮ 
ಸಮಾಧಿನಾ'ಎಂಬ ಪದಗಳಿಂದ ಮೇಲಿನ ಉತ್ತರವನ್ನು ತಿಳಿಸಲಾಗಿದೆ. 

ಪ್ರಶ್ನೆ 2 ಯಜ್ಞಸಾಧನ-ಸಾಧ್ಯಗಳಲ್ಲಿ ನಾವು ಸ್ಥಾಶಂತ್ರ ,- ಅಭಿಮಾನವನ್ನು ತೊರೆದು 
ಬಳಿಕ, ಆ ವಸ್ತುಗಳನ್ನು ಯಾರ ಅಧೀನವೆಂದು ತಿಳಿಯಬೇಕು 9 


ಉತ್ತರ- ಯಜ್ಞಸಾಧನ-ಸಾಧ್ಯಗಳೆಲ್ಲವೂ ಬ್ರಹ್ಮನ ಅಧೀನವೆಂದು ತಿಳಿಯಬೇಕು. 
ಮೊದಲನೆಯ ಉತ್ತರದಲ್ಲಿಹೇಳಿದ ಪದಗಳೇ ಈ ಅಭಿಪ್ರಾಯವನ್ನು ಸೂಚಿಸುತ್ತವೆ. 


ಪ್ರಶ್ನೆ3 ಹಿಂದಿನ ಶ್ಲೋಕದಲ್ಲಿ "ಯಜ್ಞಾಯ ಆಚರತಃ ಕರ್ಮ' ಎಂದು ಕರ್ಮಗಳನ್ನು 
ಯಜ್ಞನ ಪ್ರೀತಿಗಾಗಿ ಆಚರಿಸಿ, ಯಜ್ಞನಿಗೆ ಅರ್ಪಿಸಬೇಕೆಂದು ಹೇಳಲಾಗಿದೆ. ಆ 
ಯಜ್ಞ ಯಾರು? 


312 ಗೀತಾವಿವೃತಿ 


ಉತ್ತರ- ಬ್ರಹ್ಹಪದವಾಚ್ಯನಾದ ವಿಷ್ಣುವೇ "ಯಜ್ಞ'ನಾಗಿದ್ದಾನೆ. "ಬ್ರಹ್ಮಾರ್ಪಣಮ್‌' 
ಮುಂತಾದ ಪದಗಳು ಇದನ್ನು ಸೂಚಿಸುತ್ತವೆ. 


ಯಜ್ಞದ ಪ್ರಭೇದಗಳು 


ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೇ | 
ಬ್ರಹ್ಮಾಗ್ನಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ಟತಿ 11 25 11 


ಅರ್ಥ- ಯತಿಗಳೆಂಬ ಕೆಲವು ಯೋಗಿಗಳು ಭಗವಂತನ ಉಪಾಸನೆಯನ್ನೆ ಯಜ್ಞವೆಂದು 
ಆಚರಿಸುವರು ಮತ್ತು ಪರಮಾತ್ಮನನ್ನೇ ಯಜ್ಞರೂಪನೆಂದು ಉಪಾಸನೆ ಮಾಡುತ್ತಾರೆ. ಇನ್ನು 
ಕೆಲವು ಯೋಗಿಗಳು ಭಗವಂತನೆಂಬ ಅಗ್ನಿಯಲ್ಲಿ ಅಗ್ನಿ ಹೋತ್ರಾದಿ ಹೋಮಗಳನ್ನು ಮಾಡುತ್ತಾ, 


ಆ ಹೋಮಾದಿಗಳು ಪರಮಾತ್ಮನ ಅಧೀನವೆಂದು ಚಿಂತಿಸುತ್ತಾ, ಆ ಭಗವಂತನಿಗೇ 
ಸಮರ್ಪಿಸುತ್ತಾರೆ. 


ಪೂರ್ವಂ ಭಗವದಧೀನಕರ್ತೃತ್ವಾನುಸಂಧಾನಪೂರ್ವಂ ತತ್ಟೀತ್ಯುದ್ದೇಶೇನ 
ವರ್ಣಾಶ್ರಮವಿಹಿತಾನುಷ್ಠಾನಂ ಕರ್ಮೇತಿ ಸಾಮಾನ್ಯತಃ ಕರ್ಮಸ್ಪರೂಪಮುಕ್ತಂ 
ತದ್ಯಜ್ಞಾದಿಭೇದಭಿನ್ನಮಿತ್ಯಾಹ- ದೈವಮಿತಿ ॥ ದೈವಂ ವಿಷ್ಣುಂ ಯಜ್ಞಂ ಯಥಾ 
ಭವತಿ ತಥಾ55ಪರೇ ಕೇಚನ ಯೋಗಿನೋ ಯತಯಃ ಪರ್ಯುಪಾಸತೇ 1 
ಯಜ್ಞಪದಮತ್ರೋಪಾಸನರೂಪಕ್ರಿಯಾವಿಶೇಷಣಮ್‌ । ದೈವಮೇವೇತ್ಯೇವ- 
ಕಾರೋ$ಪಿ ಕ್ರಿಯಯೈವಾನ್ಹೇತಿ | ಭಗವದುಪಾಸನಮೇವ ಯಜ್ಞತಯಾಠನು- 
ತಿಷ್ಠಂತಿ ಕೇಚಿದ್ಯತಯ ಇತ್ಯರ್ಥಃ । ಏತೇನಾಯಜ್ಜಸ್ಕೇತ್ಯಾದಿನಾ ಯಜ್ಞಾದಿಹೀನಸ್ಯ 
“ನಾಯಂ ಲೋಕೋಶಸ್ತೀತಿ' ವಕ್ಚ್ಯಮಾಣತಯಾ ಯತ್ಯಾಶ್ರಮವಿಲೋಷಪ್ರಸಂಗ 
ಇತಿ ಶಂಕಾ ನಿರಸ್ತಾ | ತೇಷಾಮಪಿ ಭಗವದುಪಾಸನಾರೂಪಯಜ್ಜಸತ್ತಾ ದಿತಿ । 
ಯದ್ವಾ ದೈವಂ ಯಜ್ಞಮಿತಿ ಸಾಮಾನಾಧಿಕರಣ್ಯಮ್‌ । ಯಜ್ಞರೂಪಂ ಭಗವಂತಂ 
ಯೋಗಿನಃ ಪರ್ಯುಪಾಸತೇ ಯಜ್ಞತ್ರೇನೋಪಾಸತೇ । ತೇಷಾಂ ತಥೋಪಾ- 
ಸನಮೇವ ಯಜ್ಞ ಇತಿ ಭಾವಃ । ಭಗವತಃ ಸ್ಥಾನಂದರೂಪಹವಿರ್ಭೋಕ್ರ- 
ತ್ಹಾತ್‌ಸ್ಪಸ್ಕೈವಾಗ್ನಿರೂಪತ್ನಾಚ್ಛೇತಿ ಜ್ಞೇಯಮ್‌ । ಬ್ರಹ್ಮಾಗ್ನೌ ಬ್ರಹ್ಮಾಖ್ಯಾಗ್ನ್‌ 
ಯಜ್ಞೇನಾಗ್ನಿಹೋತ್ರಾದಿಯಜ್ಞೇನ ಯಜ್ಞಂ ಭಗವಂತಂ ಪ್ರತಿ ಜುಹ್ಹತಿ | ಯದ್ವಾ 
ಬ್ರಹ್ಮಾಗ್ನೌ್‌ ಯಜ್ಞಮಗ್ನಿಹೋತ್ರಾದಿಕಂ ಯಜ್ಞೇನೈವ ಯಜ್ಞನಾಮಕೇನ ಭಗವತಾ 
ನಿಮಿತ್ತೇನ ಜುಹ್ತತಿ ಸಮರ್ಪಯಂತಿ | ಸರ್ವಂ ಯಜ್ಞನಾಮಕವಿಷ್ಣ್ಣಧೀನಂ ಜ್ಞಾತ್ವಾ 


ಅಧ್ಯಾಯ 4 313 


ಸ್ವಸ್ಯ ಸ್ವಾತಂತ್ರಾ ಭಿಮಾನತ್ಯಾಗೇನ ಕೃತಂ ಕರ್ಮ ವಿಷ್ಣೌ ಸಮರ್ಷಯಂತೀತಿ 


ವರೆ ವ 


ಯಾವತ್‌ । ಯಜ್ಞೇನೈವೇತ್ಯಗ್ರೇ ಸರ್ವತ್ರಾನ್ನೇತಿ ॥ 25 ॥1 


ಅನುವಾದ - ಹಿಂದೆ ಭಗವಂತನ ಅಧೀನವಾದ ಕರ್ತೃತ್ವದ ಅನುಸಂಧಾನದೊಂದಿಗೆ, 
ಭಗವಂತನ ಪ್ರೀತಿಯ ಉದ್ದೇಶದಿಂದ ಮಾಡುವ, ವರ್ಣಾಶ್ರಮಗಳಿಗೆ ವಿಹಿತವಾದ ಅನುಷ್ಠಾನವೇ 
'ಕರ್ಮ'ವೆಂದು, ಸಾಮಾನ್ಯವಾಗಿ ಕರ್ಮಸ್ನರೂಪವನ್ನು ವಿವರಿಸಿ, "ಯಜ್ಞ'ವೆಂದು ಕರೆಯುವ ಆ 
ಕರ್ಮದ ಪ್ರಭೇದಗಳನ್ನು ವಿವರಿಸುತ್ತಾನೆ "ದೈವಮೇವಾಪರೆ.....' ಮುಂತಾದ ಶ್ಲೋಕದಿಂದ. 
'ದೈವಂ' ಎ ವಿಷ್ಣು, "ಯಜ್ಞಮ್‌' ಎಂಬುದು "ಪರ್ಯುಪಾಸತೇ' ಎಂಬ ಪದದಿಂದ 
ತಿಳಿಯುವ ಉಪಾಸನಾರೂಪ ಕ್ರಿಯೆಗೆ ವಿಶೇಷಣವು. "ದೈವಮೇವ' ಎಂಬಲ್ಲಿರುವ 
'ಏವ'ಕಾರಕ್ಕೂ ಉಪಾಸನಾರೂಪ ಕ್ರಿಯೆಯಲ್ಲಿಅನ್ವಯವು. ಕೆಲವು ಯತಿಗಳಾದ ಯೋಗಿಗಳು 
ವಿಷ್ಣುವನ್ನು ಯಜ್ಞ ಹೇಗೋ ಹಾಗೆ ಚೆನ್ನಾಗಿ ಉಪಾಸನೆ ಮಾಡುತ್ತಾರೆ. ಅಂದರೆ ಭಗವಂತನ 
ಉಪಾಸನೆಯನ್ನೇ ಯಜ್ಞರೂಪವಾಗಿ ಅನುಷ್ಠಾನ ಮಾಡುತ್ತಾರೆ. 


ಮುಂದೆ 31ನೇ ಶ್ಲೋಕದಲ್ಲಿ "ನಾಯಂ ಲೋಕಃ ಅಸ್ತಿ ಅಯಜ್ಞಸ್ಯ' ಎಂದು 
ಯಜ್ಞವಿಲ್ಲದವನಿಗೆ ಇಹಲೋಕವೂ, ಪರಲೋಕವೂ ಇಲ್ಲವೆಂದು ಹೇಳಲಾಗುತ್ತದೆ. 
ಯತಿಗಳಿಗಾದರೋ ಯಜ್ಞವಿಲ್ಲ. ಆದ್ದರಿಂದಲೇ ಅವರಿಗೆ ಇಹ-ಪರಲೋಕಗಳಿಲ್ಲ. ಅಂತಹ 
ಯತ್ಯಾಶ್ರಮವನ್ನು ಯಾರೂ ಸ್ವೀಕರಿಸಲಾರರು. ಹೀಗೆ ಯತ್ಯಾಶ್ರಮಲೋಪವಾಗುವ ಸಂದರ್ಭ 
ಬಂದೀತು ಎಂಬ ಆಶಂಕೆಯು ಈ ಶ್ಲೋಕದಿಂದ ನಿರಸ್ತವಾಯಿತು. ಯತಿಗಳಿಗೂ ಕೂಡ 
ಭಗವಂತನ ಉಪಾಸನೆಯೆಂಬ ಯಜ್ಞವಿರುವುದರಿಂದ ಯಾವ ಆಶಂಕೆಗೂ ಅವಕಾಶವಿಲ್ಲ. 


"ದೈವಮೇವಾಪರೇ ಯಜ್ಞಮ್‌' ಎಂಬ ಶ್ಲೋಕಭಾಗಕ್ಕೆ 
ತಾತ್ಪರ್ಯದ ವಿವರಣೆ 

"ದೈವಂ, ಯಜ್ಞಂ' - ಎಂಬೀಪದಗಳು ಸಮಾನವಿಭಕ್ತಿಯಲ್ಲಿ ಇವೆ. (ಎರಡೂ ದ್ವಿತೀಯಾ 
ವಿಭಕ್ತಿಯಲ್ಲಿವೆ.) "ಅಪರೇ ಯೋಗಿನಃ' ಯಜ್ಞಂ ದೈವಂ ಯಜ್ಞತ್ತೇನ ಪರ್ಯುಪಾಸತೇ' 
ಎಂದು ಅನ್ಹಯ. ಮತ್ತೆ ಕೆಲವು ಯತಿಗಳು ಯಜ್ಞರೂಪಿಯಾದ ಭಗವಂತನನ್ನೇ ಯಜ್ಞ 
ದೃಷ್ಟಿಯಿಂದ ಆರಾಧಿಸುತ್ತಾರೆ. ಯಜ್ಞರೂಪೀ ಭಗವಂತನ ಉಪಾಸನೆಯೇ ಅವರ ಪಾಲಿಗೆ 
ಯಜ್ಞವೆಂದು ಅಭಿಪ್ರಾಯ. 

ತನ್ನ ಸ್ವರೂಪಭೂತವಾದ ಆನಂದವೆಂಬ ಹವಿಸ್ಸನ್ನು ಉಣ್ಣುವ ಭಗವಂತ ತಾನೇ 
ಅಗ್ನಿಯಾಗಿದ್ದಾನೆಂದೂ ತಿಳಿಯಬೇಕು. 


314 ಗೀತಾವಿವೃತಿ 


ಉತ್ತರಾರ್ಧಕ್ಕೆ ಭಾಷ್ಯದಂತೆ ವಿವರಣೆ 

"ಅಪರೇ ಬ್ರಹ್ಮಾಗ್ನೌಯಜ್ಞಂ ಯಜ್ಞೇನೈವ ಜುಹ್ಪತಿ' ಎಂದು ಉತ್ತರಾರ್ಧವಾಕ್ಯದ ಅನ್ವಯ. 
ಮತ್ತೆ ಕೆಲವು ನಿವೃತ್ತಕರ್ಮಿಗಳಾದ ಗೃಹಸ್ಥರು ಪರಬ್ರಹ್ಮನೆಂಬ ಅಗ್ನಿಯಲ್ಲಿ ಅಗ್ನಿಹೋತ್ರಾದಿ 
ಯಜ್ಞದ ಮೂಲಕ ಯಜ್ಞರೂಪಿಯಾದ ಭಗವಂತನನ್ನು ಕುರಿತು ಹೋಮಿಸುತ್ತಾರೆ ಎಂದು 
ಗೀತಾಭಾಷ್ಯದಂತೆ ಅಭಿಪ್ರಾಯವಾಗಿದೆ. 


ಅಥವಾ, ಮತ್ತೆ ಕೆಲವರು ಪರಮಾತ್ಮನೆಂಬ ಅಗ್ನಿಯಲ್ಲಿ, ಯಜ್ಞರೂಪಿ ಭಗವಂತನ 
ಅನುಗ್ರಹದಿಂದ, ಅವನ ಪ್ರೀತ್ಯರ್ಥವಾಗಿ ಮಾಡುತ್ತಿದ್ದೇವೆಂಬ ಅನುಸಂಧಾನದಿಂದ, 
ಅಗ್ನಿಹೋತ್ರಾದಿಯಜ್ಞವನ್ನು ಆಚರಿಸಿ, ಆ ಭಗವಂತನಿಗೇ ಸಮರ್ಪಿಸುತ್ತಾರೆ. ಎಲ್ಲವೂ 
ಯಜ್ಞನಾಮಕನಾದ ವಿಷ್ಣುವಿನ ಅಧೀನವಂದು ತಿಳಿದು, ತನ್ನ ಸ್ವಾತಂತ್ರ , ಅಭಿಮಾನವನ್ನು ತ್ಯಾಗ 
ಮಾಡಿ, ಆಚರಿಸಿದ ಕರ್ಮವನ್ನು ವಿಷ್ಣುವಿಗೇ ಸಮರ್ಪಿಸುತ್ತಾರೆಂದು ಭಾವ. ಈ ವಿವರಣೆಯು 
ಗೀತಾತಾಶ್ಟರ್ಯಕ್ಕೆ ಅನುಗುಣವಾಗಿದೆ. 


ಈ ವಿವರಣೆಯಲ್ಲಿ "ಯಜ್ಞೇನ ಏವ' ಎಂಬ ಪದಗಳಿಗೆ "ಯಜ್ಞರೂಪಿಯಾದ ಭಗವಂತನ 
ಅನುಗ್ರಹದಿಂದಲೇ' ಎಂದು ಅರ್ಥ. ಈ ಅಭಿಪ್ರಾಯದ "ಯಜ್ಞೇನ ಏವ ' ಎಂಬ ಎರಡು 
ಪದಗಳನ್ನು ಮುಂದಿನ ಐದು ಶ್ಲೋಕಗಳಿಗೆ ಅನ್ನಯಿಸಿಕೊಳ್ಳಬೇಕು. 


ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ದಿಷು ಜುಹ್ವತಿ | 
ಶಬ್ದಾದೀನ್ಹಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ 11 26 ॥| 


ಅರ್ಥ- ಮತ್ತೆ ಕೆಲವರು ಕಣ್ಣು , ಕಿವಿ, ನಾಲಿಗೆ, ಮೂಗು, ಚರ್ಮ ಎಂಬ ಐದು 
ಜ್ಞಾನೇಂದ್ರಿಯಗಳನ್ನು ಭಗವಂತನ ಅಧೀನವೆಂದು ತಿಳಿದು, ಅಭಿಮಾನವನ್ನು ತೊರೆದು, 
ಆಯಾ ಇಂದ್ರಿಯಗಳ ಸಂಯಮಗಳೆಂಬ ಅಗ್ನಿಗಳಲ್ಲಿ ಹೋಮಿಸುತ್ತಾರೆ . ಮತ್ತೆ ಕೆಲವರು 
ರೂಪ, ರಸ, ಶಬ್ದ, ಸ್ಪರ್ಶ, ಗಂಧಗಳಂಬ ಐದು ವಿಷಯಪದಾರ್ಥಗಳನ್ನು ಭಗವಂತನ ಅಧೀನ- 
ವೆಂದು ತಿಳಿದು, ಅಭಿಮಾನವನ್ನು ತೊರೆದು, ಕಣ್ಣು, ನಾಲಿಗೆ, ಕಿವಿ, ಚರ್ಮ, ಮೂಗುಗಳೆಂಬ 
ಐದು ಇಂದ್ರಿಯಗಳಂಬ ಅಗ್ನಿಗಳಲ್ಲಿಹೋಮಿಸುತ್ತಾರೆ. 


ಅನ್ಯೇ ಯೋಗಿನಃ ಶ್ರೋತ್ರಾದೀನಿ ಜ್ಞಾನೇಂದ್ರಿಯಾಣಿ ಸಂಯಮಾಗ್ನಿಷು 
ಜುಹ್ಹತಿ 1 ಭಗವತ್ತೂಜಾತ್ಲೇನೇಂದ್ರಿಯನಿಯಮನಂ ಕುರ್ವಂತಿ | ಪ್ರತ್ಯಾ- 
ಹಾರಾದಿನಾ | ಸರ್ವಂ ಯಜ್ಞಾಖ್ಯಹರ್ಯಧೀನಂ, ನ ಕ್ಷಚಿದಪಿ ಸ್ವಾಶಂತ್ರ ಮಿತಿ 
ಜ್ಲಾತೇತ್ವರ್ಥಃ 1 ಏತದಪಿ ಬ್ರಹ್ನಾರಪ್ಪಣರೂಪಮೇವ ವಿವಕ್ಷಿತಮ್‌ | 


ವ ಲಿ 


ಅಧ್ಯಾಯ 4 315 


ಏವಮಗ್ರೇಠಷಿ | ಅತ ಏವ ವಕ್ಷ 3 "ಏವಂ ಬಹುವಿಧಾ ಯಜ್ಞಾ! ಇತಿ 

ಜ್ಞೇಯಮ್‌ | ಅನ್ಯೇ ಯೋಗಿನಃ ಶಬಾದೀನ್‌ ಶಬಸರ್ಶರೂಪರಸಗಂಧಾನ್‌ 
ಎ ಬಮ 

ವಿಷಯಾನ್‌ ಶ್ರೋತ್ರಾದೀಂದ್ರಿಯಾಖ್ಯಾಗ್ನಿಷು ಜುಹ್ಹತಿ ಯಜ್ಞೇನೈವ ಯಜ್ಞಾ. — 

ಧೀನಂ ಜ್ಞಾತ್ತಾ ಸ್ವಸ್ವಾತಂತ್ರಾ ;ಭಿಮಾನತ್ಯಾಗೇನ ಭಗವತ್ತೂಜಾತ್ನೇನ ವಿಷಯಾನ್‌ 

ಭುಂಜತ ಇತ್ಯರ್ಥಃ ॥। 26 ॥ 


ಅನುವಾದ - ಮತ್ತೆ ಕೆಲವು ಯೋಗಿಗಳು ಕಿವಿ ಮೊದಲಾದ ಜ್ಞಾನೇಂದ್ರಿಯಗಳನ್ನು 
ಇಂದ್ರಿಯ ನಿಯಂತ್ರಣವೆಂಬ ಅಗ್ನಿಯಲ್ಲಿ ಹೋಮಿಸುತ್ತಾರೆ. ಅಂದರೆ ಭಗವಂತನ ಪೂಜಾ 
ರೂಪವಾಗಿ ಇಂದ್ರಿಯ ನಿಗ್ರಹವನ್ನು ಕೈಗೊಳ್ಳುತ್ತಾರೆ . ವಿಷಯ ಪದಾರ್ಥಗಳಿಡೆ ಸಾಗಿದ 
ಇಂದ್ರಿಯಗಳನ್ನು ಭಗವಂತನೆಡೆಗೆ ಸೆಳೆಯುತ್ತಾರೆ . ಇಂದ್ರಿಯ ಸಂಯಮನವೂ ಯಜ್ಞರೂಪಿ 
ಭಗವಂತನ ಅಧೀನವಾಗಿದೆ. ಈ ವಿಷಯದಲ್ಲಿ ತನಗೆ ಸ್ವಾತಂತ್ರ ್ಯವಿಲ್ಲವೆಂದು ತಿಳಿದು ಹೀಗೆ 
ಮಾಡುತ್ತಾರೆ. ಈ ರೀತಿ ಆಚರಿಸಿದ ಇಂದ್ರಿಯನಿಗ್ರಹವನ್ನು ಭಗವಂತನಿಗೇ ಸಮರ್ಪಿಸು 
ತ್ತಾರೆಂದೂ ಇಟ್ಟುಕೊಳ್ಳಬೇಕು. ಮುಂದಿನ ಶ್ಲೋಕಗಳಲ್ಲಿಯೂ ಈ ಅನುಸಂಧಾನವನ್ನು 
ಇಟ್ಟುಕೊಳ್ಳಬೇಕು. ಆದ್ದರಿಂದಲೇ "ಏವಂ ಬಹುವಿಧಾ ಯಜ್ಞಾ' ಎಂದು (32ನೇ ಶ್ಲೋಕ) 
ಹೇಳುತ್ತಾನೆ. 


ಮತ್ತೆ ಕೆಲವರು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯಗಳನ್ನು ಕಿವಿ ಮೊದಲಾದ 
ಇಂದ್ರಿಯಗಳೆಂಬ ಅಗ್ನಿಗಳಲ್ಲಿಹೋಮಿಸುತ್ತಾರೆ. ಯಜ್ಞರೂಪಿ ಭಗವಂತನ ಅನುಗ್ರಹದಿಂದ, 
ಎಲ್ಲವೂ ಯಜ್ಞಾಧೀನವೆಂದು ತಿಳಿದು, ಸ್ವಾತಂತ್ರಾ 3 ಭಿಮಾನವನ್ನು ತೊರೆದು, ಭಗವಂತನ 
ಪೂಜಾರೂಪವಾಗಿ ವಿಷಯ ಪದಾರ್ಥಗಳನ್ನು ಅನುಭವಿಸುತ್ತಾರೆಂದು ಭಾವ. 


ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ | 
ಆತ್ಮಸಂಯಮಯೋಗಾಗ್ನೌ ಜುಹ್ಹತಿ ಜ್ಞಾನದೀಪಿತೇ 11 27 ॥ 


ಅರ್ಥ- ಮತ್ತೆ ಕೆಲವು ಯೋಗಿಗಳು ವಾಕ್‌, ಪಾಣಿ,ಪಾದ, ಪಾಯು, ಉಪಸ್ಥಎಂಬ ಐದು 
ಕರ್ಮೇಂದ್ರಿಯಗಳ ಚಟುವಟಿಕೆಗಳನ್ನು ಮತ್ತು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 
ಎಂಬ ಐದು ವಾಯುಗಳ ಚಟುವಟಿಕೆಗಳನ್ನೂ ಮನೋನಿಗ್ರಹ ರೂಪವಾದ ಉಪಾಯವೆಂಬ 
ಅಗ್ನಿಯಲ್ಲಿಹೋಮಿಸುತ್ತಾರೆ. 
ಅಪರೇ ಯೋಗಿನಃ ಸರ್ವಾಣೀಂದ್ರಿಯಕರ್ಮಾಣಿ ವಾಕ್‌ಪಾಣಿಪಾದ- 
ಪಾಯೂಪಸ್ಥರೂಪಕರ್ಮೇಂದ್ರಿಯವ್ಯಾಪಾರಾನ್‌ ತಥಾ ಪ್ರಾಣಕರ್ಮಾಣಿ ಪ್ರಾಣಾ 


316 ಗೀತಾವಿವೃತಿ 


ಪಾನಾದಿವ್ಯಾಪಾರಾಂಶ್ಚ ಆತ್ಮಸಂಯಮಯೋಗಾಗ್ನಾ ಜುಪ್ತತಿ । ಆತ್ಮನೋ ಮನಸೋ 
ಯಃ ಸಂಯಮಃ ಸ ಏವ ಯೋಗ ಉಪಾಯಃ । ಸ ಏವಾಗ್ನಿಃ | ಜ್ಞಾನದೀಪಿತೇ ತತ್ರ 
ಜುಹ್ಹತಿ, ಯಜ್ಞೇನೈವ I ಭಗವದಧೀನತಾಜ್ಞಾನಪೂರ್ವಂ ಸ್ವಾತಂತ್ರಾ ಭಿಮಾನ- 
ತ್ಯಾಗೇನ ಮನೋ ನಿಗೃಹ್ಯ ಕರ್ಮೇಂದ್ರಿಯಾದಿ ವ್ಯಾಪಾರಾನ್‌ ಭಗವತ್ತೂಜಾತ್ಸೇನ 
ನಿಯಚ್ಛಂತೀತ್ಯರ್ಥಃ 11 27 ॥| 


ಅನುವಾದ - "ಅಪರೇ'= ಕೆಲವು ಯೋಗಿಗಳು, ಸರ್ವಾಣಿ ಇಂದ್ರಿಯ ಕರ್ಮಾಣಿ 
ಮಾತು, ಕೈ, ಕಾಲು, ಪಾಯು (ಮಲವಿಸರ್ಜನ ಇಂದ್ರಿಯ) ಉಪಸ್ಥ (ಮೂತ್ರ ವಿಸರ್ಜನ 
ಇಂದ್ರಿಯ ಹಾಗೂ ರೇತೋ ವಿಸರ್ಜನ ಇಂದ್ರಿಯ)ಗಳೆಂಬ ಐದು ಕರ್ಮೇಂದ್ರಿಯಗಳಿಂದ 
ನಡೆಯುವ ಚಟುವಟಿಕೆಗಳನ್ನು, "ತಥಾ ಪ್ರಾಣ ಕರ್ಮಾಣಿ' - ಪ್ರಾಣಾಪಾನಾದಿ ವಾಯುಗಳ 
ಚಟುವಟಿಕೆಗಳನ್ನೂ "ಜ್ಞಾನ ದೀಪಿತೇ'- ಸರಿಯಾದ ಅರಿವಿನಿಂದ ಪ್ರಜ್ವಲಿಸುವ "ಆತ್ಮ- 


ಸಂಯಮಯೋಗಾಗ್ನಾ ಜುಹ್ಪತಿ': ಮನೋನಿಯಂತ್ರಣ- ಉಪಾಯವೆಂಬ ಅಗ್ನಿಯಲ್ಲಿ 
ಹೋಮಿಸುತ್ತಾರೆ. 


ಯಜ್ಞನ ಅನುಗ್ರಹದಿಂದಲೇ, ಎಲ್ಲವೂ ಅವನ ಅಧೀನವೆಂಬ ಜ್ಞಾನದೊಂದಿಗೆ, 
ಸ್ವಾತಂತ್ರಾ ,ಭಿಮಾನವನ್ನು ತೊರೆದು, ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು, ಕರ್ಮೇಂದ್ರಿಯ 
ಗಳ ಹಾಗೂ ವಾಯುಗಳ ಚಟುವಟಿಕೆಗಳನ್ನು ಭಗವಂತನ ಪೂಜಾರೂಪವಾಗಿ ನಿಗ್ರಹಿಸುತ್ತಾರೆ. 


ದ್ರವ್ಯಯಜ್ಞಾಸ್ತಪೋಯಜ್ಞಾ ಯೋಗಯಚ್ಛಾಸ್ತಥಾನಪರೇ । 
ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ 11 28 ॥ 


ಅರ್ಥ- ಕೆಲವರು ದ್ರವ್ಯಯಜ್ಞ ಮಾಡುವವರು. ಅವರು ತಮ್ಮಲ್ಲಿರುವ ಸಂಪತ್ತನ್ನು 
ಸತ್ತಾತ್ರರಿಗೆ ದಾನ ಮಾಡಿ, ಆ ದಾನವನ್ನೇ ಯಜ್ಞವೆಂದು ಭಗವಂತನಿಗೆ ಅರ್ಪಿಸುತ್ತಾರೆ. ಮತ್ತೆ 
ಕೆಲವರು ತಪೋಯಜ್ಞವನ್ನು ಮಾಡುವವರು- ಅವರು ಕಷ್ಟಕರವಾದ ಚಾಂದ್ರಾಯಣ 
ಮೊದಲಾದ ವ್ರತಗಳನ್ನು ಆಚರಿಸಿ, ಅದನ್ನೆಯ ಜ್ಞವೆಂದು ಭಗವಂತನಿಗೆ ಅರ್ಪಿಸುತ್ತಾರೆ. ಕೆಲವರು 
ಯೋಗಯಜ್ಞ ಮಾಡುವವರು- ಅವರು ಧ್ಯಾನವನ್ನು ಆಚರಿಸಿ ಅದನ್ನೇ ಯಜ್ಞವೆಂಬ 
ಅನುಸಂಧಾನದಿಂದ ಭಗವಂತನಿಗೆ ಅರ್ಪಿಸುತ್ತಾರೆ. ಮತ್ತೆ ಕೆಲವರು ಸ್ವಾಧ್ಯಾಯ ಯಜ್ಞವನ್ನು 
ಮಾಡುವವರು- ಅವರು ವೇದಾಧ್ಯಯನವನ್ನು ಮಾಡಿ, ಅದನ್ನೇ ಯಜ್ಞದೃಷ್ಟಿಯಿಂದ 
ಭಗವಂತನಿಗೆ ಅರ್ಪಿಸುತ್ತಾರೆ. ಮತ್ತೆ ಕೆಲವರು ಜ್ಞಾನಯಜ್ಞರು- ಅವರು ಸಚ್ಚಾಸ್ತ್ರ 
ಶ್ರವಣ,ಮನನಗಳನ್ನು ಮಾಡಿ, ಅದನ್ನೇ ಯಜ್ಞವೆಂದು ತಿಳಿದು ಭಗವಂತನಿಗೆ ಅರ್ಪಿಸುವರು. 
ಇವರೆಲ್ಲರೂ ಮಹಾಪ್ರಯತ್ನವನ್ನು ಮಾಡುವವರು ಹಾಗೂ ಪ್ರಶಸ್ತವಾದ ವ್ರತ ಮಾಡುವವರು. 


ಅಧ್ಯಾಯ 4 317 


ಅಪರೇ ದ್ರವ್ಯಯಜ್ಞಾಃ ದ್ರವ್ಯಸ್ಯ ಯಾಜಕಾಃ । ಕರ್ತ್ವರ್ಥೋರಯಂ ಯಜ್ಞ- 

ಶಬ್ದಃ | ತಪೋಯಜ್ಞಾಃ ಕೃಚ್ಛ ಫಿ ಚಾಂದ್ರಾಯಣಾದಿತಪೋ ಹರ್ಯರ್ಪಣ- 

ಬುದ್ಧ್ಯಾ ಹರೌ ಜುಹ್ಹತೀತಿ ತಪೋಯಜ್ಞಾಃ | ಭಗವತ್ತೂಜಾತ್ಲೇನ ಧ್ಯಾನಂ 

ಕುರ್ವಂತೀತಿ ಯೋಗಯಜ್ಜಾಃ | ವಿಷ್ಣುಪೂಜಾತ್ಲೇನ ಸಾಧ್ಯಾಯಮಧೀಯತ ಇತಿ 

ಸ್ವಾಧ್ಯಾಯಯಜ್ಞಾಃ । ಯಜ್ಞೇನೈವೇತಿ ಸರ್ವತ್ರಾನ್ನೇತೀತ್ಯುಕ್ತಮ್‌ । ತದರ್ಥಃ 

ಪ್ರಾಗ್ಗತ್‌ | ಜ್ಞಾನಯಜ್ಞಾಃ ಭಗವತೂಜಾತ್ನೇನ ಶ್ರವಣಾದಿ ಕುರ್ವಂತೀತಿ । 

ಸಂಶಿತವ್ರತಾಃ ತೀಕ್ಷ್ಣಪ್ರತಾಃ ಯತಯೋ ಯತ್ನಶೀಲಾಃ 11 28 ॥ 

ಅನುವಾದ- "ಅಪರೇ' ದ್ರವ್ಯಯಜ್ಞಾಃ'- ಕೆಲವರು ಹವಿಸ್ಸನ್ನು ಹೋಮಿಸುವವರು. ಇಲ್ಲಿ 
'ಯಜ್ಞ' ಶಬ್ದವು "ಯಜ್ಞದ ಕತಣ್ಯಗಳು' ಎಂಬ ಅರ್ಥದಲ್ಲಿದೆ. "ತಪೋಯಜ್ಞಾಃ' ಮತ್ತೆ ಕೆಲವರು 
ಕಷ್ಟಕರವಾದ ಚಾಂದ್ರಾ ಯಣಾದಿವ್ರತಗಳನ್ನು ಮಾಡಿ ಭಗವದರ್ಪಣ ಬುದ್ದಿ ಯಿಂದ ಭಗವಂತ 
ನಲ್ಲಿ ಹೋಮಿಸುವವರು "ಯೋಗಯಜ್ಞಾಃ'- ಭಗವಂತನ ಪೂಜಾರೂಪವಾಗಿ ಧ್ಯಾನವನ್ನು 
ಮಾಡುವವರು. 

'ಸ್ವಾಧ್ಯಾಯ ಯಜ್ಞಾಃ' ಎ ವಿಷ್ಣುಪೂಜಾರೂಪವಾಗಿ ವೇದಾಧ್ಯಯನವನ್ನು ಮಾಡುವವರು. 

'ಯಜ್ಞೇನ' (ಯಜ್ಞರೂಪ ಎಷ್ಟುವಿನ ಅನುಗ್ರ ಹದಿಂದ) ಎಂಬ ಪದವನ್ನು ಎಲ್ಲೆಡೆ ಇಟ್ಟು 
ಕೊಳ್ಳಬೇಕೆಂದು ಹಿಂದೆಯೇ ಹೇಳಿದೆ ಆ ಶಬ್ದದ ಅರ್ಥವನ್ನೂ ಹಿಂದೆ ಹೇಳಲಾಗಿದೆ. 
'ಜ್ಞಾನಯಜ್ಞಾ' - ಭಗವಂತನ ಪೂಜಾರೂಪವಾಗಿ ಶ್ರವಣ, ಮನನಗಳನ್ನು ಮಾಡುವವರು. 


'ಸಂಶಿತ ವ್ರತಾಃ' ಎ ತೀಕ್ಷ್ಯವಾದ ವ್ರತಮಾಡುವವರು. 

"ಯತಯಃ'- ಪ್ರಯತ್ನ ಶೀಲರು. 
ಅಪಾನೇ ಜುಹ್ಪತಿ ಪ್ರಾಣಂ ಪ್ರಾಣೇನಪಾನಂ ತಥಾ5ಪರೇ । 
ಪ್ರಾಣಾಪಾನಗತೀ ರುದ್ಧ್ವಾ ಪ್ರಾಣಾಯಾಮಪರಾಯಣಾಃ 1129 ॥ 


ಅರ್ಥ- ಪ್ರಾಣಾಯಾಮದಲ್ಲಿ ಆಸಕ್ತರಾದ ಕೆಲವರು ಪ್ರಾಣಾಪಾನಗಳ ಗತಿಗಳನ್ನು 
ತಡಹಿಡಿದು, ಪ್ರಾಣದಲ್ಲಿ ಅಪಾನವನ್ನೂ, ಅಪಾನದಲ್ಲಿ ಪ್ರಾಣವನ್ನೂ ಪ್ರವೇಶಗೊಳಿಸಿ, 
ಕುಂಭಕವನ್ನು ಅನುಷ್ಠಾನ ಮಾಡುತ್ತಾರೆ. ಕುಂಭಕವನ್ನೇ ಯಜ್ಞವೆಂದು ಭಗವಂತನಿಗೆ 
ಅರ್ಪಿಸುತ್ತಾರೆ. 


ಅಪರೇ ಪ್ರಾಣಾಯಾಮಪರಾಯಣಾಃ ಪ್ರಾಣಾಪಾನಗತೀ ರುದ್ದಾನಿರುದ್ದ್ಯ 


318 ಗೀತಾವಿವೃತಿ 


ಅಪಾನೇ ಪ್ರಾಣಂ ಜುಹ್ಹತಿ ತತ್ರ ಪ್ರವೇಶಯಂತಿ 1 ಪ್ರಾಣೇ ಚಾಪಾನಂ 
ಜುಹತಿ I ಕುಂಭಕಸ್ಥಾ ಏವೇತ್ಯರ್ಥ:ಃ 11 29 11 


ಅನುವಾದ - ಪ್ರಾಣಾಯಾಮ ಪರಾಯಣರಾದ ಕೆಲವರು ಪ್ರಾಣ, ಅಪಾನಗಳ ಗತಿಗಳನ್ನು 
ತಡೆದು ಪ್ರಾಣನಲ್ಲಿ ಅಪಾನವನ್ನು ಹೋಮಿಸುತ್ತಾರೆ ಎಂದರೆ ಪ್ರವೇಶಗೊಳಿಸುತ್ತಾರೆ. 
ಅಪಾನದಲ್ಲಿ ಪ್ರಾಣವನ್ನು ಹೋಮಿಸುತ್ತಾರೆ ಎಂದರೆ ಪ್ರವೇಶಗೊಳಿಸುತ್ತಾರೆ. ಕುಂಭಕದಲ್ಲಿ 
ನಿರತರಾಗುತ್ತಾರೆಂದು ಭಾವ. 


ಅಪರೇ ನಿಯತಾಹಾರಾಃ ಪ್ರಾಣಾನ್‌ಪ್ರಾಣೇಷು ಜುಹ್ವತಿ | 
ಸರ್ವೇನಪ್ಯೇತೇ ಯಜ್ಞವಿದೋ ಯಜ್ಞಕೃಪಿತಕಲ್ಮಹಾಃ 11 30 11 


ಅರ್ಥ- ಕೆಲವರು ಆಹಾರನಿಯಂತ್ರಣವನ್ನು ಮಾಡುತ್ತಾ ಕಿವಿ ಮೊದಲಾದ ಜ್ಞಾನೇಂದ್ರಿಯ 
ಗಳ ಪ್ರವೃತ್ತಿಗಳನ್ನು ಕಿವಿ ಮೊದಲಾದ ಇಂದ್ರಿಯಗಳಲ್ಲಿ ಹೋಮಿಸುತ್ತಾರೆ. ಅಂದರೆ ಆಹಾರ 
ವನ್ನು ಕಡಿಮೆ ಮಾಡಿ ಕ್ರಮೇಣ ಇಂದ್ರಿಯಗಳ ಬಲವನ್ನು ಕುಗ್ಗಿಸುತ್ತಾ, ಅದನ್ನೇ ಭಗವಂತನಿಗೆ 
ಪೂಜೆ ಎಂದು ಅರ್ಪಿಸುತ್ತಾರೆ. ಅಥವಾ "ವಾಕ್‌' ಮುಂತಾದ ಇಂದ್ರಿಯಗಳ ಅಭಿಮಾನಿ ದೇವತೆ 
ಗಳನ್ನು ಮನೋಭಿಮಾನಿ ಮುಂತಾದ ಉತ್ತಮ ದೇವತೆಗಳ ಅಧೀನವೆಂದು ಧ್ಯಾನಿಸುತ್ತಾರೆ ಮತ್ತು 
ಆಹಾರ ಸಂಯಮವನ್ನೇ ಯಜ್ಞವೆಂದು ಭಗವಂತನಿಗೆ ಅರ್ಪಿಸುತ್ತಾರೆ. ಇವರೆಲ್ಲರೂ 
ಯಜ್ಞತತ್ತ್ವವನ್ನು ಬಲ್ಲವರು. ಯಜ್ಞದಿಂದ ಪಾಪಗಳನ್ನು ಪರಿಹಾರ ಮಾಡಿಕೊಂಡವರು. 


ಅಪರೇ ನಿಯತಾಹಾರಾಃ ಸಂತಃ ಪ್ರಾಣಾನಿಂದ್ರಿಯಾಣಿ ಶ್ರೋತ್ರಾದೀಂದ್ರಿ- 
ಯವೃತ್ತೀಃ ಪ್ರಾಣೇಷ್ಟಿಂದ್ರಿಯೇಷು ಜುಹೃತಿ ಸಂಕುಚಿತವೃತ್ತೀನ್‌ ಪ್ರಾಣಾನ್‌ 
ಕುರ್ವಂತಿ | ನಿಯತಾಹಾರತ್ನೇನೇಂದ್ರಿಯಾಣಾಂ ಶಕ್ತಿಹ್ರಾಸಾದಿತಿ ಭಾವಃ 1 ಯದ್ವಾ 
ಪ್ರಾಣಾನ್ಹಾಗಾದೀಂದ್ರಿಯದೇವಾನ್‌ ಮನಃಪ್ರಭೃತ್ಯುತ್ತಮದೇವತಾಧೀನಾನ್‌ 
ಧ್ಯಾಯಂತೀತ್ಯರ್ಥಃ । ಅಸ್ಮಿನ್‌ ಪಕ್ಷೇ ಭಗವತ್ತೂಜಾತ್ತೇನ ನಿಯತಾಹಾರಃ 
ಪೃಥಗ್‌ಯಜ್ಞೋ ಜ್ಞಾತವ್ಯಃ | ತಾನ್‌ ಸ್ತೌತಿ ಸರ್ವೇರಪ್ಯೇತ ಅತಿ ॥ ಯಜ್ಞವಿದೋ 
ಯಜ್ಞಜ್ಞಾಃ ಯಜ್ಞಕ್ಷಪಿತಕಲ್ಠಷಾಃ ಯಜ್ಞಾನುಷ್ಠಾನನಾಶಿತಪಾಪಾಃ ॥ 30 ॥ 


ಅನುವಾದ - "ಅಪರೇ ನಿಯತಾಹಾರಾಃ' ಮತ್ತೆ ಕೆಲವರು ಆಹಾರ ನಿಯಂತ್ರಣವನ್ನು 
ಮಾಡುತ್ತಾ , "ಪ್ರಾಣಾನ್‌' - ಇಂದ್ರಿಯಗಳನ್ನು ಅಂದರೆ ಕಿವಿ ಮೊದಲಾದ ಇಂದ್ರಿಯಗಳ 
ಪ್ರವೃತ್ತಿಗಳನ್ನು "ಪ್ರಾಣೇಷು ಜುಹ್ಹತಿ' - ಕಿವಿ ಮೊದಲಾದ ಇಂದ್ರಿಯಗಳಲ್ಲಿಹೋಮಿಸುತ್ತಾರೆ 
ಎಂದರೆ ಅಲ್ಪಾಹಾರ ಸ್ವೀಕಾರ ಮೂಲಕ ಇಂದ್ರಿಯಗಳ ವಿಷಯ ಭೋಗಶಕ್ಷಿಯನ್ನು 


ಅಧ್ಯಾಯ 4 319 


ಹ್ರಾಸಗೊಳಿಸಿ, ಬಾಹ್ಯವಿಷಯಗಳ ಕಡೆ ಇಂದ್ರಿಯಗಳು ಹೋಗದಂತೆ ತಡೆಯುತ್ತಾ , ಆ 
ಇಂದ್ರಿಯ ನಿಯಂತ್ರಣವನ್ನೇ ಯಜ್ಞವೆಂದು ಭಗವಂತನಿಗೆ ಅರ್ಪಿಸುತ್ತಾರೆ. 


ಅಥವಾ "ಅಪರೇ ನಿಯತಾಹಾರಾಃ' ಎಂಬುದರಿಂದ ಬೇರೆ ಒಂದು ಯಜ್ಞವನ್ನು 
ಹೇಳುತ್ತಾನೆ . ಕೆಲವರು ಆಹಾರ ನಿಯಂತ್ರಣವನ್ನು ಮಾಡಿ, ಅದನ್ನೇ ಯಜ್ಞವೆಂದು ಭಾವಿಸಿ 
ಭಗವಂತನಿಗೆ ಸಮರ್ಪಿಸುತ್ತಾರೆಂದು ಭಾವ. "ಪ್ರಾಣಾನ್‌ ಪ್ರಾಣೇಷು ಜುಹತಿ' ಎಂಬುದರಿಂದ 
ಮತ್ತೊಂದು ಯಜ್ಞವನ್ನು ಹೇಳುತ್ತಾನೆ. ಅದರ ಅಭಿಪ್ರಾಯ ಹೀಗಿದೆ- ಪ್ರಾಣಾನ್‌: ವಾಕ್‌ 
ಮೊದಲಾದ ಇಂದ್ರಿಯಗಳ ಅಭಿಮಾನಿದೇವತೆಗಳಾದ ಅಗ್ನಿ ಮೊದಲಾದವರನ್ನು, "ಪ್ರಾಣೇಷು' 
ಮನೋಭಿಮಾನಿ ರುದ್ರ ಮೊದಲಾದ ಉತ್ತಮ ದೇವತೆಗಳಲ್ಲಿ 'ಜುಹ್ಹತಿ'- ಹೋಮಿಸುತ್ತಾರೆ 
ಎಂದರೆ ತಾರತಮ್ಯದಲ್ಲಿಕೆಳಹಂತದಲ್ಲಿರುವ ದೇವತೆಗಳನ್ನು ತಾರತಮ್ಯದಲ್ಲಿಮೇಲಿನ ಹಂತ 
ದಲ್ಲಿರುವ ದೇವತೆಗಳ ಅಧೀನರೆಂದು ಧ್ಯಾನಿಸುತ್ತಾ, ಆ ಧ್ಯಾನವನ್ನೆ ಯಜ್ಞವೆಂದು ಭಗವಂತನಿಗೆ 
ಅರ್ಪಿಸುತ್ತಾರೆ. 

ಈ ಆರು ಶ್ಲೋಕಗಳಲ್ಲಿ ಬಂದ ಯಜ್ಞಸಾಧಕರನ್ನು ಉತ್ತರಾರ್ಧದಿಂದ ಸ್ಕೋತ್ರ 
ಮಾಡುತ್ತಾನೆ - "ಸರ್ವೇಷಿ ಏತೇ' ಎಂಬುದಾಗಿ. ಈ ಯಜ್ಞ ಸಾಧಕರೆಲ್ಲರೂ ಯಜ್ಞಗಳನ್ನು 
ಸರಿಯಾಗಿ ಬಲ್ಲವರು . ಯಜ್ಞಾನುಷ್ಠಾನದಿಂದ ಪಾಪವನ್ನು ಕಳೆದುಕೊಂಡವರು. 


ಇಹ-ಪರಗಳಿಲ್ಲ ಯಜ್ಞ ತೊರೆದವನಿಗೆ 


ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಮ್‌ । 
ನಾಯಂ ಲೋಕೋತಸ್ವಯಜ್ಞಸ್ಯ ಕುತೋತನ್ಯಃ ಕುರುಸತ್ತಮ 11 31 ॥| 


ಅನುವಾದ - ಕುರುಗಳಲ್ಲಿ ಶ್ರೇಷ್ಠನಾದ ಅರ್ಜುನನೇ! ಯಜ್ಞದಲ್ಲಿ ದೇವತೆಗಳಿಗೆ ಕೊಟ್ಟು 
ಉಳಿದ ಹವಿಸ್ಸನ್ನು “ಅಮೃತ 'ವೆನ್ನುತ್ತಾರೆ. ಆ ಅಮೃತವನ್ನು ಉಣ್ಣುವವರು ಅಂದರೆ ಯಜ್ಞ 
ಮಾಡುವವರು ಅನಾದಿನಿತ್ಯವಾದ ಪರಬ್ರಹ್ಮವನ್ನು ಹೊಂದುತ್ತಾರೆ. ಯಜ್ಞಮಾಡದವನಿಗೆ ಈ 
ಲೋಕವೇ ಇಲ್ಲ. ಪರಲೋಕವೆಲ್ಲಿಯದು ? 


ಏವಂ ಯಜ್ಞಭೇದಾನ್‌ ಜ್ಞಾತ್ಸಾ ತಾನನುತಿಷ್ಠತಾಮನನುತಿಷ್ಠತಾಂ ಚ ಫಲ- 
ಭೇದಮಾಹ- ಯಜ್ಞೇತಿ ॥ ಯಜ್ಞೇ ದೇವತಾಯೈ ದತ್ತಹವಿಃಶೇಷೋ5- 
ಮೃತಮುಚ್ಯತೇ | ತದ್‌ಭುಜಃ ಯಜ್ಞಾನುಷ್ಠಾತಾರ ಇತಿ ಯಾವತ್‌ । 
ಸನಾತನಮನಾದಿನಿತ್ಯಂ ಬ್ರಹ್ಮ ಯಾಂತಿ ಪ್ರಾಪ್ನುವಂತಿ | ಅಯಜ್ಞಸ್ಯ ತು ಅಯಂ 
ಲೋಕಃ ಅಲಸುಖೋತಪಿ ಮಾನುಷೋ ಲೋಕೋ ನಾಸ್ತಿ | ಕುತೋಶನ್ಯಃ 
ಸ್ಪರ್ಗಾದಿಃ | ಅತೋ ಯಜ್ಞಾಃ ಸರ್ವಥಾ ಕಾರ್ಯಾ ಇತಿ ಭಾವಃ ॥ 31 ॥ 


320 ಗೀತಾವಿವೃತಿ 


ಅನುವಾದ - ಇಲ್ಲಿಯವರೆಗೆ ಯಜ್ಞಗಳಲ್ಲಿ ಇರುವ ಪ್ರಭೇದಗಳನ್ನು ನಿರೂಪಿಸಿ, ಆ 
ಯಜ್ಞಗಳನ್ನು ಅನುಷ್ಠಾನ ಮಾಡುವವರಿಗೆ ಮತ್ತು ಮಾಡದವರಿಗೆ ಫಲದಲ್ಲಿ ವ್ಯತ್ಯಾಸವನ್ನು 
ಹೇಳುತ್ತಾನೆ. "'ಯಜ್ಞತಿಷ್ಟಾ..' ಎಂದು. ಯಜ್ಞದಲ್ಲಿ ದೇವತೆಗಳಿಗೆ ಹವಿಸನ್ನು ಕೊಟ್ಟ ಮೇಲೆ 
ಉಳಿಯುವ ಹವಿಸನ್ನು "ಅಮೃತ 'ವೆಂದು ಕರೆಯುತ್ತಾರೆ. ಆ ಅಮೃತವನ್ನು ಉಣ್ಣುವವರು 
ಅಂದರೆ ಯಜ್ಞಾನುಷ್ಠಾನ ಮಾಡುವವರು ಸನಾತನನಾದ ಎಂದರೆ ಅನಾದಿನಿತ್ಯನಾದ ಭಗವಂತ 
ನನ್ನು ಹೊಂದುತ್ತಾರೆ. 


ಯಜ್ಞಮಾಡದವನಿಗೆ ಈ ಲೋಕ ಎಂದರೆ ಅಲಸುಖವುಳ್ಳ ಮನುಷ್ಯಲೋಕವೂ 


ಇಲ್ಲ ಉತ್ತಮವಾದ ಸ್ವರ್ಗಾದಿಗಳು ಏನಾದಾವು ? ಆದ್ದರಿಂದ ಯಜ್ಞವನ್ನು ಅವಶ್ಯವಾಗಿ 
ಮಾಡಬೇಕು. 


ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ | 
ಕರ್ಮಜಾನ್ನಿದ್ದಿ ತಾನರ್ವಾನೇವಂ ಜ್ಞಾತ್ವಾ ವಿಮೋಕ್ಸ ಸೇ 11 32 11 


ಅರ್ಥ- ಹೀಗೆ ಅನೇಕ ವಿಧವಾದ ಯಜ ಸಗಳು ಭಗವಂತನ ಮುಖದಲ್ಲಿ ಅರ್ಪಿತವಾಗುತ್ತಿವೆ. 
ಇವೆಲ್ಲವೂ ಮಾನಸಿಕ , ವಾಚಿಕ, ಯಕ. ಕರ್ಮಗಳಿಂದ ಹುಟ್ಟಿವೆ ಎಂದು ತಿಳಿ. ಆ ರೀತಿ 
ತಿಳಿಯುವುದರಿಂದ ಸಂಸಾರದಿಂದ ಬಿಡುಗಡೆ ಹೊಂದುವಿ. 


ಉಕ್ತಾನ್‌ ಕರ್ಮಭೇದಾನುಪಸಂಹರತಿ- ಏವಮಿತಿ ॥ ಏವಂ "ದೈವಮೇವೇ- 
ತ್ಯಾದಿನಾ' ಶ್ಲೋಕಷಟ್ಮೇನೋಕ್ತದಿಶಾ ಮಾನಸಿಕವಾಚಿಕಕಾಯಿಕಭೇದೇನ ಬಹು- 
ಜಟ ಯಜ್ಞಾ ಬ್ರಹ್ಮಣೋ ಹರೇರ್ಮುಖೇ ವಿತತಾ ವಿಸ್ತತಾಃ ತಸ್ಯ 
ಸರ್ವಯಜ್ಞಭೋಕೃತ್ಪಾತ್‌ | "ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾ' 
(9-24) ಇತ್ಯಾ ದೇ “ಶ್ರೋತ್ರಾದಿ' ಇತ್ಯಾದಿನೋಕ್ತೇಂದ್ರಿ ಮನಯನುನ: 
ರೂಪಯಜ್ಞೇಷು ತದಾರಾಧ್ಯಸ್ಯಾನುಕ್ತೇಬ್ರ ರ್ರ್ರಿಹ್ಮಣೋಶನ್ಯಸ್ತ ಸ್ತದಾರಾಧ್ಯ ಆತಿ 
ಶಂಕಾನಿರಾಸಾಯ ಬ್ರ ಹ್ಮಣೋ ಮುಖೇ ವಿತತಾ ಇತ್ಯುಕ್ತಮ್‌ | ನನು ಯಜ್ಞಾ! ನಾಂ 
ಬಹುವಿಧತ್ವೇ ಜ್ಞಾನಯಜ್ಞಾದಿನೈವಾಲಂ ಕಿಂ ಕರ್ಮಾತ್ಮಕೇನ ಯುದ್ದೇನೇತ್ಯತ 
ಆಹ- ಕರ್ಮಜಾನಿತಿ ॥। ತಾನ್‌ ಪ್ರಾಗುಕ್ತಾನ್‌ ಸರ್ವಾನ್‌ ಯಜ್ಞಾನ್‌ 
ಕರ್ಮಜಾನ್‌ ಕರ್ಮರೂಪಾನ್‌ ಎದ್ದಿ ಜಾನೀಹಿ | ಮಾನಸಿಕವಾಚಿಕಕಾಯಿಕ- 
ಕರ್ಮಜಾನ್‌ವಿದ್ದೀತಿ ವಾರರ್ಥಃ | ತತಃ ಕಿಮಿತ್ಯತ ಆಹ- ಏವಮಿತಿ ॥॥ 
ಮಾನಸಿಕವಾಚಿಕಾದಿ ಸರ್ವಯಜ್ಞಾಃ ಕರ್ಮಾತ್ಮಕಾ ಆತಿ ಜಾನಾಸಿ ಚೇತ್‌ ತರ್ಹಿ 


ಅಧ್ಯಾಯ 4 321 


ಯುದ್ದಾದಿ ಸ್ವವಿಹಿತಕರ್ಮಾಣಿ ಕೃತ್ತೈವ ವಿಮೋಕ್ಟ ಸೇ! ಸಂಸಾರಾದಾತ್ಮಾನಂ 
ಮೋಕ್ತು(ಮೋಚಯಿತು)ಮಿಚ್ಛಸಿ | ಸರ್ವೇಷಾಂ ಕರ್ಮಜತ್ಪಜ್ಞಾನೇ ಸತಿ 
ಮೋಕ್ಬಾರ್ಥಂ ಯುದ್ದಾದಿಕಂ ಕರ್ತವ್ಯಮಿತಿ ತವೈವೇಚ್ಛಾ ಭವಿಷ್ಯತೀತ್ಯರ್ಥಃ । 
ಸರ್ವೇಷಾಂ ಯಜ್ಞತೇ ಜ್ಞಾನೋಪಾಸನಸ್ವಾಧ್ಯಾಯಾದ್ಯಕರ್ಮರೂಪಯಜ್ಞೇ- 
ನೈವ ಭಗವತ್ಟೀತಿಸಿದ್ದೇಃ ಕಿಂ ಕರ್ಮಾತ್ಮಕಯುದ್ಧೇನೇತಿ ಪಾರ್ಥಾಭಿಪ್ರಾಯ- 
ಸ್ಕೇದಮುತ್ತರಂ ಜ್ಞಾತ್ತೇತಿ (ಜ್ಞಾತ್ತೇತ್ಯಾದಿ) Il ತಸ್ಯಾಯಂ ಭಾವಃ । ಯುದ್ಧಂ 
ಹಿತ್ಹಾ ಮೋಕ್ಸಾಃ ರ್ಥಂ ಯದುಪಾಸನಾದಿಕಂ ಕರಿಷ್ಯಸಿ ತದಪಿ ಕರ್ಮಾತ್ಮಕಮೇವ 
ತಥಾಚ ಯುದ್ಧತ್ಯಾಗೇ ವಿಹಿತಧರ್ಮತ್ಯಾಗ ಏವ ಕೃತಃ ಸ್ಯಾತ್‌ | ನ ತು ಕರ್ಮ- 
ತ್ಯಾಗಃ 1 ಅತ ಏವಂ ಜಾನತಃ ತವ ವಿಹಿತಂ ಯುದ್ದಾದಿಕಂ ನ ತ್ಯಾಜ್ಯಮಿತಿ | 
ಏವಮಭಿಪ್ರಾಯಾಭಾವೇ ಕರ್ಮಜಾನಿತ್ಯರ್ಧಸ್ಯ ಪ್ರಕೃತಾನುಪಯೋಗಃ ಸ್ಯಾತ್‌ | 
ನನು ಸತ್ಯಮೇವಮಥಾಪ್ಯಯಮರ್ಥೋ ಲೃಡಂತಶಬ್ದೇನ ಕಥಂ ಲಭ್ಯತೇ ಅತಿ 
ಚೇತ್‌ | ನಾಯಂ ಲೃಡಂತಃ ಕಿಂತು ಮುಚ್‌ಲ್ಫ ಮೋಕ್ಷಣ ಇತ್ಯತಃ ಸನ್ನಂತಾತ್‌ 
ಕರ್ಮಕರ್ತರಿ ಲಟ್‌ಪ್ರತ್ಯಯೇ ಸತಿ ವಿಮೋಕ್ಚ್ಯಸ ಇತಿ ರೂಪಮ್‌ । ಯದ್ಯಪಿ 
ಧಾತೋಃ ಕರ್ಮಣ ಇತಿ ಸನ್‌ಪ್ರತ್ಯಯೇ ಸನ್‌ ಯಜ್‌ೋರಿತಿ ದ್ವಿರ್ವಚನೇ 
ಹಲಂತಾಚ್ಛೇತಿ ಸನಃ ಕಿತ್ಲೇನ ಗುಣಾಭಾವೇ ಚ `ಮುಮುಕ್ಚ್ಯಸ ಇತಿ ಭಾವ್ಯಮ್‌ । 
ತಥಾಪಿ ಗುಣಾಭ್ಯಾಸಲೋಪೌ ಛಾಂದಸಾವಿತ್ಯುಪೇತ್ಯ ಸನ್ನಂತಾನ್‌ ಮೋಕ್ಟ- 
ಶಬ್ದಾದ್‌- ವರ್ತಮಾನೇ ಲಡಿತಿ ಲಟ್‌ಪ್ರತ್ಯಯೇ ತಸ್ಯ ಸಿಬಾದೇಶೇ "ಕರ್ಮ- 
ವತ್ಸರ್ಮಣಾ ತುಲ್ಕಕ್ರಿಯ' ಇತಿ ಸೂತ್ರೇಣ ಕರ್ತುಃ ಕರ್ಮವದ್ಗಾವೇ ಕರ್ಮ- 
ಕಾರಕನಿಮಿತ್ತಯಗಾತ್ಮನೇಪದಚಿಣ್ಣದ್ಧಾವಾದಿಕಾರ್ಯಾಣಿ ಲಭತ ಇತ್ಯುಕ್ರೇರ್ಯಕಿ 
ಸತ್ಯತೋ ಲೋಪೇ ಮೋಕ್ಸ್ಯ್ಯಸ ಇತಿ ರೂಪಸಿದ್ದಿರ್ಜೇಯಾ । ಲೃಡಂತತ್ಪಪಕ್ಟೇ 
ತ್ತಯಮರ್ಥಃ | ಸರ್ವೇಷಾಂ ಕರ್ಮಜತ್ಪಂ ಜ್ಞಾತ್ತಾ ತಾನ್ಯನುಷ್ಠಾಯ ಮುಕ್ತೋ 
ಭವಿಷ್ಯಸೀತಿ ॥। 32 ॥ 


ಅನುವಾದ - ಹಿಂದೆ ಹೇಳಿದ ಯಜ್ಞರೂಪವಾದ ಕರ್ಮದ ಭೇದಗಳನ್ನು ಉಪಸಂಹಾರ 
ಮಾಡುತ್ತಾನೆ "ಏವಮ್‌'ಮುಂತಾಗಿ. 

"ಏವಮ್‌' = "ದೈವಮೇವಾಪರೇ ಯಜ್ಞಂ' ಮುಂತಾದ ಆರು ಶ್ಲೋಕಗಳಲ್ಲಿ ಹೇಳಿದ 
ರೀತಿಯಲ್ಲಿ , "ಬಹುವಿಧಾಃ ಯಜ್ಞಾಃ' = ಮಾನಸಿಕ, ವಾಚಿಕ, ಕಾಯಿಕಭೇದದಿಂದ ಅನೇಕ 
ಬಗೆಯಾದ ಯಜ್ಞಗಳು. "ಬ್ರಹ್ಮಣಃ ಮುಖೇ ವಿತತಾಃ' ಎ ಪರಬ್ರಹ್ಮನ ಮುಖದಲ್ಲಿ 
ಸಮರ್ಪಿತವಾಗಿವೆ. ಏಕೆಂದರೆ ಅವನೇ ಎಲ್ಲಾಯಜ್ಞಗಳನ್ನು ಭೋಗಿಸುವವನಾದ್ದರಿಂದ 
1. ಮುಮುಕ್ಷ್ಯೇತಿ 


322 ಗೀತಾವಿವೃತಿ 


"ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ '(ಗಿ.ತಾ.9.24) 
(ನಾನೇ ಎಲ್ಲಾ ಯಜ್ಞ ಫಲಗಳನ್ನು ಭೋಗಿಸುವವನು ಹಾಗೂ ಎಲ್ಲಾ ಯಜ್ಞಗಳ 
ಸ್ವಾಮಿಯು) ಎಂದು ಮುಂದೆ ಗೀತೆಯಲ್ಲಿಯೇ ಈ ವಿಚಾರವನ್ನು ತಿಳಿಸಲಾಗುವುದು. 


"ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ' ಮುಂತಾಗಿ ಹಿಂದೆ ಹೇಳಿದ ಇಂದ್ರಿಯ ಸಂಯಮನ 
ಮುಂತಾದ ಯಜ್ಞಗಳಲ್ಲಿಆ ಯಜ್ಞಗಳಲ್ಲಿ ಆರಾಧ್ಯನಾಗುವವನ ಬಗ್ಗೆ ಹೇಳದಿರುವುದರಿಂದ, 
"ಪರ ಬ್ರಹ್ಮನಿಗಿಂತ ಬೇರೆಯವನು ಆ ಯಜ್ಞಗಳಿಂದ ಆರಾಧ್ಯ' ಎಂಬ ಸಂದೇಹ ನಿವಾರಣೆ 
ಗಾಗಿ “ಬ್ರಹ್ಮಣಃ ಮುಖೇ ವಿತತಾಃ' (ಪರ ಬ್ರಹ್ಮನ ಮುಖದಲ್ಲಿ ಸಮರ್ಪಿತವಾಗಿದೆ) ಎಂದು 
ಹೇಳಲಾಗಿದೆ. 


ಯಜ್ಞಗಳು ಬಹುವಿಧವಾಗಿರುವಾಗ ಉಪಾಸನಾದಿ ಜ್ಞಾನಯಜ್ಞದಿಂದಲೇ ಮುಕ್ತಿಯನ್ನು 
ಪಡಯಲು ಅವಕಾಶವಿರುವಾಗ, ಕರ್ಮಯಜ್ಞವಾದ ಯುದ್ಧವನ್ನೇ ಮಾಡಬೇಕೆಂದು ಏಕೆ 
ನಿರ್ಜಂಧಿಸುವಿ ' ಎಂಬ ಪ್ರಶ್ನೆಗೆ ಉತ್ತರಿಸುತ್ತಾನೆ "ಕರ್ಮಜಾನ್‌.....' ಮುಂತಾಗಿ "ತಾನ್‌ 
ಸರ್ವಾನ್‌ ಕರ್ಮಜಾನ್‌ ್ದಿ ಹಿಂದೆ ಹೇಳಿದ ಎಲ್ಲಾ ಯಜ್ಞಗಳನ್ನು ಕರ್ಮರೂಪ- 


ಗಳೆಂದೇ ತಿಳಿ. ಅಥವಾ ಹಂದೆ ಹೇಳಿದ ಏಲ್ಲಾ ಯಜ್ಞಗಳನ್ನು ತೂ ವಾಚಿಕ, ಕಾಯಿಕ 
ಕರ್ಮಗಳಿಂದ ಹುಟ್ಟಿವೆ ಎಂದು ತಿಳಿ. 


ಆ ರೀತಿ ತಿಳಿಯುವುದರಿಂದ ಏನು ಪ್ರಯೋಜನವೆಂದರೆ ಹೇಳುತ್ತಾನೆ . "ಏವಮಿತಿ' 
ಮಾನಸಿಕ, ವಾಚಿಕ, ಕಾಯಿಕ ಮೊದಲಾದ ಎಲ್ಲಾ ಯಜ್ಞಗಳನ್ನು ಕರ್ಮರೂಪಗಳೆಂದು ತಿಳಿದಿ 
ಎಂದಾದರೆ, ಯುದ್ಧ ಮೊದಲಾದ ಸ್ವವಿಹಿತಕರ್ಮಗಳನ್ನು ಮಾಡಿಸ ಸಂಸಾರದಿಂದ ನಿನ್ನನ್ನೂ 
ಬಿಡುಗಡೆ ಮಾಡಿಸಲು ಬಯಸುವಿ. "ಎಲ್ಲವೂ ಚಮರ ಹುಟ್ಟಿದವು' ಎಂಬ ಜ್ಞಾನ 


ಬಂದಾಗ, ಮೋಕ್ಷಕ್ಕೋಸ್ಕರ ಯುದ್ಧಾದಿಗಳು ಕರ್ತವ್ಯವೆಂದು ನಿನಗೇ ಇಚ್ಛೆಯು ಬರುವುದು 
ಎಂದು ಅಭಿಪ್ರಾಯ. 


ಎಲ್ಲವೂ ಯಜ್ಞರೂಪಗಳೇ ಆಗಿರುವಾಗ ಜ್ಞಾನಯಜ್ಞದಿಂದಲೇ ಭಗವಂತನ ಪ್ರೀತಿಯು 
ಸಿದ್ದಿಸುವಾಗ ಕರ್ಮಯಜ್ಞವಾದ ಯುದ್ಧವನ್ನೇ ಮಾಡು ಎಂದು ಏಕೆ ನಿರ್ಬಂಧಿಸುವಿ? ಎಂಬ 
ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ "ಜ್ಞಾತ್ತಾ' ಎಂದು ಹೇಳಿದ್ದಾನೆ. ಅದರ ಅಭಿಪ್ರಾಯ ಹೀಗಿದೆ 
- ಮೋಕ್ಷಕ್ಕೋಸ್ಕರ ಯುದ್ಧವನ್ನು ಬಿಟ್ಟು, ಉಪಾಸನೆ ಮೊದಲಾದದ್ದನ್ನು ಮಾಡುವಿ ಎಂದಾದರೆ, 
ಅದೂ - ಅಂದರೆ ಉಪಾಸನಾದಿಗಳೂ ಕರ್ಮರೂಪವೇ ಆಗಿದೆ. ಆದ್ದರಿಂದ ಯುದ್ಧವನ್ನು 
ತೊರೆದಾಗ, ಕ್ಷತ್ರಿಯನಾದ ನಿನಗೆ ವಿಹಿತವಾದ ಯುದ್ಧಧರ್ಮವನ್ನು ಬಿಟ್ಟಂತಾಯಿತೇ ಹೊರತು, 
ಕರ್ಮವನ್ನು ಬಿಟ್ಟಂತೆ ಆಗಲಿಲ್ಲ . ಆದ್ದರಿಂದ ಇದೆಲ್ಲವನ್ನೂ ಬಲ್ಲವನಾದುದರಿಂದ ನಿನಗೆ 


ಅಧ್ಯಾಯ 4 323 


ವಿಹಿತವಾದ ಯುದ್ಧವನ್ನು ಬಿಡುವುದು ಸರಿಯಲ್ಲ . ಮೇಲೆ ತಿಳಿಸಿದ ಅಭಿಪ್ರಾಯವು 
ಇಲ್ಲದಿರುತ್ತಿದ್ದರೆ. "ಕರ್ಮಜಾನ್‌ ತಾನ್‌ ವಿದ್ಧಿ ಸರ್ವಾನ್‌' ಎಂಬ ಉತ್ತರಾರ್ಧದಿಂದ ಪ್ರಕೃತಕ್ಕೆ 
ಯಾವ ಉಪಯೋಗವೂ ಇಲ್ಲಾಂತಾದೀತು. 


'ವಿಮೋಕ್ಷ್ಮ್ಯಸೇ' ಎಂಬಲ್ಲಿ ಲಕಾರ ಯಾವುದು ? ರೂಪ ನಿಷ್ಪತ್ತಿ ಹೇಗೆ ? 


'ವಿಮೋಕ್ಸ್ಯ್ಯಸೇ' ಎಂಬ ಪದಕ್ಕೆ "ಮೋಕ್ತುಂ (ಮೋಚಯಿತುಂ) ಇಚ್ಛಸಿ'- "ಬಿಡುಗಡೆ 
ಮಾಡಿಸಲು ಬಯಸುವಿ' ಎಂಬ ಅರ್ಥವನ್ನು ಹೇಳಲಾಗಿದೆ. “ಲೃಟ್‌' ಲಕಾರಾಂತವಾದ 
'ವಿಮೋಕ್ಚ್ಯಸೇ' ಎಂಬ ಪದಕ್ಕೆ ಆ ಅರ್ಥವು ಹೇಗೆ ಕೂಡುವುದು ? ಈ ಪ್ರಶ್ನೆಗೆ ಸಮಾಧಾನ 
ಕೆಳಕಂಡಂತೆ ಇದೆ- 'ವಿಮೋಕ್ಷ್ಯಸೇ' ಎಂಬುದು "ಲೃಟ್‌' ಲಕಾರಾಂತವಲ್ಲ “ಸನ್‌' ಪ್ರತ್ಯಯಾಂತ 
ವಾದ "“ಮುಚ್‌ಲೃ ಮೋಕ್ಷಣೇ' ಎಂಬ ಧಾತುವಿನ ಮೇಲೆ ಕರ್ಮಕರ್ತೃ ಅರ್ಥದಲ್ಲಿ ಲಟ್‌ 
ಪ್ರತ್ಯಯವು ಬಂದಾಗ' "ವಿಮೋಕ್ಚ್ಯಸೇ' ಎಂದು ರೂಪವಾಗುವುದು. ವಸ್ತುತಃ "ಧಾತೋಃ 
ಕರ್ಮಣಃ ಸೂತ್ರಪ್ರಕಾರ "ಸನ್‌'ಪ್ರತ್ಯಯವು ಬಂದಮೇಲೆ, "ಸನ್‌ ಯಜ್‌ೋಃ' ಸೂತ್ರಪ್ರಕಾರ 
ದ್ದಿತ್ತವು ಬಂದು, "ಹಲಂತಾಚ್ಚ' ಸೂತ್ರಪ್ರಕಾರ ಕಿತ್ತಾದ ಸನ್‌ಗೆ ಗುಣ ಬಾರದಿರುವಾಗ 
'ಮುಮುಕ್ಸ್ಯಸೇ' ಎಂದು ರೂಪವಾಗಬೇಕಿತ್ತು. ಆದರೂ ವಿಮೋಕ್ಚ್ಯಸೇ'ಎಂಬಲ್ಲಿಆಗಿರುವ 
ಗುಣ ಹಾಗೂ ಅಭ್ಯಾಸಲೋಪಗಳು ಛಾಂದಸಗಳೆಂದು ಒಪ್ಪಿಕೊಂಡು, "ಸನ್‌' ಪ್ರತ್ಯಯಾಂತ 
ವಾದ "ಮೋಕ್ಷ' ಶಬ್ದದ ಅನಂತರ, "ವರ್ತಮಾನೇ ಲಟ್‌' ಸೂತ್ರಪ್ರಕಾರ "ಲಟ್‌' ಪ್ರತ್ಯಯವು 
ಬಂದು , ಅದಕ್ಕೆ ಸಿಬಾದೇಶವು ಬಂದು , "ಕರ್ಮವತ್‌-ಕರ್ಮಣಾ ತುಲ್ಕಕ್ರಿಯ' ಎಂಬ 
ಸೂತ್ರದಲ್ಲಿಕರ್ತೃವಿಗೆ ಕರ್ಮವದ್‌ ಭಾವವು ಬಂದಾಗ , ಕರ್ಮಕಾರಕ ನಿಮಿತ್ತವಾದ "ಯಕ್‌', 
ಆತ್ಮನೇಪದ, “ಚಿಣ್ಣದ್‌'ಭಾವ ಮೊದಲಾದ ಕಾರ್ಯಗಳನ್ನು ಹೊಂದುತ್ತದೆ ಎಂದು 
ಹೇಳಿದ್ದರಿಂದ "ಯಕ್‌' ಪ್ರತ್ಯಯವು ಬಂದು, "ಅತೋ ಲೋಷಃ' ಸೂತ್ರದ ಪ್ರಕಾರ 
ಲೋಪವಾದಾಗ "ಮೋಕ್ಷ ಸೇ ಎಂದು ರೂಪವಾಗುವುದು . "ವಿಮೋಕ್ಷ ಸೇ ಎಂಬುದು 
ಲೃಟ್‌ ಪ್ರತ್ಯಯಾಂತ ಎಂದಿಟ್ಟುಕೊಂಡಲ್ಲಿಕೆಳಕಂಡಂತೆ ಅರ್ಥ ಹೇಳಬೇಕು- ಎಲ್ಲಾ ಯಜ್ಞಗಳೂ 
ಕರ್ಮದಿಂದ ಹುಟ್ಟಿದವುಗಳೆಂದು ತಿಳಿದು, ಅವುಗಳನ್ನು ಅನುಷ್ಠಾನ ಮಾಡಿ, ಮುಕ್ತನು ಆಗುವಿ 
ಎಂದು. 


ಜ್ಞಾನಯಜ್ಞದಿಂದ ಕರ್ಮದ ಪೂರ್ಣತೆ 


ಶ್ರೇಯಾನ್‌ ದ್ರವ್ಯಮಯಾದ್ಯಜ್ಞಾದ್‌ಜ್ಞಾನಯಜ್ಞಃ ಪರಂತಪ | 
ಸರ್ವಂ ಕರ್ಮಾಖಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೇ 11 33 || 


ಅರ್ಥ- ಅರ್ಜುನನೇ ! ಹಿಂದೆ ಹೇಳಿದ ದ್ರವ್ಯಯಜ್ಞ ಮುಂತಾದ ಎಲ್ಲಾಯಜ್ಞಗಳಿಗಿಂತಲೂ 


324 ಗೀತಾವಿವೃತಿ 


ಭಗವಂತನ ತತ್ತ ಜ್ಞಾನ ಸಂಪಾದನ ರೂಪವಾದ ಜ್ಞಾನಯಜ್ಞವೇ ಶ್ರೇಷ್ಠವಾದದ್ದು. ಏಕೆಂದರೆ 
ಜಗಾ 1 ಎಲ್ಲಾ ಕರ್ಮವೂ ಜ್ಞಾನ ಉದ ಸಫಲವಾಗುವುದು. ಅತ್ಯಂತ 
ಅಲವಾದ ಕರ್ಮವೂ ಜ್ಞಾನದಿಂದ ಸಫಲವೇ ಆಗುವುದು. 


ಉಕ್ತಯಜ್ಞೇಷು ಕೋ ಯಜ್ಞಃ ಶ್ರೇಷ್ಠ ಇತಿ ಜಿಜ್ಞಾಸಾಯಾಮಾಹ- 
ಶ್ರೇಯಾನಿತಿ ।। ದ್ರವ್ಯಮಯಾದಿತಿ ಪ್ರಾಗುಕ್ತಯಜ್ನಾಂತರಾಣಾಮುಪಲಕ್ಟಣಮ್‌ | 
ದೇವತೋದ್ದೇಶೇನ ದ್ರವ್ಯತ್ಯಾಗಾದಿರೂಪಾದ್ಯಜ್ಞಾದ್‌ ಭಗವದ್‌ ಜ್ಞಾನ- 
ಸಂಪಾದನರೂಪೋ ಯಜ್ಞಃ ಶ್ರೇಯಾನ್‌ ಶ್ರೇಷ್ಠಃ । ಕುತ ಇತ್ಯತ ಉಕ್ತಂ ಸರ್ವ- 
ಮಿತಿ ॥ ಅಖಿಲಂ ಖಿಲಂ ಸಶೇಷಂ ನ ಭವತೀತ್ಯಖಿಲಮ್‌ | ಸಮುದ್ರಂ ಮನಸಾ 
ಧ್ಯಾಯೀತೇತ್ಯಾದಿಕರ್ಮಸಮೃದ್ಧ್ಯರ್ಥೋಪಾಸನಾದ್ಯಂಗಸಹಿತಂ ಸರ್ವಂ ಕರ್ಮ 
ಜ್ಞಾನೇ ಪರಿಸಮಾಪೃತೇ ಪೂರ್ಯತೇ । ಜ್ಞಾನೇ ಜಾತೇ ಜ್ಞಾನಲಕ್ಷಣಫಲೇನ 
ಸಫಲಂ ಭವತೀತ್ಯರ್ಥಃ । ಯದ್ದಾ ಆಖಿಲಮಿತಿ ವಿಭಾಗಃ 1 ಆ ಸಮಂತಾತ್‌ 


ಖಲಮಲ್ಲಮತ್ಯಲಮಪಿ ಸರ್ವಂ pA ಜ್ಞಾನೇ ಜಾತೇ ಪರಿಸ ಸಮಾಪ್ಯ ತೇ । 
ಫಲವದ್ಧವತೀತ ರ್ಥಃ 11 33 11 


ಅನುವಾದ - ಹಿಂದೆ ಹೇಳಿದ ಯಜ್ಞಗಳಲ್ಲಿ ಯಾವ ಯಜ್ಞವು ಶ್ರೇಷ್ಠ ಎಂಬ ಜಿಜ್ಞಾಸೆಗೆ 
ಉತ್ತರರೂಪವಾಗಿ ಹೇಳುತ್ತಾನೆ. ಶ್ರ ನ್‌ NS ' ಮುಂತಾಗಿ. "ದ್ರ ವ್ಯ ಮಯಾತ್‌' ಎಂಬ 
ಪದವು ಹಿಂದೆ ಹೇಳಿದ ಎಲಾ ಕ್ಲಿಯಜ್ಞಗಳಿಗೂ ಉಪಲಕ ಕಣವಾಗಿದೆ. ದೇವತೆಗಳ ಉದ್ದೇ ೇಶದಿಂದ 
ದ್ರವ್ಯವನ್ನು ದಾನ ಮಾಡುವುದೆಂಬ ದ್ರವ್ಯ ಯಜ್ಞಕ್ಕಿಂತಲೂ, ಭಗವಂತನ ತತ್ರ ಜ್ಞಾನ 


bE USES ಜ್ಞಾನಯಜ್ಞವೇ ಶ್ರ ಶ್ರೇಷ್ಠವಾದದ್ದು . ಅದಕ್ಕೆ ಕಾರಣವನ್ನು ಸರ್ವಂ 
ಇತ್ಯಾದಿ ಉತ್ತರಾರ್ಧದಿಂದ. ಹೇಳುತ್ತಾನೆ. 


"ಖಲಂ' ಎಂದರೆ ಉಳಿಕೆಯಿಂದ ಕೂಡಿದ್ದು ಅದಕ್ಕೆ ವಿರುದ್ಧವಾಗಿ" ಅಖಿಲಂ' ಎಂದರೆ ಉಳಿಕೆ 
ಇಲ್ಲದ್ದು . "ಸಮುದ್ರಂ ಮನಸಾ ಧ್ಯಾ ಯೀತ ಇದೇ ಮೊದಲಾದ ಕರ್ಮಸಮೃ ದ್ದಿಯೇ 
ಪ್ರಯೋಜನವಾಗಿ ಉಳ್ಳ, ಉಪಾಸನಾದಿ ಅಂಗಗಳಿಂದ ಸಹಿತವಾದ ಎಲ್ಲಾಕರ್ಮವೂ “ಜ್ಞಾನ 
ಬಂದಾಗ ಪೂರ್ಣವಾಗುತ್ತದೆ. ಜ್ಞಾನ ಬಂದಾಗ, ಜ್ಞಾನರೂಪವಾದ ಫಲದಿಂದ ಎಲ್ಲಾಕರ್ಮವೂ 
ಸಫಲವಾಗುತ್ತದೆಂದು ಭಾವ. 

ಗೀತಾತಾತ್ತರ್ಯದಂತೆ ಅಭಿಪ್ರಾಯ- 


"ಕರ್ಮ * ಆಖಿಲಂ', ಎಂದು ಪದ ವಿಭಾಗ. "ಆ' ಎಂದರೆ - ಸುತ್ತಲೂ, "ಖಿಲಂ' ಎಂದರೆ 


ಅಧ್ಯಾಯ 4 325 


ಚಿಕ್ಕದು. ಅತ್ಯ ಲವಾದುದೆಂದು ಅಭಿಪ್ರಾಯ. ಅತ್ಯಲ್ಲವಾದ ಎಲ್ಲಾಕರ್ಮವೂ ಜ್ಞಾನ ಬಂದಾಗ 
ಸಫಲವಾಗುವುದು ಎಂದು ಬಾವ. 

ವಿವರಣೆ- “ಪರಿಸಮಾಪ್ಯತೇ' ಎಂಬ ಪದಕ್ಕೆ "ಸಮಾಪ್ತಿ ಹೊಂದುತ್ತದೆ' ಎಂಬ ಅರ್ಥವನ್ನು 
ಇಟ್ಟುಕೊಂಡು, "ಎಲ್ಲಾ ಕರ್ಮಗಳೂ ಜ್ಞಾನ ಬಂದಾಗ ಸಮಾಪ್ತಿ ಹೊಂದುತ್ತವೆ, ಜ್ಞಾನ ಬಂದ 
ಮೇಲೆ ಕರ್ಮಗಳು ಬೇಡ, ಎಂದು ಕೆಲವರು ವ್ಯಾಖ್ಯಾನ ಮಾಡುತ್ತಾರೆ. ಆ ವ್ಯಾಖ್ಯಾನ 
ಸರಿಯಿಲ್ಲ ಏಕೆಂದರೆ ಅಧ್ಯಾಯದ ಕೊನೆಯಲ್ಲಿ42ನೆಯ ಶ್ಲೋಕದಲ್ಲಿಜ್ಞಾನಬಂದ ಮೇಲೂ 
ಕರ್ಮವನ್ನು ಮಾಡಬೇಕೆಂದು ಹೇಳಿದ್ದಾನೆ. 

ಆದ್ದರಿಂದ "ಪರಿಸಮಾಪ್ಯತೇ' ಎಂಬ ಪದಕ್ಕೆ ಪೂರ್ಣಗೊಳ್ಳುತ್ತದೆ ಅಥವಾ ಸಫಲವಾಗುತ್ತದೆ 
ಎಂದು ಅರ್ಥವನ್ನು ಅಂಗೀಕರಿಸಬೇಕು. 


ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಅರಿವು 


ತದ್ದಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ । 
ಉಪದೇಕ್ಷ $9ತಿ ತೇ ಜ್ಞಾನಂ ಜ್ಞಾನಿನಸ್ತತ್ತ ದರ್ಶಿನಃ 11 34 11 


ವ 
ಅರ್ಥ- ಜ್ಞಾನವು ಕರ್ಮಕ್ಕಿಂತ ಶ್ರೇಷ್ಠವಾಗಿದೆ, ಕರ್ಮವು ಸಫಲವೆನಿಸುವುದೂ ಜ್ಞಾನ 
ದಿಂದಲೇ. ಆದ್ದರಿಂದ ತತ್ಸವನ್ನು ಬಲ್ಲವರಾದ ನಾವು, ಶಿಷ್ಯನಾದ ನೀನು ನಮ್ಮನ್ನು 
ನಮಸ್ಕರಿಸುವುದರಿಂದ, ಪ್ರಶ್ನೆ ಮಾಡುವುದರಿಂದ, ಸೇವಿಸುವುದರಿಂದ, ನಿನಗೆ ಶಾಸ್ತ್ರವನ್ನು 
ಉಪದೇಶಿಸುತ್ತೇವೆ. ನಾವು ಉಪದೇಶಿಸುವ ತತ್ತ್ವವನ್ನು ತಿಳಿ. 


ಕರ್ಮಣೋ ಜ್ಞಾನಮಧಿಕಮಿತ್ಯುಕ್ತ್ಯಾ ತತ್ತಂಪಾದಯೇತ್ಕಾಹ- ತದಿತಿ ॥ 
ತಸ್ಮಾದ್‌ಜ್ಞಾನಸ್ಯಾಧಿಕತ್ವಾತ್‌ ಕರ್ಮಣಾಂ ಜ್ಞಾನೇನೈವ ಫಲವತ್ತಾದಿತಿ ವಾ । 
ತತ ದರ್ಶಿನೋ ಜಾನಿನಃ ಪ್ರಣಿಪಾತೇನ ತತ್ಸತವಂದನೇನ ತತೇವಯಾ ತತ್ನತ- 

ಜವ ನ್ನ ವಳು ವ ವಳು 

ಪರಿಪ್ರಶ್ನೇನ ಚ ತೇ ತುಭ್ಯಂ ಜ್ಞಾನಂ ಜ್ಞಾಃ ನಜನಕಂ ಶಾಸ್ತ್ರ; ಮುಪದೇಶಕ್ವ್ಯಂತಿ | ತೇಭ್ಯಃ 
ತದ್‌ಜ್ಞಾತವ್ಯಮರ್ಥಂ ವಿದ್ಧಿ ಜಾನೀಹಿ | ತದಿತ್ಯಸ್ಯಾವೃತ್ತಿಃ 1 ಅರ್ಜುನಸ್ಯ 
ಜ್ಞಾನಿತ್ತೇತಪಿ ಜ್ಞಾನತಿರೋಭಾವನಿವೃತ್ರರ್ಥಂ ವಿದ್ಧ್ದೀತ್ಯುಕ್ತಿಃ | ಪಾರ್ಥಂ ಪ್ರತಿ 
ಜ್ಞಾನೋಪದೇಶಾರ್ಥಮೇವ ಕೃಷ್ಣಸ್ಯ ಪ್ರವೃತ್ತತ್ವಾತ್‌ "ನ ತೇವಾಹಂ' (2-12) 
ಇತ್ಯಾದಿನಾ ಸಂಕ್ಷೇಪೇಣೋಪದಿಷ್ನತ್ತಾತ್‌ "ಜ್ಞಾನಂ ತೇಠಹಂ ಸವಿಜ್ಞಾನಂ' 
(7-2) ಇತ್ಯಾದಿನಾ ವಿಸ್ತರೇಣೋಪದೇಕ್ಷ ಒಮಾಣತ್ತಾತ್‌ ತದವಿರೋಧಾ- 
ಯೋಪದೇಕ್ಷ ;೦ತೀತ್ಯಸ್ಕೋಪದೇಕ್ಷಾ ಮು ಇತ್ಯರ್ಥೋ ಜ್ಞೇಯಃ Il 34 11 


326 ಗೀತಾವಿವೃತಿ 


ಅನುವಾದ - ಕರ್ಮಕ್ಕಿಂತ ಜ್ಞಾನಕ್ಕೆ ಶ್ರೇಷ್ಠತೆಯನ್ನು ಹೇಳಿ, ಅದನ್ನು ಸಂಪಾದಿಸು ಎಂದು 
ಹೇಳುತ್ತಾನೆ- “ತದ್ದಿದ್ದಿ ...' ಮುಂತಾಗಿ. "ತತ್‌'- ತಸ್ಮಾತ್‌- ಕರ್ಮಕ್ಕಿಂತಲೂ ಜ್ಞಾನವೇ 
ಶ್ರೇಷ್ಠವಾದ್ದರಿಂದ . ಅಥವಾ ಕರ್ಮದ ಸಫಲತೆಯು ಜ್ಞಾನದಿಂದಲೇ ಆಗುವುದರಿಂದ ಈ 
"ತತ್‌' ಪದವನ್ನು ಆವೃತ್ತಿ ಮಾಡಿಕೊಳ್ಳಬೇಕು. ಆವೃತ್ತವಾದ "ತತ್‌' ಶಬ್ದಕ್ಕೆ - "ಅದನ್ನು' ಅಂದರೆ 
ತಿಳಿಯಬೇಕಾದ ವಿಚಾರವನ್ನು ಎಂದು ಅರ್ಥ. "ವಿದ್ದಿ' ತಿಳಿ ಎಂಬ ಕ್ರಿಯಾಪದದೊಂದಿಗೆ 
ಆವೃತ್ತ ತದ್‌ ಶಬ್ದಕ್ಕೆ ಅನ್ಹಯ. ಒಟ್ಟು ಶ್ಲೋಕಾರ್ಥ ಹೀಗಿದೆ- ಜ್ಞಾನವು ಕರ್ಮಕ್ಕಿಂತ 
ಶ್ರೇಷ್ಠವಾದ್ದರಿಂದ, ಕರ್ಮದ ಸಫಲತೆಯು ಜ್ಞಾನದಿಂದ ಆಗುವುದಾದ್ದರಿಂದ, ಆ ಜ್ಞಾನವನ್ನು 
ಸಂಪಾದಿಸಲು ತತ್ತ ದ್ರಷ್ಠಾರರಾದ ಜ್ಞಾನಿಗಳನ್ನು ನಮಸ್ಕರಿಸು, ಸೇವಿಸು. ಅವರ ಬಳಿ ಪ್ರಶ್ನಿ ಸು. ಆ 
ರೀತಿ ನೀನು ಅವರ ಬಳಿ ಹೋದಾಗ ಶಾಸ್ತ್ರವನ್ನು ಉಪದೇಶಿಸುವರು . ಅವರು ಉಪದೇಶಿಸುವ 
ಶಾಸ್ತ್ರವನ್ನು ನೀನು ತಿಳಿ. 


ಅರ್ಜುನ ಜ್ಞಾನಿಯಾಗಿದ್ದರೂ, ಅವನ ಜ್ಞಾನವು ಈಗ ತಿರೋಹಿತವಾಗಿ, ಮೋಹ 
ಉಂಟಾಗಿದೆ. ಆ ಮೋಹದ ನಿರಾಸಕ್ಕಾಗಿ "ವಿದ್ದಿ' ತಿಳಿ, ಎಂಬುದಾಗಿ ಅರ್ಜುನನನ್ನು ಕುರಿತು 
ಹೇಳಲಾಗಿದೆ. "ಉಪದೇಶ್ವಂತಿ ತೇ ಜ್ಞಾನಂ' ಎಂದರೆ- ಅರ್ಜುನನಿಗೆ ಕೃಷ್ಣನನ್ನು ಬಿಟ್ಟು ಬೇರೆ 
ಯಾರೋ ಉಪದೇಶಿಸುತ್ತಾರೆ ಎಂದು ಅರ್ಥವಾಗುವುದು. ಆದರೆ ಅದು ಸರಿಯಲ್ಲ. 
ಅರ್ಜುನನ ಉಪದೇಶಕ್ಕಾಗಿ ಕೃಷ್ಣ ಪ್ರವೃತ್ತನಾಗಿದ್ದಾನೆ. "ನ ತ್ತೇವಾಹಂ' (2.12) ಎಂದು 
ಸಂಕ್ಷೇಪವಾಗಿ ಉಪದೇಶಿಸಿದ್ದಾನೆ. "ಜ್ಞಾನಂ ತೇರಹಂ ಸವಿಜ್ಞಾನಂ ....'(7.2) ಮುಂತಾಗಿ 
ಮುಂದೆ ಉಪದೇಶಿಸಲಿದ್ದಾನೆ. ಆದ್ದರಿಂದ “ಉಪದೇಶಕ್ವಂತಿ' ಪದಕ್ಕೆ "ಉಪದೇಕ್ಷಾ ಮಃ ವ 
ಉಪದೇಶಿಸುತ್ತೇವೆ ಎಂಬ ಅರ್ಥವನ್ನು ಇಟ್ಟುಕೊಳ್ಳಬೇಕು. 


ಯದ್‌ಜ್ಞಾತ್ವಾ ನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ । 
ಯೇನ ಭೂತಾನ್ಯಶೇಷೇಣ ದ್ರಕ್ಟ 'ಸ್ಯೌತ್ಮನೃಥೋ ಮಯಿ 11 35 (1 


ಅರ್ಥ- ನಾವು ಮುಂದೆ ಹೇಳುವ ಆ ತತ್ತ ವನ್ನು ತಿಳಿದ ಮೇಲೆ ತಿರುಗಿ ಹೀಗೆ ಬಂಧು 
ಮೋಹವನ್ನು ಹೊಂದಲಾರೆ. ಅರ್ಜುನ! ಈ ಜ್ಞಾನದಿಂದ ಮೋಹ ದೂರವಾಗುವುದರಿಂದ, 
ಸರ್ವಾಂತರ್ಯಾಮಿಯೂ, ಸರ್ವವ್ಯಾಪ್ತನೂ ಆದ ನನ್ನಲ್ಲಿ ಎಲ್ಲಾ ಜೀವಿಗಳೂ ಆಶ್ರಯಿಸಿ 
ರುವುದನ್ನು ನೀನು ನೋಡುವಿ . ಅಂಥ ಜ್ಞಾನವನ್ನು ಪಡೆ. 


ಸ್ನೇನೋಪದೇಕ್ದ ;ಮಾಣಂ ಜ್ಞಾನಂ ಸ್ತೌತಿ ಭಗವಾನ್‌ - ಯದ್‌ 
ಜಾತೇತಿ ॥ ಯತ್‌ ಮಯಾ ವಕ ಮಾಣಂ ಜಾತಾ ಪುನಃ 
ಇವ ಲೆ ಇ ದ 


ಅಧ್ಯಾಯ 4 327 


ಏವಮಾದ್ಯಾಧ್ಯಾಯೋಕ್ತದಿಶಾ ಬಂಧುವಿಷಯಮೋಹಂ ನ ಯಾಸ್ಯಸಿ | ಹೇ 
ಪಾಂಡವ ! ಯೇನ ಜ್ಞಾನೇನ ಅಥೋ ಮೋಹನಾಶಾದ್ದೇತೋರಾತ್ಮನಿ 
ಸರ್ವಾಂತರ್ಯಾಮಿಣಿ ಮಯಿ ಭೂತಾನ್ಯಶೇಷೇಣ ದ್ರಕ್ಷ್ಯಸಿ ಮದಾಧಾರತ್ನೇನ 
ಸರ್ವಭೂತಾನಿ ತಿಷ್ಠಂತೀತಿ ದ್ರಕ್ಸ್ಯಸೀತ್ಯರ್ಥಃ | ಯದ್ವಾ ಆತ್ಮನಿ ಸರ್ವತ್ರ ವ್ಯಾಷ್ಟೇ 
ಮಯಿ ಅಥೋ ವ್ಯಾಪ್ರತ್ವಾದೇವ ಸರ್ವಭೂತಾನ್ಯಶೇಷೇಣ ದ್ರಕ್ಷ್ಯಸಿ |! ಯೇನ 
ಜ್ಞಾನೇನ ತದ್ದಿದ್ದಿ ತದ್‌ಜ್ಹಾನವಿಷಯಂ ಜಾನೀಹೀತಿ । ವಿದ್ದಿ ಪ್ರಾಪ್ನಹೀತಿ 
ಇಇ ವಣ ಇ ಎ 
ವಾಠನ್ನಯಃ ॥ 35 ॥ 


ಅನುವಾದ - ತಾನು ಉಪದೇಶ ಮಾಡಲಿರುವ ಜ್ಞಾನವನ್ನು ಭಗವಂತನು ಸ್ತುತಿಸುತ್ತಾನೆ- 
"ಯತ್‌ ಜ್ಞಾತ್ಮಾ' ಮುಂತಾದ ಶ್ಲೋಕದಿಂದ. "ಯತ್‌ ಜ್ಞಾತ್ನಾ' ನಾನು ಮುಂದೆ 
ಹೇಳಲಿರುವುದನ್ನು ತಿಳಿದು, ಪುನಃ ಏವಂ - ಮೊದಲನೆಯ ಅಧ್ಯಾಯದಲ್ಲಿ ಹೇಳಿದಂತೆ, 
ಮೋಹಂ ನ ಯಾಸ್ಯಸಿ - ಬಂಧು ವಿಷಯಕವಾದ ಮೋಹವನ್ನು ಹೊಂದುವುದಿಲ್ಲ, ಪಾಂಡವ 
= ಎಲ್ಫೆ ಅರ್ಜುನನೇ, ಯೇನ - ಯಾವ ಜ್ಞಾನದಿಂದ, ಅಥೋ ಎ ಮೋಹನಾಶವಾಗುವ 
ಕಾರಣದಿಂದ “ಆತ್ಮನಿ' "ಮಯಿ' - ಎಲ್ಲರಲ್ಲಿಪ್ರೇರಕನಾಗಿರುವ ನನ್ನಲ್ಲಿ ಆಶ್ರಿತವಾಗಿ “ಭೂತಾನಿ 
ಅಶೇಷೇಣ ದ್ರಕ್ಸ್ಯಸಿ' - ಎಲ್ಲಾ ಜೀವಿಗಳೂ ಇವೆ ಎಂದು ಕಾಣುವಿ. 

ತಾತರ್ಯದಂತೆ ವಿವರಣೆ - 

ಆತ್ಮನಿ ಮಯಿ - ಸರ್ವತ್ರ ವ್ಯಾಪ್ತನಾದ ನನ್ನಲ್ಲಿ, ಅಥೋ ಎ ವ್ಯಾಪ್ತನಾದ 
ಕಾರಣದಿಂದಲೇ, ಸರ್ವಭೂತಾನಿ ಅಶೇಷೇಣ ದ್ರಕ್ಷ್ಯಸಿ - ಎಲ್ಲಾ ಜೀವಿಗಳನ್ನೂ ಕಾಣುವಿ. 
ಯೇನ = ಯಾವ ಜ್ಞಾನದಿಂದ, ತದ್‌ ವಿದ್ದಿ- ಆ ಜ್ಞಾನ ವಿಷಯವಾದದ್ದನ್ನೂ ತಿಳಿದುಕೋ 
ಅಥವಾ "ವಿದ್ದಿ' ಜ್ಞಾನವನ್ನು ಹೊಂದು ಎಂದು ಅನ್ವಯ. 


ಪಾಪಸಾಗರ ದಾಟಲು ಜ್ಞಾನನೌಕೆ ಬೇಕು 
ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ । 
ಸರ್ವಂ ಜ್ಞಾನಪ್ಪವೇನೈವ ವೃಜಿನಂ ಸಂತರಿಷ್ಯಸಿ Il 36 ॥| 


ಅರ್ಥ- ಎಲ್ಲಾ ಪಾಪಿಗಳಿಗಿಂತ ಹೆಚ್ಚಿನ ಪಾಪಿ ನೀನಾಗಿದ್ದರೂ ಆ ಎಲ್ಲಾ ಪಾಪಗಳನ್ನು 
ಜ್ಞಾನವೆಂಬ ನೌಕೆಯಿಂದಲೇ ದಾಟುವಿ. 


ಯೇನೇತಿ ಕರಣತಯಾ ನಿರ್ದಿಷ್ಟಂ ಜ್ಞಾನಮೇವ ಸ್ತೌತಿ ಪುನಃ- ಅಪಿ 
ಚೇದಸೀತ್ಯಾದಿತ್ರಯೇಣ ॥ ಸರ್ವೇಭ್ಯಃ ಪಾಪೇಭ್ಯಃ ಪಾಪಕೃದ್ಭ್ಯೋಆಪಿ 


328 ಗೀತಾವಿವೃತಿ 


ಪಾಪಕ್ಫ ತ್ರಮಶ್ಲೇದಸಿ ಅತಿಶಯೇನ ಹಾಪಕಾರೀ ಚೇದಸೀತಿ ಯಾವತ್‌ । 
ತಥಾಂಪಿಸ ಇತ ವೃಜಿನಂ ಜ್ಞಾನಪ್ಪವೇನೈ ವ ಜ್ಞಾನಾಖ್ಯನಾವಾ ಸಂತರಿಷ್ಯ 
ಪಾಪಾದತಿಕ್ರಾಂತೋ ಭವಿಷ್ಯಸೀತೃರ್ಥಃ Il 36 11 


ಅನುವಾದ- ಹಿಂದಿನ ಶ್ಲೋಕದಲ್ಲಿ "ಯೇನ' ಎಂಬ ಪದದಿಂದ ಕರಣವಾಗಿ ನಿರ್ದಿಷ್ಟ 
ವಾದ ಜ್ಞಾನವನ್ನೇ ಸ್ತುತಿಸುತ್ತಾನೆ "ಅಪಿ ಚೇದಸಿ' ಮುಂತಾಗಿ ಮುಂದಿನ ಮೂರು 
ಶ್ಲೋಕಗಳಿಂದ. 

ಸರ್ವೇಭ್ಯಃ ಪಾಪೇಭ್ಯಃ- ಎಲ್ಲಾ ಪಾಪಿಗಳಿಗಿಂತಲೂ, "ಪಾಪಕೃತ್ತಮಃ' 


ಅಪಿ ಚೇದಸಿ'- ಅತಿಶಯವಾಗಿ ಪಾಪವನ್ನು ಮಾಡಿರುವವನಾದರೂ, 


“ಸರ್ವಂ ವೃಜಿನಂ' - ಎಲ್ಲಾ ಪಾಪವನ್ನೂ "ಜ್ಞಾನಪ್ಪವೇನ ಏವ' ಜ್ಞಾನವೆಂಬ 


ನೌಕೆಯಿಂದಲೇ, ಸಂತರಿಷ್ಯಸಿ - = ದಾಟುವಿ. ಎಲ್ಲಾ ಪಾಪಗಳಿಂದ ದೂರನಾಗುವಿ ಎಂದು 
ಅಭಿಪ್ರಾಯ. 


ಪ್ರಾರಬ್ಧವಲ್ಲದ ಕರ್ಮವು ಜ್ಞಾನಾಗ್ನಿಯಿಂದ ಭಸ್ಮವಾಗುವುದು 


ಯಥೈಧಾಂಸಿ ಸಮಿದ್ದೋನಗ್ಗ್ನಿರ್ಭಸೃಸಾತ್ಕುರುತೇನರ್ಜುನ 
ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ಕುರುತೇ ತಥಾ 11 37 Il 


ಅರ್ಥ- ಪ್ರಜ್ನಲಿಸುವ ಅಗ್ನಿಯು ಯಾವ ರೀತಿ ಎಲ್ಲಾ ಕಟ್ಟಿಗೆಗಳನ್ನೂ ಭಸ್ಮ 


ಮಾಡುತ್ತದೋ, ಅದೇ ರೀತಿ ಜ್ಞಾನವೆಂಬ ಅಗ್ನಿಯು ಪ್ರಾ ರಬ್ದವಲ್ಲದ ಎಲ್ಲಾ ಕರ್ಮಗಳನ್ನು 
ಬೂದಿ ಮಾಡುತ್ತದೆ. ಆದ್ದರಿಂದ ಜ್ಞಾನವು ಪ್ರಶಸ್ತವಾಗಿದೆ. 


ಯಥಾ ಏಧಾಂಸಿ ದಾರೂಣಿ ಸಮಿದ್ಧಃ ಪ್ರದೀಪ್ತಃ ಅಗ್ನಿಃ ಭಸ್ಮಸಾತ್ಕುರುತೇ । ತಥಾ 
ಜ್ಞಾನಾಖ್ಯೋಠಗ್ನಿಃ ಸರ್ವಕರ್ಮಾಣ್ಯಪ್ರಾರಬ್ಬಾನಿ ಭಸೃಸಾತ್ಕುರುತೇ | ಅತಃ ಪ್ರಶಸ್ತಂ 
ಜ್ಞಾನಮಿತಿ ॥। 37 ॥ 


ಅನುವಾದ - ಯಥಾ ಏಧಾಂಸಿ - ಯಾವ ರೀತಿ ಕಟ್ಟಿಗೆಗಳನ್ನು , ಸಮಿದ್ದಃ ಅಗ್ನಿ 


ಪ್ರಜ್ವಲಿಸುವ ಅಗ್ನಿಯು "ಭಸ್ಮಸಾತ್‌ ಕುರುತೇ' ಭಸ್ಮ ಮಾಡುತ್ತದೆ. ತಥಾ ಜ್ಞಾನಾಗ್ನಿಃ£ಐ ಅದೇ 


ರೀತಿ ಅಪ ಪರೋಕ್ಷಜ್ಞಾನವೆಂಬ ಅಗ್ನಿಯು , ಸರ್ವಕರ್ಮಾಣಿ ಎ ಪ್ರಾರಬ್ದ ಬಿಟ್ಟು ಉಳಿದ 


ಕರ್ಮಗಳನ್ನು , ಭಸ ಸಾತ್ಕುರುತೇ = ಭಸ್ಮಮಾಡುತ್ತದೆ. ಆದ್ದರಿಂದ ಜ್ಞಾನವು ಪ್ರ ಶಸ್ತವಾಗಿದೆ. 


ಅಧ್ಯಾಯ 4 329 
ಜ್ಞಾನಕ್ಕೆ ಸಮವಾದ ಪವಿತ್ರವಸ್ತುವಿಲ್ಲ 


ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೇ । 
ತತ್‌ ಸ್ವಯಂ ಯೋಗಸಂಸಿದ್ದಃ ಕಾಲೇನಾತ್ಮನಿ ವಿಂದತಿ 11 38 11 


ಅರ್ಥ- ಈ ಲೋಕದಲ್ಲಿ ಜ್ಞಾಃ ಧಕ್ಕೆ ಸಮಾನವಾದ ಪವಿತ್ರವಾದ ವಸ್ತು ಮತ್ತೊಂದಿಲ್ಲ, ಅಂತಹ 
ಜ್ಞಾನವನ್ನು , ಜ್ಞಾನೋಪಾಯ ಸಂಪಾದನೆಯಲ್ಲಿಸ್ಟಯಂ ಸಿದ್ದಿಪಡೆದವನು ಬಹುಕಾಲಾನಂತರ 
ಪಡೆಯುತ್ತಾನೆ 


ಇಹ ಲೋಕೇ ಜ್ಞಾನೇನ ಸದೃಶಂ ಪವಿತ್ರಂ ನ ಹಿ ವಿದ್ಯತೇ 1 ತದ್‌ ಜ್ಞಾನಂ 
ಸ್ಹಯಂ ಯೋಗಸಂಸಿದ್ದಃ ಯೋಗವಿಷಯೇ ಸಮ್ಯಕ್‌ ಸಿದ್ದಿಮಾನ್‌ ಸಂಸಿದ್ದ- 
ಜ್ಞಾನೋಹಾಯಃ ಸನ್‌ ಕಾಲೇನ ಬಹುನಾ ಆತ್ಮನಿ ವಿಂದತಿ ಪ್ರಾಪ್ನೋತಿ ॥ 38 ॥1 


ಅನುವಾದ- ಇಹ: ಈ ಲೋಕದಲ್ಲಿ ಜ್ಞಾನೇನ ಸದೃಶಂ ಪವಿತ್ರಂ ನ ಹಿ ವಿದ್ಯತೇ= 
ಜ್ಞಾನಕ್ಕೆ ಸಮಾನವಾದ ಪರಿಶುದ್ಧವಾದ ವಸ್ತು ಮತ್ತೊಂದಿಲ್ಲ. ತತ್‌- ಆ ಜ್ಞಾನವನ್ನು, 
ಸ್ಹಯಂ ಯೋಗಸಂಸಿದ್ಧಃ- ಸಾಧನವಾದ ನಿವೃತ್ತಕರ್ಮಾದಿಗಳನ್ನು ಚೆನ್ನಾಗಿ ಆಚರಿಸಿ ಸಿದಿ 
ಹೂಂದಿದವನು, ಕಾಲೇನ - ಬಹುಕಾಲದ ನಂತರ, ಆತ್ಮನಿ ವಿಂದತಿ- ತನ್ನ ಮನಸಿನಲ್ಲಿ 
ಪಡೆಯುತ್ತಾನೆ. 


© 


ಶ್ರದ್ಧಾವಂತನಾದ ಇಂದ್ರಿಯನಿಗ್ರಹವುಳ್ಳವನಿಗೆ ಮಾತ್ರವೇ ಬ್ರಹ್ಮಸಾಕ್ಟಾತ್ಕಾರ 
ಶ್ರದ್ಧಾವಾನ್‌ಲಭತೇ ಜ್ಞಾನಂ ಮತ್ತರಃ ಸಂಯತೇಂದ್ರಿಯಃ | 
ಜ್ಞಾನಂ ಲಬ್ದ್ಹ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಛತಿ Il 39 11 


ಅನುವಾದ - ಶ್ರದ್ಧಾವಂತನಾದ, ಇಂದ್ರಿಯ ನಿಗ್ರಹವನ್ನು ಪಡೆದಿರುವ, ನನ್ನಲ್ಲೇ (ಕೃಷ್ಣನಲ್ಲೇ) 


೧7೧ 


ನಿಷ್ಠೆ ಉಳ್ಳ ಸಾಧಕನು ಅಪರೋಕ್ಷ ಜ್ಞಾನವನ್ನು ಹೊಂದುತ್ತಾನೆ. ಆ ಅಪರೋಕ್ಷ ಜ್ಞಾ; ನವನ್ನು 


ಹೊಂದಿದ ಮೇಲೆ, ಉತ್ತಮವಾದ ಮೋಕ್ಷವನ್ನು ಪ್ರಾರಬ್ಧಕರ್ಮವಿಲ್ಲದಿದ್ದಲ್ಲಿ ಬೇಗನೇ, ಇದ್ದಲ್ಲಿ 
ಅದು ತೀರಿದೊಡನೆ ಹೊಂದುತ್ತಾನೆ. 


ಏವಂ ಜ್ಞಾನಂ ಪ್ರಶಸ್ಯ ತಸ್ಯಾಂತರಂಗಸಾಧನಂ ಫಲಂ ಚಾಹ- ಶ್ರದ್ಧಾ- 
ವಾನಿತಿ ॥। ಆಸ್ತಿಕ್ಯಬುದ್ಧಿಮಾನ್‌ಮತ್ಪರೋ ಮದೇಕನಿಷ್ಠಃ ಸಂಯತೇಂದ್ರಿಯೋ 
ಜಿತೇಂದ್ರಿ ಯಶ್ಚ ಜ್ಞಾನಂ ಲಭತೇ । ಜ್ಞಾನಂ ಲಬ್ಹ್ವಾ ಪರಾಂ ಶಾಂತಿಂ ಮೋಕ್ಷ- 


330 ಗೀತಾವಿವೃತಿ 


ಮಚಿರೇಣಾವಿಲಂಬೇನಾಧಿಗಚ್ಛತಿ ಪ್ರಾಪ್ನೋತಿ ಅಸತಿ ಪ್ರಾರಬ್ದೇ | ಸತಿ ತು ತಸ್ಮಿನ್‌ 
ತದ್ದೋಗಾನಂತರಮಿತಿ ॥। 39 ॥ 


ಅನುವಾದ- ಈ ರೀತಿಯಾಗಿ ಜ್ಞಾನವನ್ನು ಸ್ತುತಿಸಿ, ಅದರ ಅಂತರಂಗ ಸಾಧನವನ್ನು 
ಫಲವನ್ನೂ ಹೇಳುತ್ತಾನೆ. "ಶ್ರದ್ಧಾವಾನ್‌' ಮುಂತಾದ ಶ್ಲೋಕದಿಂದ. "ಶ್ರದ್ಧಾವಾನ್‌'- ಆಸ್ತಿಕ್ಕ 
ಬುದ್ದಿ ಉಳ್ಳವನು , ಮತ್ತರಃ - ನನ್ನಲ್ಲಿಯೇ ನಿಷ್ಠೆಯನ್ನು ಹೊಂದಿದವನು, ಸಂಯತೇಂದ್ರಿಯಃ- 
ಇಂದ್ರಿಯ ನಿಗ್ರಹ ಉಳ್ಳವನು, ಜ್ಞಾನಂ ಲಭತೇ - ಅಪರೋಕ್ಷ ಜ್ಞಾನವನ್ನು ಹೊಂದುತ್ತಾನೆ. 
“ಜ್ಞಾನಂ ಲಬ್ಬ್ವಾ'- ಅಂತಹ ಜ್ಞಾನವನ್ನು ಪಡೆದ ಮೇಲೆ ಪರಾಂ ಶಾಂತಿಂ- ಮೋಕ್ಷವನ್ನು, 
ಅಚಿರೇಣ ಅಧಿಗಚ್ಛತಿ- ಪ್ರಾರಬ್ದ ಕರ್ಮವಿಲ್ಲದಿದ್ದಲ್ಲಿ ಕೂಡಲೇ ಹೊಂದುತ್ತಾನೆ. ಪ್ರಾರಬ್ದ 
ಕರ್ಮವಿದ್ದಲ್ಲಿ ಅದು ತೀರಿದೊಡನೆ ಹೊಂದುತ್ತಾನೆ. 


ಅಜ್ಞಶ್ಚಾಶ್ರ ದ್ವಧಾನಶ್ಚ ಸಂಶಯಾತ್ಮಾವಿನಶೃತಿ 
ನಾಯಂ ಲೋಕೋಶಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ Il 40 ॥ 


ಅರ್ಥ- ಅಜ್ಞಾನ, ವಿಪರೀತಜ್ಞಾನ ಉಳ್ಳವನೂ , ಶ್ರದ್ಧೆ ಇಲ್ಲದವನೂ , ತತ್ತ್ವದ ಬಗ್ಗೆ 
ಸಂದೇಹ ಪಡುವವನೂ ನರಕವನ್ನು ಪಡೆಯುತ್ತಾನೆ. ಸಂಶಯ ಪಡುವವನಿಗೆ ಈ ಲೋಕವೂ 
ಇಲ್ಲ ಪರಲೋಕವೂ ಇಲ್ಲ, ಸುಖವೂ ಇಲ್ಲ. 


ಜ್ಞಾನತತ್ತಾಧನಯೋರಭಾವೇ ತದ್ದಿರೋಧಿವಿಪರೀತಜ್ಞಾನಾದೌ ಚಾನಿಷ್ಟ- 
ಮಾಹ- ಅಜ್ನಶ್ಲೇತಿ ॥ ನಳಸೋತಭಾವವಿರೋಧರೂಪಾರ್ಥದ್ದಯಂ 
ಧ್ಯೇಯಮ್‌ । ತತ್ತ್ವವಿಷಯಸಂಶಯಾತ್ಮಾ ಚ ವಿನಶ್ಯತಿ । ನರಕಂ 
ಪ್ರತಿಪದ್ಯತೇ 1 ಕಿಂಚ ಸಂಶಯಾತ್ಮನೋ ಅಯಂ ಮಾನುಷೋ ಲೋಕಃ ಪರಃ 
ಸರ್ಗಾದಿರ್ವಾ ನಾಸ್ತಿ । ಕಿಂ ಬಹುನಾ ? ಸುಖಂ ನಾಸ್ತೀತೃರ್ಥಃ ॥। 40 ॥ 


ಅನುವಾದ - ಜ್ಞಾನ ಹಾಗೂ ಅದರ ಸಾಧನಗಳು ಇಲ್ಲದಿದ್ದರೆ , ಜ್ಞಾನಕ್ಕೆ ವಿರುದ್ಧವಾದ 
ಎಪರೀತಜ್ಞಾನ -ಅಜ್ಞಾನಾದಿಗಳು, ಅದರಿಂದಾಗುವ ಅನಿಷ್ಟವನ್ನು ಹೇಳುತ್ತಾನೆ. "ಅಜ್ಞಶ್ಚ...' 
ಮುಂತಾದ ಶ್ಲೋಕದಿಂದ. 


"ಅಜ್ಞ' ಎಂಬಲ್ಲಿ "ನಇಗ್‌'ಗೆ "ಅಭಾವ ' ಹಾಗೂ "ವಿರೋಧ ' ಎಂಬ ಎರಡೂ ಅರ್ಥಗಳನ್ನು 
ಇಟ್ಟುಕೊಳ್ಳಬೇಕು . ಅಜ್ಞಶ್ಚ- ಜ್ಞಾನವಿಲ್ಲದವನು ಹಾಗೂ ಜ್ಞಾನಕ್ಕೆ ವಿರುದ್ಧವಾದ ಅಜ್ಞಾನ 
ಉಳ್ಳವನು, ಅಶ್ರದ್ಧಧಾನಶ್ಚ - ಶ್ರದ್ಧೆ ಇಲ್ಲದವನು, ಸಂಶಯಾತ್ಥಾ- ತತ್ತ್ವ ವಿಷಯದಲ್ಲಿ 
ಸಂಶಯ ಉಳ್ಳವನೂ ಕೂಡಾ, ವಿನಶ್ಶತಿ - ನರಕವನ್ನು ಹೊಂದುತ್ತಾನೆ. ಸಂಶಯಾತ್ಮನಃ ಎ 


ಅಧ್ಯಾಯ 4 331 


ಸ್ವರ್ಗಾದಿಲೋಕವಾಗಲೀ , "ನಾಸ್ತಿ' ಎ ಇಲ್ಲ "ನ ಸುಖಮ್‌':- ಹೆಚ್ಚೇನು? ಸುಖವೂ ಇಲ್ಲ. 


ಸಂಶಯ ಉಳ್ಳವನಿಗೆ, "ಅಯಂ ಲೋಕಃ' - ಈ ಮನುಷ್ಯ ಲೋಕವು, ಪರಃ ಎ 


ಯೋಗಸಂನೃಸ್ತಕರ್ಮಾಣಂ ಜ್ಞಾನಸಂಛಿನ್ನಸಂಶಯಮ್‌ । 
ಆತ್ಮವಂತಂ ನ ಕರ್ಮಾಣಿ ನಿಬಧ್ಧಂತಿ ಧನಂಜಯ 11 41 1 


ಅರ್ಥ- ಅರ್ಜುನನೇ |! ಪರಮಾತ್ಮನಲ್ಲಿ ನಿಷ್ಠೆಯಿಂದ ಎಲ್ಲಾ ಕರ್ಮಗಳನ್ನೂ 
ಸಮರ್ಪಿಸಿರುವ, ತತ್ತ್ವಜ್ಞಾನದಿಂದ ಸಂಶಯಗಳನ್ನು ದೂರ ಮಾಡಿರುವ, ಪರಮಾತ್ಮನ 
ಭಕ್ತನಾದ ಜ್ಞಾನಿಯನ್ನು ಕರ್ಮಗಳು ಬಂಧಿಸುವುದಿಲ್ಲ. 


ಜ್ಞಾನಸಾಧನಮನುವದನ್‌ ಜ್ಞಾನಫಲಂ ಪ್ರಪಂಚಯತಿ-ಯೋಗೇತಿ ॥ 
ಭಗವತಿ ಮನೋಯೋಗೇನ ತಸ್ಮಿನ್‌ ಸಂನ್ಯಸ್ತಂ ಸಮರ್ಪಿತಂ ಕರ್ಮ ಯೇನ ತಂ 
ಯೋಗಸಂನ್ಯಸ್ತಕರ್ಮಾಣಮ್‌ 1 ಜ್ಞಾನೇನ ಛಿನ್ನಸಂಶಯಂ । ಆತ್ಮವಂತಂ 
ಪರಮಾತ್ಮಭಕ್ತಮ್‌ | ಹೇ ಧನಂಜಯ ಕರ್ಮಾಣಿ ನ ನಿಬದ್ದಂತಿ ಮುಕ್ತೋ 
ಭವತೀತ್ಯರ್ಥಃ ॥1 41 ॥ 


ಅನುವಾದ - ಹಿಂದೆ ಹೇಳಿದ ಜ್ಞಾ; ನ ಸಾಧನವನ್ನು ಅನುವಾದ ಮಾಡಿ, ಜ್ಞಾ; ನ ಫಲವನ್ನು ಸಷ್ಟ 
ಪಡಿಸುತ್ತಾನೆ. "ಯೋಗಸಂನ್ಯಸ್ತ...' ಮುಂತಾದ ಶ್ಲೋಕದಿಂದ. 

"ಯೋಗ ಸಂನ್ಯಸ್ತಕರ್ಮಾಣಂ' - ಭಗವಂತನಲ್ಲಿ ಮನಸನ್ನು ಇಟ್ಟು ಕರ್ಮವನ್ನು 
ಸಮರ್ಪಿಸಿರುವ (ಯೋಗೇನ ಸಂನ್ಯಸ್ತಂ ಕರ್ಮ ಯೇನ ಸಃ - ತಂ) ಜ್ಞಾಃ ನ ಸಂಚ್ಥಿನ್ನ ಸಂಶಯಂ 
= ತತ್ತ್ಯ್ವಜ್ಞಾನದಿಂದ ಸಂದೇಹಗಳನ್ನು ದೂರ ಮಾಡಿಕೊಂಡಿರುವ , ಆತ್ಮವಂತಮ್‌- ಪರಮಾತ್ಮ 
ಭಕ್ತನನ್ನು , ಹೇ ಧನಂಜಯ - ಎಲೈ ಅರ್ಜುನನೇ, ಕರ್ಮಾಣಿ - ಕರ್ಮಗಳು, ನ ನಿಬದ್ಧಂತಿ 
= ಕಟ್ಟಿಹಾಕುವುದಿಲ್ಲ. ಮುಕ್ತನಾಗುತ್ತಾನೆಂದು ಭಾವ. 
ನಿಷ್ಕಾಮಕರ್ಮ ಬಿಡದಿರು 


ತಸ್ಮಾದಜ್ಞಾನಸಂಭೂತಂ ಹೃತ್‌ಸ್ಥಂ ಜ್ಞಾನಾಸಿನಾ$sತ್ಗನಃ | 
ಛಿತ್ತೈನಂ ಸಂಶಯಂ ಯೋಗಮಾತಿಷ್ಟೋತ್ತಿಷ್ಠ ಭಾರತ 11 42 11 
!1 ಓಂತತ್ತದಿತಿ ಶ್ರೀಮದ್‌ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ 


ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ 
ಚತುರ್ಥೋತಧ್ಯಾ ಯಃ ॥ 


332 ಗೀತಾವಿವೃತಿ 


ಅರ್ಥ- ಅರ್ಜುನನೇ ! ಜ್ಞಾನ ಸಾಧನವಾದ ನಿಷ್ಕಾಮ ಕರ್ಮವನ್ನು ಆಚರಿಸಿದರೆ 
ಪುರುಷಾರ್ಥವು, ಅದನ್ನು ಆಚರಿಸದಿದ್ದರೆ ಅನರ್ಥವೂ ಇರುವುದರಿಂದ. ಕರ್ಮಾನುಷ್ಠಾನದ 
ವಿಷಯದಲ್ಲಿ ತನ್ನ ಹೃದಯದಲ್ಲಿ ಇರುವ ಅಜ್ಞಾನಜನ್ಯವಾದ ಸಂಶಯವನ್ನು , 
ಜ್ಞಾನವೆಂಬ ಖಡ್ಗದಿಂದ ತುಂಡರಿಸಿ, ಜ್ಞಾನ ಸಾಧನವಾದ ನಿಷ್ಕಾಮ ಕರ್ಮವನ್ನು ಮಾಡು, 
ಎದ್ದೇಳು. 


ಇಲ್ಲಿಗೆ ಶ್ರೀಕೃಷ್ಟಾರ್ಜುನಸಂವಾದರೂಪವಾದ 
ಭಗವದ್ಗೀತೆಯಲ್ಲಿ ಜಾನಯೋಗವೆಂಬ 
ನಾಲ್ಕನೆಯ ಅಧ್ಯಾಯವು ಮುಗಿಯಿತು. 


ಉಪಪಾದಿತಂ ಕರ್ಮಣಃ ಕರ್ತವ್ಯ ತ್ಹಮುಪಸ ೦ಹರತಿ- ತಸ್ಥಾದಿತಿ ll 
ಜ್ಞಾನೋಪಾಯಾನುಷ್ಠಾನಾನನುಷ್ಠಾನಯೋರರ್ಥಾನರ್ಥವತ್ತಾ _ದಜ್ಞಾನ- 
ಸಂಭೂತಂ ಹೃದ್ಧತಮಾತ್ಮನಃ ಚಾ ಜ್ಞಾನಾಸಿನಾ ಜ್ಞಾನಾಖ್ಯ ಖಡೇನ ಛಿತ್ತಾ 


ಯೋಗಂ ಜ್ಞಾನೋಪಾಯಂ ಕರ್ಮಾತಿಷ್ಠ ಕುರು ಹೇ ಜರು ಉತ್ತಿಷ್ಠ 
ಉದು ಕ್ರೋ ಭವೇತಿ ॥। 42 | 


1 ಇತಿ ಶ್ರೀಮದ್ಗೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿ ಕೃತೇ 
ಚತುರ್ಥೋಂಧ್ಯಾ ಯಃ 1 


ಅನುವಾದ - ಹಿಂದೆ ತಿಳಿಸಿದ ನಿಷಾ ಷ್ಠಾಮಕರ್ಮವು ಕರ್ತವ್ಯವೆಂದು ಉಪ ಪಸಂಹಾರವನ್ನು 
ಮಾಡುತ್ತಾನೆ. "ತಸ್ಮಾತ್‌' ಮುಂತಾದ ಶ್ಲೋಕದಿಂದ. ತಸ್ಮಾತ್‌ = ಜ್ಞಾನ ಸಾಧನವಾದ 
ನಿಷ್ಠಾಮಕರ್ಮವನ್ನು ಅನುಷ್ಠಾನ ಮಾಡಿದಾಗ ಪುರುಷಾರ್ಥವು, ಅದನ್ನು ಮಾಡದಿದ್ದಾಗ 
ಅನರ್ಥವೂ ಇಕ್ರು ಪವಿ ಅಜ್ಞಾನ ಸಂಭೂತಂ - ಅಜ್ಞಾನದಿಂದ ಹುಟ್ಟಿದ, ಆತ್ಮನಃ 
ಹೃದ್ಧತಂ ಎ ತ ತನ್ನ ಹ  ದಯದಲ್ಲಿರುವ , ಸಂಶಯಂ ಎ ಸಂಶಯವನ್ನು , "ಜ್ಞಾನಾಸಿನಾ' 
ಜ್ಞಾನವೆಂಬ ಖಡ್ಗದಿಂದ , ಛಿತ್ಪಾ- ತುಂಡರಿಸಿ, "ಯೋಗಂ' ಎ ಭಾನೋಪಾಯವಾದ 


ಕರ್ಮವನ್ನು, ಅತಿಷ್ಠ- ಮಾಡು. ಹೇ ಭಾರತ - ಎಲೈ ಭರತಕುಲದಲ್ಲಿ ) ಜನಿಸಿದ, ಅರ್ಜುನನೇ, 
ಉತ್ತಿಷ್ಠ - ಪ್ರವೃತ್ತನಾಗು. 


ಇಲ್ಲಿಗೆ ಶ್ರೀರಾಘವೇಂದ್ರ ತೀರ್ಥರು ಬರೆದ ಶ್ರೀಮದಿ ನೀತಾರ್ಥಸಂಗ್ರ ಹದಲ್ಲಿ ನಾಲ್ಕನೇ 
ಅಧ್ಯಾ ಯವು ಮುಗಿಯಿತು. 


ಅಧ್ಯಾಯ — 5 


ಸಂನ್ಯಾಸ-ಯೋಗಗಳಲ್ಲಿ ಯಾವುದು ಶ್ರೇಷ್ಠ ? 
ಅರ್ಜುನ ಉವಾಚ - 


ಸಂನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ । 
ಯಚ್ಛೇಯ ಏತಯೋರೇಕಂ ತನ್ನೇ ಬ್ರೂಹಿ ಸುನಿಶ್ಚಿತಮ್‌ 1111 
ಲ ಚ 


ಅರ್ಥ - ಅರ್ಜುನ ಹೇಳಿದನು - ಕೃಷ್ಣ , ಕಾಮಾದಿತ್ಯಾಗರೂಪವಾದ ಸನ್ಯಾಸವನ್ನೂ 
ಹೇಳುತ್ತಿದ್ದಿ ,ಭಗವದರ್ಪಣ ಬುದ್ದಿಯಿಂದ ವರ್ಣಾಶ್ರಮವಿಹಿತ ಕರ್ಮಗಳ ಆಚರಣೆರೂಪದ 
ಯೋಗವನ್ನೂ ಹೇಳುತ್ತಿದ್ದಿ , ಕಾಮನಾತ್ಯಾಗರೂಪವಾದ ಸನ್ಯಾಸ ಮತ್ತು ವಿಹಿತಕರ್ಮಗಳ 
ಭಗವದರ್ಪಣ ಬುದ್ದಿ ಯಿಂದ ಅಚರಣೆ, ಈ ಎರಡರಲ್ಲಿಯಾವುದು ಶ್ರೇಷ್ಠವೋ ಅದೊಂದನ್ನೇ 
ನಿಶ್ಚಯವಾಗಿ ನನಗೆ ಹೇಳು. 


ಅಥವಾ, ಕೃಷ್ಣ | ಸರ್ವಕರ್ಮತ್ಯಾಗ ರೂಪವಾದ ಸಂನ್ಯಾಸವನ್ನೂ , ಜೊತೆಗೆ (ಯತಿಗಳಿಗೆ 
ಜ್ಞಾನದಲ್ಲಿಮಾತ್ರ ಅಧಿಕಾರ) ಜ್ಞಾನತ್ಯಾಗ ಪೂರ್ವಕ ಕರ್ಮಾಚರಣೆ ರೂಪವಾದ ಯೋಗವನ್ನೂ 
(ಗೃಹಸ್ಥಾಶ್ರಮಿಗಳಿಗೆ ಕರ್ಮಾಚರಣೆಯಲ್ಲಿಮಾತ್ರ ಅಧಿಕಾರ) ಹೇಳುತ್ತಿದ್ದಿ. ಇಂಥಹ ಸಂನ್ಯಾಸ 
ಮತ್ತು ಯೋಗ ಈ ಎರಡರಲ್ಲಿಯಾವುದು ಶ್ರೇಷ್ಠವೋ ಅದೊಂದನ್ನೇ ನಿಶ್ಚಯವಾಗಿ ನನಗೆ ಹೇಳು. 


ಗೀತಾವಿವೃತಿ 
"ಯೋಗಸ್ಟಃ ಕುರು ಕರ್ಮಾಣಿ ಸಂಗಂ ತೃಕ್ತ್ವ್ವಾ '(2-48) ಇತ್ಯಾದಿನಾ 
ದ್ವಿತೀಯೇ ಸಂಕ್ಟೇಪೇಣೋಕ್ತಸ್ಯ ತೃತೀಯಾದೌ ವಿಶೇಷತಃ ಸ್ಪಷ್ಟೀಕೃತಸ್ಯ ಫಲ- 
ಕಾಮನಾದಿತ್ಯಾಗೇನೇಶ್ಚರಾರ್ಪಣಬುದ್ಧ್ದ್ಯಾ ವರ್ಣಾಶ್ರಮವಿಹಿತಕರ್ಮಾನು- 
ಷ್ಠಾನರೂಪಸ್ಯ ಕರ್ಮಯೋಗಸ್ಯ ಯದಂಶದ್ದಯಂ ಕಾಮಾದಿವರ್ಜನರೂಪಂ 
ಉಕ್ತರೂಪಕರ್ಮಾನುಷ್ಠಾನಾಖ್ಯಂ ಚೇತಿ ತದಂಶದ್ದಯರೂಪಂ ತೃತೀಯೋಕ್ಷ- 
ಮತ್ರಾಧ್ಯಾಯೇ ಪ್ರಪಂಚ್ಯತೇ - ಸಂನ್ಯಾಸಮಿತಿ ॥ 


ಅನುವಾದ - ಫಲದ ಆಸೆಯನ್ನು ತೊರೆದು, ಭಗವದರ್ಪಣ ಬುದ್ದಿಯಿಂದ ವರ್ಣಾಶ್ರಮ 


334 ಗೀತಾವಿವೃತಿ 


ವಿಹಿತಕರ್ಮಗಳನ್ನು ಮಾಡುವುದೇ ಕರ್ಮಯೋಗ. ಈ ಕರ್ಮಯೋಗವನ್ನು ಎರಡನೇ 
ಅಧ್ಯಾಯದಲ್ಲಿ "ಯೋಗಸ ಸಃ ಕುರು ಕರ್ಮಾಣಿ ಸಂಗಂತ್ಯಕ್ತ್ಯಾ (2- 48) (ಜ್ಞಾನ ಸಾಧನವನ್ನು 
ಅನುಷ್ಠಾನ ಮಾಡುತ್ತಾ ಫಲದ ಆಸೆಯನ್ನು PE, ಕರ್ಮಗಳನ್ನು ಮಾಡು) ಎಂಬಿವೇ 
ಮೊದಲಾದ ಶ್ಲೋಕಗಳಲ್ಲಿ ಸಂಕ್ಷೇಪವಾಗಿ ಹೇಳಿದೆ. ಹೀಗೆ ಸಂಕ್ಷೇಪವಾಗಿ ಹೇಳಿದ ಕರ್ಮ 
ಯೋಗವನ್ನು ಮೂರನೇ ಅಧ್ಯಾಯದಲ್ಲಿ ವಿಶೇಷವಾಗಿ ವಿವರಿಸಲಾಗಿದೆ. ಇಂಥಹ 
ಕರ್ಮಯೋಗದಲ್ಲಿಎರಡು ಅಂಶ (1) ಫಲದ ಆಸೆಯನ್ನು ತೊರೆಯುವಿಕೆ. (2) ಭಗವದರ್ಪಣ 
ಬುದ್ದಿಯಿಂದ ವರ್ಣಾಶ್ರಮ ವಿಹಿತ ಕರ್ಮಗಳನ್ನು ಆಚರಿಸುವಿಕೆ. ಮೂರನೇ ಅಧ್ಯಾಯದಲ್ಲಿ 


ಹೇಳಿದ ಈ ಎರಡು ಅಂಶಗಳನ್ನು ಈ ಅಧ್ಯಾಯದಲ್ಲಿ "ಸಂನ್ಯಾಸಂ' ಎಂಬ ಶ್ಲೋಕಗಳಿಂದ 
ಏವರಿಸಲಾವುದು. 


ಪೂರ್ವಾಧ್ಯಾಯೇ "ಯದೃಚ್ಛಾಲಾಭಸಂತುಷ್ಠ' (4-22) ಇತ್ಯಾದಿನಾ 
ಕಾಮಾದಿವರ್ಜನರೂಪಂ ಸಂನ್ಯಾಸಂ ತ ಕಮ್ಮೆ! ೯ವ ತಸ್ಮಾತ್ರ್ವಂ ಪೂವೈ ೯ಃ 
ಪೂರ್ವತರಂ ಕೃತಂ' ಅತ್ಯಾ ದಿನಾ (4-15) ವರ್ಣಾಶ್ರ ಮವಿಹಿತಕರ್ಮಣಾಂ 
ಯೋಗಂ ಈಶ್ವರಾರ್ಪಣಬುದ್ಧಾ ;ನುಷ್ಠಾನರೂಪಂ ಕರ್ಮಯೋಗಂ ಚ ಹೇ ಕೃಷ್ಣ 
ಶಂಸಸಿ ಕಥಯಸಿ ಏತೆಯೋದುಕ್ತಲಕ್ಷಣಯೋಃ- ಸಂನ್ಯಾ ಸಕರ್ಮ- 
ಯೋಗಯೋಃ ಯಚ್ಛೇ ಯಃ- ಅಧಿಕಂ ಭವತಿ ತದೇಕಂ ಮೇ- ಮಮ ಸುನಿಶ್ಚಿತಂ 
ಬ್ರೂಹಿ । ಸಂನ್ಯಾಸ ಸಸ್ಕಾ ಧಿಕತ್ತೇ ತಮೇವ ಗ ಗಹೀ(ಹಿ)ಷ್ಯಾಮಿ ಕಿಂ ತದಿರೋಧಿನಾ 
ಕಾಮದ್ದೇಷಾದಿಯುತೇನ ಯುದ್ಧಾಖ ಕರ್ಮಯೋಗೇನೇತಿ ಭಾವಃ । 


ಅನುವಾದ- ಕೃಷ್ಣ! ಹಿಂದಿನ ಅಧ್ಯಾಯದಲ್ಲಿ ಫಲಾಶೆ ಮೊದಲಾದವುಗಳ ತ್ಯಾಗರೂಪ 
ವಾದಸ ಸಂನ್ಯಾ ಸವನ್ನು "ಯದ ್ರೈಚ್ಛಾಲಾಭಸ ಂತುಷ್ನ; (4-22) (ಪ್ರ ಯತ್ನವಿಲ್ಲದೇ ಪ್ರಾಪವಾದು 
ದರಲ್ಲಿತ್ಸ  ಪಿಯಿಂದಿರು) ಇವೇ ಮೊದಲಾದ ಶ್ಲೋಕಗಳಲ್ಲಿ ಹೇಳಿರುವಿ. ವರ್ಣಾಶ್ರಮವಿಹಿತ 
ಕರ್ಮಗಳ ಯೋಗವನ್ನು ಅಂದರೆ ಭಗವದರ್ಪಣ ಬುದ್ಧಿಯಿಂದ ಅನುಷ್ಠಾನ ರೂಪದ 
ಕರ್ಮಯೋಗವನ್ನೂ "ಕುರು ಕರ್ಮವ ತಸ್ಥಾತ್ರ ಎ ಪೂರ್ವೈಃ 'ಪೂರ್ವತರಂ ಕೃತಂ' (4- -15) 
(ಪೂರ್ವಿಕರು ಚ ಹಿಂದಿನಿಂದ ಕರ್ಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ 
ನೀನೂ ಕರ್ಮಗಳನ್ನು ಮಾಡು) ಇವೇ ಮೊದಲಾದ ಶ್ಲೋಕಗಳಿಂದ ಹೇಳಿರುವಿ. ಇಂಥಹ ಹಿಂದೆ 
ಹೇಳಿದ ಲಕ್ಷಣವುಳ್ಳ ಸಂನ್ಯಾಸ ಮತ್ತು ಕರ್ಮಯೋಗಗಳಲ್ಲಿಯಾವುದು ಶ್ರೇಷ್ಠ- ಉತ್ತಮವೋ 
ಅಂತಹ ಒಂದನ್ನು ನನಗೆ ನಿಶ್ಚಯವಾಗಿ ತಿಳಿಸು. ಸಂನ್ಯಾಸವು ಉತ್ತಮವಾಗಿದ್ದರೆ ಅದನ್ನೇ 
ಸ್ನೀಕರಿಸುತ್ತೇನೆ. ಸಂನ್ಯಾಸಕ್ಕೆ ವಿರೋಧಿಯಾದ ರಾಗದ್ವೇಷಗಳಿಂದ ಕೂಡಿದ ಯುದ್ಧವೆಂಬ 
ಕರ್ಮಯೋಗದಿಂದ ಏನು ಪ್ರಯೋಜನ ? ಎಂದು ಅಭಿಪ್ರಾಯ. 


ಅಧ್ಯಾಯ 5 335 

ಯದ್ವಾ ಪೂರ್ವತ್ರ "ಯೋಗಸಂನ್ಯಸ್ತಕರ್ಮಾಣಂ' (4-41) ಇತ್ಯಾದೌ 
ಪಠಿತಃ ಸಂನ್ಯಾಸಶಬ್ದೋ ಯತ್ಯಾಶ್ರಮವಿಷಯಃ "ಯೋಗಮಾತಿಷ್ಠ '(4-42) 
ಇತ್ಯಾದೌ ಶ್ರುತೋ ಯೋಗಶಬ್ದೋ ಗೃಹಿವಿಷಯ ಇತಿ ಪ್ರಕಲ್ಪ್ಯ ಯತೀನಾಂ 
ಸರ್ವಕರ್ಮತ್ಯಾಗೇನ ಜ್ಞಾನಮಾತ್ರಾಧಿಕಾರಿತ್ವಾತ್‌, ಗೃಹಿಣಾಂ ಚ ಜ್ಞಾನತ್ಯಾಗೇನ 
ಕರ್ಮಮಾತ್ರಾಧಿಕಾರಿತ್ವಾತ್‌, ತಯೋರೇಶಪುನ್ನಿಷ್ಠತಂ ನ ಯುಕ್ತಮಿತಿ ಭಾವೇನ 
ಯೋಗಸಂನ್ಯಾಸಯೋರ್ಮಧ್ಯೇ ಯತ್‌ಶ್ರೇಯಃ ತದೇಕಂ ಗ್ರಹಿಷ್ಯಾಮೀತಿ 
ಭಾವೇನ ತಯೋರ್ಮಧ್ಯೇ ಶ್ರೇಯಃ ಪೃಚ್ಛತಿ ಆ ಸಂನ್ಯಾಸಮಿತಿ Il 


ಅನುವಾದ - ಅಥವಾ ಹಿಂದಿನ ಅಧ್ಯಾಯದಲ್ಲಿ"ಯೋಗಸಂನ್ಯಸ್ತ ಕರ್ಮಾಣಂ' (4-41) 
(ಪರಮಾತ್ಮನಲ್ಲಿ ನಿಷ್ಠೆಯಿಂದ ಕರ್ಮಗಳನ್ನು ಸಮರ್ಪಿಸಿದ) ಇವೇ ಮೊದಲಾದ ಶ್ಲೋಕಗಳಲ್ಲಿ 
ಸಂನ್ಯಾಸ ಶಬ್ದವು ಸಂನ್ಯಾಸಿಗಳನ್ನು ಹೇಳುತ್ತಿದೆ, "ಯೋಗಮಾತಿಷ್ಠ' (4-42) (ಕರ್ಮವನ್ನು 
ಮಾಡು) ಇವೇ ಮೊದಲಾದ ಶ್ಲೋಕಗಳಲ್ಲಿ ಇರುವ ಯೋಗಶಬ್ದವು ಗೃಹಸ್ಥಾಶ್ರಮಿಗಳನ್ನು 
ಹೇಳುತ್ತಿದೆ ಎಂದು ಅಭಿಪ್ರಾ ಯವಿಟ್ಟುಕೊಂಡು ಯತಿಗಳು ಸಕಲಕರ್ಮ ತ್ಯಾಗಮಾಡುವುದರಿಂದ 
ಕೇವಲ ಜ್ಞಾನದಲ್ಲಿ ಮಾತ್ರ ಅಧಿಕಾರವುಳ್ಳವರು, ಗೃಹಸ್ಥಾಶ್ರಮಿಗಳು ಜ್ಞಾನತ್ಯಾಗ ಮಾಡುವು 
ದರಿಂದ ಕೇವಲ ಕರ್ಮದಲ್ಲಿ ಮಾತ್ರ ಅಧಿಕಾರವುಳ್ಳವರು. ಆದ್ದರಿಂದ ಯೋಗ ಮತ್ತು 
ಸಂನ್ಯಾಸಗಳು ಒಬ್ಬ ಪುರುಷನಲ್ಲಿ ಇರಲು ಸಾಧ್ಯವಿಲ್ಲ ಎಂದು ತಿಳಿದು ಯೋಗ ಮತ್ತು 
ಸಂನ್ಯಾಸಗಳ ಮಧ್ಯದಲ್ಲಿ ಯಾವುದು ಶ್ರೇಷ್ಠವೋ ಅದೊಂದನ್ನು ಸ್ವೀಕರಿಸುತ್ತೇನೆ ಎಂಬ 
ಅಭಿಪ್ರಾಯದಿಂದ ಯೋಗ ಮತ್ತು ಸಂನ್ಯಾಸಗಳಲ್ಲಿ ಯಾವುದು ಶ್ರೇಷ್ಠ ಎಂದು ಅರ್ಜುನ 
'ಸಂನ್ಯಾಸಂ' ಎಂಬ ಶ್ಲೋಕದಿಂದ ಕೇಳುತ್ತಿದ್ದಾನೆ. 

ಕರ್ಮಣಾಂ ಸಂನ್ಯಾಸಂ- ಯತ್ಯಾಶ್ರಮಂ "ಸಂನ್ಯಸ್ತಕರ್ಮಾಣಂ' (4-41) 
ಇತ್ಯನೇನ ಶಂಸಸಿ 1 ಪುನಃ ಕರ್ಮಣಾಂ ಯೋಗಮನುಷ್ಠಾನಲಕ್ಷಣಂ 
ಗೃಹಸ್ಥಾಶ್ರಮಂ ಚ "ಯೋಗಮಾತಿಷ್ಠೋತ್ತಿಷ್ಠ' (4-41)ಅತ್ಯನೇನ ಶಂಸಸಿ | 
ಏತಯೋಯರ್ಯತ್ಯಾಶ್ರಮಗೃಹಸ್ಥಾಶ್ರಮಯೋಃ । ಶಿಷ್ಟಂ ಪ್ರಾಗ್ಗತ್‌ । ಏತೇನಾ- 
ಸ್ಕಾಧ್ಯಾಯಸ್ಯ ತೃತೀಯೋಕ್ತಕರ್ಮಯೋಗ ಪ್ರಪಂಚನಪರತ್ತೇ (ಅಸ್ಕಾ- 
ಧ್ಯಾಯಸ್ಯ) ತದಾನಂತರ್ಯಂ ಸ್ಯಾದಿತಿ ನಿರಸ್ತಮ್‌ । ಯೋಜನಾದ್ದಯೇಅಪಿ 
ಪೂರ್ವಾಧ್ಯಾಯೋಕ್ತೋಪಜೀವನೇನೈವ ಪ್ರಶ್ನಸ್ಯೋತ್ಥಾನೇನ ಚತುರ್ಥಾ- 
ನಂತರ್ಯಸ್ಯೋಚಿತತ್ವಾದಿತಿ ॥1 1 ॥ 


ಅನುವಾದ - ಕರ್ಮಗಳ ತ್ಯಾಗವನ್ನು ಅಂದರೆ ಸಂನ್ಯಾಸಾಶ್ರಮವನ್ನು "ಸಂನ್ಯಸ್ತ- 


336 ಗೀತಾವಿವೃತಿ 


ಕರ್ಮಾಣಂ' (4-41) (ಬಿಡಲಟ್ಟ ಕರ್ಮವುಳ್ಳ) ಎಂಬ ಶ್ಲೋಕದಿಂದ ಹೇಳುತ್ತಿದ್ದಿ ಮತ್ತು 
ಕರ್ಮಗಳ ಯೋಗವನ್ನು - ಆಚರಣೆಯನ್ನು ದ ಗೃಹಸ್ಥಾಶ್ರಮವನ್ನು "ಯೋಗವಮಾತಿಷ್ಠೋತ್ತಿಷ್ಠ' 
(4-42) (ಏಳು , ಕರ್ಮಮಾಡು) ಎಂಬ ಶ್ಲೋಕದಿಂದ ಹೇಳುತ್ತಿದ್ದಿ . ಇವೆರಡಲ್ಲಿ- 
ಯತ್ಯಾಶ್ರಮ - ಗೃಹಸ್ಥಾಶ್ರಮಗಳಲ್ಲಿ (ಯಾವುದು ಶ್ರೇಷ್ಠ ಎಂದು ಶ್ಲೋಕದ ಅರ್ಥ.) ಉಳಿದ 
ಅಂಶ ಹಿಂದಿನಂತೆ. ಇದರಿಂದ ಈ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯದಲ್ಲಿ ಹೇಳಿದ 
ಕರ್ಮಯೋಗವನ್ನು ವಿವರಿಸುವುದಾದರೆ ಈ ಅಧ್ಯಾಯವು ಮೂರನೇ ಅಧ್ಯಾಯದ ಅನಂತರ 
ಬರಬೇಕಿತ್ತು ಎಂಬ ಆಕ್ಷೇಪ ಪರಿಹಾರವಾಯಿತು. ಹೇಗೆಂದರೆ ಎರಡು ರೀತಿಯಾದ ಈ 
ಶ್ಲೋಕದ ಅವತಾರಿಕೆಯಲ್ಲಿಯೂ 4ನೇ ಅಧ್ಯಾಯದಲ್ಲಿ ಹೇಳಿದ ವಿಚಾರವನ್ನು ಅವಲಂಬಿಸಿ 
ಕೊಂಡೇ ಪ್ರಶ್ನೆಯನ್ನು ಕೇಳುತ್ತಿರುವುದರಿಂದ ನಾಲ್ಕನೆಯ ಅಧ್ಯಾಯದ ಅನಂತರದಲ್ಲಿಯೇ ಈ 
ಅಧ್ಯಾಯ ಇರುವುದು ಯೋಗ್ಯವಾಗಿದೆ. ॥ 1 ॥ 
ಕರ್ಮಯೋಗದ ಹಿರಿಮೆ 

ಶ್ರೀಭಗವಾನುವಾಚ- 

ಸಂನ್ಯಾಸಃ ಕರ್ಮಯೋಗಶ್ಚ ನಿಶ್ಚೇ$ಯಸಕರಾವುಭೌ | 

ತಯೋಸ್ತು ಕರ್ಮಸಂನ್ಯಾಸಾತ್‌ ಕರ್ಮಯೋಗೋ ವಿಶಿಷ್ಯತೇ || 2 || 


ಅರ್ಥ- ಕಾಮಕೊ ೀಧಾದಿಗಳ ತ್ಯಾಗರೂಪವಾದ ಸಂನ್ಯಾಸ ಮತ್ತು ಭಗವದರ್ಪಣ 
ಬುದ್ದಿಯಿಂದ ಕರ್ಮಾಚರಣೆ ರೂಪ ಜು ಕರ್ಮಯೋಗ dui ಸೇರಿಯೇ ಮೋಕ್ಷಕ್ಕೆ 
ಸಾಧನವಾಗಿದೆ. ಆದರೆ ಇವೆರಡರಲ್ಲಿ ಕಾಮಕ್ರೊ ಧಾದಿಗಳ ತ್ಯಾಗರೂಪವಾದ ಸಂನ್ಯಾ ಸಕ್ಕಿಂತ 
ಭಗವದರ್ಪಣ ಬುದ್ದಿಯಿಂದ ಕರ್ಮಾಚರಣ ರೂಪವಾದ ಕರ್ಮಯೋಗವು ಶ್ರೇಷ್ಠ. 


ಸಂನಾ ್ಯಸಯೋಗಶಬ್ದ್‌ ನ ಸರ್ವಕರ್ಮತ್ಯಾ ಗತದನುಷ್ಠಾನ ಲಕ್ಷ! ಕಣಯತಿ- 
ಗೃಹಿಪರೌ. | ತಥಾ ಚ ತಯೋರನ್ಮ ತರಶ್ರೆ ಚ ಪ್ರ ಶ್ನೋ ನ ಯುಕ್ತ: | ಕಿಂತು 
ಕಾಮಾದಿವರ್ಜನಕರ್ಮಾನುಷ್ಠಾನಾರ್ಥಕೌ | ತಯೋಶೆ ಕ್ರೈ ಕಪುಂಯೋಗ್ಯ - 
ತ್ಹಾನ್ನಿ ಶೆ ಶ್ರೇಯಸಕರತ್ವಾಚ್ಚಾನುಷ್ಠೇಯತ್ವಾತ್‌ ಅನ್ಯ ತರಶ್ರೆ ಷ್ಠತ್ತಪ್ರ ಶ್ನೋ ವ್ಯ ರ್ಥ ಏವ! 


ಈ ಸರೂಪಜ್ಞಾನಮಾತ್ರಾ ಕ ಪ್ರಸ್ತಶ್ಚೇದ್ಯೊ (ಗ ಏವ ಶ್ರೆ ಷ್ಠ ಜಿ ಭಾವೇನ 
ಭರತವ ಸಂನ್ಯಾಸ ಸ ಅತಿ ॥ 


ಅನುವಾದ - ಸಂನ್ಯಾಸ ಶಬ್ದವು ಎಲ್ಲಾಕರ್ಮಗಳ ತ್ಯಾಗರೂಪವಾದ ಯತಾ ಶ್ರಮವನ್ನು 
ಹೇಳುತ್ತಿಲ್ಲ ಯೋಗ ಶಬ್ದವು ಸಕಲ ಕರ್ಮಾನುಷ್ಠಾನರೂಪವಾದ ಗೃಹಸ್ಥಾಶ್ರಮವನ್ನೂ ಹೇಳುತ್ತಿಲ್ಲ 
ಆದ್ದರಿಂದ ಸಂನ್ಯಾಸ ಮತ್ತು ಯೋಗ ಇವರೆಡರಲ್ಲಿಯಾವುದು ಶ್ರೇಷ್ಠ ಎಂಬ ಪ್ರಶ್ನೆ ಸರಿಯಲ್ಲ. 


ಅಧ್ಯಾಯ $ 337 


ಆದರೆ ಸಂನ್ಯಾಸ ಎಂದರೆ ಕಾಮಕ್ರೋಧಾದಿಗಳ ತ್ಯಾಗ ಎಂದು ಅರ್ಥ. ಯೋಗ ಎಂದರೆ 
ಭಗವದರ್ಪಣ ಬುದ್ದಿಯಿಂದ ಕರ್ಮಾನುಷ್ಠಾನ ಎಂದು ಅರ್ಥ. ಇಂಥಹ ಸಂನ್ಯಾಸ ಮತ್ತು 
ಯೋಗಗಳು ಒಬ್ಬನೇ ಪುರುಷನಲ್ಲಿ ಇರಲು ಸಾಧ್ಯ ಮತ್ತು ಮೋಕ್ಷಸಾಧನವಾದ್ದರಿಂದ 
ಇವೆರಡನ್ನೂ ಆಚರಿಸಬೇಕು. ಆದ್ದರಿಂದ ಇವೆರಡರಲ್ಲಿ ಯಾವುದು ಶ್ರೇಷ್ಠ ? ಎಂಬ ಪ್ರಶ್ನೆ 
ವ್ಯರ್ಥ. ಸಂನ್ಯಾಸ ಮತ್ತು ಯೋಗಗಳ ಸ್ವರೂಪವನ್ನು ತಿಳಿಯುವುದೇ ಪ್ರಶ್ನೆಯ ಉದ್ದೇಶವಾಗಿದ್ದರೆ 
ಕರ್ಮಾನುಷ್ಠಾನರೂಪವಾದ ಯೋಗವೇ ಶ್ರೇಷ್ಠ ಎಂದು ಉತ್ತರವನ್ನು "ಸಂನ್ಯಾಸಃ' ಎಂಬ 
ಶ್ಲೋಕದಿಂದ ಹೇಳುತ್ತಿದ್ದಾನೆ. 


ವಿವರಣೆ - ಸಂನ್ಯಾಸ ಶಬ್ದಕ್ಕೆ ಯತ್ಯಾಶ್ರಮ ಎಂದು ಅರ್ಥ, ಯೋಗ ಶಬ್ದಕ್ಕೆ ಗೃಹಸ್ಥಾಶ್ರಮ 
ಎಂದು ಅರ್ಥ ಇಟ್ಟುಕೊಂಡರೆ ಸಂನ್ಯಾಸ ಮತ್ತು ಯೋಗ ಇವುಗಳಲ್ಲಿಯಾವುದು ಶ್ರೇಷ್ಠ ಎಂಬ 
ಅರ್ಜುನನ ಪ್ರಶ್ನೆ ಸರಿ. ಯೋಗಕ್ಕಿಂತ ಸಂನ್ಯಾಸ ಶ್ರೇಷ್ಠವೆಂದಾದರೆ ಯೋಗವನ್ನು ತೊರೆದು 
ಸಂನ್ಯಾಸವನ್ನೇ ಸ್ವೀಕರಿಸುತ್ತೇನೆ. ರಾಗದ್ದೇಷಗಳಿಗೆ ಅವಕಾಶವಿರುವ ಈ ಯುದ್ಧಕರ್ಮದಲ್ಲಿಏಕೆ 
ನನ್ನನ್ನು ತೊಡಗಲು ಒತ್ತಾಯ ಮಾಡುತ್ತಿ ಎಂದು ಅರ್ಜುನನ ಪ್ರಶ್ನೆ. ಯೋಗ ಮತ್ತು 
ಸಂನ್ಯಾಸಗಳು ಒಬ್ಬನಲ್ಲೇ ಇರಲು ಸಾಧ್ಯವಿಲ್ಲ ಯೋಗದಲ್ಲಿಕರ್ಮಮಾತ್ರವಿದೆ ಜ್ಞಾನವಿಲ್ಲ. 
ಸಂನ್ಯಾಸದಲ್ಲಿಕರ್ಮವಿಲ್ಲ ಜ್ಞಾನ ಮಾತ್ರ ಇದೆ .ಆದ್ದರಿಂದ ಪರಸ್ಪರ ವಿರುದ್ಧವಾದ ಇವುಗಳಲ್ಲಿ 
ಯಾವುದು ಶ್ರೇಯಃಸಾಧನ ಎಂಬ ಪ್ರಶ್ನೆ ಉಚಿತ. ಆದರೆ ಇಲ್ಲಿ ಸಂನ್ಯಾಸ ಎಂದರೆ 
ಯತ್ಯಾಶ್ರಮವಲ್ಲ ಯೋಗ ಎಂದರೆ ಗೃಹಸ್ಥಾಶ್ರಮವೂ ಅಲ್ಲ ಇಲ್ಲಿ ಹೇಳಿರುವ 
ಸಂನ್ಯಾಸಯೋಗಗಳಿಗೆ ವಿರೋಧ ಇಲ್ಲ ಸಂನ್ಯಾಸಯೋಗಗಳು ಒಬ್ಬನಲ್ಲೇ ಇದ್ದು 
ಶ್ರೇಯಃಸಾಧನಗಳಾಗಿವೆ . ಆದ್ದರಿಂದ ಸಂನ್ಯಾಸ ಮತ್ತು ಯೋಗ ಇವೆರಡೂ ಬೇಕು ಯಾವುದು 
ಶ್ರೇಷ್ಠ ಎಂಬ ಪ್ರಶ್ನೆಯೇ ಸರಿಯಲ್ಲಎಂದು ಶ್ರೀಕೃಷ್ಣಉತ್ತರಿಸುತ್ತಿದ್ದಾನೆ. 
ಸಂನ್ಯಾಸಃ-ಕಾಮಾದಿವರ್ಜನರೂಪಃ ಕರ್ಮಯೋಗೋ - ಭಗವದರ್ಪಣ- 
ಬುದ್ಧ್ಯಾ ಕರ್ಮಾನುಷ್ಠಾನರೂಪಶ್ಚ ಉಭೌ ಸಮುಚ್ಛಿತೌ ಸಂತೌ ನಿಃಶ್ರೇಯಸ- 
ಕರೌ । ತಯೋಸ್ತು ಮಧ್ಯೇ ಕರ್ಮಸಂನ್ಯಾಸಾತ್‌ ಕರ್ಮಣಿ ಸಂನ್ಯಾಸಃ 
ಕರ್ಮಸಂನ್ಯಾಸಃ ಕರ್ಮಾನುಷ್ಠಾನವಿಷಯೇ ಯಃ ಕಾಮಕ್ರೋಧದ್ದೇಷಾದಿ- 
ವರ್ಜನರೂಪಸಂನ್ಯಾಸಃ ತಸ್ಮಾದ್‌ | ಭಗವದರ್ಪಣಬುದ್ದ್ವಾ ಕರ್ಮಾನುಷ್ಠಾನ- 
ರೂಪೋ ಯಃ ಕರ್ಮಯೋಗಃ ಸ ತು ವಿಶಿಷ್ಯತೇ- ಶ್ರೇಷ್ಠೋ ಭವತಿ । 
"ದ್ವಂದ್ಹತ್ಯಾಗಾತ್ತು ಸಂನ್ಯಾಸಾನೃತ್ಪೂಜೈವ ಗರೀಯಸೀ' ಇತ್ಯುಕ್ತೇಃ ॥ 2 ॥ 


ಅನುವಾದ - ಸಂನ್ಯಾಸ - ಎಂದರೆ ಕಾಮಾದಿಗಳ ತ್ಯಾಗ. ಕರ್ಮಯೋಗ - ಎಂದರೆ 


338 ಗೀತಾವಿವೃತಿ 


ಭಗವದರ್ಪಣ ಬುದ್ದಿಯಿಂದ ವಿಹಿತ ಕರ್ಮಾಚರಣೆ. ಇವೆರಡು ಸೇರಿಯೇ ಮೋಕ್ಷಸಾಧನ 
ಗಳಾಗಿವೆ. ಆದರೂ ಕರ್ಮಗಳಲ್ಲಿ ಕಾಮನಾದಿಗಳ ತ್ಯಾಗರೂಪಸಂನ್ಯಾಸ ಮತ್ತು ಭಗವದರ್ಪಣ 
ಬುದ್ದಿಯಿಂದ ಕರ್ಮಾಚರಣ ರೂಪವಾದ ಯೋಗ ಇವುಗಳಲ್ಲಿ ಕರ್ಮಸಂನ್ಯಾಸಕ್ಕಿಂತ 
ಕರ್ಮ-ಯೋಗವ ಶೆ ಶ್ರೇಷ್ಠ... ಕರ್ಮಸಂನ್ಯಾಸ ಸ ಎಂದರೆ ಕರ್ಮದ ವಿಷಯದಲ್ಲಿ ಯ 
ಕ್ರೋಧಾದಿಗಳ ತ್ಯಾಗರೂಪವಾದ ಸಂನ್ಯಾಸ ಎಂದರ್ಥ. ಇದಕ್ಕಿಂತ ಕರ್ಮಯೋಗ ಎಂದರೆ 
ಭಗವದರ್ಪಣ ಬುದ್ದಿಯಿಂದ ಕರ್ಮಾಚರಣೆ ರೂಪವಾದ ಯೋಗ ಶೆ ಶ್ರೇಷ್ಠ. ಏಕೆಂದರೆ ಕಾಮ- 
ಕ್ರೋಧಗಳ ತ್ಯಾ ಸಕ್ಷ ಮಾಜ ಸಂನ್ಯಾಸಕ್ಕಿಂಥ ಭಗವಂತ ಪ್ರೀತನಾಗಲಿ ಎಂಬ ಭಾವನೆಯಿಂದ ತನ್ನ 
ವಿಹಿತ ಕರ್ಮಗಳನ್ನು ಮಾಡುವ ನನ್ನ ಪೂಜೆಯೇ ಉತ್ತಮ ಎಂದು ಪ್ರಮಾಣವಿದೆ. 112 ॥ 


ಸಂನ್ಯಾಸಿಯ ಲಕಣ 
ah 


ಜ್ಞೇಯಃ ಸ ನಿತ್ಯಸಂನ್ಯಾಸೀ ಯೋ ನ ದ್ವೇಷ್ಟಿ ನ ಕಾಂಕ್ಚತಿ | 
ನಿರ್ದ್ವಂದ್ಹೋ ಹಿ ಮಹಾಬಾಹೋ ಸುಖಂ ಬಂಧಾತ್‌ ಪ್ರಮುಚ್ಛತೇ 13 ॥ 


ಅರ್ಥ - ಮಹಾಬಾಹು | ಅರ್ಜುನ ! ಯಾರು ಯಾರನ್ನೂ ದ್ವೇಷಿಸುವುದಿಲ್ಲವೋ, 
ಯಾವುದನ್ನೂ ಆಶಿಸುವುದಿಲ್ಲವೋ, ದ್ವಂದ್ಹಾತೀತನಾಗಿದ್ದಾನೋ (ಕಾಮ್ಯ ಕರ್ಮ ಮಾಡುವು 


ದಿಲ್ಲವೋ) ಅವನು ನಿತ್ಯ ಸಂನ್ಯಾಸಿ ಸಿಎಂದು ತಿಳಿ. ಇಂಥಹ ನಿತ್ಯಸ ಸಂನ್ಯಾಸಿಯು ಅನಾಯಾಸವಾಗಿ 
ಬಂಧವನ್ನು ಕಳೆದು ಕೊಳ್ಳುತ್ತಾನೆ. 


ಸಂನ್ಯಾ ಸಶಬ್ದೋ ನ ಯತ್ಯಾಶ್ರಮಪರ ಇತಿ ಭಾವೇನ ತದರ್ಥಮಾಹ- ಜ್ಞೇಯ 
ಅತಿ ॥1 ಯದ್ಯಪಿ "ಯದ್ದ ೈಚ್ಛಾಲಾಭೇ'ತ್ಯಾದಿನೋಕ್ತಂ ಕಾಮಾದಿತ್ಯಾ ಗರೂಪಂ 
ಸಂನ್ಯಾ ಸಂ 'ಸಂನ್ಯಾ ಸಂ ಕರ್ಮಣಾಂ' ಇತ್ಯ Md ್ಯರ್ಜುನೇನ ಪ ಪ್ರ ಶ್ಲಸ್ಯ ಣೆ ತತ್ವಾತ್‌ 
ಅಸ್ಪ ೀವ ತಸ  ಸಂನ್ಮಾ ಸ ಶಬ್ಬಾರ್ಥಜ್ಞಾನಂ, ಜು ತಂ ಪ್ರತಿ ನ ವಾಚ್ಯಃ 
ತಥಾಂಪಿ ಸಂನ್ಯಾಸಸ್ಕೋಕ್ತಂ ನಿಃಶ್ರೇಯಸಕರತ್ತಮುಪಪಾದಯಿತುಂ ಜ್ಞಾತಮಪಿ 
ತದರ್ಥಂ ಸ್ಥಾರಯತ್ಯನೇನೇತ್ಯದೋಷಃ 


ಬಿ 


ಸಂನ್ಯಾಸ ಶಬ್ದವು ಯತಾ ಶ್ರಮ ಎಂಬ ಅರ್ಥವುಳ್ಳದ್ದಲ್ಲ ಎಂಬ ಅಭಿಪ್ರಾಯದಿಂದ 
ಸಂನ್ಯಾಸ ಶಬ್ದದ ಅರ್ಥವನ್ನು 'ಜ್ಞೇಯಃ ಸ ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. ವಸ್ತುತಃ 
ಅರ್ಜುನನು "ಯದೃಚ್ಛಾಲಾಭ' ಇವೇ ಮೊದಲಾದ ಶ್ಲೋಕಗಳಿಂದ ಹೇಳಿದ ಕಾಮ- 
ಕ್ರೋಧಾದಿಗಳ ತ್ಯಾಗರೂಪವಾದ ಸಂನ್ಯಾಸವನ್ನು "ಸಂನ್ಯಾಸಂಕರ್ಮಣಾಂ' ಎಂಬ ಶ್ಲೋಕದಲ್ಲಿ 
ಅನುವಾದ ಮಾಡಿ , ಪ್ರಶ್ನೆ ಮಾಡುತ್ತಿದ್ದಾನೆ. ಆದ್ದರಿಂದ ಅರ್ಜುನನಿಗೆ ಸಂನ್ಯಾಸ ಶಬ್ದದ 


ಅಧ್ಯಾಯ 5 339 


ಅರ್ಥಜ್ಞಾನ ಇದ್ದೇ ಇದೆ. ಆದ್ದರಿಂದ ಅರ್ಜುನನನ್ನು ಕುರಿತು ಸಂನ್ಯಾಸ ಶಬ್ದ ಅರ್ಥವನ್ನು 
ಹೇಳಬೇಕಾಗಿಲ್ಲ ಆದರೂ ಸಂನ್ಯಾಸವು ಶ್ರೇಯಸಿಗೆ ಸಾಧನ ಎಂದು ಹೇಳಿರುವುದನ್ನು 
ಸರ್ಮರ್ಥಿಸಲು, ಸಂನ್ಯಾಸಶಬ್ದದ ಅರ್ಥ ಅರ್ಜುನನಿಗೆ ತಿಳಿದಿದ್ದರೂ ಜ್ಞಾಪಿಸುತ್ತಿದ್ದಾನೆ. 
ಆದ್ದರಿಂದ ದೋಷವಿಲ್ಲ. 


ಹೇ ಮಹಾಬಾಹೋ ! ಯೋ ದ್ವೇಷಾಕಾಂಕ್ಟಾದಿಹೀನಃ | ಕಾಮ್ಯಕರ್ಮ- 
ತ್ಯಾಗೀ ಚೇತ್ಯುಪಲಕ್ಕ ತೇ।ಸನಿತಸಂನಾ.ಸೀ ಜೇಯಃ-ಸರ್ತವು ಇತ್ತರ್ಥಃ1] 
ಎಲೆ ಲಿ ಲಿ ಇ ಆ ಲಿ ಲೆ 
ಏವ ಸುಖಂ ಯಥಾ ಭವತಿ ತಥಾ ಅನಾಯಾಸೇನ ಬಂಧಾತ್‌ ಪ್ರಮುಚ್ಛತೇ । ಹಿ 
ಪ್ರಸಿದ್ಧಮಿತಿ ಯುದ್ಧಕರ್ಮ ತ್ಹಯಾ ನ ತ್ಯಾಜ್ಯಮಿತಿ ॥ 3 ॥ 


ಅನುವಾದ- ಎಲೈ ದೀರ್ಪಬಾಹುವೇ ! ಯಾರು ದ್ವೇಷ-ಆಸೆ. ಇಲ್ಲದವನೋ, 
ಕಾಮ್ಯಕರ್ಮಗಳನ್ನೂ ಬಿಟ್ಟವನೋ ಎಂದೂ ಸೇರಿಸಿಕೊಳ್ಳಬೇಕು, ಅವನು ನಿತ್ಯಸಂನ್ಯಾಸಿಯು 
ಎಂದು, ಜ್ಞೇಯಃ: ನೆನಪಿಗೆ ತಂದುಕೊಳ್ಳಬೇಕು. ಅವನೇ ಸುಖವಾಗಿ ಅಂದರೆ ಅನಾಯಾಸ 
ದಿಂದ ಬಂಧವನ್ನು ಕಳೆದುಕೊಳ್ಳುತ್ತಾನೆ. ಹಿ ಎಂದರೆ ಪ್ರಸಿದ್ಧ ಆದ್ದರಿಂದ ಯುದ್ಧರೂಪವಾದ 
ಕರ್ಮವನ್ನು ನೀನು ಬಿಡಬಾರದು . 113 || 


ಕರ್ಮಯೋಗ ಜ್ಞಾನವಿರೋಧಿಯಲ್ಲ 


ಸಾಂಖ್ಯಯೋಗೌ ಪೃಥಗ್ಟಾಲಾಃ ಪ್ರವದಂತಿ ನ ಪಂಡಿತಾಃ । 
ಏಕಮಪ್ಯಾಸ್ಸಿತಃ ಸಮ್ಯಗುಭಯೋರ್ವಿಂದತೇ ಫಲಮ್‌ 1141 


ಅರ್ಥ - ಅವಿವೇಕಿಗಳು ಜ್ಞಾನ ಮತ್ತು ಭಗವದರ್ಪಣ ಬುದ್ದಿಯಿಂದ ಕರ್ಮಾಚರಣೆ 
ಇವರಡನ್ನು ಕಾರ್ಯಕಾರಣ ಭಾವಸಂಬಂಧವಿಲ್ಲದ ಎರಡು ಪದಾರ್ಥಗಳು ಎಂದು 
ಹೇಳುತ್ತಾರೆ. ಜ್ಞಾನಿಗಳು ಈ ರೀತಿ ಹೇಳುವುದಿಲ್ಲ. ಜ್ಞಾನಮಾರ್ಗವನ್ನಾಗಲೀ, ಕರ್ಮಮಾರ್ಗ- 
ವನ್ನಾಗಲೀ ಯಾವುದಾದರೂ ಒಂದನ್ನು ಸರಿಯಾಗಿ ಅನುಸರಿಸಿದರೂ, ಮುಮುಕ್ಕುವು ಜ್ಞಾನ 
ಮತ್ತು ಕರ್ಮ ಇವೆರಡರ ಫಲವನ್ನೂ ಹೊಂದುತ್ತಾನೆ. 


ವಿವರೆಣೆ - ಅವಿವೇಕಿಗಳು ಭಗವತೂಜಾರೂಪವಾದ ಕರ್ಮಾಚರಣೆಯು ಜ್ಞಾನಕ್ಕೆ 
ಸಾಧನ ಎಂದು ಒಪ್ಪುವುದಿಲ್ಲ ಆದ್ದರಿಂದ ಗೃಹಸ್ಥಾಶ್ರಮಿಗಳಿಗೆ ಕರ್ಮದಲ್ಲಿಮಾತ್ರ ಅಧಿಕಾರ. 
ಜ್ಞಾನಸಂಪಾದನೆಯಲ್ಲಿ ಅಧಿಕಾರವಿಲ್ಲ ಎನ್ನುತ್ತಾರೆ. ಅಪರೋಕ್ಷಜ್ಞಾನಾನಂತರದ ಕರ್ಮ 
ಮುಕ್ತಿಯಲ್ಲಿ ಆನಂದದ ವೃದ್ದಿಗೆ ಕಾರಣ ಎಂದೂ ಒಪ್ಪುವುದಿಲ್ಲ. ಆದ್ದರಿಂದ ಯತಿಗಳಿಗೆ 


ಜ್ಞಾನದಲ್ಲಿ ಮಾತ್ರ ಅಧಿಕಾರ, ಕರ್ಮಾನುಷ್ಠಾನದಲ್ಲಿ ಅಧಿಕಾರವಿಲ್ಲ ಎನ್ನುತ್ತಾರೆ. ಹೀಗೆ ಜ್ಞಾನ 


340 ಗೀತಾವಿವೃತಿ 


ಮತ್ತು ನಿಷ್ಠಾಮಕರ್ಮಗಳು ಪರಸ್ಪರ ಪೂರಕಗಳಲ್ಲ. ಪ್ರತ್ಯೇಕ ಎರಡು ವಿಧರಾದ ಜನಗಳಿಗೆ 
ಎಹಿತವಾದವು ಎಂದು ಹೇಳುತ್ತಾರೆ. ಆದರೆ ಜ್ಞಾನಿಗಳು ಹೀಗೆ ಹೇಳುವುದಿಲ್ಲ. ಜ್ಞಾನಮಾರ್ಗ 
ದಲ್ಲಿಹೋಗುವವರಿಗೆ ಕರ್ಮದ ಸಹಾಯ ಬೇಕು. ಕರ್ಮಾನುಷ್ಠಾನವು ಜ್ಞಾನಿಗಳಿಗೆ ಮುಕ್ತಿಯಲ್ಲಿ 
ಆನಂದದ ವೃದ್ಧಿಗೆ ಕಾರಣ . ಕರ್ಮಯೋಗಿಗಳಿಗೆ ಜ್ಞಾನದ ಸಹಾಯ ಬೇಕು. ಜ್ಞಾನವಿಲ್ಲದ 
ಕರ್ಮ ಪರಿಪೂರ್ಣವಾಗಲಾರದು. ಕರ್ಮಾನುಷ್ಠಾನದಿಂದ ಅಂತಃಕರಣ ಶುದ್ದಿದ್ದಾರಾ 
ಅಪರೋಕ್ಷಜ್ಞಾನ ಪಡೆಯುವುದರಿಂದ ಕರ್ಮವು ಜ್ಞಾನಕ್ಕೆ ಸಾಧನ. ಹೀಗೆ ಜ್ಞಾನ ಮತ್ತು 
ಕರ್ಮಗಳಿಗೆ ಕಾರ್ಯಕಾರಣಭಾವಸಂಬಂಧ ಇದೆ. 


ನನು "ನ ತಸ್ಯ ತತ್ತ ಗಹಣಾಯ ಸಾಕ್ಟಾದಿತಿ' ಪಂಚಮಸ ೦ಧಸ್ನ .ಶ್ಲೋಕೇ 
ವಿಷಯವೈರಾಗಾ ಭಾವೇ ಜ್ಞಾನಾನುತತ್ತು ಕ್ತ್ಯಾ ತತ ಏವ ತದುತತ್ತಿರತಿ ಲಾಭೇನ 
ವೈರಾಗ್ಯಶಬ್ಬಿತ ಕಾಮಾದಿಸರ್ವವರ್ದನರೂಪಸ ೦ನ್ಯಾ ಸೋ ಜ್ಞಾನೋತ್ತತ್ತೌ 
ಆವಶ ಕತ್ತೇನೋಕ್ತ ಇತಿ ಪ್ರತೀಯತೇ ।ಟ ಕರ್ಮಯೋಗಸ್ತು ಜ್ಞಾನವಿರೋಧಿ- 
ತ್ತೇನೋಕ್ತ: "ಅಗ್ನಿಮುಗ್ದಾ ಧೂಮತಾಂತಾಃ ಸ್ವಂ ಲೋಕಂ ನ "ದಂತಿ ತೇ' 
ಇತೆ ೀಕಾದಶಸ್ಥಂಧೇ ಏಕವಂಶೇರಧ್ಯಾ ಯೇ, “ಅಗ್ನಿಮುಗ್ಟೋ ಹೈವ ಧೂಮ- 
ತಾಂತಃ ಸ್ಪ(ಸ್ಪಂ)ಲೋಕಂ ನ 2ಪ್ರತಿಪ್ರ ಜಾನಾತಿ' ಇತಿ ತೈತ್ತಿರೀಯೇ « ಸಂಜ್ಞಾ- 
ನಾಖ್ಯೇ ಪ್ರಶ್ನೇ ಕಶ್ಚಿದನುವಾಕೇ | ಅಗ್ನ್ನುಪಲಕ್ಷಿತೇ ಕರ್ಮಣಿ ಮುಗ್ಗಃಶ್ರೆ ಯಸ್ಕರ- 
ಮೇತದಿತಿ ಭ್ರಾಂತಃ ಧೂಮತಾಂತೊ ಹೋಮಧೂಮೇನ ಗ್ಯಾನ: ಸ್ವಲೋಕಂ 


ಸ್ತೀಯಮಾಶ್ರ ಯಂ (ಪರಮಾಶ ಶ್ರಯಂ) ಪರಮಾತ್ಥಾನಂ ನ ಪ್ರತಿಪ ಸ್ರ ಜಾನಾತೀ- 
ತರ್ಥಃ I 


ಅನುವಾದ - ಯಾರಿಗೆ ವಿಷಯವೆ ಿರಾಗ್ಯ ಇಲ್ಲವೋ ಅವನಿಗೆ ತತ್ತ ಜ್ಞಾನವೂ ಆಗುವುದಿಲ್ಲ 
ಎಂದು ಭಾಗವತದ ಐದನೇ ಸ್ಕಂಧದ " ನ ತಸ್ಯ ತತ್ತ ಗ ಹಣಾಯ,' ಎಂಬ ಶ್ಲೋಕ ಹೇಳುತ್ತಿದೆ. 
ಆದ್ದರಿಂದ ವೈರಾಗ್ಯದಿಂದಲೇ ಜ್ಞಾನವು ಹುಟ್ಟುತ್ತದೆ. ಎಂದು ಅರ್ಥವಾಗುತ್ತದೆ. ತತ್ತ ಜ್ಞಾನ 
ಟೂ ವೈರಾಗ್ಯಶಬ್ದದಿಂದ ಹೇಳಿದ ಕಾಮಕ್ರೋಧಾದಿ ಸಕಲ ವಿಷಯಗಳ ತ್ಯಾಗ 
ರೂಪವಾದ ಸಂನ್ಯಾಸವು ಅತ್ಯಾವಶ್ಯಕ ಎಂದು ತಿಳಿದು ಬರುತ್ತದೆ. ಕರ್ಮಯೋಗವಾದರೂ 
ಜ್ಞಾನವಿರೋಧಿ ಎಂದು "ಅಗ್ನಿಮುಗ್ದಾ ಧೂಮತಾಂತಾಃ ಸ್ಪಂ ಲೋಕಂ ನ ವಿದಂತಿ ತೇ' 
(ಅಗ್ನಿ ಯಲ್ಲಿ- ಉಪಲಕ್ಷಣದಿಂದ ಅಗ್ನಿಸಾಧ್ಯವಾದ ಕರ್ಮದ ವಿಷಯದಲ್ಲಿ , ಕರ್ಮವೇ 
ಶ್ರೇಯಸ್ಕರ ಎಂದು ಭ್ರಾಂತರಾದವರು, ಹೋಮಗಳ ಧೂಮದಿಂದ ಆಯಾಸ ಹೊಂದಿದವರು 
1. ಅಗ್ನಿಮುಗ್ಲೋ ಹವೈ 2. ಪ್ರತಿಜಾನಾತಿ 
3. ತೈತ್ತರೇಯೇ 4. ಸಂಜ್ಲಾನಾಖ್ಯಪ್ರಶ್ನಃ 


ಅಧ್ಯಾಯ .್ರ 341 
ತನಗೆ ಉತ್ತಮ ಆಶ್ರಯನಾದ ಭಗವಂತನನ್ನು ತಿಳಿಯುವುದಿಲ್ಲ) ಎಂದು ಭಾಗವತದ 
ಹನ್ನೊಂದನೆಯ ಸ್ಥಂಧದ 21ನೆಯ ಅಧ್ಯಾಯದಲ್ಲಿಯೂ "ಅಗ್ನಿಮುಗ್ಬೋ ಹೈವ 
ಧೂಮತಾಂತಃ ಸ್ವಂಲೋಕಂ ನ ಪ್ರತಿಪ್ರಜಾನಾತಿ' ಎಂದು ತೈತ್ತಿರೀಯದಲ್ಲಿ "ಸಂಜ್ಞಾನಂ' 
ಎಂದು ಪ್ರಾರಂಭವಾಗುವ ಪ್ರಶ್ನದ 'ಕಶ್ಲಿತ್‌' ಎಂದು ಪ್ರಾರಂಭವಾಗುವ ಅನುವಾಕದಲ್ಲಿಯೂ 
ಹೇಳಿದೆ. ಅಗ್ನಿಯಲ್ಲಿಅಂದರೆ, ಉಪಲಕ್ಷಣದಿಂದ ಅಗ್ನಿಸಾಧ್ಯವಾದ ಕರ್ಮದ ವಿಷಯದಲ್ಲಿ 
ಮುಗ್ಗ= ಎಂದರೆ ಇದೇ ಶ್ರೇಯಸ್ಕರ ಎಂದು ಭ್ರಾಂತನಾದವನು, ಧೂಮತಾಂತಃ- ಹೋಮದ 
ಹೊಗೆಯಿಂದ ಆಯಾಸ ಹೊಂದಿದವನು, ಸ್ಟಂಲೋಕಂ- ತನಗೆ ಆಶ್ರಯನಾದ ಭಗವಂತನನ್ನು, 
ನ ಪ್ರತಿಪ್ರಜಾನಾತಿ ಎ ತಿಳಿಯುವುದಿಲ್ಲ. 


ಎವರಣೆ- ಉಪಲಕ್ಷಣವೆಂದರೆ- "ರೊಟ್ಟಿಯನ್ನು ಕಾಗೆ ತಿನ್ನದಂತೆ ನೋಡಿಕೋ' ಎಂದು 
ಹೇಳಿದಾಗ ಕಾಗೆ ಬಂದರೆ ಅದನ್ನು ಓಡಿಸು, ನಾಯಿ ಬಂದರೆ ಪರವಾಗಿಲ್ಲಎಂದು ಅರ್ಥವಲ್ಲ 
ಕಾಗೆ ಬಂದರೆ ಓಡಿಸು ಎಂದರೆ ನಾಯಿ ಬಂದರೂ ಓಡಿಸು, ಬೆಕ್ಕುಬಂದರೂ ಓಡಿಸು ಎಂದು 
ಅರ್ಥ. ಇಲ್ಲಿನಾಯಿ, ಬೆಕ್ಕುಗಳನ್ನು ಶಬ್ದದಿಂದ ಹೇಳಿರದಿದ್ದರೂ, ನಾಯಿ, ಬೆಕ್ಕುಗಳು ಕಾಗೆ ಶಬ್ದದ 
ಅರ್ಥವಲ್ಲದಿದ್ದರೂ ಕಾಗೆ ಎಂದರೆ ರೊಟ್ಟಿಯನ್ನು ತಿನ್ನುವ ಪ್ರಾಣಿ ಎಂದರ್ಥ. ಆದ್ದರಿಂದ ಇಲ್ಲಿ 
- ಕಾಗೆಶಬ್ದದಿಂದ ಉಪಲಕ್ಷಣದಿಂದ ರೊಟ್ಟಿ ತಿನ್ನುವ ಪ್ರಾಣಿ ಎಂದು ಹೇಳುತ್ತೇವೆ. ಅದರಂತೆ 
ಅಗ್ನಿಯ ವಿಷಯದಲ್ಲಿ ಮುಗ್ದರು ಎಂದರೆ ಉಪಲಕ್ಷಣದಿಂದ ಅಗ್ನಿಯಲ್ಲಿಮಾಡುವ ಯಾಗಾದಿ 
ಕರ್ಮದ ವಿಷಯದಲ್ಲಿ ಮುಗ್ದರು ಎಂದು ಅರ್ಥ. 


ತಥಾ ಚ ಕಥಂ ಕರ್ಮಯೋಗಾತಂನ್ಯಾಸೋಠವರ ಇತ್ಯುಚ್ಛತ ಇತ್ಯತಃ 
ಸಂನ್ಯಾಸ ಇವ ಕರ್ಮಯೋಗೋಶಪಿ ಜ್ಞಾನೋತ್ಪತ್ತಾವಾವಶ್ಯಕ ಏವೇತ್ಯಾಹ 
ಕೃಷ್ಣಃ- ಸಾಂಖ್ಯೇತಿ ॥1 
ಅನುವಾದ - ಆದ್ದರಿಂದ ಕರ್ಮಯೋಗಕ್ಕಿಂತ ಸಂನ್ಯಾಸವು ಕೀಳು ಎಂದು ಹೇಗೆ ಹಿಂದೆ 


ಹೇಳಿದಿ ? ಎಂದು ಆಕ್ಷೇಪ ಬಂದರೆ ಶ್ರೀಕೃಷ್ಣನು ಸಂನ್ಯಾಸದಂತೆ ಕರ್ಮಯೋಗವು ಕೂಡ ತತ್ತ್ವ 
ಜ್ಞಾನಕ್ಕೆ ಸಾಧನ ಎಂದು ಸಾಂಖ್ಯಯೋಗೌ ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. 


ವಿವರಣೆ- ಈ ಅಧ್ಯಾಯದ ಎರಡನೇ ಶ್ಲೋ ೇಕದಲ್ಲಿ ಕರ್ಮಯೋಗಕ್ಕಿಂತ ಸಂನ್ಯಾಸ ಕೀಳು, 
ಸಂನ್ಯಾಸಕ್ಕಿಂತ ಕರ್ಮಯೋಗವು ಶ್ರೇಷ್ಠ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಇಲ್ಲಿ ಒಂದು ಆಕ್ಷೇಪ. 
ಸಂನ್ಯಾಸ ಎಂದರೆ ಕಾಮಾದಿಗಳ ತ್ಯಾಗರೂಪವಾದ ವೈರಾಗ್ಯ . ಈ ವೈರಾಗ್ಯ ತತ್ತ್ವಜ್ಞಾನ ಹುಟ್ಟಲು 
ಅತ್ಯಾವಶ್ಯಕ ಎಂದು ಭಾಗವತದಲ್ಲಿ 5ನೇ ಸ್ಮಂಧದಲ್ಲಿ ಹೇಳಿದ್ದಾರೆ. ಆದ್ದರಿಂದ ವೈರಾಗ್ಯ ರೂಪ 
ವಾದ ಸಂನ್ಯಾಸ ಜ್ಞಾನಸಾಧನ ಎಂದು ಹೇಳಿದಂತಾಯಿತು. ಆದರೆ ಭಾಗವತದ 11ನೇ ಸ್ಕಂಧದ 


342 ಗೀತಾವಿವೃತಿ 


21ನೇ ಅಧ್ಯಾಯದಲ್ಲಿಮತ್ತು ತೈತ್ತಿರೀಯ ಸಂಜ್ಞಾನಪ್ರ ಶ್ನದಶಶ್ಕಿ ಶಿದನುವಾಕದಲ್ಲಿ ಕರ್ಮವೇ ನಮಗೆ 
ಸುಖವನ್ನು ಕೊಡುತ್ತದೆ ಎಂದು ಭ್ರಾಂತರಾಗಿ ಕರ್ಮದಲ್ಲಿ ಆಸಕ್ತರಾಗಿ, ಹೋಮ ಹವನಗಳನ್ನು 
ಮಾಡಿ ಹೊಗೆ ಕುಡಿದು ಆಯಾಸಗೊಂಡವರು ಪರಮಾತ್ಮನನ್ನು ತಿಳಿಯಲಾರರು ಎಂದು 
ಕರ್ಮಯೋಗವನ್ನು ನಿಂದಿಸಿದ್ದಾರೆ, ಜ್ಞಾನ ವಿರೋಧಿ ಎಂದಿದ್ದಾರೆ. ಆದ್ದರಿಂದ ಸಂನ್ಯಾಸವು 
ಕರ್ಮಯೋಕಕ್ಕಿಂತ ಶ್ರೇಷ್ಠಆಗಬೇಕು. ಸಂನ್ಯಾಸವು ಕರ್ಮಯೋಗಕ್ಕಿಂತ ಕೀಳು ಆಗಲು ಹೇಗೆ 
ಸಾಧ್ಯ ? ಈ ಆಕ್ಷೇಪಕ್ಕೆ ಶ್ರೀಕೃಷ್ಣ ಈ ಶ್ಲೋಕದಲ್ಲಿಉತ್ತರಿಸಿದ್ದಾನೆ. 


ಸಾಂಖ್ಯಂ ಜ್ಞಾನಂ ಯೋಗೋ ಭಗವದರ್ಪಣಬುದ್ಧ್ವಾ ಕರ್ಮಾನುಷ್ಠಾನಂ 
ತಾವುಭೌ ಬಾಲಾಃ ಅವಿವೇಕಿನಃಾ ಪೃಥಕ್‌ ಸಾಧ್ಯಸಾಧನಭಾವಹೀನೌ 
ಪ್ರವದಂತಿ । ನ ಪಂಡಿತಾಃ । ಯೋಗಸ್ಯ ಜ್ಞಾನಹೇತುತ್ತಂ ಕುತ ಇತ್ಯತ ಉಚ್ಛತೇ- 
ಏಕಮಪೀತಿ ॥॥ ಏಕಮವಪಿ ಜ್ಞಾನಮಾರ್ಗಂ ಕರ್ಮಮಾರ್ಗಂ ವಾ ಏಕಮಪಿ 


ಸಮ ಗಾಸ್ಥಿತೋಶನುತಿಷ್ಠನ್‌ ಸೂಟ ರ್ಷನಕರ್ಮಣೋರುಭಯೋರಪಿ 
ಫಲಂ ವಿಂದತ ಇತ್ಯ ರ್ಥ: 114 1| 


ಅನುವಾದ- ಸಾಂಖ್ಯಂ- ಜ್ಞಾನ, ಯೋಗಃ ಭಗವದರ್ಪಣಬುದ್ಧಿಯಿಂದ ಕರ್ಮಾ- 
ಚರಣೆ. ತಾವುಭೌ ಅವೆರಡನ್ನು, ಬಾಲಾಃ= ಅವಿವೇಕಿಗಳು, ಪೃಥಕ್‌- ಸಾಧ್ಯಸಾಧನ ಭಾವ 
ರಹಿತವಾದವುಗಳು ಎಂದು, ಪ್ರವದಂತಿ ಹೇಳುತ್ತಾರೆ. ನ ಪಂಡಿತಾಃ ಜ್ಞಾನಿಗಳು ಹೀಗೆ 
ಹೇಳುವುದಿಲ್ಲ, ಕರ್ಮಯೋಗವು ಜ್ಞಾನಕ್ಕೆ [ಸಾಧನ ಏಕೆ ಎಂದರೆ "ಏಕಮಪಿ' ಎಂಬ ವಾಕ್ಯ ದಿಂದ 
ಉತ್ತರಿಸುತ್ತಾನೆ. ಏಕಮಪಿ- ಜ್ಞಾನಮಾರ್ಗವನ್ನು ಅಥವಾ ಕರ್ಮಮಾರ್ಗವನ್ನು 
ಯಾವುದಾದರೂ ಒಂದನ್ನಾದರೂ, ಸಮ್ಯಗಾಸ್ಥಿತಃ- ಸರಿಯಾಗಿ ಅನುಸರಿಸಿದವನು, 
ಉಭಯೋಃ ಜ್ಞಾನಕರ್ಮಗಳರಡರ ಫಲವನ್ನೂ ಹೊಂದುತ್ತಾನೆ. 114 11 


ವಿವರಣೆ - ಸಂನ್ಯಾಸ ಮತ್ತು ಕರ್ಮಯೋಗ ಇವೆರಡೂ ತತ ಜ್ಞಾನದ ಹುಟ್ಟಿಗೆ ಕಾರಣ. 
ಆದ್ದರಿಂದ ಅತ್ಯಾವಶ್ಯ ಕ ಇವುಗಳಲ್ಲಿ ಲ್ಲವಿರೋಧವಿಲ್ಲ. ಭಾಗವತದಲ್ಲಿ 1. 11ನೇ ಸಂಧದಲ್ಲಿ ಮತ್ತು 
ವೇದದ ಕಶಿ )ದನುವಾಕದಲ್ಲಿ ) ಕರ್ಮನಿಂದನೆಯ ವಾಕ್ಯ ಗಳು ಇದ್ದರೂ ಅವು ಸಕಾಮಕರ್ಮಗಳನ್ನು 
ನಿಂದಿಸುತಿವೆ ಹೊರತು ನಿಷ್ಕಾಮಕರ್ಮಗಳನ್ನಲ್ಲ, ಆದ್ದರಿಂದ ಕರ್ಮಯೋಗವು ಜ್ಞಾನವಿರೋಧಿ 
ಯಲ್ಲ. 

ಜಾನಯೋಗಿಗಳಿಗೆ ಕರ್ಮಯೋಗಿಗಳಿಗೆ ಫಲವ್ಯತ್ಯಾಸವಿಲ್ಲ 


ಯತ್ನಾಂಖ್ಯೆ ,ಃ ಪ್ರಾಪ್ಯತೇ ಸ್ಥಾನಂ ತದ್ಯೋಗೈರಪಿ ಗಮ್ಯತೇ। 
ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ 11 5 I 


ಅಧ್ಯಾಯ 5 343 
ಅರ್ಥ- ಜ್ಞಾನಿಗಳು ಯಾವ ಭಗವಂತನನ್ನು ಹೊಂದುತ್ತಾರೋ ಕರ್ಮಯೋಗಿಗಳೂ 
ಜ್ಞಾನದ್ದಾರಾ ಅದೇ ಭಗವಂತನನ್ನು ಹೊಂದುತ್ತಾರೆ. ಸಾಂಖ್ಯ ಮತ್ತು ಯೋಗಗಳು ಕಾರ್ಯ - 


ಕಾರಣಭಾವ ಸಂಬಂಧವುಳ್ಳವುಗಳು ಎಂದು ಯಾರು ತಿಳಿಯುತ್ತಾನೋ ಅವನು ಸರಿಯಾದ 
ಜಾನಿ. 
ಇ 


ಅಥವಾ , ಸಂನ್ಯಾಸಿಗಳು ಯಾವ ಭಗವಂತನನ್ನು ಹೊಂದುತ್ತಾರೋ ಅಂತಹ ಜ್ಞಾನದಿಂದ 
ಮಾತ್ರ ಹೊಂದಲು ಸಾಧ್ಯವಾದ ಭಗವಂತನನ್ನು ಗೃಹಸ್ಥಾಶ್ರಮಿಗಳೂ ಹೊಂದುತ್ತಾರೆ. ಜ್ಞಾನ ಮತ್ತು 
ಯೋಗಗಳು ಒಬ್ಬನೇ ಪುರುಷನಲ್ಲಿ ಇರುತ್ತವೆ. ಕರ್ಮಯೋಗಿಯಾದ ಗೃಹಸ್ಥಾಶ್ರಮಿಯಲ್ಲಿ 
ಜ್ಞಾನ, ಜ್ಞಾನಯೋಗಿಯಾದ ಸಂನ್ಯಾಸಿಯಲ್ಲಿ ಕರ್ಮ ಹೀಗೆ ಎರಡನ್ನು ಒಂದೇ ನೆಲೆಯಲ್ಲಿ 
ಯಾರು ಕಾಣುತ್ತಾನೋ ಅವನು ಜ್ಞಾನಿ. 


ನನ್ನೇತಾವತಾ ದ್ವಯಂ ಕಿಂಚಿತ್ತಲಂ ಪ್ರತಿ ಸ್ವತಂತ್ರಸಾಧನಮಿತ್ಯುಚ್ಛತೇ । 
ಯೋಗಸ್ಯ ಜ್ಞಾನಹೇತುತ್ತಂ ನ ಪ್ರಾಪ್ತಮಿತ್ಯತಃ ತದಭಿಪ್ರಾಯಂ ಸ್ವಯಮೇವ 
ವ್ಯನಕ್ತಿ- ಯತ್ಸಾಂಖ್ಯೈರಿತಿ ॥ ಸಾಂಖ್ಯೆ ರ್ಜ್ಜಾನಿಭಿರ್ಯತ್‌ ಸ್ಥಾನಂ ಭಗವತ್‌- 
ಸ್ಮರೂಪಲಕ್ಷಣಂ ತದ್ಯೋಗೈ:ಃ | ಅರ್ಶ ಆದ್ಯಚ್‌ಪ್ರತ್ಯಯಾಂತಾವತ್ರ ಸಾಂಖ್ಯ- 
ಯೋಗಶಬ್ದೌ | ಕರ್ಮಯೋಗದದ್ದಿರಪಿ ಜ್ಞಾನದ್ದಾರಾ ಗಮ್ಯತ ಇತ್ಯರ್ಥಃ । ತಥಾ 
ಚ ಸಾಂಖ್ಯಂ ಚ ಯೋಗಂ ಚ ಏಕಂ ಸಾಧ್ಯಸಾಧನಭಾವವತ್‌ ಯಃ ಪಶ್ಯತಿ ಸ 
ಏವ ಜ್ಞಾನೀತೃರ್ಥಃ । ಸಂನ್ಯಾಸಯೋಗಯೋರ್ದ್ವಯೋರಪಿ ಜ್ಞಾನಹೇತುತ್ತಾನ್ನ 
ಕೋಪಿ ವಿರೋಧಃ । “ಅಗ್ನಿಮುಗ್ದ 'ಆತ್ಯಾದಿ ತು ಕಾಮಕರ್ಮವಿಷಯಮಿತಿ 
ಭಾವಃ "ಯದ್ವಾ ಸಂನ್ಯಾಸಯೋಗಶಬ್ದಯೋಃ ಯತಿಗೃಹಿಪರತ್ಹಮುಪೇತ್ಯ 
ತಯೋರಧಿಕಾರಿಭೇದಾದೇಕತ್ರ ಸಂನ್ಯಾಸಯೋಗಯೋಃ ಸಮಾವೇಶಾಯೋಗ- 
ಶ್ಲೋದಿತಃ । ಅಸೌ ಸಂನ್ಯಾಸಯೋಗಶಬ್ದಯೋಸ್ತದರ್ಥತ್ನಾನಂಗೀಕಾರೇಣ 
ಪೂರ್ವಶ್ಲೋಕೇ ಪರಿಹೃತಃ । ಅಧುನಾ ಸಂನ್ಯಾಸಯೋಗಯೋರಧಿಕಾರಿ- 
ಭೇದೋಂಪಿ ನ ಯುಜ್ಯತ ಇತ್ಯಾಹ- ಸಾಂಖ್ಯೇತಿ ॥1 


ಅನುವಾದ - ಜ್ಞಾನ, ಕರ್ಮ ಇವುಗಳಲ್ಲಿ ಒಂದನ್ನು ಸರಿಯಾಗಿ ಅನುಸರಿಸಿದರೆ 
ಜ್ಞಾನಕರ್ಮಗಳ ಫಲವನ್ನು ಪಡೆಯುತ್ತಾನೆ ಎಂದು ಹೇಳಿದ್ದರಿಂದ ಜ್ಞಾನ ಮತ್ತು ಕರ್ಮ ಇವೆರಡು 
ಒಂದು ಫಲವನ್ನು ಕುರಿತು ಸ್ಪತಂತ್ರಕಾರಣಗಳಾಗಿವೆ ಎಂದು ಹೇಳಿದಂತಾಯಿತು. 
ಕರ್ಮಯೋಗವು ಜ್ಞಾನಕ್ಕೆ ಕಾರಣ ಎಂದು ಹೇಳಿದಂತಾಗಲಿಲ್ಲ ಆದ್ದರಿಂದ ಹಿಂದಿನ ಶ್ಲೋಕದ 
ಅಭಿಪ್ರಾಯವನ್ನು ಸ್ವತಃ ಕೃಷ್ಣನೇ "ಯತ್‌ ಸಾಂಖ್ಯೈಃ' ಎಂಬ ಶ್ಲೋಕದಿಂದ ವಿವರಿಸುತ್ತಾನೆ. 


344 ಗೀತಾವಿವೃತಿ 


ಸಾಂಖ್ಯೈಃ - ಜ್ಞಾನಿಗಳಿಂದ ಯಾವ ಸ್ಥಾನವು- ಭಗವಂತನ ಸ್ವರೂಪವೆಂಬ ಸ್ಥಾನವು 
(ಹೊಂದಲಡುತ್ತದೋ) ಅದು ಕರ್ಮಯೋಗಿಗಳಿಂದಲೂ ಜ್ಞಾನದ್ದಾಃ ರಾ (ಹೊಂದಲಡುತ್ತದೆ). 
ಇಲ್ಲಿ ಸಾಂಖ್ಯ ಎಂದರೆ ಜ್ಞಾನವುಳ್ಳವರು, ಯೋಗ ಎಂದರೆ ಯೋಗವುಳ್ಳವರು ಎಂದು ಅರ್ಥ. 
ಸಾಂಖ್ಯ ಮತ್ತು ಯೋಗ ಶಬ್ದಗಳಿಗೆ ಅದನ್ನು ಹೊಂದಿದವರು ಎಂಬ ಅರ್ಥದಲ್ಲಿ "ಅರ್ಶ 
ಆದ್ಯಚ್‌' ಎಂಬ ಸೂತ್ರದಿಂದ "ಅಚ್‌' ಪ್ರತ್ಯಯ ಬಂದಿದೆ. ಕರ್ಮಯೋಗವುಳ್ಳವರೂ 
ಜ್ಞಾನದ್ದಾರಾ ಅದೇ ಸ್ಥಾನವನ್ನು ಹೊಂದುತ್ತಾರೆ ಎಂದು ಅರ್ಥ. ಆದ್ದರಿಂದ ಸಾಂಖ್ಯ ಮತ್ತು 
ಯೋಗ ಇವುಗಳನ್ನು ಏಕಂ- ಸಾಧ್ಯ -ಸಾಧನಭಾವವುಳ್ಳವುಗಳು ಎಂದು ಯಾರು 
ತಿಳಿಯುತ್ತಾನೋ ಅವನೇ ಜ್ಞಾನೀ ಎಂದು ಅರ್ಥ. ಸಂನ್ಯಾಸ ಮತ್ತು ಯೋಗ ಇವೆರಡೂ ಜ್ಞಾನಕ್ಕೆ 
ಕಾರಣಗಳಾದ್ದರಿಂದ ಯಾವ ವಿರೋಧವೂ ಇಲ್ಲ, "ಅಗ್ನಿಮುಗ್ಗ' ಇವೇ ಮೊದಲಾದ ವಾಕ್ಯ ಗಳಲ್ಲಿ 
ಕರ್ಮ ನಿಂದನೆಯು ಕಾಮ್ಯಕರ್ಮ ವಿಷಯ ಎಂದು ಅಭಿಪ್ರಾಯ: ಅಥವಾ ಸಂನ್ಯಾಸ 'ಮತ್ತು 
ಯೋಗ ಶಬ್ದಗಳಿಗೆ ಯತಿಗಳು ಮತ್ತುಗ್ಳ ಹಸ್ಥಾಶ್ರಮಿಗಳು ಎಂದು ಅರ್ಥವನ್ನು ಇಟ್ಟುಕೊಂಡು, 
ಯತ್ಯಾಶ್ರಮ ಮತ್ತು ಗೃಹಸ್ಥಾಶ್ರಮ ಇವೆರಡಕ್ಕೂ ಅಧಿಕಾರಿಗಳು ಬೇರೆ ಬೇರೆ ಆದ್ದರಿಂದ ಸಂನ್ಯಾಸ 
ಮತ್ತು ಯೋಗಗಳು ಒಟ್ಟಿಗೆ ಓ ಒಬ್ಬನಲ್ಲಿಯೇ ಇರಲು ಸಾಧ್ಯವಿಲ್ಲ ಎಂಬ ಆಕ್ಕೆ ಕೀಪವನ್ನು ಹಿಂದಿನ 
ಶ್ಲೋಕದಲ್ಲಿ, (ಸಂನ್ಯಾಸಮತ್ತು ಯೋಗ ಶಬ್ದಗಳಿಗೆ ಯತ್ಯಾ ಶ್ರಮಮತ್ತುಗ್ಳ ಹಸ್ಮಾಶ್ರ ಮ ಎಂಬ 
ಅರ್ಥ ಅಲ್ಲಎಂದು) ಪರಿಹರಿಸಲಾಯಿತು. ಈಗ ಸಂನ್ಯಾಸ ಮತ್ತು ಯೋಗ ಇವುಗಳಿಗೆ ಅಧಿ 


ಕಾರಿಗಳು ಬೇರೆ ಎಂಬುದೂ ಸ ಸರಿಯಲ್ಲ ಎಂದು "ಸಾಂಖ್ಯಯೋಗೌ' ಎಂಬ ಶ್ಲೋಕದಿಂದ 
ಹೇಳುತ್ತಿದ್ದಾನೆ. 


ಬಾಲಾಃ ಅವಿವೇಕಿನಃ ಸಾಂಖ್ಯಯೋಗೌ ಜ್ಞಾನಕರ್ಮಯೋಗೌ ಪೃಥಕ್‌ 
ಭಿನ್ನಾಧಿಕಾರಿಕೌ ನೈಕತ್ರ ಸಮಾವಿಷ್ಟ್‌ । ಯತ್ಯಾಶ್ರಮಿಣಾಂ ಸಾಂಖ್ಯಪದೋಕ್ತ- 
ಜ್ಞಾನಾಧಿಕಾರ ಏವ, ನ ಕರ್ಮಣಿ । ಗೃಹಿಣಾಂ ತು ಯೋಗ- ಪದೋಕ್ರಕರ್ಮಾ- 
ಧಿಕಾರ ಏವ, ನ ಜ್ಞಾನ ಇತಿ ಪ್ರವದಂತಿ । ಜ್ಞಾನಮಾರ್ಗಂ ಸಮ್ಯಗಾಸ್ಥಿತ ಏವ 
ಜ್ಞಾನಫಲಂ ಪ್ರಾಪ್ನೋತಿ | ಕರ್ಮಮಾರ್ಗಂ ಸಮ್ಯ ಗಾಸ್ಥಿತ ಏವ ಜೀ ಜಂ 
ಪ್ರಾಪ್ಲೋತೀತಿ ಪ್ರವದಂತೀತಿ ಯಾವತ್‌ | ನ ಕಟ್ಟ ಕುತಃ ಜ್ಞಾನಕರ್ಮ- 
ಮಾರ್ಗಯೋರೇಕಮಪಿ ಸಮ ಗಾಸ್ಲಿತಃ ಉಭಯೋಃ ಫಲಂ ವಿಂದತೇ ಯತಃ 
ಅತೋ ನ ಪಂಡಿತಾ ಬಾಲಾ ಇವ ಪ್ರವದಂತೀತ್ಯರ್ಥಃ । 


ಅನುವಾದ - ಬಾಲಾಃ ಎ ಅವಿವೇಕಿಗಳು, ಸಾಂಖ್ಯಯೋಗೌ - ಜ್ಞಾನಯೋಗ ಮತ್ತು 
ಕರ್ಮಯೋಗಗಳು, ಪೃಥಕ್‌ - ಪ್ರತ್ಯೇಕ ಅಧಿಕಾರಿಗಳಿಗೆ ಸಂಬಂಧಪಟ್ಟವು ಒಬ್ಬನಲ್ಲಿಯೇ 


ಅಧ್ಯಾಯ 5 345 


ಇರಲಾರವು. ಸಂನ್ಯಾಸಿಗಳಿಗೆ ಸಾಂಖ್ಯಶಬ್ದದಿಂದ ಹೇಳಿದ ಜ್ಞಾನದಲ್ಲಿ ಮಾತ್ರ ಅಧಿಕಾರ. 
ಕರ್ಮದಲ್ಲಿಅಧಿಕಾರ ಇಲ್ಲ ಗೃಹಸ್ಥಾಶ್ರಮಿಗಳಿಗೆ ಯೋಗಶಬ್ದದಿಂದ ಹೇಳಿದ ಕರ್ಮದಲ್ಲಿಮಾತ್ರ 
ಅಧಿಕಾರ, ಜ್ಞಾನದಲ್ಲಿ ಇಲ್ಲ ಎಂದು ಹೇಳುತ್ತಾರೆ. ಅಂದರೆ ಜ್ಞಾನಮಾರ್ಗವನ್ನು ಸರಿಯಾಗಿ 
ಆಶ್ರಯಿಸಿದವನು ಮಾತ್ರ ಜ್ಞಾನದ ಫಲವನ್ನು ಪಡೆಯುತ್ತಾನೆ. ಕರ್ಮಮಾರ್ಗವನ್ನು ಸರಿಯಾಗಿ 
ಆಶ್ರಯಿಸಿದವನು ಮಾತ್ರ ಕರ್ಮದ ಫಲವನ್ನು ಪಡೆಯುತ್ತಾನೆ ಎಂದು ಹೇಳುತ್ತಾರೆ ಎಂದು 
ಅರ್ಥ. ಪಂಡಿತರು ಹೇಳುವುದಿಲ್ಲ. ಏಕೆ ಹೇಳುವುದಿಲ್ಲ ಎಂದರೆ- ಜ್ಞಾನಮಾರ್ಗ ಅಥವಾ 
ಕರ್ಮಮಾರ್ಗ ಇವೆರಡರಲ್ಲಿ ಒಂದನ್ನು ಸರಿಯಾಗಿ ಅನುಸರಿಸಿದರೂ ಜ್ಞಾನ ಮತ್ತು 
ಕರ್ಮಗಳೆರಡರ ಫಲವನ್ನೂ ಹೊಂದುತ್ತಾನೆ. ಆದ್ದರಿಂದ ಜ್ಞಾನಿಗಳು ಅವಿವೇಕಿಗಳಂತೆ 
ಹೇಳುವುದಿಲ್ಲಎಂದು ಅರ್ಥ. 


ಅತ್ರ ಮಾರ್ಗದ್ದಯಸ್ಯ ಸಮೃಕ್ರೃವಿಶೇಷಣಾತ್‌ ಕರ್ಮಣೋ ಜ್ಞಾನ- 
ಸಾಹಿತ್ಯಮ್‌ | ತೇನ ವಿನಾ ಸಮ್ಯಗನುಷ್ಠಾನಾಸಿದ್ದೇಃ | ಕರ್ಮಣಾ ವಿನಾ 
ಸಂಪೂರ್ಣಾನಂದಹೇತುತ್ತರೂಪಸಮೃ್ಯಕ್ಷ ಸ್ಯ ಜ್ಞಾನೇಠನುಪಪತ್ತೇಃ ತದರ್ಥಂ ತಸ್ಯ 
ಕರ್ಮಸಾಹಿತ್ಯಮಿತಿ ಸೂಚಿತಮ್‌ ಟ। ಜ್ಞಾನೈಕಗಮ್ಯಯತಿಪ್ರಾಪ್ಯಸ್ಥಾನಪ್ರಾಪ್ತಿ- 
ಸದ್ಭಾವಾಚ್ಚ ಗೃಹಿಣಾಂ ಜ್ಞಾನಾಧಿಕಾರೋಶಸ್ತೀತಿ ಸ್ಪಷ್ಟಂ ವದನ್ನುಕ್ತಮುಪ- 
ಸಂಹರತಿ- ಯದಿತ್ಯಾದಿನಾ ॥ ಯತಃ ಸಾಂಖ್ಯೆ ಲರ್ಜ್ವಾನಿರ್ಭಯತಿಭಿಃ ಪ್ರಾಪ್ಯಂ 
ಸ್ಥಾನಂ ಯೋಗೈರ್ಯೋಗವದ್ಧಿರ್ಗೃಹಿಭಿರ್ಗಮೃತೇ ತಸ್ಮಾತ್ಸಾಂಖ್ಯಂ ಯೋಗಂ 
ಚೈಕಂ ಏಕಾಧಿಕರಣಕಮ್‌ ॥। ಕರ್ಮಿಣ್ಯಪಿ ಗೃಹಿಣಿ ಜ್ಞಾನಂ, ಜ್ಞಾನಿನ್ಯಪಿ 
ಕರ್ಮೇತ್ಯೇವಮೇಕತ್ರ ತಯೋಃ ಸಮಾವೇಶಂ ಯಃ ಪಶೃತಿ ಸ ಪಶ್ಯತಿ 
ಜ್ಞಾನೀತ್ಯರ್ಥಃ Il 5 ॥| 


ಅನುವಾದ - ಇಲ್ಲಿಜ್ಞಾನಮಾರ್ಗ ಮತ್ತು ಕರ್ಮಮಾರ್ಗ ಈ ಎರಡೂ ಮಾರ್ಗಗಳಿಗೂ 
ಸಮ್ಯಕ್‌- ಚೆನ್ನಾಗಿ ಎಂಬ ವಿಶೇಷಣವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಕರ್ಮವು ಜ್ಞಾನಸಹಿತ 
ವಾಗಿರಬೇಕು. ಜ್ಞಾನವಿಲ್ಲದೆ ಕರ್ಮಗಳ ಸರಿಯಾದ ಅನುಷ್ಠಾನಸಲ್ಲದು. ಕರ್ಮವಿಲ್ಲದೆ ಜ್ಞಾನವು 
ಪರಿಪೂರ್ಣ ಆನಂದ ಆವಿರ್ಭಾವಕ್ಕೆ ಕಾರಣವಾಗುವುದಿಲ್ಲ ಆದ್ದರಿಂದ ಜ್ಞಾನದಲ್ಲಿ ಸಮ್ಯಕ್ತ್ವ 
(ಚೆನ್ನಾಗಿ ಎಂಬ ಅಂಶ) ಬರುವುದಿಲ್ಲ, ಜ್ಞಾನವು ಪರಿಪೂರ್ಣ ಆನಂದದ ಆವಿರ್ಭಾವಕ್ಕೆ 
ಕಾರಣವಾಗಲು ಕರ್ಮಸಹಿತವಾಗಿರಬೇಕು ಎಂದು ಸೂಚಿಸಿದ್ದಾನೆ. ಜ್ಞಾನದಿಂದ ಮಾತ್ರ 
ಹೊಂದಲು ಸಾಧ್ಯವಾದ, ಸಂನ್ಯಾಸಿಗಳು ಹೊಂದುವ ಸ್ಥಾನವನ್ನು ಗೃಹಸ್ಥಾಶ್ರಮಿಗಳೂ 
ಹೊಂದುತ್ತಾರೆ. ಆದ್ದರಿಂದ ಗೃಹಸ್ಥಾಶ್ರಮಿಗಳಿಗೂ ಜ್ಞಾನಾಧಿಕಾರ ಇದೆ ಎಂದು ಸ್ಪಷ್ಟವಾಗಿ 


346 ಗೀತಾವಿವೃತಿ 


ಹೇಳುತ್ತಾ ಕರ್ಮಯೋಗಕ್ಕೆ ಜ್ಞಾನದ ಸಹಕಾರ, ಜ್ಞಾನಯೋಗಕ್ಕೆ ಕರ್ಮದ ಸಹಕಾರ ಬೇಕು 
ಎಂದು ಹೇಳಿರುವುದನ್ನು "ಯತ್‌ಸಾಂಖ್ಯೈಃ' ಎಂಬ ಶ್ಲೋಕದಿಂದ ಉಪಸಂಹಾರ ಮಾಡುತ್ತಾನೆ. 
ಯಾವ ಕಾರಣದಿಂದ ಸಾಂಖ್ಯೈಃ- ಜ್ಞಾನಿಗಳಿಂದ- ಸಂನ್ಯಾಸಿಗಳಿಂದ ಹೊಂದಲು 
ಯೋಗ್ಯವಾದ ಸ್ಥಾನವು, ಯೋಗೈಃ- ಯೋಗಿಗಳಿಂದ- ಗೃಹಸ್ಥಾಶ್ರಮಿಗಳಿಂದಲೂ ಹೊಂದಲ್ಲ- 
ಡುತ್ತದೋ ಆದ್ದರಿಂದ ಜ್ಞಾನ ಮತ್ತು ಯೋಗಗಳು ಏಕಂ - ಅಂದರೆ ಒಬ್ಬನಲ್ಲಿ ಇರುತ್ತವೆ. 
ಕರ್ಮಯೋಗಿಗಳಾದ ಗೃಹಸ್ಥಾಶ್ರ ಮಿಗಳಲ್ಲಿ ಜ್ಞಾನ ಇರುತ್ತದೆ. ಜ್ಞಾನಯೋಗಿಗಳಾದ ಸಂನ್ಯಾಸಿ 


ಗಳಲ್ಲಿಕರ್ಮ ಇರುತ್ತದೆ. ಈ ರೀತಿಯಾಗಿ ಜ್ಞಾನ ಮತ್ತು ಕರ್ಮಗಳಿಗೆ ಒಂದೇ ನೆಲೆಯನ್ನು ಯಾರು 
ತಿಳಿಯುತ್ತಾನೋ ಅವನು ಜ್ಞಾನಿ ಎಂದು ಅರ್ಥ. ॥। 5 ॥ 


ಯೋಗವಿಲ್ಲದ ಸಂನ್ಯಾಸ ದುಃಖಕ್ಕೆ ಕಾರಣ 


ಸಂನ್ಯಾಸಸ್ತು ಮಹಾಬಾಹೋ ದುಃಖಮಾಪುಮಯೋಗತಃ | 
ಯೋಗಯುಕ್ತೋ ಮುನಿಬ ರ್ನಿಹ್ಮನ ಚಿರೇಣಾಧಿಗಚ್ಛತಿ 11 6 |! 


ಅರ್ಥ- ಆಜಾನುಬಾಹುವುಳ್ಳ ಅರ್ಜುನ |! ಭಗವದರ್ಪಣಬುದಿ ಯಿಂದ ಕರ್ಮಾಚರಣ 
ರೂಪವಾದ ಯೋಗ ಇಲ್ಲದಿದ್ದಲ್ಲಿ ಕಾಮಗಳ ತ್ಯಾಗರೂಪವಾದ ಸಂನ್ಯಾಸ ಕೇವಲ ದುಃಖಕ್ಕೆ 


ಕಾರಣ. ಭಗವದರ್ಪಣ ಬುದ್ಧಿಯಿಂದ ರ ಚಕ್‌ ವಾದ ಸಾ ಕೂಡಿದ 
ಸಂನ್ಯಾಸಿಯು ಶೀಘ್ರವಾಗಿ ಭಗವಂತನನ್ನು ಹೊಂದುತ್ತಾನೆ. 


ಅಥವಾ, ಕಾಮಾದಿತ್ಕಾಗರೂಪವಾದ ಸಂನಾ ಸಮು ಯೋಗದ ಒಂದು ಅಂಶ, 
ಭಗವದರ್ಪಣಬುದ್ಧಿಯಿಂದ! ಕರ್ಮಾಚರಣೆಯೂ ಒಂದು ಅಂಶ. ಕಾಮಾದಿತ್ಯಾಗಸಹಿತವಾದ, 
ಭಗವದರ್ಪಣ ಬುದ್ದಿಯಿಂದ ಕರ್ಮಾಚರಣೆಯು ಯೋಗ ಎನಿಸುತ್ತದೆ. ಭಗವದರ್ಪಣ 
ಬುದ್ದಿಯಿಂದ ಕರ್ಮಾಚರಣರೂಪ ಪವಾದ ಯೋಗ ಎಂಬ ಅಂಶವಿಲ್ಲದೆ. ಯೋಗಸ್ನರೂಪವನ್ನು 
ಪಡೆಯದ ಕೇವಲ ಸಂನಾ ್ಯಸವು (ಕರ್ಮತಾ ಗವು) ದುಃಖಕ್ಕೆ ಕಾರಣ. ಯೋಗ ಎಂಬ ಅಂಶದಿಂದ 
ಕೂಡಿದ ಸಂನ್ಯಾಸವನ್ನು ಸ್ಲೀಕರಿಸಿದವನು ಶೀಘ್ರವಾಗಿ ips ಹೊಂದುತ್ತಾನೆ. 


ಪೂರ್ವಂ "ಜ್ಞೇಯ' ಇತ್ಯತ್ರ ಸ್ವಾಭಮತ ಸಂನ್ಯಾಸ ಶಬ್ದಾರ್ಥಂ ಸ ಸ್ಮಾರಯಿತ್ವಾ 
ತಸ್ಯ ಯೋಗಾದವರತ್ತೇ ಎ ಎ. 'ಬಾಧಕಂ "ಸಾಂಖ್ಯ ಇತಿ 


ಶ್ಲೋಕಾಭ್ಯಾಂ ಪರಿಹೃತ್ಯೆ ೀದಾನೀಂ ತಸ್ಯ ಯೋಗಾದವರತ್ವೇ Wie: 
ಸಂನ್ಯಾಸಸ್ತಿ ತಿ ॥1 


1. ಬಾಧಕಂ "ಯತ್‌ ಸಾಂಖ್ಯೆ ೃಃ' ಇತಿ ಶ್ಲೋಕಾಭ್ಯಾಮ್‌ 


ಅಧ್ಯಾಯ 5 347 


ಅನುವಾದ - ಹಿಂದೆ ಜ್ಞೇಯಃ ಸ ನಿತ್ಯಸಂನ್ಯಾಸೀ (ಶ್ಲೋ.3) ಎಂಬ ಶ್ಲೋಕದಲ್ಲಿ ಶ್ರೀಕೃಷ್ಣನು 
ತನಗೆ ಅಭಿಪ್ರೇತವಾದ ಸಂನ್ಯಾಸಶಬ್ದಾರ್ಥವನ್ನು ತಿಳಿಸಿ, "ಸಂನ್ಯಾಸವು ಯೋಗಕ್ಕೆಂತ ಕೀಳು' 
ಎಂದು ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ವೈರಾಗ್ಯರೂಪವಾದ ಸಂನ್ಯಾಸವು ಜ್ಞಾನಕ್ಕೆ ಮುಖ್ಯ 
ಸಾಧನ ಎಂಬ ಆಕ್ಷೇಪವನ್ನು ಸಾಂಖ್ಯಯೋಗೌ (ಶ್ಲೋ.5) ಮತ್ತು ಯತ್‌ ಸಾಂಖ್ಯೈಃ 
(ಶ್ಲೋ-6) ಎಂಬ ಶ್ಲೋಕಗಳಿಂದ ಪರಿಹರಿಸಿದ್ದಾನೆ. ಈಗ ಸಂನ್ಯಾಸಸ್ತು ಎಂಬ ಈ ಶ್ಲೋಕದಲ್ಲಿ 
ಸಂನ್ಯಾಸವು ಯೋಗಕ್ಕಿಂತ ಕೀಳು ಎಂಬ ವಿಷಯದಲ್ಲಿ ಸಾಧಕಯುಕ್ತಿಯನ್ನು ಹೇಳುತ್ತಿದ್ದಾನೆ. 


ಅಯೋಗತಃ ಭಗವದರ್ಪಣಬುದ್ದಾ ಕ ಕರ್ಮಾನುಷ್ಠಾನರೂಪಯೋಗಾ- 
ಭಾವೇ ಕಾಮಾದಿವರ್ಜನರೂಪಸಂನ್ಯಾಸಸ್ತು ದುಃಖಮಾಪುಮೇವ ಪರಮ- 
ಪುಮರ್ಥಾಹೇತುತ್ತಾತ್‌, ಸ್ಟೋಚಿತಕರ್ಮಾನನುಷ್ಠಾನೇನ ನರಕಪ್ರಾ ಪ್ರೇಶ್ಚೇತಿ 
ಭಾವಃ । ತಾತ್ಕಾಲಿಕಾಪಮಾನಾದಿಕೃತದುಃಖಾಭಾವಸ್ತ ಎಲಿತ್ನಾನ್ನ ಫಲಮಿತಿ ಭಾವಃ। 
ಮುನಿಃ ಸಂನ್ಯಾಸೀ | "ಸಹಿ ಲೋಕೇ ಮುನಿರ್ನಾಮ ಯಃ ಕಾಮಕ್ರೋಧವರ್ಜಿತ' 
ಇತ್ಯುಕ್ತೇಃ | ಯೋಗಯುಕ್ತೋ ನ ಚಿರೇಣ ಶೀಘ್ರಂ ಬ್ರಹ್ಮಾಧಿಗಚ್ಛತೀತ್ಯರ್ಥಃ । 
ಏತೇನ ಯೋಗಾಭಾವೇ ಪುಮರ್ಥಹೇತುತ್ನಾಭಾವಃ, ಸತಿ ತು ತಸ್ಮಿಂಸ್ತದ್ದೇತುತ್ವಂ 
ಸಂನ್ಯಾಸಸ್ಯೇತಿ ಯೋಗಸ್ಯ ವರತ್ತೇ ವ್ಯತಿರೇಕಾನ್ನಯರೂಪಂ ಸಾಧಕಮುಕ್ತಂ 
ಭವತಿ | 


ಅನುವಾದ - ಅಯೋಗತಃ ಎ ಭಗವದರ್ಪಣಬುದ್ದಿ ಯಿಂದ ಕರ್ಮಾನುಷ್ಠಾನ ರೂಪವಾದ 
ಯೋಗ ಇಲ್ಲದಿದ್ದರೆ, ಕಾಮಾದಿತ್ಯಾಗರೂಪವಾದ ಸಂನ್ಯಾಸವು ಪರಮಪುರುಷಾರ್ಥಕ್ಕೆ 
ಕಾರಣವಾಗದು , ಮತ್ತು ಸ್ವವರ್ಣಾಶ್ರಮವಿಹಿತ ಕರ್ಮಾನುಷ್ಠಾನವನ್ನು ಮಾಡದಿರುವುದರಿಂದ 
ನರಕ ಪ್ರಾಪ್ತಿಯಾಗುತ್ತದೆ, ಹೀಗಾಗಿ ದುಃಖಕ್ಕೇ ಕಾರಣವಾಗುತ್ತದೆ ಎಂದು ಅಭಿಪ್ರಾಯ. 
ಕಾಮನಿಗ್ರಹದಿಂದ ಸಮಾಜದಲ್ಲಿಸನ್ಯಾಸಿಗೆ ಅಪಮಾನಾದಿದುಃಖಗಳು ಬಾರದಿರಬಹುದು. 
ತಾತ್ಕಾಲಿಕವಾಗಿ ಇಂಥ ಫಲ ಇದ್ದರೂ ಅದು ಅಲಫಲವಾದ್ದರಿಂದ ಫಲ ಎಂದು ಗಣನೆಗೆ 
ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಮುನಿಃ - ಸಂನ್ಯಾಸಿಯು, ಯಾರು ಕಾಮಕ್ರೋಧರಹಿತನೋ 
ಅವನೇ "ಮುನಿ' ಎಂದು (ಪದ್ಗಪುರಾಣ) ಹೇಳಿದೆ. ಯೋಗಾನುಷ್ಠಾನ ಮಾಡಿದ ಸಂನ್ಯಾಸಿಯು 
ಬಹುಬೇಗನೆ ಭಗವಂತನನ್ನು ಹೊಂದುತ್ತಾನೆ ಎಂದರ್ಥ. ಆದ್ದರಿಂದ ಯೋಗಸಹಿತವಾಗದ 
ಸಂನ್ಯಾಸವು ಪುರುಷಾರ್ಥಕ್ಕೆ ಕಾರಣವಾಗುವುದಿಲ್ಲ ಯೋಗಸಹಿತವಾದ ಸಂನ್ಯಾಸವು 
ಪುರುಷಾರ್ಥಕ್ಕೆ ಕಾರಣವಾಗುತ್ತದೆ. ಹೀಗೆ ಯೋಗವು ಸಂನ್ಯಾಸಕ್ಕಿಂತ ಉತ್ತಮ ಎಂಬ 
ವಷಯದಲ್ಲಿವ್ಯತಿರೇಕ ಅನ್ವಯ ಸಹಚಾರ ರೂಪವಾದ ಯುಕ್ತಿಯನ್ನು ಹೇಳಿದಂತಾಯಿತು. 


348 ಗೀತಾವಿವೃತಿ 


ವಿವರಣೆ - ವ್ಯತಿರೇಕ ಅನ್ವಯಸಹಚಾರ-ವ್ಯತಿರೇಕಸಹಚಾರ ಮತ್ತು ಅನ್ವಯಸಹಚಾರ 
ಎಂದು ಶಾಸ್ತ್ರದಲ್ಲಿ ಸಹಚಾರವನ್ನು ಎರಡು ವಿಧವಾಗಿ ಗುರುತಿಸಿದ್ದಾರೆ. ಯಾವುದೊಂದು 
ಇಲ್ಲದಿರುವುದರಿಂದ ಇನ್ನೊಂದನ್ನೂ ಇಲ್ಲ ಎಂದು ಹೇಳಲು ಸಾಧ್ಯವೋ ಅದು ವ್ಯತಿರೇಕ 
ಸಹಚಾರ, ಉದಾ - "ಕಟ್ಟಿಗೆ ಹಸಿಯಾಗಿರದಿದ್ದರೆ ಹೊಗೆ ಇಲ್ಲಎಂದು ಹೇಳಲು ಸಾಧ್ಯ. ಇದನ್ನೇ 
ವ್ಯತಿರೇಕಸಹಚಾರ ಎನ್ನುತ್ತಾರೆ. ಹಾಗೆ ಇಲ್ಲಿಯೂ ಸಂನ್ಯಾಸವು ಯೋಗಸಹಿತವಾಗದಿದ್ದರ 
ಮೋಕ್ಷ ಎಂಬ ಪುರುಷಾರ್ಥಕ್ಕೆ ಕಾರಣ ಆಗಲಾರದು ಎಂದು ಹೇಳಲು ಬರುತ್ತದೆ. ಆದ್ದರಿಂದ 
ಇದು ವ್ಯತಿರೇಕ ಸಹಚಾರ. ಯಾವುದೊಂದು ಇರುವುದರಿಂದ ಇನ್ನೊಂದನ್ನೂ ಇದೆ ಎಂದು 
ಹೇಳಲು ಸಾಧ್ಯವೋ ಅದು ಅನ್ನಯಸಹಚಾರ. ಉದಾ- ಕಟ್ಟಿಗೆ ಹಸಿಯಾಗಿದ್ದರೆ ಹೊಗೆ 
ಇರುತ್ತದೆ ಎಂದು ಹೇಳಲು ಸಾಧ್ಯ. ಇದನ್ನು ಅನ್ನಯಸಹಚಾರ ಎನ್ನುತ್ತಾರೆ. ಇಲ್ಲಿಯೂ 
ಸಂನ್ಯಾಸವು ಯೋಗ ಸಹಿತವಾದರೆ ಮೋಕ್ಟರೂಪಪುರುಷಾರ್ಥಕ್ಕೆ ಕಾರಣ ಆಗುತ್ತದೆ ಎಂದು 
ಹೇಳಲು ಬರುತ್ತದೆ. ಆದ್ದರಿಂದ ಇದು ಅನ್ನಯ ಸಹಚಾರ. 


ಯದ್ವಾ ಯೋಗಸಂನ್ಯಾಸಯೋಃ ಸಮುಚ್ಚಿತಯೋರೇವ ನಿಃಶ್ರೇಯಸಕರತ್ವ- 
ಮುಭಾವಿತ್ಯನೇನೋಕ್ತಮ್‌ । ಇದಾನೀಮಸಮುಚ್ಚಯೇ ಬಾಧಕಮಾಹ- 
ಸಂನ್ಯಾಸಸ್ತಿ ತಿ ।॥ ಕಾಮಾದಿವರ್ಜನರೂಪಸಂನ್ಯಾಸಸ್ತು ಅಯೋಗತಃ । ಭಾವ- 
ಪ್ರಧಾನಮ್‌ | ಯೋಗರೂಪತ್ಯಾಭಾವೇ ಕೇವಲಸಂನ್ಕಾಸಸ್ತು ದುಃಖಮಾಪು- 


ಮೇವ 1 ವಿಷ್ಣೃರ್ಪಿತತ್ಹಾದಿಯೋಗರೂಪತ್ಹಂ ವಿನಾ ಕೇವಲಕರ್ಮತ್ಯಾಗೋ 
ನರಕಫಲ ಏವೇತಿ ಭಾವಃ । 


ಅನುವಾದ- ಅಥವಾ ಭಗವದರ್ಪಣ ಬುದ್ದಿಯಿಂದ ಕರ್ಮಾಚರಣರೂಪವಾದ 
ಕರ್ಮಯೋಗ ಮತ್ತು ಕಾಮನಾದಿತ್ಕಾಗ ರೂಪವಾದ ಸಂನ್ಯಾಸ ಇವೆರಡು ಸೇರಿಯೇ ಮೋಕ್ಷಕ್ಕೆ 
ಸಾಧನ ಎಂಬ ವಿಷಯವನ್ನು 'ಸಂನ್ಯಾಸಃ ಕರ್ಮಯೋಗಶ್ಚ' (ಶ್ಲೋ.2) ಎಂಬ ಶ್ಲೋಕದಲ್ಲಿ 
"ಉಭೌ' ಎಂಬ ಶಬ್ದದಿಂದ ಹೇಳಿದೆ. ಅವುಗಳು ಸೇರದೇ ಪ್ರತ್ಯೇಕವಾಗಿ ಮೋಕ್ಷಕ್ಕೆ ಕಾರಣವೆಂದರೆ 
ಬಾಧಕವನ್ನು ಈಗ 'ಸಂನ್ಯಾಸಸ್ತು' ಎಂಬ ಶ್ಲೋಕದಿಂದ ಹೇಳುತ್ತಿ ದ್ದಾನೆ. ಕಾಮಾದಿ 
ತ್ಯಾ ಗರೂಪವಾದ ಸಂನ್ಯಾಸವು ಯೋಗರೂಪವನ್ನು ಪಡೆಯದಿದ್ದ ರೆ. ಅಯೋಗತಃ ಎಂಬ 
ಶಬ್ದವನ್ನು ಭಾವಪ್ರಧಾನವಾಗಿ ನಿರ್ದೇಶ ಮಾಡಿದ್ದಾನೆ. ಯೋಗ ರೂಪವಲ್ಲದ ಕೇವಲ ಸಂನ್ಯಾಸವು 
ದುಃಖಕ್ಕೆ ಕಾರಣ. ಭಗವದರ್ಪಣ ಮೊದಲಾದ ರೂಪವಾದ ಯೋಗ ರೂಪವನ್ನು ಪಡೆಯದ 
ಕೇವಲ (ಸಂನ್ಯಾಸವು) ಕರ್ಮತ್ಯಾಗವು ನರಕಕ್ಕೆ ಕಾರಣವಾಗಿದೆ. ಆದ್ದರಿಂದ ಕೇವಲ ಕರ್ಮತ್ಯಾಗಕ್ಕೆ 
ನರಕವೇ ಫಲ ಎಂದು ತಾತ್ಪರ್ಯ. 


ಅಧ್ಯಾಯ 5 349 


ವಿವರಣೆ- ಭಾವಪ್ರಧಾನನಿರ್ದೇಶ- ಧರ್ಮವನ್ನು ತಿಳಿಸುವ ಉದ್ದೇಶದಿಂದ ಧರ್ಮಿವಾಚಕ 
ಶಬ್ದ ಪ್ರಯೋಗವನ್ನು ಮಾಡಿರುತ್ತಾರೆ. ಅದನ್ನು ಭಾವಪ್ರಧಾನ ನಿರ್ದೇಶ ಎಂದು ಕರೆಯುತ್ತಾರೆ. 


ಯೋಗರೂಪತ್ಪಂ ವಿನಾ ಸಂನ್ಯಾಸಸ್ಯಾನರ್ಥಹೇತುತ್ತಮುಕ್ತ್ವಾ ಯೋಗ- 
ರೂಪಸಂನ್ಯಾಸಸ್ಯ ಮುಕ್ತಿಹೇತುತ್ತಮಾಹ - ಯೋಗಯುಕ್ತ ಇತಿ ॥ ಮುನಿಃ 
ಸಂನ್ಯಾಸೀ 1 ಸಂನ್ಯಾಸಸ್ಯ ಯೋಗಾವಾಂತರಭೇದತ್ವಾದ್ಯೋಗರೂಪತ್ಹೋಕ್ತಿಃ 
"ಯಂ ಸಂನ್ಯಾಸಮಿತಿ ಪ್ರಾಹುರ್ಯೋಗಂ ತಂವಿದ್ದಿ' (6-2) ಇತಿ ವಕ್ಚ್ಯಮಾಣ- 
ಗೀತೋಕ್ತಿರಪ್ಯೇತದಭಿಪ್ರಾಯಾ 1 ಅತಃ "ಸಂನ್ಯಾಸಃ ಕರ್ಮಯೋಗ್ಪೆ'ತಿ 
ಭೇದೋಕ್ತಿಃ ಕುರುಪಾಂಡವವನ್ನ ವಿರುದ್ಧೇತಿ ಜ್ಞೇಯಮ್‌ ॥ 6 ॥ 


ಅನುವಾದ- ಯೋಗ ರೂಪವನ್ನು ಪಡೆಯದ ಸಂನ್ಯಾಸವು ದುಃಖ ಪ್ರಾಪ್ತಿ ರೂಪವಾದ 
ಅನರ್ಥಕ್ಕೆ ಕಾರಣ ಎಂದು ಹೇಳಿ ಯೋಗ ರೂಪವಾದ ಸಂನ್ಯಾಸವು ಮುಕ್ತಿಗೆ ಕಾರಣ ಎಂದು 
"ಯೋಗಯುಕ್ತ' ಎಂಬ ಭಾಗದಿಂದ ಹೇಳುತ್ತಿದ್ದಾನೆ. ಮುನಿಃ: ಸಂನ್ಯಾಸಿಯು. (ಕಾಮನಾತ್ಯಾಗ, 
ಭಗವದರ್ಪಣ ಬುದ್ದಿ ಕರ್ಮಾಚರಣೆ ಇವು ಮೂರು ಸೇರಿದರೆ ಅದನ್ನೇ ಯೋಗ ಎಂದು 
ಕರೆಯುತ್ತಾರೆ.) ಕಾಮನಾತ್ಯಾಗರೂಪವಾದ ಸಂನ್ಯಾಸವು ಯೋಗದಲ್ಲಿ ಒಂದು ಅಂಶವಾದ್ದರಿಂದ 
ಸಂನ್ಯಾಸವು ಯೋಗ ರೂಪ ಎಂದು ಹೇಳಿದ್ದಾನೆ. ಯಾವುದನ್ನು ಕಾಮನಾತ್ಕಾಗರೂಪವಾದ 
ಸಂನ್ಯಾಸ ಎನ್ನುವರೋ ಅದನ್ನೇ ಯೋಗದ ಒಂದು ಅಂಶ ಎಂದು ತಿಳಿ ಎಂಬುದಾಗಿ "ಯಂ 
ಸಂನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ದಿ ಎಂದು (ಅ.6. ಶ್ಲೋ.2) ಮುಂದೆ ಹೇಳುವ 
ಗೀತೆಯ ಶ್ಲೋಕಕ್ಕೂ ಇದೇ ಅಭಿಪ್ರಾಯ. ಆದ್ದರಿಂದ ಸಂನ್ಯಾಸ ಮತ್ತು ಕರ್ಮಯೋಗ ಎಂದು 
ಪ್ರತ್ಯೇಕವಾಗಿ ಇದ್ದರೂ ಕೌರವರು ಪಾಂಡವರು ಎಂಬ ಪ್ರಯೋಗದಂತೆ ಆ ಪ್ರಯೋಗವು 
ವಿರುದ್ಧವಲ್ಲ ಎಂದು ತಿಳಿಯಬೇಕು. 


ವಿವರಣೆ- ಯೋಗ ಎಂದರೆ- ಕಾಮನಾತ್ಯಾಗ, ಭಗವದರ್ಪಣ ಬುದ್ದಿ ಮತ್ತು ಕರ್ಮಾಚರಣೆ 
ಎಂದೇ ಅರ್ಥ. ಈ ಮೂರು ಸೇರಿದರೆ ಇದನ್ನೇ ಯೋಗ ಎಂಬ ಶಬ್ದದಿಂದ ಜ್ಞಾನಿಗಳು 
ಕರೆಯುತ್ತಾರೆ. ಯೋಗದಲ್ಲಿಸಂನ್ಯಾಸವು ಸೇರಿದೆ. ಆದ್ದರಿಂದ ಯೋಗ ರೂಪವಲ್ಲದ ಸಂನ್ಯಾಸ, 
ಯೋಗದಿಂದ ಕೂಡಿದ ಸಂನ್ಯಾಸ ಎಂದು ಸಂನ್ಯಾಸ ಮತ್ತು ಯೋಗಗಳನ್ನು ಪ್ರತ್ಯೇಕವಾಗಿ 
ಹೇಳಲು ಹೇಗೆ ಸಾಧ್ಯ ? ಎಂದು ಸಂದೇಹ ಬರಬಹುದು. ಅದಕ್ಕೆ ರಾಯರು "ಕುರು ಪಾಂಡವ' 
ಶಬ್ದ ಪ್ರಯೋಗ ಇದ್ದಂತೆ ಎಂದು ಉತ್ತರಿಸಿದ್ದಾರೆ. ವಸ್ತುತಃ ಪಾಂಡವರೂ ಕುರು ವಂಶದಲ್ಲೇ 
ಬಂದವರಾದ್ದರಿಂದ ಕುರುಗಳೇ, ಆದರೂ, ಪಾಂಡವರನ್ನು ಬಿಟ್ಟು ಉಳಿದ ಕೌರವರು ಎಂಬ 
ಅರ್ಥದಲ್ಲಿ ಕೌರವರು ಎಂದು ಶಬ್ದಪ್ರಯೋಗ ಮಾಡುತ್ತೇವೆ. ಹಾಗೆ ಸಂನ್ಯಾಸವನ್ನು ಬಿಟ್ಟು 
ಉಳಿದ ಯೋಗ ಎಂಬ ಅರ್ಥದಲ್ಲಿ ಯೋಗ ಎಂಬ ಶಬ್ದಪ್ರಯೋಗ ಎಂದು ತಿಳಿಯಬೇಕು. 


350 ಗೀತಾವಿವೃತಿ 


ಯೋಗಯುಕ್ತೋ ವಿಶುದ್ಧಾತ್ಮಾ ವಿಜಿತಾತ್ಮಾ ಜಿತೇಂದ್ರಿಯಃ । 
ಸರ್ವಭೂತಾತ್ಮಭೂತಾತ್ಮಾ ಕುರ್ವನ್ನಪಿ ನ ಲಿಪ್ಯತೇ 11 71 


ಅರ್ಥ - ಕರ್ಮಯೋಗದಿಂದ ಕೂಡಿದ, ಶುದ್ಧ ಸ್ವಭಾವವುಳ್ಳ , ಮನೋನಿಗ್ರಹವುಳ್ಳ, 
ಇಂದ್ರಿಯ ನಿಗ್ರಹವುಳ್ಳ, ಎಲ್ಲರಿಗೂ ನಿಯಾಮಕನಾದ ಪರಮಾತ್ಮನೇ ತನಗೂ ಸ್ವಾಮಿ ಎಂದು 
ತಿಳಿದವನು, ಅಥವಾ ಎಲ್ಲರ ಅಂತರ್ಯಾಮಿಯಾದ ಭಗವಂತನಲ್ಲಿಆಸಕ್ತವಾದ ಮನಸ್ಸುಳ್ಳವನು 
ಕರ್ಮಾನುಷ್ಠಾನ ಮಾಡುತ್ತಿದ್ದರೂ ಕರ್ಮದ ಲೇಪವನ್ನು ಪಡೆಯುವುದಿಲ್ಲ. ಮುಕ್ತನಾಗುತ್ತಾನೆ. 


ಯೋಗಯುಕ್ತಸಂನ್ಯಾಸಸ್ಯ ಮಹಾಫಲಹೇತುತ್ತಂ ಪ್ರಪಂಚಯತಿ-ಯೋಗೇತಿ ॥ 
ಪ್ರಪಂಚನಂ ಚ "ಯೋ ನ ದ್ವೇಷ್ಟೀ'ತೃತ್ರ ಉಕ್ತದ್ದೇಷಾದಿವರ್ಜನರೂಪ- 
ಸಂನ್ಯಾಸಸ್ಯ ಪೂರ್ವಾರ್ಧೇ ಕಾರಣೋಪನ್ಯಾಸೇನ ಬ್ರಹ್ಮಾಧಿಗಚ್ಚತೀತಿ ಪ್ರಾಗುಕ್ತ- 
ಮುಕ್ತಿಫಲಂ ಪ್ರತಿ ಉತ್ತರಾರ್ಧೇ ಬ್ರಹ್ನಜ್ಞಾನರೂಹಾವಾಂತರಫಲೋಕ್ಕಾ ಚೇತಿ 
ಧ್ಯೇಯಮ್‌ । ಯೋಗಯುಕ್ತಃ ಕರ್ಮಯೋಗಯುಕ್ತಃ ವಿಶುದ್ಧಾತ್ಮಾ ವಿಶುದ್ಧ- 
ಸ್ವಭಾವ, ಅತ ಏವ ವಿಜಿತಮನಸ್ಕೋ ಜಿತೇಂದ್ರಿಯಃ ಸರ್ವಭೂತಾತ್ಮಾ 
ಸರ್ವಭೂತಾನಾಮಾದಾನಾದಿಕರ್ತಾ ಸ್ವಾಮೀತಿ ಯಾವತ್‌ | ಸರ್ವಭೂತಾತ್ಮ- 
ಭೂತಃ ಸರ್ವಪ್ರಾಣಿನಾಂ ಸ್ವಾಮಿಭೂತಃ ಸ ಏವ ಸ್ವಸ್ಯಾತ್ಮಾ ಆದಾನಾದಿಕರ್ತಾ 
ಸ್ಥಾಮೀ ಯಸ್ಯ ಸ ಸರ್ವಭೂತಾತ್ಕಭೂತಾತ್ಮಾ | ಜ್ಞಾನೋಪಲಕ್ಟಣಮೇತತ್‌ | 
ಸರ್ವಭೂತಾತ್ಕಭೂತಾತ್ಮೇತಿ ಜ್ಞಾನೀತ್ಯರ್ಥಃ । 
ಅನುವಾದ - ಯೋಗಸಹಿತವಾದ ಸಂನ್ಯಾಸವು ಶ್ರೇಷ್ಠಫಲವಾದ ಮೋಕ್ಷಕ್ಕೆ ಕಾರಣ ಎಂಬ 
ವಿಷಯವನ್ನು "ಯೋಗಯುಕ್ತಃ' ಎಂಬ ಈ ಶ್ಲೋಕದಲ್ಲಿ ಏವರಿಸುತ್ತಿದ್ದಾನೆ. ಏವರಿಸುವ ಬಗೆ :- 
"ಯೋ ನ ದ್ವೇಷ್ಟಿ ಎಂಬ ಶ್ಲೋಕದಲ್ಲಿ ಹೇಳಿದ ದ್ವೇಷಾದಿಗಳ ತ್ಯಾಗರೂಪವಾದ ಸಂನ್ಯಾಸಕ್ಕೆ ಈ 
ಶ್ಲೋಕದ ಪೂರ್ವಾರ್ಧದಲ್ಲಿ ಕಾರಣವನ್ನು ಹೇಳುತ್ತಿದ್ದಾನೆ. ಮತ್ತು "ಬ್ರ ಹ್ಮಾಧಿಗಚ್ಛತಿ' ಎಂಬ 
ಹಿಂದಿನ ಶ್ಲೋಕದಲ್ಲಿ ಹೇಳಿದ ಮೋಕ್ಷರೂಪ ಫಲಕ್ಕೆ ಈ ಶ್ಲೋಕದ ಉತ್ತರಾರ್ಧದಲ್ಲಿ ಬ್ರಹ್ಮಜ್ಞಾನ 
ರೂಪ ಅಮುಖ್ಯಫಲವನ್ನು ಹೇಳುತ್ತಿದ್ದಾನೆ ಎಂದು ತಿಳಿಯಬೇಕು. ಯೋಗಯುಕ್ತಃ 
ಕರ್ಮಯೋಗಸಹಿತನಾದ, ವಿಶುದ್ಧಾತ್ಮಾ- ಪರಿಶುದ್ಧವಾದ ಸ್ವಭಾವವುಳ್ಳ, ಆದ್ದರಿಂದಲೇ 
ಮನೋನಿಗ್ರಹವುಳ್ಳ, ಇಂದ್ರಿ ಯನಿಗ್ರಹವುಳ್ಳ | ಸರ್ವಭೂತಾತ್ಮಾ = ಎಲ್ಲಾ ಜೀವರ ಆದಾನಾದಿ- 
ಕರ್ತಾ- ತನ್ನ ವಶಕ್ಕೆ ತೆಗೆದುಕೊಳ್ಳುವವನು ಎಂದರೆ ಸ್ವಾಮಿ ಎಂದು ಅರ್ಥ. ಸರ್ವ- 
ಭೂತಾತ್ಮಭೂತಃ = ಎಲ್ಲಾ ಜೀವರಿಗೆ ಸ್ವಾಮಿಯಾದ ಆ ಭಗವಂತನೇ ತನಗೂ ಆತ್ಮಾ ಎ 
ಆದಾನಾದಿಕರ್ತಾ - ಸ್ವಾಮಿಯಾಗಿದ್ದಾನೆ. ಎಲ್ಲರಿಗೂ ಸ್ವಾಮಿಯಾದ ಭಗವಂತನು ತನಗೂ 


ಅಧ್ಯಾಯ 5 351 


ಸ್ವಾಮಿಯಾಗಿವುಳ್ಳವನನ್ನು ಸರ್ವಭೂತಾತ್ಮ ಭೂತಾತ್ಮಾಎಂದು ಕರೆಯುತ್ತಾರೆ. ಸರ್ವಭೂತಾಶ್ಮ- 
ಭೂತಾತ್ಮಾ ಎಂಬ ಶಬವನ್ನು ಜಾನ ಎಂಬ ಅರ್ಥದಲ್ಲಿಪ್ರಯೋಗಿಸಿದ್ದಾರೆ. (ಉಪಲಕಣ ಶಬ 
ಎರಾ ತಾ ಣಾ ದ ಲ ಎ 
ಅರ್ಥವನ್ನು 4ನೇ ಶ್ಲೋಕದಲ್ಲಿ ವಿವರಿಸಲಾಗಿದೆ) ಎಲ್ಲಜೀವರಿಗೂ ಸ್ವಾಮಿಯಾದ ಭಗವಂತನು 
ತನಗೂ, ಸ್ವಾಮಿ ಎಂದು ಜ್ಞಾನವುಳ್ಳವನು "'ಸರ್ವಭೂತಾತ್ಫಭೂತಾತ್ಮಾ' ಶಬ್ದ ದ ಅರ್ಥ. 


ಕುರ್ವನ್ನಪಿ ನ ಲಿಪ್ಯತೇ ಮುಕ್ತೋ ಭವತೀತ್ಯರ್ಥಃ । ಜಿತೇಂದ್ರಿಯತ್ಹಾದಿ 
ದ್ವೇಷಾದಿವರ್ಜನಕಾರಣಂ “ಸರ್ವಸ್ವಾಮೀ ಮಮಸ್ತಾಮಿ' ಇತಿ ಜ್ಞಾನಂ ಬ್ರಹ್ಮಾ- 
ಧಿಗತಾವವಾಂತರಫಲಮಿತ್ಯುಕ್ತಂ ಭವತಿ 1 ಯದ್ವಾ "ಯೋಗಯುಕ್ತ' ಇತ್ಯತ್ರ 
ಭಗವದರ್ಪಣಬುದ್ದ್ಧ್ಯಾ ಕರ್ಮಾನುಷ್ಠಾನರೂಪೋ ಯೋಗ ಉಕ್ತಃ | "ಸರ್ವೇ'- 
ತ್ಯಾದಿನಾ ತು ಸರ್ವಭೂತಾತ್ಮನಿ ಹರೌ ಭೂತಮನಾಃ *ನಿತಮನಾ ಇತಿ 
ಧ್ಯಾನಯೋಗ ಉಕ್ತ ಇತ್ಯರ್ಥಃ 117 ॥ 


ಅನುವಾದ - ಕರ್ಮ ಮಾಡುತ್ತಿದ್ದರೂ ಲೇಪ ಹೊಂದುವುದಿಲ್ಲ: ಮುಕ್ತನಾಗುತ್ತಾನೆ ಎಂದು 
ಅರ್ಥ. ಮನಸ್ಸು ಇಂದ್ರಿಯಗಳ ನಿಗ್ರಹ ಮೊದಲಾದವು ದ್ವೇಷಾದಿಗಳ ತ್ಯಾಗಕ್ಕೆ ಕಾರಣವಾದ 
"ಎಲ್ಲರಿಗೂ ಸ್ವಾಮಿಯಾದ ಭಗವಂತನೇ ನನಗೂ ಸ್ವಾಮಿ' ಎಂಬ ಜ್ಞಾನವು ಬ್ರಹ್ಮನ 
ತಿಳಿಯುವಿಕೆಯ ಅಮುಖ್ಯಫಲ ಎಂದು ಹೇಳಿದಂತಾಯಿತು. ಅಥವಾ "ಯೋಗಯುಕ್ತಃ' 
ಎಂಬ ಪೂರ್ವಾರ್ಧದಲ್ಲಿ ಭಗವದರ್ಪಣ ಬುದ್ದಿ ಯಿಂದ ಕರ್ಮಾಚರಣರೂಪವಾದ ಯೋಗ 
ವನ್ನು ಹೇಳಿದ್ದಾರೆ. "ಸರ್ವಭೂತಾತ್ಮಭೂತಾತ್ಕ್ಮಾ' ಎಂಬ ಉತ್ತರಾರ್ಧದಿಂದ ಎಲ್ಲಾ ಜೀವರಿಗೆ 
ಸ್ವಾಮಿಯಾದ ಭಗವಂತನಲ್ಲಿ ಭೂತಮನಾಃ- ಆಸಕ್ತವಾದ ಮನಸ್ಸುಳ್ಳವನು ಎಂದು ಧ್ಯಾನ 
ಯೋಗವನ್ನು ಹೇಳಿದ್ದಾ! ರೆಎಂದು ಅರ್ಥ. ॥7॥॥ 


ತತ್ತ ಎಜ್ಞಾನಿಯ ಅನುಸಂಧಾನ 
ನೈವ ಕಿಂಚಿತ್ತರೋಮೀತಿ ಯುಕ್ತೋ ಮನ್ಯೇತ ತತ್ತ್ವವಿತ್‌ । 
ಪಶ್ಯನ್‌ ಶೃಣ್ನನ್‌ ಸ್ಪ ಶನ್‌ ಜಿಫುನ್ನಶ್ಲನ್ನಚ್ಚನ್ನ ನನ್‌ ಶ್ವಸನ್‌ 11 8 ॥| 
ಪ್ರಲಪನ್ವಿಸೃಜನ್‌ ಗೃಹ್ನನ್ನುಃ ನ್ನಿಷನ್ನಿಮಿಷನ್ನಪಿ I 
ಅಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಆತಿ ಧಾರಯನ್‌ Il 9 1 


ಅರ್ಥ- ನೋಡುತ್ತಾ, ಕೇಳುತ್ತಾ, ಸ್ಪರ್ಶಜ್ಞಾನವನ್ನು ಪಡೆಯುತ್ತಾ , ಆಘ್ರಾಣಿಸುತ್ತಾ, 
ತಿನ್ನುತ್ತಾ, ನಡೆಯುತ್ತಾ, ನಿದ್ರಿಸುತ್ತಾ, ಉಸಿರಾಡುತ್ತಾ , ಮಾತಾಡುತ್ತಾ, ಮಲಮೂತ್ರವಿಸರ್ಜನೆ 


I; ಸ್ಥಿತಮನಾ ಇತ್ಯರ್ಥಃ 


352 ಗೀತಾವಿವೃತಿ 


ಮಾಡುತ್ತಾ, ಬೇಕಾದದ್ದನ್ನು ತೆಗೆದುಕೊಳ್ಳುತ್ತಾ , ಕಣ್ಣುಮುಚ್ಚುತ್ತಾ, ಕಣ್ಣುಬಿಡುತ್ತಾ ಇದ್ದರೂ, 
ಕರ್ಮಯೋಗವನ್ನು ಅನುಷ್ಠಾನ ಮಾಡುತ್ತಿರುವ ತತ್ತ್ವಜ್ಞಾನಿಯು, ಇಂದ್ರಿಯಗಳು ಭಗವಂತನ 
ಇಚ್ಛೆಯಿಂದಲೇ ತಮ್ಮತಮ್ಮ ವಿಷಯಗಳಲ್ಲಿ ಪ್ರವೃತ್ತಿ ಮಾಡುತ್ತಿವೆ, (ತಾನು ಅಸ್ವತಂತ್ರನಾದ್ದರಿಂದ) 
ನಾನು ಮಾಡುತ್ತಿಲ್ಲಎಂಬುದಾಗಿ ತಿಳಿಯಬೇಕು. 

“ಜ್ಞೇಯ' ಇತ್ಯಾದಿನಾ 'ವಿಶುದ್ಧಾತ್ಮ' ಇತ್ಯಾದಿನಾ ಚ ಸಷ್ಟೀಕೃತಮಪಿ 
ಸಂನ್ಯಾಸಂ ಸಂಕಲ್ಪತ್ಯಾಗೋಕ್ತ್ಯಾ ಪುನಃ ಸ್ಪಷ್ಟಯತಿ- ನೈವೇತ್ಯಾದಿಶ್ಲೋಕ- 
ದ್ವಯೇನ ॥। ಯುಕ್ತಃ ಕರ್ಮಯೋಗಾನುಷ್ಠಾತಾ | ತತ್ತ್ವವಿತ್‌ ತತ್ತಜ್ಞಾನೀ 1 
ದರ್ಶನಶ್ರವಣಸ್ಪರ್ಶನಾದಿಜ್ಞಾನೇಂದ್ರಿಯಕರ್ಮೇಂದ್ರಿ ಯವ್ಯಾಪಾರಂಕುರ್ವನ್ನಪಿ 
ಇಂದ್ರಿಯಾಣೀಂದ್ರಿ ಯಾರ್ಥೇಷು ಹರೀಚ್ಚಯಾ ವರ್ತಂತ ಇತಿ ಧಾರಯನ್‌ 
ಮನಸಾsವಮೃಶನ್‌ ಸ್ವಸ್ಯ ಸ್ಥಾತಂತ್ರಾ ಭಾವಾತ್‌, ನೈವ ಕಿಂಚಿತ್ತರೋಮೀತಿ 
ಮನ್ಯೇತೇತ್ಯರ್ಥಃ । ಸಂಕಲ್ಪತ್ಯಾಗೋಪಪಿ ಸಂನ್ಯಾ ಸಶಬ್ದಾರ್ಥ ಇತಿ ಭಾವಃ । 


ಅನುವಾದ - 'ಜ್ಞೇಯ' ಎಂಬ 3ನೇ ಶ್ಲೋಕದಿಂದ ಮತ್ತು "ವಿಶುದ್ಧಾತ್ಮಾ' ಎಂಬ 7ನೇ 
ಶ್ಲೋಕದಿಂದ ಸ ಸಿಂನ್ಯಾಸ ಎಂದರೆ ಏನು ಎಂಬುದಾಗಿ ಸ ಷ್ಪಪಡಿಸಲಾಗಿದೆ. ಜನ ಹಿಂದೆ 
ಹೇಳಿದ ಸಂನ್ಯಾ ಸವನ್ನೇ ಸಂಕಲ್ಪತ್ಯಾ ಗವನ್ನು ಹೇಳುವ ನೆ "ನೈವಕಿಂಚಿತ್‌- ಕರೋಮಿ' 
ಎಂಬ ಎರಡು 'ಶ್ಲೋಕಗಳಿಂದ ಸೃಷ್ಟಪಡಿಸುತ್ತಿದ್ದಾನೆ. ಯುಕ್ತಃ - ಕರ್ಮಯೋಗವನ್ನು ಅನುಷ್ಠಾನ 
ಮಾಡುವ, ತತ್ತ ವಾತ್‌ ಎ ತತ್ತ ಹನಿಯು, ನೋಡುವಿಕೆ ಕೇಳುವಿಕೆ, ಮುಟ್ಟುದಿಕೆ ಲಾ 
ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿ ಯಗಳ ವ್ಯಾಪಾರವನ್ನು ಮಾಡುತ್ತಿದ್ದರೂ, ಇಂದ್ರಿಯಗಳು 
ಇಂದ್ರಿಯ ವಿಷಯಗಳಲ್ಲಿ ಭಗವಂತನ ಇಚ್ಛೆಯಿಂದಲೇಪ ಪ್ರ ವರ್ತಿಸುತ್ತವೆ ಪು ಧಾರಯನ್‌: 
ಮನಸ್ಸಿನಿಂದ ವಿಮರ್ಶೆಮಾಡುತ್ತಾ ನನಗೆ ಸ್ವಾತಂತ್ರ್ಯ ಇಲ್ಲದಿರುವುದರಿಂದ ನಾನು ಏನನ್ನೂ 


ಮಾಡುವುದಿಲ್ಲ ಎಂದು ತಿಳಿಯಬೇಕು. ಸಂನ್ಯಾ ಕ ಕಾಕ ಸಂಕಲ್ಪತ್ಯಾ ಗಎಂದೂ ಅರ್ಥವೆಂದು 
ಅಭಿಪ್ರಾಯ. 


ಸಂನ್ಯಾಸೋ ಯೋಗರೂಪಃ ಸನ್‌ ಪರಮಪುಮರ್ಥಹೇತುರಿತ್ಯುಕ್ತಮ್‌ 
ಕಥಂ ತಸ್ಯ ಯೋಗರೂಪತೇತ್ಯತೋ ವಾಠ5ಹ- ನೈವೇತಿ ॥ ಸರ್ವವ್ಯಾಪಾರಂ 
ಕುರ್ವನ್ನಪೀಂದ್ರಿಯಾಣೀಶಪ್ರೇರಿತಾನಿ ಇಂದ್ರಿಯಾರ್ಥೇಷು ವರ್ತಂತೇ, ಸ ಏವ 
ಸ್ಪತಂತ್ರಃ, ನೈವ ಕಿಂಚಿದಹಂ ಕರೋಮೀತ  ನುಸಂಧಾನಮೇವ ದ್ವೇಷಾದಿವರ್ಜನ- 

ರೂಪಸಂನ್ಕಾಸಸ ಸ್ವ ಯೋಗರೂಪತ್ನಂ Mb ಶ್ಲೋಕದ್ದಯತಾತರ್ಯಾರ್ಥ: 
Il 8-9 1 


ಅಧ್ಯಾಯ 5 353 


ಅನುವಾದ - ಅಥವಾ ಸಂನ್ಯಾಸವು ಯೋಗರೂಪವಾದಾಗ ಪರಮಪುರುಷಾರ್ಥವಾದ 
ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ಹಿಂದೆ ಹೇಳಿದೆ. (6ನೇ ಶ್ಲೋಕದಲ್ಲಿ) ಸಂನ್ಯಾಸವು 
ಯೋಗರೂಪವಾಗುವುದು ಹೇಗೆ ಎಂಬುದನ್ನು "ನೈವ' ಎಂಬ ಈ ಎರಡು ಶ್ಲೋಕಗಳಿಂದ 
ಹೇಳುತ್ತಿದ್ದಾನೆ. ಎಲ್ಲಾವಿಧವಾದ ವ್ಯಾಪಾರಗಳನ್ನು ಮಾಡುತ್ತಿದ್ದರೂ, ಇಂದ್ರಿಯಗಳು ವಿಷಯ 
ಪದಾರ್ಥಗಳಲ್ಲಿ ಭಗವಂತನ ಪ್ರೇರಣೆಯಿಂದಲೇ ಪ್ರವರ್ಶಿಸುತ್ತವೆ. ಆ ಭಗವಂತನೇ ಸ್ವತಂತ್ರ, 
ನಾನು ಏನನ್ನೂ ಮಾಡುವುದಿಲ್ಲ (ಸೃತಂತ್ರವಾಗಿ) ಎಂಬ ಅನುಸಂಧಾನವೇ ದ್ವೇಷಾದಿಗಳ 
ತ್ಯಾಗರೂಪವಾದ ಸಂನ್ಯಾಸದ ಯೋಗರೂಪತ್ವಎಂದು ಎರಡೂ ಶ್ಲೋಕಗಳ ತಾತ್ಪರ್ಯ. 


ಪಾಪಲೇಪವಾಗದಿರುವ ಪರಿ 


ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ | 
ಲಿಪ್ಯತೇ ನ ಸ ಪಾಪೇನ ಪದ್ಧಪತ್ರಮಿವಾಂಭಸಾ 11 10 ॥ 


ಅರ್ಥ - ನಾನು ಸ್ವತಂತ್ರ ಕರ್ತೃ ಎಂಬ ಅಭಿಮಾನವನ್ನೂ , ಫಲದ ಆಸೆಯನ್ನೂ ಬಿಟ್ಟು 
ಭಗವಂತನು ನನ್ನ ಒಳಿತಿಗಾಗಿ ವಿಹಿತಕರ್ಮಗಳನ್ನು ಭಗವತ್ಪೂಜಾರೂಪವಾಗಿ ನನ್ನಿಂದ 
ಮಾಡಿಸುತ್ತಿದ್ದಾನೆ ಎಂದು ತಿಳಿದು ಯಾರು ಸ್ವವಿಹಿತ ಕರ್ಮಗಳನ್ನು ಮಾಡುತ್ತಾನೋ ಅವನು 
ಕಮಲದ ಎಲೆಯು ಹೇಗೆ ನೀರಿನ ಲೇಪಹೊಂದುವುದಿಲ್ಲವೋ ಹಾಗೆ ಪಾಪದ ಲೇಪ 
ಹೊಂದುವುದಿಲ್ಲ. ಅಂದರೆ ಜ್ಞಾನವನ್ನು ಪಡೆದು ಮುಕ್ತನಾಗುತ್ತಾನೆ. 


ಯೋಗಮಪಿ ಕಿಂಚಿತ್‌ ವಿವೃಣ್ಣನ್‌ ಸಂನ್ಯಾಸಯೋಗಾಭ್ಯಾಂ ಯುಕ್ತ ಏವ 
ಕರ್ಮಣಾ ನ ಲಿಪೃತ ಇತಿ ಸಾಧನನಿಯಮಮಾಹ-ಬ್ರಹ್ನಣೀತಿ ॥॥ ಯದ್ಯಪಿ 
"ಸಂನ್ಯಾಸಸ್ತಿ ತ್ಯನೇನೈವ' । ಸಂನ್ಯಾಸಯೋಗೌ ಮಿಲಿತಾವೇವ ಫಲಂ ಸಾಧಯತ 
ಇತಿ ನಿಯಮೋ ಲಬ್ಬ ಏವ, "ಕುರ್ವನ್ನಪಿ ನ ಲಿಪ್ಯತ' ಇತಿ ಫಲಂ ಚೋಕ್ತ- 
ಮೇವ | ತಥಾಪಿ ಸಂನ್ಯಾಸಯೋಗೌ ಮಿಲಿತಾವೇವ ಫಲಸಾಧನಮಿತಿ 
ನಿಯಮೋಕ್ತೇರುಪಚಾರತ್ತನಿವೃತ್ತರ್ಥಂ "ಲಿಪ್ಯತೇ ನ ಸ ಪಾಪೇನೇತಿ' ಪುನಃ 
ಫಲೋಕ್ತ್ಯಾ ನಿಯಮಸ್ಯ ಫಲಸಾಧನತಾತತ್ರೋಚ್ಯತ ಇತ್ಯದೋಷಃ । 


ಅನುವಾದ- ಯೋಗವನ್ನು ಸ್ನಲ್ಪ ವಿವರಿಸುತ್ತಾ ಸಂನ್ಯಾಸ ಮತ್ತು ಯೋಗ ಇವುಗಳಿಂದ 
ಕೂಡಿದ ಸಾಧಕನೇ ಕರ್ಮದ ಲೇಪ ಹೊಂದುವುದಿಲ್ಲಎಂದರೆ- ಸಂನ್ಯಾಸ ಮತ್ತು ಯೋಗಗಳು 
ಮಿಲಿತವಾಗಿಯೇ ಮೋಕ್ಷಸಾಧನಗಳಾಗುತ್ತವೆ ಎಂದು ಸಾಧನ ನಿಯಮವನ್ನು (ಕೇವಲ 
ಸಂನ್ಯಾಸವಾಗಲೀ ಕೇವಲ ಯೋಗವಾಗಲೀ ಮೋಕ್ಷಸಾಧನವಲ್ಲ) ಬ್ರಹ್ಮಣ್ಯಾಧಾಯ ಎಂಬ 


354 ಗೀತಾವಿವೃತಿ 


ಶ್ಲೋಕದಿಂದ ಹೇಳುತ್ತಿದ್ದಾನೆ. ವಸ್ತುತಃ "ಸಂನ್ಯಾಸಸ್ತು' ಎಂಬ (6ನೇ) ಶ್ಲೋಕದಲ್ಲಿಯೇ ಸಂನ್ಯಾಸ 
ಮತ್ತು ಯೋಗ ಇವುಗಳು ಮಿಲಿತವಾಗಿಯೇ ಮೋಕ್ಷ ಫಲಕ್ಕೆ ಸಾಧನವಾಗಿವೆ ಎಂಬ ನಿಯಮವು 
ಪ್ರಾಪ್ತವಾಗಿದೆ. “ಕುರ್ವನ್ನಪಿ ನ ಲಿಪ್ಯತೇ' ಎಂಬ (7ನೇ) ಶ್ಲೋಕದಲ್ಲಿ ಫಲವನ್ನೂ ಹೇಳಿಯಾಗಿದೆ. 
ಆದರೂ ಸಂನ್ಯಾಸ ಮತ್ತು ಯೋಗ ಇವುಗಳು ಮಿಲಿತವಾಗಿಯೇ ಮೋಕ್ಷಕ್ಕೆ ಸಾಧನ ಎಂಬ 
ನಿಯಮವು ಔಪಚಾರಿಕ ಎಂಬ ಭ್ರಾಂತಿಯನ್ನು ಪರಿಹರಿಸಲು "ಲಿಪ್ಯತೇ ನಸ ಪಾಪೇನ' ಎಂಬ 
(10ನೇ) ಶ್ಲೋಕದಲ್ಲಿ ಪುನಃ (ಕರ್ಮಲೇಪಾಭಾವ)ಹೇಳಿ ಸಂನ್ಯಾಸ ಮತ್ತು ಯೋಗ ಎರಡು 


ಸೇರಿದರೆ ಮಾತ್ರ (ನಿಯಮ) ಮೋಕ್ಷಫಲಸಾಧನಗಳಾಗುತ್ತವೆ ಎಂದು ಹೇಳುತ್ತಿರುವುದರಿಂದ 
ಪುನರುಕ್ತಿದೋಷಇಲ್ಲ. 


ವಿವರಣೆ- ಬ್ರಹ್ಮಣ್ಯಾಧಾಯ ಎಂಬ ಶ್ಲೋಕದಲ್ಲಿ ಸಂನ್ಯಾಸ ಮತ್ತು ಯೋಗ ಇವುಗಳು 
ಮಿಲಿತವಾಗಿಯೇ ಮೋಕ್ಷಕ್ಕೆ ಸಾಧನ ಎಂದು ವಿವರಿಸುತ್ತಿದ್ದಾನೆ. ಆದರೆ ಹಿಂದೆ ಸಂನ್ಯಾಸಸ್ತು 
ಎಂಬ ಶ್ಲೋಕದಲ್ಲಿಯೋಗದ ಸಹಾಯವಿಲ್ಲದ ಕೇವಲ ಸಂನ್ಯಾಸ ದುಃಖಕ್ಕೆ ಕಾರಣ ಎಂದು ಹೇಳಿ 
ಸಂನ್ಯಾಸ ಮತ್ತು ಯೋಗಮಿಲಿತವಾಗಿಯೇ ಮೋಕ್ಷಸಾಧನ ಎಂದು ಈಗಾಗಲೇ 
ಹೇಳಿರುವುದರಿಂದ! ಪುನರುಕ್ತಿದೋಷ ಬರುತ್ತದೆ. ಸಂನ್ಯಾಸ ಸಮತ್ತು ಯೋಗಇವುಗಳ ಮಿಲನವನ್ನು 
ಸಾಧಿಸಿದ ಸಾಧಕನಿಗೆ ಕರ್ಮಲೇಪವಿಲ ಎಂದು ಸಂನ್ಯಾಸ ಮತ್ತು ಯೋಗ ಇವುಗಳ ಮಿಲನದ 
ಪ ಪ್ರಯೋಜನವನ್ನು ಇಲ್ಲಿವಿವರಿಸುವುದರಿಂದ ಪುನರುಕ್ತಿ ಇಲ್ಲ ಎಂಬ ಪರಿಹಾರವೂ ಸರಿಯಲ್ಲ 
ಏಕೆಂದರೆ "ಯೋಗಯುಕ್ತಃ ' ಎಂಬ ಶ್ಲೋಕದಲ್ಲಿ ಕುರ್ವನ್ನಪಿ ನ ಲಿಪ್ಯ ತೇ ಎಂದು 
ಹೇಳಿರುವುದರಿಂದ ಸಂನ್ಯಾಸ ಮತ್ತು ಯೋಗ ಇವುಗಳ ಮಿಲನದ ಫಲವನ್ನೂ ಹೇಳಿಯಾಗಿದೆ. 
ಆದ್ದರಿಂದ ಮಿಲನದ ಫ ಫಲವನ್ನು ಹೇಳಿದರೂ ಪುನರುಕ್ತಿ ಇದ್ದೆ €ಇದೆ ಎಂದು ಆಕ್ಷೇ ೀಪ ಬರಬಹುದು. 
ಈ ಆಕ್ಷೇಪಕ್ಕೆ ಸಮಾಧಾನವನ್ನು ಇಲ್ಲಿಕಾಣಬಹುದು . ಸಂನ್ಯಾಸ ಮತ್ತು ಯೋಗ ಇವುಗಳು 
ಮಿಲಿತವಾಗಿಯೇ ಮೋಕ್ಷಸಾಧನ ಎಂದು ಹೇಳಿದ್ದರೂ ಔಪಚಾರಿಕವಾಗಿ ಹೇಳಿದ್ದಾರೆ ಎಂದು 
ಭ್ರಮಿಸಿದರೆ ಇಂಥಹ ಭ್ರಮ ಉಚಿತವಲ್ಲ ಸಂನ್ಯಾಸ ಮತ್ತು ಯೋಗಗಳ ಮಿಲನವೇ 
ಕರ್ಮಲೇಪಾಭಾವಕ್ಕೆ ಕಾರಣ ಎಂದರೆ ಮೋಕ್ಷ ಫಲಕ್ಕೆ ಸಾಧನ ಎಂದು ಸಮರ್ಥಿಸುತ್ತಿರುವುದ 
ರಿಂದ ಪುನರುಕ್ತಿದೋಷ ಇಲ್ಲ, 


ಸಂಗಂ ಫಲಕಾಮನಾಂ ತ್ಯಕ್ತ್ವಾ ಬ್ರಹ್ಮಣ್ಯಾಧಾಯ ಮಮ ಶುಭಾರ್ಥಂ 
ಸ್ಹಪೂಜಾತ್ಮಕಾನಿ ಮಯಾ ಕಾರಿತಾನೀತ್ಯನುಸಂಧಾಯ ಕರ್ಮಾಣಿ ಯಃ ಕರೋತಿ 
ಭಗವದಧೀನಕರ್ತ್ಯತ್ತಶಕ್ತಿಕಃ ಸನ್‌ಕರೋತಿ ಸೋತಂಭಸಾ ಪದ್ಧಪತ್ರಮಿವ 
ಪಾಪೇನ ನ ಲಿಪ್ಯತೇ ಜ್ಞಾನದ್ದಾರಾ ಮುಕ್ತೋ ಭವತಿ ಇತ್ಯರ್ಥಃ ॥ 10 ॥ 


ಅಧ್ಯಾಯ 5 355 


ಅನುವಾದ- ಸಂಗಂ ಫಲದ ಆಸೆಯನ್ನು ತ್ಯಕ್ತ್ವಾ - ಬಿಟ್ಟು ಬ್ರಹ್ಮಣ್ಯಾಧಾಯ- ನನ್ನ 
ಒಳಿತಿಗಾಗಿ ತನ್ನ ಪೂಜಾರೂಪವಾಗಿ ಕರ್ಮಗಳನ್ನು ನನ್ನಿಂದ ಮಾಡಿಸುತ್ತಾನೆ ಎಂದು 
ಅನುಸಂಧಾನ ಮಾಡಿಕೊಂಡು, ಕರ್ಮಾಣಿ: ವಿಹಿತ ಕರ್ಮಗಳನ್ನು ಯಃ ಯಾವ ಸಾಧಕನು 
ಕರೋತಿ: ಭಗವದಧೀನವಾದ ಕರ್ತೃತ್ವಶಕ್ಕಿವುಳ್ಳವನಾಗಿ ಮಾಡುತ್ತಾನೋ, ಸಃ: ಆ ಸಾಧಕನು, 
ಅಂಭಸಾ- ನೀರಿನಿಂದ, ಪದ್ಧಪತ್ರಮಿವ= ತಾವರೆಯ ಎಲೆಯಂತೆ, ಪಾಪೇನ- ಪಾಪದಿಂದ, 


ನಲಿಪೃತೇ- ಲಿಪ್ತನಾಗುವುದಿಲ್ಲ. ಜ್ಞಾನವನ್ನು ಪಡೆದು ಮುಕ್ತನಾಗುತ್ತಾನೆ ಎಂದರ್ಥ. ॥ 10 


ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ | 
ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತೃಕ್ತಾ ಪತತೃಶುದ್ಧಯೇ ॥ 11 ॥ 


ಅರ್ಥ - ಯೋಗಿಗಳು ದೇಹದಿಂದ, ಮನಸಿನಿಂದ, ಬುದ್ದಿ ಇಂದ್ರಿಯದಿಂದ, ಕಾಮ 
ಅಹಂಕಾರಗಳಿಲ್ಲದ ಅಥವಾ ಸ್ವಾತಂತ್ರ್ಯಾಭಿಮಾನ ರಹಿತವಾದ ಇಂದ್ರಿಯಗಳಿಂದ ಫಲಾಸೆ 


ಯನ್ನು ಬಿಟ್ಟು ಮನಸ್ಸಿನ ಪರಿಶುದ್ದಿಗಾಗಿ (ಜ್ಞಾನೋದಯಕ್ಕಾಗಿ ಅಥವಾ ಪಾಪದ ಲೇಪವಾಗ 
ದಿರುವುದಕ್ಕಾಗಿ) ಕರ್ಮಗಳನ್ನು ಆಚರಿಸುತ್ತಾರೆ. 


ಸಂನ್ಯಾಸಯೋಗೌ ಮಿಲಿತಾವೇವ ಫಲಹೇತುರಿತ್ಯತ್ರಾಚಾರೋಶಸ್ತೀತ್ಯಾಹ- 
ಕಾಯೇನೇತಿ ॥॥ ದೇಹೇನ ಮನಸಾ "ಮನೋಬುದ್ಧ್ದೀತುದ್ದಾ] ದಶೇ'ತ್ಯುಕ್ತೇರ್ಬುದ್ದಿ- 
ರೂಪೇಂದ್ರಿಯೇಣ ಕೇವಲೈಃ ಕಾಮಾಹಂಭಾವಹೀನೈಃ ಸ್ವಾತಂತ್ರಾ ಭಿಮಾನ- 
ರಹಿತೈರ್ವಾ ಇಂದ್ರಿಯೈರ್ಯೋಗಿನೋಪಎಪಿ ಸಂಗಂ ತ್ಯಕ್ತಾಐತತ್ಸನೋ ಮನಸಃ 
ಶುದ್ಧಯೇ ತತ್ರ ಜ್ಞಾನೋತ್ಪತ್ರರ್ಥಂ ಪಾಪಾಲೇಪಾಯೇತಿ ವಾ ಕರ್ಮ 
ಕುರ್ವಂತೀತ್ಯರ್ಥಃ । ಪೂರ್ವಾರ್ಧೇನ ಸಂನ್ಯಾಸಃ ಉತ್ತರಾರ್ಧೇನ ಯೋಗಃ 
ಆತ್ಮಶುದ್ಧಯ ಇತಿ ಫಲೋಕ್ತಿಃ ॥ 31 ॥| 


ಅನುವಾದ - ಸಂನ್ಯಾಸ ಮತ್ತು ಯೋಗಗಳು ಮಿಲಿತವಾಗಿಯೇ ಮೋಕ್ಷ ಸಾಧನ 
ಗಳಾಗಿವೆ ಎಂಬ ವಿಷಯದಲ್ಲಿ ಸದಾಚಾರವೂ ಇದೆ ಎಂದು "ಕಾಯೇನ' ಎಂಬ ಶ್ಲೋಕದಿಂದ 
ಹೇಳುತ್ತಿದ್ದಾನೆ. ದೇಹೇನ: ಶರೀರದಿಂದ, ಮನಸಾ: ಮನಸಿನಿಂದ ಬುದ್ದ್ಯ್ಯಾ- "ಮನೋ 
ಬುದ್ದೀ ತು ದ್ವಾದಶ ', ಎಂಬ ಪ್ರಮಾಣದಂತೆ ಬುದ್ದಿರೂಪ ಇಂದ್ರಿಯದಿಂದ, ಕೈವಲೈಃ- ಕಾಮ 
ಅಹಂಕಾರ ರಹಿತವಾದ ಅಥವಾ ಸ್ವಾತಂತ್ರಾ ;ಭಿಮಾನರಹಿತವಾದ ಇಂದ್ರಿಯೈಃ- ಇಂದ್ರಿಯ 
ಗಳಿಂದ ಯೋಗಿನೋಠಪಿ- ಯೋಗಿಗಳೂ ಕೂಡ, ಸಂಗಂ ತ್ಯಕ್ಷಾ ಹ ಫಲಾಸೆಯನ್ನು ಬಿಟ್ಟು 
ಆತ್ಮನಃ ಮನಸಿನ, ಶುದ್ಧಯೇ- ಪರಿಶುದ್ದಿಗಾಗಿ, ತತ್ರ- ಆ ಮನಸಿನಲ್ಲಿ, ಜ್ಞಾನೋತ್ಪತ್ಯರ್ಥಂ- 


356 ಗೀತಾವಿವೃತಿ 


ಜ್ಞಾನದ ಉತ್ಪಕ್ತಿಗಾಗಿ ಅಥವಾ ಪಾಪದ ಲೇಪವಾಗದಿರುವುದಕ್ಕಾಗಿ ಕರ್ಮ ಎ ವಿಹಿತಕರ್ಮವನ್ನು, 
ಕುರ್ವಂತಿ: ಮಾಡುತ್ತಾರೆ. ಈ ಶ್ಲೋಕದಲ್ಲಿಪೂರ್ವಾರ್ಧದಿಂದ ಸಂನ್ಯಾಸವನ್ನೂ, ಉತ್ತರಾರ್ಧ 
ದಿಂದ ಯೋಗವನ್ನೂ ಆತ್ಮಶುದ್ಧ ಯೇ ಎಂಬ ಶಬ್ದದಿಂದ ಫಲವನ್ನೂ ಹೇಳಿದ್ದಾನೆ. 1111 1! 


ಯೋಗ, ಸಂನ್ಯಾಸಗಳೇ ಮುಕ್ತಿಗೆ ಕಾರಣ 


ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಮ್‌ । 
ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೇ 11 12 1 


ಅರ್ಥ- ಫಲಕಾಮನಾತ್ಯಾಗರೂಪವಾದ ಸಂನ್ಯಾಸವುಳ್ಳ, ಭಗವದರ್ಪಣ ಬುದ್ದಿ ಯಿಂದ 
ಕರ್ಮಾಚರಣರೂಪವಾದ ಯೋಗದಿಂದ ಕೂಡಿದ ಸಾಧಕನು ಸ್ವಾಭಾವಿಕವಾದ 
ಸ್ವರೂಪಾನಂದಾವಿರ್ಭಾವರೂಪವಾದ ಮುಕ್ತಿಯನ್ನು ಹೊಂದುತ್ತಾನೆ. ಯೋಗರಹಿತನಾದ 
ಜೀವನು ಫಲಕಾಮನೆಯಿಂದ ಕರ್ಮಾಚರಣೆಯನ್ನು ಮಾಡಿ ಅಲವಾದ ನಶ್ಚ! ರವಾದ ಫಲದಲ್ಲಿ 
ಆಸಕ್ತನಾಗಿ ಪುನಃ ಪುನಃ ಸಂಸಾರವನ್ನು ಹೊಂದುತ್ತಾನೆ. 


ಪ್ರಾಕ್‌ 'ಸಂನ್ಯಾಸಸ್ತು' ಇತ್ಯಾದಿನಾ ಸಂನ್ಯಾಸಯೋಗೌ ಮಿಲಿತಾವೇವ ಫಲಂ 
ಸಾಧಯತಃ ನಾನ್ಯತರಪರಿತ್ಯಾಗೇನಾನ್ಯತರ ಇತಿ ನಿಯಮಜ್ಞಾಪನಾರ್ಥಂ 
ತಯೋಃ ಫಲಮುಕ್ತಂ "ಬ್ರಹ್ಮಾಧಿಗಚ್ಛತಿ' “ಕುರ್ವನ್ನ ಲಿಪ್ಯತ' ಇತ್ಯಾದಿನಾ | 
ಇದಾನೀಂ ತು ತಾವೇವ ಮೋಕ್ಟಸಾಧನಂ ನ ತು ತದುಭಯತ್ಯಾಗೇನಾನ್ಯದಿತಿ 
ನಿಯಮಜ್ಞಾಪನಾಯ ಯೋಗಸಂನ್ಯಾಸವೆಶಸ್ತದುಭಯಾಭಾವವತಶ ಮುಕ್ತಿ- 
ಸಂಸಾರವಿಸ್ತಾರಲಕ್ಷಣಂ ಫಲಮಾಹ- ಯುಕ್ತ ಅತಿ ॥1 


ಅನುವಾದ - ಹಿಂದೆ "ಸಂನ್ಯಾಸಸ್ತು' ಎಂಬಿವೇ (6ನೇ) ಮೊದಲಾದ ಶ್ಲೋಕಗಳಲ್ಲಿ 
ಸಂನ್ಯಾಸ ಮತ್ತು ಯೋಗ ಇವುಗಳು ಮಿಲಿತವಾಗಿಯೇ ಮೋಕ್ಷಘಲವನ್ನು ನೀಡುತ್ತವೆ. 
ಸಂನ್ಯಾಸವನ್ನು ಬಿಟ್ಟು ಕೇವಲ ಯೋಗವಾಗಲೀ, ಯೋಗವನ್ನು ಬಿಟ್ಟುಕೇವಲ ಸಂನ್ಯಾಸವಾಗಲೀ 
ಮೋಕ್ಷಫಲಕ್ಕೆ ಕಾರಣಗಳಲ್ಲಎಂಬ ನಿಯಮವನ್ನು ತಿಳಿಸಲು "ಗುಣಪೂರ್ಣನಾದ ಬ್ರಹ್ಮನನ್ನು 
ಹೊಂದುತ್ತಾನೆ' (ಬ್ರಹ್ಮಾಧಿಗಚ್ಛತಿ) ಕರ್ಮಾಚರಣೆಯಿದ್ದರೂ ಅವನಿಗೆ ಕರ್ಮಲೇಪವಿಲ್ಲ 
(ಕುರ್ವನ್ನಲಿಪ್ಯತೇ) ಎಂಬ ಶ್ಲೋಕಗಳಿಂದ ಮಿಲಿತವಾದ ಸಂನ್ಯಾಸ ಮತ್ತು ಯೋಗಗಳ ಫಲವನ್ನು 
ಹೇಳಿದ್ದಾನೆ. ಈಗ ಸಂನ್ಯಾಸ ಮತ್ತು ಯೋಗ ಇವೆರಡೇ ಮೋಕ್ಷಸಾಧನ. ಈ ಎರಡನ್ನು ಬಿಟ್ಟು 
ಬೇರೆ ಮೋಕ್ಟಸಾಧನ ಇಲ್ಲಎಂಬ ನಿಯಮವನ್ನು ತಿಳಿಸಲು ಯೋಗ, ಸಂನ್ಯಾಸ ಯುಕ್ತನಾದವನಿಗೆ 


ಅಧ್ಯಾಯ S 357 
ಮೋಕ್ಟರೂಪಫಲ, ಯೋಗಸಂನ್ಯಾಸ ರಹಿತನಾದವನಿಗೆ ಸಂಸಾರರೂಪ ಫಲ ಹೀಗೆ ಲಕ್ಷಣ 
ಫಲವನ್ನು "ಯುಕ್ತ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. 


'ಕರ್ಮಫಲಂ ತೃಕ್ತ್ವೇ'ತ್ಯನೇನ ಪ್ರಾಗುಕ್ತಕಾಮಾದಿವರ್ಜನರೂಪಸಂನ್ಯಾಸೀ 
ಜ್ಞೇಯಃ । ಯುಕ್ತಃ ಭಗವದರ್ಪಣಬುದ್ಧ್ಯಾ ಕರ್ಮಾನುಷ್ಠಾನರೂಪಯೋಗ- 
ಯುಕ್ತಃ ನೈಷ್ಠಿಕೀಂ ಸ್ವಾಭಾವಿಕೀಂ ಶಾಂತಿಂ ಸ್ವರೂಪಾನಂದಾವಿರ್ಭಾವಲಕ್ಟಣಾಂ 
ಮುಕ್ತಿಮಾಪ್ನೋತಿ । ಅಯುಕ್ತಃ ಯೋಗಹೀನಃ | ಕಾಮಕಾರೇಣ ಫಲಕಾಮಾದಿನಾ 
ಕರ್ಮಾನುಷ್ಠಾನೇನ ಸಂನ್ಯಾಸಾಭಾವೇನೇತಿ ಯಾವತ್‌ | ಫಲೇ ಕ್ಲುದ್ರಫಲೇ 
ಸಕ್ತೋ ನಿಬಧ್ಯತೇ ನಿತರಾಂ ಸಂಸಾರಮನುಭವತೀತ್ಯರ್ಥಃ ॥ 12 ॥ 


ಅನುವಾದ- "ಕರ್ಮಫಲಂ ತ್ಯಕ್ಷಾ' ಎಂಬ ವಾಕ್ಯಕ್ಕೆ ಹಿಂದೆ ಹೇಳಿದ ಫಲಕಾಮನಾ 
ತ್ಯಾಗರೂಪವಾದ ಸಂನ್ಯಾಸವುಳ್ಳವನು ಎಂದು ಅರ್ಥ. ಯುಕ್ತಃ - ಭಗವದರ್ಪಣ ಬುದ್ದಿ ಯಿಂದ 
ಕರ್ಮಾಚರಣರೂಪವಾದ ಯೋಗದಿಂದ ಕೂಡಿದವನು, ನೈಷ್ಠಿಕೀಂ- ಸ್ವಾಭಾವಿಕವಾದ, 
ಶಾಂತಿಂ ಎ ಸ್ವರೂಪಾನಂದಾವಿರ್ಭಾವರೂಪವಾದ ಮೋಕ್ಷವನ್ನು, ಆಪ್ನೋತಿ ಎ ಹೊಂದುತ್ತಾನೆ. 
ಅಯುಕ್ಕಃ - ಯೋಗರಹಿತನು, ಕಾಮಕಾರೇಣ - ಫಲದ ಆಸೆಯಿಂದ ಕರ್ಮಗಳನ್ನು ಆಚರಿಸಿ, 
ಅಂದರೆ ಸಂನ್ಯಾಸ ಇಲ್ಲದೇನೆ, ಫಲೇ - ಕ್ಷುದ್ರ ಫಲದಲ್ಲಿ, ಸಕ್ತಃ ಎ ಆಸಕ್ತನಾಗಿ , ನಿಬಧ್ಯತೇ- 
ಬಹಳವಾಗಿ ಸಂಸಾರವನ್ನು ಅನುಭವಿಸುತ್ತಾನೆ. ॥1 12 ॥ 


“ನಾಹಂ ಕರ್ತಾ' ಎಂಬ ಅನುಸಂಧಾನ 


ಸರ್ವಕರ್ಮಾಣಿ ಮನಸಾ ಸಂನೃಸ್ಯಾಸ್ತೇ ಸುಖಂ ವಶೀ | 


ನವದ್ದಾರೇ ಪುರೇ ದೇಹೀ ನೈವ ಕುರ್ವನ್ನ ಕಾರಯನ್‌ 11 13 ॥| 


ಅರ್ಥ- ಎಲ್ಲಾವಿಹಿತಕರ್ಮಗಳನ್ನು ಮನಸಿನಿಂದ ತ್ಯಾಗಮಾಡಿ, ಎಂದರೆ ಕರ್ಮಾನುಷ್ಠಾನ 
ಮಾಡುತ್ತಿ ದ್ದ ರೂ ನನ್ನ ಒಳಿತಿಗಾಗಿ ನನ್ನಿಂದ ತನ್ನ ಪೂಜಾರೂಪವಾದ ಕರ್ಮಗಳನ್ನು ಭಗವಂತ 
ಮಾಡಿಸುತ್ತಿದ್ದಾನೆ, ನನ್ನ ಕರ್ತೃತ್ವಶಕ್ತಿಯೂ ಭಗವಂತನ ಅಧೀನ ಎಂದು ತಿಳಿದು, ಇಂದ್ರಿಯ 
ನಿಗ್ರಹವುಳ್ಳ ಸಾಧಕನು ಸ್ವತಂತ್ರವಾಗಿ ನಾನು ಕರ್ಮಗಳನ್ನು ಮಾಡುತ್ತಿದ್ದೇನೆ ಅಥವಾ 
ಮಾಡಿಸುತ್ತಿದ್ದೇನೆ ಎಂದು ಭಾವಿಸದೆ ನವದ್ದಾರಗಳುಳ್ಳ ಈ ದೇಹದಲ್ಲಿ ಕರ್ಮಲೇಪ 
ಇಲ್ಲದವನಾಗಿ ಇರುತ್ತಾನೆ. 


ಪೂರ್ವಂ "ನೈವ ಕಿಂಚಿತ್ಮರೋಮೀ'ತ್ಯಾದಿನಾ ಕರ್ತೃತ್ವಾಭಿಮಾನತ್ಯಾಗೇನ 
ಸಂನ್ಯಾಸಃ ವಿವೃತಃ 1 ಅಧುನಾ ಕಾರಯಿತೃತ್ನಾಭಿಮಾನತ್ಯಾಗೇನ ಸಂನ್ಯಾಸ- 


354 ಗೀತಾವಿವೃತಿ 


ಶಬ್ದಾರ್ಥಂ ಸ್ಪಷ್ಟಯತಿ- ಸರ್ವಕರ್ಮಾಣೀತಿ ॥ ಯದ್ವಾ ಪ್ರಾಕ್‌ಕರ್ಮಾಣಿ 
ಬ್ರಹ್ಮಣ್ಯಾಧಾಯ ಯಃ ಕರೋತೀತ್ಯತ್ರ ಕರ್ಮಣಾಂ ಬ್ರಹ್ಮಣ್ಯಾಧಾನಂ ನಾಮ ನ 
ಕರ್ಮಣಾಂ ಸ್ವರೂಪೇಣ ತ್ಯಾಗೋತಪಿ ತು ಸರ್ವಕರ್ಮಾಣಿ ಮನಸಾ ಸಂನ್ಯಸ್ಯ 
ಭಗವಾನೇವ ಸ್ವಪೂಜಾತ್ಮಕಾನಿ ಮಚ್ಚುಭಾರ್ಥಂ ಮಯಾ ಕಾರಯತಿ ಮಮ 
ಕರ್ತೃತಾಶಕ್ತಿರಪೀಶಾಧೀನೈವ ಇತ್ಯನುಸಂಧಾಯೇತ್ಯೇವಂರೂಪಮಿತ್ಯರ್ಥಃ | 
ಸರೂಪೇಣ ಕರ್ಮಾಣಿ ಪರಿತೃಜ್ಯೇತ್ಯರ್ಥಪಕ್ಷೇ ಮನಸೇತಿ ವ್ಯರ್ಥಮಿತಿ ಭಾವಃ । 


ಅನುವಾದ - ಹಿಂದೆ "ನೈವ ಕಿಂಚಿತ್‌ಕರೋಮಿ' ಎಂಬ (ಶ್ಲೋಕ - 8-9) ಶ್ಲೋಕಗಳಿಂದ 
ಕರ್ತೃತ್ವ ಅಭಿಮಾನತ್ಯಾಗದಿಂದ ಸಂನ್ಯಾಸವನ್ನು ವಿವರಿಸಿದ್ದಾನೆ. ಈಗ 'ಕಾರಯಿತೃತ್ವ 
(ಮಾಡಿಸುವಿಕೆ) ಅಭಿಮಾನತ್ಯಾಗದಿಂದಲೂ ಸಂನ್ಯಾಸವನ್ನು ಸರ್ವಕರ್ಮಾಣಿ ಎಂಬ 
ಶ್ಲೋಕದಿಂದ ಸ ಷ್ಠಪಡಿಸುತ್ತಿದ್ದಾನೆ. ಅಥವಾ ಹಿಂದೆ ಮ ಬ್ರಹ್ಮಣ್ಯಾ ಧಾಯ ಯಃ 
ಕರೋತಿ' ಎಂಬಲ್ಲಿ (ಶ್ಲೋಕ-10) ಕರ್ಮಗಳನ್ನು ಭಗವಂತನಲ್ಲಿತ್ಯಾಗ ಜಡ ೫ ಎಂದರೆ 
ಸರ್ವಥಾ ಕರ್ಮಗಳನ್ನೇ ಬಿಡುವುದಲ್ಲ . ಸರ್ವಕಮಾಣಿ ಚಟ ಸಂನ್ಯಸ್ಯ' ಅಂದರೆ 
ಭಗವಂತನೇ ತನ್ನ ಪೂಜಾರೂಪವಾಗಿ ಕರ್ಮಗಳನ್ನು ನನ್ನ ಒಳಿತಿಗಾಗಿ ನನ್ನಿಂದ ಮಾಡಿಸುತ್ತಾನೆ, 
ನನ್ನ ್ಸ ಕರ್ತ್ಯೃತ್ತಶಕ್ತಿಯೂ ಭಗವಂತನ ಅಧೀನ ನ ನಾ ಸ ಕರಡು ಎಂದು 


ಅರ್ಥ. ಸರ್ವಥಾ ಕರ್ಮಗಳನ್ನೇ ಬಿಡುವುದು ಎಂದರ್ಥ ಹೇಳಿದರೆ ಮನಸಿನಿಂದ (ಬಿಟ್ಟು) 
ಎಂಬ ಶಬ್ದ ವ ್ಯರ್ಥವಾಗುತ್ತದೆ. 


ಎವರಣೆ - ಹಿಂದೆ "ನೈವಕಿಂಚಿತ್‌ ಕರೋಮಿ' ಎಂಬ ಶ್ಲೋಕದಲ್ಲಿಸಾಧಕನು ನೋಡುವಿಕೆ, 
ಕೇಳುವಿಕೆ, ಮೊದಲಾದ ಕರ್ಮ ಗಳನ್ನು ಮಾಡುತ್ತಿದ್ದರೂ- ಕತಣ್ಯ ತ್ವ ಅಭಿಮಾನತ್ಯಾ ಗ 
ಮಾಡುವುದರಿಂದ ಅವನನ್ನು ಸ ಸಂನ್ಯಾಸಿ ಎಂದು ಕರೆಯುತ್ತಾರೆ ಎಂದು ಸಂಗದ! ಈಗ 
ಸಾಧಕನು ಇನೊ ಬ್ಬರಿಂದ ಕರ್ಮಗಳನ್ನು ಮಾಡಿಸುತ್ತಿದ್ದರೂ ತಾನು ಮಾಡಿಸುತಿದ್ದೇನೆ ಎಂಬ 


ಕಾರಯಿತೃತ್ವ ಅಭಿಮಾನ ತ್ಯಾಗ ಮಾಡುವುದರಿಂದಲೂ ಅವನನ್ನು ಸಂನ್ಯಾಸಿ ಎಂದು 
ಕರೆಯುತ್ತಾರೆ ಎಂದು ಸಷ ಷ್ಟ ಪಡಿಸುತ್ತಿದ್ದಾನೆ. 


ವಶೀ ಜಿತೇಂದ್ರಿಯಃ ಸ್ಥಾತಂತ್ರೆ (ಣ ನೈವ ಕುರ್ವನ್ನ ಕಾರಯಂಶ್ಚ ನವದ್ದಾರೇ 
ಚಕ್ಸುಃ ಶ್ರೋತ್ರ ಘಫ್ರಾಣಾನಾಂ ಷಡ್‌ದ್ದಾರಾಣಿ ಮುಖಂ ಪಾಯೂಪಸೆ ಕೇ ಚೇತೈ €ವಂ 
ನವದ್ದಾರವತಿ ಪುರೇ ದೇಹೇ ಸುಖಂ ಯಥಾ ತಥಾ ಆಸ್ತೇ | ಆ ಚೂ 
ವರ್ತತ ಇತ್ಯರ್ಥಃ ॥ 13 ॥ 


ಅಧ್ಯಾಯ 6 359 
ಅನುವಾದ- ವಶೀ- ಜಿತೇಂದ್ರಿಯನಾದವನು ಸ್ವತಂತ್ರವಾಗಿ ಮಾಡುವುದಿಲ್ಲ ಮಾಡಿಸು 
ವುದಿಲ್ಲಎಂಬ ಅನುಸಂಧಾನವುಳ್ಳವನಾಗಿ ನವದ್ದಾರೇ = ಎರಡು ಕಣು , ಎರಡು ಕಿವಿ, ಎರಡು 
ಮೂಗು ಹೀಗೆ ಆರು, ಬಾಯಿ, ಮಲ ಮೂತ್ರ ವಿಸರ್ಜಿಸುವ ದ್ವಾರಗಳು ಎಂಬ ಮೂರು, ಒಟ್ಟು 
ಒಂಭತ್ತು ದ್ವಾರವುಳ್ಳ , ಪುರೇ: ಶರೀರದಲ್ಲಿ ಸುಖಂ ಆಸ್ತೇ ಸುಖದಿಂದ ಇರುತ್ತಾನೆ. 
ಕರ್ಮಲೇಪರಹಿತನಾಗಿರುತ್ತಾನೆ ಎಂದು ತಾತರ್ಯ. ॥ 13 ॥ 


ಪರಮಾತ್ಮನೇ ಸರ್ವ ಕಾರಣ 


ನ ಕರ್ತೃತ್ಚಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ । 
ನ ಕರ್ಮಫಲಸಂಯೋಗಂ ಸ್ವಭಾವಸ್ತು ಪ್ರವರ್ತತೇ I 14 || 


ಅರ್ಥ- ಜಡಪದಾರ್ಥಗಳಿಗಿಂತ ಹೆಚ್ಚಿನ ಸಾಮರ್ಥ್ಯವುಳ್ಳ ಜೀವನು ಸ್ವತಂತ್ರವಾಗಿ ಯಾವ 
ಜನರಿಂದಲೂ ಕರ್ಮಗಳನ್ನು ಮಾಡಿಸುವುದಿಲ್ಲ. ಸ್ವತಂತ್ರವಾಗಿ ತಾನೂ ಕರ್ಮಗಳನ್ನು 
ಮಾಡುವುದಿಲ್ಲ ಜನರಿಗೆ ಕರ್ಮದ ಫಲವನ್ನು ತಂದುಕೊಡುವ ವಿಷಯದಲ್ಲಿ ಅಥವಾ ತಾನು 
ಕರ್ಮಫಲವನ್ನು ಪಡೆಯುವ ವಿಷಯದಲ್ಲಿ ಜೀವನಿಗೆ ಸ್ಥಾತಂತ್ರ್ಯ ಇಲ್ಲ ಸ್ವತಂತ್ರವಾದ 
ಭಗವಂತನೇ ಕರ್ಮಗಳನ್ನು ಜೀವರಿಂದ ಮಾಡಿಸಿ ಫಲಕೊಡುತ್ತಾನೆ. 


ನನು ದರ್ಶನಾದಿ ಕುರ್ವನ್ನೈವ ಕರೋಮೀತಿ ಮನ್ಯೇತೇತ್ಯುಕ್ತಿರಯುಕ್ತಾ । 
ತಥಾತ್ಲೇ ಮಿಥ್ಯಾಜ್ಞಾನಿತ್ತಪ್ರಸಂಗಾದಿತೃತಃ ಸ್ವಾಭಿಪ್ರಾಯಮಾಹ- ನೇತಿ ॥ 
ಜಡಮಪೇಕ್ಷ್ಯ ಪ್ರಭುಃ ಸಮರ್ಥೋ ಜೀವಃ ಲೋಕಸ್ಯ ಕರ್ತೃತ್ವಂ ಲೋಕೇನ 
ಕರ್ಮ ನ ಸೃಜತಿ ನ ಕಾರಯತಿ । ಸ್ವಾತಂತ್ರ (ಣೇತ್ಯರ್ಥಃ | ಸ್ವಯಂ ಚ ಕರ್ಮಾಣಿ 
ನ ಸೃಜತಿ ನ ಕರೋತಿ | ಕರ್ಮಣ್ಯಸ್ತಾತಂತ್ರೆ ಬೇ ಫಲೇ ಸುತರಾಂ ತದಿತ್ಯಾಹ- ನ 
ಕರ್ಮೇತಿ ॥। ಸ್ಪಜತೀತ್ಯನುಷಂಗಃ | ಕರ್ಮಫಲಪ್ರಾಪ್ತಿಂ ಲೋಕಸ್ಯ ನ ಸೃಜತಿ । 
ಲೋಕಸ್ಯ ಫಲಪ್ರಾಪ್ತಿಸಂಪಾದನೇ ಸ್ವಸ್ಯ ವಾ *ಫಲಸಂಪಾದನೇ ನ ಸ್ಪತಂತ್ರ 
ಇತ್ಯರ್ಥಃ । ಸ್ವಾತಂತ್ರಾ ಭಾವಾಪೇಕ್ಷಯಾ ನ ಕರೋಮೀತಿ ಮನ್ಯೇತೇತ್ಯುಕ್ತಿರಿತಿ 
ಭಾವಃ । ; 


ಅನುವಾದ- ಜೀವನು ನೋಡುವ, ಕೇಳುವ ಕ್ರಿಯೆಗಳನ್ನು ಮಾಡುತ್ತಿದ್ದರೂ ತಾನು 
ಮಾಡುತ್ತಿಲ್ಲಎಂದು ತಿಳಿಯಬೇಕು ಎಂದು (8-9 ಶ್ಲೋಕದಲ್ಲಿ) ಹೇಳಿದ್ದು ಸರಿಯಲ್ಲ ಹಾಗೆ 


1. ಕರ್ಮಸಂಪಾದನೇ 


ತಿ 
360 ಗೀತಾವಿವೃ 


ತಿಳಿದರೆ ಅವನು ಮಿಥ್ಯಾಜ್ಞಾನಿ ಎಂದು ಆಗಬೇಕಾದೀತು ಎಂದು ಆಕ್ಷೇ ಹಿಸಿದರೆ ಕೃಷ್ಣನು ತನ್ನ 
ಅಭಿಪ್ರಾಯವನ್ನು "ನ ಕರ್ತೃತ್ವಂ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. ಜಡದ ದೃಷ್ಟಿಯಿಂದ 
ಪ್ರಭುಃ: ಸಮರ್ಥನಾದ (ಜಡಕ್ಕಿಂತಲೂ ಹೆಚ್ಚಿನ ಸಾಮರ್ಥ್ಯವುಳ್ಳ) ಜೀವನು ಲೋಕಸ್ಯ 
ಕರ್ತ್ರೃತ್ನಂ- ಜನರಿಂದ ಕರ್ಮಗಳನ್ನು ನ ಸೃಜತಿ: ಮಾಡಿಸುವುದಿಲ್ಲ ಸ್ವತಂತ್ರವಾಗಿ ಮಾಡಿಸು 
ವುದಿಲ್ಲಎಂದು ಅರ್ಥ. ತಾನೂ ಕರ್ಮಗಳನ್ನು , ನ ಸೃಜತಿ (ಸ್ವತಂತ್ರವಾಗಿ) ಮಾಡುವುದಿಲ್ಲ 
ಕರ್ಮಾಚರಣೆಯಲ್ಲಿಯೇ ಅಸ್ವತಂತ್ರನಾದ ಜೀವನಿಗೆ ಫಲದಲ್ಲಿಅಸ್ವಾತಂತ್ರ್ಯ ಇದ್ದೇ ಇದೆ ಎಂದು 
"ನ ಕರ್ಮ ಫಲಸಂಯೋಗಂ' ಎಂಬ ವಾಕ್ಯದಿಂದ ಹೇಳುತ್ತಿದ್ದಾನೆ. ಇಲ್ಲಿ ಸೃಜತಿ ಎಂಬ 
ಕ್ರಿಯಾಪದವನ್ನು ಅನ್ವಯ ಮಾಡಿಕೊಳ್ಳಬೇಕು. ಜನರಿಗೆ ಕರ್ಮಫಲಗಳಾದ ಸುಖದುಃಖಾದಿ 
ಗಳನ್ನು ಕೊಡುವುದಿಲ್ಲ ಜನರು ಸುಖದುಃಖಾದಿಗಳನ್ನು ಪಡೆಯುವಂತೆ ಮಾಡಲು ಅಥವಾ 
ತಾನೇ ಸುಖದುಃಖಾದಿಗಳನ್ನು ಪಡೆಯಲು ಸ್ವತಂತ್ರನಲ್ಲಎಂದು ಅರ್ಥ. ಸ್ವಾತಂತ್ರ್ಯ ಇಲ್ಲವೆಂಬ 


ಅಭಿಪ್ರಾಯದಿಂದ ಕರ್ಮಗಳನ್ನು ತಾನು ಮಾಡುತ್ತಿದ್ದರೂ ಮಾಡುತ್ತಿಲ್ಲ ಎಂದು ತಿಳಿಯ 
ಬೇಕೆಂದಿದೆ ಎಂದು ತಾತ್ಪರ್ಯ. 


ಯದ್ವಾ ಜೀವಸ್ಯ ಸ್ವತಂತ್ರಕರ್ತೃತ್ವಾಭಾವೇಪೀಶ್ಚರದತ್ತಂ ಕ್ರಿಯಾಯಾಂ 
ಕ್ರಿಯಾಜನ್ಯಾದೃಷ್ಟೇ ಕರ್ಮಫಲಪ್ರಾಪ್ತೌ ಚಾಸ್ಟೇವ ಸ್ವಾತಂತ್ರ ಮತಃ ಕಥಂ 
'ಬ್ರಹ್ಮಣ್ಯಾಧಾಯ ಕರ್ಮಾಣಿ' ಇತಿ “ಸರ್ವಾಣಿ ಕರ್ಮಾಣಿ ಸಂನ್ಯಸ್ಯ' ಇತಿ 
ಚೋಕ್ತಿರಿತ್ಯತ ಆಹ- ನೇತಿ ॥। ಪ್ರಭುರೀಶ್ದರಃ 1 ಲೋಕಸ್ಯ ಜೀವಸ್ಯ ಕರ್ತೃತ್ವಂ 
ಅಗ್ನಿಹೋತ್ರಾದಿಕ್ರಿಯಾಯಾಂ ಸ್ವಾತಂತ್ರ ಂ ನ ಸೃಜತಿ ನ ಪ್ರಯಚ್ಛತಿ । ಕರ್ಮಾಣಿ 
ಕ್ರಿಯಾಜನ್ಯಾದೃಷ್ಟಾನಿ ಲೋಕಸ್ಯ ನ ಸೃಜತಿ | ತೇಷು ಸ್ವಾತಂತ್ರ ಂ ನ ಪ್ರಯಚ್ಛತಿ | 
ಕರ್ಮಫಲಸಂಯೋಗಂ ಚ ಲೋಕಸ್ಯ ನ ಸೃಜತಿ | ಫಲಪ್ರಾಪ್ತಾವಪಿ ಲೋಕಸ್ಯ 
ಸ್ವಾತಂತ್ರ $೦ ನ ಪ್ರಯಚ್ಛತೀತ್ಯರ್ಥಃ। 


ಅನುವಾದ - ಅಥವಾ ಜೀವನು ಸ್ವತಂತ್ರಕರ್ತೃವಾಗಿರದಿದ್ದರೂ, ಕರ್ಮಾಚರಣೆಯಲ್ಲಿ 
ಕರ್ಮಜನ್ಯವಾದ ಪಾಪಪುಣ್ಯಗಳಲ್ಲಿ , ಕರ್ಮಫಲವನ್ನು ಹೊಂದುವಿಕೆಯಲ್ಲಿ ಜೀವನಿಗೆ 
ಭಗವದ್ಧತ್ತವಾದ ಸ್ವಾತಂತ್ರ | ಇದೆ. ಆದ್ದರಿಂದ "ಬ್ರಹ್ಮಣ್ಯಾಧಾಯ ಕರ್ಮಾಣಿ ' "ಸರ್ವಾಣಿ 
ಕರ್ಮಾಣಿ ಸಂನ್ಯಸ್ಯ' (ಸ್ವಾತಂತ್ರ ಈ ಅಭಿಮಾನ, ಫಲಾಸೆ ಇವುಗಳನ್ನು ಬಿಟ್ಟು , ನನ್ನ ಒಳತಿಗಾಗಿ 
ಎಹಿತಕರ್ಮಗಳನ್ನು ಭಗವತ್ಪೂಜಾರೂಪವಾಗಿ ನನ್ನಿಂದ ಭಗವಂತನೇ ಮಾಡಿಸುತ್ತಾನೆ ನಾನು 
ಕರ್ತೃವಲ್ಲ್ಸ) ಎಂದು ಹೇಗೆ ಹೇಳಲು ಸಾಧ್ಯ ಎಂಬ ಆಕ್ಷೇಪಕ್ಕೆ "ನ ಕರ್ತೃತ್ವಂ' ಎಂಬ ಶ್ಲೋಕದಿಂದ 
ಸಮಾಧಾನವನ್ನು ಹೇಳುತ್ತಿದ್ದಾನೆ. ಪ್ರಭುಃ - ಸರ್ವ ನಿಯಾಮಕನಾದ ಭಗವಂತನು ಜೀವನಿಗೆ, 


ಅಧ್ಯಾಯ ವ 361 
ಕರ್ತೃತ್ವಂ - ಅಗ್ನಿಹೋತ್ರ ಮೊದಲಾದ ಕರ್ಮಾಚರಣೆಯಲ್ಲಿಸ್ವಾತಂತ್ರ $ವನ್ನು, ನಸೃಜತಿ ಎ 
ಕೂಡುವುದಿಲ್ಲ ಕರ್ಮಾಣಿ ಎ ಕರ್ಮಜನ್ಯವಾದ ಪಾಪಪುಣ್ಯಗಳನ್ನು ಅಂದರೆ ಪಾಪಪುಣ್ಯಗಳ 
ವಿಷಯದಲ್ಲಿ ಸ್ಥಾತಂತ್ರ ವನ್ನು ಲೋಕಸ್ಯ = ಜನರಿಗೆ, ನಸೃಜತಿ- ಕೂಡುವುದಿಲ್ಲ. ಕರ್ಮಫಲ- 
ಸಂಯೋಗಂ ಚ- ಕರ್ಮ ಫಲಪ್ರಾಪ್ತಿಯನ್ನೂ, ಲೋಕಸ್ಯ: ಜನರಿಗೆ ನಸ್ಫಜತಿ- ಕೊಡುವುದಿಲ್ಲ. 
ಅಂದರೆ ಕರ್ಮಫಲಪಡೆಯುವಲ್ಲಿಯೂ ಜನರಿಗೆ ಸ್ವಾತಂತ್ರವನ್ನು ಕೊಡುವುದಿಲ್ಲಎಂದು ಅರ್ಥ. 


ವಿವರಣೆ - "ಬ್ರಹ್ಮಣ್ಯಾಧಾಯ ಕರ್ಮಾಣಿ' ಮತ್ತು "ಸರ್ವಾಣಿ ಕರ್ಮಾಣಿ ಸಂನ್ಯಸ್ಯ' 
ಎಂಬಲ್ಲಿ ಜೀವನು ಕರ್ತೃತ್ವಅಭಿಮಾನ, ಫಲಾಸೆಗಳನ್ನು ಬಿಟ್ಟು, ತನ್ನ ಒಳಿತಿಗಾಗಿ ಭಗವಂತ ಎಲ್ಲಾ 
ಕರ್ಮಗಳನ್ನು ತನ್ನಿಂದ ಮಾಡಿಸುತ್ತಿದ್ದಾನೆ ಎಂದು ಅನುಸಂಧಾನವುಳ್ಳವನಾಗಿ ಕರ್ಮಾಚರಣೆ 
ಯನ್ನು ಮಾಡಬೇಕು ಎಂದು ಹೇಳುತ್ತಾ ಜೀವನಿಗೆ ಕರ್ಮದಲ್ಲಿ ಪುಣ್ಯಪಾಪಗಳಲ್ಲಿ ತಾನು 
ಪಡೆಯುವ ಫಲದಲ್ಲಿ ಸ್ಥಾತಂತ್ರ ; ಡಿಲ್ಲಿ ಎಂದು ಹೇಳಿದ್ದಾರೆ. ಆದರೆ ನಾವು ಜೀವನಿಗೆ 
ಕರ್ಮಾಚರಣೆಯಲ್ಲಿ ಕರ್ಮಜನ್ಯವಾದ ಪುಣ್ಯಪಾಪಗಳಲ್ಲಿಕರ್ಮಫಲಪ್ರಾಪ್ತಿಯಲ್ಲಸ್ಥಾಶಂತ್ರ | 
ವನ್ನು ಕಾಣುತ್ತಿದ್ದೇನೆ. ಆದ್ದರಿಂದ ಹಿಂದೆ ಹೇಳಿದ್ದುಸರಿಯಲ್ಲಎಂದು ಆಕ್ಷೇಪ. ಇದಕ್ಕೆ ಸಮಾಧಾನ 
ಹೀಗಿದೆ. ಜೀವನು ಪರಮಾತ್ಮನಿಂದ ಪ್ರೇರಿತನಾಗಿ ಕರ್ಮಾದಿಗಳನ್ನು ಮಾಡುತ್ತಾನೆ, 
ಭಗವಂತನಿಂದಲೇ ಪುಣ್ಯಪಾಪಗಳನ್ನೂ, ಕರ್ಮದ ಫಲವನ್ನೂ ಪಡೆಯುತ್ತಾನೆ. ಇಲ್ಲಿ ಜೀವ 
ಅಸ್ನತಂತ್ರ, ಭಗವಂತ ಸ್ವತಂತ್ರ. ಜೀವನಲ್ಲಿ ಕರ್ಮಾಚರಣೆ ಕಂಡುಬಂದರೂ ಕರ್ಮಾಚರಣ 
ಯಲ್ಲಿ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಸ್ವತಂತ್ರವಾಗಿ ಏನೂ ಮಾಡಲು, ಪಡೆಯಲು ಅವನಿಂದ 
ಸಾಧ್ಯವಿಲ್ಲ ಇಲ್ಲಿ "ಪ್ರಭುಃ ' ಎಂದರೆ ಭಗವಂತ ಎಂದು ಅರ್ಥ (ಹಿಂದೆ ಪ್ರಭು ಎಂದರೆ 
ಜಡಕ್ಕಿಂತ ಹೆಚ್ಚಿನ ಸಾಮರ್ಥ್ಯವುಳ್ಳ ಜೀವ ಎಂದು ಅರ್ಥ ಹೇಳಿದೆ.) 


ನನು ಕ್ರಿಯಾಯಾಮದೃಷ್ಟೇಷು ಫಲಸಂಯೋಗೇ ಚ ಜೀವಸ್ಯ ಸ್ಥಾತಂತ್ರಾ ್ಯ- 
ಭಾವೇ ಕಥಂ ಕ್ರಿಯಾದಿನಿಷತ್ತಿರಿತ್ಯತ ಆಹ- ಸ್ಪಭಾವಸ್ತಿ ಶೆ! ಸ್ಪಂ ಸಯಮೇವ 
ಭವತಿ ಪರಾನಪೇಕ್ಟಂ ತಿಷ್ಠತಿ । ತಥಾ ಸ್ವಯಮೇವ ಭಾವಯತಿ ಜಗದುತ್ಪಾದ- 
ಯತೀತಿ ಸ್ವಭಾವಃ । ಸ್ನೇತಿ ಪದೇ ಉಪಪದೇ ಭವತೇರ್ಣಂತಾತೃಪ್ರತ್ಯಯಃ । 
ಸಸ್ಟಿತಾವನ್ಯಕರಣೇ ಚ ಪರಾನಪೇಕ್ಬಃ ಸ್ವತಂತ್ರೋ ಭಗವಾನ್‌ಸ್ಟಭಾವ ಶಬ್ದಾರ್ಥ: । 
ಸಏವ ಚ ಪ್ರವರ್ತತೇ ಕ್ರಿಯಾಕರ್ತೃತ್ವೇ ಕರ್ಮಶಬ್ದಿತಾದೃಷ್ಟೇಷು ಫಲಸಂಯೋಗೇ 
ಚೇತಿ ಧ್ಯೇಯಮ್‌ । ಕದಾಅಷಿ ಕುತ್ರಾಪಿ ನಾನ್ಯಸ್ಯ ಸ್ಥಾತಂತ್ರ ಂ ದದಾತಿ । ಕಿಂತು 
ಸರ್ವತ್ರ ಸರ್ವದಾ ಸ್ವಯಮೇವ ಪ್ರವರ್ತತ ಇತಿ ಭಾವಃ ॥ 14 ॥ 


ಅನುವಾದ - ಜೀವನಿಗೆ ಕರ್ಮಾಚರಣೆಯಲ್ಲಿ ಕರ್ಮಜನ್ಯಪುಣ್ಯ ಪಾಪಗಳಲ್ಲಿ ಕರ್ಮಜನ್ಯ 


ಗೀತಾವಿವೃತಿ 
362 


ಫಲಪ್ರಾಪ್ತಿಯಲ್ಲಿ ಸ್ವಾತಂತ್ರ ್ಯವಲ್ಲವಾದರೆ ಕರ್ಮಾಚರಣೆ ಮೊದಲಾದವುಗಳು ಜೀವನಿಂದ 
ನಡೆಯಲು ಹೇಗೆ ಸಾಧ್ಯ ಎಂಬ ಶಂಕೆಗೆ "ಸ್ವಭಾವಸ್ತು' ಎಂದು ಉತ್ತರಿಸುತ್ತಿದ್ದಾನೆ. ಸ್ವಂ- ತಾನೆ, 
ಭವತಿ- ಇದ್ದಾನೆ, ಇವನ ಅಸ್ತಿತ್ವ ಪರಾಧೀನವಲ್ಲ, ಮತ್ತು ಭಗವಂತ ತಾನೇ ಭಾವಯತಿ= 
ಜಗತ್ತನ್ನು ಸೃಷ್ಟಿಮಾಡುತ್ತಾನೆ. ಆದ್ದರಿಂದಲೂ ಅವನೇಸ್ವಭಾವ. ಇಲ್ಲಿ "ಸ್ಥ ಪದದ ನಂತರ ಇರುವ 
ಭೂಧಾತುವಿಗೆ "ಣಿಚ್‌' (ಮಾಡಿಸುತ್ತಾನೆ) ಪ್ರತ್ಯಯ ಬಂದು ನಂತರ ಕಪ್ರತ್ಯಯ ಬಂದಿದೆ. ತನ್ನ 
ಇರುವಿಕೆಯಲ್ಲಿಯೂ , ಬೇರೆ ಕರ್ಮಗಳನ್ನು ಮಾಡುವಿಕೆಯಲ್ಲಿಯೂ ಪರರ ಅಪೇಕ್ಷೆ ಇಲ್ಲ 
ಅಂದರೆ ಸ್ವತಂತ್ರ. ಅವನೇ ಭಗವಂತ. ಇದು ಸ್ವಭಾವ ಶಬ್ದದ ಅರ್ಥ. ಸಏವ- ಆ ಭಗವಂತನೇ, 
ಪ್ರವರ್ತತೇ: ಕರ್ಮಾಚರಣೆಯಲ್ಲಿ ಕರ್ಮಜನ್ಯ ಪುಣ್ಯಪಾಪಗಳಲ್ಲಿ , ಫಲಪ್ರಾಪ್ತಿಯಲ್ಲಿ 
ಸ್ವತಂತ್ರ ಪ್ರವೃತ್ತಿವುಳ್ಳವನಾಗಿದ್ದಾನೆ. ಯಾವಾಗಲೂ ಎಲ್ಲಿಯೂ ಬೇರೆಯಾವ ಚೇತನರಿಗೂ 
ಸ್ವಾತಂತ್ರ್ಯವನ್ನು ಕೊಡುವುದಿಲ್ಲ ಎಲ್ಲಾ ಕಡೆಯಲ್ಲಿಯೂ ಯಾವಾಗಲೂ ತಾನೇ ಸ್ವತಂತ್ರ 
ಪ್ರವೃತ್ತಿವುಳ್ಳವನಾಗಿದ್ದಾನೆ ಎಂದು ತಾತ್ಪರ್ಯ. ॥ 14 ॥| 


ಜೀವನು ಸ್ಪತಂತ್ರಕರ್ತ್ವೃ ಅಲ್ಲ 


ನಾದತ್ತೇ ಕಸ್ಯಚಿತ್ಪಾಪಂ ನ ಚೈವ ಸುಕೃತಂ ವಿಭುಃ ! 
ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ 11151 


ಅರ್ಥ - ಜಡಕ್ಕಿಂತ ಹೆಚ್ಚಿನ ಸಾಮರ್ಥ್ಯವುಳ್ಳ ಜೀವನು ದುಷ್ಕರ್ಮಾಚರಣೆಯಿಂದ ಹುಟ್ಟಿದ 
ಪಾಪವನ್ನು , ಸತ್ಯರ್ಮಾಚರಣೆಯಿಂದ ಹುಟ್ಟಿದ ಪುಣ್ಯವನ್ನು ಸ್ವತಂತ್ರವಾಗಿ ಹೊಂದುವುದಿಲ್ಲ, 
ಕರ್ಮಾಚರಣೆ ಮತ್ತು ಕರ್ಮ ಫಲಪ್ರಾಪ್ತಿಯಲ್ಲಿಯೂ ಅವನಿಗೆ ಸ್ವಾತಂತ್ರ್ಯವಿಲ್ಲ 

ಅಥವಾ, ಸ್ವತಂತ್ರನಾದ ಭಗವಂತನು ಜೀವನ ದುಷ್ಕರ್ಮಜನ್ಯಪಾಪವನ್ನು , ಸತ್ಕರ್ಮಜನ್ಯ 
ವಾದ ಪುಣ್ಯವನ್ನು ಪಡೆಯುವುದಿಲ್ಲ. ಜೀವರ ಬುದ್ದಿ ಯು ಅಜ್ಞಾನದಿಂದ ಆವೃತವಾಗಿದೆ. 
ಆದ್ದರಿಂದ ಎಲ್ಲಾಕಡೆಯಲ್ಲಿಇರುವ ಸ್ವತಂತ್ರನಾದ ಭಗವಂತನನ್ನು ಜೀವರು ತಿಳಿಯಲಾರರು. 


ಫಲಸಂಯೋಗೇ ಸ್ವಾತಂತ್ರಾ ಭಾವಂ ಜೀವಸ್ಯ ವ್ಯನಕ್ತಿ- ನಾದತ್ತ ಇತಿ ॥। ವಿಭುಃ 
ಜಡಾಪೇಕ್ಟಯಾ ಸಮರ್ಥೋ ಜೀವಃ ಕಸ್ಕಚಿದ್‌ದುರಾಚಾರಸ್ಯ ಸಕಾಶಾತ್‌ 
ತಜ್ನನ್ಯಂ ಪಾಪಂ ಸ್ಥಾಶಂತ್ರೆ (ಣ ನಾದತ್ತೇ । ಸುಕೃತಂ ಪುಣ್ಯಂ ಚ ಸ್ವಾತಂತ್ರ (ಣ 
ನೈವಾದತ್ತೇ | ಏವಂ ಕ್ರಿಯಾಯಾಮದೃಷ್ಟೇ ಚ ಜ್ಞೇಯಮ್‌ ।ಟ 


ಅನುವಾದ - ಫಲಪ್ರಾಪ್ತಿಯಲ್ಲಿ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಎನ್ನುವುದನ್ನು “ನಾದತ್ತೇ' 
ಎಂಬ ಶ್ಲೋಕದಲ್ಲಿ ವಿವರಿಸುತ್ತಿದ್ದಾನೆ. ವಿಭುಃ - ಜಡಕ್ಕಿಂತ ಹೆಚ್ಚಿನ ಸಾಮರ್ಥ್ಯವುಳ್ಳ ಜೀವನು , 


ಅಧ್ಯಾಯ 5 353 


ಕಸ್ಯಚಿತ್‌ ಎ ದುರಾಚಾರದಿಂದ ಹುಟ್ಟಿದ, ಪಾಪಂ - ಪಾಪವನ್ನು , ನಾದತ್ತೇ - ಸ್ವತಂತ್ರವಾಗಿ 
ಪಡೆಯುವುದಿಲ್ಲ . ಸುಕೃತಂ- ಪುಣ್ಯವನ್ನೂ ಸ್ವತಂತ್ರವಾಗಿ ಪಡೆಯುವುದಿಲ್ಲ. ಹಾಗೆಯೇ 
ಕರ್ಮಾಚರಣೆಯಲ್ಲಿಯೂ ಕರ್ಮಜನ್ಯ ಅದೃಷ್ಟದಲ್ಲಿಯೂ ಜೀವನಿಗೆ ಸ್ವಾತಂತ್ರ್ಯವಿಲ್ಲಎಂದು 
ತಿಳಿಯಬೇಕು. 


ಯದ್ದಾ ಭಗವತ ಏವ ಕರ್ತೃತ್ದೇ ಕರ್ಮಲೇಪಃ ಸ್ಯಾದಿತ್ಯತ ಆಹ- ನಾದತ್ತ 
ಅತಿ ॥। ವಿಭುಃ ಸ್ಪತಂತ್ರ ಈಶ್ವರಃ ವಿಭುತ್ನಾದೇವ ಕಸ್ಯಚಿತ್ಕರ್ಮಣಃ ಸಕಾಶಾತ್ಲಾಪಂ 
ಸುಕೃತಂ ವಾ ನಾದತ್ತ ಇತ್ಯರ್ಥಃ |ನ ಪುಣ್ಯಪಾಪಲೇಪವಾನ್‌-ಭವತೀತ್ಯರ್ಥಃ 
ನನೇವಂ ಸರ್ವತ್ರ ಸ್ಲಿತ್ಸಾ ಸಾತಂತ್ರೆ ನೇಣ ಕರ್ತಾ ಈಶರೋಶಸ್ತಿ ಚೇತ್‌ ಕಥಂ ನ 
ವ ಇ 1೦ ವ ಲೆ ದ ಇ 
ದೃಶ್ಯತ ಇತ್ಯತ ಆಹ- ಅಜ್ಞಾನೇನೇತಿ ॥। ತೇನಾಜ್ಞಾನೇನಾವೃತ ಬುದ್ದಿತ್ತೇನ 
ಮುಹ್ಯಂತಿ ಭಗವಂತಂ ನ ಜಾನಂತಿ 11 15 ॥ 


ಅನುವಾದ- ಅಥವಾ ಭಗವಂತನೆ ಸ್ವತಂತ್ರ ಕರ್ತೃವಾದರೆ ಅವನಿಗೆ ಕರ್ಮಲೇಪವಾಗ 
ಬೇಕಾಗುತ್ತದೆ ಎಂಬ ಶಂಕೆಯನ್ನು "ನಾದತ್ತೇ' ಎಂಬ ಶ್ಲೋಕದಲ್ಲಿಪರಿಹರಿಸುತ್ತಿದ್ದಾನೆ. ವಿಭುಃ ಎ 
ಸ್ವತಂತ್ರನಾದ ಭಗವಂತನು ಸರ್ವಸಮರ್ಥನಾದ್ದರಿಂದಲೇ ಯಾವುದೇ ಕರ್ಮಗಳಿಂದ ಹುಟ್ಟಿದ 
ಪುಣ್ಯ ಅಥವಾ ಪಾಪಗಳನ್ನು ಪಡೆಯುವುದಿಲ್ಲ. ಅವನಿಗೆ ಪುಣ್ಯಪಾಪಗಳ ಲೇಪವಿಲ್ಲ ಎಂದು 
ಅರ್ಥ. ಹಾಗಾದರೆ ಭಗವಂತ ಎಲ್ಲಾಕಡೆಯಲ್ಲಿ ಇದ್ದು ಸ್ವತಂತ್ರವಾಗಿ ಕರ್ಮಗಳನ್ನೂ 
ಮಾಡುವವನಾದರೆ ಏಕೆ ಕಣ್ಣಿಗೆ ಕಾಣಿಸುವುದಿಲ್ಲಎಂಬ ಶಂಕೆಗೆ ಸಮಾಧಾನವನ್ನು "ಅಜ್ಞಾನೇನ' 
ಎಂಬ ವಾಕ್ಯದಿಂದ ಹೇಳುತ್ತಿದ್ದಾನೆ. ತೇನ- ಅಜ್ಞಾನಾವೃತವಾದ ಬುದ್ಧಿವುಳ್ಳವನಾದ್ದರಿಂದ, 
ಮುಹ್ಯಂತಿ- ಭಗವಂತನನ್ನು ತಿಳಿಯುವುದಿಲ್ಲ. 1115 ॥ 


ಜ್ಞ್ಯಾ ನೇನ ತು ತದಜ್ಞಾಃ ನಂ ಯೇಷಾಂ ನಾಶಿತಮಾತ್ಮನಃ 
ತೇಷಾಮಾದಿತ್ಯವದ್‌ಜ್ಞಾನಂ ಪ್ರಕಾಶಯತಿ ತತ್ತರಮ್‌ 1116 11 


ಅರ್ಥ- ಯಾರ ಆವರಕವಾದ ಅಜ್ಞಾನವು, ಶಾಸ್ತ್ರಜನ್ಯವಾದ ಪರಬ್ರಹ್ಮನ ಜ್ಞಾನದಿಂದ 
ಶಿಥಿಲವಾಗಿದೆಯೋ, ಅಂಥವರ ಅಪರೋಕ್ಷಜ್ಞಾನವು ಪರಬ್ರಹ್ಮನನ್ನು ಸೂರ್ಯನಂತೆ 
ಪ್ರಕಾಶಗೊಳಿಸುತ್ತದೆ. 
ನನು ಜ್ಞಾನಸ್ಯಾಜ್ಞಾನಾವೃತತ್ನೇ ತೇನಾಜ್ಞಾನನಾಶಾಯೋಗಾತ್‌, 
ಎನಾಶಕಾಂತರಸ್ಯ ಚಾಭಾವಾತ್‌, ಜ್ಞಾನಾರ್ಥಯೋರ್ಯೋಗಸಂನ್ಯಾಸಯೋ- 
ರ್ವೈಯರ್ಥ್ಯಮಿತ್ಯತ ಆಹ- ಜ್ಞಾನೇನೇತಿ || ದ್ವಿವಿಧಂ ಹಿ ಜ್ಞಾನಂ ಸ್ವರೂಪಂ 


ವಕ ಗೀತಾವಿವೃತಿ 


ವೃತ್ತಿರೂಪಂ ಚೇತಿ । ಯದ್ಯಪಿ ಸ್ಪರೂಪಜ್ಞಾನಮಜ್ಞಾನಾವೃತಂ ನಾಜ್ಞಾನ- 
ನಾಶಕಮ್‌ । ತಥಾಪ್ಯಾತ್ಸ್ನನೋ ಭಗವತೋ ಜ್ಞಾನೇನ ಪರೋಕ್ಷವೃತ್ತಿಜ್ಞಾನೇನ 
ಯೇಷಾಮಜ್ಞಾನಂ ನಾಶಿತಂ ಶಿಧಿ(ಲಿತಂ)ಲಂ ತೇಷಾಮೇವ ಜ್ಞಾ: ನಂ ಭಗವದಪ- 
ರೋಕ್ಷಜ್ಞಾಂ ತತ್‌ ಪರಂ ಬ್ರಹ್ಮ ಆದಿತ್ಯವತ್‌ ಪ್ರಕಾಶಯತಿ ಇತ್ಯರ್ಥಃ ॥ 16 ॥ 


ಅನುವಾದ - ಜ್ಞಾನವು ಅಜ್ಞಾನದಿಂದ ಆವೃತವಾಗಿದ್ದರೆ, ಜ್ಞಾನದಿಂದ ಅಜ್ಞಾನದ ನಾಶ 
ಸಾಧ್ಯವಿಲ್ಲ, ಅಜ್ಞಾನವನ್ನು ನಾಶಗೊಳಿಸುವ ಇನ್ನೊಂದು ಸಾಧನ ಇಲ್ಲ ಆದ್ದರಿಂದ ಜ್ಞಾನಕ್ಕೋಸ್ಕರ 
ಹೇಳಿದ ಯೋಗ, ಸಂನ್ಯಾಸಗಳು ವ್ಯರ್ಥ ಎಂಬ ಶಂಕೆಗೆ ಉತ್ತರವನ್ನು "ಜ್ಞಾನೇನ' ಎಂಬ 
ಶ್ಲೋಕದಿಂದ ಹೇಳುತ್ತಿದ್ದಾನೆ. ಜ್ಞಾನವು ಸ್ವರೂಪ ಜ್ಞಾನ ಮತ್ತು ಶಾಸ್ತ್ರಜನ್ಯವಾದ ವೃತ್ತಿಜ್ಞಾನ 
ಎಂಬುದಾಗಿ ಎರಡುವಿಧ. ಇದರಲ್ಲಿಸ್ವರೂಪಜ್ಞಾನವು ಅಜ್ಞಾನದಿಂದ ಆವೃತವಾಗಿದ್ದು ಅಜ್ಞಾನಕ್ಕೆ 
ನಾಶಕವಾಗುವುದಿಲ್ಲ ಆದರೂ ಆತ್ಮನಃ ಭಗವಂತನ, ಜ್ಞಾನೇನ: ಪರೋಕ್ಷವಾದ 
ವೃತ್ತಿಜ್ಞಾನದಿಂದ, ಯೇಷಾಂ- ಯಾರ ಅಜ್ಞಾನವು, ನಾಶಿತಂ- ಶಿಥಿಲವಾಗಿದೆಯೋ, 
ತೇಷಾಮೇವ- ಅವರ, ಜ್ಞಾನಂ- ಭಗವಂತನ ಅಪರೋಕ್ಷಜ್ಞಾನವು, ತತ್‌- ಆ, ಪರಂ: 
ಭಗವಂತನನ್ನು , ಆದಿತ್ಯವತ್‌ - ಸೂರ್ಯನಂತೆ ಪ್ರಕಾಶಯತಿ - ಪ್ರಕಾಶಿಸುತ್ತದೆ. ॥1 16 ॥1 


ವಿವರಣೆ - ಹಿಂದಿನ ಶ್ಲೋಕದಲ್ಲಿ ಜೀವರ ಜ್ಞಾನವು ಅಜ್ಞಾನಾವೃತವಾಗಿದೆ. ಆದ್ದರಿಂದ 
ಭಗವಂತ ಸರ್ವತ್ರವ್ಯಾಪ್ತನಾಗಿ ಇದ್ದರೂ ಜೀವ ಭಗವಂತನನ್ನು ಕಾಣುವುದಿಲ್ಲಎಂದು ಹೇಳಿದ್ದಾರೆ. 
ಇಲ್ಲಿ ಒಂದು ಆಕ್ಷೇಪ. ಒಂದು ವೇಳೆ ಜೀವನ ಜ್ಞಾನವು ಅಜ್ಞಾನದಿಂದ ಆವೃತವಾಗಿದ್ದರೆ ಜೀವನ 
ಅಜ್ಞಾನ ನಾಶವಾಗಲು ಸಾಧ್ಯವೇ ಇಲ್ಲ ಅಜ್ಞಾನದ ನಾಶ, ಬೆಳಕಿನಿಂದ ಕತ್ತಲೆ ನಾಶ ಇದ್ದಹಾಗೆ 
ಜ್ಞಾನದಿಂದಲೇ ಸಾಧ್ಯ . ಜ್ಞಾನವು ಅಜ್ಞಾನಾವೃತವಾದರೆ ಆ ಜ್ಞಾನವು ಅಜ್ಞಾನ ನಾಶಕತ್ವಶಕ್ತಿಯನ್ನು 
ಕಳೆದುಕೊಂಡಿದೆ. ಇಂಥಹ ಜ್ಞಾನದಿಂದ ಅಜ್ಞಾನ ನಾಶ ಹೇಗೆ ಸಾಧ್ಯ ? ಆದ್ದರಿಂದ ಜ್ಞಾನವನ್ನು 
ಪಡೆಯಲು ಸಾಧನ ಎಂದು ಹೇಳಿದ ಯೋಗ ಮತ್ತು ಸಂನ್ಯಾಸಗಳು ವ್ಯರ್ಥ. ಇದಕ್ಕೆ 
ಸಮಾಧಾನ. ಜೀವನಿಗೆ ಎರಡು ಜ್ಞಾನ ಇದೆ. ಒಂದು ಸ್ವರೂಪಜ್ಞಾನ ಇನ್ನೊಂದು ಶಾಸ್ತ್ರ ದಿಂದ 
ಬರುವ ಪರೋಕ್ಷ ಜ್ಞಾನ ಅಂದರೆ ವೃತ್ತಿ ಜ್ಞಾನ. ಇದರಲ್ಲಿ ಸ್ವರೂಪಜ್ಞಾನವು ಅಜ್ಞಾನಾವೃತವಾಗಿದೆ. 
ಆದ್ದರಿಂದ ಆ ಸ್ವರೂಪಜ್ಞಾನವು ಅಜ್ಞಾನ ನಾಶಕತ್ವ ಶಕ್ತಿಯನ್ನು ಕಳೆದು ಕೊಂಡಿರುವುದರಿಂದ 
ಅಜ್ಞಾನನಾಶಕವಾಗುವುದಿಲ್ಲ ಆದರೆ ಪರೋಕ್ಷಜ್ಞಾನ ಅಂದರೆ ಶಾಸ್ತ್ರದಿಂದ ಬರುವ ವೃತ್ತಿಜ್ಞಾನವು 
ಅಜ್ಞಾನವನ್ನು ಶಿಥಿಲಗೊಳಿಸುತ್ತದೆ. ಇಂಥಹ ಪರೋಕ್ಷಜ್ಞಾನವನ್ನು ಪಡೆಯಲು ಸಂನ್ಯಾಸ, 
ಯೋಗಗಳು ಆವಶ್ಯಕ. ಸಂನ್ಯಾಸ, ಯೋಗಗಳಿಂದ ಪರೋಕ್ಷ ಜ್ಞಾನವನ್ನು ಪಡೆದು , ಅದರಿಂದ 
ಅಜ್ಞಾನವನ್ನು ಕಳೆದುಕೊಂಡು ಭಗವಂತನ ಅಪರೋಕ್ಷವನ್ನು ಪಡೆಯಬೇಕು. 


ಅಧ್ಯಾಯ ಪ್ರ 365 


ತದ್‌ಬುದ ಯಸ್ತದಾತ್ಮಾನಸ್ತನ್ನಿಷ್ಠಾಸ್ಪತರಾಯಣಾಃ | 
ಛ 4 ೦ ೦೨೧೪ 
ಗಚ್ಚಂತ್ಯಪುನರಾವೃತ್ತಿಂ ಜ್ಞಾ; ನನಿರ್ಧೂತಕಲ್ಲಹಾಃ 1117 I 


ಅರ್ಥ - ಶ್ರವಣ ಮನನಾದಿಗಳನ್ನು ಪುನಃ ಪುನಃ ಮಾಡುತ್ತ ಭಗವಂತನಲ್ಲಿ ಆಸಕ್ತವಾದ ' 
ಬುದ್ಧಿವುಳ್ಳ, ಭಗವಂತನೇ ನನಗೆ ಸ್ವಾಮಿ ಎಂದು ತಿಳಿದಿರುವ, ಭಗವಂತನಲ್ಲಿಯೇ ಸ್ಥಿರವಾದ 
ಮನಸ್ಸುಳ್ಳ, ಭಗವಂತನನ್ನೇ ಮುಖ್ಯ ಆಶ್ರಯ ಎಂದು ತಿಳಿದಿರುವ ಜ್ಞಾನಿಗಳು, ಅಪರೋಕ್ಷ 
ಜ್ಞಾನದಿಂದ ಸಂಪೂರ್ಣವಾಗಿ ಪಾಪಗಳನ್ನು ಕಳೆದುಕೊಂಡು ಮುಕ್ತಿಯನ್ನು ಹೊಂದುತ್ತಾರೆ. 


ಅಪರೋಕೃಜ್ಞಾನಾವ್ಯವಹಿತಸಾಧನಮಾಹ- ತದ್‌ಬುದ್ಧಯ ಅತಿ ॥ ನ 
ಸಕೃತ್ಸರೋಕ್ಷಜ್ಞಾನೇನಾಲಂ ಕಿಂತು "ಓಂ ಆವೃತ್ತಿರಸಕೃದುಪದೇಶಾತ್‌ ಓಂ' 
(ಬ್ರ.ಸೂ.4-1-1) ಇತ್ಯುಕ್ತದಿಶಾ ಪುನಃ ಪುನಸ್ತತ್ರ ಹರೌ ಬುದ್ಧಿರ್ಯೇಷಾಂ ತೇ 
ತದ್‌ಬುದ್ದಯಃ | ಸ ಏವ ಆತ್ಮಾ ಆದಾನಾದಿಕರ್ತಾ ಸ್ಥಾಮೀ ಯೇಷಾಂ ತೇ 
ತದಾತ್ಮಾನಃ ತನ್ನಿಷ್ಠಾಸ್ಪಸ್ಥಿನ್ನಚಂಚಲಾಃ | ಸ ಏವ ಪರಮಯನಂ ಯೇಷಾಂ ತೇ 
ತತ್ತರಾಯಣಾಃ । ತಥಾ ಜ್ಞಾನಿನಃ ಸಂತಃ । ಅತ ಏವ ಚ ಜ್ಞಾ] ನನಿರ್ಧೂತಕಲ್ಲಷಾಃ 
ಭಗವದಪರೋಕ್ಷಜ್ಞಾನೇನ ನಿರ್ಧೂತ- ಪಾಪ್ಸಾನೋತಪುನರಾವೃತ್ತಿಂ ಮುಕ್ತಿಂ 
ಗಚ್ಛಂತಿ 11 17 1 


ಅನುವಾದ- ಅಪರೋಕ್ಷಜ್ಞಾನಕ್ಕೆ ಸಾಕ್ಷಾತ್‌ ಸಾಧನವನ್ನು 'ತದ್‌ಬುದ್ಧಯ ಎಂಬ ಶ್ಲೋಕ 
ದಿಂದ ಹೇಳುತ್ತಿದ್ದಾನೆ. ಒಂದು ಬಾರಿ ಶಾಸ್ತಗಳ ಶ್ರವಣ ಮನನಗಳು ಸಾಲದು. 
"ಆವೃತ್ತಿರಸಕೃದುಪದೇಶಾತ್‌' ಎಂಬ ಬ್ರಹ್ಮಸೂತ್ರದಲ್ಲಿಹೇಳಿದಂತೆ, ಪುನಃ ಪುನಃ: ಮತ್ತೆ ಮತ್ತೆ, 
ತತ್ರ: ಭಗವಂತನಲ್ಲಿ , ಯೇಷಾಂ ಬುದ್ಧಿಃ: ಯಾರ ಬುದ್ಧಿ ಇದೆಯೋ, ತೇ: ಅವರೇ 
ಭಗವಂತನಲ್ಲಿ ಆಸಕ್ತವಾದ ಬುದ್ದಿವುಳ್ಳವರು. ಯಾರಿಗೆ ಆ ಭಗವಂತನೇ, ಆತ್ಮಾ- ಆದಾನಾದಿ 
ಕರ್ತೃ ಆಗಿದ್ದಾನೋ ಅಂದರೆ ಸ್ವಾಮಿಯೋ ಅವರು ತದಾತ್ಮರು, ತನ್ನಿಷ್ಠಾಃ: ಭಗವಂತನಲ್ಲಿ 
ಸ್ಥಿರವಾದ ಮನಸುಳ್ಳವರು. ಆ ಭಗವಂತನೇ ಯಾರಿಗೆ ಮುಖ್ಯ ಆಶ್ರಯನೋ ಅವರು 
ತತ್ತರಾಯಣರು. ಅಂದರೆ ಹಾಗೇ ತಿಳಿದು ಆ ಜ್ಞಾನದಿಂದ, ಜ್ಞಾನನಿರ್ಧೂತಕಲ್ಪಷಾಃ-ಎ 
ಭಗವಂತನ ಅಪರೋಕ್ಷಜ್ಞಾನದಿಂದ ಸಂಪೂರ್ಣವಾಗಿ ಪಾಪವನ್ನು ಕಳೆದುಕೊಂಡವರು, 
ಅಪುನರಾವೃತ್ತಿಂ- ಮೋಕ್ಷವನ್ನು ಗಚ್ಛಂತಿ = ಹೊಂದುತ್ತಾರೆ. 1117 ॥| 


ವಿವರಣೆ- ಹಿಂದಿನ ಶ್ಲೋಕದಲ್ಲಿ ಅಪರೋಕ್ಷಜ್ಞಾನಕ್ಕೆ ಪರೋಕ್ಷಜ್ಞಾನವು ಕಾರಣ ಎಂದು 
ಹೇಳಿದ್ದಾನೆ. ಆದರೆ ಪರೋಕ್ಷಜ್ಞಾನ ಬಂದ ಕೂಡಲೇ ಅಂದರೆ ಶಾಸ್ತ್ರವನ್ನು ಓದಿ ತಿಳಿದಕೂಡಲೇ 


366 ಗೀತಾವಿವೃತಿ 


ಭಗವಂತನ ಅಪರೋಕ್ಷ ಜ್ಞಾನ ಆಗುವುದಿಲ್ಲ ಆದ್ದರಿಂದ ಶಾಸ್ತ್ರದಿಂದ ಬರುವ ಜ್ಞಾನವು 
ಭಗವಂತನ ಅಪರೋಕ್ಷಜ್ಞಾನಕ್ಕೆ ನೇರಕಾರಣವಲ್ಲ, ಪರೋಕ್ಷಜ್ಞಾನವನ್ನು ಪಡೆದು ಈ ಶ್ಲೋಕದಲ್ಲಿ 
ಹೇಳಿದ ಸಾಧನಗಳನ್ನು ಹೊಂದಿದಾಗ ಭಗವಂತನ ದರ್ಶನವಾಗುತ್ತದೆ. 


ಜಾನಿಗಳ ಸಮದರ್ಶನ 


ವಿದ್ಯಾವಿನಯಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ । 
ಶುನಿ ಚೈವ ಶ್ರಪಾಕೇ ಚ ಪಂಡಿತಾಃ: ಸಮದರ್ಶಿನಃ 1118 ॥| 


ಅರ್ಥ - ಪರೋಕ್ಷ ಜ್ಞಾನಿಗಳು ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿ ಗೋವು 
ಗಳಲ್ಲಿ ಆನೆಗಳಲ್ಲಿ ನಾಯಿಯಲ್ಲಿ ಮತ್ತು ಚಂಡಾಲನಲ್ಲಿಯೂ ಇರುವ ಭಗವಂತನನ್ನು , 


ಗುಣಪೂರ್ಣ ಎಂಬ ವಿಷಯದಲ್ಲಿಮತ್ತು ದೋಷರಹಿತ ಎಂಬ ವಿಷಯದಲ್ಲಿಯೂ ತಾರತಮ್ಯ 
ಇಲ್ಲದವನು ಎಂದು ತಿಳಿಯುತ್ತಾರೆ. 


ಪರಮೇಶ್ವರರೂಪಾಣಾಂ ಸರ್ವತ್ರ ಸಾಮ್ಯದರ್ಶನಂ ಚಾಪರೋಕ್ಷಜ್ಞಾನ- 
ಸಾಧನಮಿತ್ಯಾಶಯವಾನಾಹ- ವಿದ್ಯೇತಿ ।। ಪಂಡಿತಾಃ ಪರೋಕ್ಷಜ್ಞಾನಿನಃ ವಿದ್ಯಾ- 
ಎನಯಸಂಪನ್ಮಬ್ರಾಹ್ಮಣಾದಿಷು ವಿಷಮೇಷು ಸ್ಥಿತಂ ಹರಿಂ ಸಮಂ ಗುಣೇಷು 
ದೋಷಾಭಾವೇ ಚ ಸಮಂ ತಾರತಮ್ಯಾಭಾವಂ ಚ ಪಶ್ಯಂತೀತಿ ಸಮದರ್ಶಿನ 
ಇತ್ಯರ್ಥಃ । ಅಸ್ಯ ಶ್ಲೋಕಸ್ಯ ಭಗವದ್ದಿಷಯತಾ "ನಿರ್ದೋಷಂ ಹೀತ್ಯು'ತ್ತರ- 
ವಾಕ್ಯಗಮ್ಯಾ, ಅಪರೋಕ್ಷಜ್ಞಾನಹೇತುತಾ ಚ ಪ್ರಕರಣಗಮ್ಯೇತಿ ಜ್ಞೇಯಮ್‌ । 


11 18 || 


ಅನುವಾದ- ಭಗವಂತನ ರೂಪಗಳಿಗೆ ಎಲ್ಲಾಕಡೆಯಲ್ಲಿಯೂ ಸಾಮ್ಯವನ್ನು 


ತಿಳಿಯುವಿಕೆಯು ಅಪರೋಕ್ಷಸಾಧನ ಎಂಬ ಅಭಿಪ್ರಾಯದಿಂದ "ವಿದ್ಯಾವಿನಯ' ಎಂಬ 
ಶ್ಲೋಕವನ್ನು ಹೇಳುತ್ತಿದ್ದಾನೆ. ಪಂಡಿತಾಃ - ಪರೋಕ್ಷಜ್ಞಾನಿಗಳು ವಿದ್ಯಾವಿನಯಗಳಿಂದ ಕೂಡಿದ 
ಬ್ರಾಹ್ಮಣಾದಿಗಳಲ್ಲಿ ಗೋ, ಗಜ, ನಾಯಿ, ಚಂಡಾಲ ಎಂಬ ವಿಷಮ ಜೀವಿಗಳಲ್ಲಿ ಇರುವ 
ಭಗವಂತನನ್ನು (ಸಮದರ್ಶಿನಃ) ಸಮಂ - ಗುಣಗಳ ವಿಷಯದಲ್ಲಿಮತ್ತು ದೋಷರಹಿತ ಎಂಬ 
ವಿಷಯದಲ್ಲಿಸಮಂ- ತಾರತಮ್ಯ ಇಲ್ಲದವನು ಎಂದು ತಿಳಿಯುವವರು ಸಮದರ್ಶಿಗಳು ಎಂದು 
ಅರ್ಥ. ಈ ಶ್ಲೋಕದಲ್ಲಿ ಭಗವಂತನಿಗೆ ಸಂಬಂಧಪಟ್ಟ ಎಚಾರವನ್ನು ಹೇಳುತ್ತಿದ್ದಾರೆ ಎಂಬ 
ವಿಷಯವು "ನಿರ್ದೋಷಂ' ಎಂಬ ಮುಂದಿನ ಶ್ಲೋಕದಿಂದ ತಿಳಿಯುತ್ತದೆ. (ಸಾಮ್ಯವನ್ನು 


ತಿಳಿಯುವಿಕೆಯು) ಅಪರೋಕ್ಷಜ್ಞಾನಕ್ಕೆ ಸಾಧನ ಎಂಬ ವಿಷಯವು ಪ್ರಕರಣದಿಂದ 
ಗೊತ್ತಾಗುತ್ತದೆ. 1118 ॥ 


ಅಧ್ಯಾಯ 5್ರ 367 


ವಿವರಣೆ - ಈ ಶ್ಲೋಕದಲ್ಲಿಯಾವ ವಿಷಯವನ್ನು ಹೇಳುತ್ತಿದ್ದಾರೆ ಏಕೆ ಹೇಳುತ್ತಿದ್ದಾರೆ ಎಂದು 
ತಿಳಿಯುವುದಿಲ್ಲ ಆದರೆ ಗುರುರಾಜರು ಇಲ್ಲಿಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಈ 
ಶ್ಲೋಕದಲ್ಲಿ ಭಗವಂತನ ವಿಚಾರವನ್ನೇ ಹೇಳುತ್ತಿದ್ದಾರೆ. ಮುಂದಿನ ಶ್ಲೋಕದಲ್ಲಿ "ಭಗವಂತನನ್ನು 
ದೋಷದೂರ ಎಂಬ ವಿಷಯದಲ್ಲಿಗುಣಪೂರ್ಣ ಎಂಬ ವಿಷಯದಲ್ಲಿ ತಾರತಮ್ಯ ಇಲ್ಲದವನು 
ಎಂದು ತಿಳಿದವರು' ಎಂಬುದಾಗಿ ಹೇಳುತ್ತಿರುವುದರಿಂದ ಈ ವಿಷಯ ಸ್ಪಷ್ಟವಾಗುತ್ತದೆ. ಹಿಂದಿನ 
ಶ್ಲೋಕದಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಸಾಕ್ಷಾತ್‌ ಕಾರಣ ಯಾವುದು ಎಂಬುದಾಗಿ ಹೇಳಿದ್ದರಿಂದ ಈ 
ಶ್ಲೋಕದಲ್ಲಿಯೂ ಅದೇ ವಿಚಾರವನ್ನು ಹೇಳುತ್ತಿದ್ದಾರೆ. ಆದ್ದರಿಂದ ಭಗವದ್ರೂಪಗಳಲ್ಲಿಸಾಮ್ಯದ 
ತಿಳಿಯುವಿಕೆಯೂ ಅಪರೋಕ್ಷಜ್ಞಾನಕ್ಕೆ ಸಾಧನ ಎಂದು ತಿಳಿದು ಬರುತ್ತದೆ. 


ಆಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ | 
. ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಥಾದ್‌ಬ್ರಹ್ಮಣಿ ತೇ ಸ್ಥಿತಾಃ 11 19 I 


ಅರ್ಥ - ಯಾರ ಮನಸ್ಸು ಭಗವಂತನ ರೂಪಗಳ ಸಾಮ್ಯದಲ್ಲಿಯೇ ಆಸಕ್ತವಾಗಿದೆಯೋ, 
ಅವರು ಈ ಜನ್ಮದಲ್ಲಿಯೇ ಹುಟ್ಟು ಸಾವು, ಸುಖ, ದುಃಖ ರೂಪವಾದ ಸಂಸಾರವನ್ನು 
ಗೆಲ್ಲುತ್ತಾರೆ. ಭಗವಂತನೇ "ಸಮ' ಎನಿಸಿದ್ದಾನೆ. ಭಗವಂತನು ಎಲ್ಲಿಯೇ ಇದ್ದರೂ bide 
ರೀತಿಯಾಗಿ ದೋಷದೂರನೇ ಆಗಿರುತ್ತಾನೆ. ಇದನ್ನು 'ಸಾಮ್ಯ' ಎನ್ನುತ್ತಾರೆ. ಆದ್ದರಿಂದ ಸಮನಾದ 
ಭಗವಂತನನ್ನು ತಿಳಿದವರು ಬ್ರಹ್ಮಜ್ಞಾನಿಗಳು. 


ಸಮದರ್ಶಿನಂ ಸ್ತೌತಿ- ಇಹೈವೇತಿ ॥ ಯೇಷಾಂ ಸಾಮ್ಯೇ ಮನಃ ಸ್ಥಿತಂ 
ತೈರಿಷೈವಾಸ್ಸಿನ್ನೇವ ಜನ್ಮನಿ ಸರ್ಗೋ ಜನ್ಮಾದಿರೂಪಃ ಸಂಸಾರಃ ಜಿತಃ । ದೃಶ್ಯತ್ನೇ- 
ನೋಕ್ತಂ ಸಮಂ ವಸ್ತು ಕಿಂ, ಕೇನ ಸಾಮ್ಯಮಿತ್ಯತ ಆಹ- ನಿರ್ದೋಷಮಿತಿ ॥ 
ಸಮಂ ವಸ್ತು ಬ್ರಹ್ಮ, ನಿರ್ದೋಷತ್ಟೇನ ಚ ಸಾಮೃಮಿತ್ಯುಕ್ತಂ ಭವತಿ | ತಸ್ಮಾತ್‌ 
ಸಮತಯಾ ಸರ್ವತ್ರ ಸ್ಥಿತಸ್ಯ ಬ್ರಹ್ಮತ್ಪಾತ್ತೇ ಸಮದರ್ಶಿನೋ ಬ್ರಹ್ಮಣೆ ಸ್ಥಿತಾ 
ಏವೇತ್ಯರ್ಥಃ । ಬ್ರಹ್ಮಜ್ಞಾನಿನ ಇತಿ ಯಾವತ್‌ ॥। 19 ॥ 


ಅನುವಾದ- ಸಾಮ್ಯವನ್ನು ತಿಳಿದ ಜ್ಞಾನಿಗಳನ್ನು "ಇಹೈವ' ಎಂಬ ಶ್ಲೋಕದಲ್ಲಿ ಶ್ಲಾಭಸುತ್ತಿ 
ದ್ದಾನೆ. ಯಾರ ಮನಸ್ಸು ಎಲ್ಲಾಕಡೆಯಲ್ಲಿಯೂ ಭಗವಂತ ಸಮನಾಗಿದ್ದಾನೆ ಎಂಬ ವಿಷಯದಲ್ಲಿ 
ಸ್ಥಿರವಾಗಿದೆಯೋ ಅವರು, ಇಹೈವ - ಈ ಜನ್ಮದಲ್ಲಿಯೇ ಸರ್ಗಃ: ಹುಟ್ಟು, ಸಾವು ಮೊದಲಾದ 
ಸಂಸಾರವನ್ನು ಗೆಲ್ಲುತ್ತಾರೆ. ಸಮನಾಗಿ ತಿಳಿಯಬೇಕು ಎಂದು ಹೇಳಿದ ವಸ್ತು ಯಾವುದು ? ಯಾವ 
ಧರ್ಮದಿಂದ ಸಾಮ್ಯವನ್ನು ತಿಳಿಯಬೇಕು ಎಂಬುದನ್ನು "ನಿರ್ದೋಷಂ' ಎಂಬ ವಾಕ್ಯದಿಂದ 


368 ಗೀತಾವಿವೃತಿ 


ಹೇಳುತ್ತಿದ್ದಾನೆ. "ಸಮ" ಎಂದು ತಿಳಿಯಬೇಕಾದ ವಸ್ತು ಭಗವಂತ. ನಿದೋರ್ಷತ್ವಗುಣದಿಂದ 

ಸಾಮ್ಯವನ್ನು ತಿಳಿಯಬೇಕು. ಆದ್ದರಿಂದ ಎಲ್ಲಾಕಡೆಗಳಲ್ಲಿ ಗುಣಗಳಿಂದ ಸಮನಾಗಿರುವ ವಸ್ತು 

ಭಗವಂತನಾದುದರಿಂದ, ತೇ ಎ ಸಾಮ್ಯವನ್ನು ತಿಳಿದವರು ಭಗವಂತನಲ್ಲಿ ಸ್ಥಿತರು ಅಂದರೆ 
ಜಾನಿಗಳು ಎಂದು ಅರ್ಥ. ॥ 19 ॥ 


ಜಾನಿ ದಂದಾತೀತ 

ಇ ವೆ ವ 
ನ ಪ್ರಹೃಷ್ಯೇತ್ಚಿಯಂ ಪ್ರಾಪ್ಯ ನೋದ್ದಿಜೇತ್‌ ಪ್ರಾಪ್ಯ ಚಾಪ್ರಿಯಮ್‌ । 
ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್‌ಬ್ರಹ್ಮಣಿ ಸ್ಥಿತಃ 11 20 11 


ಅರ್ಥ- ಕಾಮತ್ಯಾಗ ಮಾಡಿದ ಸಂನ್ಯಾಸಿಯು ಭಗವಂತನೇ ಸ್ವತಂತ್ರ ಎಂದು ತಿಳಿದು, 
ಯಾವಾಗಲೂ ಭಗವಂತನನು ಸ್ಮರಿಸುತ್ತಾ, ಸ್ಥಿರಬುದ್ಧಿವುಳ್ಳವನಾಗಿ, ತಾನು ಸುಖದುಃಖಗಳನ್ನು 
ಹೊಂದಲು ಲೌಕಿಕಜನರು ಕಾರಣರು ಎಂಬ ಭ್ರಾಂತಿ ಇಲ್ಲದವನಾಗಿ ಸುಖಸಾಧನವು 
ಪ್ರಾಪ್ತವಾದರೆ ಹಿಗ್ಗುವುದಿಲ್ಲ. ದುಃಖಸಾಧನವು ಪ್ರಾಪ್ತವಾದರೆ ಉದ್ದೇಗವನ್ನೂ ಹೊಂದುವುದಿಲ್ಲ 


ಪುನಃ ಸಂನ್ಯಾಸಂ ಪ್ರಪಂಚಯತಿ- ನ ಪ್ರಹೃಷ್ಯೇದಿತಿ ॥ ಪ್ರಿಯಂ ಸುಖಸಾಧನಂ 

ಪ್ರಾಪ್ಯ ನ ಪ್ರಹೃಷ್ಯೇತ್‌ ಹರ್ಷಂ ನ ಪ್ರಾಪ್ನುಯಾತ್‌ | ಅಪ್ರಿಯಂ ಚ ಪ್ರಾಪ್ಯ 

ನೋದ್ದಿಜೇತ್‌ ದುಃಖಹೇತುಪ್ರಾಪ್ತಾವಪಿ 'ಉದ್ದೇಗರೂಪಮನೋಧ್ಯೆ ರ್ಯಂನ 

ಪ್ರಾಪ್ನ್ನಯಾತ್‌ | ತತ್ರೋಪಾಯಮಾಹ- ಸ್ಥಿರಬುದ್ಧಿರಿತಿ |] ಬುದ್ದೇಃ- ಸ್ಥೆ ರ್ಯ 

ಹೇತುರಸಮ್ಮೂಢ ಇತಿ । ಪ್ರಿಯಾಪ್ರಿ ಯಪ್ರಾ ಪಣೇ ಲೌಕಿಕೋ ಜನ ಏವ ತಂತ್ರ 

ಅತಿ ಮಿಥಾ ್ಯಜ್ಲಾನಹೀನಃ, ತತ್ರ ಹೇತುಬ್ರ ೯ಹ್ಮವಿದಿತಿ | ಬ್ರ ಹ್ಮೆ ಅವ ಸ್ವತಂತ್ರ ಮಿತಿ 

ವಿದ್ದಾನ್‌ | ನೈತಾವತಾಲಂ ಕಿಂತು ಬ್ರ ಹ್ಹಣಿ ಸ್ಥಿತಃ | ನಿತ್ಯಂಬ್ರ ಹ್ಹಸ್ಥ  ತಿಮಾನಿತ್ಯರ್ಥಃ॥ 

|| 20 | 
ಅನುವಾದ- ಪುನಃ ಸಂನ್ಯಾಸವನ್ನು "ನ ಪ್ರಹೃಷ್ಯೇತ್‌' ಎಂಬ ಶ್ಲೋಕದಿಂದ ವಿವರಿಸುತ್ತಿದ್ದಾನೆ. 
ಪ್ರಿಯಂ: ಸುಖಸಾಧನವನ್ನು ಹೊಂದಿ, ನ ಪ್ರಹೃಷ್ಯೇತ್‌- ಸಂತೋಷ ಪಡಬಾರದು. ಅಪ್ರಿಯಂ 
ಚ ಪ್ರಾಪ್ಯ: ದುಃಖಸಾಧನವು ಪ್ರಾಪ್ತವಾದರೂ, ನೋದ್ದಿಜೇತ್‌- ಉದ್ದೇಗರೂಪವಾದ 
ಮನಸಿನ ಅಧ್ಭರ್ಯವನ್ನು ಹೊಂದಬಾರದು. ಆ ಅವಸ್ಥೆಗೆ ಉಪಾಯವನ್ನು "ಸ್ಥಿರಬುದ್ದಿ 'ಎಂಬ 
ಭಾಗದಿಂದ ಹೇಳುತ್ತಿದ್ದಾನೆ. ಬುದ್ದಿಸ್ಥಿರವಾಗಿರಲು ಅಸಂಮೂಢತ್ತವು ಕಾರಣ- ಅಂದರೆ- ನನಗೆ 


1. ಉದ್ವೇಗರೂಪಮನೋಧೈರ್ಯಮ್‌ 


ಅಧ್ಯಾಯ 6 369 


ಸುಖ ದುಃಖಗಳನ್ನು ಉಂಟು ಮಾಡಲು ಲೌಕಿಕ ಜನರೇ ಸ್ವತಂತ್ರರು ಎಂಬ ಭ್ರಮೆ 
ಇಲ್ಲದಿರುವಿಕೆಯು ಕಾರಣ. ಭ್ರಮೆ ಇಲ್ಲದಿರಲು ಬ್ರಹ್ನಜ್ಞಾನವು ಕಾರಣ. ಭಗವಂತನೇ ಸ್ವತಂತ್ರ 
ಎಂದು ತಿಳಿದವನಿಗೆ ಭ್ರಮೆ ಇರುವುದಿಲ್ಲ, ಸ್ವತಂತ್ರ ಎಂದು ಜ್ಞಾನ ಮಾತ್ರಸಾಲದು, ಬ್ರಹ್ಮಣಿ 
ಸ್ಥಿತಃ: ಯಾವಾಗಲೂ ಭಗವಂತನ ಸ್ಮರಣೆವುಳ್ಳವನಾಗಬೇಕು. ॥। 20 ॥1 


ಬಾಹ್ಯಸ್ಪರ್ಶೇಷ್ಟಸಕ್ತಾತ್ಮಾ ವಿಂದತ್ಯಾತ್ಮನಿ ಯತ್ತುಖಮ್‌ । 
ಸ ಬ್ರಹ್ಮಯೋಗಯುಕ್ತಾತ್ಮಾ ಸುಖಮಕ್ಷಯ್ಯಮಶ್ನುತೇ 11 21 1 


ಅರ್ಥ - ಶಬ್ದ ರೂಪ, ರಸಾದಿ ವಿಷಯ ಪದಾರ್ಥಗಳನ್ನು ಶ್ರೋತ್ರ, ಚಕ್ಷುರಸನಾದಿ 
ಇಂದ್ರಿಯಗಳಿಗೆ ಗೋಚರವಾಗದಂತೆ ಮಾಡಿ, ಆ ವಿಷಯ ಪದಾರ್ಥಗಳಲ್ಲಿ ಮನಸನ್ನು 
ಇಡದಿರುವ ಸಂನ್ಯಾಸಿಯು ಯಾವ ಸ್ವರೂಪಸುಖವನ್ನು ಅನುಭವಿಸುತ್ತಾನೋ (ಕೆಲವೊಮ್ಮೆ) 
ಅಂತಹ ಸ್ವರೂಪಸುಖವನ್ನೆ € ಭಗವಂತನ ಧ್ಯಾನರೂಪಯೋಗವುಳ್ಳವನು ಯಾವಾಗಲೂ 
ಅಭಿವ್ಯಕ್ತವಾದದ್ದನ್ನಾ ಗಿ ಅನುಭವಿಸುತ್ತಾನೆ. 


'ಸಂನ್ಯಾಸಸ್ತಿ"ತ್ಯಾದಿನಾ ಸಂನ್ಯಾಸಾದ್ಯೋಗಸ್ಯಾಧಿಕ್ಯೋಕ್ತರ್ಥಂ ಯೋಗ- 
ಹೀನಸಂನ್ಯಾಸಸ್ಯ ವ್ಯರ್ಥತ್ಸಂ ಯದುಕ್ತಂ ತದಯುಕ್ತಮ್‌ । ಕಾಮಾದ್ಯುಪ- 
ದ್ರವಕ್ಷಯೇ ಸ್ವರೂಪಸುಖಾವಿರ್ಭಾವಸತ್ತ್ವಾದಿತ್ಯತಃ ಸತ್ಯಂ ತದೇವ ಸುಖಂ 
ಭಗವದ್ದಾನರೂಪಯೋಗೇ ಸತ್ಯಕ್ಷಯಂ ಭವತೀತಿ ಸಂನ್ಯಾಸಾದ್ಯೋಗಸ್ಯ 
ಪುನರಾಧಿಕ್ಯಮಾಹ- ಬಾಹ್ಯೇತಿ ॥ ಸ್ಪೃಶ್ಯಂತ ಇತಿ ಸ್ಪರ್ಶಾಃ ಶಬ್ದಾದ್ಯಾಃ । ತೇಷಾಂ 
ಬಾಹ್ಯತ್ನಂ ಶ್ರೋತ್ರಾದ್ಯವಿಷಯತ್ನಸಂಪಾದನಂ ತಥಾಕೃತವಿಷಯೇಷು ಅಸಕ್ತ- 
ಮನಸ್ಮಃ ಸಂನ್ಯಾಸೀತಿ ಯಾವತ್‌ । ಆತ್ಮನಿ ಸ್ಪರೂಪೇ ಯತುಖಂ ವಿಂದತ್ಯನು- 
ಭವತಿ । ಆತ್ಮಸ್ಪರೂಪಸ್ಯಾಪಿ ನ ನಿರ್ವಿಶೇಷತ್ವಮಿತಿ ಜ್ಞಾಪನಾಯ ಯತ್ನುಖಮಿತ್ಯೇವ 
ವಾಚ್ಯ ಆತ್ಮನೀತೃಪ್ರಕ್ತಿಃ ಯದಿತ್ಯುಕ್ತೇಸ್ತದಿತಿ ಲಭ್ಯತೇ | ಸ ಸಂನ್ಯಾಸೀ 
ಬ್ರಹ್ಮಯೋಗಯುಕ್ತಾತ್ಮಾ ಬ್ರಹ್ಮಣಿ ಯೋಗೋ ಬ್ರಹ್ಮಯೋಗಃ ಧ್ಯಾನಂ ತದುಕ್ತಾತ್ಮಾ 
ತತ್ತುಖಂ ಕಾಮಾದ್ಯುಪದ್ರವಕ್ಚಯರೂಪಸಂನ್ಯಾಸಾದಾವಿರ್ಭೂತಂ ಸುಖಂ 
ಅಕ್ಬ್ಚಯ್ಯಂ ಪುನಸ್ತಿರೋಭಾವಹೀನಮತ್ನುತೇ ಪ್ರಾಪ್ನೋತೀತ್ಯರ್ಥಃ । 
ಅನುವಾದ - "ಸಂನ್ಯಾಸಸ್ತು' ಎಂಬ ಆರನೇ ಶ್ಲೋಕದಲ್ಲಿಸಂನ್ಯಾಸಕ್ಕಿಂತ ಯೋಗವು ಶ್ರೇಷ್ಠ 

ಎಂದು ಹೇಳಲು ಯೋಗವಿಲ್ಲದ ಸಂನ್ಯಾಸವು ವ್ಯರ್ಥ ಎಂದು ಹೇಳಿದೆ. ಆದರೆ ಇದು ಸರಿಯಲ್ಲ 

ಏಕಂದರೆ ಕಾಮ ಮೊದಲಾದ ದೋಷಗಳ ನಾಶರೂಪವಾದ ಸಂನ್ಯಾಸದಿಂದಲೂ ಸ್ವರೂಪ 


70 ಗೀತಾವಿವೃತಿ 


ಆನಂದ ಆವಿರ್ಭಾವ ಆಗುತ್ತದೆ ಎಂದು ಆಕ್ಷೇಪಿಸಿದರೆ- ದೋಷಗಳ ನಾಶರೂಪವಾದ 
ಸಂನ್ಯಾಸದಿಂದ ಸ್ವರೂಪಸುಖದ ಆವಿರ್ಭಾವವಾದರೂ ಆ ಸುಖವು ಅಕ್ಟ! ಯವಾಗಲು 
ಭಗವದ್ದ್ಯ್ಯಾನರೂಪವಾದ ಯೋಗವು ಆವಶ್ಯಕ ಎಂದು, ಸಂನ್ಯಾಸಕ್ಕಿಂತಲೂ ಯೋಗವು ಶ್ರೇಷ್ಠ 
ಎಂಬುದನ್ನು ಪುನಃ "ಬಾಹ್ಯ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. ಸ್ಪೃಶ್ಯಂತೇ ಇತಿ ಸ್ಪರ್ಶಾಃ = 
ಶಬ್ದಮೊದಲಾದ ವಿಷಯಗಳು, ಅವುಗಳು, ಬಾಹ್ಯ = ಎಂದರೆ ಕಿವಿಮೊದಲಾದ ಇಂದ್ರಿಯಗಳಿಗೆ 
ವಿಷಯವಾಗದಿರುವಿಕೆ. ಇಂಥಹ ಶ್ರವಣಾದಿ ಇಂದ್ರಿಯಗಳಿಗೆ ವಿಷಯಗಳಾಗದ ಶಬ್ದಾದಿಗಳಲ್ಲಿ 
ಆಸಕ್ತವಾಗದ ಮನಸ್ಸುಳ್ಳ ಎಂದರೆ ಸಂನ್ಯಾಸೀ ಎಂದು ಅರ್ಥ. ಆತ್ಮನಿ ಎ ತನ್ನ ಸ್ವರೂಪದಲ್ಲಿ 
ಯಾವ ಸುಖವನ್ನು , ವಿಂದತಿ- ಅನುಭವಿಸುತ್ತಾನೋ, ಆತ್ಮ ಸ್ವರೂಪವಾದ ಸುಖವೂ 
ನಿರ್ವಿಶೇಷವಲ್ಲ (ಭೇದ ಕಾರ್ಯಕಾರಿಯಾದ ವಿಶೇಷವುಳದ್ದು) ಎಂದು ತಿಳಿಸಲು "ಯಾವ 
ಸುಖವನ್ನು' ಎಂದಿಷ್ಟೇ ಹೇಳದೆ “ತನ್ನ ಸ್ವರೂಪದಲ್ಲಿ' ಎಂದೂ ಹೇಳಿದ್ದಾನೆ. ಯತ್‌ ಎಂಬ 
ಶಬ್ದವನ್ನು ಹೇಳಿದ್ದರಿಂದ, ತತ್‌ ಎಂಬುದಾಗಿ ಅರ್ಥಾತ್‌ ಲಬ್ಧವಾಗುತ್ತದೆ. ಆ ಸಂನ್ಯಾಸಿಯು, 
ಬ್ರಹ್ಮಯೋಗಯುಕ್ತಾತ್ಮಾ- ಬ್ರಹ್ಮನಲ್ಲಿಯೋಗವೇ ಬ್ರಹ್ಮಯೋಗ ಅಂದರೆ ಧ್ಯಾನ, ಅದರಿಂದ 
ಕೂಡಿದ ಮನಸ್ಸುಳ್ಳವನು, ತತ್‌ ಸುಖಂ: ಕಾಮಾದಿ ಉಪದ್ರವಗಳ ನಾಶರೂಪ ಸಂನ್ಯಾಸದಿಂದ 


ಆವಿರ್ಭೂತವಾದ ಸುಖವನ್ನು , ಅಕಯ್ಗಂ- ಯಾವಾಗಲೂ ಅಭಿವ,ಕವಾದುದನಾಗಿ 
ಎ. ಬೆ "ಶೊ ೦ 
ಹೊಂದುತ್ತಾನೆ. 


ವಿವರಣೆ- ಶಬ್ದಾದಿವಿಷಯಗಳಲ್ಲಿ ಆಸಕ್ತವಾಗದ ಮನಸ್ಸುಳ್ಳ ಸಂನ್ಯಾಸಿಯು ತನ್ನ 
ಸ್ವರೂಪಸುಖವನ್ನು ಪಡೆಯುತ್ತಾನೆ. ಆದರೆ ಆ ಸ್ಮರೂಪಸುಖವು ಯಾವಾಗಲೂ ಸಂನ್ಯಾಸಿಗೆ 
ಅಭಿವ್ಯಕ್ತವಾಗುವುದಿಲ್ಲ ಯೋಗದಿಂದ- ಧ್ಯಾನದಿಂದ ಕೂಡಿದ ಮನಸ್ಸುಳ್ಳ ಯೋಗಿಗೆ ಕಾಮಾದಿ 
ಉಪದ್ರವನಾಶರೂಪ ಸಂನ್ಯಾಸದಿಂದ ಆವಿರ್ಭೂತವಾದ ಸುಖ ಯಾವಾಗಲೂ ಅಭಿವ್ಯಕ್ತವಾಗು 


ತ್ತದೆ. ಆದ್ದರಿಂದ ಸಂನ್ಯಾಸಕ್ಕಿಂತ ಯೋಗ ಶ್ರೇಷ್ಠ. 
ಯದ್ವಾ "ಯೋಗಯುಕ್ತೋ ಮುನಿರ್ಬ್ರಹ್ಮೇ'ತ್ಯಾದಿನಾ ಯೋಗರೂಪ- 
ಸಂನ್ಯಾಸಸ್ಯ ಯನ್ನಿಶ್ಶೇಯಸಕರತ್ವಮುಕ್ತಂ ತದುಪಪಾದ್ಯತೇ- ಬಾಹ್ಯೇತಿ ॥ 
ಸಂಸಾರೇ5ಪ್ಯಾತ್ಮಸ್ಮರಣರೂಪಾಲ್ಬಯೋಗಯುಕ್ತಃ ಸಂನ್ಯಾಸೀ ಸುಖಂ ವಿಂದತಿ 
ಯದಾ ತದಾ ಧ್ಯಾನಾದಿಮಹಾಯೋಗಾದಿಯುಕ್ತೋ ಮೋಕ್ಟಾದಿನಿಶ್ಶಯಸಂ 
ಎಂದತೀತಿ ಕಿಮು ವಾಚ್ಯಮಿತ್ಯರ್ಥ:ಃ ॥। 21 ॥ 


ಅನುವಾದ - ಅಥವಾ "ಯೋಗಯುಕ್ತೋ ಮುನಿರ್ಬ್ರಹ್ಮ ' ಎಂಬಿವೇ ಮೊದಲಾದ 
ಶ್ಲೋಕಗಳಲ್ಲಿಯೋಗಸ್ವರೂಪ ಪಡದ ಸಂನ್ಯಾಸವು ಮೋಕ್ಟಕ್ಕೆ ಸಾಧನ ಎಂದು ಹೇಳಿದೆ. ಅದನ್ನು 


ಅಧ್ಯಾಯ 5 371 


'ಬಾಹ್ಯಸ್ಪರ್ಶ' ಎಂಬ ಈ ಶ್ಲೋಕದಿಂದ ಸಮರ್ಥಿಸುತ್ತಿದ್ದಾನೆ. ಸಂಸಾರಾವಸ್ಥೆಯಲ್ಲಿಯೂ 
ಭಗವಂತನ ಸ್ಮರಣರೂಪವಾದ ಅಲಯೋಗದಿಂದ ಕೂಡಿದ ಸಂನ್ಯಾಸಿಯೇ ಸುಖವನ್ನು 
ಹೊಂದುತ್ತಾನೆ ಎಂದ ಮೇಲೆ ಧ್ಯಾನಾದಿ ಮಹಾಯೋಗದಿಂದ ಕೂಡಿದವನು ಮೋಕ್ಟಾದಿ 
ಫಲವನ್ನೇ ಹೊಂದುತ್ತಾನೆ ಎಂದು ಏನು ಹೇಳಬೇಕು ? 1121 ॥1 


ವಿಷಯಸುಖ ದುಃಖಕ್ಕೆ ಕಾರಣ 
ಯೇ ಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವ ತೇ ॥ 
ಆದ್ಯಂತವಂತಃ ಕೌಂತೇಯ ನ ತೇಷು ರಮತೇ ಬುಧಃ 11 22 ul 


ಅರ್ಥ - ಕುಂತಿಯ ಕುಮಾರ ! ಯಾವ ಸುಖಾನುಭವಗಳು ವಿಷಯಗಳ ಸಂಪರ್ಕದಿಂದ 
ಹುಟ್ಟಿದ್ದಾವೋ, ಆ ಸುಖಾನುಭವಗಳು ಉತ್ಪತ್ತಿನಾಶವುಳ್ಳವುಗಳಾದ್ದರಿಂದ ದುಃಖಕ್ಕೆ ಕಾರಣ 
ಗಳಾಗಿವೆ. ಜ್ಞಾನಿಯಾದವನು ವಿಷಯಸಂಪರ್ಕದಿಂದ ಹುಟ್ಟುವ ಸುಖಗಳಲ್ಲಿ ಆಸಕ್ತಿಯನ್ನು 
ಹೊಂದುವುದಿಲ್ಲ 


ಕಾಮಾದಿವರ್ಜನರೂಪಸಂನ್ಯಾಸಾರ್ಥಂ ಕಾಮಭೋಗಂ ನಿಂದತಿ- ಯೇ 

ಹೀತಿ ॥ ಯೇ ಹಿ ಸಂಸ್ಪರ್ಶಜಾಃ ವಿಷಯಸಂಬಂಧಸಂಭೂತಾಃ ಭೋಗಾಃ 

ಸುಖಾನುಭವಾಃ ತೇ ದುಃಖಯೋನಯ ಏವ | ಕುತ ಇತ್ಯತ ಉಕ್ತಮ್‌- 

ಆದ್ಯಂತವಂತ ಅತಿ ॥ ಉತ್ಪತ್ತಿವನಾಶವತ್ತಾ ದಿತ್ಯರ್ಥಃ । ಬುಧೋ ಜ್ಞಾನೀ ತೇಷು 

ವಿಷಯಭೋಗೇಷು ನ ರಮತೇ ಸಕ್ತಿಂ ನ ಕರೋತೀತೃರ್ಥಃ ॥ 22 ॥ 

ಅನುವಾದ - ವಿಷಯಪದಾರ್ಥಗಳ ತ್ಯಾಗರೂಪ ಸಂನ್ಯಾಸಕ್ಕಾಗಿ ವಿಷಯಪದಾರ್ಥಗಳ 
ಭೋಗವನ್ನು "ಯೇ ಹಿ' ಎಂಬ ಶ್ಲೋಕದಿಂದ ನಿಂದಿಸುತ್ತಾನೆ. ಯಾವುಗಳು, ಸಂಸ್ಪರ್ಶಜಾಃ ಎ 
ವಿಷಯಸಂಪರ್ಕದಿಂದ ಹುಟ್ಟಿದ, ಭೋಗಾಃ ಎ ಸುಖಾನುಭವಗಳೋ ಅವುಗಳು ದುಃಖಕ್ಕೆ 
ಕಾರಣಗಳು.ಏಕೆ ? ಅದನ್ನು ವಿವರಿಸಲು "ಆದ್ಯಂತವಂತಃ' ಎಂದು ಹೇಳುತ್ತಿದ್ದಾನೆ. ಉತ್ಪತ್ತಿ - 
ನಾಶವುಳ್ಳವುಗಳಾದ್ದರಿಂದ ಎಂದರ್ಥ. ಬುಧಃ- ಜ್ಞಾನಿಯು ತೇಷು- ವಿಷಯಸಂಪರ್ಕದಿಂದ 
ಹುಟ್ಟಿದ ಭೋಗಗಳಲ್ಲಿ, ನ ರಮತೇ ಆಸಕ್ತನಾಗುವುದಿಲ್ಲ॥ 22 1 


ಸಾಧನೆಯಲ್ಲಿ ವಿಲಂಬ ಸಲ್ಲ 


ಶಕ್ನೋತೀಹೈವ ಯಃ ಸೋಢುಂ ಪ್ರಾಕ್‌ ಶರೀರವಿಮೋಕ್ಷಣಾತ್‌ । 
ಕಾಮಕ್ರೋಧೋದ್ಧವಂ ವೇಗಂ ಸ ಯುಕ್ತಃ ಸ ಸುಖೀ ನರಃ ॥ 23 ॥ 


372 ಗೀತಾವಿವೃತಿ 


ಅರ್ಥ- ಯಾವ ಸಾಧಕನು ಈ ಮನುಷ್ಯ ಶರೀರದಲ್ಲಿಯೇ ಮರಣಕ್ಕಿಂತ ಮೊದಲು 
ಕಾಮಕ್ರೋಧಗಳಿಂದ ಉಂಟಾದ ಮನಸಿನ ಚಾಂಚಲ್ಯವನ್ನು ಸಹಿಸಲು ಶಕ್ತನಾಗುತ್ತಾನೋ 
ಅಂಥಹ ಜ್ಞಾನೋಪಾಯವುಳ್ಳ ಸಾಧಕನು ಸುಖಿಯಾಗುತ್ತಾನೆ. 


ಉಕ್ತರೂಪಸಂನ್ಯಾಸಾರ್ಥಂ ಕಾಮಭೋಗತ್ಕಾಗಂ ಪ್ರಶಂಸತಿ- ಶಕ್ನೋತೀತಿ ॥ 
ಯಃ ಇಹೈವ ಮಾನುಷೇ ದೇಹೇ ಶರೀರವಿಮೋಕ್ಷಣಾತ್‌ ಪ್ರಾಕ್‌ ಕಾಮ- 
ಕ್ರೋಧೋದ್ಧವಂ ವೇಗಂ ಮನಸೋತನವಸ್ಥಾನಂ ಸೋಢುಂ ಶಕ್ನೋತಿ , ಸ ನರಃ 
ಯುಕ್ತಃ ಜ್ಞಾನೋಪಾಯವಾನ್‌ ಸುಖೀ ಚ ಭವತಿ । ಮಾನುಷದೇಹ ಏವ 
ಕಾಮಾದಿಜವೇಗಃ ಸೋಢುಂ ಸುಕರೋ ನಾನ್ಯದೇಹ ಇತಿ ಜ್ಞಾಪನಾಯ ಇಷೈ- 
ವೇತ್ಯುಕ್ತಿಃ 1 ಅತೋತತ್ರೈವ ತತ್ತಹನಾಯ ಪ್ರಯತಿತವ್ಯಮಿತಿ ಭಾವಃ ॥ 23 ॥ 


ಅನುವಾದ- ಹಿಂದೆ ಹೇಳಿದ ಸಂನ್ಯಾಸಕ್ಕಾಗಿ ವಿಷಯ ಪದಾರ್ಥಗಳ ಭೋಗದ ತ್ಯಾಗವನ್ನು 
"ಶಕ್ನೋತಿ' ಎಂಬ ಶ್ಲೋಕದಿಂದ ಪ್ರಶಂಸಿಸುತ್ತಿದ್ದಾನೆ. ಯಾವ ಸಾಧಕನು ಇಹೈವ=- ಮನುಷ್ಯ 
ದೇಹದಲ್ಲಿ ದೇಹತ್ಯಾಗರೂಪ ಮರಣಕ್ಕಿಂತ ಮೊದಲು ಕಾಮ-ಕ್ರೋಧಗಳಿಂದ ಹುಟ್ಟಿದ, 
ವೇಗಂ- ಮನಸ್ಸಿನ ಚಾಂಚಲ್ಯವನ್ನು ಸಹಿಸಲು ಶಕ್ತನಾಗುತ್ತಾನೋ ಅಂಥಹ ಜ್ಞಾನೋಪಾಯವುಳ್ಳ 
ಸಾಧಕನು ಸುಖಿಯಾಗುತ್ತಾನೆ. ಮನುಷ್ಯದೇಹದಲ್ಲಿಯೇ ಕಾಮಾದಿಜನ್ಯವಾದ ಮನಸ್ಸಿನ 
ಚಾಂಚಲ್ಯವನ್ನು ತಡೆಯಲು ಸುಲಭ. ಇತರ ಪ್ರಾಣಿಗಳ ದೇಹದಲ್ಲಿ ಸುಲಭವಲ್ಲ ಎಂದು 


ತಿಳಿಸಲು “ಇಹೈವ ' ಎಂದು ಹೇಳಲಾಗಿದೆ. ಆದ್ದರಿಂದ ಈ ಮನುಷ್ಯ ದೇಹದಲ್ಲಿಯೇ ಮನಸ್ಸಿನ 
ಚಾಂಚಲ್ಯವನ್ನು ತಡೆಯಲು ಪ್ರಯತ್ನಿಸಬೇಕು ಎಂದು ತಾತ್ಪರ್ಯ. 1123 ॥1 


ಯೋತಂತಃಸುಖೋsಂತರಾರಾಮಸ್ತಥಾ$ಂತರ್ಜ್ಯೋತಿರೇವ ಯಃ | 
ಸ ಯೋಗೀ ಬ್ರಹ್ಮನಿರ್ವಾಣಂ ಬ್ರಹ್ಮಭೂತೋಧಧಿಗಚ್ಛತಿ Il 24 1 


ಅರ್ಥ- ಯಾರು ಕಾಮಾದಿ ಉಪದ್ರವಗಳ ನಾಶದಿಂದ ಅಭಿವ್ಯಕ್ತವಾದ ಸ್ವರೂಪ 
ಸುಖವುಳ್ಳವನೋ, ಯಾರು ಅಂತಃಕರಣದಲ್ಲಿ ಭಗವಂತನ ದರ್ಶನದಿಂದ ಉಂಟಾದ 
ಸುಖವುಳ್ಳವನೋ, ಯಾರು ಅಂತರಂಗದಲ್ಲಿ ಭಗವಂತನನ್ನೇ ಕಾಣುತ್ತಿದ್ದಾನೋ, ಅಂತಹ 
ಯೋಗಿಯು ಭಗವಂತನಲ್ಲಿಯೇ ಮನಸ್ಸನ್ನು ಇಟ್ಟವನಾಗಿ ಪ್ರಾಕೃತ ಶರೀರರಹಿತನಾದ 
ಪರಮಾತ್ಮನನ್ನು ತಿಳಿಯುತ್ತಾನೆ. 


ಜ್ಞಾನಿಲಕ್ಷಣಂ ಪ್ರಪಂಚಯತ್ಮ್ಯುತ್ತರೈಃ ಶ್ಲೋಕೈ 


ಸುಖಃ ಕಾಮಾದ್ಯುಪದ್ರವಕ್ಷಯಾಭಿವ್ಯಕ್ಷಸರೂಪಸುಖಃ ಅಂತರಾರಾಮಃ 


೦ 


ಅಧ್ಯಾಯ 5 373 


ಭಗವದ್ದರ್ಶನ ಜನ್ಯಸುಖವಾನ್‌ | ಉಕ್ತಜ್ಞಾನಿಲಕ್ಷಣದ್ದಯೇ ಹೇತುಮಾಹ- 
ಅಂತರ್ಜ್ಯೋತಿರಂತರಭಿವ್ಯಕ್ತಭಗವತ್ಸ ಶೂಪೋ ಯತ ಇತಿ 11 ಏತೇನಾಂತ- 
ರ್ಜ್ಯೋತಿಷ್ಟಮೇವ ಜ್ಞಾನಿತ್ತಮೇತತ್ಥಥಂ ಜ್ಞಾನಿಲಕ್ಷಣಮಿತಿ ನಿರಸ್ತಮ್‌ । ತತ್ರ 
ಹೇತುಸಮರ್ಪಕತ್ಥಾದಸ್ಯೇತಿ | ಅಸಂಪ್ರಜ್ಞಾತಸಮಾಧಿಸ್ಥಸ್ಯ ಬಾಹ್ಯಾದರ್ಶನಾ- 
ದೇವಶಬ್ದಃ | ಸಂಪ್ರಜ್ಞಾತಸಮಾಧೌ ಅನ್ಯದರ್ಶನಸತ್ನೇಠಪಿ ತಸ್ಯ ವಿಕ್ಷೇಪಾಹೇತು- 
ತ್ಹಾದದರ್ಶನಕಲಮೇವ ತದಿತಿ ಭಾವಃ | ಏವಂ ಚಾಸ್ಯಾನ್ಯವ್ಯವಚ್ಛೇದ- 
ಪ್ರಧಾನತ್ಪಾದನ್ಯದರ್ಶನಹೀನಾಂತರ್ಜ್ಯೋತಿಷ್ಟ ಮಿತ್ಯೇವಂ ಲಕ್ಷಣೋಕ್ತಿಪರ- 
ತ್ತೇರಪಿ ನ ದೋಷಃ | ಅಂತಃಸುಖತ್ತಾದೌ ಹೇತುಸ್ತು "ಸ ಯೋಗೀ ಬ್ರಹ್ಮಭೂತೋ 
ಬ್ರಹ್ಮಣಿ ಸ್ಥಿತೋ ನಿರ್ವಾಣಮಶರೀರಂ ಬ್ರಹ್ಮಾಧಿಗಚ್ಛತಿ ಯತೋತತೋತಂತಃ- 
ಸುಖಾದಿರಿ'ತ್ಯೇವಮುತ್ತರಾರ್ಧೋಕ್ತೋ ಜ್ಞೇಯಃ | 


ಅನುವಾದ - ಜ್ಞಾನಿಯ ಲಕ್ಷಣವನ್ನು ಮುಂದಿನ ಶ್ಲೋಕಗಳಿಂದ ವಿವರಿಸುತ್ತಿದ್ದಾನೆ. ಯಾರು 
ಅಂತಃಸುಖಃ- ಕಾಮಾದಿ ಉಪದ್ರವ ನಾಶದಿಂದ ಅಭಿವ್ಯಕ್ತವಾದ ಸ್ವರೂಪ ಸುಖವುಳ್ಳವನೋ, 
ಅಂತರಾರಾಮಃ- (ಅಂತಃ ಕರಣದಲ್ಲಿ) ಭಗವಂತನ ದರ್ಶನದಿಂದ ಹುಟ್ಟಿ] ದ ಸುಖವುಳ್ಳವನೋ 
ಅವನು ಜ್ಞಾನಿ. ಜ್ಞಾನಿಯಲ್ಲಿ ಈ ಎರಡು ಲಕ್ಷಣಗಳೂ ಬರಲು ಕಾರಣವನ್ನು ತಿಳಿಸುತ್ತಾನೆ 
'ಅಂತರ್ಜ್ಯೋತಿಃ' ಎಂಬ ಶಬ್ದದಿಂದ. ಯಾವ ಕಾರಣದಿಂದ, ಅಂತರ್ಜ್ಯೋತಿಃ- ಅಂತರಂಗ 
ದಲ್ಲಿ ಅಭಿವ್ಯಕ್ತವಾದ ಭಗವಂತನ ಸ್ವರೂಪವುಳ್ಳವನೋ. (ಆದ್ದರಿಂದ ಅಭಿವ್ಯಕ್ತವಾದ 
ಸ್ವರೂಪಸುಖವುಳ್ಳವನು ಮತ್ತು ಭಗವದ್ದರ್ಶನಜನ್ಯಸುಖವುಳ್ಳವನೂ ಆಗುತ್ತಾನೆ.) ಹೀಗೆ 
ಕಾರ್ಯಕಾರಣ ಭಾವವನ್ನು ಹೇಳಿದ್ದ! ರಿಂದ "ಅಂತರಂಗದಲ್ಲಿ ಅಭಿವ್ಯಕ್ತವಾದ ಭಗವತ್ತ ರೂಪ 
ದರ್ಶನವೇ ಜ್ಞಾನಿತ್ವ ಅದು ಅಪರೋಕ್ಷ ಜ್ಞಾನಿಯ ಲಕ್ಷಣವೆನಿಸುವುದು ಹೇಗೆ ಎಂಬ 
ಶಂಕೆಯನ್ನು ಪರಿಹರಿಸಿದಂತಾಯಿತು. ಸ್ವರೂಪಸುಖದ ಅಭಿವ್ಯಕ್ತಿಗೆ, ಭಗವದ್ದರ್ಶನಜನ್ಯಸುಖಕ್ಕೆ 
ಅಂತರಂಗದಲ್ಲಿ ಭಗವದ್ದರ್ಶನವು ಕಾರಣವಾಗಿದೆ ಎನ್ನಲಾಗಿದೆ ಹೊರತು ಭಗವದ್ಧರ್ಶನವನ್ನು 
ಜ್ಞಾನಿಯ ಲಕ್ಷಣವೆಂದು ಹೇಳಿಲ್ಲ . ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವ ಸಾಧಕನಿಗೆ 
ಬಾಹ್ಯವಸ್ತುಗಳ ಜ್ಞಾನವೇ ಇಲ್ಲದಿರುವುದರಿಂದ "ಅಂತರ್ಜ್ಯೋತಿರೇವ "ಎಂಬಲ್ಲಿ ಏವ 
ಶಬ್ದವನ್ನು ಹೇಳಿದ್ದಾರೆ. ಸಂಪ್ರಜ್ಞಾತ ಸಮಾಧಿಯಲ್ಲಿ ಬಾಹ್ಯ ವಸ್ತುಗಳ ಜ್ಞಾನ ಇದ್ದರೂ ಆ 
ಬಾಹ್ಯವಸ್ತು ಜ್ಞಾನವು ಮನಸ್ಸಿನ ಚಾಂಚಲ್ಯಕ್ಕೆ ಕಾರಣವಲ್ಲದಿರುವುದರಿಂದ ಇಲ್ಲದಂತೆಯೇ 
ಎಂದು ತಾತ್ಪರ್ಯ. ಆದ್ದರಿಂದ "ಏವ' ಶಬ್ದಕ್ಕೆ ಅನ್ಯವ್ಯವಚ್ಛೇದವು ಮುಖ್ಯವಾದ ಅರ್ಥ 
ವಾದ್ದರಿಂದ, ಇತರ ವಸ್ತು ಜ್ಞಾನವಿಲ್ಲದ ಅಂತರಂಗದಲ್ಲಿ ಭಗವಂತನ ಸ್ವರೂಪವನ್ನು 
ಕಾಣುವಿಕೆಯೇ ಅಪರೋಕ್ಷಜ್ಞಾನಿಗಳ ಲಕ್ಷಣ ಎಂದು ಹೇಳಿದರೂ ಸಂಪ್ರಜ್ಞಾತ ಸಮಾಧಿಸ್ಥನಲ್ಲಿ 


ಕ ಗೀತಾವಿವೃತಿ 


ಮತ್ತು ಅಸಂಪ್ರಜ್ಞಾತ ಸಮಾಧಿಸ್ಥನಲ್ಲಿ ಲಕ್ಷಣ ಬರುವುದಿರಂದ ದೋಷವಿಲ್ಲ ಸ್ವರೂಪಸುಖದ 
ಅಭಿವ್ಯಕ್ತಿ ಮತ್ತು ಭಗವದ್ದರ್ಶನ ಜನ್ಯಸುಖಗಳಿಗೆ ಕಾರಣವನ್ನು ಉತ್ತರಾರ್ಧದಲ್ಲಿ ಹೇಳುತ್ತಿದ್ದಾನೆ. 
"ಆ ಯೋಗಿಯು, ಬ್ರಹ್ಮಭೂತಃ = ಭಗವಂತನಲ್ಲಿಯೇ ಮನಸ್ಸುಳ್ಳವನಾಗಿ, ನಿರ್ವಾಣಂ: 
ಪ್ರಾಕೃತಶರೀರ ರಹಿತನಾದ ಭಗವಂತನನ್ನು ಹೊಂದುತ್ತಾನೆ. ಯೋಗಿಯು ಭಗವಂತನಲ್ಲಿಯೇ 
ಮನಸ್ತುಳ್ಳವನಾಗಿ, ಅಪ್ರಾಕೃತ ಶರೀರವುಳ್ಳ ಭಗವಂತನನ್ನು ತಿಳಿದಿದ್ದಾನೆ ಆ ಕಾರಣದಿಂದ ಅವನು 
ಅಭಿವ್ಯಕ್ತವಾದ ಸ್ವರೂಪಸುಖವುಳ್ಳವನು ಮತ್ತು ಭಗವದ್ದರ್ಶನಜನ್ಯಸುಖವುಳ್ಳವನು' ಎಂದು 
ಉತ್ತರಾರ್ಧದಲ್ಲಿಹೇಳಿದೆ ಎಂದು ತಿಳಿಯಬೇಕು. 


ವಿವರಣೆ- ಇಲ್ಲಿ ಜ್ಞಾನಿಯ ಲಕ್ಷಣವನ್ನು ವಿವರಿಸುತ್ತಿದ್ದಾರೆ. ಈ ಲಕ್ಷಣವು ಅಸಂಪ್ರಜ್ಞಾತ 
ಸಮಾಧಿಯಲ್ಲಿರುವ ಜ್ಞಾನಿಗೂ ಮತ್ತೂ ಸಂಪ್ರಜ್ಞಾತ ಸಮಾಧಿಯಲ್ಲಿರುವ ಜ್ಞಾನಿಗೂ 
ಅನ್ವಯಿಸುತ್ತದೆ. ವಸ್ತುತಃ ಸಂಪ್ರಜ್ಞಾತ ಸಮಾಧಿಯಲ್ಲಿರುವ ಜ್ಞಾನಿಗೆ ಬಾಹ್ಯ ವಸ್ತು ಜ್ಞಾನ 
ಇರುತ್ತದೆ. ಆದರೂ ತನ್ನಿಮಿತ್ತವಾದ ಮನಸಿನ ವಿಕಾರ, ಚಾಂಚಲ್ಯ ಇರುವುದಿಲ್ಲ ಆದ್ದರಿಂದ 
ಬಾಹ್ಯಜ್ಞಾನ ಇದ್ದರೂ ಅದರ ಕಾರ್ಯವಾದ ಮನೋವಿಕಾರ ಇಲ್ಲ ದಿರುವುದರಿಂದ ಬಾಹ್ಯಜ್ಞಾನ 
ಇಲ್ಲದಂತೆಯೇ ಆಯಿತು. ಅಂತರ್ಜ್ಯೋತಿರೇವ ಎಂಬಲ್ಲಿ "ಏವ ' ಶಬ್ದವಿದೆ. ಅಂತರಂಗದಲ್ಲಿ 
ಭಗವತ್ಸ್ವರೂಪವನ್ನು ಮಾತ್ರ ಕಾಣುವವನು. ಭಗವತ್ಸ್ಯರೂಪಕ್ಕಿಂತ ಬೇರೆ ಏನನ್ನೂ ಕಾಣುವುದಿಲ್ಲ 
ನೋಡುತ್ತಿದ್ದರೂ ವಿಕಾರವಿಲ್ಲ ಎಂದು ಅದರ ಚ ಇದೇ ಜ್ಞಾನಿಯ ಲಕ್ಷಣ. ಈ ಲಕ್ಷಣವು 


ಸಂಪ್ರಜ್ಞಾತ ಸಮಾಧಿಯಲ್ಲಿರುವ ಜ್ಞಾನಿಯಲ್ಲಿಯೂ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವ 
ಜ್ಞಾನಿಯಲ್ಲಿಯೂ ಬರುತ್ತದೆ 


ಏವ ' ಎಂಬ ಶಬ್ದಕ್ಕೆ ಅನ್ಯವ್ಯವಚ್ಛೇದವು ಮುಖ್ಯ ಅರ್ಥ. "ಪಾರ್ಥ ಏವ ಧನುರ್ಧರಃ 
ಎಂಬಲ್ಲಿ "ಏವ ' ಶಬ್ದ ಇದೆ. ಅದಕ್ಕೆ ಅರ್ಜುನನ ಹೊರತು ಬೇರೆ ಯಾರೂ ಧನುರ್ಧರರಲ್ಲ 
ಎಂದು ಅರ್ಥ. ಇದನ್ನು ಅನ್ಯವ್ಯವಚ್ಛೇದ ಎಂದು ಕರೆಯುತ್ತಾರೆ. ಬೇರೆಯವರನ್ನು ನಿಷೇಧಿ 
ಸುವುದು ತಾತ್ಪರ್ಯ. ಅಂತರ್ಜ್ಯೋತಿರೇವ ಎಂಬಲ್ಲಿಯೂ ಏವ ಶಬ್ದಕ್ಕೆ, ಅನ್ಯವ್ಯವಚ್ಛೇದ 
ಅರ್ಥವನ್ನು ಹೇಳಿದರೆ ಭಗವತ್ತ ರೂಪವನ್ನು ಮಾತ್ರ ಕಾಣುವವನು,ಬೇರೆ ಏನನ್ನೂ ಕಾಣದವನು 
ಕಂಡರೂ ವಿಕಾರವಿಲ್ಲದವನು ಎಂದು ಅರ್ಥವಾಗುತ್ತದೆ. 


ನನ್ನೇವಂ ಬ್ರಹ್ಮಭೂತೋ ಸಬ್ರಹ್ಠಾಧಿಗಚ್ಛತೀತ್ಮುಕ್ತಾರರ್ಥಾದ್‌ಬ್ರಹ್ನ- 

ಈ ಲ ಲೇಖ ಆ 

ಭೂತತ್ಸಸ್ಯ ಬ್ರಹ್ಮಾಧಿಗತಿರೂಪಬ್ರ ಹೃಜ್ಞಾನಹೇತುತ್ತಮುಕ್ತಮ್‌ |। ತಚ್ಚ 
"ತದ್‌ಬುದ್ದಯ' ಇತ್ಯಾದಿನೋಕ್ತಮೇವ । ಬ್ರಹ್ಮಭೂತತ್ತಸ್ಯ ತದ್‌ಬುದ್ದಿತ್ಹಾದಿ- 


1. ಬ್ರಹ್ಮಾಧಿಗಚ್ಛಕೀತ್ಯುಕ್ತಾ 


ಅಧ್ಯಾಯ 5 375 


ರೂಪತ್ವಾತ್‌ ಸತ್ಯಮ್‌ | ಅಯಮಪ್ಯನುವಾದ ಏವ, ಯೋತಂತಃಸುಖೋ 
ಯೋರಂತರಾರಾಮೋ ಯೋಶಂತರ್ಜ್ಯೋತಿರೇವ ಯಶ್ಚ ತದ್‌ಬುದ್ದಿತ್ವಾದಿ- 
ರೂಪಬ್ರಹ್ಮಭೂತಃ ನಿರ್ವಾಣಂ ಬ್ರಹ್ಮಾಧಿಗಚ್ಛತಿ ಸ ಯೋಗೀ ಜ್ಞಾನೀತ್ಯೇವಂ 
ಬ್ರಹ್ಮಭೂತಪದಂ ಪ್ರಾಗುಕ್ತತದ್‌ಬುದ್ದಿತ್ವಾದಿರೂಪಜ್ಞಾನಸಾಧನಾನುವಾದಃ । 
ಯಸ್ಯ ಜ್ಞಾನಸ್ಯ ತದ್‌ಬುದ್ದಿತ್ವಾದಿರೂಪಂ ಬ್ರಹ್ಮಭೂತತ್ಹಂ ಸಾಧನಂ ತಾದೃಶ- 
ಜ್ಞಾನವಾನಂತಃಸುಖತ್ತಾದಿಲಕ್ಟಣಕ ಇತಿ ತಾತರ್ಯಾರ್ಥಃ | ಅತ್ರ ಯ ಇತಿ 
ಪುನರುಕ್ತಿಃ ಸರ್ವತ್ರಾನ್ನಯಾರ್ಥಾ ॥ 24 ॥ 


ಅನುವಾದ- ಹೀಗೊಂದು ಆಕ್ಷೇ ಆಪ, ಭಗವಂತನಲ್ಲಿಯೇ ಮನಸನ್ನು ಇಟ್ಟವನು ಭಗವಂತ 
ನನ್ನು ಹೊಂದುತ್ತಾನೆ ಎಂದು ಹೇಳಿರುವುದರಿಂದ ಅರ್ಥಾತ್‌ ಭಗವಂತನಲ್ಲಿ ಮನಸನ್ನು 
ಇಡುವಿಕೆಯು ಭಗವಂತನ ಅಧಿಗತಿಗೆ ಅಂದರೆ ಭಗವಂತನ ಅಪರೋಕ್ಷಜ್ಞಾನಕ್ಕೆ ಕಾರಣ ಎಂದು 
ಹೇಳಿದಂತಾಯಿತು. ಈ ವಿಷಯವನ್ನು "ತದ್‌ಬುದ್ಧಯಃ' ಎಂಬ 17ನೇ ಶ್ಲೋಕದಲ್ಲಿ 
ಹೇಳಿಯಾಗಿದೆ. ತದ್‌ಬುದ್ದಿ ಎಂದರೂ ಬ್ರಹ್ಮಭೂತ ಎಂದರೂ ಒಂದೇ ಅರ್ಥ. ಆದ್ದರಿಂದ 
ಪುನರುಕ್ತಿದೋಷ ಬರುತ್ತದೆ. ಇದಕ್ಕೆ ಸಮಾಧಾನ ಹೀಗೆ- ತದ್‌ಬುದ್ಧಿ ಎಂದರೂ ಬ್ರಹ್ಮಭೂತ 
ಎಂದರೂ ಒಂದೇ. ಅದನ್ನೇ ಇಲ್ಲಿ ಅನುವಾದ ಮಾಡಿದ್ದಾರೆ. ಯಾರು ಕಾಮಾದಿ ಉಪದ್ರವ 
ನಾಶಪ್ರಯುಕ್ತ ಅಭಿವ್ಯಕ್ತವಾದ ಸ್ವರೂಪಸುಖವುಳ್ಳವನೋ, ಯಾರು ಅಂತಃಕರಣದಲ್ಲಿ 
ಭಗವದ್ದರ್ಶನ ಜನ್ಯಸುಖವುಳ್ಳವನೋ, ಯಾರು ಅಂತರಂಗದಲ್ಲಿ ಭಗವಂತನನ್ನೇ 
ಕಾಣುತ್ತಿದ್ದಾನೋ, ಯಾರು ಭಗವಂತನಲ್ಲಿಯೇ ಮನಸನ್ನು ಇಟ್ಟವನಾಗಿ ಅಂದರೆ 
ಬ್ರಹ್ನಭೂತನಾಗಿ ಪ್ರಾಕೃತಶರೀರ ರಹಿತನಾದ ಭಗವಂತನನ್ನು ತಿಳಿಯುತ್ತಾನೋ ಆ ಯೋಗಿಯೇ 
ಅಪರೋಕ್ಷ ಜ್ಞಾನಿಯು ಎಂಬುದಾಗಿ "ಬ್ರಹ್ಮಭೂತ' ಎಂಬ ಶಬ್ದವು ಹಿಂದೆ 17ನೇ ಶ್ಲೋಕದಲ್ಲಿ 
ಹೇಳಿದ “ತದ್‌ಬುದ್ದಿತ್ರ' ಮೊದಲಾದ ಜ್ಞಾನಸಾಧನವನ್ನು ಅನುವಾದಮಾಡುತ್ತಿದೆ. ಯಾವ 
ಜ್ಞಾನಕ್ಕೆ ತದ್‌ ಬುದ್ದಿತ್ವರೂಪವಾದ ಬ್ರಹ್ಮಭೂತತ್ವ ಕಾರಣವೋ, ಅಂತಹ ಜ್ಞಾನವನ್ನು ಪಡೆದವನು 
ಸ್ವರೂಪಸುಖದ ಅಭಿವ್ಯಕ್ತಿ ಮುಂತಾದ ಲಕ್ಷಣವುಳ್ಳವನಾಗುತ್ತಾನೆ ಎಂದು ತಾತ್ಪರ್ಯ. ಈ 
ಶ್ಲೋಕದಲ್ಲಿ ಯಃ ಎಂಬ ಶಬ್ದವನ್ನು ಎರಡು ಬಾರಿ ಹೇಳಿದ್ದಾರೆ. ಅದಕ್ಕೆಯಃ ಎಂಬುದನ್ನು ಎಲ್ಲಾ 
ಪದಗಳ ಜೊತೆಗೆ ಅನ್ಹಯ ಮಾಡಿಕೊಳ್ಳಬೇಕು ಎಂದು ಅಭಿಪ್ರಾಯ . 1124 ॥ 


ಲಭಂತೇ ಬ್ರ ಹ್ಮನಿರ್ವಾಣಮೃಷಯಃ ಕ್ಷೀಣಕಲ್ಲಹಾಃ | 
ಛಿನ್ನದ್ವೈ ಧಾನ 5ಯತಾತ್ಮಾನಃ ಸರ್ವಭೂತಹಿತೇ ರತಾಃ 11 25 ॥| 


ಅರ್ಥ - ಜ್ಞಾನಿಗಳು ಪಾಪಗಳನ್ನು ಕಳೆದುಕೊಂಡು, ಸಂಶಯ ಮತ್ತು ವಿಪರೀತ 


376 ಗೀತಾವಿವೃತಿ 


ಜ್ಞಾನಗಳನ್ನು ಪರಿಹರಿಸಿಕೊಂಡವರಾಗಿ ಶ್ರವಣ, ಮನನಗಳಿಂದ ಸಕಲ ತತ್ತ ಗಳನ್ನು ಅರಿತವರಾಗಿ, 
ಸಕಲ ಜೀವಿಗಳ ಒಳಿತಿನಲ್ಲಆಸಕ್ತರಾಗಿ, ಮನಸನ್ನು ನಿಗ್ರಹಿಸಿದವರಾಗಿ ಅಪ್ರಾಕೃತ ಶರೀರವುಳ್ಳ 
ಭಗವಂತನನ್ನು ನೋಡುತ್ತಾರೆ. 


ಅಂತಃಸುಖತ್ತಾದಿಲಕ್ಷಣಸಂಪಾದಕೋ ಬ್ರಹ್ಮಾಧಿಗಮೋ ನ ಬ್ರಹ್ಮಭೂತತ್ವ- 
ಮಾತ್ರಾದ್‌ಭವತಿ । ಕಿಂತು 'ಪಾಪಕ್ಷಯಾಚ್ಛೇತ್ಯಾಹ- ಲಭಂತ ಇತಿ ॥ ದ್ವೈಧ- 
ಶಬ್ದೋತತ್ರ ದ್ವೇಧಾಭಾವೋ ದ್ವೈಧಮಿತಿ ಎಷಯಾಪೇಕ್ಟಯಾಠನ್ಯಪ್ರಕಾರತ್ವ- 
ರೂಪಾಯಥಾರ್ಥತ್ನಪರಃ ಸನ್ನಯಾಥಾರ್ಥ್ಯೋಪೇತಜ್ಞಾನಲಕ್ಷಕೋ ಭೂತ್ವಾ 
ಸಂಶಯವಿಪರ್ಯಯಪರಃ | ಯಷಯೋ ಜ್ಞಾನಿನಃ ಕ್ಷೀಣಕಲ್ಲಷಾಃ ನಿವೃತ್ತ- 
ಪಾಪ್ಮಾನೋ ಭೂತ್ವಾ ಛಿನ್ನದ್ಹೈಧಾರರಯತಾತ್ಮಾನಃ ಸರ್ವಭೂತಹಿತೇ ರತಾಶ್ಚ 
ಭವಂತೀತಿ ಶೇಷಃ । ಛಿನ್ನೌ ದೈಧೌ ಸಂಶಯವಿಪರ್ಯಯೌ ಯೇಷಾಂ ತೇ 
ಛಿನ್ನದೈಧಾಃ ತೇ ಚ ತೇ ಆಯತಾತ್ಥಾನಶ್ಚ ದೀರ್ಥಮನಸ್ಕಾಃ | ಶ್ರವಣಾದಿನಾ 
ವಿದಿತಸರ್ವವೇದ್ಯಾ ಇತಿ ಯಾವತ್‌ । ಛಿನ್ನದ್ಬೈಧಾ55ಯತಾತ್ಮಾನಃ । ಛಿನ್ನ- 
ದ್ವೈಧತ್ನೇ ಕ್ಷೀಣಕಲ್ಮಷತ್ತಮಿವಾಯತಾತ್ನತ್ತಮಪಿ ಬುದ್ಧ್ಯಾ ವಿವಿಚ್ಯ ಹೇತುತ್ವೇನ 
ಯೋಜ್ಯಮ್‌ । 


ಅನುವಾದ- ಸ್ವರೂಪಸುಖದ ಅಭಿವ್ಯಕ್ತಿಯನ್ನು ತಂದುಕೊಡುವ ಬ್ರಹ್ನಜ್ಞಾನವು ಕೇವಲ 
ಭಗವಂತನಲ್ಲಿಮನಸ್ಸನ್ನು ಇಡುವುದರಿಂದ ಮಾತ್ರ ಬರುವುದಿಲ್ಲ, ಪಾಪನಾಶವೂ ಬ್ರಹ್ಮಜ್ಞಾನಕ್ಕೆ 
ಕಾರಣ ಎಂಬುದನ್ನು "ಲಭಂತೇ' ಎಂಬ ಶ್ಲೋಕದಿಂದ ವಿವರಿಸುತ್ತಿದ್ದಾನೆ. ಇಲ್ಲಿ ದ್ವೇಧಾಭಾವೋ 
ದ್ವೈಧಂ ಎಂದು "ದ್ವೈಧ' ಶಬ್ದದ ನಿಷ್ಪತ್ತಿ. ವಸ್ತುಸ್ವರೂಪಕ್ಕಿಂತ ಬೇರೆಯಾದ ರೂಪ ಅಂದರೆ 
ಅಯಥಾರ್ಥತ್ವಎಂದು ಅರ್ಥ. ಅಯಥಾರ್ಥತ್ವಎಂದರೆ ಅಯಥಾರ್ಥಜ್ಞಾನ ಎಂದು ಇಟ್ಟು 
ಕೊಳ್ಳಬೇಕು. ಆದ್ದರಿಂದ ದ್ವೆಧ ಎಂದರೆ ಸಂಶಯ ಮತ್ತು ಭ್ರಮೆ ಎಂದು ಅರ್ಥ. ಯಷಯಃ- 
ಜ್ಞಾನಿಗಳು, ಕ್ಲೀಣಕಲ್ಯಷಾಃ- ಪಾಪಗಳನ್ನು ಕಳೆದುಕೊಂಡು, ಸಂಶಯ, ಭ್ರಮೆಗಳನ್ನು ಕಳೆದು 
ಕೊಂಡವರು, ಶ್ರವಣಾದಿಗಳಿಂದ ತತ್ತ್ವವನ್ನು ತಿಳಿದವರು, ಸಕಲ ಜೀವಿಗಳ ಒಳಿತಿನಲ್ಲಿ ಆಸಕ್ತರೂ 
ಆಗುತ್ತಾರೆ ಎಂದು ಇಟ್ಟುಕೊಳ್ಳಬೇಕು. ಯಾರ ಸಂಶಯ ಮತ್ತು ಭ್ರಮೆಗಳು ನಾಶವಾಗಿದೆಯೋ 
ಅವರು ಛಿನ್ನದ್ದೆ ಧರು. ಅವರೇ ಆಯತಾತ್ಮರು- ದೀರ್ಫ್ಥ ಮನಸುಳ್ಳವರೂ ಆಗಿದ್ದಾರೆ. ಅಂದರೆ 
ಶ್ರವಣ ಮನನಾದಿಗಳಿಂದ ತಿಳಿಯಬೇಕಾದ ತತ್ತ್ವಗಳನ್ನು ತಿಳಿದವರು. ಹೀಗೆ "ಛಿನ್ನದ್ಹೈಧಾಠ- 
ಯತಾತ್ಮಾನಃ' ಎಂದು ಒಂದು ಪದ. ಈ ಪದವನ್ನು ಛಿನ್ನಧ್ಹೈಧಾಃ, ಆಯತಾತ್ಮಾನಃ ಎಂದು 
ಬುದ್ಧಿಯಲ್ಲಿ ಪದ ವಿಭಾಗ ಮಾಡಿಕೊಂಡು, ಸಂಶಯ, ಭ್ರಮೆಗಳ ನಾಶಕ್ಕೆ ಪಾಪನಾಶವು 
ಕಾರಣವಾದಂತೆ ಶ್ರಮಣಾದಿಗಳಿಂದ ಉಂಟಾದ ತತ್ತ ನಿಶ್ಚಯವೂ ಕಾರಣ ಎಂದು ಹೇಳಬೇಕು. 


ಅಧ್ಯಾಯ 5 377 


ಯತಾತ್ಕ್ಮಾನೋ ವಶೀಕೃತಮನಸ್ಕಾ ಅತಿ ಭಿನ್ನಂ ಪದಮ್‌ | ತತಶ್ಚ ನಿರ್ವಾಣ- 
ಮಶರೀರಂ ಬ್ರಹ್ಮ ಲಭಂತೇ । ಉಪಶಬ್ದೋಠತ್ರ ಯೋಜ್ಯಃ | ಉಪಲಭಂತೇ 
ಪಶ್ಯಂತೀತ ರ್ಥಃ । ಅತ್ರ ಜಾನಸ್ನ ಪ್ರತಿಬಂಧಕಪಾಪಕಯಾಖ ಕಾರಣೋಕಾವಪಿ 
ಲೆ ಅ ನ ಜಿ ಡು ಕಸಿ ಶೆ ೨ 
“ಅಸಾಧಾರಣಂ ಕಾರಣಂ ಕಾರ್ಯಸ್ಯ ಲಕ್ಷಣಂ ಭವತಿ' ಇತ್ಯಸ್ಯ ಲಕ್ಷಣ- 
ಪ್ರಪಂಚನಪರತ್ನಮವಿರುದ್ದಂ ಧ್ಯೇಯಮ್‌ 1 25 11 


ಅನುವಾದ- ಅಥವಾ ಛಿನ್ನದ್ದೆ ಅಧಾssಯತಾತ್ಮಾನಃ ಎಂದು ಸಮಸ್ತಪದವಲ್ಲ. 
ಛಿನ್ನದೈ ಧಾಃ- ಯತಾತ್ಥಾನಃ ಎಂದು ಎರಡು ಪದ. ಯತಾತ್ಥಾನಃ - ಮನೋನಿಗ್ರ ಹವುಳ್ಳವರು 
ಎಂದರ್ಥ. ಆದ್ದರಿಂದ (ಪಾಪಗಳನ್ನು ಕಳೆದುಕೊಂಡು, ಸಂಶಯ ಭ್ರಮೆಗಳನ್ನು ನಾಶ 
ಮಾಡಿಕೊಂಡವರಾಗಿ, ತತ್ತ ನಿಶ್ಚಯವುಳ್ಳವರಾಗಿ, ಜೀವಿಗಳ ಒಳಿತಿನಲ್ಲಿಆಸಕ್ತರಾಗಿ, ಮನೋ- 
ನಿಗ್ರ ಹವುಳ್ಳವರಾದ್ದರಿಂದ) ನಿರ್ವಾಣಂ- ಪ್ರಾಕೃತಶರೀರರಹಿತನಾದ ಭಗವಂತನನ್ನು, 
ಲಭಂತೇಃ- ನೋಡುತ್ತಾರೆ. ಲಭಂತೇ ಎಂಬ ಕ್ರಿಯಾಪದಕ್ಕೆ "ಉಪ ' ಎಂಬ ಉಪಸರ್ಗವನ್ನು 
ಜೋಡಿಸಿಕೊಳ್ಳಬೇಕು. ಉಪಲಂಭತೇ - ನೋಡುತ್ತಾರೆ ಎಂದು ಅರ್ಥ. ಇಲ್ಲಿ ಜ್ಞಾನ ಹುಟ್ಟಲು 
ಪ್ರತಿಬಂಧಕವಾದ ಪಾಪಗಳ ನಾಶರೂಪಕಾರಣವನ್ನು ಹೇಳಿದ್ದಾರೆ. ಆದರೂ "ಅಸಾಧಾರಣ 
ಕಾರಣವು ಕಾರ್ಯದ ಲಕ್ಷಣ ಆಗುತ್ತದೆ' ಎಂಬ ನಿಯಮದಂತೆ ಪಾಪಕ್ಷಯವನ್ನೂ ಜ್ಞಾನಿಗಳ 
ಲಕ್ಷಣದಲ್ಲಿಸೇರಿಸಿರುವುದು ತಪ್ಪಲ್ಲಎಂದು ತಿಳಿಯಬೇಕು. ॥ 25 


ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಮ್‌ । 

ಅಭಿತೋ ಬ್ರಹ್ಮನಿರ್ವಾಣಂ ವರ್ತತೇ ವಿದಿತಾತ್ಮನಾಮ್‌ 11 26 ॥ 

ಅರ್ಥ- ಕಾಮಕ್ರೋಧಗಳನ್ನು ಬಿಟ್ಟಿರುವ ಪ ಯತ್ನ ಶೀಲರಾದ, ಮನೋನಿಗ್ರಹವುಳ್ಳ ಬ್ರಹ್ಮ 
ಜ್ಞಾನಿಗಳಿಗೆ ಅಪ್ರಾಕೃತ ಶರೀರವುಳ್ಳ ಭಗವಂತನು ಎಲ್ಲಾ ಕಡೆಯಲ್ಲಿಯೂಕಾಣುತ್ತಾನೆ ಅಥವಾ 
ರಕಕನಾಗಿರುತ್ತಾನೆ. 

ನ ಕೇವಲಮಂತಃಸುಖತ್ತಾದಿಕಮೇವ ಜ್ಞಾನಿಲಕ್ಷಣಂ ಕಿಂ ತು ಸರ್ವದೇಶ- 
ಕಾಲೇಷು ಸುಖೇನ ಬ್ರಹ್ನಲಬ್ಬಿಮತ್ತ _ಸುಪೀತ್ಯಾಹ- ಕಾಮಕ್ರೋಧೇತಿ ॥ 
ಯತೀನಾಂ ಪ್ರಯತ್ನವತಾಂ ಯತಚೇತಸಾಂ ವಶೀಕೃತಮನಸ್ಥಾನಾಂ ಅಭಿತಃ 
ಸರ್ವದೇಶಕಾಲೇಷು ವರ್ತತೇ ರಕ್ಷಕತ್ಸೇನ . ಜ್ಞಾನವಿಷಯತ್ನೇನ ವೇತ್ಯರ್ಥಃ 
ಏದಿತಾತ್ಮನಾಂ ಬ್ರಹ್ಮಜ್ಞಾನಿನಾಮ್‌ । ಶಿಷ್ಟಂ ವ್ಯಕ್ತಮ್‌ ॥। 26 ॥ 
ಅನುವಾದ- ಸ್ವರೂಪಸುಖಾನುಭವವನ್ನು ಪಡೆಯುವಿಕೆಯು ಮಾತ್ರ ಜ್ಞಾನಿಗಳ ಲಕ್ಷಣವಲ್ಲ, 

ಎಲ್ಲಾ ದೇಶಕಾಲಗಳಲ್ಲಿ ಅನಾಯಾಸವಾಗಿ ಭಗವಂತನನ್ನು ಪಡೆಯುವಿಕೆಯೂ ಜ್ಞಾನಿಲಕ್ಷ' ಣ 


378 ಗೀತಾವಿವೃತಿ 


ಎಂದು "ಕಾಮಕ್ರೋಧ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. ಯತೀನಾಂ- ಪ್ರಯತ್ನಶೀಲ 
ರಾದ, ಯತಚೇತಸಾಂ- ಮನೋನಿಗ್ರಹವುಳ್ಳವರಿಗೆ, ಅಭಿತಃ- ಎಲ್ಲಾ ದೇಶಕಾಲಗಳಲ್ಲಿ 
(ಭಗವಂತ) ಇರುತ್ತಾನೆ. ರಕ್ಷಕನಾಗಿ ಅಥವಾ ಜ್ಞಾನಗೋಚರನಾಗಿ ಎಂದು ಅರ್ಥ. 
ವಿದಿತಾತ್ಮನಾಂ ಎ ಬ್ರಹ್ಮಜ್ಞಾನಿಗಳಿಗೆ ಉಳಿದ ಪದಗಳ ಅರ್ಥ ಸಷ್ಟ. ॥ 26 ॥ 


ಧ್ಯಾನ ಸ ರೂಪ 
ಸರ್ಶಾನೃತ್ವಾ ಬಹಿರ್ಬಾಹ್ಯಾಂಶ್ಚಕ್ಟುಶೈ  ವಾಂತರೇ ಭ್ರುವೋಃ 1 
ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ 11 27 ॥ 


ಯತೇಂದ್ರಿಯಮನೋಬುದ್ದಿರ್ಮುನಿರ್ಮೋಕ್ಷಪರಾಯಣಃ I 

ವಿಗತೇಚ್ಛಾಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ 11 28 11 

ಅರ್ಥ- ಯಾರು ದುಃಖಕ್ಕೆ ಕಾರಣಗಳಾದ ಭೋಗ ವಸ್ತುಗಳನ್ನು "ಪ್ರತ್ಯಾಹಾರ' ರೂಪ 
ಉಪಾಯದಿಂದ ಕಿವಿ ಮೊದಲಾದ ಇಂದ್ರಿಯಗಳಿಗೆ ಗೋಚರವಾಗದಂತೆ ಮಾಡಿ, ಹುಬ್ಬುಗಳ 
ಮಧ್ಯವನ್ನು ನೋಡುತ್ತಾ, ಮೂಗಿನಲ್ಲಿಸಂಚರಿಸುವ ಪ್ರಾಣಾಪಾನಗಳನ್ನು ಕುಂಭಕದಲ್ಲಿ ನಿಲ್ಲಿಸಿ, 
ಇಂದ್ರಿಯ, ಮನಸ್ಸು, ಬುದ್ಧಿ, ಇವುಗಳ ನಿಗ್ರಹವುಳ್ಳವನಾಗಿ, ಮನನಶೀಲನಾಗಿ, ಮೋಕ್ಷದಲ್ಲಿ 


ಆಸಕ್ತನಾಗಿ ಕಾಮ,ಭಯ, ಕ್ರೋಧಗಳನ್ನು ಬಿಟ್ಟಿದ್ದಾನೋ ಅವನು ಮುಕ್ತನೇ. (ಅಮುಕ್ತನಾದರೂ 
ಅಭಿಮಾನ ಇಲ್ಲವಿರುವುದರಿಂದ ಮುಕ್ತ ಸದೃಶ.) 


"ಸ ಬ್ರಹ್ಮಯೋಗಯುಕ್ತಾತ್ನೇ'ತ್ಯಾದೌ ಬ್ರಹ್ಮಯೋಗಾದಿಪದೇನ ಪ್ರಕೃತಧ್ಯಾನ- 
ಪ್ರಕಾರಮಾಹ- ಸ್ಪರ್ಶಾನಿತ್ಯಾದಿದ್ದಯೇನ ॥॥ ಸ್ಪೃಶ್ಯಂತ ಇತಿ ಸರ್ಶಾಃ ಶಬ್ದಾದ್ಯಾಃ 
ಶ್ರೋತ್ರಾದೀಂದ್ರಿಯವಿಷಯಾಃ | ತೇಷಾಂ ಬಾಹ್ಯತ್ನಂ ದುಃಖಸಂಪಾದಕತ್ನಂ I 
ಬಾಹ್ಯಾನ್‌ ಸ್ಪರ್ಶಾನ್‌ ಶಬ್ದಾದೀನ್‌ ಬಹಿಃ ಶ್ರೋತ್ರಾದ್ಯವಿಷಯಾನ್‌ ಕೃತ್ವಾ | 
ಪ್ರತ್ಯಾಹಾರೇಣೇಂದ್ರಿಯಾಣಿ ನಿಯಮ್ಯೇತಿ ಯಾವತ್‌ । ಭ್ರುವೋರಂತರೇ ಮಧ್ಯೇ 
ಚಕುಶ್ತ ಕೃತ್ವಾ | ಬ್ರುವೋರ್ಮಧ್ಯಮವಲೋಕಯನ್ನಿತ್ಯರ್ಥಃ । "ಸಂಪ್ರೇಕ್ಷ್ಯ 
ನಾಸಿಕಾಗ್ರಂ ಸ್ವಮಿ'ತ್ಯಾದೇರ್ವಕ್ಷ್ಯಮಾಣಸ್ಯೋಪಲಕ್ಟಣಮ್‌ | ಪ್ರಾಣಾಪಾನೌ 
ಸಮೌ ಸಮಾನೌ ನಿರ್ವಿಕಾರೌ ನಾಸಾಭ್ಯಂತರಚಾರಿಣೌ ಕೃತ್ವಾ ಕುಂಭಕೇ ಸ್ಥಿತ್ತೇತಿ 
ಯಾವತ್‌ ॥ 27 ॥ 


ಅನುವಾದ- "ಸ ಬ್ರಹ್ಮಯೋಗಯುಕ್ತಾತ್ಮಾ' ಎಂಬ 21 ನೇ ಶ್ಲೋಕದಲ್ಲಿ ಬ್ರಹ್ಮಯೋಗ 
ಶಬ್ದದಿಂದ ಪ್ರಸ್ತಾಪಿಸಿದ ಧ್ಯಾನಪ್ರಕಾರವನ್ನು "ಸ್ಪರ್ಶಾನ್‌' ಎಂಬ ಎರಡು ಶ್ಲೋಕಗಳಿಂದ 


ಅಧ್ಯಾಯ 5 379 


ಏವರಿಸುತ್ತಿದ್ದಾನೆ. ಸ ಗೃಶ್ಯಂತೇ ಇತಿ ಸ್ಪರ್ಶಾಃ ಎಂದು ಸಮಾಸ. ಸರ್ಶಾಃ- ಕಿವಿಮೊದಲಾದ 
ಇಂದ್ರಿ ಜು  ಜ.. ಶಬ್ದ ಮೊದಲಾದ ಭೋಗವಸುಗಳು. ಅವುಗಳು ಬಾಹ್ಯವಾಗಿವೆ 
ಎಂದರೆ ದುಃಖಕ್ಕೆ ಕಾರಣಗಳು ಎಂದು ಅರ್ಥ. ದುಃಖ- ಕಾರಣಗಳಾದ, ಸರ್ಶಾನ್‌ = ಶಬ್ದ 
ಮೊದಲಾದ ಭೋಗವಸ್ತುಗಳನ್ನು , ಬಹಿಃ: ಇಂದ್ರಿಯಗಳಿಗೆ ಗೋಚರವಾಗದಂತೆ ಮಾಡಿ 
ಅಂದರೆ ಪ್ರತ್ಯಾಹಾರ ರೂಪ ಉಪಾಯದಿಂದ ಇಂದ್ರಿಯಗಳನ್ನು ನಿಗ್ರಹಿಸಿ ಎಂದು ಅರ್ಥ. 
ಹುಬ್ಬುಗಳ ಮಧ್ಯದಲ್ಲಿ ಕಣ್ಣನ್ನು ಇಟ್ಟು ಹುಬ್ಬುಗಳ ಮಧ್ಯವನ್ನು ನೋಡುತ್ತ ಎಂದು ಅರ್ಥ. 
ಮುಂದೆ ( 6ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಹೇಳುವ ರೀತಿಯಲ್ಲ ತನ್ನ ಮೂಗಿನ 
ತುದಿಯನ್ನು ನೋಡುತ್ತಾ ಎಂಬುದನ್ನು ಇಟ್ಟುಕೊಳ್ಳಬೇಕು. ಮೂಗಿನ ಮಧ್ಯದಲ್ಲಿಸಂಚರಿಸುವ 
ಪ್ರಾಣಾಪಾನಗಳನ್ನು, ಸಮೌ ಎ ಸಮಾನವನ್ನಾಗಿ - ಚಲನರಹಿತಗಳನ್ನಾಗಿ ಮಾಡಿ ಅಂದರೆ 
ಕುಂಭಕದಲ್ಲಿ ನಿಲ್ಲಿಸಿ ಎಂದು ಅರ್ಥ. ॥ 27 ॥ 


ಯತೇಂದ್ರಿಯಮನೋಬುದ್ದಿಃ ಮುನಿಃ ಮನನಶೀಲಃ | ಏವಂಭೂತೋ ಯಃ 
ಸ ಮುಕ್ತ ಏವೇತಿ ಸ್ತುತಿಃ । ಯದ್ದಾ ಅಭಿಮಾನಾದಿಪರಿತ್ಯಾಗೇನ ಮುಕ್ತ- 
ಸಾದೃಶ್ಯಾ ಮ್ನುಕ್ತ ಏವೇತಿ ಗೌಣಪ್ರಯೋಗಃ ॥1 28 ॥ 


ಅನುವಾದ- ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳ ನಿಗ್ರ ಹವುಳ್ಳ, ಮುನಿಃ: ಮನನಶೀಲ 
ನಾದವನು. ಯಾರು ಹಿಂದೆ ಹೇಳಿದ. ಗುಣಗಳುಳ್ಳ ಸಾಧಕನೋ ಅವನು ಮುಕ್ತನೇ ಎಂದು 
ಸ್ಫೋತ್ರ ಮಾಡಿದ್ದಾನೆ. ಅಥವಾ ಅಭಿಮಾನಾದಿಗಳೆ ತ್ಯಾಗ ಮಾಡಿದ್ದರಿಂದ ಮುಕ್ತನಿಗೆ ಸದೃಶ 
ನಾದರಿಂದ (ದುಃಖ ಇಲ್ಲದಿರುವುದರಿಂದ) ಮುಕ್ತನೇ ಎನು ಗೌಣ ಪ್ರಯೋಗ. ॥ 28 ॥1 


ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಮ್‌ I 
ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ ॥ 29 ॥1 
11 ಓಂತತ್ತದಿತಿ ಶ್ರೀಮದ್‌ಭಗವದ್ಗಿ ತಾಸು ಉಪನಿಷತ್ಸು ಬ್ರ ಹೃವಿದ್ಯಾ ಯಾಂ 
ಯೋಗಳಾಸೆ ಸ್ತೇ ತ್ರಿ ಕೃಷ್ಣಾರ್ಜುನ ಸಂವಾದೇ ಸಂನ್ಯಾ ಸಯೋಗೋ ರು 
ಪಂಚಮೋಂಧ್ಯಾಯಃ 11 


ಅರ್ಥ - ಜ್ಯೋತಿಷ್ಟೋಮಾದಿ ಯಜ್ಞಗಳನ್ನು ಕೃಚ್ಛ್ರ-ಚಾಂದ್ರಾಯಣಾದಿ ವ್ರತರೂಪವಾದ 
ಪಸನ್ನು ಭೋಗಿಸುವ, ಎಲ್ಲಾ ಲೋಕಗಳಿಗೂ ಮುಖ್ಯಸ್ವಾಮಿಯಾದ, ಎಲ್ಲಾ ಜೀವಿಗಳಿಗೆ 
ಉಪಕಾರಕನಾದ, ಮೋಕ್ಟ ಕೊಡುವ ನನ್ನನ್ನು ಜ್ಞಾನಿಯು ಧ್ಯಾನಿಸಿ, ಸಾಕ್ಟಾತ್ಮರಿಸಿಕೊಳ್ಳುತ್ತಾನೆ. 


ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ಸಂನ್ಯಾ ಸಯೋಗವೆಂಬ ಐದನೆಯ ಅಧ್ಯಾ ಯವು ಮುಗಿಯಿತು. 


380 ಗೀತಾವಿವೃತಿ 


ಧ್ಯಾನಮುಕ್ತ್ಯಾ ಧ್ಯೇಯಮಾಹ- ಭೋಕ್ತಾರಮಿತಿ ॥1 ಯಜ್ಹೋ ಜ್ಯೋತಿ- 
ಹೋಮಾದಿಃ | ತಪಃ ಕಚ ,ಚಾಂದಾ,ಯಣಾದಿಃ | ಮಹಾಂಶಾಸಾವೀಶರಶ 
ಬ ಲ ಲ ಲ ೨ ಚ ವಚ 
ಮಹೇಶರಸ್ತಮ್‌ । ಸುಹೃದಮುಪಕಾರಿಣಮ್‌ । ಶಾಂತಿಂ ಶಾಂತಿಸಾಧನಮ್‌ ಟ 
ಮುಕ್ತಿಹೇತುಮಿತಿ ಈಶ್ವರವಿಶೇಷಣಮ್‌ | ಜ್ಞಾತ್ತಾ ಧ್ಯಾತ್ಮೇತ್ಯರ್ಥಃ । ಯಚ್ಛತಿ 
ಇ ವ ಬರೆವ ಶಿ ಲ 
ಸಾಕ್ಟಾತ್ಮರೋತೀತ್ಯರ್ಥಃ 11 29 || 


11 ಇತಿ ಶ್ರೀಮದ್ಗೀತಾರ್ಥಸಂಗ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ಪಂಚಮೋತಧ್ಯಾ ಯಃ ॥ 


ಅನುವಾದ - ಧ್ಯಾನದ ಪ್ರಕಾರವನ್ನು ತಿಳಿಸಿ ಧ್ಯಾನಕ್ಕೆ ವಿಷಯವನ್ನು "ಭೋಕ್ತಾರಂ' ಎಂಬ 
ಶ್ಲೋಕದಿಂದ ಹೇಳುತ್ತಿದ್ದಾನೆ. (ಯಜ್ಞತಪಸಾಂ) ಯಜ್ಞಃಎ ಜ್ಯೋತಿಷ್ಟೋಮ ಮೊದಲಾದವುಗಳು, 
ತಪಃ ಎ ಕೃಚ್ಛ್ರಚಾಂದ್ರಾ ಯಣಾದಿಗಳು. ಮಹಾತ್ಮನೂ ನಿಯಾಮಕನೂ ಆದವನೇ ಮಹೇಶ್ವರ. 
ಸುಹೃದಂ - ಉಪಕಾರಿಯಾದ, ಶಾಂತಿಂ- ಶಾಂತಿಗೆ ಸಾಧನನಾದ ಮುಕ್ತಿಗೆ ಕಾರಣನಾದ 

ಎಂದು ಭಗವಂತನಿಗೆ ವಿಶೇಷಣ. ಜ್ಞಾತ್ವಾ - ಧ್ಯಾನಿಸಿ, ಯಚ್ಛತಿ- ಸಾಕ್ಟಾತ್ಮರಿಸಿಕೊಳ್ಳುತ್ತಾನೆ. 
1129 11 


ಇಲ್ಲಿಗೆ ಶ್ರೀರಾಘವೇಂದ್ರ ತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ್ರ ಹದಲ್ಲಿ 
ಐದನೆಯ ಅಧ್ಯಾ ಯವು ಮುಗಿಯಿತು. 


ಅಧ್ಯಾಯ -6 
ಸಂನ್ಯಾಸಿ ಮತ್ತು ಯೋಗಿ 
ಭಗವಾನುವಾಚ- 


ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ । 
ಸ ಸಂನ್ಯಾಸೀ ಚ ಯೋಗೀ ಚನ ನಿರಗ್ನಿರ್ನ ಚಾಕ್ರಿಯಃ 111 ॥ 


ಅರ್ಥ- ಶ್ರೀಕೃಷ್ಣ ಹೇಳುತ್ತಾನೆ- ಯಾರು ಕರ್ಮಫಲಗಳನ್ನು ಬಯಸದೆ ಸ್ವಸ್ತವರ್ಣಾಶ್ರಮಕ್ಕೆ 
ವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಾನೋ ಅವನು ಸಂನ್ಯಾಸಿಯೂ ಹೌದು, 
ಯೋಗಿಯೂ ಹೌದು. ಕೇವಲ ಯಾಗಯಜ್ಞಗಳ ಅಗ್ನಿತ್ಯಾಗಿ ಮತ್ತು ಕ್ರಿಯಾತ್ಯಾಗಿ ಸಂನ್ಯಾಸಿಯೂ 


ಅಲ್ಲ, ಯೋಗಿಯೂ ಅಲ್ಲ. 


ಗೀತಾವಿವೃತಿ 


'ಬುದ್ದಿರ್ಯೋಗೇ ತ್ವಿಮಾಂ ಶೃಣು' (2-39) ಇತಿ ಯೋಗವಚನಂ ಪ್ರತಿ- 
ಜ್ಞಾತಂ ದ್ವಿತೀಯೇ | ಸಚ ಯೋಗ ಉತ್ತರಷಟ್‌ಕೇ ವಕ್ಷ್ಯಮಾಣ ಭಗವದ್‌ಜ್ಞಾನಂ 
ಪ್ರತಿ ಉಪಾಯಃ । ಸಚ ದ್ವಿವಿಧಃ | ಕರ್ಮಯೋಗೋ ಧ್ಯಾನಯೋಗಶ್ಟೇತಿ | ತತ್ರ 
ಕರ್ಮಯೋಗೋ ಜ್ಞಾನಂ ಪ್ರತಿ ಬಹಿರಂಗೋಪಾಯತ್ವಾತ್‌ "ತೈಗುಣ್ಯವಿಷಯಾ 
ವೇದಾ'(2-45)ಇತ್ಯಾದಿನಾ ದ್ವಿತೀಯೇ ಸಂಕ್ಷೇಪೇಣ, ತೃತೀಯಾಧ್ಯಾಯಾ- 
ದಾವತೀತಗ್ರಂಥೇ ವಿಸ್ತರೇಣ ಚ ಪೂರ್ವಂ ನಿರೂಪಿತಃ | ಅಧುನಾ ಕರ್ಮ- 
ಯೋಗಸಾಧ್ಯತ್ನಾದ್‌ ವಕ್ಷ ;ಮಾಣಜ್ಞಾನಾಂತರಂಗಸಾಧನತ್ನಾಚ್ಚ ಅವಸರಪ್ರಾಪುಂ 
ಸಮಾಧಿಯೋಗಂ "ಸ್ಪರ್ಶಾನ್‌' (5-27) ಇತ್ಯಾದಿನಾ ಪೂರ್ವಾಧ್ಯಾಯಾಂತೇ 
ಸಂಕ್ಷೇಪೇಣ ಪ್ರಕೃತಂ ವಿಸ್ತರೇಣಾಸ್ಸಿನ್ನಧ್ಯಾಯೇ ವಕ್ತಿ | ಆಸನಾದೀನಾಮಂಗಾನಾಂ 
ವಕ್ಷ್ಯಮಾಣತ್ನೇರಪಿ ತೇಷಾಂ ಧ್ಯಾನಾರ್ಥತ್ಸೇನ ಧ್ಯಾನಸ್ಕೈವ ಪ್ರಾಧಾನ್ಯಾತ್‌ । 
"ಉದ್ದರೇದಾತ್ಮನಾತ್ಮಾನಮಿ'ತ್ಯಾದಿನಾ ಧ್ಯಾನಯೋಗಂ ವಿಧಾತುಂ ತತ್ರ ಧ್ಯಾನೇ 
ಸಂನ್ಯಾಸಯೋಗಯುಕ್ತ ಏವಾಧಿಕಾರೀತಿ ಜ್ಞಾಪನಾಯ ಕಾಮಾದಿವರ್ಜನರೂಪ- 
ಸಂನ್ಯಾಸಮ್‌ ಈಶ್ವರಾರಾಧನರೂಪಸ್ವಕರ್ಮಾನುಷ್ಠಾನ ಲಕ್ಷಣಯೋಗಂ ಚಾಹ 
ಅನಾಶ್ರಿತ ಅತಿ ॥ 


ಸ ಗೀತಾವಿವೃತಿ 


ಅನುವಾದ - "ಬುದ್ದಿರ್ಯೋಗೇ ತ್ರಿಮಾಂ ಶೃ ಣು' ಎಂದು ಎರಡನೇ ಅಧ್ಯಾಯದ 39ನೇ 
ಶ್ಲೋಕದಲ್ಲಿ ಯೋಗವಿಷಯವನ್ನು ಹೇಳುತ್ತೇನೆ ಕೇಳು ಎಂದು ಶ್ರೀಕೃಷ್ಣ ತಿಳಿಸಿದ್ದಾನೆ. ಆ 
ಯೋಗವು ಏಳನೇ ಅಧ್ಯಾ ಹಾ ಮುಂದಿನ ಆರು ಅಧ್ಯಾ ಯಗಳಲ್ಲಿ ಹೇಳುವ ಭಗವಂತನ 
ಮಾಹಾತ್ಮ್ಯ ಜ್ಞಾನಕ್ಕೆ ಸಾಧನವಾಗಿದೆ. ಆ ಯೋಗವು ಕರ್ಮಯೋಗ ಮತ್ತು ಧ್ಯಾನಯೋಗ 
ಎಂದು | ವಿಧವಾಗಿದೆ. ಅವುಗಳಲ್ಲಿ ಕರ್ಮಯೋಗವು ಜ್ಞಾನಕ್ಕೆ ಬಹಿರಂಗ ದದ ಆ 
ಕರ್ಮಯೋಗವನ್ನು “ತ್ರೈಗುಣ್ಯವಿಷಯಾ ವೇದಾಃ' ಎಂಬ ಶ್ಲೋಕಗಳಿಂದ ಎರಡನೇ 
ಅಧ್ಯಾಯದಲ್ಲಿ ಸಂಕ್ಷೇಪವಾಗಿಯೂ, ಮೂರನೇ ಅಧ್ಯಾಯದಿಂದ ತೊಡಗಿ ಹಿಂದಿನ 
ಅಧ್ಯಾಯಗಳಲ್ಲಿ ವಿಸ್ತಾರವಾಗಿಯೂ ಏವರಿಸಲಾಗಿದೆ. ಚಾಲ ವಿವರಣೆಯ ನಂತರ 
ಈಗ. ಧ್ಯಾನಯೋಗದ ವಿವರಣೆಯ ಆವಶ್ಯಕತೆಯು ಪ್ರಾಪ್ತವಾಗಿದೆ. ಧ್ಯಾ ನಯೋಗವು 
ಕರ್ಮಯೋಗದಿಂದ ಜನ್ಯವಾಗಿದ್ದು ಮುಂದಿನ ಅಧ್ಯಾಯಗಳಲ್ಲಿವಿವರಿಸುವ ಜ್ಞಾನಯೋಗಕ್ಕೆ 
ಅಂತರಂಗ ಸಾಧನವೂ ಆಗಿದೆ. ಒಂದಿನ 5ನೇ ಅಧ್ಯಾಯದಲ್ಲಿ "ಸ ಸ್ಪರ್ಶಾನ್‌' ಎಂಬ (27ನೇ) 
ಶ್ಲೋಕದಲ್ಲಿಈ ಧ್ಯಾನಯೋಗವನ್ನು ಸಂಕ್ಷೇಪವಾಗಿ ಹೇಳಿರುವುದರಿಂದ ಪ್ರಕೃತವೂ ಆಗಿದೆ. 
ಅಂಥಹ ಧ್ಯಾನಯೋಗವನ್ನು ಈಗ ಸ್ತ ಅಧ್ಯಾಯದಲ್ಲಿ ಎಸ್ತಾರವಾಗಿ ಹೇಳುತ್ತಿದ್ದಾನೆ. 
ಧ್ಯಾನಯೋಗಕ್ಕಿಂತ ಭಿನ್ನವಾದ, ಅಂಗಭೂತವಾದ ಆಸನಾದಿಗಳ ವಿಚಾರವನ್ನು ಈ ಅಧ್ಯಾ ಯ 
ದಲ್ಲಿ ಹೇಳುತ್ತಿದ್ದರೂ ಅವುಗಳೆಲ್ಲವನ್ನು ಧ್ಯಾನಕ್ಕಾಗಿಯೇ ವರ್ಣಿಸಿರುವುದರಿಂದ ಧ್ಯಾನವೇ 
ಮುಖ ವಿಷಯ. 'ಉದ್ದರೇತ್‌ ಆತ್ಮನಾತ್ಮಾನಂ' ಇತ್ಯಾದಿ ಶ್ಲೋಕಗಳಿಂದ ಧ್ಯಾ ನಯೋಗವನ್ನು 
ಹೇಳುತ್ತಿದ್ದಾನೆ ಆಧ್ಯಾ ನಯೋಗದಲ್ಲಿ ) (ಕಾಮನಾತ್ಮಾ bo ) ಸಂನ್ಯಾ ಸು ಸಮತ್ತು (ಕರ್ಮಾನು- 
ಷ್ಠಾನರೂಪ ) ಜಗದಂ ಕೂಡಿದವನೇ ಅಧಿಕಾರಿ ಎಂದು ತಿಳಿಸಲು ಮದಗ ತ್ಯಾ ಗರೂಪ 


ನಾ ಮತ್ತು ಭಗವದಾರಾಧನಬುದ್ದಿಯಿಂದ ಸ್ವವಿಹಿತ ಕರ್ಮಾಚರಣೆ ರೂಪ 
ೇಗವನ್ನೂ "ಅನಾಶ್ರಿತ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. 


ಯಃ ಕರ್ಮಥಫಲಮನಾಶ್ರಿತಃ ಕಾರ್ಯಂ ಸಸವರ್ಣಾಶ್ರಮೋಚಿತತಯಾ 
ಕರ್ತವ್ಯಂ ಕರ್ಮ ಕರೋತಿ ಸ ಸಂನ್ಯಾಸೀ ಯೋಗೀ ಚ | ಸಏವಚ ಧ್ಯಾನಾಧಿ 
ಕಾರೀತಿ ಭಾವಃ । ಆಹವನೀಯಾದ್ಯಗ್ನಿತ್ಯಾಗೇನ ಅಗ್ನಿಹೋತ್ರಾದಿಕ್ರಿಯಾತ್ಯಾಗೇನ 
ಚ ನೀಸಂಗತಯಾ ವರ್ತಮಾನ ಏವ ಧ್ಯಾನಾಧಿಕಾರೀತಿ ಸಾಂಖ್ಯಮತಮಪಾ- 
ಕರೋತಿ- ನೇತಿ ॥ ನಿರಗ್ನಿರಕ್ರಿಯಶ್ಚ ಸಂನ್ಯಾಸೀ ಯೋಗೀ ಚ ನೇತ್ಯರ್ಥಃ 1 
ಯತೇರಪಿ “ದೈವಮೇವಾಪರೇ ಯಜ್ಞಂ' (4-25) ಅತ್ಯಾದಿನಾರಗ್ನಿಕ್ರಿಯ- 
ಯೋದುಕ್ತತ್ವಾತ್‌ ಸಂನ್ಯಾಸಾಶ್ರಮಸ್ವೀಕಾರಕಾಲೇ ಪೂರ್ವಾಶ್ರಮಸ್ವೀಕೃತಾಗ್ನೇ- 
ರಾತ್ಮನಿ ಸಮಾರೋಪಣಾಚ್ಚ ಸೋಷಪಿ ಸಂನ್ಯಾಸೀ ಯೋಗೀ ಚ ಭವತ್ಯೇವೇತಿ 
ಭಾವಃ ॥। 1 ॥ 


ಅಧ್ಯಾಯ 6 383 


ಅನುವಾದ- ಯಾರು ಕರ್ಮಫಲವನ್ನು ಬಯಸದೆ, ಕಾರ್ಯಂ: ತಮ್ಮತಮ್ಮವರ್ಣಾಶ್ರಮ 

ಗಳಿಗೆ ಯೋಗ್ಯವಾದ, ವಿಹಿತಕರ್ಮಗಳನ್ನು ಮಾಡುತ್ತಾನೋ, ಅವನು ಸಂನ್ಯಾಸಿಯೂ ಹೌದು, 

ಯೋಗಿಯೂ ಹೌದು, ಅವನೇ ಧ್ಯಾನಕ್ಕೆ ಅಧಿಕಾರಿ ಎಂದು ತಾತ್ಪರ್ಯ. ಆಹವನೀಯಾದಿ ಅಗ್ನಿ 
ತ್ಯಾಗಮಾಡಿ, ಅಗ್ನಿಹೋತ್ರಾದಿ ಯಜ್ಞತ್ಯಾಗಮಾಡಿ ಸಂಗರಹಿತನಾಗಿ ಇರುವವನೇ ಧ್ಯಾನಕ್ಕೆ 
ಅಧಿಕಾರಿ ಎಂದು ಸಾಂಖ್ಯಮತ. ಅದನ್ನು ನಿರಾಕರಿಸಲು "ನ ನಿರಗ್ನಿ' ಎಂದು ಹೇಳುತ್ತಿದ್ದಾನೆ. 

ಆಹವನೀಯಾದಿ ಅಗ್ನಿತ್ಯಾಗ ಮಾಡಿದವನು ಮತ್ತು ಯಜ್ಞತ್ಯಾಗ ಮಾಡಿದವನು ಸಂನ್ಯಾಸಿಯೂ 
ಅಲ್ಲಯೋಗಿಯೂ ಅಲ್ಲಎಂದು ಅರ್ಥ. ಯತಿಗಳಿಗೂ ಅಗ್ನಿ ಮತ್ತು ಯಜ್ಞಗಳು ಇವೆ ಎಂದು 
"ದೈವಮೇವಾಪರೇ ಯಜ್ಞಂ' (4-25) ಇತ್ಯಾದಿ ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಅಲ್ಲದೆ 
ಸಂನ್ಯಾಸಾಶ್ರಮವನ್ನು ಸ್ವೀಕರಿಸುವ ಕಾಲದಲ್ಲಿ ಪೂರ್ವಾಶ್ರಮದಲ್ಲಿಸ್ಟೀಕೃತವಾದ ಅಗ್ನಿಯನ್ನು ತನ್ನ 
ಲ್ಲ ಸಮಾರೋಪ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಅಗ್ನಿ ಉಳ್ಳವನು ಮತ್ತು ಯೋಗಕ್ರಿಯೆ 
ಉಳ್ಳವನಾದರೂ ಅವನು ಸಂನ್ಯಾಸಿಯೂ ಆಗುತ್ತಾನೆ. ಯೋಗಿಯೂ ಆಗುತ್ತಾನೆ. ॥ 1 ॥1 


ಯೋಗವಿಶೇಷ ಸಂನ್ಯಾಸ 


ಯಂ ಸಂನ್ಯಾಸಮಿತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ । 
ನ ಹೈಸಂನ್ಯಸ್ತಸಂಕಲ್ಲೋ ಯೋಗೀ ಭವತಿ ಕಶ್ಚನ 11 2 1 


ಅರ್ಥ - ಪಾಂಡುನಂದನ ।! ಯಾವ ಕಾಮಕ್ರೋಧಾದಿಗಳ ತ್ಯಾಗವನ್ನು ಸಂನ್ಯಾಸ ಎಂದು 
ಹೇಳುತ್ತಾರೋ ಅಂಥಹ ಸಂನ್ಯಾಸವನ್ನೇ, ಕಾಮಕ್ರೊ ೇಧಾದಿತ್ಯಾಗ ಸಹಿತ ಕರ್ಮಾಚರಣರೂಪ 
ವಾದ ಯೋಗದ ಒಂದು ಅಂಶ ಎಂದು ತಿಳಿ. ಕಾಮಕ್ರೋಧಾದಿಗಳನ್ನು ತ್ಯಾಗಮಾಡದೆ ಕೇವಲ 
ಕರ್ಮಗಳನ್ನು ಆಚರಿಸುವ ಯಾರೂ ಯೋಗಿಯಾಗುವುದಿಲ್ಲ 


"ಸ ಸಂನ್ಯಾಸೀ ಚ ಯೋಗೀ ಚೇ'ತ್ಕುಕ್ಕಾ ಪ್ರಾಪ್ತಾಂ ತಯೋರತ್ಯಂತ- 
ಭೇದಶಂಕಾಂ ನಿರಸಿತುಂ ಅಮುಖ್ಯಯೋಗಾಪೇಕ್ಷಯಾ ಪೃಥಗುಕ್ತೋಶಪಿ 
ಸಂನ್ಯಾಸೋ ಮುಖ್ಯಯೋಗಾಂತರ್ಭೂತ ಇತ್ಯಾಹ- ಯಮಿತಿ ॥ “ಜ್ಞೇಯಃ ಸ 
ನಿತ್ಯಸಂನ್ಯಾಸೀ' ಇತ್ಯಾದಿನೋಕ್ತಪ್ರಕಾರೇಣ ಯಂ ಕಾಮಕ್ರೋಧಾದಿವರ್ಜನ- 
ರೂಪಂ ಸಂನ್ಯಾಸಂ ಯೋಗಂ ಮುಖ್ಯಯೋಗಂ ಜಾನೋಪಾಯಭೂತ- 
ಕಾಮಾದಿ ವರ್ಜನವಿಶಿಷ್ಠನಿವೃತ್ತಕರ್ಮಾನುಷ್ಠಾನರೂಪಯೋಗಾಂತರ್ಭೂತಂ 
ಎದ್ದಿ ಜಾನೀಹಿ । 


ಅನುವಾದ - "ಸ ಸಂನ್ಯಾಸೀ ಚ ಯೋಗೀ ಚ' ಅವನೇ ಸಂನ್ಯಾಸಿಯೂ ಹೌದು, 


384 ಗೀತಾವಿವೃತಿ 


ಯೋಗಿಯೂ ಹೌದು ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದೆ. ಆದ್ದರಿಂದ ಸಂನ್ಯಾಸ ಮತ್ತು 
ಯೋಗ ಎಂದರೆ ಬೇರೆ ಬೇರೆ ಎಂಬ ಶಂಕೆ ಬರುತ್ತದೆ. ಆ ಶಂಕೆಯನ್ನು ಪರಿಹರಿಸಲು ಸಂನ್ಯಾಸವು 
ಅಮುಖ್ಯಯೋಗಕ್ಕಿಂತ ಬೇರೆಯಾದರೂ ಮುಖ್ಯಯೋಗದಲ್ಲಿಒಂದು ಅಂಶ ಎಂದು "ಯಂ' 
ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. "ಜ್ಞೇಯಃ ಸ ನಿತ್ಯಸಂನ್ಯಾಸೀ' (5-3) ಇತ್ಯಾದಿ ಶ್ಲೋಕಗಳಲ್ಲಿ 
ಹೇಳಿದ ರೀತಿಯಲ್ಲಿಯಾವ ಕಾಮಕ್ರೋಧಾದಿತ್ಯಾಗವನ್ನು ಸಂನ್ಯಾಸವೆಂದು ಹೇಳುತ್ತಾರೋ ಆ 
ಸಂನ್ಯಾಸವನ್ನು ಯೋಗಂ - ಮುಖ್ಯಯೋಗ ಎಂಬುದಾಗಿ ಆಂದರೆ ಜ್ಞಾನಕ್ಕೆ ಸಾಧನವಾದ 


ಕಾಮಕ್ರೋಧಾದಿಗಳ ತ್ಯಾಗಸಹಿತವಾದ ನಿವೃತ್ತಕರ್ಮಾಚರಣರೂಪವಾದ ಯೋಗದಲ್ಲಿಒಂದು 
ಅಂಶ ಎಂದು, ಎದ್ದಿ ತಿಳಿ. 


ವಿವರಣೆ - ಯೋಗವು ಮುಖ್ಯ ಅಮುಖ್ಯ ಎಂಬುದಾಗಿ ಎರಡುವಿಧ. ಫಲಾಪೇಕ್ಟೆಯನ್ನು 
ಬಿಟ್ಟು ಮಾಡುವ ಕರ್ಮಾಚರಣೆಯನ್ನು ಮುಖ್ಯಯೋಗ ಎನ್ನುತ್ತಾರೆ. ಫಲಾಪೇಕ್ಡೆಯಿಂದ 
ಮಾಡುವ ಕರ್ಮಾಚರಣೆಯನ್ನು ಅಮುಖ್ಯಯೋಗ ಎನ್ನುತ್ತಾರೆ. ಕಾಮಕ್ರೋಧಾದಿಗಳ ತ್ಯಾಗ 
ಹಾಗೂ ಸಂಕಲ್ಪ ತ್ಯಾಗವು ಸಂನ್ಯಾಸ. ಈ ಸಂನ್ಯಾಸವು ಅಮುಖ್ಯಯೋಗಕ್ಕಿಂತ ಅತ್ಯಂತ 
ಭಿನ್ನವಾಗಿದೆ. ಆದರೆ ಫಲಾಪೇಕ್ಷೆ ಇಲ್ಲದ ಕರ್ಮಾಚರಣ ರೂಪವಾದ ಯೋಗದಲ್ಲಿ 


(ಸಂನ್ಯಾಸವು) ಒಂದು ಅಂಶ. ಮುಖ್ಯಯೋಗದಲ್ಲಿ ಅಂತರ್ಭೂತ. ಆದ್ದರಿಂದ ಸಂನ್ಯಾಸವನ್ನೇ 
ಯೋಗ ಎಂದು ಹೇಳಿದ್ದಾನೆ. 


ಹೇ ಪಾಂಡವ ! ಕುತಃ । ಕಶ್ಚನ ಕೋಪಿ ಅಸಂನ್ಯಸ್ತಸಂಕಲ್ಲ; ಅತ್ಯಕ್ತಸಂಕಲ್ಪಾದಿಃ 
ಸಂನ್ಯಾಸಹೀನಕರ್ಮಾನುಷ್ಠಾನಮಾತ್ರವಾನಿತಿ ಯಾವತ್‌ । ಯೋಗೀ ಜ್ಞಾನೋ- 
ಪಾಯವಾನ್ನ ಭವತಿ । ನ ಹಿ ಸಾಮಗ್ರೆ 5ಕದೇಶಃ ಕಾರ್ಯಜನಕೋ ಭವತಿ | 
ಕೃಚಿತ್‌ಪೃಥಗುಕ್ತಿಸ್ತು ಜ್ಞಾನಭಕ್ಕ್ಯೋ ಪೃಥಗುಕ್ತಿರಿವೈಕದೇಶಾಹೇಕ್ಷಯೇತಿ ಭಾವಃ । 
11 2 || 
ಅನುವಾದ- ಎಲೈ ! ಪಾಂಡುನಂದನ | ಏಕೆಂದರೆ, ಕಶ್ಚನ- ಯಾರು, ಅಸಂನ್ಯಸ್ತಸಂಕಲ್ಪಃ - 
ಸಂಕಲ್ಪವನ್ನು ತ್ಯಾಗಮಾಡದವನೋ ಸಂನ್ಯಾಸವಿಲ್ಲದ ಕೇವಲ ಕರ್ಮಾನುಷ್ಠಾನವುಳ್ಳವನೋ 
ಎಂದು ಅರ್ಥ. ಯೋಗೀ - ಜ್ಞಾನಸಾಧನವುಳ್ಳವನು ಆಗುವುದಿಲ್ಲ . ಕೇವಲ ಸಾಮಗ್ರಿಯ 
ಒಂದು ಅಂಶವು ಕಾರ್ಯವನ್ನು ಹುಟ್ಟಿಸಲು ಶಕ್ತವಾಗುವುದಿಲ್ಲ ಕೆಲವುಕಡೆ ಸಂನ್ಯಾಸವನ್ನು 


ಯೋಗಕ್ಕಿಂತ ಪ್ರತ್ಯೇಕವಾಗಿ ಹೇಳಿದ್ದರೂ ಜ್ಞಾನ ಭಕ್ತಿಗಳನ್ನು ಪ್ರತ್ಯೇಕವಾಗಿ ಹೇಳುವಂತೆ 
ಒಂದಂಶವನ್ನು ಮಾತ್ರ ಹೇಳಿದ್ದಾರೆ ಎಂದು ತಾತ್ಪರ್ಯ. 


ವಿವರಣೆ- ಒಂದು ಕಾರ್ಯ ಹುಟ್ಟಲು ಬೇಕಾದ ಎಲ್ಲಾಕಾರಣಗಳ ಸಮೂಹವನ್ನು ಸಾಮಗ್ರಿ 


ಅಧ್ಯಾಯ 6 385 


ಎನ್ನುವರು. ಉದಾ- ಮಡಕೆ ಆಗಲು ಮಣ್ಣು ನೀರು, ಚಕ್ರ, ದಂಡ, ಕುಂಬಾರ ಇಷ್ಟೂ 
ಕಾರಣಗಳು. ಇವುಗಳನ್ನೆಲ್ಲ ಸೇರಿಸಿದಾಗ ಸಮೂಹವನ್ನೇ ಸಾಮಗ್ರಿ ಎಂದು ಕರೆಯುತ್ತಾರೆ. 
ಮಣ್ಣು ಮಡಕೆಗೆ ಕಾರಣವಾದರೂ ಸಾಮಗ್ರಿ ಅಲ್ಲ ಅಂದರೆ ಮಣ್ಣುಮಾತ್ರ ಇದ್ದರೆ ಮಡಕೆ 
ಆಗುವುದಿಲ್ಲ. ಇಲ್ಲಿ ಜ್ಞಾನಕ್ಕೆ ಸಾಮಗ್ರಿ ಕಾಮಸಂಕಲ್ಪತ್ಯಾಗ ಹಾಗೂ ಎಿಹಿತಕರ್ಮಾನುಷ್ಠಾನ. 
ಇದರಲ್ಲಿಸಾಮಗ್ರಿಯ ಒಂದಂಶವಾದ ಸಂಕಲ್ಪತ್ಯಾಗಾದಿಗಳು ಇಲ್ಲದೆ ಕರ್ಮಾನುಷ್ಠಾನ ಮಾತ್ರ 
ಇದ್ದರೆ ಕಾರಣ ಇದ್ದರೂ ಸಾಮಗ್ರಿ ಇಲ್ಲ ಕರ್ಮಗಳನ್ನು ಮಾತ್ರ ಆಚರಿಸುವವನು ಜ್ಞಾನಸಾಧನ 
ವುಳ್ಳವನಾಗುವುದಿಲ್ಲ ಕೇವಲ ಕರ್ಮ ಜ್ಞಾನಕ್ಕೆ ಕಾರಣ ಆಗುವುದಿಲ್ಲಎಂದು ಅರ್ಥ. ॥12 ॥1 


ಸಾಧಕನಿಗೆ ನಾನಾಜನಶುಶ್ರೂಷೆಯ ಅಗತ್ಯವಿದೆ 


ಆರುರುಕ್ಟೋರ್ಮುನೇರ್ಯೋಗಂ ಕರ್ಮಕಾರಣಮುಚ್ಯತೇ I 
ಯೋಗಾರೂಢಸ್ಯ ತಸೈ ಅವ ಶಮಃ ಕಾರಣಮುಚ್ಯತೇ 11 3 ॥| 


ಅರ್ಥ- ಅಪರೋಕ್ಷಜ್ಞಾನಸಾಧನೆಯ ಪೂರ್ಣತೆಯನ್ನು ಬಯಸುವ ಪರೋಕ್ಷಜ್ಞಾನಿಗೆ 
ನಿಷ್ಕಾಮ ಕರ್ಮಾಚರಣೆಯು ಅಪರೋಕ್ಷಜ್ಞಾನಕ್ಕೆ ಕಾರಣವಾಗುತ್ತದೆ. ಅಪರೋಕ್ಷಜ್ಞಾನಿಗೆ ಧ್ಯಾನ, 
ಪ್ರವಚನ, ಅರ್ಚನ ಮೊದಲಾದ ಕರ್ಮಗಳು ಮೋಕ್ಷದಲ್ಲಿಆನಂದದ ವೃದ್ಧಿಗೆ ಕಾರಣವಾಗುತ್ತದೆ. 


ಅಥವಾ , ಅಪರೋಕ್ಷಜ್ಞಾನವನ್ನು ಬಯಸುವ ಪರೋಕ್ಷಜ್ಞಾನಿಯು ಉತ್ತಮರು, ಸಮಾನರು, 
ಕಳಗಿನವರು ಎಂಬ ಎಲ್ಲಾ ವಿಧದ ಜನರಿಗೆ ಉಪಕಾರವನ್ನು ಭಗವಂತನ ಸೇವೆ ಎಂದು 
ಮಾಡಬೇಕು. ಇಂಥಹ ಸೇವೆಯೂ ಅಪರೋಕ್ಷಜ್ಞಾನಕ್ಕೆ ಕಾರಣವಾಗುತ್ತದೆ. ಅಪರೋಕ್ಷ 
ಜ್ಞಾನವನ್ನು ಪಡದ ಜೀವಿಯೂ ಉತ್ತಮರಿಗೆ ಮಾತ್ರ ಉಪಕಾರ ರೂಪವಾದ ಸೇವೆಯನ್ನು 
ಮಾಡಬೇಕು. (ಸಮಾನರು, ಕಿರಿಯರು ಇವರ ಉಪಕಾರರೂಪ ಸೇವೆಯನ್ನು ಮಾಡಬೇಕಾಗಿಲ್ಲ). 
ಧ್ಯಾನ ಅರ್ಚನ, ಪ್ರವಚನಾದಿ ಕರ್ಮಗಳನ್ನು ಮಾಡಬೇಕು . ಇಂಥಹ ಕರ್ಮಗಳು ಮೋಕ್ಷದಲ್ಲಿ 
ಆನಂದದ ವೃದ್ಧಿಗೆ ಕಾರಣವಾಗುತ್ತದೆ. 


ಧ್ಯಾನಾಧಿಕಾರತ್ತೇನೋಕ್ತೋ ಮುಖ್ಯಃ ಕರ್ಮಯೋಗಃ ಕಿಂ ಸಕೃದನು- 
ಷ್ಠೇಯ ಉತ ಫಲಪ್ರಾಪ್ತಿಪರ್ಯಂತಮಿತ್ಯತಃ ಫಲಪರ್ಯಂತಮಿತ್ಯಾಹ- 
ಆರುರುಕ್ಟೋರಿತಿ ॥ ಯೋಗಂ ಜ್ಞಾನೋಪಾಯಂ ಆರುರುಕ್ಟೋಃ ಸಂಪೂರ್ಣಂ 
ಕಾಮಯಮಾನಸ್ಯ ಮುನೇ ಪರೋಕ್ಷಜ್ಞಾನಿನಃ ಕರ್ಮ ಕಾರಣಮುಚ್ಯತೇ । 
ಯೋಗಾರೋಹರೂಪಸಾಕ್ಷಾತ್ಕಾರಸ್ಯೇತಿ ಯೋಜ್ಯಮ್‌ । ಅಪರೋಕ್ಷರೂಪ- 
ಫಲೋದಯಪರ್ಯಂತಂ ಕಾರ್ಯಮಿತಿ ಭಾವಃ | ತಸ್ಕೈವ ಮುನೇರ್ಯೋಗಾ- 


386 ಗೀತಾವಿವೃತಿ 


ರೂಢಸ್ಯ ಸಂಪೂರ್ಣಜ್ಞಾನೋಪಾಯಸ್ಕಾಪರೋಕ್ಷಜ್ಞಾನಿನಃ ಶಮಃ ಉಪಲಕ್ಷಣಂ 

ಭಗವನಿಷಬುದಿತರೂಪ ಧ್ಹಾನವ್ನಾಖ್ದಾನಾರ್ಚನಾದಿಕಂ ಕರ್ಮ ಕಾರಣಂ 
Wo) ಎವ ಜಿ ರ 

ಮುಕ್ತಿಗತಸುಖಾತಿಶಯಸ್ಯೇತಿ ಯೋಜ್ಯಮ್‌ । 


ಅನುವಾದ- ಧ್ಯಾನಕ್ಕೆಸಹಕಾರಿ ಎಂದು ಹೇಳಿದ ಮುಖ್ಯವಾದ ಕರ್ಮಯೋಗವನ್ನು ಒಂದು 
ಬಾರಿ ಅನುಷ್ಠಾನ ಮಾಡಿದರೆ ಸಾಕೇ ? ಅಥವಾ ಫಲ ಬರುವವರೆಗೆ ಮಾಡಬೇಕೇ 9 ಎಂದು ಪ್ರಶ್ನೆ 
ಬಂದರೆ ಫಲಪ್ರಾಪ್ತಿಯಾಗುವವರೆಗೆ ಮಾಡಬೇಕು ಎಂದು "ಆರುರುಕ್ಹ್ಟೋಃ' ಎಂಬ ಶ್ಲೋಕದಿಂದ 
ಹೇಳುತ್ತಿದ್ದಾನೆ. ಯೋಗಂ- ಜ್ಞಾನ ಸಾಧನವನ್ನು, ಆರುರುಕ್ಟೋಃ- ಸಂಪೂರ್ಣವಾಗಿ 
ಬಯಸುವ, ಮುನೇಃ - ಪರೋಕ್ಷಜ್ಞಾನಿಗೆ (ನಾನಾಜನರ ಉಪಕಾರ ರೂಪವಾದ) ಕರ್ಮವು 
ಕಾರಣವಾಗುತ್ತದೆ. ಜ್ಞಾನಸಾಧನದ ಪೂರ್ಣತೆಯ ರೂಪವಾದ ಅಪರೋಕ್ಷಜ್ಞಾನಕ್ಕೆ ಎಂದು 
ಇಟ್ಟುಕೊಳ್ಳಬೇಕು. ಅಪರೋಕ್ಷಜ್ಞಾನ ಎಂಬ ಫಲಪ್ರಾಪ್ತಿ ಆಗುವವರೆಗೆ (ಕರ್ಮಗಳನ್ನು) 
ಮಾಡಬೇಕು ಎಂದು ತಾತ್ಪರ್ಯ. ತಸ್ಕೈವ ಮುನೇಃ - ಆ ಸಾಧಕನಾದ, ಯೋಗಾರೂಢಸ್ಯ- 
ಜ್ಞಾನಸಾಧನೆಯ ಪೂರ್ಣತೆಯನ್ನು ಪಡೆದ ಅಪರೋಕ್ಷ ಜ್ಞಾನಿಗೆ, ಶಮಃ - ಭಗವಂತನಲ್ಲಿ 
ಆಸಕ್ತವಾದ ಬುದ್ಧಿ ಎಂದರೆ ಧ್ಯಾನ, ಪ್ರವಚನ, ಪೂಜಾದಿ ಕರ್ಮಗಳು, ಕಾರಣಂ ವ 
ಕಾರಣವಾಗುತ್ತವೆ, ಮುಕ್ತಿಯಲ್ಲಿಆನಂದವೃದ್ದಿಗೆ ಎಂದು ಸೇರಿಸಿಕೊಳ್ಳಬೇಕು. 


ಯದ್ಯಪ್ಯಯಂ ಪ್ರಶ್ನೋ "ಯದಾ ತೇ ಮೋಹಕಲಿಲಂ' (2-52) ಇತ್ಯನೇನ 
ದ್ವಿತೀಯೇ ಪರಿಹೃತಃ । ತಥಾಪಿ ತತ್ರ ಪರೋಕ್ಷಜ್ಞಾನಾರ್ಥಿನೋತತ್ರ ತು 
ಯೋಗಾರೋಹಶಬ್ದಿತಸಂಪೂರ್ಣೋಪಾಯಶಬ್ದಿತಾಪರೋಕ್ಷಜ್ಞಾನಾರ್ಥಿನ ಅತಿ 
ಭೇದ ಇತಿ ಭಾವಃ । ಯದ್ವಾ ಯೋಗಾರೂಢಸ್ಯೇತ್ಯುತ್ತರಾರ್ಧೇ ಅಪರೋಕ್ಷ- 
ಜ್ಞಾನಿನೋ ಧ್ಯಾನಾದಿಕಂ ಕರ್ಮ ವಕ್ತುಂ "ಯದಾ ತ' ಅತಿ ಶ್ಲೋಕೋಕ್ತಸೈೆ,ವ 
ಪ್ರಶ್ನೋತ್ತರಸ್ಯ ಪೂರ್ವಾರ್ಧೆೇನಾನುವಾದ ಇತಿ ಜ್ಞೇಯಮ್‌ 


ಅನುವಾದ - ವಸ್ತುತಃ ಎಲ್ಲಿಯ ವರೆಗೆ ಕರ್ಮಯೋಗವನ್ನು ಆಚರಿಸಬೇಕು ಎಂಬ ಈ 
ಪ್ರಶ್ನೆ ಗೆ ಎರಡನೇ ಅಧ್ಯಾಯದ “ಯದಾ ತೇ ಮೋಹಕಲಿಲಂ' ಎಂಬ 52ನೇ ಶ್ಲೋಕದಲ್ಲಿ 
ಉತ್ತರವನ್ನು ಹೇಳಿ ಆಗಿದೆ, ಆದರೂ ಅಲ್ಲಿ ಪರೋಕ್ಷಜ್ಞಾನಿಯು ಎಲ್ಲಿಯ ತನಕ ಕರ್ಮಯೋಗ 
ವನ್ನು ಆಚರಿಸಬೇಕು ಎಂದು ಹೇಳಿದೆ. ಇಲ್ಲಿ "ಯೋಗಾರೋಹ' ಎಂಬ ಶಬ್ದದಿಂದ ಹೇಳಿದ 
ಸಾಧನೆಯ ಪೂರ್ಣತೆಯನ್ನು ಪಡೆದ ಅಪರೋಕ್ಷ ಜ್ಞಾನಿಯು ಎಲ್ಲಿಯ ತನಕ ಕರ್ಮ 
ಮಾಡಬೇಕು ಎಂದು ಹೇಳುತ್ತಿದ್ದಾನೆ. ಆದ್ದರಿಂದ ಹಿಂದೆ ಹೇಳಿದ್ದಕ್ಕೂ ಈಗ ಹೇಳುತ್ತಿರುವುದಕ್ಕೂ 
ವ್ಯತ್ಯಾಸವಿದೆ. ಅಥವಾ "ಯೋಗಾರೂಢಸ್ಯ' ಎಂಬ ಉತ್ತರಾರ್ಧದಲ್ಲಿ ಅಪರೋಕ್ಷಜ್ಞಾನಿಗೆ 


ಅಧ್ಯಾಯ 6 387 


ಧ್ಯಾನಾದಿ ಕರ್ಮಗಳನ್ನು ಹೇಳಲು, “ಯದಾ ತೇ ಮೋಹಕಲಿಲಂ' ಎಂಬ ಶ್ಲೋಕದಲ್ಲಿಹೇಳಿದ 
ಪರೋಕ್ಷಜ್ಞಾನಿಯು ಎಲ್ಲಿಯ ತನಕ ಕರ್ಮ ಮಾಡಬೇಕು ? ಎಂಬ ಪ್ರಶ್ನೆಯ ಉತ್ತರವನ್ನು 
ಪೂರ್ವಾರ್ಧದಲ್ಲಿಅನುವಾದ ಮಾಡುತ್ತಿದ್ದಾನೆ ಎಂದು ತಿಳಿಯಬೇಕು. 


ಯದ್ದಾ ಕರ್ಮಧ್ಯಾನಯೋಗಯೋರ್ಮಧ್ಯೇ ಜ್ಞಾನಾರ್ಥಿನಾ ಕೀದೃಶೋ 
ಯೋಗೋತವಶ್ಯಾಪೇಕ್ಷಿತ ಇತ್ಯತ ಆಹ- ಆರುರುಕ್ಷೋರಿತಿ ॥ ಪೂರ್ವಾರ್ಧೇನ 
ಜ್ಞಾನಾರ್ಥಿನಃ ಉತ್ತಮಾಧಮಮಧ್ಯಮಸ್ಪರೂಪನಾನಾಜನಶುಶ್ರೂಷಾಖ್ಯಮೇವ 
ಕರ್ಮಾವಶ್ಯಾಪೇಕ್ಷಿತಮಿತ್ಯುಚ್ಛತೇ (ಜ್ಞಾನಾರ್ಥಿನೋ ಯಥಾಶಕ್ತಿ ತ್ರಿವಿಧ- 
ಪ್ರಾಣಿನಾಂ ಶುಶ್ರೂಷಯೋಪಕಾರಕೃತಃ ಹರಿಸ್ತುಷ್ಠಃ ಸ್ಥಾಪರೋಕ್ಷಂ ದದಾತಿ । ತೇನ 
ತದವಶ್ಯಂ ಕಾರ್ಯಮಿತೃುಚ್ಛತೇ) ಚರಮಾರ್ದೇನ ತು ಜ್ಞಾನಿನೋ ನಾನಾಜನ- 
ಶುಶ್ರೂಷಾಖ್ಯಕರ್ಮೋಪಶಮ ಏವ ಶಮಪದೇನೋಚ್ಛತೇ | ನತು ಧ್ಯಾನಾ- 
ದ್ಯುಪಶಮಃ । ತತ್ತು ಕಾರ್ಯಮೇವೇತ್ಯುಚ್ಛತೇ | ಶಮಷಪದಸ್ಕ್ಯೋಭಯಾರ್ಥತ್ವಾತ್‌ 
(ತಸ್ಯ ಸ್ಟೋತ್ತಮಸೇವಯೈೆವೇಷ್ಟಸಿದ್ದ್‌ ಅನ್ಯಶುಶ್ರೂಷಯಾ ಕೃತ್ಯಾಭಾವಾತ್‌) 
ಏವಂ ಚಾತ್ರ ಶ್ಲೋಕೇ ಪೂರ್ವಾರ್ಧೇ ಜ್ಞಾನಾರ್ಥಿನಃ ಕರ್ಮಾಪೇಕ್ಷಿತಮಿತ್ಯು- 
ಕ್ರೋತ್ತರಾರ್ಧೇ ಜ್ಞಾನಿನಃ ಶಮಪದೇನ ಕರ್ಮೋಪಶಮೋಶಪೇಕ್ಷಿತ ಇತ್ಯು- 
ಚೃತೇ । ತಥಾ ಚ "ನ ನಿರಗ್ನಿರ್ನಚಾಕ್ರಿಯೋ ಯೋಗೀ'ತ್ಯಾದ್ಯುಕ್ತಿವಿರೋಧ ಇತಿ 
ಪ್ರತ್ಯುಕ್ತಂ ಧ್ಯೇಯಮ್‌ | ಕರ್ಮಶಮಶಬ್ದಾಭ್ಯಾಂ ನಾನಾಜನಶುಶ್ರೂಷಾಖ್ಯ- 
ಕರ್ಮತದುಪಶಮಯೋರೇವಾತ್ರ ವಿವಕ್ಷಿತತ್ವಾದಿತಿ ॥1 3 ॥ 


ಅನುವಾದ- ಅಥವಾ ಅಪರೋಕ್ಷಜ್ಞಾನವನ್ನು ಬಯಸುವ ಪರೋಕ್ಪಜ್ಞಾನಿಯು ಕರ್ಮ- 
ಯೋಗ ಮತ್ತು ಧ್ಯಾನಯೋಗ ಇವುಗಳ ಮಧ್ಯದಲ್ಲಿ ಯಾವ ಯೋಗವನ್ನು ಅವಶ್ಯವಾಗಿ 
ಮಾಡಲೇಬೇಕು ಎಂಬ ಪ್ರಶ್ನೆಗೆ ಉತ್ತರವನ್ನು "ಆರುರುಕ್ಟೋಃ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. 
ಪೂರ್ವಾರ್ಧದಲ್ಲಿ ಅಪರೋಕ್ಷಜ್ಞಾನವನ್ನು ಬಯಸುವ ಪರೋಕ್ಷಜ್ಞಾನಿಯು ಉತ್ತಮರು, 
ಸಮಾನರು. ಕಿರಿಯರು ಎಂಬ ನಾನಾ ಜನರ ಸೇವಾರೂಪವಾದ ಕರ್ಮವನ್ನು ಅವಶ್ಯವಾಗಿ 
ಮಾಡಲೇಬೇಕು ಎಂದು ಹೇಳುತ್ತಿದ್ದಾನೆ. (ಯಥಾಶಕ್ತಿ ತ್ರಿವಿಧ ಜೀವರ ಸೇವಾರೂಪವಾದ 
ಉಪಕಾರವನ್ನು ಮಾಡಿದ ಪರೋಕ್ಷಜ್ಞಾನಿಗೆ ಭಗವಂತನು ಪ್ರಸನ್ನನಾಗಿ ತನ್ನ ದರ್ಶನವನ್ನು 
ಕೊಡುತ್ತಾನೆ. ಆದ್ದರಿಂದ ಅವಶ್ಯವಾಗಿ ನಾನಾಜನರ ಸೇವಾರೂಪವಾದ ಕರ್ಮವನ್ನು 
ಮಾಡಲೇಬೇಕು). ಉತ್ತರಾರ್ಧದಲ್ಲಿ ಅಪರೋಕ್ಷಜ್ಞಾನಿಯು ಕೆರಿಯರು, ಸಮಾನರು ಎಂಬ 
ನಾನಾಜನರ ಉಪಕಾರರೂಪಸೇವೆಯನ್ನು ಮಾಡಬೇಕಾಗಿಲ್ಲ ಎಂದು ಶಮ- ಎಂದರೆ 
ಮಾಡದೇ ಇರುವಿಕೆಯನ್ನು ಹೇಳುತ್ತಿದ್ದಾನೆ . ಧ್ಯಾನಾದಿಗಳನ್ನು ಮಾಡಬಾರದು ಎಂದು 


388 ಗೀತಾವಿವೃತಿ 


ಹೇಳುತ್ತಿಲ್ಲ. ಅಪರೋಕ್ಷಜ್ಞಾನಿಯೂ ಧ್ಯಾನ ಪ್ರವಚನ ಪೂಜಾದಿಗಳನ್ನು ಮಾಡಲೇಬೇಕು. 

ಶಮ: ಎಂದರೆ ಧ್ಯಾನ 018 ಅರ್ಥ, ಉಪಶಮ (ಮಾಡಬಾರದು) ಎಂದೂ ಅರ್ಥ. 

(ಅಪರೋಕ್ಷಜ್ಞಾನಿಗೆ ಸ್ಟೋ ತಮರ ಸೇವೆಯಿಂದಲೇ ಅಭೀಷ್ಟ ಪ್ರಾಪ್ಪಿಯಾಗುವುದರಿಂದ ಇತರ 
ಜನರ ಸೇವೆಯಿಂದ ಪ್ರಯೋಜನವಿಲ್ಲ). ಆದ್ದರಿಂದ ಈ ಶ್ಲೋಕದ ಪೂರ್ವಾರ್ಧದಲ್ಲಿ 
ಪರೋಕ್ಷಜ್ಞಾನಿಯು ಕರ್ಮವನ್ನು ಮಾಡಬೇಕು ಎಂದು ತಿಳಿಸಿ, ಉತ್ತರಾರ್ಧದಲ್ಲಿ ಅಪರೋಕ್ಷ 
ಜ್ಞಾನಿಯು ಕರ್ಮವನ್ನು ಮಾಡಬೇಕಿಲ್ಲ ಎನ್ನುತಿರುವುದರಿಂದ "ನ ನಿರಗ್ನಿರ್ನ ಚಾಕ್ರಿಯಃ 
ಯೋಗೀ' ಎಂಬ ಶ್ಲೋಕದಲ್ಲಿ ಹೇಳಿದ ವಿಚಾರಕ್ಕೆ ವಿರೋಧ ಬರುತ್ತದೆ ಎಂಬ ಆಕ್ಚೇ ೇಪವನ್ನು 
ಪರಿಹರಿಸಿದಂತಾಯಿತು. ಕರ್ಮ ಮತ್ತು ಶಮ ಪದಗಳಿಂದ ಕ್ರಮವಾಗಿ ನಾನಾಜನರ 
ಸೇವಾರೂಪವಾದ ಕರ್ಮ ಮತ್ತು ಆ ಕರ್ಮಗಳ ತ್ಯಾಗವನ್ನು ಮಾತ್ರ ಇಲ್ಲಿಹೇಳುತ್ತಿದ್ದಾರೆ. 


ವಿವರಣೆ- "ನ ನಿರಗ್ನಿಃ ನ ಚಾಕ್ರಿಯಃ' ಎಂಬಲ್ಲಿ (ಅ-6 ಶ್ಲೋಕ - 1) ಅಗ್ನಿ ತ್ಯಾಗಿಯು 
ಅಥವಾ ಕರ್ಮತ್ಯಾಗಿಯು ಸಂನ್ಯಾಸಿ, ಯೋಗಿ ಆಗಲಾರ ಎಂದು ಹೇಳಿದೆ. ಅಂದರೆ 
ಜ್ಞಾನಿಯಾದರೂ ಕರ್ಮಗಳನ್ನು ಆಚರಿಸಲೇ ಬೇಕು ಎಂದು ಹೇಳಿದಂತಾಯಿತು. ಈ ಶ್ಲೋಕದಲ್ಲಿ 
(ಅ. 6 ಶ್ಲೋ. 3) 'ಯೋಗಾರೂಢಸ್ಕ ತಸ್ಯೈವ ಶಮಃ ಕಾರಣಮುಚ್ಛತೇ' ಎಂದು ಅಪರೋಕ್ಷ 
ಜ್ಞಾನಿಯಾದವನಿಗೆ ಶಮಃ - ಉಪಶಮಃ - ಸಕಲ ಕರ್ಮತ್ಯಾಗವು ಮೋಕ್ಷಕ್ಕೆ ಕಾರಣವಾಗುತ್ತದೆ 
ಎಂದಿದ್ದಾನೆ. ಅಂದರೆ ಜ್ಞಾನಿಗೆ ಕರ್ಮವು ಬೇಕಾಗಿಲ್ಲ, ಕರ್ಮವನ್ನು ತ್ಯಾ ಗಮಾಡಿ ಮೋಕ್ಷವನ್ನು 
ಪಡೆಯುತ್ತಾನೆ ನಂ ಹೇಳಿದಂತಾಯಿತು. ಆದ್ದರಿಂದ ಪೂರ್ವಾಪ ಪರ ವಿರೋಧ ಬರುತ್ತದೆ 
ಎಂದು ಆಕ್ಷೇಪ. ಪ್ಯೂ ಆಕ್ಷೇಪವನ್ನು ಇಲ್ಲಿ ಪರಿಹರಿಸಿದ್ದಾರೆ. ಜ್ಞಾನಿಯಾದರೂ ಕರ್ಮಗಳನ್ನು 
ಆಚರಿಸಲೇ ಬೇಕು ಎಂದು ಈ ಶ್ಲೋಕದಲ್ಲಿಯೂ ಹೇಳುತ್ತಿದ್ದಾನೆ. ಆದರೆ ಜ್ಞಾನಿಯಾದವನಿಗೆ 
ಕೆಲವು ಕರ್ಮಗಳನ್ನು ಆಚರಿಸುವುದರಲ್ಲಿ ವಿನಾಯತಿ ಇದೆ. ಸ್‌ ಅಪ ಪರೋಕ್ಷಜ್ಞಾನಿಯು 
ಸ್ಟೋತ್ತಮರಸೆ ME ಕರ್ಮವನ್ನು ಮಾಡಬೇಕು. ಸ್ವಾಧಮರ, ಸ್ವಸಮಾನರ ಸೇವಾರೂಪ 
ಕರ್ಮಗಳನ್ನು ಮಾಡಬೇಕಾಗಿಲ್ಲ ಭು ಕರ್ಮಗಳನ್ನು ಆಚರಿಸುವ 'ಎಷಯದಲ್ಲಿ ಅಪರೋಕ್ಷ 
ಜ್ಞಾನಿಗೆ ಎನಾಯತಿಯನ್ನು ಹೇಳುತ್ತಿದ್ದಾನೆ. ಸರ್ವಥಾ ಕರ್ಮ ಬೇಡವೇ ಬೇಡ ಎಂದು 
ಹೇಳುತ್ತಿಲ್ಲ ಆದ್ದರಿಂದ ಪೂರ್ವಾಪರ ವಿರೋಧ ಬರುವುದಿಲ್ಲ, 


ಗೀತಾ ತಾತ್ತರ್ಯದಲ್ಲಿ - ಶ್ರೀಮದಾಚಾರ್ಯರು ಪರೋಕ್ಷಜ್ಞಾನಿಗೆ ಸಕಲ ಜೀವಿಗಳ 
ಸೇವೆಯು ಅವಶ್ಯ ಕರ್ತಿವ್ಯ ಎಂದು ತಿಳಿಸಲು "ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯಾ 
ಕರವನ್ನಿತೆಃ' ಎಂಬ ಪ್ರವೃತ್ತ ಗ್ರಂಥವನ್ನು ಉದಾಹರಿಸಿದ್ದಾರೆ. ಅಪರೋಕ್ಷ ಜ್ಞಾನಿಗೆ ಸರ್ವಥಾ 
ಸಕಲ ಕರ್ಮತ್ಯಾಗ ಇಲ್ಲವೇ ಇಲ್ಲ ಎಂಬುದನ್ನೂ ಸಮರ್ಥಿಸಿದ್ದಾರೆ. "ಸಿದ್ದೋಪಾಯೇ ನ 
ಎಷ್ಟೋಸ್ತು ಧ್ಯಾನ ವ್ಯಾಖ್ಯಾರ್ಚನಾದಿಕಮ್‌ ಕಾರ್ಯಂ ನಾನ್ಯತ್‌'ಎಂಬ ಪ್ರಮಾಣವನ್ನು 


ಅಧ್ಯಾಯ 6 | 389 


ಉದಾಹರಿಸಿ ಧ್ಯಾನ ಪ್ರವಚನಾದಿ ಕರ್ಮಗಳನ್ನು ಮಾಡಲೇಬೇಕು. ಇತರ ಕರ್ಮಗಳ 
ಆಚರಣೆಯ ಆವಶ್ಯಕತೆ ಇಲ್ಲಎಂದು ತಿಳಿಸಿದ್ದಾರೆ . 11311 


ಧ್ಯಾನಯೋಗಿಯ ಲಕ್ಷಃ ಣ 


ಯದಾ ಹಿ ನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೇ । 
ಸರ್ವಸಂಕಲ್ಪಸನ್ಯಾಸೀ ಯೋಗಾರೂಢಸ್ತದೋಚ್ಛತೇ 1141 


ಅರ್ಥ- ಮಮಕಾರಾದಿಗಳ ಉತ್ಪತ್ತಿಯೂ ಭಗವಂತನ ಅಧೀನ ಎಂದು ತಿಳಿದು, ಸಕಲ 
ಕರ್ಮಗಳಲ್ಲಿ ಮಮಕಾರಾದಿಗಳನ್ನು ತ್ಯಜಿಸಿ, ಸಕಲೇಂದ್ರಿಯಗಳ ವಿಷಯ ಪದಾರ್ಥಗಳಲ್ಲಿ 
ಮತ್ತು ಕಾಮ್ಯಕರ್ಮಗಳಲ್ಲಿ ಪ್ರಯತ್ನವಿಲ್ಲದೆ ಸಹಜವಾಗಿ ಅನಾಸಕ್ತನಾಗಿ ಇರಲು ಯಾವಾಗ 
ಶಕ್ತವಾಗುವನೋ ಆಗ ಅವನನ್ನು ಅಪರೋಕ್ಷಜ್ಞಾನಿ ಎಂದು ಹೇಳಬಹುದು. 


ಯೋಗಾರೂಢಶಬ್ದಿತಸಂಪೂರ್ಣೋಪಾಯಸಿದ್ದಿಮತೋ ಲಕ್ಷಣಮಾಹ- 
ಯದೇತಿ ॥। ಯದಾ ಹೀಂದ್ರಿಯಾರ್ಥೇಷು ಶಬ್ದಾದಿವಿಷಯೇಷು ಕರ್ಮಸು ಚ 
ಪ್ರಯತ್ನಂ ವಿನಾನಪಿ ನಾನುಷಜ್ಜತೇ | ನನು ಕರ್ಮಾನನುಷಂಗೋ ನಾಮ 
ಕರ್ಮಸ್ಟರೂಪತ್ಯಾಗ ಏವ । ತಥಾ ಚ "ನ ಚಾಕ್ರಿಯೋ ಯೋಗೀ'ತಿ ಪ್ರಾಗುಕ್ತ- 
ವಿರೋಧ ಇತ್ಯತಃ ಕರ್ಮಾನನುಷಂಗಂ ಸ್ವಯಮೇವ ವ್ಯಾಖ್ಯಾತಿ ಸರ್ವೇತಿ ॥ 


ಅನುವಾದ - ಯೋಗಾರೂಢ ಶಬ್ದದಿಂದ ಹೇಳಿದ ಜ್ಞಾನಸಾಧನೆಯನ್ನು ಪರಿಪೂರ್ಣವಾಗಿ 
ಮಾಡಿದ ಅಪರೋಕ್ಷಜ್ಞಾನಿಯ ಲಕ್ಷಣವನ್ನು "ಯದಾ ಹಿ' ಎಂಬ ಶ್ಲೋಕದಿಂದ ವಿವರಿಸುತ್ತಿದ್ದಾನೆ. 
ಯಾವಾಗ ಇಂದ್ರಿ ಯಾರ್ಥೇಷು- ಶಬ್ದಾದಿವಿಷಯಪದಾರ್ಥಗಳಲ್ಲಿ ಮತ್ತು ಕರ್ಮಗಳಲ್ಲಿಯೂ 
ಪ್ರಯತ್ನವಿಲ್ಲದೆ ಸಹಜವಾಗಿ ಅನಾಸಕ್ತನಾಗುತ್ತಾನೋ. (ಆಗ ಅವನನ್ನು ಜ್ಞಾನಿ ಎನ್ನಬಹುದು) 
ಹೀಗೊಂದು ಆಕ್ಚೆ! ೀಪ- ಕರ್ಮಾನನುಷಂಗ ಎಂದರೆ ಕರ್ಮಸ್ಟರೂಪವನ್ನೇ ಬಿಡುವುದು 
ಎಂದರ್ಥ, ಆದ್ದರಿಂದ "ನ ಚಾಕ್ರಿಯಃ ಯೋಗೀ' (ಕರ್ಮತ್ಯಾಗಿಯು ಯೋಗಿಯಲ್ಲ) ಎಂದು 
ಹೇಳಿದ್ದಕ್ಕೆ ವಿರೋಧ ಬರುತ್ತದೆ ಎಂದು. ಈ ಆಕ್ಷೇಪವನ್ನು ಪರಿಹರಿಸಲು ಕರ್ಮಾನನುಷಂಗ 
ಶಬ್ದದ ಅರ್ಥವನ್ನು ಶ್ರೀಕೃಷ್ಣ ತಾನೇ "ಸರ್ವ' ಎಂಬ ವಾಕ್ಯದಿಂದ ವ್ಯಾಖ್ಯಾನಿಸುತ್ತಿದ್ದಾನೆ. 

ವಿವರಣೆ - ಕರ್ಮಾನನುಷಂಗ ಎಂದರೆ ಸಕಲ ಕರ್ಮತ್ಯಾಗ ಎಂದರ್ಥ. ಈ ಶ್ಲೋಕದಲ್ಲಿ 
ಜ್ಞಾನಿಯ ಲಕ್ಷಣವನ್ನು ಹೇಳುತ್ತಾ ಅವನು ಕರ್ಮಾನನುಷಂಗವುಳ್ಳವನು ಎಂದು 
ಎವರಿಸಿದ್ದಾನೆ. ಹಾಗಾದರೆ ಜ್ಞಾನಿಗೆ ಕರ್ಮದ ಆವಶ್ಯಕತೆ ಇಲ್ಲ ಎಂದು ಹೇಳಿದಂತಾಯಿತು. 
ಆದ್ದರಿಂದ "ನ ಚಾಕ್ರಿಯಃ ಯೋಗೀ' (ಕರ್ಮತ್ಯಾಗಿಯು ಯೋಗಿಯಲ್ಲ) ಎಂಬ 


390 ಗೀತಾವಿವೃತಿ 


ವಾಕ್ಯದಿಂದ ವಿರೋಧ ಬರುತ್ತದೆ ಎಂದು ಶಂಕೆ ಬಂದರೆ ಜ್ಞಾನಿಗೂ ಕರ್ಮದ ಆವಶ್ಯಕತೆ ಇದೆ. 
ಕರ್ಮತ್ಯಾಗದಿಂದ ಜ್ಞಾನಿಯಾಗಲಾರ ಎಂದು ಸಮರ್ಥಿಸಲು "ಕರ್ಮಾನನುಷಂಗ' ಶಬ್ದದ 
ಅರ್ಥವನ್ನು ಶ್ರೀಕೃಷ್ಣ ತಾನೇ ಸರ್ವಸಂಕಲ್ಪ ಸಂನ್ಯಾಸೀ ಎಂಬ ಭಾಗದಲ್ಲಿ ವಿವರಿಸಿದ್ದಾನೆ. 
"ಕರ್ಮಾನನುಷಂಗ ' ಎಂದರೆ ಸಕಲ ಕರ್ಮಗಳಲ್ಲಿಮಮಕಾರಾದಿಗಳ ತ್ಯಾಗ. ಸಕಲ ಕರ್ಮತ್ಯಾಗ 
ಎಂದು ಅರ್ಥವಲ್ಲ. ಆದ್ದರಿಂದ ಕರ್ಮತ್ಕಾಗಿಯು ಯೋಗಿಯಲ್ಲ "ನ ಚಾಕ್ರಿಯಃ ಯೋಗೀ" 
ಎಂದು ಹೇಳಿದ್ದುಸರಿಯೇ. ಯಾವ ವಿರೋಧವೂ ಬರುವುದಿಲ್ಲ, 


ಜ್ಞಾನಿನಃ ಕರ್ಮಾನನುಷಂಗೋ ನಾಮ ಸರ್ವಕರ್ಮಸಂಕಲ್ಪನ್ಯಾಸ ಏವ । 
ಸರ್ವೇಷು ಕರ್ಮಸು ಸಂಕಲ್ಪತ್ಯಾಗೀ ಸನ್‌ ಕರ್ಮಸು ನಾನುಷಜ್ಜತೇ ಯದಾ ತದಾ 
ಯೋಗಾರೂಢ ಉಚ್ಛತೇ ಇತಿ ಯೋಜನಾ । ಕರ್ಮಸು ಸಂಕಲತ್ಯಾಗೋ ನಾಮ 
ಮಮತಾತ್ಕಾಗ ಏವ । ಸಂಕಲ್ಪ ಕ್ರಿಯಾದಿಕಂ ಸರ್ವಂ ಭಗವದಧೀನಮಿತಿ- 
ಜ್ಞಾನಮೇವ । ಏವಂ ಚ ಸಂಕಲ್ಪಾದೇಃ ಭಗವದಧೀನತಾಜ್ಞಾನೇನ ಹೇತುನಾ 
ಕರ್ಮಸ್ಥನಾಸಕ್ತತ್ತೇ ಸತ್ಯಪ್ರಯತ್ನೇನ ಶಬ್ದಾದಿವಿಷಯೇಷು ಅನಾಸಕ್ತತ್ತಂ ಯೋಗಾ- 
ರೂಢಸ್ಯ ಲಕ್ಷಣಮಿತ್ಯುಕ್ತಂ ಭವತಿ । ಅಪ್ರಯತ್ನೇನೇತಿ ವಿಶೇಷಣಾದ್ಯೋಗ- 
ಮಾರುರುಕ್ಷಾ ನಾತಿವ್ಯಾಪ್ತಿಃ | ತಸ್ಕಾನಾಸಕೋ ಪ್ರಯತ್ನಸಾಧ್ಯತ್ವಾತ್‌ ॥ 4 ! 


ಅನುವಾದ- ಜ್ಞಾನಿಯ ಕರ್ಮಾನನುಷಂಗ ಎಂದರೆ ಸಕಲಕರ್ಮಗಳ ಸಂಕಲ್ಪ ತ್ಯಾಗ. 
ಯಾವಾಗ ಸಕಲಕರ್ಮಗಳಲ್ಲಿಸಂಕಲ್ಪವನ್ನು ತ್ಯಾಗಮಾಡಿ ಕರ್ಮಗಳಲ್ಲಿ ಆಸಕ್ತನಾಗುವುದಿಲ್ಲವೋ 
ಆಗ ಯೋಗಾರೂಢ ' ಎನಿಸುತ್ತಾನೆ ಎಂದು ಅನ್ನಯಾರ್ಥ. ಕರ್ಮಗಳಲ್ಲಿ ಸಂಕಲ್ಪತ್ಯಾಗ 
ಎಂದರೆ ಮಮಕಾರತ್ಯಾಗ. ಸಂಕಲ್ಪ, ಕ್ರಿಯಾ ಮೊದಲಾದವುಗಳೆಲ್ಲವೂ ಭಗವಂತನ ಅಧೀನ 
ಎಂಬ ವಿವೇಕ. ಆದ್ದರಿಂದ ಸಂಕಲ್ಪಾದಿಗಳೆಲ್ಲವೂ ಭಗವಂತನ ಅಧೀನ ಎಂದು ತಿಳಿದಿರುವ 
ಕಾರಣ ಕರ್ಮಗಳಲ್ಲಿಆಸಕ್ತನಾಗುವುದಿಲ್ಲ. ಅದರಿಂದಾಗಿ ಪ್ರಯತ್ನವಿಲ್ಲದೆ ಸಹಜವಾಗಿ ಶಬ್ದಾದಿ 
ವಿಷಯಗಳಲ್ಲಿ ಅನಾಸಕ್ತಿಯನ್ನು ಹೊಂದುತ್ತಾನೆ . ಇವನೇ ಜ್ಞಾನಿ ಎಂದು ಜ್ಞಾನಿಲಕ್ಷಣವನ್ನು 
ಹೇಳಿದಂತಾಯಿತು. ಅಪರೋಕ್ಷಜ್ಞಾನ ಸಾಧಕನಲ್ಲಿ ಅನಾಸಕ್ತಿಯು ಪ್ರ ಯುತ್ನಸಾಧ್ಯ ಹೊರತು 
ಸಹಜವಲ್ಲ ಇಲ್ಲಿ ಪ್ರಯತ್ನವಿಲ್ಲದೆ, ಸಹಜವಾಗಿ ಎಂದು ವಿಶೇಷಣವನ್ನು ಹೇಳಿರುವುದರಿಂದ 
ಜ್ಞಾನಿಯ ಲಕ್ಷಣಕ್ಕೆ ಅಪರೋಕ್ಷಜ್ಞಾನ ಸಾಧಕನಲ್ಲಿ ಅತಿವ್ಯಾಪ್ತಿ ಬರುವುದಿಲ್ಲ. 


ವಿವರಣೆ- ಯಾವುದರ ಲಕ್ಷಣವನ್ನು ಹೇಳುತ್ತೇವೋ ಅದು ಲಕ್ಷ್ಯ. ಉದಾ- ಹಸುವಿನ 
ಲಕ್ಷಣವನ್ನು ಹೇಳುವಾಗ ಹಸು ಲಕ್ಷ್ಯ. ಮನುಷ್ಯನ ಲಕ್ಷಣವನ್ನು ಹೇಳುವಾಗ ಮನುಷ್ಯ ಲಕ್ಷ್ಯ. 
ಜ್ಞಾನಿಯ ಲಕ್ಷಣವನ್ನು ಹೇಳುವಾಗ ಜ್ಞಾನಿಯು ಲಕ್ಷ್ಯ. ಲಕ್ಷ್ಯದಲ್ಲಿ ಮತ್ತು ಲಕ್ಷ್ಮಭಿನ್ನದಲ್ಲಿ 


ಅಧ್ಯಾಯ 6 391 


ಲಕ್ಷಃ ಣವು ಬಂದರೆ ಅತಿವ್ಯಾಪ್ತಿ. ಉದಾ: ಕೋಡು ಹಸುವಿನ ಲಕ್ಷಣ ಎಂದು ಹೇಳಿದಾಗ ಕೋಡು 
ಲಕ್ಷ್ಯವಾದ ಹಸುವಿನಲ್ಲಿಯೂ, ಲಕ್ಷ್ಯಭಿನ್ನವಾದ ಮಹಿಷದಲ್ಲಿಯೂ ಇದೆ. ಇಲ್ಲಿಅತಿವ್ಯಾಪ್ತಿ 
ದೋಷವನ್ನು ಹೇಳಬಹುದು. ಪ್ರಕೃತ ಶಬ್ದಾದಿ ವಿಷಯಗಳಲ್ಲಿ ಅನಾಸಕ್ತಿ ಜ್ಞಾನಿಯ ಲಕ್ಷಣ ಎಂದು 
ಹೇಳಿದರೆ ಈ ಲಕ್ಷಣವು ಲಕ್ಷ್ಯವಾದ ಜ್ಞಾನಿಯಲ್ಲಿಯೂ, ಲಕ್ಷ್ಮ್ಯಭಿನ್ನನಾದ ಜ್ಞಾನಸಾಧಕನಲ್ಲಿಯೂ 
ಇದೆ. ಆದ್ದರಿಂದ ಜ್ಞಾನಿ ಲಕ್ಷಣಕ್ಕೆ ಜ್ಞಾನಸಾಧಕನಲ್ಲಿ ಅತಿವ್ಯಾಪ್ತಿ ದೋಷ ಬರುತ್ತದೆ. ಈ 
ದೋಷವನ್ನು "ಅಪ್ರಯತ್ನೇನ' ಎಂಬ ವಿಶೇಷಣವನ್ನು ಹೇಳುವುದರ ಮೂಲಕ ಪರಿಹರಿಸಿದ್ದಾನೆ. 
ಜ್ಞಾನ ಸಾಧಕನಲ್ಲಿ ಶಬ್ದಾದಿವಿಷಯಗಳಲ್ಲಿ ಅನಾಸಕ್ತಿ ಇದ್ದರೂ ಅದು ಪ್ರಯತ್ನ ಸಾಧ್ಯ. 
ಜ್ಞಾನಿಯಲ್ಲರುವ ಅನಾಸಕ್ತಿಯು ಪ್ರಯತ್ನ ಸಾಧ್ಯವಲ್ಲ ಅಂದರೆ ಸಹಜ. ಸಹಜವಾದ 
ಅನಾಸಕ್ತಿಯು ಜ್ಞಾನಿಯ ಲಕ್ಷಣ. ಈ ಲಕ್ಷಣವು ಜ್ಞಾನ ಸಾಧಕನಲ್ಲಿ ಇಲ್ಲ ಆದ್ದರಿಂದ 
ಅತಿವ್ಯಾಪ್ಟಿದೋಷ ಇಲ್ಲಎಂದು ಸಮರ್ಥಿಸಿದ್ದಾರೆ. 114 1 


ಮನಸೇ ಮಿತ 


A) ಎ 


ಮತ್ತು ಶತ್ರು 
ಉದ್ಧರೇದಾತ್ಮನಾ55ತ್ಮಾನಂ ನಾತ್ಮಾನಮವಸಾದಯೇತ್‌ I 
ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈೈವ ರಿಪುರಾತ್ಮನಃ 11 5 ॥| 


ಅರ್ಥ- ಮನಸು ಜೀವನಿಗೆ ಬಂಧು. ಮನಸೇ ಜೀವನಿಗೆ ಶತ್ರು. ಆದ್ದರಿಂದ ಜೀವನು ತನ್ನನ್ನು 
ಮನಸ್ಸಿನಿಂದ ಪುರುಷಾರ್ಥಕ್ಕೆ ಪಾತ್ರನನ್ನಾಗಿಸಬೇಕು. ತನ್ನನ್ನು ದುಃಖಕ್ಕೆ ಪಾತ್ರನನ್ನಾಗಿಸಬಾರದು. 


ಆಥವಾ, ಭಗವಂತನೇ ಜೀವನಿಗೆ ಬಂಧು, ಭಗವಂತನೇ ಜೀವನಿಗೆ ಶತ್ರು. ಆದ್ದರಿಂದ 
ಜೀವನು ಭಗವಂತನ ಅನುಗ್ರಹದಿಂದ ತನ್ನನ್ನು ಪುರುಷಾರ್ಥಗಳಿಗೆ ಪಾತ್ರನನ್ನಾಗಿಸಿಕೊಳ್ಳಬೇಕು. 
ತನ್ನನ್ನು ದುಃಖಕ್ಕೆ ಪಾತ್ರನನ್ನಾಗಿಸಿಕೊಳ್ಳಬಾರದು. 
ಯಸ್ಯ ಥಧ್ಯಾನಯೋಗಸ್ಯ ಕಾಮಾದಿವರ್ಜನರೂಪಸಂನ್ಯಾಸಯುಕ್ತಸ್ವ- 
ವರ್ಣಾಶ್ರಮೋಚಿತಕರ್ಮಾನುಷ್ಠಾನವಾನಧಿಕಾರೀ ಉಕ್ತಃ, ಅಪರೋಕ್ಷಾಖ್ಯ 
ಫಲಪರ್ಯಂತಂ ಕರ್ಮಾನುಷ್ಠಾನಂ ಚೋಕ್ತಂ ಸ ಏವ ಧ್ಯಾನಯೋಗೋ- 
ಭಿಯೋಗೇನ ಕಾರ್ಯ ಇತ್ಯಾಹ- ಉದ್ದರೇದಿತಿ 11 ಆತ್ಮನಾ ಮನಸಾ ಆತ್ಮಾನಂ 
ಜೀವಮುದ್ಧರೇತ್‌ | ಪ್ರಮರ್ಥಭಾಜನಂ ಕುರ್ಯಾತ್‌ ।ಟ ಆತ್ಮಾನಂ ಜೀವಂ 
ನಾವಸಾದಯೇತ್‌ | ನ ಕ್ಷೇಶಭಾಜನಂ ಕುರ್ಯಾತ್‌ | ಕುತಃ | ಹಿ 
ಯಸ್ಮಾದಾತ್ಮನೋ ಜೀವಸ್ಯಾತ್ಮೆ ಪವ ಮನ ಏವ ಬಂಧುಃ ರಿಪುಶ್ಚ ಭವತ್ಯತ ಅತಿ ॥ 


ಅನುವಾದ - ಧ್ಯಾನಯೋಗಕ್ಕೆ ಕಾಮಾದಿತ್ಯಾಗರೂಪ ಸಂನ್ಯಾಸದೊಂದಿಗೆ 


392 ಗೀತಾವಿವೃತಿ 


ಸ್ಪವರ್ಣಾಶ್ರಮವಿಹಿತ ಕರ್ಮಾನುಷ್ಠಾನವುಳ್ಳವನು ಅಧಿಕಾರಿ ಎಂದು ಹೇಳಿದೆ. ಭಗವಂತನ 
ಅಪರೋಕ್ಷದರ್ಶನ ಆಗುವ ತನಕ ಕರ್ಮಾಚರಣೆಯು ಆವಶ್ಯಕ ಎಂದೂ ಹೇಳಿದೆ. ಆ 
ಧ್ಯಾನಯೋಗವನ್ನು ಅತ್ಯಂತ ಆಸಕ್ತಿಯಿಂದ ಮಾಡಬೇಕು ಎಂಬುದನ್ನು "ಉದ್ದರೇತ್‌ ' ಎಂಬ 
ಶ್ಲೋಕದಿಂದ ಹೇಳುತ್ತಿದ್ದಾನೆ. ಆತ್ಮನಾ- ಮನಸಿನಿಂದ, ಆತ್ಮಾನಂ- ಜೀವನನ್ನು ಉದ್ದರೇತ್‌ 
ಪುರುಷಾರ್ಥಗಳಿಗೆ ಪಾತ್ರನನ್ನಾಗಿಸಬೇಕು. ಆತ್ಮಾನಂ- ಜೀವನನ್ನು ನಾವಸಾದಯೇತ್‌- 
ದುಃಖಗಳಿಗೆ ಪಾತ್ರನನ್ನಾಗಿಸಬಾರದು. ಏಕೆಂದರೆ ಆತ್ಮನಃ ಜೀವನಿಗೆ, ಆತ್ಮೈವ- ಮನಸ್ಸೇ, 
ಬಂಧುಃ- ಬಂಧವೂ, ರಿಪುಶ್ಚ- ಶತ್ರುವೂ, ಭವತಿ: ಆಗುತ್ತದೆ. 


ಯದ್ದಾ ಯೋಗಾರೋಹಶಬ್ದಿತಯೋಗಸಂಪೂರ್ತೇಃ ಭಗವತ್ಚಸಾದೋ 
ಮುಖ ಸಾಧನಮಿತ್ನಾ ಹ- ಉದ್ದರೇದಿತಿ Il ಆತ್ಮನಾ ಪರಮಾತ್ಮನಾ ತತ್ವಸ ದ 
ದೇನೇತಿ ಯಾವತ್‌ । ಆತ್ಮಾನಂ 'ಜೀವಂ ಪ್ರಾ ಗದೇವ A ಆತ್ಮನೋ 
ಜೀವಸ್ಯಾತ್ಮೆ ಪವ ಪರಮಾತ್ತೆ, ಪವ ಬಂಧುಃ ರಿಪುಶ್ಚ ಓ ಯತಃ ॥1 5 ॥| 


ಅನುವಾದ- ಅಥವಾ ಯೋಗಾರೋಹ ಶಬ್ದದಿಂದ ಹೇಳಿದ ಧ್ಯಾನಯೋಗದ 
ಸಂಪೂರ್ಣತೆಯನ್ನು ಪಡೆಯಲು ಭಗವಂತನ ಅನುಗ್ಗ ಗ್ರಹವು ಮುಖ್ಯಕಾರಣ ಎಂಬುದನ್ನು 
'ಉದ್ದರೇತ್‌' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. ಆತ್ಮನಾ- ಪ ಪರಮಾತ್ಮನಿಂದ ಅಂದರೆ 
ಭಗವಂತನ ಪ್ರಸಾದದಿಂದ ಎಂದು ಅರ್ಥ. ಆತ್ಮಾನಂ- ಜೀವನನ್ನು . ಹಿಂದಿನಂತೆ ಉಳಿದ 
ಶಬ್ದಗಳನ್ನು ಅಥೆಣ್ಯಸಿಕೊಳ್ಳಬೇಕು (ಪುರುಷಾರ್ಥಗಳಿಗೆ ಪಾತ್ರನನಾ ಗಿಸಿಕೊಳ್ಳಬೇಕು) ಏಕೆಂದರೆ 
ಆತ್ಮನಃ - ತ್ತ ಜೀವನಿಗೆ. ಆತ್ಮೆ ವಪ ಪರಮಾತ್ಮನೇ ಬಂಧು ಮತ್ತು ಶತ್ರುವೂ ಆಗಿದ್ದಾನೆ. IWS || 


ಬಂಧುರಾತ್ಕಾನ ನತ್ಮನಸ್ತಸ್ಯ ಯೇನಾಂತ್ರೆ ಅಮಾತತ್ನನಾ ಜಿತಃ । 
ಅನಾತ್ಮನಸ್ತು ಶತ್ರುತ್ವೇ ವರ್ತೆೇತಾಂತ್ಮೆ ಲವ ಶತ್ರುವತ್‌ 11 6 ॥| 


ಅರ್ಥ- ಯಾವ ಜೀವನು ತನ್ನ ಬುದ್ಧಿ ಎಂಬ ಸಾಧನದಿಂದ ಮನಸ್ಸನ್ನು ತನ್ನ ಹಿಡಿತದಲ್ಲಿ 
ಇಟ್ಟುಕೊಂಡಿರುವನೋ ಆ ಜೀವನಿಗೆ ಮನಸು ) ಉಪಕಾರಿ. ಧ್ಯಾ AN. ಮನಸನ್ನು ತನ್ನ 


ಹಿಡಿತದಲ್ಲಿ ಇಟ್ಟುಕೊಳ್ಳದ ಜೀವನಿಗೆ ಮಾತ್ರ ಮನಸ್ತು ಶತ್ರುವಿನಂತೆ ಅನುಪಕಾರಿ. 
ಧ್ಯಾನೋಪಯೋಗಿ ಅಲ್ಲ 


ಅಥವಾ ,ಯಾವ ಜೀವನು ಭಕ್ತಿಯಿಂದ ಭಗವಂತನನ್ನು ವಶಪಡಿಸಿಕೊಂಡಿರುವನೋ ಆ 
ಜೀವನಿಗೆ ಪರಮಾತ್ಮನು ಉಪಕಾರಿ. ತನ್ನ ದರ್ಶನ ನೀಡಿ 'ಅನುಗ್ರ ಹಿಸುತ್ತಾನೆ. ಭಕ್ತಿಯಿಂದ 
ಭಗವಂತನನ್ನು ವಶಪಡಿಸಿಕೊಳ್ಳದ ಜೀವನಿಗೆ ಮಾತ್ರ ಪರಮಾತ್ಮನು ಶತ್ರುವಿನಂತೆ 
ಅನುಪಕಾರಿ. ತನ್ನ ದರ್ಶನನೀಡಿ ಅನುಗ ಗೃಹಿಸುವುದಿಲ್ಲ 


ಅಧ್ಯಾಯ 6 393 

ಕೀದೃಶಸ್ಯಾತ್ಮನಃ ಕೀದೃಶಂ ಮನೋ ಬಂಧು: ರಿಪುಶ್ಚೇತ್ಯತ ಆಹ- ಬಂಧು- 
ರಿತಿ ॥ ಯೇನಾತ್ಮನಾ ಯೇನ ಜೀವೇನೇತಿ ಸಮಾನಾಧಿಕರಣಂ ವಾ । ಯೇನ 
ಜೀವೇನ ಕರ್ತಾ ಆತ್ಮನಾ ಬುದ್ಧ್ಯಾ ಕರಣೇನೇತಿ ವ್ಯಧಿಕರಣಂ ವಾ । ಆತ್ಮಾ ಮನಃ 
ಜಿತಂ ವಶೀಕೃತಂ ತಸ್ಯಾತ್ಮನೋ ಜೀವಸ್ಯಾತ್ಕಾ ಮನಃ ಬಂಧುರೇವೋಪಕಾರ್ಯೇವ 
ಭಗವದ್‌ಧ್ಯಾನೋಪಯೋಗೀತಿ ಯಾವತ್‌ । 


ಅನುವಾದ - ಯಾವ ಜೀವನಿಗೆ ಎಂತಹ ಮನಸ್ಸು ಉಪಕಾರಿ, ಎಂತಹ ಮನಸ್ಸು ಶತ್ರು 
ಎಂದು "ಬಂಧುಃ' ಎಂಬ ಶ್ಲೋಕದಿಂದ ವಿವರಿಸುತ್ತಿದ್ದಾನೆ. "ಯೇನ ಆತ್ಮನಾ' ಆತ್ಮನಾ ಎಂಬ 
ಪದಕ್ಕೆಯೇನ ಎಂಬ ಪದವು ವಿಶೇಷಣ. ಯಾವ ಜೀವನಿಂದ ಎಂದು ಅರ್ಥ. ಅಥವಾ ಯೇನ: 
ಯಾವ ಜೀವ ನಿಂದ, ಆತ್ಮನಾ ಎ ಬುದ್ದಿ ಎಂಬ ಸಾಧನದಿಂದ (ಯೇನ ಮತ್ತು ಆತ್ಮನಾ ಎಂಬ 
ಪದಗಳಿಗೆ ವಿಶೇಷ್ಯ ವಿಶೇಷಣ ಭಾವವಿಲ್ಲ) ಎಂದು ಪ್ರತ್ಯೆ ಕವಾಗಿ ಅರ್ಥ. ಆತ್ಮಾ ಎ ಮನಸ್ಸು | 
ಜಿತಃಎ ವಶೀಕೃತವಾಗಿದೆಯೋ, ತಸ್ಯ ಆತ್ಮನಃ- ಆ ಜೀವನಿಗೆ, ಮನಃ ಎ ಮನಸ್ಸು, ಬಂಧುರೇವ- 
ಉಪಕಾರಿಯೇ. ಭಗವಂತನ ಧ್ಯಾನಕ್ಕೆ ಸಾಧನ ಎಂದು ಆರ್ಥ. 


ಅನಾತ್ಮನಸ್ತು ಅಜಿತಮನಸ್ಮಸ್ಯ ತು ಜೀವಸ್ಯ ಆತ್ಮೈವ ಮನ ಏವ ಶತ್ರುವತ್‌ 
ಪ್ರಸಿದಶತ್ರುರಿವ ಶತ್ರುತೇ ಅನುಪಕಾರಿತೇ ವರ್ತೇತೇತಿ ಮನೋಜಯೇನ ಧ್ಯಾನ- 
ಓು ವ ವ 
ಯೋಗಃ ಕಾರ್ಯ ಇತ್ಯುಕ್ತಂ ಭವತಿ ॥ 


ಅನುವಾದ- ಅನಾತ್ಗನಸ್ತು- ಮನೋನಿಗ್ರಹ ಇಲ್ಲದ ಜೀವನಿಗಾದರೂ, ಆತ್ಮೈವ- ಮನಸ್ಸೇ, 
ಶತ್ರುವತ್‌ - ಪ್ರಸಿದ್ಧಶತ್ರುವಿನಂತೆ. ಶತ್ರುತ್ನೇ- ಅನುಪಕಾರಿಯಾಗಿ ವರ್ತೇತ ಇರುತ್ತದೆ. ಹೀಗೆ 
ಮನೋನಿಗ್ರಹದಿಂದ ಧ್ಯಾನಯೋಗವು ಸಾಧ, , ಎಂದು ಹೇಳಿದಂತೆ ಆಯಿತು. 

ಯದ್ವಾ ಕೀದೃಶಸ್ಯ ಹರಿರ್ಬಂಧುಃ ರಿಪುಶ್ಚೇತ್ಯತ ಆಹ- ಬಂಧುರಿತಿ ॥ 

ಪೂರ್ವವದೇವಾಥೋ ಯೋಜನಾ ಚ 1 ಪರಂತು ಪ್ರಥಮಾಂತಾತ್ಮ- 

ಶಬ್ದೋಠತ್ರ ಪರಮಾತ್ಮಪರಃ । ಆತ್ಮನಾ ಬುದ್ಧ್ಯೇತ್ಯತ್ರ ಬುದ್ದ ುಪಲಕ್ಷಿತ- 

ಭಕ್ಕೇತ್ಯರ್ಥ: | ಅನಾತ್ಮನಸ್ತಿ ತೃಸ್ಯ ಭಕ್ತಿಬಲೇನಾವಶೀಕೃತಭಗವತ್ಸ್ವರೂಪಸ್ಯ ಪುಂಸ 

ಇತ್ಯರ್ಥಃ ॥ 6 ॥ 

ಅನುವಾದ - ಅಥವಾ ಯಾವ ಜೀವನಿಗೆ ಭಗವಂತನು ಉಪಕಾರಿ, ಅನುಪಕಾರಿ ಎಂದು 


'ಬಂಧು' ಎಂಬ ಶ್ಲೋಕದಿಂದ ವಿವರಿಸುತ್ತಿದ್ದಾನೆ . ಹಿಂದಿನಂತೆಯೇ ಅನ್ಹಯ ಮತ್ತು ಅರ್ಥ. 
ಆದರೆ ಪ್ರಥಮಾ ವಿಭಕ್ತಿಯಲ್ಲಿರುವ "ಆತ್ಮಾ' ಎಂಬ ಶಬ್ದಕ್ಕೆ ಪರಮಾತ್ಮ ಎಂದು ಅರ್ಥ. ಅತ್ಥನಾ- 


394 ಗೀತಾವಿವೃತಿ 


ಬುದ್ದಿ ಯಿಂದ ಅಂದರೆ ಭಕ್ತಿಯಿಂದ ಎಂದು ಅರ್ಥ. "ಅನಾತ್ಮನಸ್ತು' ಎಂಬ ಶಬ್ದಕ್ಕೆ ಭಕ್ತಿಯ 
ಬಲದಿಂದ ಭಗವಂತನನ್ನು ವಶಪಡಿಸಿಕೊಳ್ಳದ ಜೀವನಿಗೆ ಎಂದು ಅರ್ಥ. 


ವಿವರಣೆ- ಈ ಶ್ಲೋಕದ ಎರಡನೇ ಅರ್ಥ ಹೀಗಿದೆ. ಯೇನ- ಯಾವ ಜೀವನಿಂದ 
ಆತ್ಮನಾ ಭಕ್ತಿಯಿಂದ ಆತ್ಮಾ ಪರಮಾತ್ಮನು ಜಿತಃ ವಶೀಕೃತನಾಗಿದ್ದಾನೋ, ತಸ್ಯ ಆತ್ಮನಃ ಆ 
ಜೀವನಿಗೆ, ಆತ್ಮಾ ಪರಮಾತ್ಮನು ಬಂಧುರೇವ- ಉಪಕಾರಿ. ದರ್ಶನ ನೀಡಿ ಅನುಗ್ರಹಿಸುತ್ತಾನೆ. 
ಅನಾತ್ಮನಸ್ತು - ಭಕ್ತಿಯಿಂದ ಭಗವಂತನನ್ನು ವಶಪಡಿಸಿಕೊಳ್ಳದ ಜೀವನಿಗೆ ಆತ್ಮಾ - ಪರಮಾತ್ಮನು 


ಶತ್ರುವತ್‌- ಶತ್ರುವಿನಂತೆ ಶತ್ರು ತ್ತೇವ ವಾರ ವರ್ತೇತ: ಇರುತ್ತಾನೆ (ದರ್ಶನ 
ನೀಡಿ ಅನುಗ ಗ್ರಹಿಸುವುದಿಲ್ಲ) || 6 || 


ಅಪರೋಕಜಾನಿಲಕಣ 
ವಿಜ ಲಖಿ 
ಜಿತಾತ್ನನಃ ಪ್ರಶಾಂತಸ್ಯ ಪರಮಾತ್ಮಾ ಸಮಾಹಿತಃ | 
ಶೀತೋಷ್ಠಸುಖದುಃಖೇಷು ತಥಾ ಮಾನಾಪಮಾನಯೋಃ 11 7 0 
ಜ್ಞಾನವಿಜ್ಞಾನತೃಪ್ಪಾತ್ಮಾ ಕೂಟಸ್ನೋ ವಿಜಿತೇಂದ್ರಿಯಃ । 
ಯುಕ್ತ ಅತ್ಯುಚ್ಛತೇ ಯೋಗೀ ಸಮಲೋಷ್ಠಾಶ್ಗಕಾಂಚನಃ Il 8 1 


ಅರ್ಥ- ಮನೋನಿಗ ಗ್ರಹವುಳ್ಳ , ಭಕ್ತಿಯಿಂದ ಭಗವಂತನನ್ನು ವಶಪಡಿಸಿಕೊಂಡ, ಸ್ವತಃ 


ವಿಷಯ ಪದಾರ್ಥಗಳಲ್ಲಿ ಪ್ರವ ೈತ್ತಿಯಿಲ್ಲದ ಮನಸ್ತುಳ್ಳ ಸಾಧಕನಿಗೆ: ಭಗವಂತನು ಪೃ ದಯದಲ್ಲಿ 
ಸನ್ನಿಹಿತನಾಗುತ್ತಾನೆ. ಸಾಧಕನು ಅಪರೋಕ್ಷ ಜ್ಞಾನಿಯಾಗುತ್ತಾನೆ. ಶಾಸ್ತ್ರದಿಂದ ಪಡೆದ ಎಷ್ಟು- 
ಸರ್ವೋತ್ತಮತ್ವಜ್ಞಾನ ಮತು ಸ ಭಗವನ್ನಾಹಾತ್ಮ ವಿಷಯಕ ವಿಶೇಷಜ್ಞಾನ ಅಥವಾ ಶಾಸ್ತಶ್ರ ವಣ 
ದಿಂದ ಉಂಟಾದ ಪರೋಕ್ಷಜ್ಞಾನ ಮತು ಅಪರೋಕ್ಷಜ್ಞಾನ ಎಂಬ ವ ವಿಶೇಷಜ್ಞಾನ ಇವುಗಳಿಂದ 
ತೃಪ್ತಿಯನ್ನು ಹೊಂದಿ, ಭೋಗ್ಯ ವಸ್ತುಗಳಲ್ಲಿ ಆಸಕ್ತಿಯಿಲ್ಲದ, ಇಂದ್ರಿಯ ನಿಗ ಹವುಳ್ಳ , ಶೀತ 
ಉಷ್ಣ ಸುಖದುಖು, ಮಾನ ಅಪಮಾನ ಮುಂತಾದ ದ್ವಂದ್ಹಗಳಲ್ಲಿ ನಿರ್ವಿಕಾರನಾಗಿರುವ , 


ಮಣ್ಣು, ಕಲ್ಲು, ಚಿನ್ನ ಗಳನ್ನು ಸಮನಾಗಿ ಕಾಣುವ, ಧ್ಯಾ ತೆ ಸಾಧಕನು ಧ್ಯಾನದ 
ಪರಿಪಕತೆಯನ್ನು ಪಡೆದು ಅಪರೋಕ್ಷಜ್ಞಾನಿಯಾಗುತಾನೆ 


ನನು ಮನಸೋ ಭಗವತಶ್ಚ ವಶೀಕರಣೇ ತಾವಸ , ಬಂಧೂ ಭವತ ಇತ್ಯು- 
ಕ್ರಮ್‌ | ಕೇನೋಪಕಾರೇಣ ತಾವಸ್ಯ ಬಂಧೂ | "ಆತ್ಮನಾ ಆತ್ಮಾನಮುದ್ಧರೇದಿ'ತಿ 
ಆತ್ಮೋದ್ದಾರಂ ಕುರುತ ಇತ್ಯುಕ್ತಮಿತಿಚೇತ್ತ ಏವ ಕ ಇತ್ಯತ ಆಹ- ಜಿತೇತಿ ॥ 


ಅನುವಾದ- ಮನಸನ್ನು ಮತ್ತು ಭಗವಂತನನ್ನು ವಶಪಡಿಸಿಕೊಂಡರೆ ಮನಸ್ಸು ಮತ್ತು 


ಅಧ್ಯಾಯ 6 


ಭಗವಂತ ಇವರಿಬ್ಬರೂ ಉಪಕಾರಿಗಳಾಗುತ್ತಾರೆ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದೆ. ಯಾವ 
ರೀತಿಯ ಉಪಕಾರದಿಂದ ಅವರು ಜೀವನಿಗೆ ಉಪಕಾರಿಗಳಾಗುತ್ತಾರೆ? ಮನಸಿನಿಂದ, 
ಪರಮಾತ್ಮನಿಂದ ಜೀವನು ತನ್ನನ್ನು ಪುರುಷಾರ್ಥ ಭಾಗಿಯನ್ನಾಗಿಸಿಕೊಳ್ಳಬೇಕು ಎಂದು "ಆತ್ಮನಾ 
ಆತ್ಮಾನಂ ಉದ್ದರೇತ್‌' ಎಂಬಲ್ಲಿ ಹೇಳಿಯಾಗಿದೆಯಲ್ಲ ಎಂದರೆ ಅಂಥ ಪುರುಷಾರ್ಥವೆ 
ಯಾವುದು ಎಂದು "ಜೀತಾತ್ನನಃ' ಎಂಬ ಶ್ಲೋಕದಿಂದ ವಿವರವಾಗಿ ತಿಳಿಸುತ್ತಿದ್ದಾನೆ. 


ಜಿತಾತ್ಮನಃ ವಶೀಕೃತಮನಸ್ಸಸ್ಯ ಭಕ್ಕಾ ವಶೀಕೃತಭಗವತ್‌ಸ್ಪರೂಪಸ್ಯ 
ಪ್ರಶಾಂತಿರ್ಭವತಿ । ಸ್ವತ ಏವ ಮನಸೋ ವಿಷಯೇಷ್ಟಪ್ರವೃತ್ತಿರ್ಭವತಿ ಇತ್ಯರ್ಥಃ! 
ಸಂಪೂರ್ಣಯೋಗಸಿದ್ದಿಮದ್ರೂಪೋ ಯೋಗಾರೂಢೋ ಭವತೀತಿ ಯಾವತ್‌ । 
11 7 || 


ಅನುವಾದ- ಜಿತಾತೃನಃ- ಮನಸ್ಸನ್ನು ವಶಪಡಿಸಿಕೊಂಡ, ಭಕ್ತಿಯಿಂದ ಭಗವತ್ಸ್ವರೂಪವನ್ನು 
ವಶಪಡಿಸಿಕೊಂಡ ಸಾಧಕನಿಗೆ , ಪ್ರಶಾಂತಿಃ ಭವತಿ ಎ ಸ್ವತಃ ಮನಸ್ಸು ವಿಷಯಪದಾರ್ಥಗಳಲ್ಲಿ 
ಪ್ರವೃತ್ತವಾಗುವುದಿಲ್ಲ ಎಂದು ಅರ್ಥ. ಸಂಪೂರ್ಣ ಯೋಗಸಿದ್ದಿಯನ್ನು ಪಡೆದ ಸ್ವರೂಪವುಳ್ಳ 
ಯೋಗಾರೂಢನಾಗುತ್ತಾನೆ ಎಂದು ತಾತ್ಷರ್ಯ. 117 ॥ 


"ಯದಾ ಹಿ ನೇಂದ್ರಿಯಾರ್ಥೇಷಿ'ತ್ಯತ್ರಾಪರೋಕ್ಷಿ ಣೋ ಲಕ್ಷಣೋಕ್ತಾವಪೀಹ 
ಲಕ್ಷಣಂ ಸ್ಪಷ್ಟಯತಿ ಶೀತೋಷ್ಟೇತ್ಯಾದಿಸಾರ್ಧಶ್ಲೋಕದ್ದಯೇನ ॥। ಶೀತೋಷ್ಣಾದಿ- 
ದ್ವಂದ್ದಧರ್ಮೇಷು ಕೂಟಸ್ಪಃ ಕೂಟಮಾಕಾಶಂ ತದ್ದತ್‌ತಿಷ್ಠತೀತಿ ಕೂಟಸ್ನಃ 
ಉತ್ತೇಕಾನುತ್ತೇಕರೂಪವಿಕಾರಹೀನ ಇತ್ಯರ್ಥಃ । 


ಅನುವಾದ - "ಯದಾ ಹಿ ನೇಂದ್ರಿಯಾರ್ಥೇಷು' ಎಂಬ (ಈ ಅಧ್ಯಾಯದ ನಾಲ್ಕನೇ) 
ಶ್ಲೋಕದಲ್ಲಿ ಅಪರೋಕ್ಷಜ್ಞಾನಿಯ ಲಕ್ಷಣವನ್ನು ಹೇಳಿದ್ದರೂ "ಶೀತೋಷ್ಣ' ಎಂಬ ಈ ಎರಡೂವರೆ 
ಶ್ಲೋಕದಿಂದ ಅದನ್ನೇ ಸ್ಪಷ್ಟವಾಗಿ ವಿವರಿಸುತ್ತಿದ್ದಾನೆ. ಶೀತ -ಉಷ್ಣ ಎಂಬಿವೇ ಮೊದಲಾದ ದ್ವಂದ್ಹ 
ವಿಷಯಗಳಲ್ಲಿ, ಕೂಟಸ್ಥಃ - ಕೂಟದಂತೆ, ಅಂದರೆ ಆಕಾಶದಂತೆ ಇರುವವನು ಕೂಟಸ್ಥ. 
ಹಿಗ್ಗುವುದು ತಗ್ಗುವುದು ಎಂಬ ವಿಕಾರರಹಿತ ಎಂದರ್ಥ. 
ತತ್ರ ಹೇತುರ್ಜಾನೇತ್ಯಾದಿ । ವೇದಾದೌ ಸರ್ವತ್ರ ಎಷ್ಟೋರುತ್ಕರ್ಷಜ್ಞಾನಂ 
ಜ್ಞಾನಮಿತ್ಯುಚೃತೇ 1 ತದವಾಂತರಮಾಹಾತ್ಮ್ಯವಿಶೇಷಜ್ಞಾನಂ ವಿಜ್ಞಾನ- 
ಮಿತ್ಯುಚ್ಛತೇ 1 ಯದ್ವಾ ಪರೋಕ್ಷಾಪರೋಕ್ಷಜ್ಞಾನೇ ಜ್ಞಾನವಿಜ್ಞಾನ ಶಬ್ದಾಭ್ಯಾಂ 
ವಾಚ್ಛೇ | ತಾಭ್ಯಾಂ ತೃಪ್ತೋ ವಿಷಯೇಷ್ಟಲಂಬುದ್ಧಿಮಾನ್‌ವಿಜಿತೇಂದ್ರಿಯಶ್ಚ 


396 ಗೀತಾವಿವೃತಿ 


ಯತೋರತಃ ಕೂಟಸ್ಪಃ ಸಮಲೋಷ್ಟಾಶ್ಮಕಾಂಚನಃ ಯೋಗೀ ಯೋಗಂ 
ಕುರ್ವನ್‌ ಯುಕ್ತಃ ಯೋಗಸಂಪೂರ್ಣ ಇತ್ಯು ಚ್ಯತೇ 11 8 1 


ಅನುವಾದ- ಇದಕ್ಕೆ (ವಿಕಾರರಾಹಿತ್ಯಕ್ಕೆ) ಕಾರಣವನ್ನು "ಜ್ಞಾನ ವಿಜ್ಞಾನ' ಎಂಬ ಭಾಗದಿಂದ 
ಹೇಳುತ್ತಾನೆ. ವೇದಾದಿ ಸಕಲ ಶಾಸ್ತ್ರಗಳಿಂದ ಬರುವ ವಿಷ್ಣುಸರ್ವೋತ್ತಮತ್ತ ವಿಷಯಕ 
ಸಾಮಾನ್ಯಜ್ಞಾನವನ್ನು 'ಜ್ಞಾನ' ಎಂಬ ಪದವು ತಿಳಿಸುತ್ತಿದೆ. ವಿಷ್ಣು ಸರ್ವೋತ್ತಮತ್ವ ಜ್ಞಾನಕ್ಕೆ 
ಕಾರಣವಾದ ಮಾಹಾತ್ಮ್ಯ ವಿಶೇಷ ಜ್ಞಾನವನ್ನು "ವಿಜ್ಞಾನ ' ಎಂಬ ಪದವು ತಿಳಿಸುತ್ತಿದೆ. ಅಥವಾ 
ಜ್ಞಾನ ಎಂದರೆ ಶಾಸ್ತ್ರದಿಂದ ಬಂದ ಪರೋಕ್ಷಜ್ಞಾನ ಎಂದರ್ಥ. ವಿಜ್ಞಾನ ಎಂದರೆ ಅಪರೋಕ್ಷ 
ಜ್ಞಾನ ಎಂದರ್ಥ. ಇವುಗಳಿಂದ ತೃಪ್ತನಾದವನೂ, ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಇಲ್ಲ 
ದವನೂ, ಇಂದ್ರಿಯ ನಿಗ್ರಹವುಳ್ಳವನೂ ಆದ್ದರಿಂದ, ಕೂಟಸ್ಟಃ ಎ ವಿಕಾರ ರಹಿತ. ಮಣ್ಣು ಕಲ್ಲು, 
ಚಿನ್ನಗಳನ್ನು ಸಮನಾಗಿ ಕಾಣುವ, ಯೋಗೀ ಧ್ಯಾನ ನಿರತನಾದ ಜೀವನು, ಯುಕ್ತಃ ಧ್ಯಾನದ 
ಪೂರ್ಣತೆಯನ್ನು ಪಡೆದವನು ಎನಿಸುವನು. (ಅಪರೋಕ್ಷ ಜ್ಞಾನಿ ಎನಿಸುವನು) 118 | 


ಸಜ್ಜನದುರ್ಜನರಲ್ಲಿ ಸಮದೃಷ್ಟಿ 


ಲ 
ಸುಹೃನ್ಠಿತ್ರಾರ್ಯುದಾಸೀನಮಧ್ಯಸ್ಥ! ದ್ವೇಷ್ಯಬಂಧುಷು । 
ಸಾಧುಷ್ಪಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೇ 119 1 


ಅರ್ಥ - ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರ ಮಾಡುವವನು ಸುಹೃತ್‌, ಅಪಾಯದ 
ಸಂದರ್ಭವನ್ನು ತಿಳಿಸಿ, ಅಪಾಯದಿಂದ ರಕ್ಷಿಸುವವನು ಮಿತ್ರ, ಕೊಲೆ ಮೊದಲಾದವುಗಳನ್ನು 
ಮಾಡುವವನು ಅರಿ, ಮಾಡಬೇಕಾದ ಉಪಕಾರ, ಅಪಕಾರ ಎರಡರಲ್ಲಿಯೂ ಉದಾಸೀನ 
ನಾಗಿರುವವನು ಉದಾಸೀನ, ಉಪಕಾರ ಅಪಕಾರಗಳೆರಡನ್ನೂ ಮಾಡುವವ ಮಧ್ಯಸ್ಥ , ಅನಿಷ್ಟ 
ವನ್ನು ಮಾಡುವವನು ದ್ವೇಷ್ಯ, ಉಪಕಾರ ಮಾಡುವವನು ಬಂಧು. ಇವರೆಲ್ಲರಲ್ಲಿ, ಸಾಧುಗಳಲ್ಲಿ, 
ಪಾಪಿಗಳಲ್ಲಸಮಬುದ್ಧಿಯುಳ್ಳ ಅಪರೋಕ್ಷಜ್ಞಾನಿಯು ಎಲ್ಲಾಯೋಗಿಗಳಿಗಿಂತ ಉತ್ತಮನು. 


ಸ ಏವ ಚ ಸುಹೃದಾದಿಷು ಸಮಾ ಭಗವದ್ದಿಷಯಿಣೀ ಬುದ್ದಿರ್ಯಸ್ಯ ಸ 
ಸಮಬುದ್ದಿರ್ಯೋಗಾರೂಢಃ ಯೋಗಿವರ್ಗಾತರ್ವಸ್ಥಾದ್ದಿಶಿಷ್ಯತ ಇತಿ 1 
ಸುಹೃದಾದಿಷು ಸರ್ವತ್ರ ಸ್ಥಿತಹರಿರೂಪಾಣಾಂ ಗುಣಾದಿಷು ತಾರತಮ್ಯಂ ನೇತಿ 
ಬುದಿರ್ವಾ, ಸುಹೃದಿ ಸುಹೃತ್ತ ಮೇವ ಮಿತ್ರಾದಿಷು ಮಿತ್ರತ್ನಾದಿಕಮೇವ ದದಾತಿ 

ಆ ನ ಎಂ ಅವ 
ನ ತು ಸುಹೃದಿ ಮಿತ್ರತ್ನ್ತಂ ಮಿತ್ರಾದೌ ಸುಹೃತಾದಿಕಮಿತಿ ವೈಷಮ್ಯೇಣಾತಃ 

ವ ಲಿ 


ಸುಹೃದಾದೌ ಸುಹೃತ್ತಾದಿಕಮೀಶಕೃತಮೇವ ನ ಸ್ಪತಂತ್ರಮಿತಿ ಬಾ, 


ಅಧ್ಯಾಯ 6 397 


ಭಗವದ್ದಿಷಯೇ ಸಮಬುದ್ದಿಃ | ಯದ್ವಾ ಸುಹೃದಾದಿ ಜೀವವಿಷಯೇ ಸಮಾ 
ಬುದ್ದಿರ್ಯಸ್ಯೇತ್ಯರ್ಥಃ । ತೇಷು ಸಮಬುದ್ದಿತ್ತಂ ನಾಮ ಯತ್‌ಸುಹೃತ್ತ್ವ 
ಮಿತ್ರತ್ವಾದಿಕಮಸ್ತಿ ತನ್ನಸ್ನರೂಪಾಂತರ್ಗತಂ ಕಿಂತು ಅಂತಃಕರಣೋಪಾಧಿಕಮೇವ 
ದೇವದಾನವಮಾನವಭೇದೇನ ಸತೋ ವಿಷಮಾಣಾಂ ಚೈತನ್ಯಸ್ಪಭಾವತ್ನ- 
ಮೇಕಮೇವ ಸಮಮಿತಿ ಬುದ್ದಿಮತ್ತಮೇವೇತಿ ಜ್ಞೇಯಮ್‌ । 


ಅನುವಾದ- ಸುಹೃದಾದಿಗಳಲ್ಲಿ ಸಮಬುದ್ಧಿಃ = ಸಮಾನವಾಗಿ ಭಗವದ್ದಿಷಯಕವಾದ 
ಬುದ್ದಿವುಳ್ಳೆ ಅಪರೋಕ್ಷಜ್ಞಾನಿಯು ಎಲ್ಲಾ ಯೋಗಿಗಳಿಗಿಂತ ಶ್ರೇಷ್ಠನು. ಸುಹೃತ್‌, ಮಿತ್ರ 
ಮೊದಲಾದವರಲ್ಲಿ ಎಲ್ಲರಲ್ಲಿಯೂ ಇರುವ ಭಗವಂತನ ರೂಪಗಳಲ್ಲಿ, ಗುಣಪೂರ್ಣತ್ವ 
ದೋಷದೂರತ್ವಾದಿ ಧರ್ಮಗಳಲ್ಲಿತಾರತಮ್ಯವಿಲ್ಲಎಂಬ ಬುದ್ಧಿವುಳ್ಳವನು ಸಮಬುದ್ಧಿ. ಅಥವಾ 
ಭಗವಂತ ಸುಹೃತ್‌ಜೀವನಲ್ಲಿ ಸುಹೃತ್ಹ್ವ ಧರ್ಮವನ್ನು ಮಿತ್ರಾದಿ ಜೀವರಲ್ಲಿ ಮಿತ್ರತ್ವಾದಿ 
ಧರ್ಮಗಳನ್ನು ಕೊಡುತ್ತಾನೆ . ಇದಕ್ಕೆ ವ್ಯತಿರಿಕ್ತವಾಗಿ ಸುಹೃತ್‌ ಜೀವರಲ್ಲಿಮಿತ್ರತ್ವವನ್ನು, ಮಿತ್ರಾದಿ 
ಜೀವರಲ್ಲಿಸುಹೃತ್ವಾದಿಗಳನ್ನು ಕೊಡುವುದಿಲ್ಲ ಆದ್ದರಿಂದ ಸುಹೃತ್‌ ಮೊದಲಾದ ಜೀವರಲ್ಲಿ 
ಸುಹೃತ್ತ್ವ ಮೊದಲಾದ ಧರ್ಮಗಳು ಭಗವಂತನ ಅಧೀನ, ಸ್ವತಂತ್ರವಲ್ಲಎಂದು ಭಗವಂತನ 
ವಿಷಯದಲ್ಲಿಸಮ ಬುದ್ದಿವುಳ್ಳವನು. ಅಥವಾ ಸುಹೃದಾದಿ ಜೀವ ವಿಷಯದಲ್ಲಿಸಮಾನವಾದ 
ಬುದ್ದಿವುಳ್ಳವನು. ಸುಹೃದಾದಿ ಜೀವರಲ್ಲಿಸಮಾನವಾದ ಬುದ್ದಿ ಎಂದರೆ- ಸುಹೃದಾದಿ ಜೀವರಲ್ಲಿ 
ಇರುವ ಸುಹೃತ್ತ ಎ ಮಿತ್ರತ್ವ ಮೊದಲಾದ ಧರ್ಮಗಳು ಜೀವನ ಸ್ವರೂಪಕ್ಕೆ ಸೇರಿದವುಗಳಲ್ಲ. 
ಅಂತಃಕರಣವಿಕಾರ ರೂಪವಾದವುಗಳು ಮತ್ತು ದೇವ ದಾನ ಮಾನವ ವಿಭಾಗದಿಂದ 
ಸ್ವಾಭಾವಿಕವಾಗಿ ಭಿನ್ನರಾದ ಜೀವರ ಚೈತನ್ಯ ಸ್ವಭಾವತ್ವವು, ಏಕಮೇವ ಎ ಸಮಾನ ಎಂಬ 
ಬುದ್ದಿವುಳ್ಳವನು ಎಂದರ್ಥ. 


ಅಥವಾ ಸುಹೃದಾದಿಷು ವಿಷಯೇ ಶಾಸ್ತ್ರೇಷು ಯಥಾ ಯಥಾ ವೃತ್ತಿರ್ವಿಹಿತಾ 
ತಥಾ ತಥಾ ವರ್ತನಂ ವರ್ತನಜ್ಞಾನಂ ವಾ ಸುಹೃದಾದಿಜೀವೇಷು ಸಮ- 
ಬುದ್ಧಿರ್ಧೇಯಾ | ಪ್ರತ್ಯುಪಕಾರನಿರಪೇಕ್ಷೋಪಕಾರಕೃತ್‌ ಸುಹೃತ್‌ | ಕ್ಲೇಶಸ್ಥಾನಂ 
ವಿಜ್ಞಾಪ್ಯ ತತೋ ರಕ್ಷಾಕೃನ್ನಿತ್ರಮ್‌ | ವಧಾದಿಕರ್ತಾ ಅರಿಃ । ಕರ್ತವ್ಯೇ ಉಪಕಾರೇ 
ಅಪಕಾರೇ ಚ ಯ ಉದಾಸ್ತೇ ಸ ಉದಾಸೀನಃ | ಉಪಕಾರಾಷಕಾರೋಭಯಕೃತ್‌ 
ಮಧ್ಯಸ್ಥಃ | ಅವಾಂಛಿತಕೃದ್‌ ದ್ವೇಷ್ಯಃ | ಬಂಧುರುಪಕರ್ತಾ ॥ 9 ॥ 
ಅನುವಾದ- ಅಥವಾ ಸುಹೃತ್‌ ಮಿತ್ರ ಮೊದಲಾದ ಜೀವರ ವಿಷಯದಲ್ಲಿ ಹೇಗೆ ಹೇಗೆ 
ನಡೆಯಬೇಕು ಎಂದು ಶಾಸ್ತ್ರದಲ್ಲಿ ಹೇಳಿದೆಯೋ ಹಾಗೆಯೇ ಇರುವಿಕೆಯು ಅಥವಾ 


398 ಗೀತಾವಿವೃತಿ 


ಇರಬೇಕೆಂಬ ಜ್ಞಾನವು ಸುಹೃದಾದಿ ಜೀವರಲ್ಲಿಸಮಬುದ್ದಿಯು. ಪ್ರತ್ಯುಪಕಾರದ ಅಪೇಕ್ಟೆಇಲ್ಲದೆ 
. ಉಪಕಾರ ಮಾಡುವವನು ಸುಹೃತ್‌. ಅಪಾಯದ ಸಂದರ್ಭವನ್ನು ತಿಳಿಸಿ ಅದರಿಂದ 
ರಕ್ಷಿಸುವವನು ಮಿತ್ರ. ಕೊಲೆ ಮೊದಲಾದವುಗಳನ್ನು ಮಾಡುವವ ಅರಿ. ಮಾಡಬೇಕಾದ 
ಉಪಕಾರ ಅಪಕಾರ ಎರಡರಲ್ಲಿಯೂ ಉದಾಸೀನನಾದವನು ಉದಾಸೀನ. ಉಪಕಾರ 
ಅಪಕಾರ ಎರಡನ್ನೂ ಮಾಡುವವ ಮಧ್ಯಸ್ಥ. ಅನಿಷ್ಟವನ್ನು ಮಾಡುವವ ದ್ವೇಷ್ಯ. ಉಪಕಾರ 
ಮಾಡುವವನು ಬಂಧು. 119 ॥1 


ಧ್ಯಾನದ ಕ್ರಮ 


ಯೋಗೀ ಯುಂಜೀತ ಸತತಮಾತ್ಮಾನಂ ರಹಸಿ ಸ್ಥಿತಃ । 
ಏಕಾಕೀ ಯತಚಿತ್ತಾತ್ಮಾ ನಿರಾಶೀರಪರಿಗ್ರಹಃ IW 10 || 


ಅರ್ಥ- ಅಪರೋಕ್ಷಜ್ಞಾನ ಸಾಧನೆಯಲ್ಲಿ ತತ್ಸರನಾದ ಸಾಧಕನು ಯಾವಾಗಲೂ 
ಏಕಾಂತದಲ್ಲಿದ್ದು ದುರ್ಜನರ ಸಂಗವನ್ನು ತೊರೆದು, ಮನಸ್ಸನ್ನು ದೇಹವನ್ನು ವಶದಲ್ಲಿಟ್ಟು- 


ಕೊಂಡು, ಕಾಮನಾರಹಿತನಾಗಿ , ಅನ್ಯ ರಿಂದ ಏನನ್ನೂ ಸ್ವೀಕರಿಸ ದೆ ಇದ್ದವನಾಗಿ ಮನಸನ್ನು 
ಭಗವಂತನಲ್ಲಿತಲ್ಲೀನಗೊಳಿಸಬೇಕು. 


ಉದ್ಧರೇದಿತ್ಯಾ ದಿನಾ ವಿಹಿತಂ ಧ್ಯಾ ನಯೋಗಮನೂದ್ಯ ತತ್ನಕಾರಮಾಹ- 
ಯೋಗೀತಿ T ಸ ಜ್ಞಾನೋಪಾಯಮನುತಿಷ್ಯನ್ನಾತ್ಮಾನಂ ಮನಃ ಯುಂಜೀತ 
ಭಗವನ್ನಿಷ್ಠಂ ಕುರ್ಯಾತ್‌ । ಸಮಾಧಿಯುಕ್ತಂ ಕುರ್ಯಾದಿತಿ ಯಾವತ್‌ | ಸತತಂ 
ನಿರಂತರಂ. ರಹಸಿ ಸ್ಥಿತ ಏಕಾಕೀ ಸಂಗಶೂನ್ಯಃ ಯತಂ ನಿಯಮಿತಂ ಚಿತ್ತಂ ಮನಃ 
ಆತ್ಮಾ ದೇಹಶ್ಚ ಯಸ್ಯ ಸ ಯಚಚಿತ್ತಾತ್ಮಾ ನಿರಾಶೀಃ: ಕಾಮನಾಹೀನಃ 
ಪರಿಗ್ರ ಹೋಜ್ಜಶ್ಚ ಭೂತ್ಮಾ ಕುರ್ಯಾದಿತಿ ॥ 10 || 


ಅನುವಾದ- 'ಉದ್ದರೇತ್‌' ಇತ್ಯಾದಿ (5ನೇ) ಶ್ಲೋಕಗಳಲ್ಲಿ ವಿಹಿತವಾದ ಧ್ಯಾನಯೋಗವನ್ನು 
ಅನುವಾದಮಾಡಿ, ಧ್ಯಾನಯೋಗದ ಕ್ರಮವನ್ನು "ಯೋಗೀ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. 
ಯೋಗೀ: ಅಪರೋಕ್ಷಜ್ಞಾನ ಸಾಧನೆಯನ್ನು ಮಾಡುತ್ತಿರುವವನು ಆತ್ಮಾನಂ- ಮನಸ ನ್ನು 
ಯುಂಜೀತ: ಭಗವಂತನಲ್ಲಿ ತಲ್ಲೀನಗೊಳಿಸಬೇಕು. ಸಮಾಧಿ ಅವಸೆ ಸಿಯಲ್ಲಿ BRL: 
ಮಾಡಬೇಕು. ಸತತಂ: ಯಾವಾಗಲೂ, ರಹಸಿ ಸಿ ಸ್ಥಿತಃ ಏಕಾಂತದಲ್ಲಿ. ಇದ್ದು , ಏಕಾಕೀಎ 
ದುರ್ಜನಸಂಗವನ್ನು ತೊರೆದು, ಯತಂ- ನಿಗ್ರಹಿಸಿದ, ಚಿತ್ತಂ ಎ ಮನಸ್ಸು, ಆತ್ಮಾ- ದೇಹ 
ಉಳ್ಳವನು, ಯತಚಿತ್ತಾತ್ಮಾ. ನಿರಾಶೀಃ£ ಕಾಮನಾರಹಿತನು, ಅನ್ಯರಿಂದ ಏನನ್ನೂ 
ಸ್ವೀಕರಿಸ ದವನೂ ಆಗಿ (ಧ್ಯಾನ) ಮಾಡಬೇಕು. ॥। 10 ॥1 


ಅಧ್ಯಾಯ 6 399 


ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ | 
ನಾತ್ಯುಚ್ಛಿ ತಂ ನಾತಿನೀಚಂ ಚೇಲಾಜಿನಕುಶೋತ್ರರಮ್‌ 11 11 ॥ 


ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ರಿಯಃ | 
ಉಪವಿಶ್ಯಾಸನೇ ಯುಂಜ್ಯಾದ್ಯೋಗಮಾತ್ಮವಿಶುದ್ಧಯೇ 11 12 1 


ಅರ್ಥ- ಮನಸಿನ ಪ್ರಸನ್ನತೆಗೆ ಯೋಗ್ಯವಾದ ಸ್ಥಳದಲ್ಲಿ ದರ್ಭೆ, ಹುಲಿ ಮೊದಲಾದವುಗಳ 
ಚರ್ಮ, ವಸ ಗಳನ್ನು ಕ್ರಮವಾಗಿ ಒಂದರ ok ಒಂದನ್ನು ಹಾಕಿ, ತುಂಬ ಎತ್ತರವೂ ಅಲ್ಲದ 
ತುಂಬಾ ತಗ್ಗೂ ಅಲ್ಲದ ಆಸನವನ್ನು ತನಗೆ ಸ್ಥಿರವಾಗಿರುವಂತೆ ಮಾಡಿಕೊಂಡು, ಆ ಆಸನದಲ್ಲಿ 
ಕುಳಿತು, ಮನಸ್ತು ಇಂದ್ರಿಯಗಳ ನಿಗ್ರಹವುಳ್ಳವನಾಗಿ, ಮನಸನ್ನು ಭಗವಂತನಲ್ಲಿ ಏಕಾಗ್ರಗೊಳಿಸಿ, 
ಮನಸ್ಸಿನ ಎಲ್ಲಾ ದೋಷ ಪರಿಹಾರಕ್ಕಾಗಿ, ತನ್ನ ಸಂಸಾರ ಎಂಬ ಕಲ್ಲಷ ಪರಿಹಾರಕ್ಕಾಗಿ 
ಧ್ಯಾನಯೋಗವನ್ನು ಮಾಡಬೇಕು. 


ಪುನರ್ಧ್ಯಾನಪ್ರಕಾರಮೇವಾಹ ಶುಚಾವಿತ್ಯಾದ್ಯನೇಕಶ್ಲೋಕೈಃ | ಶುಚೌ ದೇಶೇ 
ಮನಃಪ್ರಸಾದಹೇತುಭೂತದೇಶೋಪಲಕ್ಷಣಮೇತತ್‌ | ಚೇಲಂ ವಸ್ತ್ರಂ ಅಜಿನಂ 
ವ್ಯಾಘ್ರಾದಿಚರ್ಮ ಕುಶೋ ದರ್ಭ ಉತ್ತರಂ ಉಪರಿ ಯಸ್ಯ ತತ್ತಥಾ ನಾತ್ಯುಚ್ಛಿ ತಂ 
ನಾತಿನೀಚಮ್‌ । ನಸಮಾಸಃ । ಏವಂಭೂತಮಾಸನಂ ಸ್ಥಿರಂ ಯಥಾತ್ಸನಃ 
ಪ್ರತಿಷ್ಠಾಪ್ಯ ॥ 11 ॥1 


ಅನುವಾದ- ಪುನಃ ಧ್ಯಾನದ ಕ್ರಮವನ್ನೇ "ಶುಚೌ' ಇತ್ಯಾದಿ ಅನೇಕ ಶ್ಲೋಕಗಳಿಂದ 
ಹೇಳುತ್ತಾನೆ. ಶುಚೌ ದೇಶೇ- ಮನಸ್ಸಿನ ಪ್ರಸನ್ನತೆಗೆ ಯೋಗ್ಯವಾದ ಪ್ರಶಸ್ತಸ್ಥಳದಲ್ಲಿ ಎಂದು 
ಅರ್ಥ. ಚೇಲಂ ವಸ್ತ್ರ, ಅಜಿನಂ- ಹುಲಿ ಮೊದಲಾದವುಗಳ ಚರ್ಮ, ಕುಶ: ದರ್ಭೆ 
ಇವುಗಳು, ಉತ್ತರಂ- ಮೇಲೆ ಮೇಲೆ ಇರುವಂತೆ ಮಾಡಿ, ನಾತ್ಯುಚ್ಛಿ: ತಂ, ನಾತಿನೀಚಂ= ಹೆಚ್ಚು 
ಎತ್ತರವೂ, ತುಂಬಾ ತಗ್ಗೂ ಅಲ್ಲದ ಇದು "ನ' ಎಂಬ ಅವ್ಯಯದ ಜೊತೆಯಲ್ಲಿಆದ ಸಮಾಸ. 
ಇಂತಹ ಆಸನವನ್ನು ತನಗೆ ಸ್ಥಿರವಾಗಿ ಇರುವ ಹಾಗೆ ಮಾಡಿಕೊಂಡು. ॥ 11 ॥| 


ವಿವರಣೆ - ಇಲ್ಲಿ "ಅತ್ಯು ಚ್ಚ: ತಂ' ಎಂಬ ಪದ ಮತ್ತು ಅತಿನೀಚಂ ಎಂಬ ಪದ, "ನೇಣ್‌' 
ಅವ್ಯಯದ ಜೊತೆಯಲ್ಲಿ ಸಮಾನವನ್ನು ಹೊಂದಿದರೆ ನುಟ್‌ ಆಗಮ ಬರಬೇಕು ಅನತ್ಯು ಚ್ಛೆ ತಂ, 
ಅನತಿನೀಚಂ ಎಂದು ಆಗಬೇಕು ಎಂದು ಪ್ರ ಶ್ಲಿಸಿದರೆ, ಇದು "ನಇಗ್‌' ಸಮಾಸವಲ್ಲ . ಆ ಕ 
ಅವ್ಯಯದ ಸಮಾಸ. ಆದ್ದರಿಂದ "ನುಟ್‌' ಆಗಮಕ್ಕೆ ಅವಕಾಶವಿಲ್ಲ 


ತತ್ರಾಸನೇ ಉಪವಿಶ್ಯ | ತದಾಹ ಸೂತ್ರೇ ತ್‌ ಆಸೀನಃ ಸಂಭವಾತ್‌ ಈ 


400 ಗೀತಾವಿವೃತಿ 


(4-1-7) ಇತಿ 1 ಯತಚಿತ್ರೇಂದ್ರಿಯಕ್ರಿಯಃ ಸನ್‌ ಏಕಾಗ್ರಂ ಮನಃ ಕೃತ್ವಾ 
ಆತ್ಮನೋ ಮನಸೋ ವಿಶುದ್ಧಯೇ ಸರ್ವಮಲದಾಹಾಯ ಸ್ವಸ್ಯ ಸಂಸಾರಮಲ- 


ನಿವೃತ್ತಯೇ ವಾ ಚ ಧ್ಯಾನಯೋಗಂ ಯುಂಜ್ಯಾತ್‌ ಕುರ್ಯಾದಿತಿ 
ಿಧ್ವನುವಾದೇನ ಪ್ರಕಾರೋಕ್ತಿರಿಯಮ್‌ I 12 ॥ 


ಅನುವಾದ- ತತ್ರ ಆಸನೇ- ಆ ಆಸನದಲ್ಲಿ ಉಪವಿಶ್ಯ- ಕುಳಿತು, ಓಂ ಆಸೀನಃ ಸಂಭ- 
ವಾತ್‌ ಓಂ (4-1-7) ಎಂಬ ಬ್ರಹ್ಮಸೂತ್ರದಲ್ಲಿ ಇದನ್ನು ಹೇಳಿದಾರೆ. ಮನಸ್ತು ಇಂದ್ರಿ ಯ 
ನಿಗ್ರಹವುಳ್ಳವನಾಗಿ, ಮನಸನ್ನು ಏಕಾಗ್ರ ಗೊಳಿಸಿ ಆತ್ಮನಃ ವ ಮನಸಿನ, ವಿಶುದ್ಧಯೇ- ಎಲ್ಲಾ 
ದೋಷ ಪರಿಹಾರಕ್ಕಾಗಿ ಚಿ ತನ್ನ ಅಸ ಕ್‌ ಪರಿಹಾರಕ್ಕಾಗಿ ಯೋಗಂ: 


ಧ್ಯಾನಯೋಗವನ್ನು , ಯುಂಜ್ಯಾತ್‌- ವಸಡು: ಯೋಗವಿಧಿಯನ್ನು ಅನುವಾದ ಮಾಡಿ 
ಧ್ಯಾನಕ್ರ ಮವನ್ನು ಇಲ್ಲಿ ಹೇಳಿದ್ದಾನೆ . 1112 ॥ 


ಸಮಂ ಕಾಯಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ । 


ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್‌ 11 13 1! 
ಪ್ರಶಾಂತಾತ್ಮಾ ವಿಗತಭೀರ್ಬ್ರಹ್ಮಚಾರಿವು್ರತೇ ಸ್ಥಿತಃ । 
ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ತರಃ Il 14 || 


ಅರ್ಥ - ದೇಹ, ತಲೆ, ಕುತ್ತಿಗೆಗಳನ್ನು ನೆಟ್ಟಗೆ ಇಟ್ಟುಕೊಂಡು, ಅಲುಗಾಡದೆ ಸ್ಥಿರನಾಗಿದ್ದು, 
ತನ್ನ ಮೂಗಿನ ತುದಿಯನ್ನು ನೋಡುತಾ, ಆ ಕಡೆ ಈ ಕಡೆ ನೋಡದೆ, ವಿಷಯಪದಾರ್ಥ ಗಳಲ್ಲಿ 
ಮನಸ ನ್ನು ಹೋಗದ ಹಾಗೆ: ತಡೆದು, ಭಯರಹಿತನಾಗಿ, ಬ್ರಹ್ಮಚರ್ಯವ ನ್ರತದಲ್ಲಿದ್ದು, ಮನಸನ್ನು 


ತನ್ನ ವಶದಲ್ಲಿಇಟ್ಟುಕೊಂಡು, ನನ್ನನ್ನೇ ಚಿಂತಿಸುತ್ತಾ, ನನ್ನನ್ನೇ ಸರ್ವೋತ್ತಮನೆಂದು ತಿಳಿದು, 
ಸಮಾಧಿಯುಕ್ತನಾಗಬೇಕು. 


ಕಾಯಶಿರೋಗ್ರೀವಂ ಕಾಯೋ ಮಧ್ಯದೇಹಃ । ಸ ಚ ಶಿರಶ್ವ ಗ್ರೀವಾ ಚಿ! 
ಪ್ರಾಣ್ಯಂಗತ್ವಾದ್‌ ದ್ವಂದ್ಹೈಕವದ್ಧಾವಃ । ಸಮಂ ಯಜು ಧಾರಯನ್‌ ಅಚಲಂ 
ಯಥಾ ತಥಾ ಸ್ಥಿರೋ ದೃಢಃ ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಟ್ಯ ದಿಶಶ್ವಾನವ- 


ಲೋಕಯನ್‌ ಯುಂಜ್ಯಾದಿತಿ ಪೂರ್ವೇಣ ವಾ ಯುಕ್ತ ಆಸೀತೇತ್ಯುತ್ತರೇಣ 
ವಾಠನ್ಹಯಃ ॥ 13 ॥| 


ಅನುವಾದ - "ಕಾಯ ಶಿರೋಗ್ರೀವಂ' ಎಂಬಲ್ಲಿ ಕಾಯಃ - ಮಧ್ಯದೇಹ , "ಠಾಯಶ್ಚ, 
ಶಿರಶ್ಚ, ಗ್ರೀವಾ ಚ ಕಾಯಶಿರೋಗ್ರೀವಂ' ಎಂದು ಸಮಾಸ, ಇಲ್ಲಿ ಕಾಯ, ಶಿರ, ಗ್ರೀವಾ 


ಅಧ್ಯಾಯ 6 401 


ಇವುಗಳು ಪ್ರಾಣಿ ಅಂಗಗಳಾದ್ದರಿಂದ ದ್ವಂದ್ವಸಮಾಸ ಆಗಿ ಏಕವಚನ ಬಂದಿದೆ. ಸಮಂ: 
ನೆಟ್ಟಗೆ, ಧಾರಯನ್‌- ಇಟ್ಟುಕೊಂಡು, ಅಚಲಂ ಯಥಾ ತಥಾ: ಅಲುಗಾಡದ ಹಾಗೆ, ಸ್ಥಿರಃ- 
ಸ್ಥಿರವಾಗಿದ್ದು ಸ್ಪಂ- ತನ್ನ, ನಾಸಿಕಾಗ್ರಂ- ಮೂಗಿನ ತುದಿಯನ್ನು ಸಂಪ್ರೇಕ್ಷ ನ ನೋಡುತ್ತಾ, 
ದಿಶಶ್ಚಾನವಲೋಕಯನ್‌- ಆಕಡೆ ಈ ಕಡೆ ನೋಡದೆ ಯುಂಜ್ಯಾತ್‌- ಧ್ಯಾನಯೋಗವನ್ನು 
ಮಾಡಬೇಕು ಎಂದು ಹಿಂದಿನ ಶ್ಲೋಕದೊಂದಿಗೆ ಅನ್ಹಯ ಅಥವಾ ಯುಕ್ತ ಆಸೀತ - ಸಮಾಧಿ 
ಯುಕ್ತನಾಗಬೇಕು ಎಂದು ಮುಂದಿನ ಶ್ಲೋಕದೊಂದಿಗೆ ಅನ್ಹಯ. ॥। 13 || 


ಪ್ರಶಾಂತಾತ್ಮಾ ಸತೋ ವಿಷಯೇಷು ಅಪ್ರವೃತ್ತಮನಸ್ಸಃ ವಿಗತಭೀ ವ್ಯಾಘ್ರ- 

ಚೋರಾದಿಭಯಹೀನಃ ಬ್ರಹ್ಮಚಾರಿವ್ರತೇ ಸ್ಥಿತಃ ಮನಃ ಸಮ್ಯಕ್‌ ಪ್ರತ್ಯಾಹೃತ್ಯ 

ಮಚ್ಚಿತ್ತೋ ಮದ್ದಾನವಾನ್ನತ್ತರ: ಅಹಮೇವ ಪರಃ ಸರ್ವೋತ್ತಮಃ ಯಸ್ಯ ಸ 

ಮತ್ತರಃ ಯುಕ್ತಃ ಸಮಾಧಿಸಂಪನ್ನ ಆಸೀತೇತ್ಯರ್ಥಃ ॥ 14 ॥ 

ಅನುವಾದ- ಪ್ರಶಾಂತಾತ್ಮಾ - ಸ್ವತಃ ವಿಷಯ ಪದಾರ್ಥಗಳಲ್ಲಿ ಮನಸ್ಸು ಹೋಗದ ಹಾಗೆ 
ತಡೆದು, ವಿಗತಭೀಃ - ಹುಲಿ, ಕಳ್ಳ ಮೊದಲಾದವರಿಂದ ಭಯ ರಹಿತನಾಗಿ, ಬ್ರಹ್ಮಚಾರಿವ್ರತದಲ್ಲಿ 
ಇದ್ದು ಮನಸನ್ನು ಚೆನ್ನಾಗಿ ತನ್ನ ಅಧೀನದಲ್ಲಿಇಟ್ಟುಕೊಂಡು, ಮಚ್ಚಿತ್ತಃ - ನನ್ನನ್ನೇ ಧ್ಯಾನಿಸುತ್ತಾ, 
ಮತ್ಪರಃ- ನಾನೇ (ಕೃಷ್ಣ) ಪರಃ- ಸರ್ವೋತ್ತಮ ಎಂದು ತಿಳಿದು, ಯುಕ್ತಃ- ಸಮಾಧಿಯುಕ್ತ 
ನಾಗಬೇಕು. ॥1 14 ॥ 


ಯುಂಜನ್ನೇವಂ(ಏವಂ ಯುಂಜನ್‌)ಸದಾತ್ಮಾನಂ ಯೋಗೀ ನಿಯತಮಾನಸಃ । 
ಶಾಂತಿಂ ನಿರ್ವಾಣಪರಮಾಂ ಮತ್ತಂಸ್ಥಾಮಧಿಗಚ್ಚತಿ 11 15 11 


ಅರ್ಥ- ಮನೋನಿಗ್ರಹವನ್ನು ಪಡೆದ ಧ್ಯಾನಯೋಗಿಯು ಹೀಗೆ ನಿರಂತರ ಭಗವಂತನನ್ನು 
ಧ್ಯಾನಿಸುತ್ತಾ, ಅಥವಾ ಮನಸನ್ನು ಭಗವಂತನಲ್ಲಿ ಆಸಕ್ತವನ್ನಾಗಿಸಿ, ದೇಹತ್ಯಾಗಾನಂತರದಲ್ಲಿ 
ನನ್ನಲ್ಲಿಯೇ ಇರುವಿಕೆಯೆಂಬ ಮೋಕ್ಟಸುಖವನ್ನು ಪಡೆಯುತ್ತಾನೆ. 


ಸಮಾಧೇಃ ಫಲಮಾಹ- ಯುಂಜನ್ನಿತಿ ॥ ನಿಯತಮಾನಸೋ ಯತಚಿತ್ತಃ | 
ಯೋಗೀ ಯೋಗಾನುಷ್ಠಾತಾ । ಏವಮುಕ್ತಪ್ರಕಾರೇಣ ಸದಾಠತತ್ಮಾನಂ 
ಯುಂಜನ್‌ ಧ್ಯಾಯನ್‌ ಆತ್ಮಾನಂ ಮನೋ ಭಗವತಿ ಯುಕ್ತಂ ಕುರ್ವನ್ನಿತಿ ವಾ 
ನಿರ್ವಾಣಪರಮಾಂ ಶರೀರತ್ಯಾಗೋತ್ತರಕಾಲೀನಾಂ ಮತ್ಪಂಸ್ಥಾಂ ಮಯಿ 
ಸ್ಥಿತಿರೂಪಾಂ ಶಾಂತಿಮಧಿಗಚ್ಛತಿ ಪ್ರಾಪ್ನೋತಿ 1 ನ ಜೀವನ್ನುಕ್ತಿಮಾತ್ರ- 
ಮಾಪ್ನೋತೀತ್ಯರ್ಥಃ 1115 11 


402 ಗೀತಾವಿವೃತಿ 


ಅನುವಾದ- ಸಮಾಧಿಯ ಫಲವನ್ನು "ಯುಂಜನ್ನೇವಂ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. 
ನಿಯತಮಾನಸಃ - ಮನೋನಿಗ್ರ ಹವನ್ನು ಪಡೆದ, ಯೋಗೀ - ಧ್ಯಾನ ಯೋಗವನ್ನು ಅನುಷ್ಠಾನ 
ಮಾಡುವ ಯೋಗಿಯು, ಏವಂ: ಹಿಂದೆ ಹೇಳಿದ ಕ್ರಮದಲ್ಲಿ ಸದಾ- ಯಾವಾಗಲು 
ಪರಮಾತ್ಮನನ್ನು , ಯುಂಜನ್‌ ಧ್ಯಾನಿಸುತ್ತಾ, ಅಥವಾ, ಆತ್ಮಾನಂ: ಮನಸನ್ನು ಭಗವಂತನಲ್ಲಿ 
(ಯುಂಜನ್‌) - ಆಸಕ್ತವನ್ನಾಗಿಸುತ್ತಾ , ನಿರ್ವಾಣಪರಮಾಂ- ದೇಹ ತ್ಯಾಗಾನಂತರದಲ್ಲಿ , 
ಮತ್‌ಸಂಸ್ಥಾಂ- ನನ್ನಲ್ಲಿ ಇರುವಿಕೆಯೆಂಬ, ಶಾಂತಿಂ- ಮೋಕ್ಟ ಸುಖವನ್ನು ಅಧಿಗಚ್ಛತಿ: 
ಪಡೆಯುತ್ತಾನೆ. ಕೇವಲ ಜೀವನ್ನುಕ್ತಿಯನ್ನು ಮಾತ್ರ ಹೊಂದುವುದಲ್ಲಎಂದರ್ಥ ॥ 15 ॥ 


ವಿವರಣೆ - ಯೋಗಿಯು ಮರಣಾನಂತರ ಕೇವಲ ಜೀವನ್ಮುಕ್ತಿ ಅವಸ್ಥೆಯ ಸುಖವನ್ನು 
ಮಾತ್ರ ಪಡೆಯುವುದಲ್ಲ. ಭಗವಂತನಲ್ಲೇ ಇದ್ದು ಶಾಶ್ವತ ಸುಖರೂಪವಾದ ಮೋಕ್ಷವನ್ನೂ 
ಪಡೆಯುತ್ತಾನೆ ಎಂದು ತಿಳಿಸಲು ನಿರ್ವಾಣಪರಮಾಂ ಎಂದು ಎಶೇಷಣವನ್ನು ಕೊಟ್ಟಿದ್ದಾರೆ. 


ಆಹಾರವಿಹಾರದ ಮಿತಿ 


ನಾತ ಶತಸ್ತು ಯೋಗೋಶಸ್ತಿ ನ ಚೈಕಾಂತಮನಶ್ನತಃ | 
ನ ಚಾತಿಸ್ವಪ್ಪಶೀಲಸ್ಕ ಜಾಗ್ರತೋ ನೈವ WS Il 16 11 


ಅರ್ಥ- ಅರ್ಜುನ! ಅಧಿಕ ಊಟಮಾಡುವವನಿಗೂ ಮತ್ತು ಊಟವನ್ನೇ ಮಾಡದವನಿಗೂ 


ಧ್ಯಾನ ಸಾಧ್ಯವಾಗುವುದಿಲ್ಲ ಹಾಗೆಯೇ ಅತಿನಿದ್ರಾಶೀಲನಿಗೂ ಮತ್ತು ನಿದ್ರೆ ಯನ್ನೆ ¢ 
ಮಾಡದವನಿಗೂ ಧ್ಯಾನ ಸಾಧ್ಯವಾಗುವುದಿಲ್ಲ, 


ಧಾ )ನಯೋಗನಿಷ್ಠಸ್ಥಾ ಹಾರಾದಿನಿಯಮಮಾಹ  - ನಾತ್ಯ ಶ್ನತ ಇತ್ಯಾದಿ 
ದ್ವಾಭ್ಯಾ ಡಾ 11 ಅತಿ ಅಧಿಕಂ ಭುಂಜಾನಸ್ಯ ಏಕಾಂತಂ ಸರ್ವಥೈ ವಾಭುಂಜಾನಸ್ತ 


ಚಾತಿನಿದ್ರಾ ಶೀಲಸ್ಕಾ ತಿಜಾಗ್ರ ತಶ್ಚ ಯೋಗೋ ನೈವಾಸ್ತಿ ತ್ಯ ರ್ಥಃ | ಅತ್ರಾಶನ- 


ಜಾಗರಣನಿಷೇಧೋಶಶಕ್ತಸ್ಥ | ಶಕ್ಷಸ್ಯ ತನಶನಾದಾವಪಿ ನ ಯೋಗಕ್ಷತಿರಿತಿ 
ಜ್ಞೇಯಮ್‌ ॥। 16 ॥ 


ಅನುವಾದ- ಧ್ಯಾನಯೋಗವನ್ನು ಅನುಷ್ಠಾನ ಮಾಡುವವನಿಗೆ ಆಹಾರಾದಿ ನಿಯಮವನ್ನು 
"ನಾತ್ಯಶ್ನತಸ್ತು' ಎಂಬ ಈ ಎರಡು ಶ್ಲೋಕಗಳಿಂದ ಹೇಳುತ್ತಿದ್ದಾನೆ. ಅತಿ- ಅಧಿಕವಾಗಿ ಊಟ 
ಮಾಡುವವನಿಗೆ, ಏಕಾಂತಂ - ಸರ್ವಥಾ, (ಅನಶ್ನತಃ) ಊಟವನ್ನೇ ಮಾಡದವನಿಗೂ ಹಚ್ಚು 
ನಿದ್ರಾಶೀಲನಿಗೂ ನಿದ್ರೆಯನ್ನೇ ಮಾಡದವನಿಗೂ ಧ್ಯಾನ ಸಾಧ್ಯವಾಗುವುದಿಲ್ಲ, ಅತಿಯಾಗಿ 
ಉಪವಾಸ ಜಾಗರಣೆಗಳನ್ನು ಮಾಡಬಾರದೆಂದು ಅವುಗಳನ್ನು ಮಾಡಲು ಅಶಕ್ತರಾದವರಿಗೆ 


ಅಧ್ಯಾಯ 6 403 


ಮಾತ್ರ ಹೇಳಿದ್ದಾರೆ. ಉಪವಾಸ ಜಾಗರಣೆಗಳನ್ನು ಮಾಡಿದರೂ ಯಾರು ಧ್ಯಾನ ಮಾಡಲು 
ಶಕ್ತರೋ ಅವರಿಗೆ ಈ ನಿಷೇಧ ಇಲ್ಲ. ॥। 1611 


ಯುಕ್ತಾಹಾರವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು । 
ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಹಾ I 17 11 


ಅರ್ಥ - ಧ್ಯಾನಯೋಗಕ್ಕೆ ತೊಂದರೆಯನ್ನುಂಟು ಮಾಡದಷ್ಟು ಆಹಾರ ಎಹಾರಗಳನ್ನು 
ಮಾಡುವ, ಧ್ಯಾನಯೋಗಕ್ಕೆತೊಂದರೆಯನ್ನುಂಟು ಮಾಡದಷ್ಟು ಕರ್ಮಾಚರಣೆಗಳಲ್ಲಿ ತನ್ನನ್ನು 
ತೊಡಗಿಸಿಕೊಂಡಿರುವ, ಧ್ಯಾನಯೋಗಕ್ಕೆ ತೊಂದರೆಯನ್ನುಂಟು ಮಾಡದಷ್ಟು ಉಪವಾಸ 
ಜಾಗರಣೆಗಳನ್ನು ಮಾಡುವವನಿಗೆ ಧ್ಯಾನಯೋಗವು ದುಃಖಗಳನ್ನು ನಾಶಮಾಡುತ್ತದೆ. 


ಕಥಂಭೂತಸ್ಯ ಯೋಗೋ ಭವತೀತ್ಯತ ಆಹ- ಯುಕ್ತೇತಿ ॥ ಯುಕಾ 
ಯೋಗೋಪೇತ್‌ ಆಹಾರವಿಹಾರ್‌ ಭೋಜನಸಂಚಾರೌ ಯಸ್ಯ ಸ ತಥಾ 
ತಸ್ಯ | ಯಾವತಾ ಶ್ರಮಾದಿರ್ನ ಭವತಿ ತಾವದಾಹಾರವ್ಯಾಪಾರವತ ಇತ್ಯರ್ಥಃ । 
ಕರ್ಮಸು ಕಾರ್ಯೇಷು ಯುಕ್ತಚೇಷ್ಠಸ್ಯ ಶ್ರಮಾನಾಪಾದಕಚೇಷ್ಟಾಯುಕ್ತಸ್ಯ 
ಯುಕ್ತಸ್ಟಪ್ನಾವಬೋಧಸ್ಯ ಯಾವನ್ನಿದ್ರಾ5ವಬೋಧೌ ಯೋಗಾವಿಘಾತಕಾ 


ತಾವನ್ನಿದ್ರಾವಬೋಧೋಪೇತಸ್ಯ ಯೋಗೋ ಧ್ಯಾನಯೋಗಃ ಸಮಾಧಿರಿತಿ 
ಯಾವತ್‌ | ದುಃಖಹಾ ಭವತೀತ್ಯರ್ಥಃ || 17 I 


ಅನುವಾದ- ಯಾರಿಗೆ ಧ್ಯಾನ ಸಾಧ್ಯ ಎಂಬುದನ್ನು "ಯುಕ್ತಾಹಾರ ' ಎಂಬ ಶ್ಲೋಕದಿಂದ 
ಹೇಳುತ್ತಿದ್ದಾನೆ. ಯುಕ್ತೌ- ಧ್ಯಾನಯೋಗಸಹಿತವಾದ, ಆಹಾರವಿಹಾರೌ ಯಸ್ಯ ಸಃ ತಥಾ 
ತಸ್ಯ: ಊಟ, ಸಂಚಾರವುಳ್ಳವನಿಗೆ, ಎಷ್ಟು ಆಹಾರ ಸ್ವೀಕಾರ ಮಾಡಿದರೆ ಧ್ಯಾನಕ್ಕೆ ಭಂಗ 
ಬರುವುದಿಲ್ಲವೋ ಅಷ್ಟು ಆಹಾರವಿಹಾರವುಳವನಿಗೆ ಎಂದರ್ಥ. ಕರ್ಮಸು: ಕರ್ಮಾಚರಣೆ 
ಗಳಲ್ಲಿ, ಯುಕ್ತಚೇಷ್ಟಸ್ಯ- ಆಯಾಸವಾಗದಷ್ಟು ವ್ಯಾಪಾರವುಳ್ಳವನಿಗೆ, ಯುಕ್ತಸ್ವ ವ- 
ಬೋಧಸ್ಯ- ಎಷ್ಟು ನಿದ್ರೆ ಜಾಗರಣೆಗಳು ಧ್ಯಾನಕ್ಕೆ ತೊಂದರೆಯನ್ನು ಉಂಟು ಮಾಡುವುದಿಲ್ಲವೋ 
ಅಷ್ಟು ನಿದ್ರೆಜಾಗರಣೆಯಿಂದ ಕೂಡಿದವನಿಗೆ, ಯೋಗಃ - ಧ್ಯಾನಯೋಗವು ಅಂದರೆ ಸಮಾಧಿ 
ಯು ದುಃಖಗಳನ್ನು ನಾಶಮಾಡುತ್ತದೆ. ॥ 17 ॥1 


ಯದಾ ವಿನಿಯತಂ ಚಿತ್ತಮಾತ್ಮನ್ಯೇವಾವತಿಷ್ಠತೇ । 
ನಿಸ್ಟ ಎಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಛತೇ ತದಾ 11 18 || 


ಅರ್ಥ - ಯಾವಾಗ ಮನಸ್ಸು ವಿಷಯಪದಾರ್ಥಗಳ ಕಡೆ ಹರಿಯದೆ ವಿಶೇಷವಾಗಿ 


404 ಗೀತಾವಿವೃತಿ 


ನಿಗ್ರಹಿಸಲ್ಪಟ್ಟು, ಭಗವಂತನಲ್ಲಿಯೇ ಆಸಕ್ತವಾಗುವುದೋ, ಧ್ಯಾನಯೋಗಿಯು ಯಾವಾಗಎಲ್ಲಾ 
ಭೋಗವಸ್ತುಗಳಲ್ಲಿಯೂ ಆಸೆಯನ್ನು ತೊರೆಯುವನೋ ಆಗ ಧ್ಯಾನಯೋಗದ ಪೂರ್ಣತೆ 
ಯನ್ನು ಪಡೆದವನೆನಿಸುತ್ತಾನೆ. 


ಯೋಗಸಂಪೂರ್ತಿಸ್ವರೂಪಮಾಹ ಯದೇತ್ಯಾದ್ಯನೇಕಶ್ಲೋಕೈಃ 11 ಯದಾ 
ವಿಶೇಷೇಣ ನಿಯತಂ ವಿಷಯೇಭ್ಯಃ ಪ್ರತ್ಯಾಹೃತಂ ಚಿತ್ತಮಾತ್ಮನ್ಯೇವಾವತಿಷ್ಠತೇ 
ಸರ್ವಕಾಮೇಭ್ಯಃ ನಿಸ್ಪೃಹಶ್ಚ ಯದಾ ತದಾ ಯುಕ್ತೋ ಯೋಗ ಸಂಪೂರ್ತಿ- 
ಮಾನಿತ್ಯುಚ್ಛತ ಇತ್ಯರ್ಥಃ ॥ 18 ॥ 


ಅನುವಾದ- ಧ್ಯಾನಯೋಗದ ಪೂರ್ಣತೆಯ ಸ್ವರೂಪವನ್ನು "ಯದಾ ವಿನಿಯತಂ' 
ಇತ್ಯಾದಿ ಅನೇಕ ಶ್ಲೋಕಗಳಿಂದ ಹೇಳುತ್ತಿದ್ದಾನೆ. ಯಾವಾಗ ವಿಶೇಷೇಣನಿಯತಂ- ವಿಷಯ 
ಪದಾರ್ಥಗಳ ಕಡೆ ಹರಿಯದಂತೆ ವಿಶೇಷವಾಗಿ ನಿಗ್ರಹಿಸಲ್ಪಟ್ಟ, ಚಿತ್ರಂ- ಮನಸ್ಸು, ಆತ್ಮನ್ಯೇವ- 
ಪರಮಾತ್ಮನಲ್ಲೇ, ಅವತಿಷ್ಠತೇ- ಆಸಕ್ತವಾಗುವುದೋ, ಯಾವಾಗ (ಸಾಧಕನು) ಸರ್ವ- 
ಕಾಮೇಭ್ಯಃ ಎ ಎಲ್ಲಾಭೋಗವಸ್ತುಗಳಲ್ಲಿಯೂ, ನಿಸ್ಪೃಹಃ - ಆಸೆಯನ್ನು ತೊರೆದಿರುವನೋ ಆಗ 
ಯುಕ್ತಃ - ಧ್ಯಾನ ಯೋಗದ ಪೂರ್ಣತೆಯನ್ನು ಪಡೆದವನೆನಿಸುತ್ತಾನೆ. ॥1 18 ॥ 


ಯಥಾ ದೀಪೋ ನಿವಾತಸ್ನೋ ನೇಂಗತೇ ಸೋಪಮಾ ಸ್ಮ ತೌ! 
ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ ॥1 19 ॥ 


ಅರ್ಥ- ಭಗವಂತನ ಧ್ಯಾನವನ್ನು ಮಾಡುತ್ತಿರುವ ಮನೋನಿಗ್ರ ಹವುಳ್ಳ ಧ್ಯಾನಯೋಗಿಗೆ 
ಗಾಳಿಯಿಲ್ಲದ ಪ್ರದೇಶದಲ್ಲಿರುವ ದೀಪ ಹೇಗೆ ಚಲ್ಲಿಸುವುದಿಲ್ಲವೋ ಹಾಗೆ ಎಂಬುದು ದೃಷ್ಟಾಂತ. 
(ಅವನ ಮನಸ್ಸು ಭಗವಂತನನ್ನು ಬಿಟ್ಟುಅಲುಗಾಡುವುದಿಲ್ಲ). 


ಯೋಗಸಂಪನ್ನಃ ಕಥಂ ತಿಷ್ಠತೀತ್ಯತ ಆಹ- ಯಥೇತಿ ॥ ವಾಯುಶೂನ್ಯ- 
ದೇಶಸ್ಥೋ ದೀಪೋ ಯಥಾ ನೇಂಗತೇ ನ ಚಲತಿ ಸಾ ಉಪಮಾ ದೃಷ್ಟಾಂತಃ | 


ಕಸ್ಕೇತ್ಯತ ಉಕ್ತಮ್‌ ಯೋಗಿನ ಇತಿ ॥ ಆತ್ಮನೋ ಯೋಗಂ ಭಗವದ್ದಿಷಯ- 
ಸಮಾಧಿಂ ಯುಂಜತಃ ಕುರ್ವತಃ ಯೋಗಿನಃ ಯತಚಿತ್ರಸ್ಯೇತಿ Il 19 || 


ಅನುವಾದ- ಧ್ಯಾನಯೋಗದ ಪೂರ್ಣತೆಯನ್ನು ಪಡೆದವನು ಹೇಗೆ ಇರುತ್ತಾನೆ 
ಎಂಬುದನ್ನು "ಯಥಾ ದೀಪಃ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. ಗಾಳಿಯಿಲ್ಲದ 
ಪ್ರದೇಶದಲ್ಲಿರುವ ದೀಪವು ಹೇಗೆ, ನೇಂಗತೇ - ಚಲಿಸುವುದಿಲ್ಲವೋ, ಅದು ದೃಷ್ಟಾಂತ, 
ಯಾರಿಗೆ ? ಎಂಬುದನ್ನು "ಯೋಗಿನಃ' ಎಂಬ ಉತ್ತರಾರ್ಧದಿಂದ ಹೇಳುತ್ತಿದ್ದಾನೆ. ಆತ್ಮನಃ 


ಅಧ್ಯಾಯ 6 405 


ಯೋಗಂ- ಭಗದ್ದಿಷಯಕವಾದ ಧ್ಯಾನವನ್ನು , ಯುಂಜತಃ-ಎ ಮಾಡುತ್ತಿರುವ, ಯೋಗಿನಃಎ 
ಧ್ಯಾನಯೋಗಿಗೆ, ಯತಚಿತ್ತಸ್ಯ - ಮನೋನಿಗ್ರ ಹವುಳ್ಳವನಿಗೆ ॥ 19 ॥ 


ಧ್ಯಾನದ ಫಲ 
ಯತ್ರೋಪರಮತೇ ಚಿತ್ತಂ ನಿರುದ್ಧಂ ಯೋಗಸೇವಯಾ | 
ಯತ್ರ ಚೈವಾತ್ಮನಾನ ತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ 11 20 11 


ಸುಖಮಾತ್ಯಂತಿಕಂ ಯತ್ತದ್‌ಬುದ್ಧಿಗ್ರಾಹ್ಯಮತೀಂದ್ರಿಯಮ್‌ । 
ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ತ ತಃ 11 21 11 


ಯಂ ಲಬ್ದಾ | ಚಾಪರಂ ಲಾಭಂ ಮನ್ಯತೇ ನಾಧಿಕಂ ತತಃ । 
ಯಸ್ಮಿನ್‌ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಕತೇ 11 22 11 


ತಂ ವಿದ್ಯಾದ್‌ ದುಃಖಸಂಯೋಗವಿಯೋಗಂ ಯೋಗಸಂಜ್ಞಿತಂ । 
ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣಚೇತಸಾ Il 23 11 


ಅರ್ಥ- ಧ್ಯಾನಯೋಗದ ಆಚರಣೆಯಿಂದ (ವಿಷಯಪದಾರ್ಥಗಳಿಂದ) ನಿಗ್ರಹಿಸಲ್ಪಟ್ಟ 
ಮನಸ್ಸುಯಾವ ಧ್ಯಾನಾವಸ್ಥೆಯಲ್ಲಿ ಬಾಹ್ಯಪದಾರ್ಥಗಳನ್ನು ಬಯಸುವುದಿಲ್ಲವೋ, ಯಾವ 
ಭ್ಯಾನಾವಸ್ಥೆಯಲ್ಲಿ ಮನಸಿನಿಂದ (ಭಗವಂತನ ಅನುಗ್ರಹದಿಂದ) ಭಗವಂತನನ್ನು ತನ್ನ ದೇಹದಲ್ಲಿ 
ನೋಡುತ್ತಾ ಸಂತೋಷಪಡುತ್ತಾನೋ, ಯಾವ ಧ್ಯಾನಯೋಗದಲ್ಲಿರುವ ಯೋಗಿಯು 
ಅನುಭವೈಕವೇದ್ಯವಾದ, ಬಾಹ್ಯೇಂದ್ರಿಯಗಳಿಂದ ಅನುಭವಿಸಲಾಗದ ಮಹದಾನಂದವನ್ನು 
ಅನುಭವಿಸುತ್ತಾನೋ, ಯಾವ ಧ್ಯಾನಯೋಗದಲ್ಲಿರುವ ಯೋಗಿಯು ಭಗವಂತನನ್ನು ಬಿಟ್ಟು 
ಚಲಿಸುವುದಿಲ್ಲವೋ, ಯಾವ ಧ್ಯಾನಾವಸ್ಥೆಯನ್ನು ಪಡೆದು ಇತರ ಯಾವುದೇ ಲಾಭವನ್ನು 
ಹೆಚ್ಚಿನದ್ದೆಂದು ತಿಳಿಯುವುದಿಲ್ಲವೋ, ಯಾವ ಧ್ಯಾನಾವಸ್ಥೆಯಲ್ಲಿ ಪ್ರಬಲದುಃಖ ಕಾರಣ 
ಗಳಿಂದಲೂ ವಿಚಲಿತನಾಗುವುದಿಲ್ಲವೋ, ಅಂತಹ ಅವಸ್ಥೆಯನ್ನು ದುಃಖವನ್ನೆ € ಬಾರದಂತೆ 
ಮಾಡುವ ಧ್ಯಾನಾವಸ್ಥೆಯೆಂದು ತಿಳಿಯಬೇಕು. ಮೋಕ್ಷವನ್ನು ಬಯಸುವ ಜೀವಿಯು 
ವೈರಾಗ್ಯದಿಂದ ಕೂಡಿದ ಮನಸಿನಿಂದ ಇಂತಹ ಧ್ಯಾನವನ್ನು ಅವಶ್ಯವಾಗಿ ಅನುಷ್ಠಾನ 
ಮಾಡಬೇಕು. 


ಯೋಗಸೇವಯಾ ನಿರುದ್ದಂ ಚಿತ್ತಂ ಯತ್ರ ಸಮಾಧಾವುಪರಮತೇ ಬಾಹ್ಯ- 
ವ್ಯಾಪಾರಹೀನಂ ಭವತಿ । ಯತ್ರ ಚೈವ ಯಸ್ಸಿನ್ನೇವ ಸಮಾಧಿಯೋಗೇ ಆತ್ಮನಾ 


406 ಗೀತಾವಿವೃತಿ 


ಮನಸಾ ಆತ್ಮಾನಂ ಭಗವಂತಂ ಪಶ್ಯನ್ನಾತ್ಸನಾತ್ಮನಿ ದೇಹೇ ತುಷ್ಯತಿ ತೋಷ- 
ಮಾಹ್ನೋತೀತ್ಯರ್ಥಃ । ಯಚ್ಚಬ್ದ ಯೋಸ್ತಮಿತ್ಯಗ್ರೇರನ್ಮಯಃ | ಏವಮುತ್ತರತ್ರಾಪಿ। 
|| 20 11 


ಅನುವಾದ - ಧ್ಯಾನಯೋಗದ ಆಚರಣೆಯಿಂದ ನಿಗ್ರಹಿಸಲ್ಪಟ್ಟಮನಸ್ಸು, ಯತ್ರ ವ ಯಾವ 
ಧ್ಯಾನಾವಸ್ಥೆಯಲ್ಲಿ ಉಪರಮತೇ - ಬಾಹ್ಯ ವ್ಯಾಪಾರ ರಹಿತವಾಗುತ್ತದೋ, ಯತ್ರ ಚೈವ- 
ಯಾವ ಧ್ಯಾನಾವಸ್ಥೆಯಲ್ಲಿ ಆತ್ಮನಾ - ಮನಸ್ಸಿನಿಂದ, ಆತ್ಮಾನಂ- ಭಗವಂತನನ್ನು ನೋಡುತ್ತಾ, 
ಭಗವಂತನ ಅನುಗ್ರಹದಿಂದ ಆತ್ಮನಿ - ತನ್ನ ದೇಹದಲ್ಲಿ ತುಷ್ಯತಿ ಎ ಸಂತೋಷಪಡುತ್ತಾನೆ 
ಎಂದರ್ಥ. ಯಾವ ಧ್ಯಾನಾವಸ್ಥೆಯಲ್ಲಿ ಎಂದು ತಿಳಿಸುವ "ಯತ್ರ' ಶಬ್ದಗಳಿಗೆ, ಆ ಧ್ಯಾನಾವಸ್ಥೆ 
ಯನ್ನು ಎಂದು ತಿಳಿಸುವ 23ನೇ ಶ್ಲೋಕದ “ತಂ' ಎಂಬ ಶಬ್ದದ ಜೊತೆಗೆ ಅನ್ಹಯ . ಮುಂದಿನ 
ಶ್ಲೋಕಗಳಲ್ಲಿಯೂ ಹೀಗೆ . 1120 ॥| 


ಯತ್ರ ಸಮಾಧೌ ಸ್ಥಿತಃ ಬುದ್ದಿಗ್ರಾಹ್ಯಂ ಅನುಭವೇನ ವೇದ್ಯಂ ಅತೀಂದ್ರಿಯ- 
ಮಿಂದ್ರಿಯಾಗ್ರಾಹ್ಯಂ ಆತ್ಯಂತಿಕಮತಿಶಯಿತಂ ಸುಖಂ ವೇತ್ತಿ ಅನುಭವತಿ, ಯತ್ರ 
ಯೋಗೇ ಸ್ಥಿತೋತಯಂ ತತ್ತ್ವತೋ ಭಗವದ್ರೂಪಾನ್ನ ಚಲತಿ ತಮಿತ್ಯನ್ಹಯಃ | 
11 21 || 
ಅನುವಾದ - ಯತ್ರ - ಯಾವ ಧ್ಯಾನಾವಸ್ಥೆಯಲ್ಲಿರುವ ಯೋಗಿಯು ಬುದ್ಧಿಗ್ರಾಹ್ಯಂ- 
ಅನುಭವೈಕವೇದ್ಯವಾದ, ಅತೀಂದ್ರಿಯಂ- ಬಾಹ್ಯೇಂದ್ರಿಯಗಳಿಂದ ಅನುಭವಿಸಲಾಗದ, 
ಆತ್ಯಂತಿಕಂ- ಅತಿಶಯಿತವಾದ ಸುಖವನ್ನು ಅನುಭವಿಸುತ್ತಾನೊ, ಯತ್ರ- ಯಾವಧ್ಯಾನಾವಸ್ಥೆ 


ಯಲ್ಲಿರುವ ಯೋಗಿಯು ತತ್ತ ತಃ - ಭಗವಂತನಿಂದ ದೂರ, ನ ಚಲತಿ: ಚಲಿಸುವುದಿಲ್ಲವೋ 
ಅಂತಹ ಧ್ಯಾನಾವಸ್ಥೆಯನ್ನು ಎಂದು ಅನ್ಹಯ. || 21 || 


ಯಂ ಯೋಗಂ ಲಬ್ದ್ವಾ ಚ ತತೋತಪರಂ ಲಾಭಮಧಿಕಂ ನ ಮನ್ಯತೇ, 
ಯಸ್ಮಿನ್‌ ಸ್ಥಿತೋ ಗುರುಣಾsಪಿ ದುಃಖೇನ ದುಃಖಹೇತುನಾ ನ ಎಚಾಲ್ಯತೇ 
11 22 |! 


ಅನುವಾದ- ಯಾವ ಧ್ಯಾನಾವಸ್ಥೆಯನ್ನು ಪಡೆದು, ತತೋ5ಪರಂ- ಇತರ ಯಾವುದೇ 
ಲಾಭವನ್ನು , ಹೆಚ್ಚುಎಂದು ತಿಳಿಯುವುದಿಲ್ಲವೋ, ಯಾವ ಧ್ಯಾನಾವಸ್ಥೆಯಲ್ಲಿರುವಯೋಗಿಯು 
ಪ್ರಬಲವಾದ , ದುಃಖೇನ - ದುಃಖಕಾರಣಗಳಿಂದಲೂ ವಿಚಲಿತನಾಗುವುದಿಲ್ಲವೋ ॥ 22 || 


ತಂ ದುಖಸಂಯೋಗವಿಯೋಗಂ ದುಃಖಸಂಯೋಗೇನ ವಿಯುಜ್ಯ- 


ಅಧ್ಯಾಯ 6 407 


ಮಾನಮ್‌ | ದುಃಖಸಂಯೋಗಸ್ಯ ವಿಯೋಗೋ ಯಸ್ಕಾದಿತಿ ವಾ । 
ವಿಯುಜ್ಯತೇಶನೇನೇತಿ ವಿಯೋಗಃ | ಕರಣೇ ಘ್‌ । *ದುಃಖಸಂಯೋಗಸ್ಯ 
ವಿಯೋಗ ಇತಿ ವಾ | ಯೋಗಸಂಜ್ಞಿತಂ ವಿದ್ಯಾತ್‌ | ಸಂಯೋಗಪದೇನ ನ 
ಕೇವಲಮುತ್ತನ್ನದುಃಖಂ ನಾಶಯತಿ ಕಿಂ ತೂತತ್ರಿಮೇವ ನಿವಾರಯತೀತಿ 
ಸೂಚಯತಿ | ಸ ಯೋಗಃ ಸಮಾಧಿಃ ನಿರ್ವಿಣ್ಣಚೇತಸಾ ವಿಷಯವಿರಕ್ತಮನಸಾ 
ನಿಶ್ಚಯೇನ ಯೋಕ್ತವ್ಯೋಠವಶ್ಯಂ ಕರ್ತವ್ಯ ಏವ ಮುಮುಕ್ಷುಣೇತ್ಯರ್ಥಃ 1 
ಮುಮುಕ್ಷೋರ್ಧ್ಯಾನಾಯೋಗವ್ಯವಚ್ಛೇದಾರ್ಥೋರ5ಯಂ ನಿಶ್ಚಯಶಬ್ದಃ 1 
ಅಯೋಗ- ವ್ಯವಚ್ಛೇದವಿಧಾನಾರ್ಥಮೇವ ಉದ್ಧರೇದಿತ್ಯತ್ರ ವಿಹಿತಸ್ಯಾತ್ರ 
ಪುನರ್ವಿಧಾನಮ್‌ ॥ 23 ॥ 
ಅನುವಾದ- ತಂ- ಅಂತಹ, ದುಃಖಸಂಯೋಗವಿಯೋಗಂ- ದುಃಖ ಸಂಯೋಗ 
ವಿಲ್ಲದಿರುವ, ದುಃಖದ ಸಂಬಂಧವನ್ನೆ. € ದೂರ ಮಾಡುವ ಅಥವಾ ಯಾವ ಧ್ಯಾನಾವಸ್ಥೆಯಿಂದ 
ದುಃಖದ ಸಂಬಂಧವು ದೂರವಾಗುತ್ತದೋ. (ಅಂಥಹ ಧ್ಯಾನಾವಸ್ಥೆಯನ್ನು) ವಿಯುಜ್ಯತೇ 
ಅನೇನ ಇತಿ ವಿಯೋಗಃ- ನಾಶಕ್ಕೆ ಕಾರಣವಾದದ್ದು ಕರಣಾರ್ಥದಲ್ಲಿ 'ಘಇಗ್‌' ಪ್ರತ್ಯಯ 
ಬಂದಿದೆ. ದುಃಖ ಸಂಬಂಧದ ನಾಶಕ್ಕೆ ಕಾರಣವಾದದ್ದನ್ನು, ಧ್ಯಾನ ಯೋಗ ಎಂದು 
ತಿಳಿಯಬೇಕು. ಸಂಯೋಗ ಎಂಬ ಶಬ್ದವು ಇಲ್ಲಿ, ಧ್ಯಾನಯೋಗವು ಬಂದ ದುಃಖವನ್ನು ಮಾತ್ರ 
ನಾಶ ಮಾಡುತ್ತದೆ ಎಂದು ಹೇಳುತ್ತಿಲ್ಲ ದುಃಖವನ್ನು ಬಾರದಂತೆಯೂ ಮಾಡುತ್ತದೆ ಎಂದು 
ಸೂಚಿಸುತ್ತಿದೆ. ಸಃ ಯೋಗಃ ಆ ಧ್ಯಾನಾವಸ್ಥೆಯು ನಿರ್ವಿಣ್ಣಚೇತಸಾ- ಎಷಯವೈರಾಗ್ಯವುಳ್ಳ 
ಮನಸ್ಸುಳ್ಳ ಮುಮುಕ್ಬುಜೀವನಿಂದ ನಿಶ್ಚಯೇನ ಯೋಕ್ತವ್ಯಃ- ಅವಶ್ಯವಾಗಿ ಆಚರಿಸಲ್ಪಡತಕ್ಕದ್ದು. 
ಮುಮುಕ್ತುವಿಗೆ ಧ್ಯಾನ ಬೇಕೇಬೇಕು ಎಂದು ತಿಳಿಸಲು ಇಲ್ಲಿನಿಶ್ಚಯ ಶಬ್ದವನ್ನು ಹೇಳಿದ್ದಾರೆ. 
ಉದ್ದರೇತ್‌ ಆತ್ಮನಾತ್ಮಾನಂ ಎಂಬ (ಈ ಅಧ್ಯಾಯದ 5ನೇ) ಶ್ಲೋಕದಲ್ಲಿ ಧ್ಯಾನವು 
ವಿಹಿತವಾಗಿದ್ದರೂ ಮುಮುಕ್ಕುವಿಗೆ ಧ್ಯಾನಬೇಕೇ ಬೇಕು ಎಂದು ತಿಳಿಸಲು ಪುನಃ ಇಲ್ಲಿ 
ಧ್ಯಾನಯೋಗವನ್ನು ವಿಧಿಸಿದ್ದಾರೆ. 1123 11 


ಕಾಮನಿಗ್ರಹಕ್ಕೆ ಉಪಾಯ 


ಸಂಕಲ್ಪಪ್ರಭವಾನ್‌ ಕಾಮಾಂಸ್ಟಕ್ತಾ ಯ ಸರ್ವಾನಶೇಷತಃ । 
ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ 11 24 11 


1. ದುಃಖಸಂಯೋಗೋ ಯಸ್ಯ ವಿಯೋಗಃ 


408 ಗೀತಾವಿವೃತಿ 


ಶನೈಃಶನೈರುಪರಮೇದ್‌ ಬುದ್ಧ್ಯಾ ಧೃತಿಗೃಹೀತಯಾ | 
ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್‌ 11 25 11 


ಅರ್ಥ- ಈ ಫಲಕ್ಕಾಗಿ ಈ ಕರ್ಮವನ್ನು ಮಾಡುತ್ತೇನೆ ಎಂಬ ಸಂಕಲಪೂರ್ವಕವಾಗಿ 
ಮಾಡಿದ ಕರ್ಮಗಳಿಂದ ಪಡೆಯಬಹುದಾದ ಎಲ್ಲಾ ಸುಖಭೋಗಗಳನ್ನು ಸಂಪೂರ್ಣವಾಗಿ 
ತ್ಯಜಿಸಿ, ಎಲ್ಲಾಇಂದ್ರಿಯಗಳನ್ನು ಎಲ್ಲಾವಿಷಯಪದಾರ್ಥಗಳಿಂದ ಮನಸಿನ ಮೂಲಕನಿಗ್ರಹಿಸಿ, 
ಧೈರ್ಯದಿಂದ ಕೂಡಿದ, ಧ್ಯಾನದಿಂದ ಕೂಡಿದ ತನ್ನ ವಶದಲ್ಲಿರುವ ಬುದ್ದಿ ಯಿಂದ ಮನಸನ್ನು 
ಮೆಲ್ಲಮೆಲ್ಲನೆ ವಿಷಯಪದಾರ್ಥಗಳಿಂದ ದೂರ ಮಾಡಬೇಕು. ಭಗವಂತನಲ್ಲಿ 
ಆಸಕ್ತಗೊಳಿಸಬೇಕು. ಮನಸನ್ನು ಪರಮಾತ್ಮನಲ್ಲಿಯೇ ಆಸಕ್ತವನ್ನಾಗಿಸಿ ಬುದ್ದಿಯಿಂದ ಭಗವಂತ 
ನನ್ನು ಬಿಟ್ಟುಬೇರೇನನ್ನೂ ಚಿಂತಿಸಬಾರದು. 


ಕಿಂ ಚ ಸಂಕಲ್ಪೇನ ಏತದರ್ಥಮಿದಂ ಕುರ್ಯಾದಿತಿ ಸಂಕಲ್ಪಪೂರ್ವಕಾ- 
ನುಷ್ಠಾನೇನ ಪ್ರಭವೋ ಜನ್ಮ ಯೇಷಾಂ ತಾನ್‌ ಕಾಮಾನ್‌ ವಿಷಯಭೋಗಾನ್‌ 
ಸರ್ವಾನಶೇಷತೋ ನಿಃಶೇಷತಃ ತೃಕ್ತ್ವಾಇಂದ್ರಿಯಗ್ರಾಮಂ ಇಂದ್ರಿಯಸಮೂಹಂ 
ಸಮಂತತಃ ಸರ್ವತಃ ಮನಸೈವ ವಿನಿಯಮ್ಯ । ಇಂದ್ರಿಯನಿಯಮನಂ ನ 
ಮನಸೋರನ್ಯೇನೇತಿ ಜ್ಞಾಪನಾಯೈವಕಾರಃ ॥1 24 ॥ 


ಅನುವಾದ- ಅಲ್ಲದೆ, ಸಂಕಲ್ಪೇನ- ಈ ಫಲಕ್ಕಾಗಿ ಈ ಕರ್ಮವನ್ನು ಮಾಡುತ್ತೇನೆ ಎಂಬ 
ಸಂಕಲ್ಪ ಪೂರ್ವಕವಾಗಿ ಮಾಡಿದ ಕರ್ಮಗಳಿಂದ ಪ್ರಭವಃ ಯೇಷಾಂ ತಾನ್‌, - ಪಡೆಯ 
ಬಹುದಾದ ಸರ್ವಾನ್‌ ಕಾಮಾನ್‌: ಎಲ್ಲಾ ಸುಖಭೋಗಗಳನ್ನು ಅಶೇಷತಃ- ಸಂಪೂರ್ಣ 
ವಾಗಿ, ತ್ಯಕ್ತ್ವಾ: ತ್ಯಜಿಸಿ, ಇಂದ್ರಿಯಗ್ರಾಮಂ- ಇಂದ್ರಿ ಯಸಮೂಹವನ್ನು, ಸಮಂತತಃ - ಎಲ್ಲಾ 
ವಿಷಯ ಪದಾರ್ಥಗಳಿಂದ, ಮನಸ್ಸಿನಿಂದಲೇ ನಿಗ್ರಹಿಸಿ, ಮನಸಿನಿಂದ ಹೊರತಾಗಿ ಬೇರೆ 


ಯಾವುದರಿಂದಲೂ ಇಂದ್ರಿಯಗಳ ನಿಯಮನ ಸಾಧ್ಯವಿಲ್ಲ ಎಂದು ತಿಳಿಸಲು ಮನಸೈವ 
ಎಂಬಲ್ಲಿಏವ ಶಬ್ದವನ್ನು ಹೇಳಿದ್ದಾನೆ . 124 || 


ಮನಶ್ಚ ದಧೃತಿಗೃಹೀತಯಾ ಧೈರ್ಯೋಪೇತಯಾ ಧಾರಣಯಾ ಗೃಹೀತಯಾ 
ವಶೀಕೃತಯೇತಿ ವಾ ಬುದ್ಧ್ಯಾ ಶನೈಃ ಶನೈರುಪರಮೇತ್‌ ವಿಷಯೇಭ್ಯೋ 
ವ್ಯಾವರ್ತಯೇತ್‌ | ಭಗವತಿ ರಮೇತೇತಿ ವಾಠರ್ಥಃ । ಕಿಂಚಾತ್ಮಸಂಸ್ಥಂ 
ಭಗವನ್ನಿಷ್ಠಂ ಮನಃ ಕೃತ್ವಾ | ಬುದ್ಧೈತ್ಯನುಷಂಗ : | ಭಗವತೋಶನ್ಯನ್ನ ಕಿಂಚಿದಪಿ 
ಚಿಂತಯೇತ್‌ ॥1 25 ॥ 


ಅಧ್ಯಾಯ 6 409 


ಅನುವಾದ- ಮನಸನ್ನೂ , ಧೃತಿಗೃಹೀತಯಾ:- ಧೈರ್ಯದಿಂದ ಕೂಡಿದ, ಅಥವಾ 
ಧ್ಯಾನದಿಂದ ತನ್ನ ವಶದಲ್ಲಿರುವ, ಬುದ್ದಿಯಿಂದ ಮೆಲ್ಲಮೆಲ್ಲನೆ, ಉಪರಮೇತ್‌- ವಿಷಯ 
ಪದಾರ್ಥಗಳಿಂದ ದೂರಮಾಡಬೇಕು. ಅಥವಾ ಭಗವಂತನಲ್ಲಿಯೇ ಆಸಕ್ತವನ್ನಾಗಿಸಬೇಕು 
ಎಂದರ್ಥ. ಅಲ್ಲದೆ ಮನಸ್ಸನ್ನು ಬುದ್ದಿಯಿಂದ, ಆತ್ಮಸಂಸ್ಥಂ- ಭಗವಂತನಲ್ಲೇ ಆಸಕ್ತವನ್ನಾಗಿಸಿ, 


ಭಗವಂತನನ್ನು ಬಿಟ್ಟು ಬೇರೆ ಏನನ್ನೂ ಚಿಂತಿಸಬಾರದು. 1125 ॥1 


ಯತೋ ಯತೋ ನಿಶ್ಚರತಿ ಮನಶ್ನಂಚಲಮಸ್ನಿರಮ್‌ । 
ತತಸ್ತತೋ ನಿಯಮೈ ೨ತದಾತ್ಮನ್ಯೇವ ವಶಂ ನಯೇತ್‌ 11 26 ॥ 


ಅರ್ಥ - ಸ್ವತಃ ಚಂಚಲವಾದ ಮನಸ್ಸು ಯಾವ ಯಾವ ವಿಷಯಗಳಲ್ಲಿ ಸ್ಥಿರವಾಗಿ ನಿಲ್ಲದೆ 
ಸಂಚರಿಸುತ್ತದೋ, ಆಯಾ ವಿಷಯಗಳಿಂದ ಮನಸನ್ನು ಬಲಾತ್ಕಾರವಾಗಿ ನಿಗ್ರಹಿಸಿ, 
ಭಗವಂತನಲ್ಲಿಯೇ ನೆಲೆಗೊಳಿಸಬೇಕು. 


ಧ್ಯಾನೇನ ಮನೋತನವಸ್ಸಿತಂ ಚೇತ್ಚತ್ಯಾಹಾರೇಣ ವಶೀಕುರ್ಯಾದಿತ್ಯಾಹ- 
ಯತೋ ಯತ ಅತಿ ॥ “ಆದ್ಯಾದಿಭ್ಯ ಉಪಸಂಖ್ಯಾನಮಿತಿ' ಸಪ್ತಮೃರ್ಥೇ ತಸಿಃ । 
ಯತ್ರ ಯತ್ರ ವಿಷಯೇ ಸ್ವತಶ್ಚಂಚಲಂ ಮನೋಶಸ್ಥಿರಂ ಸತ್‌ ನಿಶ್ಚರತಿ ಪ್ರವರ್ತತೇ 
ತತಸ್ತತ ಏತನ್ಮನೋ ನಿಯಮ್ಯ ಪ್ರತ್ಯಾಹೃತ್ಯ ತದಾತ್ಮನ್ಯೇವ ಭಗವತ್ಯೇವ ವಶಂ 
ತನ್ನಿಷ್ಠಮೇವ ನಯೇತ್‌ಕುರ್ಯಾದಿತೃ್ಯರ್ಥಃ Il 26 11 


ಅನುವಾದ- ಧ್ಯಾನದಿಂದ ಮನಸ್ಸು ಸ್ಥಿರವಾಗದಿದ್ದರೆ ಪ್ರತ್ಯಾಹಾರದಿಂದ ಸೆಳೆದು ತನ್ನ 
ವಶದಲ್ಲಿ ಇಟ್ಟುಕೊಳ್ಳಬೇಕು ಎಂದು "ಯತೋ ಯತೋ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. 
'ಆದ್ಯಾದಿಭ್ಯ ಉಪಸಂಖ್ಯಾನಮ್‌' ಎಂಬ ಪಾಣಿನಿಸೂತ್ರದಂತೆ ಇಲ್ಲಿ ಯತ್‌ ಶಬ್ದದ ಮೇಲೆ 
ಸಪ್ತಮೀ ವಿಭಕ್ಕರ್ಥದಲ್ಲಿ ತಸಿಲ್‌ ಪ್ರತ್ಯಯ ಬಂದಿದೆ. ಯತಃ ಯತಃ- ಯಾವ ಯಾವ 
ವಎಷಯಪದಾರ್ಥಗಳಲ್ಲಿ ಸ್ವತಃ ಚಂಚಲವಾದ ಮನಸ್ಸು ಅಸ್ಥಿರಂ- ಸ್ಥಿರವಾಗಿ ನಿಲ್ಲದೆ 
ಸಂಚರಿಸುತ್ತದೋ, ತತಸ್ತತಃ ಆ ಆ ವಿಷಯಪದಾರ್ಥಗಳಿಂದ, ಏತತ್‌ ಮನಸನ್ನು , 
ನಿಯಮ್ಮ= ಪ್ರತ್ಯಾಹಾರದಿಂದ ನಿಗ್ರಹಸಿ, ತತ್‌ ಆ ಮನಸ್ಸನ್ನು, ಆತ್ಮನ್ಯೇವ- ಭಗವಂತ 
ನಲ್ಲಿಯೇ, ವಶಂ ನಯೇತ್‌ ಎ ಆಸಕ್ತವನ್ನಾಗಿಸಬೇಕು (ನೆಲೆಗೊಳಿಸಬೇಕು). 

ಎವರಣೆ- ಯತಃ- "ಯತ್‌' ಶಬ್ದದ ಮೇಲೆ ತಸಿಲ್‌ ಪ್ರತ್ಯಯ ಬಂದು ಯತಃ ಎಂದು 


ರೂಪವಾಗುತ್ತದೆ. ಅಂದರೆ ಪಂಚಮೀ ವಭಕ್ಕರ್ಥದಲ್ಲಿ "ತಸಿಲ್‌' ಪ್ರತ್ಯಯ ಬಂದಿದೆ ಎಂದಾದರೆ 
ಯಾವ ವಿಷಯಪದಾರ್ಥಗಳಿಂದ ಎಂದು ಅರ್ಥವಾಗುತ್ತಿತ್ತು . ಈ ಅರ್ಥ ಪ್ರಕೃತಕ್ಕೆ 


410 ಗೀತಾವಿವೃತಿ 


ಸಂಗತವಾಗುವುದಿಲ್ಲ, ಆದ್ದರಿಂದ ಇಲ್ಲಿ ಪಂಚಮೀವಿಭಕ್ತರ್ಥದಲ್ಲಿ 'ತಸಿಲ್‌ 'ಪ್ರತಯ್ಯ ಬಂದಿರು 
ವುದಲ್ಲ "ಯತ್‌' ಶಬ್ದದ ಮೇಲೆ ಸಪ್ತಮೀವಿಭಕ್ಕರ್ಥದಲ್ಲಿ “ತಸಿಲ್‌' ಪ್ರತ್ಯಯ ಬಂದಿದೆ. ಯತಃ 
ಎಂದರೆ ಯಾವ ವಿಷಯಪದಾರ್ಥಗಳಲ್ಲಿಎಂದು ಅರ್ಥ. ಇದು ಪ್ರಕೃತಕ್ಕೆಸಂಗತ. ಸಪ್ತಮೀ 
ಎಭಕ್ತ್ಯ ರ್ಥದಲ್ಲಿ "ತಸಿಲ್‌" ಪ್ರತ್ಯಯವು “ಆದ್ಯಾದಿಭ್ಯಃ ಉಪಸಂಖ್ಯಾನಂ' ಎಂಬ ಸೂತ್ರದಿಂದ 
ಬರುತ್ತದೆ . ಆದುದರಿಂದ ಈ ಅರ್ಥ ಸಾಧು ಎಂದು ತಿಳಿಯಬೇಕು. ॥1 26 ॥ 


ಪ್ರಶಾಂತಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಮ್‌ 1 
ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಮ್‌ 11 27 ॥ 


ಅರ್ಥ- ಸ್ವತಃ ವಿಷಯ ಪದಾರ್ಥಗಳಿಂದ ನಿವೃತ್ತವಾದ ಮನಸುಳ್ಳ, ರಜೋಗುಣಗಳ 
ಪ್ರಭಾವವನ್ನು ಕಳೆದು ಕೊಂಡ, ಆದ್ದರಿಂದಲೇ ಕಾಮಕ್ರೋಧಾದಿ ದೋಷರಹಿತನಾದ, ಭಗವಂತ 


ನಲ್ಲಿ ಸ್ಥಿರವಾದ ಮನಸ್ಸುಳ್ಳ ಧ್ಯಾನಯೋಗಿಯನ್ನು, ಉತ್ತಮವಾದ ಸುಖವು ಬಂದು ಸೇರುತ್ತದೆ. 
ಇದುಶ್ರುತಿ ಪ್ರಸಿದ್ಧ 


ಏವಂ ಸಾಂಗಯೋಗಮಭಿಧಾಯ ತದನುಷ್ಠಾತುಃ ಫಲಂ ಪ್ರಪಂಚಯತಿ 
ಪ್ರಶಾಂತೇತಿ ॥। ಪ್ರಶಾಂತಮನಸಂ ಸತೋ ವಿಷಯೇಷ್ವ ಪ್ರವೃತ್ತಮನಸಂ ಶಾಂತ- 
ರಜಸಂ ವಿಗತರಜೋಗುಣಮತ ಏವಾಕಲ್ಲಷಂ ಕಾಮಕ್ರೋಧಾದಿದೋಷ- 
ಹೀನಂ | ರಜೋಜನ್ಯತ್ವಾತ್ರೇಷಾಂ । ಬ್ರಹ್ಮಭೂತಂ “ತದ್‌ಬುದ್ಧಯ' ಇತ್ಯುಕ್ತದಿಶಾ 
ಬ್ರಹ್ಮಣಿ ಸ್ಥಿತಿಮಂತಮೇನಂ ಯೋಗಿನಂ ಸಮಾಧಿಯೋಗವಂತಮುತ್ತಮಂಸುಖಂ 
ಕರ್ತೃ ಉಪೈತಿ ಪ್ರಾಪ್ನೋತಿ । ಹಿ ಪ್ರಸಿದ್ಧಂ ಶ್ರುತ್ಯಾದಾವಿತ್ಯರ್ಥಃ ॥। 27 ॥ 


ಅನುವಾದ - ಹೀಗೆ ಅಂಗಸಹಿತವಾದ ಧ್ಯಾನಯೋಗವನ್ನು ಹೇಳಿ, ಧ್ಯಾನಯೋಗವನ್ನು 
ಅನುಷ್ಠಾನ ಮಾಡುವ ಜೀವನಿಗೆ ಬರುವ ಫಲವನ್ನು "ಪ್ರಶಾಂತಮನಸಂ' ಎಂಬ ಶ್ಲೋಕದಿಂದ 
ವಿವರಿಸುತ್ತಿದ್ದಾನೆ. ಪ್ರಶಾಂತಮನಸಂ ಎ ಸ್ವತಃ ವಿಷಯಪದಾರ್ಥಗಳಿಂದ ನಿವೃತ್ತವಾದ 
ಮನಸ್ಸುಳ್ಳ, ಶಾಂತರಜಸಂ - ರಜೋಗುಣವನ್ನು ಕಳೆದುಕೊಂಡ, ಆದ್ದರಿಂದಲೇ, ಅಕಲ್ಮಷಂ - 
ರಜೋಗುಣದಿಂದ ಹುಟ್ಟುವ ಕಾಮಕ್ರೋಧಾದಿ ದೋಷರಹಿತನಾದ, ಬ್ರಹ್ಮಭೂತಂ- 
“ತದ್‌ಬುದ್ದಯಃ' ಇತ್ಯಾದಿಯಾಗಿ ಹೇಳಿದಂತೆ ಭಗವಂತನಲ್ಲಿ ಸ್ಥಿರವಾದ ಮನಸ್ತುಳ್ಳ , ಏನಂ 
ಯೋಗಿನಂ- ಧ್ಯಾನಯೋಗಿಯನ್ನು , ಉತ್ತಮಂ ಸುಖಂ - ಉತ್ತಮವಾದ ಸುಖವು, ಕರ್ತೃ 
ತಾನೇ, ಉಪೈತಿ- ಬಂದುಸೇರುತ್ತದೆ. ಹಿ - ಇದು ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿದೆ. ॥। 27 11 


ಅಧ್ಯಾಯ 6 411 


ಏವಂ ಯುಂಜನ್‌ ಸದಾತsತ್ಗಾನಂ ಯೋಗೀ ವಿಗತಕಲ್ಲಷಃ | 
ಸುಖೇನ ಬ್ರಹ್ಮಸಂಸ್ಪರ್ಶಮತ್ಯಂತಂ ಸುಖಮಶ್ನುತೇ 11 28 ॥॥ 


ಅರ್ಥ- ರಾಗದ್ದೇಷಾದಿ ದೋಷರಹಿತನಾದ ಧ್ಯಾನಯೋಗಿಯು, ಹಿಂದೆ ಹೇಳಿದಂತೆ 
ಭಗವಂತನನ್ನು ನಿರಂತರ ಧ್ಯಾನ ಮಾಡುತ್ತಾ , ಅನಾಯಾಸವಾಗಿ, ಭಗವಂತನ ಸಂಗದಿಂದ 
ಅಭಿವ್ಯಕ್ತವಾದ ಮಹದಾನಂದವನ್ನು ಹೊಂದುತ್ತಾನೆ. 


ಸುಖಮುಪೈತೀತ್ಯುಕ್ತಸುಖಂ ಕಿಮಾಯಾಸೇನ ಪ್ರಾಪ್ನೋತಿ ? ಕೀದೃಶಂ ಚ 
ತದಿತ್ಯತೋ ವ್ಯನಕ್ತಿ ಏವಮಿತಿ ॥ ವಿಗತಕಲ್ಮಹೋ ವಿಗತರಾಗಾದಿದೋಷೋ 
ಯೋಗೀ ಏವಮುಕ್ತದಿಶಾ55ತ್ಮಾನಂ ಭಗವಂತಂ ಯುಂಜನ್‌ ಧ್ಯಾಯನ್‌ 
ಸುಖೇನಾಕ್ಲೇಶೇನ ಬ್ರಹ್ನಸಂಸರ್ಶಂ ಭಗವತ್ಪಂಸರ್ಗಾಭಿವ್ಯಕ್ತಂ ಅತ್ಯಂತಮತಿ- 
ಶಯಿತಂ ಸುಖಮತಶ್ನುತೇ ಪ್ರಾಪ್ನೋತಿ ॥ 28 ॥ 


ಅನುವಾದ- ಉತ್ತಮ ಸುಖವನ್ನು ಹೊಂದುತ್ತಾನೆ ಎಂದು ಹೇಳಿದ ಆ ಉತ್ತಮ ಸುಖವನ್ನು 
ಬಹಳ ಪ್ರಯಾಸಪಟ್ಟು ಹೊಂದುತ್ತಾನೋ 9 ಮತ್ತು ಆ ಸುಖ ಎಂಥಾದ್ದು ? ಎಂಬುದನ್ನು 
"ಏವಂ ಯುಂಜನ್‌' ಎಂಬ ಶ್ಲೋಕದಿಂದ ಸ್ಪಷ್ಟಪಡಿಸುತ್ತಿದ್ದಾನೆ. ವಿಗತಕಲ್ಪಷಃ- ರಾಗ-ದ್ವೇಷಾದಿ 
ದೋಷರಹಿತನಾದ, ಯೋಗೀ: ಧ್ಯಾನಯೋಗಿಯು, ಏವಂ: ಹಿಂದೆ ಹೇಳಿದಂತೆ, ಆತ್ಮಾನಂ: 
ಭಗವಂತನನ್ನು, ಯುಂಜನ್‌ - ಧ್ಯಾನಿಸುತ್ತಾ, ಸುಖೇನ- ಅನಾಯಾಸವಾಗಿ, ಬ್ರ ಹೃಸಂಸರ್ಶಂ- 
ಭಗವಂತನ ಸಂಗದಿಂದ ಅಭಿವ್ಯಕ್ತವಾದ, ಅತ್ಯಂತಂ- ಅತಿಶಯಿತವಾದ, ಸುಖಂ- ಆನಂದವನ್ನು, 
ಅಶ್ನುತೇ- ಹೊಂದುತ್ತಾನೆ . 1128 11 


ಸರ್ವಭೂತಸ್ಮಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ | 
ಈಕ್ಷತೇ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ 11 29 ॥| 


ಅರ್ಥ- ಧ್ಯಾನ ಯುಕ್ತವಾದ ಮನಸ್ಸುಳ್ಳ, ಬ್ರಹ್ಮಾದಿ ತೃಣಪರ್ಯಂತ ಜೀವರಲ್ಲಿ ಇರುವ 
ಭಗವಂತನ ರೂಪಗಳು ಐಶ್ವರ್ಯಾದಿಗಳಿಂದ ಸಮಾನ ಎಂಬುದಾಗಿ ತಿಳಿದ ಧ್ಯಾನಯೋಗಿಯು, 
ಭಗವಂತನನ್ನು ಬ್ರಹ್ಮಾದಿ ಸಕಲಜೀವ ಅಂತರ್ಯಾಮಿ ಎಂದೂ, ಭಗವಂತನಲ್ಲಿ ಬ್ರಹ್ಮಾದಿ ಸಕಲ 
ಜೀವರು ಆಶ್ರಯವನ್ನು ಪಡೆದಿದ್ದಾರೆ ಎಂದೂ ನೋಡುತ್ತಾನೆ. 


ಏವಂ ಯುಂಜನ್ನಿತಿ ಧ್ಯಾನಪ್ರಕರಣಸ್ಯ ಫಲಕಥನೇನೋಪಸಂಹೃತ್ಯೇದಾನೀಂ 
ಧ್ಯೇಯಮಾಹ- ಸರ್ವೇತಿ ॥ "ಭೋಕ್ತಾರಮಿ'ತಿ(5-29) ಪಂಚಮಾಂತೇ 
"ಮಚ್ಚಿತ್ತೋ ಯುಕ್ತ ಆಸೀತ' ಇತ್ಯತೈವಾಧ್ಯಾಯೇ (6-14) ಧ್ಯೇಯೋಕ್ತಾ- 


412 ಗೀತಾವಿವೃತಿ 


ವಪೀಹೋತ್ತಮಾಧಿಕಾರಿಣಾಂ ಧ್ಯೇಯಸ್ಯೋಕ್ತಿರಿತಿ ಜ್ಞೇಯಮ್‌ 1 ಆತ್ಮಾನಂ 
ಪರಮಾತ್ಥಾನಂ ಬ್ರಹ್ಮಾದಿಸರ್ವಪ್ರಾಣಿಗತಂ ಆತ್ಮನಿ ಪರಮಾತ್ಮನಿ ಸರ್ವತ್ರ 
ಬ್ರಹ್ಮಾದಿತೃಣಾಂತೇಷು ಭಗವಂತಂ ಐಶ್ತರ್ಯಾದಿನಾ ಸಾಮ್ಯೇನ ಪಶ್ಯನ್‌ 
ಸಮದರ್ಶನೋ ಯೋಸಯುಕ್ತಾತ್ಮಾ ಸಮಾಧಿಯುಕ್ತಮನಸ್ಮಃ ಈಕ್ಷತೇ 
ಪಶ್ಯತೀತ್ಯರ್ಥಃ ॥ 29 ॥ 


ಅನುವಾದ - "ಏವಂ ಯುಂಜನ್‌' ಎಂಬ ಶ್ಲೋಕದಿಂದ ಧ್ಯಾನಕ್ಕೆ ಸಂಬಂಧಿಸಿದ ಫಲವನ್ನು 
ಹೇಳಿ ಉಪಸಂಹರಿಸಿ, ಈಗ ಧ್ಯೇಯವನ್ನು "ಸರ್ವಭೂತಸ್ಥಂ' ಎಂಬ ಶ್ಲೋಕದಿಂದ 
ಹೇಳುತ್ತಿದ್ದಾನೆ. "ಭೋಕ್ತಾರಂ' (5-29) ಎಂಬ ಐದನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ 
ಮತ್ತು 'ಮಚ್ಚಿತ್ತೋ ಯುಕ್ತ ಆಸೀತ ' (6-14) ಎಂಬ ಈ ಅಧ್ಯಾಯದ ಶ್ಲೋಕದಲ್ಲಿಯೂ 
ಧ್ಯೇಯವಾದ ಭಗವಂತನ ಸ್ವರೂಪವನ್ನು ತಿಳಿಸಿದ್ದರೂ, ಈ ಶ್ಲೋಕದಲ್ಲಿ ಉತ್ತಮ ಅಧಿ 
ಕಾರಿಗಳಿಂದ ಧ್ಯೇಯವಾದ ಭಗವಂತನ ಸ್ವರೂಪವನ್ನು ತಿಳಿಸುತ್ತಿದ್ದಾನೆ ಎಂದು ಅರ್ಥ 
ಮಾಡಿಕೊಳ್ಳಬೇಕು. ಆತ್ಮಾನಂ- ಭಗವಂತನನ್ನು (ಸರ್ವಭೂತಸ್ಥಂ- ) ಬ್ರಹ್ಮಾದಿ ಸಕಲ ಜೀವರ 
ಅಂತರ್ಯಾಮಿ ಎಂದು , ಆತ್ಮನಿ- ಭಗವಂತನಲ್ಲಿ, ಎಲ್ಲಾಜೀವರು ಆಶ್ರಯವನ್ನು ಪಡೆದಿದ್ದಾರೆ 
ಎಂದು, ಸರ್ವತ್ರ - ಬ್ರಹ್ಮಾದಿ ತೃಣಪರ್ಯಂತ ಜೀವರಲ್ಲಿ ಸಮದರ್ಶನಃ- ಭಗವಂತನ 
ರೂಪಗಳು ಐಶ್ಚರ್ಯಾದಿಗಳಿಂದ ಸಮಾನ ಎಂದು, ಯೋಸಯುಕ್ತಾತ್ಮಾ- ಧ್ಯಾನಯೋಗದಿಂದ 
ಕೂಡಿದ ಮನಸ್ಸುಳ್ಳ ಯೋಗಿಯು, ಈಕ್ಟತೇ- ನೋಡುತ್ತಾನೆ. ।। 29 ॥ 


ಧ್ಯಾನವಿಶೇಷದ ಫಲ 


ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ । 


ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ Il 30 ॥! 


ಅರ್ಥ- ಯಾವ ಧ್ಯಾನಯೋಗಿಯು ಬ್ರಹ್ಮಾದಿ ಸಕಲ ಜೀವ ಅಂತರ್ಯಾಮಿ ಎಂದು ನನ್ನನ್ನು 
ಕಾಣುತ್ತಾನೋ, ಬ್ರಹ್ಮಾದಿ ಸಕಲ ಜಗತ್ತು ನನ್ನ ಅಧೀನ ಎಂದೂ ಕಾಣುತ್ತಾನೋ ಅವನಿಗೆ ನಾನು 
ಇಲ್ಲವೆಂದಾಗುವುದಿಲ್ಲ ಅವನ ಯೋಗಕ್ಷೇಮವನ್ನು ನಾನೇ ನೋಡಿಕೊಳ್ಳುತ್ತೇನೆ. ಅವನು ನನಗೆ 
ಇಲ್ಲವೆಂದಾಗುವುದಿಲ್ಲ ನನ್ನ ಭಕ್ತನೇ ಆಗಿರುತ್ತಾನೆ. 


ಸರ್ವಭೂತಸ್ಥಾತ್ಮಧ್ಯಾನವಿಶೇಷಸ್ಯ ಫಲಮಾಹ- ಯೋ ಮಾಮಿತಿ ॥ ಸರ್ವತ್ರ 
ಬ್ರಹ್ಮಾದಿತೃಣಾಂತೇಷು ಸ್ಥಿತಂ ಮಾಂ ಯಃ ಪಶ್ಯತಿ, ಸರ್ವಂ ಚ ಬ್ರಹ್ಮಾದಿಜಗತ್‌ 
ಮಯಿ ಮದಧೀನಂ ಪಶ್ಯತಿ | ತಸ್ಯಾಹಂ ನ ಪ್ರಣಶ್ಯಾಮಿ ಸರ್ವದಾ 


ಅಧ್ಯಾಯ 6 413 


ಯೋಗಕ್ಷೇಮವಹಃ ಸ್ಯಾಮಿತ್ಯರ್ಥಃ 1'ಸಚಮೇನ ಪ್ರಣಶ್ಯತಿ ಸದಾ ಮದ್ಗಕ್ರೋ 
ಭವತೀತ್ಯರ್ಥಃ 11 30 ॥ 


ಅನುವಾದ- ಎಲ್ಲಾ ಜೀವರ ಅಂತರ್ಯಾಮಿಯಾದ ಭಗವಂತನ ವಿಶೇಷ ಧ್ಯಾನಕ್ಕೆ 
ಫಲವನ್ನು "ಯೋ ಮಾಂ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. ಸರ್ವತ್ರ - ಬ್ರಹ್ಮಾದಿ ಸಕಲ 
ಜೀವರಲ್ಲಿ ಅಂತರ್ಯಾಮಿ ಎಂದು, ಮಾಂ- ಭಗವಂತನಾದ ನನ್ನನ್ನು ಯಾವ ಧ್ಯಾನ- 
ಯೋಗಿಯು ನೋಡುತ್ತಾನೋ, ಸರ್ವಂ: ಎಲ್ಲಾಬ್ರಹ್ಮಾದಿ ಜಗತ್ತನ್ನೂ, ಮಯಿ: ನನ್ನ ಅಧೀನ 
ಎಂದು ಕಾಣುತ್ತಾನೋ, ತಸ್ಕಾಹಂ ನ ಪ್ರಣಶ್ಯಾಮಿ- ಯಾವಾಗಲೂ ನಾನೇ ಅವನ 
ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ. ಸಚಮೇ ನ ಪ್ರಣಶ್ಯತಿ: ಅವನು ಯಾವಾಗಲೂ ನನ್ನ 
ಭಕ್ತನೇ ಆಗಿರುತ್ತಾನೆ. 11 30 ॥ 


ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಮಿತಃ I 
ಸರ್ವಥಾ ವರ್ತಮಾನೋತಪಿ ಸ ಯೋಗೀ ಮಯಿ ವರ್ತತೇ Il 31 11 
ಅರ್ಥ- ಎಲ್ಲಾ ಕಡೆಯಲ್ಲಿಯೂ ಭಗವಂತನೊಬ್ಬನೇ ಅಂತರ್ಯಾಮಿಯಾಗಿ ಇದ್ದಾನೆ 
ಎಂದು ತಿಳಿದ ಯಾವ ಧ್ಯಾನಯೋಗಿಯು ಎಲ್ಲಾ ಜೀವರ ಒಳಗೆ ಇರುವ ನನ್ನನ್ನು ಭಜಿಸು- 
ತಾನೋ ಆ ಧ್ಯಾನಯೋಗಿಯು ನ್ಯಾಯಮಾರ್ಗದಲ್ಲಿ ಅಥವಾ ಅನ್ಯಾಯಮಾರ್ಗದಲ್ಲಿ 
ನಡೆಯುತ್ತಿದ್ದರೂ ನನ್ನ. ಲ್ಲಿಯೇ ಇರುತ್ತಾನೆ. ಅಂದರೆ ಅವನಿಗೆ ಮೋಕ್ಷ ನಿಶ್ಚಿತ. ಅನ್ಯಾಯ 
ಮಾರ್ಗದಲ್ಲಿನಡೆದರೆ ಮೋಕ್ಷದಲ್ಲಿ ಆನಂದ ಹ್ರಾಸ ಮಾತ್ರ ಉಂಟಾಗುತ್ತದೆ. 


"ಯೋ ಮಾಮಿ'ತಿ ಶ್ಲೋಕೋಕ್ತಮೇವ ಸಷ್ಟಯತಿ- ಸರ್ವೇತಿ ॥ ಯ 
ಏಕತ್ವಮಾಸ್ಥಿತಃ ಸರ್ವತ್ರ ಪರಮೇಶ್ವರ ಏವೇತ್ಯಾಸ್ಥಿತೋ ಜ್ಞಾನೀ ಸರ್ವಭೂತಸ್ಥಂ 
ಮಾಂ ಭಜತಿ ಸೇವತೇ, ಸ ಯೋಗೀ ಸರ್ವಪ್ರಕಾರೇಣ ನ್ಯಾಯೇನಾನ್ಯಾಯೇನ 
ವಾ ವರ್ತಮಾನೋತಪಿ ಮಯಿ ವರ್ತತೇ | ಅನ್ಯಾಯಪ್ರವೃತ್ತಾವಪಿ ಜ್ಞಾನಿನೋ 
ಮೋಕ್ಷೋ ನಿಯತ ಏವೇತಿ ಭಾವಃ | ತದಾಹ ಸೂತ್ರೇ "ತೌ ಕಾಮಕಾರೇಣ ಚೈಕ 
ಹೊ' (3-4-15) ಇತಿ । ಆನಂದಹ್ರಾಸಸ್ತ ಸ್ಕೇವೇತಿ ಜ್ಞೇಯಮ್‌ ॥ 31 ॥ 


ಅನುವಾದ - 'ಯೋ ಮಾಂ ಪಶ್ಯತಿ' ಎಂಬ ಶ್ಲೋಕದಲ್ಲಿ ಹೇಳಿದ ಎಷಯವನ್ನೆ 
"ಸರ್ವಭೂತಸ್ಥಿತಂ' ಎಂಬ ಶ್ಲೋಕದಿಂದ ಸ್ಪಷ್ಟಪಡಿಸುತ್ತಿದ್ದಾನೆ. ಯಾವ ಧ್ಯಾನಯೋಗಿಯು, 
ಏಕತ್ತಮಾಸ್ಥಿತಃ - ಎಲ್ಲಾ ಕಡೆಯಲ್ಲೀಯೂ ಪರಮಾತ್ಮನೇ ಅಂತರ್ಯಾಮಿಯಾಗಿ ಇದ್ದಾನೆ 
ಎಂದು ತಿಳಿದು, ಸರ್ವಭೂತಸ್ನಂ ಮಾಂ - ಎಲ್ಲಾ ಜೀವರ ಒಳಗೆ ಇರುವ ನನ್ನನ್ನು, ಭಜತಿ = 
ಸೇವಿಸುತ್ತಾನೋ, ಆ ಯೋಗಿಯು, ಸರ್ವಪ್ರಕಾರೇಣ - ನ್ಯಾಯ ಮಾರ್ಗ ಅಥವಾ ಅನ್ಯಾಯ 


414 ಗೀತಾವಿವೃತಿ 


ಮಾರ್ಗದಲ್ಲಿ ವರ್ತಮಾನೋತಪಿ- ನಡೆಯುತ್ತಿದ್ದರೂ ನನ್ನಲ್ಲಿಯೇ ಇರುತ್ತಾನೆ. ಅನ್ಯಾಯ 
ವನ್ನು ಮಾಡಿದರೂ ಜ್ಞಾನಿಗೆ ಮೋಕ್ಷ ನಿಶ್ಚಿತ ಎಂದು ತಾತ್ಪರ್ಯ. ಇದನ್ನೇ "ಕಾಮಕಾರೇಣ ಚೈಕೇ' 
ಎಂಬ ಬ್ರಹ್ಮಸೂತ್ರ ದಲ್ಲಿ ವೇದವಾ, ಸರು ತಿಳಿಸಿದ್ದಾರೆ. ಅನ್ಯಾ ಯವನ್ನು ಮಾಡಿದರೆ ಅವನಿಗೆ 
ಮೋಕ್ಷದಲ್ಲಿಆನಂದಹ್ರಾಸಮಾತ್ರ ತ್ರ ಇದ್ದೇ ಇದೆ ಎಂದು ತಿಳಿಯಬೇಕು. 1131 11 


ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋತರ್ಜುನ ! 
ಸುಖಂ ವಾ ಯದಿ ವಾ ದುಃಖಂ ಸ ಯೋಗೀ ಪರಮೋ ಮತಃ 1132 1 


ಅರ್ಥ- ಅರ್ಜುನ | ತನಗೆ ಹೇಗೆ ಸುಖವು ಪ್ರಿಯವೋ, ದುಃಖವು ಪ್ರಿಯವಲ್ಲವೋ ಹಾಗೆ 
ಎಲ್ಲಾಭಗವದ್ಧಕ್ಷರಿಗೂ ಸುಖವೇ ಪ್ರಿಯ ಎಂದು ತನ್ನ ದೃಷ್ಟಾಂತದಿಂದ ಎಲ್ಲಾಭಗವದ್ದಕ್ತರಿಗೂ 


ಸುಖವಾಗಲಿ ಎಂದು ಯಾರು ಬಯಸುತ್ತಾನೋ ಅಂತಹ ಧ್ಯಾನಯೋಗಿಯೇ ಉತ್ತಮನು 
ಎಂದು ನನ್ನ ಅಭಿಪ್ರಾಯ. 


ಸಮದರ್ಶನ ಇತ್ಯುಕ್ತೇ ಗೋಗವಯಾದಿವದ್‌ ಭವತಿ ಕಿಂ ಸಾಮ್ಯದರ್ಶನ- 
ಮಿತ್ಯಾಕಾಂಕ್ಷಾಯಾಮೇಕತ್ವಮಾಸ್ಥಿತ ಇತಿ ಸಾಮ್ಯದರ್ಶನಂ ಸ್ವಯಮೇವ 
ವ್ಯಾಖ್ಯಾಯ ಇದಾನೀಂ ಭಗವದನುವರ್ತಿವಿಷಯತಯಾ ಸಾಮ್ಯ ದರ್ಶನಂ 
ಸ್ವಯಮೇವ ವ್ಯಾಚಷ್ಟೇ- ಆತ್ಮೇತಿ ॥ ಯಥಾ ಸುಖಂ ಸ್ವಸ್ಯ ಬಹ ದುಃಖಂ 
ಚಾಪ್ರಿಯಂ ತಥಾ ೀಷಾಮಪಿ ಭಗವದ್ಧಕ್ತಾನಾಮಿತ್ಯ (ವಮಾತೌಪನ್ಮೆ ೇನ 
ಸ್ವಸಾದೃಶೈ €ನ ಸರ್ವತ್ರ ಭಗವದನುವರ್ತಿಷು ಸಮಂ ಯಃ ಪಶ್ಯ ತ್ರಿ, ಮವ 
ಸರ್ವಭಕ್ತೇಷು ಯೋ ವಾಂಛತಿ ಸ್ವಾತ್ಮನ ಇಅವೇತಿ ಜೂ ಸ ಯೋಗೀ 


ಪರಮೋ ಮತ ಅತಿ | ಎಷ್ಟ ನುವರ್ತಿಷು ಸ್ವಾತ್ಮನೀವ ಸ್ಥೆ ್ನ್ನೇಹಂ ಕುರ್ವನ್‌ ಶ್ರೆ ೇಷ್ಠೋ 
ಮತ ಇತಿ ಫಲಿತಾರ್ಥಃ ॥ 32 ॥1 


ಅನುವಾದ - 'ಸಮದರ್ಶನಃ' ಎಂದರೆ ಗೋ-ಗವಯಗಳಿಗೆ ಸಾಮ್ಯವನ್ನು ತಿಳಿದಂತೆ 
ಜೀವರಿಗೆ ಸಾಮ್ಯವನ್ನು ತಿಳಿಯುವುದೇ ? ಎಂದು ಆಕ್ಷೇಪ ಬಂದರೆ "ಏಕತ್ತಮಾಸ್ತಿತಃ' 
ಎಲ್ಲರಲ್ಲಿಯೂ ಅಂತರ್ಯಾಮಿಯಾದ ಭಗವಂತನನ್ನು ತಿಳಿಯುವುದು ಎಂದು ಶ್ರೀಕೃಷ್ಣ ತಾನೇ 
ವ್ಯಾಖ್ಯಾನ ಮಾಡಿದ್ದಾನೆ. ಈಗ ಭಗವದ್ಧಕ್ಷರಲ್ಲಿ ಸಾಮ್ಯದರ್ಶನ ಎಂದರೆ ಏನು ಎಂಬುದನ್ನು 
"ಆತ್ಮೌಹಮ್ಯೇನ ' ಎಂಬ ಶ್ಲೋಕದಿಂದ ತಾನೇ ತಿಳಿಸುತ್ತಿದ್ದಾನೆ. ಹೇಗೆ ಸುಖವು ತನಗೆ ಪ್ರಿಯವೋ, 
ದುಃಖವು ಅಪ್ರಿಯವೋ ಹಾಗೆ ಬೇರೆ ಭಗವದ್ಧಕ್ತರಿಗೂ ಸುಖವೇ ಪ್ರಿಯ ಎಂದು, ಆತ್ಥೌಪ- 
ಮೈನ- ತನ್ನ ದೃಷ್ಟಾಂತದಿಂದ, ಸರ್ವತ್ರ - ಎಲ್ಲಾ ಭಗವದ್ಧಕ್ತರಲ್ಲಿ ಸಾಮ್ಯವನ್ನು ಯಾವ 


ಅಧ್ಯಾಯ 6 415 
ಧ್ಯಾನಯೋಗಿಯು ಕಾಣುತ್ತಾನೋ ಅಂದರೆ ತನಗೆ ಹೇಗೋ ಹಾಗೆ ಎಲ್ಲಾಭಕ್ತರಿಗೂ ಸುಖವೇ 
ಆಗಲಿ ಎಂದು ಬಯಸುತ್ತಾನೋ ಆ ಧ್ಯಾನಯೋಗಿಯು , ಪರಮೋ ಮತಃ: ಉತ್ತಮನು. 
ಎಿಷ್ಟುಭಕ್ತರಲ್ಲಿ, ತನ್ನಲ್ಲಿಮಾಡುವ ಸ್ನೇಹವನ್ನು ಮಾಡುವವನು ಶ್ರೇಷ್ಠಎಂದು ತಾತ್ಪರ್ಯ. (ತನಗೆ 
ತಾನು ಪ್ರಿಯ ಹಾಗೆ ವಿಷ್ಣು ಭಕ್ತರೂ ನನಗೆ ನನ್ನಷ್ಟೇ ಪ್ರಿಯ ಎಂದು ಭಾವಿಸುವವನು ಉತ್ತಮ 
ಯೋಗಿ) ॥ 32 ॥ 


ಧ್ಯಾನಯೋಗದಲ್ಲಿ ಕ್ಲೇಶ 
ಅರ್ಜುನ ಉವಾಚ - 


ಕೋsಯಂ ಯೋಗಸ್ತ ಯಾ ಪ್ರೋಕ್ತಃ ಸಾಮೈೇನ ಮಧುಸೂದನ ।ಟ 
ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್‌ ಸ್ಥಿತಿಂ ಸ್ಥಿರಾಮ್‌ 11 33 || 


ಅರ್ಥ - ಕೃಷ್ಣ! ಭಗವಂತನಿಗೆ ಎಲ್ಲರ ಅಂತರ್ಯಾಮಿ ಎಂಬ ಸಾಮ್ಯವನ್ನು , ಭಗವದ್ಧ ೈಕ್ತರಲ್ಲಿ 
ತನ್ನಂತೆಯೇ ಸುಖದ ಸಾಮ್ಯವನ್ನೂ ನೋಡುವ ಮನಸಿನ ಏಕಾಗ್ರತಾರೂಪವಾದ ಯಾವ 
ಧ್ಯಾನಯೋಗವನ್ನು ಹೇಳಿದೆಯೋ, ಮನಸ್ಸು ಚಂಚಲವಾದ್ದರಿಂದ ಆ ಯೋಗವು ಸ್ಥಿರವಾಗಿ 
ನಿಲ್ಲುತ್ತದೆ ಎಂದು ನಾನು ಭಾವಿಸುವುದಿಲ್ಲ. 


ಭಗವದುಕ್ತ ಯೋಗಸ್ಕಾನನುಷ್ಠಾನಲಕ್ಷಣಮಪ್ರಾಮಾಣ್ಯಮಾಶಂಕತೇ- 
ಯೋಇಯಮಿತಿ ॥ ಹೇ ಮಧುಸೂದನ ಸಾಮ್ಯೇನ ಭಗವತಃ ಸಾಮ್ಯೇನ 
ಸರ್ವತ್ರೈಕ್ಕೇನ | ತಥಾ ಭಗವದನುವರ್ತಿಷು ಚಾತ್ಮೌಪಮ್ಯರೂಪಸಾಮ್ಯೇನೇತಿ 
ವಾ | ಮನಸ ಏಕಾಗ್ರತ್ನೇನೇತಿ ವಾ | ಯೋತಯಂ ಧ್ಯಾನಯೋಗಸ್ವ ಯಾ ಪ್ರೋಕ್ತಃ 
ಏತಸ್ಯ ಯೋಗಸ್ಯ ಚಂಚಲತ್ವಾತ್‌ಸ್ನಿ ರಾಂ ಸ್ಥಿತಿಂ ಮನಸಃ ಚಂಚಲತ್ವಾತ್‌ ನ ಪಶ್ಯಾಮಿ 
Il 33 11 


ಅನುವಾದ - ಭಗವಂತನು ಹೇಳಿದ ಧ್ಯಾನಯೋಗವನ್ನು ಅನುಷ್ಠಾನಕ್ಕೆ ತರಲು ಸಾಧ್ಯ 
ವಾಗುವುದಿಲ್ಲ ಆದ್ದರಿಂದ ಆ ಧ್ಯಾನಯೋಗವು ಪ್ರಮಾಣವಾಗಲು ಸಾಧ್ಯವಿಲ್ಲ ಎಂದು 
"ಯೋರ5ಯಂ ಯೋಗಃ' ಎಂಬ ಶ್ಲೋಕದಿಂದ ಅರ್ಜುನ ಪ್ರಶ್ನಿಸುತ್ತಿದ್ದಾನೆ. ಹೇ | 
ಮಧುಸೂದನ! ಸಾಮ್ಯೇನ- ಎಲ್ಲರ ಒಳಗಿರುವ ಭಗವಂತನ ರೂಪಗಳಿಗೆ ಸಾಮ್ಯದಿಂದ 
ಅಂದರೆ ಸರ್ವತ್ರ ಐಕ್ಕದಿಂದ ಹಾಗೆಯೇ ಭಗವಂತನ ಭಕ್ತರಲ್ಲಿ ತನ್ನಂತೆಯೇ ಸುಖವನ್ನು 
ಬಯಸುವಸಾಮ್ಯದಿಂದ, ಮನಸಿನ ಏಕಾಗ್ರತೆರೂಪವಾದ ಯಾವ ಧ್ಯಾನಯೋಗವನ್ನು ನೀನು 
ಹೇಳಿದ್ದೀಯೋ, ಏತಸ್ಯ ಈ ಧ್ಯಾನವು, ಚಂಚಲತ್ಪಾತ್‌ - ಮನಸ್ಸು ಚಂಚಲವಾದ್ದರಿಂದ 
ಸ್ಥಿರಾಂ ಸ್ಥಿತಿಂ- ಸ್ಥಿರವಾಗಿ ನಿಲ್ಲುತ್ತದೆ ಎಂದು, ನ ಪಶ್ಯಾಮಿ- ನಾನು ಭಾವಿಸುವುದಿಲ್ಲ. 113311 


416 ಗೀತಾವಿವೃತಿ 


ಮನಸ್ಸು ಚಂಚಲ 
ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಧಿ ಬಲವದ್ದ ಢಮ್‌ 
ತಸ್ಯಾ ಹಂ ನಿಗ್ರಹಂ ಮನ್ಯೆ € ವಾಯೋರಿವ ಸುದುಷ್ಠರಮ್‌ 1 34 1! 


ಅರ್ಥ- ಕೃಷ್ಣ ! ಮನಸ್ಸು ಚಂಚಲ ಎಂದು ಪ್ರಸಿದ್ಧ . ಅದು ದೇಹೇಂದ್ರಿಯಗಳಿಗೆ 
ಕ್ಟೋಭೆಯನ್ನು ಉಂಟು ಮಾಡುತ್ತದೆ. ವಿವೇಕದಿಂದಲೂ ಅದನ್ನು ಗೆಲ್ಲವುದು ಅಸಾಧ್ಯ. 
ವಿಷಯಸಂಸ್ಕಾರದಿಂದ ದೃಢವಾಗಿದ್ದು ಒಳ್ಳೆಯ ವಿಷಯಗಳಲ್ಲಿ “ತೊಡಗಿಸುವುದು ಕಷ್ಟ 
ಆದ್ದರಿಂದ ಆಕಾಶದಲ್ಲಿ ಬೀಸುವ ಗಾಳಿಯನ್ನು (ಬಟ್ಟೆಯಲ್ಲಾಗಲೀ, ಮಡಿಕೆಯಲ್ಲಾಗಲೀ) 


ಹಡಿದಿಟ್ಟುಕೊಳ್ಳುವುದು ಹೇಗೆ ಅಸಾಧ್ಯವೋ ಹಾಗೆ ಮನಸ್ಸಿನ ನಿಯಂತ್ರಣವೂ ಅಸಾಧ್ಯ ಎಂದು 
ತಿಳಿಯುತ್ತೇನೆ. 


ಚಂಚಲತ್ವಾದಿತ್ಯತ್ರ ಕಸ್ಕೇತಿ ಶಂಕಾಂ ನಿರಸ್ಯ ನ್ಮನೋನಿಗ್ರ ಹೇಣಾಸ್ತು ಯೋಗಸ್ಯ 
ಸ್ಥಿರತೇತಿ ಹಕ? ರುತ ಚಂಚಲಮಿತಿ ॥ ಮನಶ್ಚಂಚಲಂ ಹಿಪ ಪ್ರಸಿದ್ಧಮ್‌ 
ಪ್ರಮಾಥಿ ಪ್ರಮಥನಶೀಲಂ ದೇಹೇಂದ್ರಿಯಕ್ಷೋಭಕರಮ್‌ । ಕಿಂಚ ಬಲವತ್‌ 
ವಿವೇಕೇನಾಪಿ ಜೇತುಮಶಕ್ಕಮ್‌ । ಧೃಢಂ ವಿಷಯವಾಸನಾನುವಿದ್ಧತಯಾ 
ದುರ್ಭೇದಂ ಸಾಧುವಿಷಯೇ ನೇತುಮಶಕ್ಕ ಮ್‌ | ಅತ ಆಕಾಶೇ ದೋಧೂಯ- 
ಮಾನಸ್ಯ ವಾಯೋಃ ವಸ್ತೆ ಪ್ರಣ bat ವಾ ನಿರೋಧನಮಶಕ್ಕಂ ಯಥಾ 
ತಥಾ ತಸ ಮನಸೋ ನಿಗ್ರಹಂ ದುಷ್ಕರಮಹಂ ಮನ್ಯೇ ಜಾನಾಮಿ ॥ 34 || 


ಅನುವಾದ- ಹಿಂದೆ ಚಂಚಲವಾದ್ದರಿಂದ ಧ್ಯಾನಯೋಗವು ಸಿ ರವಾಗಿ ನಿಲ್ಲಲು ಸಾಧ್ಯವಲ್ಲ 
ಎಂದು ಹೇಳಿದ್ದಾನೆ. ಚಂಚಲವಾದದ್ದು ಯಾವುದು ? ಎಂಬ ಶಂಕೆಯನ್ನು ಪರಿಹರಿಸುತ್ತಾ 
ಮನೋನಿಯಂತ್ರಣದಿಂದ ಧ್ಯಾನಯೋಗವು ಸ್ಥಿರವಾಗಿ ನಿಲ್ಲಲು ಸಾಧ್ಯ ಎಂಬ ಶಂಕೆಯನ್ನು 
"ಚಂಚಲಂ' ಎಂಬ ಶ್ಲೋಕದಿಂದ ಪರಿಹರಿಸುತ್ತಿದ್ದಾನೆ ಅರ್ಜುನ. ಮನಸ್ತುಚಂಚಲ ಎಂಬುದು, 
ಹಿ- ಪ್ರಸಿದ್ಧ. ಪ್ರಮಾಥಿ- ಎಳೆಯುವಂಥಾದ್ದು- ದೇಹ ಇಂದ್ರಿಯಗಳಿಗೆ ಕ್ಟೋಭೆಯನ್ನು 
ಉಂಟುಮಾಡುತ್ತದೆ. ಅಲ್ಲದೆ, ಬಲವತ್‌ - ಎವೇಕದಿಂದಲೂ ಗೆಲ್ಲಲು ಸಾಧ್ಯವಿಲ್ಲ, ದೃಢಂ ತ 
ವಿಷಯಸಂಸ್ಥಾರದಿಂದ ಕೂಡಿರುವುದರಿಂದ ವಿಷಯ ಪದಾರ್ಥಗಳಿಂದ ಬೇರ್ಪಡಿಸಲು 
ಸಾಧ್ಯವಿಲ್ಲ. ಒಳ್ಳೆಯ ವಿಷಯಗಳಲ್ಲಿ ತೊಡಗಿಸಲು ಸಾಧ್ಯವಿಲ್ಲ, ಆದ್ದರಿಂದ ಆಕಾಶದಲ್ಲಿ 
ಬೀಸುವ ಗಾಳಿಯನ್ನು ಬಟ್ಟೆಯಲ್ಲಾಗಲೀ, ಮಡಕೆಯಲ್ಲಾಗಲೀ ಹೇಗೆ ಹಿಡಿದಿಟ್ಟುಕೊಳ್ಳಲು 
ಸಾಧ್ಯವಿಲ್ಲವೋ ಹಾಗೆ, ತಸ್ಯ - ಮನಸ್ಸಿನ, ನಿಗ್ರಹಂ ಎ ನಿಗ್ರಹವು ಖಂಡಿತಾ ಸಾಧ್ಯವಿಲ್ಲ ಎಂದು 
ನಾನು ಅರ್ಜುನ, ಮನ್ಯೇ ಎ ವ ತಿಳಿದಿದ್ದೇನೆ. I 34 ॥| 


ಅಧ್ಯಾಯ 6 417 


ಅಭ್ಯಾಸದ ಮಹತ್ವ 
ಶ್ರೀಭಗವಾನುವಾಚ - 


ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಮ್‌ । 
ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೇ Il 35 11 


ಅರ್ಥ- ಆಜಾನುಬಾಹುವಾದ ಅರ್ಜುನ ! ಸ್ವಭಾವತಃ ಚಂಚಲವಾದ ಮನಸನ್ನು 
ನಿಗ್ರಹಿಸುವುದು ಕಷ್ಟಸಾಧ್ಯ . ಈ ವಿಷಯದಲ್ಲಿ ಸಂಶಯವಿಲ್ಲ. ಆದರೂ ಧ್ಯಾನಯೋಗದ 
ನಿರಂತರ ಅಭ್ಯಾಸದಿಂದ ಮತ್ತು ವಿಷಯವೈರಾಗ್ಯದಿಂದ ಮನಸನ್ನು ತನ್ನ ವಶದಲ್ಲಿ ಇಟ್ಟು 
ಕೊಳ್ಳಬಹುದು. 


ಅರ್ಜುನೋಕ್ತಂ ಮನಶ್ಚಾಂಚಲ್ಯಾದಿಕಮಂಗೀಕೃತ್ಯ ಮನೋನಿಗ್ರಹೋ- 
ಪಾಯಂ ಭಗವಾನಾಹ ಅಸಂಶಯಮಿತಿ ॥ ಹೇ ಮಹಾಬಾಹೋ 
ಸ್ವಭಾವತಶ್ಚಂಚಲಂ ಮನೋತಸಂಶಯಂ ಯಥಾ ಭವತಿ ತಥಾ ದುರ್ನಿಗ್ರಹಂ 
ದುಃಖೇನ ನಿರೋಧ್ಯಂ ತಥಾsಷ್ಯಭ್ಯಾಸವೈರಾಗ್ಯಾಭ್ಯಾಂ ತು ನಿಗೃಹ್ಯತೇ ॥1 35 ॥| 


ಅನುವಾದ- ಅರ್ಜುನನು ಮನಸ್ಸು ಚಂಚಲ ಎಂದು ಹೇಳಿದ್ದನ್ನು ಒಪ್ಪಿ ಮನೋನಿಗ್ರಹದ 
ಉಪಾಯವನ್ನು "ಅಸಂಶಯಂ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ ಕೃಷ್ಣ ಎಲ್ಫೆ ಆಜಾನು- 
ಬಾಹುವಾದ ಅರ್ಜುನ! ಸ್ವಾಭಾವಿಕವಾಗಿ ಚಂಚಲವಾದ ಮನಸ್ಸುನಿಯಂತ್ರಣಕ್ಕೆ ಬರುವುದು 
ಕಷ್ಟಸಾಧ್ಯ ಎಂಬುದು ನಿಸಂಶಯ, ಆದರೂ ನಿರಂತರ ಧ್ಯಾನಯೋಗದ ಅಭ್ಯಾಸ ಮತ್ತು 
ವೈರಾಗ್ಯಗಳಿಂದ ಅದು ನಿಗ್ರ ಹಿಸಲಡುತ್ತದೆ. 
ಅಸಂಯತಾತ್ಮನಾ ಯೋಗೋ ದುಷ್ಟಾಪ ಅತಿ ಮೇ ಮತಿಃ | 
ವಶ್ಯಾತ್ಮನಾ ತು ಯತತಾ ಶಕ್ಕೋತವಾಪುಮುಪಾಯತಃ 11 36 11 
ಅರ್ಥ - ಯೋಗಾಭ್ಯಾಸಾದಿಗಳಿಂದ ಮನಸ್ಸನ್ನು ನಿಗ್ರಹಿಸದವನಿಗೆ ಧ್ಯಾನಯೋಗವು 
ಅಸಾಧ್ಯ ಎಂಬುದೇ ನನ್ನ ಅಭಿಪ್ರಾಯ. ಮನಸನ್ನು ನಿಗ್ರಹಿಸಿರುವ ಪುರುಷನು ಅಭ್ಯಾಸ 
ವೃರಾಗ್ಯಾದಿಗಳಿಂದ ಪುನಃ ಪುನಃ ಪ್ರಯತ್ನಿಸಿದರೆ ಅವನಿಗೆ ಧ್ಯಾನಯೋಗವು ಸಾಧ್ಯವಾಗುವುದು. 
ನನು ಯಥಾ ಮತ್ತಮಾತಂಗಃ ಸ್ವಯಮೇವ ಶ್ರಾಂತಃ ಸನ್‌ ಶಾಂತೋ ಭವತಿ, 


ತಥಾ ವಿಷಯೈೆಸ್ಪಪ್ತಂ ಮನಃ ಕದಾಚಿತ್‌ ಸ್ವಯಮೇವ ನಿಯತಂ ಭವತಿ 
ಕಿಮಭ್ಯಾಸಾದಿನೇತ್ಯತ ಆಹ- ಅಸಂಯತೇತಿ ॥1 ಅಭ್ಯಾಸಾದಿತೋತವಶೀಕೃತ- 


418 ಗೀತಾವಿವೃತಿ 


ಚಿತ್ತೇನ ಯೋಗೋ ದುಷ್ಟಾಪೋತಸಾಧ್ಯಃ ಇತಿ ಮೇ ಮತಿಃ | ಅಭ್ಯಾಸಾದಿನಾ 
ವಶ್ಯಾತ್ಮನಾ ವಶೀಕೃತಮನಸ್ಕೇನ ತು ಪುಂಸಾ ಯತತಾ ಪುನರನೇನೋಪಾಯೇನ 
ಯತ್ನಂ ಕುರ್ವತಾ ಯೋಗೋತವಾಪುಂ ಶಕ್ಯ ಇತ್ಯರ್ಥಃ ॥ 36 ॥ 


ಅನುವಾದ- ಮದಭರಿತವಾದ ಆನೆಯು ಆಯಾಸಗೊಂಡು ತಾನೇ ಹೇಗೆ ಶಾಂತ 
ವಾಗುತ್ತದೋ ಹಾಗೆ ವಿಷಯ ಭೋಗಗಳಿಂದ ತೃಪ್ತಿಯನ್ನು ಪಡೆದ ಮನಸ್ಸು ಯಾವಾಗಾದರೂ 
ಹಿಡಿತಕ್ಕೆ ಸಿಗುತ್ತದೆ. ಅಭ್ಯಾಸಾದಿಗಳು ಏಕೆ ಬೇಕು ? ಎಂಬ ಪ್ರಶ್ನೆಗೆ "ಅಸಂಯತಾತ್ಮನಾ' ಎಂಬ 
ಶ್ಲೋಕದಿಂದ ಉತ್ತರವನ್ನು ಹೇಳುತ್ತಿದ್ದಾನೆ. ಅಭ್ಯಾಸಾದಿಗಳಿಂದ ಮನಸನ್ನು ನಿಗ್ರಹಿಸದವನಿಗೆ 
ಯೋಗವು, ದುಷ್ಟಾಪಃ- ಅಸಾಧ್ಯ, ಎಂದು ನನ್ನ ಅಭಿಪ್ರಾಯ. ಅಭ್ಯಾಸಾದಿಗಳಿಂದ, 
ವಶ್ಯಾತ್ಮನಾ- ಮನಸ್ಸಿನ ನಿಗ್ರಹವುಳ್ಳ ಪುರುಷನಿಗೆ ಉಪಾಯತಃ- ಅಭ್ಯಾಸ-ವೈರಾಗ್ಯಾದಿ 
ಉಪಾಯದಿಂದ, ಯತತಾ- ಪುನಃ ಪುನಃ ಪ್ರಯತ್ನ ಮಾಡುವುದರಿಂದ, ಯೋಗಃ- 
ಧ್ಯಾನಯೋಗವು, ಅವಾಪ್ತುಂ ಶಕ್ಯಃ: ಹೊಂದಲು ಸಾಧ್ಯ. ॥1 36 ॥1 


ಅರ್ಜುನ ಉವಾಚ - 


ಅಯತಿಃ ಶ್ರದ್ಧಯೋಪೇತೋ ಯೋಗಾಚ್ಚಲಿತಮಾನಸಃ । 
ಅಪ್ರಾಪ್ಯ ಯೋಗಸಂಸಿದ್ದಿಂ ಕಾಂ ಗತಿಂ ಕೃಷ್ಣ ಗಚ್ಛತಿ 11 37 ॥ 


ಅರ್ಥ - ಕೃಷ್ಣ ! ಆಸ್ತಿಕ್ಯ ಬುದ್ಧಿಯಿದ್ದರೂ ಪ್ರಯತ್ನ ಮಾಡದೆ ಧ್ಯಾನಯೋಗದಿಂದ ದೂರ 
ಚಲಿಸಿದ ಮನಸ್ಸುಳ್ಳ (ಚ್ಯುತನಾದ) ಜೀವನು ಧ್ಯಾನಫಲವಾದ ಜ್ಞಾನವನ್ನು ಪಡೆಯದೆ ಇದ್ದರೆ 
ಯಾವ ಗತಿಯನ್ನು ಹೊಂದುತ್ತಾನೆ. 


ಅಭ್ಯಾಸಾದಿಹೀನಸ್ಯ ಫಲಂ ಪೃಚ್ಛತಿ- ಅಯತಿರಿತಿ ॥ ಅಯತಿರಪ್ರಯತ್ನಃ 
ಶ್ರದ್ಧಯಾ ಆಸ್ತಿಕ್ಯಬುದ್ಧ್ಯಾ ಉಪೇತೋ ಯುಕ್ತಃ ಯೋಗಾತ್‌ ಧ್ಯಾನರೂಪೋ- 
ಪಾಯಾತ್‌ ಚಲಿತಮಾನಸಃ ಯೋಗಸಂಸಿದ್ದಿಂ ಧ್ಯಾನಸಂಪೂರ್ತಿಂ । ಧ್ಯಾನಘಲಂ 
ಜ್ಞಾನಮಿತಿ ಯಾವತ್‌ । ಅಪ್ರಾಪ್ಯ ಹೇ ಕೃಷ್ಣ ಕಾಂ ಗತಿಂ ಗಚ್ಛತೀತಿ ॥। 37 ॥ 


ಅನುವಾದ- ಅಭ್ಯಾಸ, ವೈರಾಗ್ಯಗಳಿಲ್ಲದವನಿಗೆ ಫಲವನ್ನು "ಅಯತಿಃ' ಎಂಬ ಶ್ಲೋಕದಿಂದ 
ಕೇಳುತ್ತಿದ್ದಾನೆ. ಅಯತಿಃ- ಪ್ರಯತ್ನ ಮಾಡದವನು , ಶ್ರದ್ಧಯಾ: ಆಸ್ತಿಕ್ಯಬುದ್ದಿಯಿಂದ, 
ಉಪೇತಃ- ಕೂಡಿದವನು, ಯೋಗಾತ್‌- ಧ್ಯಾನಯೋಗ ಎಂಬ ಜ್ಞಾನೋಪಾಯದಿಂದ, 
ಚಲಿತಮಾನಸಃ- ದೂರ ಸರಿದ ಮನಸ್ಸುಳ್ಳವನು, ಯೋಗಸಂಸಿದ್ದಿಂ- ಧ್ಯಾನದ ಪೂರ್ಣತೆ 
ಯನ್ನು ಅಂದರೆ ಧ್ಯಾನ ಫಲವಾದ ಜ್ಞಾನವನ್ನು, ಅಪ್ರಾಪ್ಯ = ಹೊಂದದೆ, ಹೇ ಕೃಷ್ಣ ! ಯಾವ 
ಗತಿಯನ್ನು ಹೊಂದುತ್ತಾನೆ? 11371 


ಅಧ್ಯಾಯ 6 419 


ಕಚ್ಚಿನ್ನೋಭಯವಿಭ್ರಷ್ಟಃ ಛಿನ್ನಾಭ್ರಮಿವ ನಶ್ಯತಿ । 
ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ Il 38 11 


ಅರ್ಥ- ಸ್ಪರ್ಗ, ಮೋಕ್ಷಗಳಿಂದ ಚ್ಯುತನಾದ ಅಥವಾ ಲೌಕಿಕ, ಪಾರತ್ರಿಕ ಪುರುಷಾರ್ಥ 
ಗಳಿಂದ ಚ್ಯುತನಾದ ಅಥವಾ ಸ್ವರ್ಗಕ್ಕೆ ಕಾರಣವಾದ ಕಾಮ್ಯಕರ್ಮಾನುಷ್ಠಾನದಿಂದಲೂ , 
ಮೋಕ್ಷಕ್ಕೆ ಕಾರಣವಾದ ಧ್ಯಾನಯೋಗದಿಂದಲೂ ಚ್ಯುತನಾದ, ಆಶ್ರಯರಹಿತನಾದ ಆದ್ದರಿಂದಲೇ 
ಪರಮಾತ್ಮನನ್ನು ಹೊಂದುವ ಸಾಧನದಲ್ಲಿಮೂಢನಾದ ಸಾಧಕನು ಗಾಳಿಯಿಂದ ಚದುರಿದ 
ಮೋಡದಂತೆ ಮರೆಯಾಗುವನೋ ? ಅಂದರೆ ನರಕಾದಿಗಳನ್ನು ಹೊಂದುವನೋ ? ಅಥವಾ 
ಹೊಂದುವುದಿಲ್ಲವೋ 9 


ಕಚ್ಚಿತ್‌ ಕಿಮಿತ್ಯರ್ಥಃ ಉಭಯವಿಭ್ರಷ್ಟಃ ಉಭಯಸ್ಕಾತ್‌ ಸ್ಪರ್ಗಾಪವರ್ಗ- 
ರೂಪಾದ್ವಿಭ್ರಷ್ಟಃ ಪ್ರಚ್ಯುತಃ | ಐಹಿಕಾಮುಷ್ಠಿಕಪುಮರ್ಥಾದ್ವಿಭ್ರಷ್ಟಇತಿವಾ। ಯದ್ವಾ 
ಸ್ವರ್ಗಾದ್ಯುಪಾಯಾತ್‌ ಕಾಮ್ಯಕರ್ಮಾನುಷ್ಠಾನಾದಪವರ್ಗೋಪಾಯಾದ್‌ 
ಧ್ಯಾನಾಚ್ಚ ವಿಭ್ರಷ್ಟಃ | ಅಪ್ರತಿಷ್ಠೋ ನಿರಾಶ್ರಯಃ ಅತ ಏವ ಬ್ರಹ್ಮಣಃ ಪಥಿ 
ಪರಬ್ರಹ್ಮಪ್ರಾಪ್ಟ್ಯಪಾಯೇ ವಿಮೂಢಃ ವಾಯುನಾ ದ್ವೇಧಾಕೃತಮೇಘ ಇವ ಕಿಂ 
ನಶ್ಯತಿ ನರಕಾದ್ಯನರ್ಥಂ ಪ್ರಾಪ್ನೋತ್ಯುತ ನ ನಶ್ಯತಿ ॥॥ 38 ॥ 


ಅನುವಾದ- ಕಚ್ಚಿತ್‌ ಎಂದರೆ ಏನು ? ಎಂದು ಅರ್ಥ. ಉಭಯವಿಭ್ರಷ್ಟಃ- ಉಭಯ- 
ಸ್ಥಾತ್‌ - ಸ್ವರ್ಗ, ಮೋಕ್ಷ ಎಂಬ ಎರಡರಿಂದ, ವಿಭ್ರಷ್ಟಃ- ಚ್ಯುತನಾದ, ಅಥವಾ ಲೌಕಿಕ, ಪಾರತ್ರಿಕ 
ಪುರುಷಾರ್ಥಗಳಿಂದ ಚ್ಯುತನಾದ, ಅಥವಾ ಸ್ಪರ್ಗಾದಿಗಳಿಗೆ ಕಾರಣವಾದ ಕಾಮ್ಯಕರ್ಮಾನು- 
ಷ್ಠಾನದಿಂದಲೂ, ಮೋಕ್ಷಕ್ಕೆ ಕಾರಣವಾದ ಧ್ಯಾನದಿಂದಲೂ, ವಿಭ್ರಷ್ಟಃ- ಚ್ಯುತನಾದ, ಅಪ್ರತಿಷ್ಠಃ- 
ಆಶ್ರಯರಹಿತನಾದ, ಆದ್ದರಿಂದಲೇ, ಬ್ರಹ್ಮಣಃ ಪಥಿ: ಪರಬ್ರಹ್ಮನನ್ನು ಹೊಂದುವ ಸಾಧನದಲ್ಲಿ 
ವಿಮೂಢಃ- ಮೂಢನಾದವನು, ಗಾಳಿಯಿಂದ ಚದುರಿದ ಮೋಡದಂತೆ, ಕಿಂ ನಶೃತಿ- ನರಕಾದಿ 
ಅನರ್ಥವನ್ನು ಹೊಂದುತ್ತಾನೋ ? ಅಥವಾ ಹೊಂದುವುದಿಲ್ಲವೋ ? 1138 || 


ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯಶೇಷತಃ | 
ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತಾ ನ ಹ್ಳುಪಪದ್ಯತೇ Il 39 1 
ಅರ್ಥ- ಕೃಷ್ಣ! ನನ್ನ ಈ ಸಂಶಯವನ್ನು ಪೂರ್ಣವಾಗಿ ಪರಿಹರಿಸಲು ನೀನು ಸಮರ್ಥ 
ನಾಗಿದ್ದಿ ಈ ಸಂಶಯವನ್ನು ಪರಿಹರಿಸುವವನು ನಿನ್ನ ಹೊರತು ಇನ್ನೊಬ್ಬನಿಲ್ಲ 


420 ಗೀತಾವಿವೃತಿ 


ಏತನ್ನೇ ಸಂಶಯಂ ಏತಂ ಸಂಶಯಂ ವ್ಯಕ್ತೋಠರ್ಥಃ ॥ 39 ॥| 
ಅನುವಾದ- ನನ್ನ ಏತತ್‌ ಸಂಶಯಂ: ಈ ಸಂಶಯವನ್ನು . ಉಳಿದ ಅರ್ಥ ಸ್ಪಷ್ಟ . 13911 


ಸತ್ಯರ್ಮದಿಂದ ದುರ್ಗತಿಯಿಲ್ಲ 
ಶ್ರೀಭಗವಾನುವಾಚ - 


ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೇ | 
ನಹಿ ಕಲ್ಯಾಣಕೃತ್‌ ಕಶ್ಚಿದ್‌ದುರ್ಗತಿಂ ತಾತ ಗಚ್ಛತಿ 11 40 || 


ಅರ್ಥ- ಅರ್ಜುನ ! ಧ್ಯಾನಯೋಗದಿಂದ ಚ್ಯುತನಾದವನಿಗೆ ಈ ಲೋಕದಲ್ಲಿಯಾಗಲೀ, 
ಪರಲೋಕದಲ್ಲಿಯಾಗಲೀ ಅನರ್ಥ ಪ್ರಾಪ್ತಿಯಿಲ್ಲ. ನನ್ನ ಪ್ರಿಯ ಅರ್ಜುನನೇ! ಶ್ರದ್ದೆ ಯಿಂದ 
ಸ್ವಲ್ಪಕಾಲ ಧ್ಯಾನಾದಿಗಳನ್ನು ಮಾಡಿದವನು ಯಾರೂ ದುರ್ಗತಿಯನ್ನು ಹೊಂದುವುದಿಲ್ಲ 


ಪ್ರಶ್ನಸ್ಯೋತ್ತರಮಾಹ ಸಾಧೆನ್ಯಶ್ನತುರ್ಭಿ: | ಹೇ ಪಾರ್ಥ ಇಹ ಲೋಕೇ 
ಅಮುತ್ರ ಪರಲೋಕೇ ಚ ನಾಶಸ್ತಸ್ಯ ನಾಸ್ತಿ 1 ಇಹ ನಾಶಸ್ತಿರ್ಯಗಾದಿ 
ದುರ್ಗತಿಪ್ರಾಪ್ತಿಃ | ಪರತ್ರ ನಾಶೋ ನರಕಪ್ರಾಪ್ತಿಃ | ತದ್‌ ದ್ವಯಂ ತಸ್ಯ ಯೋಗ- 
ಭ್ರಷ್ಟಸ್ಯ ನೇತ್ಯರ್ಥಃ । ನಜಗ್‌ದ್ದಯಮಾದರಾರ್ಥಮ್‌ । ಕುತ ಇತ್ಯತ ಉಕ್ತಂ ನ 
ಹೀತಿ ॥1 ಕಲ್ಯಾಣಕೃತ್‌ ಶ್ರದ್ಧಯಾ ಕಿಂಚಿತ್ಕಾಲಂ ಧ್ಯಾನಾದಿಕೃದಿತ್ಯರ್ಥಃ 11 40 || 


ಅನುವಾದ - ಅರ್ಜುನನ ಪ್ರಶ್ನೆಗೆ ಕೃಷ್ಣಮುಂದಿನ ನಾಲ್ಕುವರೆ ಶ್ಲೋಕಗಳಿಂದ ಉತ್ತರವನ್ನು 
ಹೇಳುತ್ತಿದ್ದಾನೆ. ಎಲೈ ಅರ್ಜುನ! ಇಹ - ಈ ಲೋಕದಲ್ಲಿ, ಅಮುತ್ರ- ಪರಲೋಕದಲ್ಲಿಯೂ, 
ಧ್ಯಾನಯೋಗಚ್ಯುತನಿಗೆ ನಾಶವಿಲ್ಲ. ಈ ಲೋಕದಲ್ಲಿ ನಾಶ ಎಂದರೆ ಪ್ರಾಣಿಪಶುಗಳ ಜನ್ಮ. 
ಪರಲೋಕದಲ್ಲಿ ನಾಶ ಎಂದರೆ ನರಕಪ್ರಾಪ್ತಿ. ಇವೆರಡೂ, ತಸ್ಯ ಯೋಗಭ್ರಷ್ನನಿಗೆ ಇಲ್ಲ 
ಎಂದರ್ಥ. ಎರಡು ಬಾರಿ "ನ' ಎಂದು ಹೇಳಿರುವುದು ಹೇಳುವ ವಿಷಯವನ್ನು ದೃಢಪಡಿಸಲು. 
ಏಕೆಂದರೆ ಕಾರಣವನ್ನು "ನ ಹಿ' ಎಂಬ ಉತ್ತರಾರ್ಧದಿಂದ ಹೇಳುತ್ತಿದ್ದಾನೆ. ಕಲ್ಯಾಣಕೃತ್‌ ವ 
ಶ್ರದ್ಧೆಯಿಂದ ಸ್ವಲ್ಪಕಾಲವಾದರೂ ಧ್ಯಾನಾದಿಗಳನ್ನು ಮಾಡಿದವನು ಎಂದರ್ಥ. ॥1 40! 


ವಿವರಣೆ- ಅರ್ಜುನನ ಅಭಿಪ್ರಾಯ ಹೀಗಿದೆ. ಕೆಲವು ಸಾಧಕರು ಸ್ವರ್ಗವು ನಶ್ವರ ಕಾಮ್ಯ 
ಫಲವಎಂದು ತಿಳಿದು ಅದಕ್ಕೆ ಸಾಧನವಾದ ಕಾಮ್ಯ ಕರ್ಮಗಳನ್ನು ಮಾಡಲಿಲ್ಲ ಮೋಕ್ಷ ಮುಖ್ಯಫಲ 
ಎಂದು ತಿಳಿದು ಧ್ಯಾನಯೋಗವನ್ನು ಮಾಡಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ, ಹೀಗೆ ಸ್ವರ್ಗ 
ಸಾಧನವಾದ ಕರ್ಮಾನುಷ್ಠಾನ ಮಾಡದಿದ್ದರಿಂದ ಅವರಿಗೆ ಸ್ವರ್ಗಫಲ ಇಲ್ಲ ಎಂದಾಯಿತು. 


ಅಧ್ಯಾಯ 6 421 


ಮೋಕ್ಷ ಸಾಧನವಾದ ಧ್ಯಾನಯೋಗವನ್ನೂ ಮಾಡಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ 
ಆದ್ದರಿಂದ ಮೋಕ್ಷ ಫಲವೂ ಇಲ್ಲದಂತಾಯಿತು. ಹೀಗೆ ಮೋಕ್ಷಸಾಧಕನು ಇತೋಭ್ರಷ್ಟ ತತೋ 
ಭ್ರಷ್ಟನಾಗುವನೇ ಎಂದು ಪ್ರಶ್ನಿಸುತ್ತಾನೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಈ ಪ್ರಶ್ನೆಗೆ ಉತ್ತರವನ್ನು 
ನೀಡಿದ್ದಾನೆ. ಯಾರು ಧ್ಯಾನಯೋಗವನ್ನು ಮಾಡಲು ಸ್ವಲ್ಪ ಪ್ರಯತ್ನ ಮಾಡಿದ್ದಾರೋ ಅವರಿಗೆ 
ಖಂಡಿತವಾಗಿ ದುರ್ಗತಿಯಿಲ್ಲ ಸ್ವಲ್ಪವಾದರೂ ಧ್ಯಾನಯೋಗಮಾಡಿದ್ದರಿಂದ ಅವರು ಪ್ರಾಣಿ, 
ಪಶು ಮೊದಲಾದ ಜನ್ಮವನ್ನು ಪಡೆಯುವುದಿಲ್ಲ. ನರಕ ದುಃಖವನ್ನೂ ಅನುಭವಿಸುವುದಿಲ್ಲ, 
ಧ್ಯಾನಯೋಗ ಎಂಬ ನಿಷ್ಕಾಮಕರ್ಮ ಮಾಡಲು ಸ್ಪಲ್ಪ ಪ್ರಯತ್ನ ಮಾಡಿದ್ದರಿಂದ ಎಲ್ಲಾ 
ದುರ್ಗತಿಗಳಿಂದಲೂ ದೂರವಾಗುತ್ತಾನೆ ಎಂದು ಧ್ಯಾನ ಯೋಗದ ವೈಶಿಷ್ಟ್ಯವನ್ನು ವರ್ಣಿಸಿದ್ದಾನೆ. 


ಪ್ರಾಪ್ಯ ಪುಣ್ಯಕೃತಾನ್‌ಲೋಕಾನುಷಿತ್ತಾ ಶಾಶ್ವತೀಃ ಸಮಾಃ | 
ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋ:ಭಿಜಾಯತೇ ॥ 41 


ಅರ್ಥ- ಧ್ಯಾನಯೋಗಭ್ರಷ್ಟನಾದವನು ಪುಣ್ಯಪ್ರಾಪ್ಯವಾದ ಲೋಕವನ್ನು ಹೊಂದಿ, ಅನೇಕ 
ವರ್ಷಗಳ ಕಾಲ ಅಲ್ಲಿ ಸುಖವನ್ನು ಅನುಭವಿಸಿ, ಪರಿಶುದ್ಧರಾದ ಶ್ರೀಮಂತರ ಮನೆಯಲ್ಲಿ 
ಹುಟ್ಟುತ್ತಾನೆ. 1141 ॥1 


ತರ್ಹಿ ಕಿಂ ಪ್ರಾಪ್ನೋತೀತ್ಯತ ಆಹ- ಪ್ರಾಪ್ಯೇತಿ ॥। ಪುಣ್ಯಕೃತಾನ್‌ ಪುಣ್ಯ- 
ಸಂಪಾದ್ಯಾನ್‌ ಲೋಕಾನ್‌ ಪ್ರಾಪ್ಯ ತೇಷು ಶಾಶ್ಚತೀ ಸಮಾಃ ಅನೇಕ- 
ಸಂವತ್ತರಾನುಷಿತ್ತಾ ಶುಚೀನಾಂ ಶ್ರೀಮತಾಂ ಧನಿನಾಂ ಗೇಹೇ ಅಭಿಜಾಯತೇ । 
11 41 U1 


ಅನುವಾದ- ದುರ್ಗತಿಯನ್ನು ಹೊಂದುವುದಿಲ್ಲವಾದರೆ ಏನನ್ನು ಹೊಂದುತ್ತಾನೆ 
ಎಂಬುದನ್ನು "ಪ್ರಾಪ್ಯ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. ಪುಣ್ಯಕೃತಾನ್‌ - ಪುಣ್ಯದಿಂದ 
ಹೊಂದಲು ಯೋಗ್ಯವಾದ, ಲೋಕಗಳನ್ನು ಹೊಂದಿ, ಶಾಶ್ಚತೀಃ ಸಮಾಃ - ಅನೇಕ ವರ್ಷಗಳ 
ಕಾಲ ಅಲ್ಲಿ, ಉಷಿತ್ವಾಐ ವಾಸಮಾಡಿ (ಸುಖವನ್ನು ಅನುಭವಿಸಿ) ಪರಿಶುದ್ಧರಾದ, ಶ್ರೀಮತಾಂ- 
ಧನಿಕರ ಮನೆಯಲ್ಲಿ ಹುಟ್ಟುತ್ತಾನೆ. ॥ 41 ॥ 


ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಮ್‌ । 
ಏತದ್ದಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶಮ್‌ 11 42 1 


ಅರ್ಥ - ಅಥವಾ ಧ್ಯಾನಯೋಗಭ್ರ ಷ್ಟನು ಜ್ಞಾನಿಗಳಾದ ಧ್ಯಾನಯೋಗಿಗಳ ವಂಶದಲ್ಲಿಯೇ 


422 ಗೀತಾವಿವೃತಿ 


ಹುಟ್ಟುತ್ತಾನೆ. ಈ ಎರಡೂ ರೀತಿಯ (ಪರಿಶುದ್ಧರಾದ ಶ್ರಿ ಶ್ರೀಮಂತರ ಮನೆಯಲ್ಲಿ ಅಥವಾ 
ಜ್ಞಾನಿಗಳಾದ ಯೋಗಿಗಳ ಮನೆಯಲ್ಲಿ) ಜನ್ಮವು ಲೋಕದಲ್ಲಿ ಬಹಳ ದುರ್ಲಭ. ಇದು ಪ್ರಸಿದ್ಧ 


ಧೀಮತಾಂ ಜ್ಞಾನಿನಾಂ ಯೋಗಿನಾಂ ಕುಲೇ ವಂಶೇ ವಾ ಭವತಿ । ಯತ್‌ 
ಈದೃಕ್‌ ಜನ್ಮ ಉಕ್ತಂ ದ್ವಿವಿಧಂ ಜನ್ಮ ಏತತ್‌ ದುರ್ಲಭಂ ಕಷ್ಟಲಭ್ಯಂ ನ 
ಸುಲಭಸಾಧ್ಯಂ ಹಿ ಪ್ರಸಿದ್ದಮ್‌ ॥। 42 ॥ 


ಅನುವಾದ- ಅಥವಾ ಧೀಮತಾಂ- ಜ್ಞಾನಿಗಳಾದ ಧ್ಯಾನಯೋಗಿಗಳ, ಕುಲೇ: ವಂಶದಲ್ಲಿ 
ಹುಟ್ಟುತ್ತಾನೆ. ಯತ್‌ ಈದೃಕ್‌ ಜನ್ಮ ಉಕ್ತಂ- ಯಾವ ಎರಡು ವಿಧವಾದ ಜನ್ಮವನ್ನು 
ಹೇಳಿದೆನೋ, ಇವೆರಡು , ದುರ್ಲಭಂ ಎ ಸುಲಭವಾಗಿ ಸಿಗುವುದಲ್ಲ ಬಹಿ ಪ್ರಸಿದ್ದ . 11 42 || 


ತತ್ರಂ ತಂ ಬುದ್ಧಿಸಂಯೋಗಂ ಲಭತೇ ಪೌರ್ವದೈಹಿಕಮ್‌ I 
ಯತತೇ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ 11 43 11 


ಅರ್ಥ- ಅರ್ಜುನ ! ಈ ಎರಡೂ ಜನ್ಮಗಳಲ್ಲಿಯೂ, ಹಿಂದಿನ ಜನ್ಮದಲ್ಲಿ ಮಾಡಿದ 
ಧ್ಯಾನಯೋಗವನ್ನು ಹೊಂದುತ್ತಾನೆ. ನಂತರ ಹಿಂದಿನ ಜನ್ಮಕ್ಕಿಂತಲೂ ಹೆಚ್ಚಿನ ಪೂರ್ಣತೆಯನ್ನು 
ಪಡೆಯಲು ಪ್ರಯತ್ನಿಸುತ್ತಾನೆ. 
ತತ್ರ ದ್ವಿಪ್ರಕಾರೇರಪಿ ಜನ್ಮನಿ ಪೌರ್ವದೈಹಿಕಂ ಪೂರ್ವದೇಹೇ ಭವಂತಂ 


ಬುದ್ದಿಸಂಯೋಗಂ ಭಗವತಿ ಮನೋಯೋಗಮ್‌ । ಧ್ಯಾನಮಿತಿ ಯಾವತ್‌ | 


ಲಭತೇ | ತತೋ ಭೂಯಃ ಪೌರ್ವದೈಹಿಕಾದಧಿಕಂ ಸಂಸಿದ್ದೌ ಧ್ಯಾನಸ ಂಪೂರ್ತೌ 
ಯತತೇ ಯತ್ನಂ ಕರೋತಿ ಹೇ eid 11 4311 


ಅನುವಾದ- ಎಲ್ಫೆ ಅರ್ಜುನ ! ತತ್ರ - ಈ ಎರಡೂ ಜನ್ಮಗಳಲ್ಲಿಯೂ, ಪೌರ್ವದೈಹಿಕಂ- 
ಹಿಂದಿನ ಜನ್ನದಲ್ಲಿ ಮಾಡಿದ, ಬುದ್ದಿಸಂಯೋಗಂ- ಮನಸಿನ ಸಂಬಂಧವನ್ನು ಅಂದರೆ ಧ್ಯಾನ 
ಯೋಗವನ್ನು ಹೊಂದುತ್ತಾನೆ. ತತೋ ಭೂಯಃ: ಹಿಂದಿನ ದೇಹದಲ್ಲಿ ಮಾಡಿದ್ದಕ್ಕಿಂತಲೂ 
ಅಧಿಕವಾದ , ಸಂಸಿದ್ದೌ- ಧ್ಯಾನದ ಪೂರ್ಣತೆಗಾಗಿ, ಯತತೇ ಎ ಪ್ರಯತ್ನವನ್ನು ಮಾಡುತ್ತಾನೆ. 
143 11 


ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೇ ಹೃವಶೋಪಪಿ ಸಃ ॥ 
ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿವರ್ತತೇ 11 44 11 


ಅರ್ಥ - ಧ್ಯಾನಯೋಗಭ್ರಷ್ಟನು ಹಿಂದಿನ ಜನ್ಮದಲ್ಲಿ ಮಾಡಿದ ಧ್ಯಾನಯೋಗದ 


ಅಧ್ಯಾಯ 6 423 


ಅಭ್ಯಾಸದಿಂದ ತನ್ನ ಇಚ್ಛೆಯಿಲ್ಲದಿದ್ದರೂ ಬಲಾತ್ಕಾರವಾಗಿ ಅಭ್ಯಾಸಬಲದಿಂದ ಧ್ಯಾನ- 
ಯೋಗದಲ್ಲಿ ಪ್ರವೃತ್ತನಾಗುತ್ತಾನೆ. ಧ್ಯಾನಯೋಗವನ್ನು ತಿಳಿಯಬೇಕೆಂದು ಇಚ್ಛೆವುಳ್ಳವನೂ 
ವೇದೋಕ್ತ ಎಧಿನಿಷೇಧಗಳನ್ನು ಮೀರಿ ನಿಲ್ಲುತ್ತಾನೆ ಅಂದರೆ ಮುಕ್ತನಾಗುತ್ತಾನೆ. ಹಾಗಿರುವಾಗ 
ಸ್ವಲ್ಪ ಧ್ಯಾನಯೋಗವನ್ನು ಮಾಡಿದವನು ಪುಣ್ಯಲೋಕಗಳನ್ನು ಪಡೆದು ನಂತರ ಮುಕ್ತ 
ನಾಗುವುದರಲ್ಲಿಏನು ಸಂದೇಹ ? 


ತೇನೈವ ಪೂರ್ವಾಭ್ಯಾಸೇನಾವಶೋಆಪಿ ಸನ್‌ ಹ್ರಿಯತೇ ಧ್ಯಾನಾದೌ ಬುದ್ದಿ — 
ಪೂರ್ವಂ ಸ್ವರಸತಯಾ ಪ್ರವೃತ್ತಿಹೀನೋತಪಿ ಪೂರ್ವಾಭ್ಯಾಸವಶಾತ್‌ ಧ್ಯಾನಾದಿ- 
ಕರ್ಮಣಿ ಪ್ರವರ್ತತ ಇತ್ಯರ್ಥಃ 1 ಯೋಗಭ್ರಷ್ಠಸ್ಯ ಪುಣ್ಯಲೋಕಾದಿಕಮಿತ್ಯೇ- 
ತತ್‌ ಕೈಮುತ್ಯೇನಾಪ್ಯಾಹ ಜಿಜ್ಞಾಸುರಪೀತಿ Il ಯೋಗಸ್ಯ ಧ್ಯಾನಯೋಗಸ್ಯ 
ಜಿಜ್ಞಾಸುರಪಿ ಕೇವಲಂ ಯೋಗಜ್ಜಾನೇಚ್ಚುರಪಿ | "ನ ಲೋಕಾವ್ಯಯೇ'ತಿ ನಇಣಾ 
ನಿರ್ದಿಷ್ಟಸ್ಯ ಅನಿತ್ಯತ್ನಾದ್ಯೋಗಸ್ಯೇತಿ ಸಾಧು | ಶಬ್ದಬ್ರಹ್ಮ ವಿಧಿ ನಿಷೇಧರೂಪಶಬ್ದಬ್ರಹ್ಮ 
ಅತಿವರ್ತತೇ ವಿಧಿನಿಷೇಧಾತೀತೋ ಭವತಿ । ಮುಕ್ತೋ ಭವತೀತಿ ಯಾವತ್‌ ಟ 
ಕಿಮು ಕಿಂಚಿತ್ಕಾಲಂ ಯೋಗಾನುಷ್ಠಾತೇತಿ ಭಾವಃ ॥। 44 1 


ಅನುವಾದ- ಆ ಹಿಂದಿನ ಜನ್ಮದಲ್ಲಿ ಮಾಡಿದ ಅಭ್ಯಾಸದಿಂದಲೇ, ಅವಶೋಪಿ ಸನ್‌ 
ಹ್ರಿಯತೇ- ಧ್ಯಾನಾದಿಗಳಲ್ಲಿ ಬುದ್ದಿಪೂರ್ವಕವಾದ ಸ್ವಇಚ್ಛೆಯಿಂದ ಪ್ರವೃತ್ತಿಯಿಲ್ಲದವನಾದರೂ 
ಹಿಂದಿನ ಅಭ್ಯಾಸಬಲದಿಂದ ಧ್ಯಾನಾದಿಗಳಲ್ಲಿ ಪ್ರವೃತ್ತನಾಗುತ್ತಾನೆ. ಯೋಗಭ್ರಷ್ಟನಾದವನಿಗೆ 
ಕೈಮುತ್ಯನ್ಯಾಯದಿಂದ ಪುಣ್ಯಲೋಕಾದಿಗಳ ಪ್ರಾಪ್ತಿಯಿದೆ ಎಂದು “ಜಿಜ್ಞಾಸುರಪಿ' ಎಂಬ 
ಉತ್ತರಾರ್ಧದಿಂದ ಸಮರ್ಥಿಸುತ್ತಿದ್ದಾನೆ . ಯೋಗಸ್ಯ: ಧ್ಯಾನಯೋಗದ, ಜಿಜ್ಞಾಸುರಪಿ- 
ತಿಳಿಯಬೇಕೆಂದು ಮಾತ್ರ ಇಚ್ಛವುಳ್ಳವನೂ ಕೂಡ. “ನ ಲೋಕಾವ್ಯಯ' ಎಂಬ ಪಾಣಿನಿ 
ಸೂತ್ರದಲ್ಲಿ "ನಇಗ್‌' ಹೇಳಿ ನಿರ್ದೇಶಿಸಿದ ನಿಷೇಧ ಅನಿತ್ಯವಾಗಿರುವುದರಿಂದ ಯೋಗಸ್ಯ 
ಎಂಬಲ್ಲಿ ಷಷ್ಟೀವಿಭಕ್ತಿ ಬಂದಿರುವುದು ಸರಿ. ಶಬ್ದಬ್ರಹ್ಮಾತಿವರ್ತತೇ= ವಿಧಿನಿಷೇಧಗಳನ್ನು 
ಮೀರಿರುತ್ತಾನೆ. ಮುಕ್ತನಾಗುತ್ತಾನೆ ಎಂದರ್ಥ. ಹೀಗಿರುವಾಗ ಸ್ವಲ್ಪಕಾಲ ಧ್ಯಾನಯೋಗವನ್ನು 
ಅನುಷ್ಠಾನ ಮಾಡಿದವನು ಪುಣ್ಯ ಲೋಕವನ್ನು ಹೊಂದುತ್ತಾನೆ ಮತ್ತು ಮುಕ್ತನಾಗುತ್ತಾನೆ 
ಎನ್ನುವುದರಲ್ಲಿ ಏನು ಸಂದೇಹ ? ॥ 44 ॥ 


ಅನೇಕ ಜನ್ಮಗಳ ಸಾಧನೆ ಆವಶ್ಯಕ 


ಪ್ರಯತ್ನಾದ್ಯತಮಾನಸ್ತು ಯೋಗೀ ಸಂಶುದ್ಧಕಿಲ್ಪಿಷಃ | 
ಅನೇಕಜನ್ಮಸಂಸಿದ್ಧಸ್ತತೋ ಯಾತಿ ಪರಾಂ ಗತಿಮ್‌ 11 45 ॥| 


424 ಗೀತಾವಿವೃತಿ 


ಅರ್ಥ- ಧ್ಯಾನಯೋಗವನ್ನು ತಿಳಿಯಬೇಕೆಂದು ಇಚ್ಛೆವುಳ್ಳವನು, ಧ್ಯಾನಯೋಗವನ್ನು 
ತಿಳಿದು, ಧ್ಯಾನಯೋಗವನ್ನು ಮಾಡಲು ಪ್ರಯತ್ನಿಸುತ್ತಾನೆ. ಪ್ರಯತ್ನದಿಂದ ಧ್ಯಾನಯೋಗಿಯಾಗಿ, 
ಪಾಪರಹಿತನಾಗಿ, ಅನೇಕ ಜನ್ಮಗಳಲ್ಲಿಮಾಡಿದ ಧ್ಯಾನದಿಂದ ಅಪರೋಕ್ಷಜ್ಞಾನವನ್ನು ಪಡೆದು, 
ಅಪರೋಕ್ಷಜ್ಞಾನದಿಂದ ಮೋಕ್ಷವನ್ನು ಪಡೆಯುತ್ತಾನೆ. 


ಯೋಗಜಿಜ್ಞಾಸಾಮಾತ್ರೇಣ ಮುಕ್ತಿಶ್ಚೇತ್ರದನುಷ್ಠಾನಂ ವ್ಯರ್ಥಮಿತ್ಯತೋ ನ 
ತಾವನ್ಮಾತ್ರೇಣ ಮುಕ್ತಿರಪಿ ತ್ಹನೇಕಜನ್ನನೀತ್ಯಾಹ- ಪ್ರಯತ್ನಾದಿತಿ ॥ ಯೋಗ- 
ಜಿಜ್ಞಾಸುರಪೀತ್ಯನುಷಂಗ ಃ । ಯೋಗಂ ಜ್ಞಾತ್ತೇತಿ ಶೇಷಃ | ಯತಮಾನಃ ಪ್ರಯತ್ನಂ 
ಕುರ್ವನ್‌ ತತಃ ಪ್ರ ಯತ್ನಾದ್ಯೊ ಗೀ ಧ್ಯಾನಯೋಗವಾನ್‌ ಸನ್‌ ಸಂಶುದ್ಧಕಿಲ್ಪಿಷಃ 
ನಿರ್ಧೂತಪಾಪಃ ಅನೇಕಜನ್ನಭಿ: ಸಂಸಿದ್ಧೋ5ಪರೋಕ್ಷಜ್ಞಾನೀ ಅನೇಕಜನ್ನ- 
ಸಂಸಿದ್ಧಃ ತತಃ ಅಪರೋಕ್ಷಜ್ಞಾನಾತ್‌ ಪರಾಂ ಗತಿಂ ಯಾತೀತಿ ॥। 45 ॥1 


ಅನುವಾದ- ಧ್ಯಾ ನಯೋಗವನ್ನು ತಿಳಿಯಬೇಕು ಎಂಬ ಇಚ್ಛೆಯಿಂದಲೇ ಮೋಕ್ಷವನ್ನು 
ಪಡೆಯುವುದಾದರೆ, ಧ್ಯಾನಯೋಗದ ಅನುಷ್ಠಾನವು ವ್ಯ ರ್ಥವಾಗಬೇಕಾದೀತು. ಆದ್ದರಿಂದ 
ಕೇವಲ ಧ್ಯಾನಯೋಗದ ತಿಳಿಯುವ ಇಚ್ಛೆಯಿಂದ ಮೋಕ್ಷವನ್ನು ಪಡೆಯುವುದಿಲ್ಲ ಅನೇಕ 
ಜನ್ಮಗಳಲ್ಲಿ ಧ್ಯಾನಯೋಗವನ್ನು ಸಂಪಾದಿಸಿಯೇ ಮೋಕ್ಷವನ್ನು ಪಡೆಯುತ್ತಾನೆ ಎಂಬುದನ್ನು 
"ಪ್ರಯತ್ನಾತ್‌' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. ಧ್ಯಾನಯೋಗವನ್ನು ತಿಳಿಯಬೇಕೆಂದು 
ಇಚ್ಛೆವುಳ್ಳವನು ಎಂಬುದನ್ನು ಕೂಡ ಹಿಂದಿನ ಶ್ಲೋಕದಿಂದ ತಂದು ಸೇರಿಕೊಳ್ಳಬೇಕು. 
ಧ್ಯಾ ನಯೋಗವನ್ನು ತಿಳಿದು. ಎಂದು ಅಧ್ಯಾಹಾರದಿಂದ ಇಟ್ಟುಕೊಳ್ಳಬೇಕು. ವಾರೆ 
ಪ್ರಯತ್ನವನ್ನು ಮಾಡುತ್ತಾ : ಆ ಪ್ರಯತ್ನದಿಂದ, ಯೋಗೀ ಧ್ಯಾನಯೋಗಿಯಾಗಿ, ಸಂಶುದ್ಧ- 
ಕಿಲ್ಲಿಷಃ: ಪಾಪರಹಿತನಾಗಿ, ಅನೇಕಜನ್ನಸ ಂಸಿದ್ಧ;- ಅನೇಕ ಜನ್ಮಗಳಿಂದ ಮಾಡಿದ ಧ್ಯಾನ 
ಗಡ ಅಪ ಪರೋಕ್ಷಜ್ಞಾನವನ್ನು ಪಡೆದು. pS ಆ ಅಪರೋಕ್ಷಜ್ಞಾನದಿಂದ, ಪರಾಂ 
ಗತಿಂ ಮೋಕ್ಷವನ್ನು ಹೊಂದುತ್ತಾನೆ. 1145 ॥| 


ತಪಸ್ವಿಭ್ಯೋ5ಧಿಕೋ ಯೋಗೀ ಜ್ಞಾನಿಭ್ಯೋತಪಿ ಮತೋ ಧಧಿಕಃ । 
ಕರ್ಮಿಭ [ಶ್ಚಾಧಿಕೋ ಯೋಗೀ ತಸ್ಮಾದ್ಯೊ €ಗೀ ಭವಾರ್ಜುನ ॥। 46 ॥ 


ಯೋಗಂ ಸ್ತೌತಿ ತಪಸ್ಪಿಭ್ಯ ಇತಿ । ಕೃಚ್ಛ ೈಚಾಂದ್ರಾ ಯಣಾದಿ ತಪೋ- 
ಯುಕ್ಷೇಭ್ಯೋತಯೋಗಿ ಜ್ಞಾನಿಭ್ಯೋತಪಿ ಘನ ಧ್ಯಾನಾನುಷ್ಠಾತಾsಧಿಕೋ 
ಮತಃ । ಯಸ್ಮಾತ್‌ ಸ rds ತಸ್ಥಾತರ್ವಾಧಿಕತಾದ್ಕೊ ೇಗಸ್ಯೇತ್ಯರ್ಥಃ 
Il 46 || 


ಅಧ್ಯಾಯ 6 425 
ಅನುವಾದ - ಧ್ಯಾನಯೋಗವನ್ನು “ತಪಸ್ಪಿಭ್ಯ' ಎಂಬ ಶ್ಲೋಕದಿಂದ ಹೊಗಳುತ್ತಿದ್ದಾನೆ. 
ಕೃಚ್ಛ್ರ , ಚಾಂದ್ರಾಯಣಾದಿ ತಪಸ್ಸು ಮಾಡುವವರಿಗಿಂತಲೂ , ಧ್ಯಾನಯೋಗ ಮಾಡದಿದ್ದರೂ 
ಧ್ಯಾನಯೋಗವನ್ನು ತಿಳಿದ ಜ್ಞಾನಿಗಳಿಗಿಂತಲೂ, ಯೋಗೀ- ಧ್ಯಾನಯೋಗವನ್ನು ಮಾಡುವವನು 
ಶ್ರೇಷ್ಠ ಎಂದು ನನ್ನ ಅಭಿಪ್ರಾಯ. ತಸ್ಮಾತ್‌ ಧ್ಯಾನಯೋಗವು ಎಲ್ಲಾ ಸಾಧನಗಳಿಗಿಂತ 
ಉತ್ತಮವಾದ್ದರಿಂದ ಧ್ಯಾನಯೋಗಿಯು ಎಲ್ಲರಿಗಿಂತ ಶ್ರೇಷ್ಠಎಂದು ಅಭಿಪ್ರಾಯ . ॥ 461 


ಯೋಗಿನಾಮಪಿ ಸರ್ವೇಷಾಂ ಮದ್ಭತೇನಾಂತರಾತ್ಮನಾ 1 
ಶ್ರದ್ಧಾವಾನ್‌ ಭಜತೇ ಯೋ ಮಾಂ ಸ ಮೇ ಯುಕ್ತತಮೋ ಮತಃ 1147 ॥ 
!1 ಓಂತತ್ನದಿತಿ ಶ್ರೀಮದ್‌ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ 
ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ಆತ್ಮಸಂಯಮಯೋಗೋ ನಾಮ 
ಷಷ್ಠೋರಧ್ಯಾಯಃ ॥ 


ಅರ್ಥ- ಎಲ್ಲಾ ಧ್ಯಾನಯೋಗಿಗಳಲ್ಲಿಯೂ ನನ್ನಲ್ಲಿ ಭಕ್ತಿವುಳ್ಳವನು ಶ್ರೇಷ್ಠ. ಭಕ್ತಿವುಳ್ಳವ 
ರಲ್ಲಿಯೂ ನನ್ನನ್ನು ಸೇವಿಸುವವನು ಇನ್ನೂ ಶ್ರೇಷ್ಠ. ನನ್ನನ್ನು ಸೇವಿಸುವವರಲ್ಲಿಯೂ ನನ್ನಲ್ಲಿಯೇ 
ಮನಸ್ಸಿಟ್ಟ ಅಂದರೆ ಫಲಾಪೇಕ್ಷೆ ಇಲ್ಲದೆ ಸೇವಿಸುವವನು ಬಹಳ ಶ್ರೇಷ್ಠ ಎಂದು ನನ್ನ ಅಭಿಪ್ರಾಯ. 


ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ಆತ್ಮಸಂಯಮಯೋಗವೆಂಬ ಆರನೆಯ ಅಧ್ಯಾ ಯವು ಮುಗಿಯಿತು. 


ಧ್ಯಾನವತ್ತ ಹಿ ತಾರತಮ್ಯಮಾಹ- ಯೋಗಿನಾಮಿತಿ ॥ ಸರ್ವೇಷಾಮಪಿ 
ಯೋಗಿನಾಂ ಮಧ್ಯೇ ಶ್ರದ್ಧಾಶಬ್ದೋದಿತಭಕ್ತಿಮಾನ್ಯಃ ಸ ಯುಕ್ತೋ 
ಮತಃ ಟ ತತ್ರಾಪಿ ಭಕ್ತಿಮತ್ತಪಿ ಯೋ ಮಾಂ ಭಜತೇ ಸೇವತೇ ಸ 
ಯುಕ್ತತರಃ | ತತ್ರಾಪಿ ಮದ್ಧತೇನಾಂತರಾತ್ಮನಾ ಮದ್ಧತಾಂತಃಕರಣೇನ 
ಫಲಕಾಮನಾಂ ವಿನಾ ಭಜತೇ ಸ ಯುಕ್ತತಮೋ ಮತ ಇತಿ ಯೋಗಿಷ್ಠಪೃತ್ತಮ 
ಇತಿ ಮೇ ಮತಃ ॥ 47 ॥1 
ಅತಿಶ್ರಿ ಮದ್ದಿ "ತಾರ್ಥಸಂಗ್ರ ಹೇ ತ್ರಿ ರಾಘವೇಂದ್ರ ಯತಿಕೃತೇ 
ಷಷ್ಟೋತಧ್ಯಾಯಃ 
ಅನುವಾದ - ಧ್ಯಾನಯೋಗಿಗಳಲ್ಲಿಯೂ ಇರುವ ತಾರತಮ್ಯವನ್ನು "ಯೋಗಿನಾಂ' ಎಂಬ 
ಶ್ಲೋಕದಿಂದ ಹೇಳುತ್ತಿದ್ದಾನೆ. ಎಲ್ಲಾ ಧ್ಯಾನಯೋಗಿಗಳ ಮಧ್ಯದಲ್ಲಿ , ಶ್ರದ್ದಾ ವಾನ್‌ ಎ 


ಣಂ? ವ 


ಭಕ್ತಿವುಳ್ಳವನು ಶ್ರೇಷ್ಠ ಎಂದು ಅಭಿಪ್ರಾಯ. ತತ್ರಾಪಿ ಎ ಭಕ್ತಿವುಳ್ಳವರಲ್ಲಿಯೂ ಯೋಮಾಂ 


426 ಗೀತಾವಿವೃತಿ 


ಭಜತೇ - ಯಾರು ನನ್ನನ್ನು ಸೇವಿಸುತ್ತಾನೋ ಅವನು ಇನ್ನೂ ಶ್ರೇಷ್ಠ ತತ್ರಾಪಿ - ನನ್ನನ್ನು 
ಸೇವಿಸುವವರಲ್ಲಿಯೂ, ಮದ್ಗತೇನಾಂತರಾತ್ಮನಾ - ನನ್ನಲ್ಲಿಯೇ ಮನಸ್ಸನ್ನು ಇಟ್ಟ ಅಂದರೆ 
ಫಲಾಪೇಕ್ಷೆ ಇಲ್ಲದೆ ಸೇವಿಸುವವನು ಬಹಳ ಶ್ರೇಷ್ಠ. ಇವನು ಧ್ಯಾನಯೋಗಿಗಳಲ್ಲಿಯೇ ಅತ್ಯಂತ 
ಶ್ರೇಷ್ಠಎಂದು ನನ್ನ ಅಭಿಪ್ರಾಯ. ॥ 47 ॥ 


ಇಲ್ಲಿಗೆಶ್ರೀರಾಘವೇಂದ್ರತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ್ರ ಹದಲ್ಲಿ 
ಆರನೇ ಅಧ್ಯಾ ಯವು ಮುಗಿಯುತು. 


ಅಧ್ಯಾಯ — 7 
ಪರತತ್ತೊ ಪದೇಶ 
ಶ್ರೀಭಗವಾನುವಾಚ - 


ಮಯ್ಯಾಸಕ್ತಮನಾಃ ಪಾರ್ಥ ಯೋಗಂ ಯುಂಜನ್‌ ಮದಾಶ್ರಯಃ । 
ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು 11 1 ॥| 


ಅರ್ಥ- ಶ್ರೀ ಕೃಷ್ಣ ಹೇಳಿದನು- ಎಲ್ಫೆ ಪಾರ್ಥ ! ನನ್ನಲ್ಲಿ ಅತ್ಯಂತ ಸ್ನೇಹಭರಿತವಾದ 
ಮನಸ್ಸುಳ್ಳವನಾಗಿ, ನಿವೃತ್ತಕರ್ಮ ಮತ್ತು ಜ್ಞಾನ ಎಂಬ ಎರಡು ವಿಧವಾದ ಜ್ಞಾನಸಾಧನಗಳನ್ನು 
ಅನುಷ್ಠಾನ ಮಾಡುತ್ತ, "ಭಗವಂತನೇ ನನ್ನಿಂದ ಎಲ್ಲವನ್ನು ಮಾಡಿಸುತ್ತಾನೆ. ಅವನೇ ನನ್ನ ರಕ್ಷಕ, ಆ 
ಭಗವಂತನಲ್ಲೇ ನಾನು ಆಶ್ರಿತನಾಗಿರುವೆನು' ಎಂದು ತಿಳಿದು ಸಂಶಯಕ್ಕೆಡೆ ಇಲ್ಲದಂತೆ 
ಸಮಗ್ರವಾಗಿ ನನ್ನನ್ನು ಹೇಗೆ ಅರಿಯಬಲ್ಲೆಯೋ ಅದನ್ನು ಹೇಳುವೆನು ಕೇಳು. 


ಗೀತಾವಿವೃತಿ 


ಕೊ "ಬುದ್ದಿರ್ಯೋಗೇ ಶೃಣ್ಚಿತಿ' (2-39) ಭಗವದ್‌ಜ್ಞಾನೋಷಾಯಂ 
ಪ್ರತಿಜ್ಞಾಯ ಕಾಮಾದಿವರ್ಜನಯುಕ್ತನಿವೃತ್ತಕರ್ಮಾನುಷ್ಠ್ಕಾನರೂಪಕರ್ಮ- 
ಯೋಗಂ ಜ್ಞಾನಸ್ಯ ಬಹಿರಂಗೋಪಾಯಮಾಪಂಚಮಾಧ್ಯಾಯಾಂತಂ 
ಜ್ಞಾನಾಂತರಂಗಸಾಧನಂ ಧ್ಯಾನರೂಪಂ ಯೋಗಂ ಚ ಷಷ್ಠೇ ನಿರೂಪ್ಯಾಧುನಾ 
ಪೂರ್ವೋಕ್ತಂ ಧ್ಯಾನಂ ಭಕ್ತಿಪೂರ್ವಕಮೇವಾನುಷ್ಠಿತಂ ಜ್ಞಾನಸಾಧನಮ್‌ । ನ 
ಚೈದ್ಯಾದೇರಿವ ದ್ಹೇಷಪೂರ್ವಕಮ್‌ । ಅತೋ ಭಕ್ಕರ್ಥಂ ಭಗವನ್ಮಾಹಾತ್ಮ್ಯಂ 
“ಮಯಿ' ಇತ್ಯಾದಿನಾರಧ್ಯಾಯಷಟ್‌ಕೇನೋಚ್ಛತೇ 


ಅನುವಾದ- "ಬುದ್ದಿರ್ಯೋಗೇ ಸ ಶೃಣು' (2-39) ಎಂಬಲ್ಲಿ ಭಗವಂತನ ಜ್ಞಾನವನ್ನು 
ಪಡೆಯಲು ಸಾಧನವನ್ನು ಹೇಳುವೆನೆಂದು ಪ್ರತಿಜ್ಞೆ ಮಾಡಿ ಅನಂತರ ಐದನೆ ಅಧ್ಯಾಯದ 
ಕೊನೆಯವರೆಗೆ ಜ್ಞಾನಕ್ಕೆ ಬಹಿರಂಗಸಾಧನವಾದ ಫಲಾಶಾರಹಿತರಾದ ನಿವೃತ್ತಕರ್ಮಾನುಷ್ಠಾನ 
ರೂಪವಾದ ಕರ್ಮಯೋಗವನ್ನು ನಿರೂಪಿಸಲಾಯಿತು. ಆ ಬಳಿಕ ಆರನೆ ಅಧ್ಯಾಯದಲ್ಲಿ 
ಜ್ಞಾನಕ್ಕೆ ಅಂತರಂಗ ಸಾಧನವಾದ ಧ್ಯಾನಯೋಗವನ್ನು ವಿವರಿಸಲಾಯಿತು. ಈಗ , ಹಿಂದೆ 


428 ಗೀತಾವಿವತಿ 


ಹೇಳಲಾದ ಧ್ಯಾನವು ಭಕ್ತಿಪೂರ್ವಕವಾಗಿ ಅನುಷ್ಠಿತವಾದಲ್ಲಿ ಮಾತ್ರ ಜ್ಞಾನ ಸಾಧನವಾಗುವುದು. 
ಶಿಶುಪಾಲ ಮೊದಲಾದವರು ಮಾಡಿದ ದ್ವೇ ೇಷಪೂರ್ವಕವಾದ ಧ್ಯಾನವು ಜ್ಞಾನಸಾಧನ 
ವಾಗಲಾರದು. ಆದ್ದರಿಂದ “ಮಯಿ' ಎಂದು ಆರಂಭಿಸಿ ಮುಂದಿನ ಆರು ಅಧ್ಯಾಯಗಳಲ್ಲ 
ಭಕ್ತಿಗಾಗಿ ಭಗವಂತನ ಮಹಿಮೆಯನ್ನು ಹೇಳಲಾಗುವುದು. 


ವಿವರಣೆ - ಬಹಿರಂಗೋಪಾಯ- ಬಾಹ್ಯಸಾಧನ. ಜ್ಞಾನವು ಮನಸಿಗೆ ಸಂಬಂಧಪಟ್ಟ 
ಕ್ರಿಯೆಯಾಗಿದ್ದು ಕರ್ಮಾನುಷ್ಠಾನವು ಪ್ರಧಾನವಾಗಿ ಶಾರೀರಿಕ ಕ್ರಿಯೆಯಾಗಿರುವುದರಿಂದ 
ಜ್ಞಾನಕ್ಕೆ ಬಾಹ್ಯವಾಗುವುದು. ಜ್ಞಾನವು ಮಾನಸಕ್ರಿಯೆಯಾಗಿರುವಂತೆ ಜ್ಞಾನಸಾಧನವಾದ 


ಧ್ಯಾನವೂ ಮಾನಸ ಕ್ರಿಯೆಯಾಗಿರುವುದರಿಂದ ಜ್ಞಾನಕ್ಕೆ ಅದು ಅಂತರಂಗವಾದ ಅಂದರೆ ತೀರ 
ಹತ್ತಿರದ ಸಾಧನವೆನಿಸುವುದು. 


"ನ ತೇವಾಹಂ'(2-12) ಇತ್ಯಾದಿನಾ ಪೂರ್ವಷಟ್ಟೇಠಪಿ ಭಗವನ್ಮಾಹಾ- 
ತ್ಕ್ಯೋಕ್ತಾವಪಿ ಸಾಧನಸ್ಯೈವ ಪ್ರಾಚುರ್ಯೇಣೋಕ್ತಿಃ 1 ಉತ್ತರಷಟ್ಟೆ ಕ್ವಚಿತ್‌ 
ಕ್ಷಚಿತ್ಲಾಧನಸ್ಕೋಕ್ತಾವಪಿ ಪ್ರಾಚುರ್ಯೇಣೈವ ಭಗವನ್ನಹಿಮ್ನೋ ವರ್ಣನಾನ್ನ 
ಪೂರ್ವೋತ್ತರಷಟ್ಕಯೋ ಸಾಂಕರ್ಯಮ್‌ । 


ಅನುವಾದ- "ನ ತ್ಹೇವಾಹಂ' (2-12) ಇತ್ಯಾದಿ ಶ್ಲೋಕದಿಂದ ಹಿಂದಿನ ಆರು ಅಧ್ಯಾಯ 
ಗಳಲ್ಲಿಭಗವಂತನ ಮಹಿಮೆಯನ್ನು ಹೇಳಿದ್ದರೂ ಪ್ರಚುರವಾಗಿ ಸಾಧನವನ್ನೇ ಹೇಳಲಾಗಿದೆ. 
ಮುಂದಿನ ಆರು ಅಧ್ಯಾಯಗಳಲ್ಲಿ ಅಲ್ಲಲ್ಲಿಜ್ಞಾನಸಾಧನವನ್ನು ಹೇಳಿದ್ದರೂ ಭಗವನ್ನಹಿಮೆಯನ್ನು 
ಪ್ರಚುರವಾಗಿಯೇ ಹೇಳಿರುವುದರಿಂದ ಪೂರ್ವಷಟ್ಟ-ಉತ್ತರಷಟ್ಟಗಳಿಗೆ ಸಾಂಕರ್ಯ(ದೋಷು 
ಲ್ಲ 

ವಿವರಣೆ- ಸಾಂಕರ್ಯ- ಗ್ರಂಥದ ಒಂದು ಭಾಗದಲ್ಲಿವಿವರಿಸಲಾಗುವುದೆಂದು ನಿರ್ದಿಷ್ಟ 
ವಾಗಿರುವ ವಿಷಯಗಳನ್ನು ಬೇರೆ ವಿಷಯಗಳ ನಿರೂಪಣೆಗೆ ಮೀಸಲಾಗಿರುವ ಮತ್ತೊಂದು 
ಭಾಗದಲ್ಲಿವಿವರಿಸುವದು ಆ ಭಾಗಗಳಿಗೆ ಸಾಂಕರ್ಯವೆಂಬ ದೋಷಕ್ಕೆ ಕಾರಣವಾಗುವುದು. 


ತಯೋಃ ಪೌರ್ವಾಪರ್ಯಬೀಜಂ ತು ಯದರ್ಥಂ ಸಾಧನಂ ನಿರೂಪಿತಂ 
ತಜ್ಜ್ಯಾನಾಯ ಜ್ಞಾತವ್ಯಮಾಹಾತ್ಮ ;ನಿರೂಪಣಾತ್‌ ಕಾರ್ಯಕಾರಣಭಾವರೂಪಂ 
"ಯೋಗಂ ಯುಂಜನ್‌ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಚ ಣು' ಇತಿ 
ಪ್ರತಿಜ್ಞಾಂತರಕರಣಾದೇವ ವ್ಯಕ್ತಮಿತಿ ಶ್ರೋತಾರಮಭಿಮುಖೀಕುರ್ವನ್‌ 
ಭಗವನ್ಮಾಹಾತ್ಮ್ಯಂ ವಕ್ತುಂ ಪ್ರತಿಜಾನೀತೇ- ಮಯೇತಿ ॥ 


ಅಧ್ಯಾಯ 7 429 


ಅನುವಾದ- ಪೂರ್ವಷಟ್ಯ-ಉತ್ತರಷಟ್ಕಗಳ ಮಧ್ಯೆ ( ಕರ್ಮಯೋಗವನ್ನು ನಿರೂಪಿಸುವ) 
ಷಟ್ನವು ಮೊದಲು. ಅನಂತರ (ಭಗವನ್ನಹಿಮಯನ್ನು ವರ್ಣಿಸುವ) ಉತ್ತರಷಟ್ಕ- ಹೀಗೆ 
ಪೌರ್ವಾಪರ್ಯಕ್ಕೆ ಕಾರಣವಾದದ್ದು ಕಾರ್ಯಕಾರಣಭಾವ ರೂಪವಾದ ಸಂಬಂಧ. ಯಾವ 
ಜ್ಞಾನಕ್ಕೋಸ್ಕರವಾಗಿ (ನಿವೃತ್ತ ಕರ್ಮಾನುಷ್ಠಾನ ರೂಪವಾದ) ಸಾಧನವನ್ನು ಪೂರ್ವಷಟ್ಕದಲ್ಲಿ 
ನಿರೂಪಿಸಲಾಯಿತೋ ಆ ಜ್ಞಾನವನ್ನು ಪಡೆಯಲು ಆವಶ್ಯಕವಾದ ಆ ಜ್ಞಾನದ ವಿಷಯವಾದ 
ಭಗವನ್ಮಹಿಮೆಯನ್ನು (ಉತ್ತರಷ್ಟ ದಲ್ಲಿ ನಿರೂಪಿಸಲಾಗಿದೆ. ಈ ಸಂಬಂಧವು "ಯೋಗಂ 
ಯುಂಜನ್‌..... ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಚ್ರಣು'- "(ಕರ್ಮ ಮತ್ತು ಧ್ಯಾನ 
ರೂಪವಾದ) ಯೋಗವನ್ನು ಅನುಷ್ಠಾನ ಮಾಡುತ್ತ ನನ್ನನ್ನು ಸಮಗ್ರವಾಗಿ ಹೇಗೆ ತಿಳಿಯಬಲ್ಲೆಯೋ 
ಅದನ್ನು ಕೇಳು' ಎಂದು ಮತ್ತೊಂದು ಪ್ರತಿಜ್ಞೆಯನ್ನು ಮಾಡುವುದರಿಂದಲೇ ಸ್ಪಷ್ಟವಾಗುವುದೆಂದು 
ಶ್ರೋತೃವನ್ನು (ತನ್ನ ಉಪದೇಶವನ್ನು ಕೇಳಲು) ಉತುಕನನ್ನಾಗಿ ಮಾಡಲು ಭಗವನ್ನಹಿಮೆಯನ್ನು 
ಹೇಳುವುದಕ್ಕೋಸ್ಠರ "ಮಯಿ' ಇತ್ಯಾದಿ ಶ್ಲೋಕದಿಂದ ಪ್ರತಿಜ್ಞೆ ಮಾಡುತ್ತಿದ್ದಾನೆ. 

ವಿವರಣೆ- ಅಸಂಬದ್ಧವಾದ ವಿಷಯಗಳನ್ನು ಕೇಳಲು ವಿವೇಕಿಯಾದ ಶ್ರೋತೃವು 
ಪ್ರವರ್ಶಿಸಲಾರ. ಆದ್ದರಿಂದ ಹಿಂದೆ ಹೇಳಿದ ವಿಷಯಗಳಿಗೂ ಮುಂದೆ ಹೇಳುವ ವಿಷಯಗಳಿಗೂ 
ಸಂಬಂಧವಿದೆಯೆಂದು ತಿಳಿಸುವುದು ಅವಶ್ಯವಾಗಿದೆ. ಪ್ರಕೃತ, ಪೂರ್ವಷಟ್ಕದಲ್ಲಿ ಜ್ಞಾನ 
ಸಾಧನವಾದ ಕರ್ಮ ಮತ್ತು ಧ್ಯಾನರೂಪವಾದ ಯೋಗವನ್ನು ನಿರೂಪಿಸಲಾಗಿದೆ. ಉತ್ತರ 
ಷಟ್ಟದಲ್ಲಿ ಆ ಯೋಗಾನುಷ್ಠಾನದಿಂದ ಜನಿಸುವ ಜ್ಞಾನದ ವಿಷಯವಾದ ಭಗವನ್ನಹಿಮೆಯನ್ನು 
ಹೇಳಲಾಗುವುದು. ಹೀಗೆ, ಹಿಂದಿನ ಷಟ್ಕವು ಕಾರಣವನ್ನು ನಿರೂಪಿಸಿದರೆ ಮುಂದಿನ ಷಟ್ಕವು 
ಕಾರ್ಯವಾದ ಜ್ಞಾನದ ವಿಷಯವನ್ನು ನಿರೂಪಿಸುವುದು. ಮೊದಲು ಕಾರಣದ ನಿರೂಪಣೆ, 
ಅನಂತರ ಕಾರ್ಯಕ್ಕೆ ಸಂಬಂಧಿಸಿದ ವಿಷಯದ ನಿರೂಪಣೆ ಹೀಗೆ ಪೂರ್ವೋತ್ತರ ಷಟ್ಕಗಳು 
ಪೌರ್ವಾಪರ್ಯವನ್ನು ಪಡೆದಿವೆ. ಹಿಂದೆ ಜ್ಞಾನೋಪಾಯವನ್ನು ಹೇಳುವೆನೆಂದು ಪ್ರತಿಜ್ಞೆ ಮಾಡಿ 
ಶ್ರೀಕೃಷ್ಣನು ಕರ್ಮ-ಧ್ಯಾನಯೋಗವನ್ನು ನಿರೂಪಿಸಿದ್ದನು. ಈಗ "ಆ ಯೋಗವನ್ನು ಅನುಷ್ಠಿಸುತ್ತ 
ಯಾವ ರೀತಿಯಿಂದ ಭಗವಂತನನ್ನು ತಿಳಿಯಬೇಕಾಗಿದೆಯೋ ಅದನ್ನು ಹೇಳುವೆನು' ಎಂಬ 
ಮತ್ತೊಂದು ಪ್ರತಿಜ್ಞೆ ಮಾಡುವುದರ ಮೂಲಕ ಹಿಂದೆ ಉಪದೇಶಿಸಲಾದ ವಿಷಯಕ್ಕೂ ಮುಂದೆ 
ಉಪದೇಶಿಸುವ ವಿಷಯಕ್ಕೂ ಇರುವ ಸಂಬಂಧವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಹೀಗೆ ಪ್ರತಿಜ್ಞೆ 
ಮಾಡುವುದು ಮುಂದೆ ನಿರೂಪಿಸಲಾಗುವ ವಿಷಯವನ್ನು ಸೂಚಿಸುವ ಮೂಲಕ ಶ್ರೋತೃವಿನಲ್ಲಿ 
ಕೇಳಲು ಉತುಕತೆಯನ್ನೂ ಉಂಟುಮಾಡುವುದು. 


ಮಯಿ ಶ್ರೀಕೃಷ್ಣೇ ಆ ಅತ್ಯಂತಂ ಸಕ್ತಮನಾಃ ಅತೀವಸ್ನೇಹಯುಕ್ತಮನಾಃ 
ಯೋಗಂ ದ್ವಿರೂಪಂ ಜ್ಞಾನೋಪಾಯಂ ಯುಂಜನ್ನನುತಿಷ್ಠನ್ನದಾಶ್ರಯಃ 


430 ಗೀತಾವಿವೃತಿ 


ಭಗವಾನೇವ ಮಯಾ ಸರ್ವಂ ಕಾರಯತಿ ಸ ಏವ ಮೇ ಶರಣಂ ತಸ್ಮಿನ್ನೇವಾಹಂ 
ಸ್ಥಿತ ಇತಿ ಜಾನನ್ನಿತ್ಯರ್ಥಃ। ಅಸಂಶಯಂಸಮಗ್ರಮಿತಿಕ್ರಿ ಯಾವಿಶೇಷಣಮ್‌ | ತವ 
ಅಸಂಶಯಂ ಸಮಗ್ರ ೦ಚ ಯಥಾ ಭವತಿ ತಥಾ ಮಾಂ ಯಥಾ ಯೇನ ಪ್ರಕಾರೇಣ 
ಜ್ಞಾಸ್ಯ ತ್ರಿ ತಚ್ಚು ಣು । ತತ್ನಕಾರಕಜ್ಞಾನಜನಕವಚನಂ ಶ್ರುತ್ವಾ ತತ್ರ ನಿಷ್ಠಾಂ 
ಕುರ್ವಿತ್ಯ ರ್ಥ” 1 ತದಿತ್ಯಸ್ಯ ತಥೇತಿ ಆಕ್‌ 11 1 1 


ಅನುವಾದ- ಮಯಿ (ನನ್ನಲ್ಲಿ ಅಂದರೆ) ಶ್ರೀಕೃಷ್ಣನಲ್ಲಿ ಲ್ಸ ಆವ ಅತ್ಯಂತವಾಗಿ, ಸಕ್ತಮನಾಃಎ 
ಅತೀವ ಸ್ನೇಹಯುಕ್ತಮನಸುಳ್ಳವನಾಗಿ, ಯೋಗಂ: ಎರಡು ವಿಧವಾದ ಜ್ಞಾನ ಸಾಧನವನ್ನು , 
ಯುಂಜನ್‌- ಅನುಷ್ಠಾನ ಮಾಡುತ್ತ, ಮದಾಶ್ರಯಃ- "ಭಗವಂತನೇ ನನ್ನಿಂದ ಎಲ್ಲವನ್ನು 
ಮಾಡಿಸುವನು. ಆತನೇ ನನಗೆ ರಕ್ಷಕನು, ಅವನಲ್ಲೇ ನಾನು (ಆಶ್ರಿತನಾಗಿ) ಇರುವೆನು ಎಂದು 
ತಿಳಿಯುತ್ತ ಎಂದರ್ಥ. "ಅಸಂಶಯಂ', "ಸಮಗ್ರಂ' ಎಂಬ ಎರಡು ಪದಗಳು ಕ್ರಿಯಾವಿಶೇಷಣ 
ವಾಗಿವೆ. ನಿನಗೆ ಸಂಶಯಕ್ಕೆಡೆ ಇಲ್ಲದಂತೆಯೂ ಸಮಗ್ರವಾಗುವಂತೆಯೂ ಹೇಗೆ ಆಗುವುದೋ 
ಹಾಗೆ, ಮಾಂ ಯಥಾ ನನ್ನನ್ನು ಯಾವ ಪ್ರಕಾರದಿಂದ, ಜ್ಞಾಸ್ಯಸಿ- ತಿಳಿಯುವೆಯೋ, ತತ್‌ 
ಶೃಣು: ಅದನ್ನು ಕೇಳು. ಆ ಪ್ರಕಾರವನ್ನು ಗ್ರಹಿಸುವ ನನ್ನ ಜ್ಞಾನವನ್ನು (ನಿನಗೆ) ಉಂಟುಮಾಡುವ 
ನನ್ನ ವಚನವನ್ನು ಕೇಳಿ ಆ ವಿಷಯದಲ್ಲಿ ಶ್ರದ್ಧೆಯನ್ನು ಹೊಂದು ಎಂದರ್ಥ. ಅಥವಾ, "ತತ್‌' 
ಎಂಬ ಪದಕ್ಕೆ “ತಥಾ'- ಹಾಗೆ ಎಂದರ್ಥ. ।। 1 ॥ 


ವಿವರಣೆ- "ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಚ ಎಣು' ಎಂಬಲ್ಲಿ 
'ಅಸಂಶಯಂ', "ಸಮಗ್ರಂ' ಈ ಪದಗಳನ್ನು "ಮಾಂ' ಎಂಬ ಪದವು ಹೇಳುವ ಭಗವಂತನಿಗೆ 
ವಿಶೇಷಣಗಳನ್ನು ಹೇಳುವ ಪದಗಳೆಂದು ತಿಳಿಯುವ ಸಂಭವವಿದೆ. ಭಾಸ್ಕರಾಚಾರ್ಯರು ತಮ್ಮ 
ಗೀತಾಭಾಷ್ಯದಲ್ಲಿಹೀಗೆಯೇ ವ್ಯಾಖ್ಯಾನ ಮಾಡಿದ್ದಾರೆ. ಈ ವ್ಯಾಖ್ಯಾನದ ಪ್ರಕಾರ "ಸಂಶಯ 
ರಹಿತನಾದ, ಪೂರ್ಣನಾದ ನನ್ನನ್ನು ತಿಳಿಯುವ ಪ್ರಕಾರವನ್ನು ನಿನಗೆ ಉಪದೇಶಿಸುತ್ತೇನೆ' 
ಎ೧ದು ಶ್ಲೋಕದ ಅಭಿಪ್ರಾಯವಾಗುವುದು. ಆದರೆ, ಪ್ರಕೃತ ಸಂಶಯರಹಿತನೆಂದು 
ಭಗವಂತನನ್ನು ಹೇಳುವ ಆವಶ್ಯಕತೆ ಕಾಣದು. ಸಮಗ್ರವಾಗಿ ಭಗವಂತನನ್ನು ತಿಳಿಯಲು, ಸ್ಪತಃ 
ಭಗವಂತನನ್ನು ಬಿಟ್ಟು ಯಾರಿಗೂ ಸಾಧ್ಯವೂ ಇಲ್ಲ, ಕೆಲವರು, "ಸಮಗ್ರಂ' ಎಂಬುದನ್ನು ಮಾತ್ರ 
ಭಗವದ್ದಿಶೇಷಣವಾಗಿ ವ್ಯಾಖ್ಯಾನಿಸುತ್ತಾರೆ. ಪೂರ್ಣವಾಗಿ ಭಗವಂತನನ್ನು ತಿಳಿಯುವುದು ಹೇಗೆ 
ಸಾಧ್ಯ ? ಎಂಬ ಪ್ರಶ್ನೆ ಅವರಿಗೂ ಅನಿವಾರ್ಯವಾಗಿದೆ. ಈ ಆಕ್ಷೇಪವನ್ನು ಮನಸ್ಸಿನಲ್ಲಿಟ್ಟು 
ಕೊಂಡೇ ಆಚಾರ್ಯರು ಗೀತಾಭಾಷ್ಯದಲ್ಲಿ "ಅಸಂಶಯಂ', "ಸಮಗ್ರಂ' ಇವೆರಡು 
ಭಗವದ್ವಿಶೇಷಣವಲ್ಲ, ಅದರ ಬದಲು ಕ್ರಿಯಾ ವಿಶೇಷಣವೆಂದೇ ಅವೆರಡನ್ನು ಗ್ರಹಿಸಬೇಕು 
ಎಂದು ತಿಳಿಸಿದ್ದಾರೆ. ಗೀತಾಭಾಷ್ಯದ ಈ ವಾಕ್ಯವನ್ನೇ ಶ್ರೀ ರಾಯರು ಗೀತಾವಿವ್ಯ ತಿಯಲ್ಲಿ 


ಅಧ್ಯಾಯ 7 431 


ಸಂಯೋಜಿಸಿ, ಆಚಾರ್ಯರ ವ್ಯಾಖ್ಯಾನಕೌಶಲ್ಯದ ಬಗ್ಗೆ ನಮ್ಮ ಗಮನ ಸೆಳೆದಿದ್ದಾರೆ. 
ಆಚಾರ್ಯರ ವ್ಯಾಖ್ಯಾನದ ಪ್ರಕಾರ 'ತವ ಅಸಂಶಯಂ ಸಮಗ್ರಂ ಚ ಯಥಾ ಭವತಿ ತಥಾ 
ಮಾಂ ಯಥಾ ಜ್ಞಾಸ್ಯಸಿ ತತ್‌ ಶೃಣು' ಅಂದರೆ "ನಿನಗೆ ಸಂಶಯವಿಲ್ಲದಂತೆಯೂ ಸಮಗ್ರ 
ವಾಗಿಯೂ ಜ್ಞಾನ ಉಂಟಾಗಲು ನನ್ನನ್ನು (ಭಗವಂತನನ್ನು) ಯಾವ ಪ್ರಕಾರದಿಂದ ತಿಳಿಯ 
ಬೇಕೋ ಅದನ್ನು ಕೇಳು' ಎಂದು ಶ್ಲೋಕದ ತಾತ್ಟರ್ಯವಾಗುವುದು. ಇಲ್ಲಿ "ಜ್ಞಾನಭವನ' ಅಂದರೆ 
ಜ್ಞಾನದ ಉತ್ಪತ್ತಿ ಎಂಬ ಕ್ರಿಯೆಗೆ "ಅಸಂಶಯಂ' ಮತ್ತು "ಸಮಗ್ರಂ' ಇವೆರಡು ವಿಶೇಷಣಗಳಾಗಿವೆ. 
ಶ್ರೋತೃವಿಗೆ ಭಗವಂತನ ಜ್ಞಾನದ ಉತ್ಪತ್ತಿಯು ಸಂಶಯಕ್ಕೆಡೆ ಇಲ್ಲದಂತೆಯೂ, ಅವನ 
ಯೋಗ್ಯತೆಗೆ ಅನುಗುಣವಾಗಿ ಸಮಗ್ರವಾಗಿಯೂ ಆಗಲು ಯಾವ ವಿಶೇಷಣಗಳಿಂದ 
ಯುಕ್ತನೆಂದು ಭಗವಂತನನ್ನು ತಿಳಿಯಬೇಕೊ ಆ ವಿಶೇಷಣಸಹಿತನಾದ ಭಗವಂತನ ಜ್ಞಾನ 
ಉಂಟಾಗಲು ಕಾರಣವಾದ ನನ್ನ ವಚನಗಳನ್ನು ಕೇಳು ಎಂದು ಶ್ರೀಕೃಷ್ಣನು ಹೇಳುತ್ತಿರುವನು 
ಎಂದು ತಾತ್ಪರ್ಯ. 


ಜ್ಞಾನಂ ತೇsಹಂ ಸವಿಜ್ಞಾನಮಿದಂ ವಕ್ತಾ 5ಮೃ್ಯಶೇಷತಃ i 
ಯಜ್ಞ್ವಾತ್ವಾ ನೇಹ ಭೂಯೋತನ್ಯಜ್ಞ್ಯಾಾತವ್ಯಮವಶಿಷ್ಯತೇ 11 2 1 


ಅರ್ಥ- ಹೇ ಪಾರ್ಥ! ನನ್ನ ವಿಶೇಷ ಮಹಿಮೆ ಸಹಿತವಾದ ಸಾಮಾನ್ಯ ಮಹಿಮೆಯನ್ನು- 
ನೀನು ತಿಳಿಯಬಹುದಾದ ಎಲ್ಲವನ್ನೂ ನಾನು ಹೇಳುವೆನು. ಆ ಮಹಿಮೆಯನ್ನು ತಿಳಿದ ಬಳಿಕ, 
ನಾನು ಹೇಳಿದ ವಿಷಯದಲ್ಲಿ ಪುನಃ ನಿನಗೆ ತಿಳಿಯಬೇಕಾದದ್ದು ಬೇರೇನೂ ಉಳಿದಿರುವುದಿಲ್ಲ. 


ಶ್ರವಣಂ ಪ್ರವಚನಾಧೀನಮಿತ್ಯಾಹ- ಜ್ಞಾನಮಿತಿ ॥ ಜ್ಞಾನವಿಜ್ಞಾನಶಬ್ದ್‌ 
ಕರ್ಮಾರ್ಥಲ್ಯುಡಂತೌ | ಹೇ ಪಾರ್ಥ ತೇ ತುಭ್ಯಂ ಇದಂ ಮದೀಯಂ 
ವಿಜ್ಞಾನಸಹಿತಂ ಜ್ಞಾನಂ ವಿಶೇಷೇಣ ಜ್ಞಾತವ್ಯಸಹಿತಂ ಜ್ಞಾತವ್ಯಂ ಮಾಹಾತ್ಮ್ಯಂ 
ಸಾಮಾನ್ಯಂ ವಿಶೇಷಮಾಹಾತ್ಮ 50 ಚ ವಕ್ತಾ ಸಮೀತ್ಯರ್ಥಃ | ಅಶೇಷತ ಇತ್ಯಸ್ಯ 
ಯಾವದರ್ಜುನಯೋಗ್ಯಂ ತಾವನೃಧ್ಯೇ ಶಿಷ್ಯಮಾಣಮಕೃತ್ತೇತ್ಯರ್ಥಃ । ವಕ್ಷ್ಯ- 
ಮಾಣಂ ಸೌತಿ- ಯದಿತಿ ॥ ಯನ್ಮಾಹಾತ್ಮ 5೦ ಜ್ಞಾತ್ವಾ ಭೂಯಃ ಪುನರನ್ಯದ್‌ 
ಜ್ಞಾತವ್ಯಮಿಹ ಮದುಕ್ತೇಠರ್ಥೆೇ ನಾವಶಿಷ್ಯತೇ ಅವಶಿಷ್ಟಂ ನಾಸ್ತೀತಿ ॥॥ 2 ॥ 
ಅನುವಾದ - ನೀನು ಮಾಡಬೇಕಾದ ಶ್ರವಣವು ನನ್ನ ಪ್ರವಚನಕ್ಕೆ ಅಧೀನವಾದದ್ದು ಎಂದು 
ಶ್ರೀಕೃಷ್ಣನು ಅರ್ಜುನನಿಗೆ "ಜ್ಞಾನಂ' ಇತ್ಯಾದಿ ಶ್ಲೋಕದಿಂದ ಹೇಳುತ್ತಿದ್ದಾನೆ. ಜ್ಞಾನ, ವಿಜ್ಞಾನ 
ಶಬ್ದಗಳು ಕರ್ಮಾರ್ಥಕವಾದ "ಲ್ಯುಟ್‌' ಪ್ರತ್ಯಯದಿಂದ ಕೊನೆಗೊಳ್ಳುವ ಪದಗಳಾಗಿವೆ. 


432 ಗೀತಾವಿವೃತಿ 


ಹೇ ಪಾರ್ಥ ! ತೇ: ನಿನಗೆ, ಇದಂ- ನನ್ನ ಈ , ವಿಜ್ಞಾನ ಸಹಿತಂ ಜ್ಞಾನಂ- ವಿಶೇಷವಾಗಿ 
ತಿಳಿಯಬೇಕಾದ ವಿಷಯದಿಂದ ಸಹಿತವಾದ ಜ್ಞಾತವ್ಯ ವಿಷಯವನ್ನು ಸಾಮಾನ್ಯ ಮತ್ತು ವಿಶೇಷ 
ಮಾಹಾತ್ಮ್ಯವನ್ನು ಹೇಳುತ್ತೇನೆ ಎಂದು ಅರ್ಥ. "ಅಶೇಷತಃ' ಎಂಬ ಪದಕ್ಕೆ "ಅರ್ಜುನನು ಎಷ್ಟು 
ತಿಳಿಯಲು ಯೋಗ್ಯವಾದದ್ದೊ € ಅದರಲ್ಲಿ ಉಳಿಯುವಂತೆ ಮಾಡದೆ' ಎಂದು ಅರ್ಥ. 


ಮುಂದೆ ತಾನು ಹೇಳುವ ವಿಷಯವನ್ನು (ಶ್ರೀಕೃಷ್ಣನು) "ಯತ್‌' ಎಂಬ (ಶ್ಲೋಕಾರ್ಥದಿಂದ) 
ಪ್ರಶಂಸಿಸುತ್ತಿದ್ದಾನೆ. ಯತ್‌ ಜ್ಞಾತ್ವಾ: ಯಾರ ಮಾಹಾತ್ಮ ವನ್ನು ಕೇಳಿದ ನಂತರ, ಭೂಯಃ- 
ಪುನಃ, ಅನ್ಯದ್‌ ಜಾತವ್ಯಂ- ಬೇರೆ ತಿಳಿಯಬೇಕಾದ ವಿಷಯವು, ಇಹ: ನಾನು ಹೇಳಿದ 
ವಿಷಯದಲ್ಲಿ, ನ ಅವಶಿಷ್ಯತೆ ಎ ಉಳಿದಿರುವುದಿಲ್ಲ ಎಂದು. ॥। 2 ॥ 


ವಿವರಣೆ - "ಜ್ಞಾನವಿಜ್ಞಾನಶಬ್ದೌ ಕರ್ಮಾರ್ಥಲ್ಯುಡಂತೌ'- ಜ್ಞಾ ಧಾತುವಿಗೆ "ಲ್ಕುಟ್‌' 
ಪ್ರತ್ಯಯವನ್ನು ಸೇರಿಸಿದಾಗ, ಆ ಪ್ರತ್ಯಯಕ್ಕೆ "ಅನ ' ಎಂಬ ಶಬ್ದವು ಆದೇಶವಾಗಿ ಬಂದು "ಜ್ಞಾನ' 
ಎಂಬ ರೂಪ ಸಿದ್ಧವಾಗುವುದು. 'ಲ್ಯುಟ್‌' ಪ್ರತಯ್ಯಕ್ಕೆ ಕರ್ಮ, ಭಾವ, ಕರಣ, ಅಧಿಕರಣ - 
ಹೀಗೆ ಅನೇಕಾರ್ಥಗಳಿದ್ದು ಪ್ರಕೃತ, "ಕರ್ಮ' ಎಂಬ ಅರ್ಥದಲ್ಲಿ "ಕರ್ಮಣಿ ಲ್ಯುಟ್‌' ಎಂಬ 
ಪಾಣಿನಿಸೂತ್ರದ ಪ್ರಕಾರ 'ಲ್ಯುಟ್‌' ಪ್ರತ್ಯಯವು ಬಂದಿದೆ ಎಂದು ಭಾವ. ಕರ್ಮ ಎಂದರೆ 


ವಿಷಯ ಎಂದರ್ಥ. ಆದ್ದರಿಂದ, "ಜ್ಞಾನ' ಎಂಬ ಪದಕ್ಕೆ ಜ್ಞಾತವ್ಯ ಜ್ಞಾನವಿಷಯ ಎಂದು ಅರ್ಥ 
ವಾಗುವುದೆಂದು ಅಭಿಪ್ರಾಯ. 


ಜ್ಞಾನಲಾಭ ಸುಲಭವಲ್ಲ 


ಮನುಷ್ಯಾಣಾಂ ಸಹಸ್ರೇಷು ಕಶಿದ್‌ ಯತತಿ ಸಿದಯೇ । 
ಚ ಛ 


ಯತತಾಮಪಹಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತ್ತಿ ತತ್ತ ತಃ 11 3 1 


ಅರ್ಥ- ಸಾವಿರ ಮನುಷ್ಯರಲ್ಲಿ ಒಬ್ಬ ಪುಣ್ಯಶಾಲಿ ಜ್ಞಾನಕ್ಕೋಸ್ಕರ ಯತ್ನಿಸುತ್ತಾನೆ. 
ಜ್ಞಾನಕ್ಕೋಸ್ಕರ ಪ್ರಯತ್ನಿಸುವವರಲ್ಲಿ ಒಬ್ಬ ಮಾತ್ರ ಜ್ಞಾನವನ್ನು ಹೊಂದಬಲ್ಲ, ಜ್ಞಾನವನ್ನು 
ಪಡೆದವರ ಮಧ್ಯೆ ಒಬ್ಬ ಮಾತ್ರ ನನ್ನನ್ನು ಯಥಾವತ್ತಾಗಿ ತಿಳಿಯುವನು. 
ಪ್ರತಿಜ್ಞಾತೇ ಜ್ಞಾನೇ ಆದರಜನನಾಯ ತಸ್ಯ ದೌರ್ಲಭ್ಯಮಾಹ- ಮನು- 
ಷ್ಯಾಣಾಮಿತಿ ॥। ಕಶ್ಚಿದೇವ ಪುಣ್ಯವಾನ್‌ ಪುರುಷಃ ಜ್ಞಾನಾಯ ಯತತಿ ಯತತೇ । 
ಯತತಾಂ ಜ್ಞಾನಾರ್ಥಂ ಯತಮಾನಾನಾಮಪಿ ಮಧ್ಯೇ ಶಶ್ಚಿದೇವ ಸಿದ್ದಿಮಾನ್‌ 


ಭವತೀತಿ ಯೋಜ್ಯಮ್‌ । ಸಿದ್ಧಾನಾಂ ಜ್ಞಾನಿನಾಮಪಿ ಮಧ್ಯೆ ಕಶ್ಚಿದೇವ ತತ್ತ ತೋ 
ಮಾಂ ವೇತ್ತಿ ಯಥಾಮಜ್ಞಾನಾತಿ ॥ 3 ॥ 


ಅಧ್ಯಾಯ 7 433 


ಅನುವಾದ- (ಹೇಳುವೆನೆಂದು) ಪ್ರತಿಜ್ಞೆ ಮಾಡಿದ ಜ್ಞಾತವ್ಯ ವಿಷಯದಲ್ಲಿ ಆದರ 
ಹುಟ್ಟಿಸಲು ಅದು ದುರ್ಲಭವಾದುದೆಂದು "ಮನುಷ್ಯಾಣಾಂ' ಇತ್ಯಾದಿ ಶ್ಲೋಕದಿಂದ ಶ್ರೀಕೃಷ್ಣನು 
ಹೇಳುತ್ತಿದ್ದಾನೆ. 


ಯಾವನೋ ಒಬ್ಬ ಪುಣ್ಯಶಾಲಿಯಾದ ಪುರುಷನು, ಸಿದ್ದಯೇ- ಜ್ಞಾನಕ್ಕೋಸ್ಕರ, ಯತತಿ- 
ಯತ್ನಿಸುತ್ತಾನೆ. ಯತತಾಂ- ಜ್ಞಾನಕ್ಕೋಸ್ಕರ ಯತ್ನಿಸುವವರ ಮಧ್ಯದಲ್ಲೂ, "ಯಾವನೋ ಒಬ್ಬ 
ಮಾತ್ರವೇ ಜ್ಞಾನವನ್ನು ಪಡೆಯುತ್ತಾನೆ' ಎಂಬ ವಾಕ್ಯವನ್ನು ಇಲ್ಲಿಯೋಜಿಸಬೇಕು. ಸಿದ್ಧಾನಾಂ- 
ಜ್ಞಾನಿಗಳ ಮಧ್ಯದಲ್ಲೂ ಯಾವನೋ ಒಬ್ಬ ಮಾತ್ರ, ತತ್ತ್ವತಃ ಮಾಂ ವೇತ್ತಿ: ಯಥಾವತ್ತಾಗಿ 
ನನ್ನನ್ನು ತಿಳಿಯುತ್ತಾನೆ. 113 ॥1 


ನನ್ನ ಅಧೀನವಾದ ಪ್ರಕೃತಿ ಎಂಟು ವಿಧವಾಗಿದೆ 


ಭೂಮಿರಾಪೋ5ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ । 
ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ 11 4 ॥! 


ಅರ್ಥ- ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಮತ್ತು ಅಹಂಕಾರ- 
ಹೀಗೆ ಅಧೀನದಲ್ಲಿರುವ ಪ್ರಕೃತಿಯು ಎಂಟು ವಿಧವಾಗಿದೆ. 


ಏವಮುಪೋದ್ಬ್ಧಾತಮುಕ್ತಾನಿಧುನಾ ಪ್ರಥಮಪ್ರತಿಜ್ಞಾತಂ ಜ್ಞಾನಪದೋಕ್ತಂ 
ಜ್ಞಾತವ್ಯಂ ತಾವದಾಹ- ಭೂಮಿರಿತ್ಯಾದಿ ಶ್ಲೋಕಚತುಷ್ಠಯೇನ । ಭೂಮ್ಯಾದಿ- 
ಪಂಚಮಹಾಭೂತಾನಿ ಮನಸ್ತತ್ತ ಖುದ್ಧಿತತ್ತೆ ಶೆ ಚ 1 ಅಹಂಕಾರಪದೇನ 
ಮಹತ್ತತ್ತ ಮುಪಲಕ್ಷಣೀಯಮ್‌ । ಅಹಂಕಾರಶ್ನೇತಿ ಚಶಬ್ದಾನ್ನಯಃ । ಇತ್ಯೇವಂ 
ಮದಧೀನಾ ಪ್ರಕೃತಿರಷ್ಟಧಾ ಭಿನ್ನಾ । ಉದ್ದಿಷ್ಟಾಪೇಕ್ಷಯಾ ಅಷ್ಟಧೇತ್ಯಕ್ತಿಃ। 
ಉಪಲಕ್ಷಿತಾಪೇಕ್ಷಯಾ ತು ನವಧೇತಿ ಜ್ಞೇಯಮ್‌ 1। ಮತ್ಸೇರಿತಾ ಪ್ರಕೃತಿಃ 
ಪೃಥಿವ್ಯಾದಿಕಾರ್ಯರೂಪೇಣೈವ ಭಿನ್ನೇತ್ಯ ಪ 11 4 || 


ಅನುವಾದ- ಹೀಗೆ ಉಪೋದ್ದಾತವನ್ನು ಹೇಳಿ, ಈಗ ಮೊದಲು ಪ್ರತಿಜ್ಞೆ ಮಾಡಿದ, 


ಜ್ಞಾನಪದವು ಹೇಳುವ ಜ್ಞಾತವ್ಯ ವಿಷಯವನ್ನು , ಶ್ರೀಕೃಷ್ಣನು "ಭೂಮಿ' ಇತ್ಯಾದಿ ನಾಲ್ಕು 
ಶ್ಲೋಕಗಳಿಂದ ಮೊದಲು "ಹೇಳುತ್ತಿದ್ದಾನೆ. 


ಪೃಥಿವೀ ಮೊದಲಾದ ಪಂಚಮಹಾಭೂತಗಳು , ಮನಸತ್ತ ಎಮತ್ತು ಬುದ್ದಿತತ್ತ .ಗಳು,- 
ಅಹಂಕಾರಪದದಿಂದ ಲಕ್ಷಣಾವೃ ತ್ರಿಯ ಮೂಲಕ ಮಹತ್ತತ್ತ ವನ್ನು ಕೂಡ ಗೃಹಿಸ ಬೇಕು- 


434 ಗೀತಾವಿವೃತಿ 


"ಅಹಂಕಾರಶ್ಚ' ಎಂಬುದಾಗಿ ಅಹಂಕಾರಪದದೊಂದಿಗೆ ಚ ಶಬ್ದವನ್ನು ಅನ್ಹಯಿಸಬೇಕು- ಹೀಗೆ 
(ಮೇ) - ನನಗೆ ಅಧೀನವಾದ ಪ್ರಕೃತಿಯು ಎಂಟು ವಿಧವಾಗಿ ಭಿನ್ನ: ವಾಗಿದೆ. ಶಬ್ದತಃ ಉಲ್ಲೇಖ 
ಮಾಡಿದ ದೃಷ್ಟಿಯಿಂದ ಪ್ರಕೃತಿಯು ಎಂಟು ವಿಧವಾದುದೆಂದು ಹೇಳಲಾಗಿದೆ. (ಅಹಂಕಾರ 
ಪದದಿಂದ) ಉಪಲಕ್ಷಣಯಾ ಹೇಳಿದುದನ್ನೂ ಗ್ರಹಿಸಿದಲ್ಲಿ ಪ್ರಕೃತಿಯು ಒಂಬತ್ತು ವಿಧ 
ವಾದದ್ದೆಂದು ತಿಳಿಯಬೇಕು . ನನ್ನಿಂದ ಪ್ರೇರಿತವಾದ ಪ್ರಕೃತಿಯು ಕಾರ್ಯರೂಪದಿಂದ ಮಾತ್ರ 
ನಾನಾವಿಧವಾಗಿದೆ ಎಂದು ಅರ್ಥ. ॥ 4 ॥ 


ವಿವರಣೆ- ಪ್ರಕೃತಿಯ ಎಂಟು ಪ್ರಭೇದಗಳನ್ನು ಪರಿಗಣಿಸುವಾಗ, ಗೀತೆಯಲ್ಲಿಮಹತ್ತತ್ನದ 
ಉಲ್ಲೇಖವೇ ಇಲ್ಲ ಆದ್ದರಿಂದ ಮಹತ್ತತ್ತ ವೆಂಬ ತತ್ತ .ವೇ ಇಲ್ಲವೇನೋ ಎಂಬ ಶಂಕೆ 
ಮಾಡುವುದು ಸಹಜ. ಗೀತಾಭಾಷ್ಯದಲ್ಲಿ ಮಹತ್ತತ್ವ್ವವು ಅಹಂಕಾರತತ್ತ_ದಲ್ಲೇ ಅಂತರ್ಭೂತ 
ವಾಗಿದೆ ಎಂದು ಹೇಳಲಾಗಿದೆ. ಅಹಂಕಾರತತ್ವವು ಮಹತ್ತತ್ತ ದ ಕಾರ್ಯವಾಗಿದ್ದು ಕಾರ್ಯ- 
ವಾಚಕವಾದ ಅಹಂಕಾರಶಬ್ದವು ಲಕ್ಷಣಾವೃತ್ತಿಯಿಂದ ಕಾರಣವಾದ ಮಹತ್ತತ್ತ ಎನನ್ನೂ 
ಹೇಳುವುದೆಂದು ಗೀತಾಭಾಷ್ಯದ ಆಶಯವೆಂದು ಪ್ರಮೇಯದೀಷಿಕಾದಲ್ಲಿಸ್ಪಷ್ಟಪಡಿಸಲಾಗಿದೆ. 
'ಅಹಂಕಾರಪದೇನ ಮಹತ್ತತ್ತ ಮ್‌ ಉಪಲಕ್ಷಣೀಯಮ್‌' ಎಂಬ ವಿವೃತಿಯ ವಾಕ್ಯವು 
ಭಾಷ್ಯ-ಪ್ರಮೇಯ-ದೀಪಿಕೆಗಳ ಅಭಿಪ್ರಾಯದ ಸಂಗ್ರಹರೂಪವಾಗಿದೆ. 


ಜಡಪ್ರಕೃತಿ-ಚೇತನರಿಗೆ ಚೈತನ್ಯ ನೀಡುವ ಶ್ರೀದೇವಿ (ಚಿತ್‌ಪ್ರಕ್ಸತಿ) 
ಲ 
ಇವರಿಗಿಂತ ಉತ್ತಮಳು 


ಅಪರೇಯಮಿತಸ್ತ ತ್ಯೌಂ ಪ್ರಕೃತಿಂ ಬುದ್ಧಿ ಮೇ ಪರಾಮ್‌ । 
ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೇ ಜಗತ್‌ ॥ 5 ॥ 


ಅರ್ಥ- ಹೇ ಮಹಾಬಾಹೋ ಅರ್ಜುನ | ಈಗ ಹೇಳಿದ ಜಡಪ್ರಕೃತಿ ಮತ್ತು ಜೀವರು 
ಅಧಮರು. ಈ ಜಡಪ್ರಕೃತಿ ಮತ್ತು ಜೀವರಿಂದ ಭಿನ್ನಳಾದ, ಎಲ್ಲ ಜೀವರಿಗೂ ಪ್ರಾಣಧಾರಕ 
ಳಾಗಿರುವ, ಈ ಬ್ರಹ್ಮಾದಿಜಗತ್ತಿಗೆ ಧಾರಕಗಳಾಗಿರುವ ನನಗೆ ಅಧೀನಳಾಗಿರುವ ಚಿತ್‌ಪ್ರಕೃತಿ 
ಯನ್ನು ಮತ್ತು ಮುಕ್ತಜೀವರನ್ನು ಈ ಜಡಪ್ರಕೃತಿ ಮತ್ತು ಜೀವರಿಗಿಂತ ಉತ್ತಮರೆಂದು ತಿಳಿ. 


ನ ಕೇವಲಂ ಜಡಪ್ರಕೃತಿರೇವ ಸ್ವಕಾರ್ಯೇಣ ಸಹ ಮದ್ದಶಾ ಕಿಂತು ಬ್ರಹ್ಮಾದಿ- 


ಜಗನ್ಮಾತಾ ಚಿತ್ಪಕ್ಪತಿರಪೀತ್ಯಾಹ- ಅಪರೇತಿ ॥ ಯದ್ವಾ ಹರೇ ಪರತ್ನಂ ವಕ್ತುಂ 
ತದುಪಯೋಗಿತಯಾ ಪರಾವರವಸ್ತುನೀ ಆಹ- ಅಪರೇತಿ ॥ 


ಅನುವಾದ- ಕೇವಲ ಜಡಪ್ರಕೃತಿ ಮಾತ್ರ ತನ್ನ ಕಾರ್ಯವಾದ ಮಹತ್ತತ್ವ್ವ 


ಅಧ್ಯಾಯ 7 435 


ಮೊದಲಾದವುಗಳೊಡನೆ ನನ್ನ ಅಧೀನವಾಗಿದೆ ಎಂದಷ್ಟೇ ಅಲ್ಲ. ಬ್ರಹ್ಮಾದಿಜಗತ್ತಿಗೆ ಮಾತೆ 
ಯಾಗಿರುವ ಚಿತ್ಪಕೃತಿಯೂ ಕೂಡ ನನ್ನ ಅಧೀನಳಾಗಿದ್ದಾಳೆ ಎಂದು ಶ್ರೀಕೃಷ್ಣನು "ಅಹರಾ' ಎಂಬ 
ಶ್ಲೋಕದಿಂದ ಹೇಳುತ್ತಿದ್ದಾನೆ. ಅಥವಾ, ಶ್ರೀಹರಿಗೆ ಶ್ರೇಷ್ಠತ್ತವನ್ನು ಹೇಳಲು ಅದಕ್ಕೆ ಉಪಯೋಗ 
ವಾಗುವಂತೆ ಪರಾಪರವಸ್ತುಗಳನ್ನು ಶ್ರೀಕೃಷ್ಣನು "ಅಪರಾ' ಎಂಬ ಶ್ಲೋಕದಲ್ಲಿಹೇಳುತ್ತಿ ದ್ದಾನೆ. 
ಇಯಂ ಪ್ರಾಗುಕ್ತಾ ಜಡಪ್ರಕೃತಿಃ | ಜೀವಾ ಅಪ್ರ್ಯಪಲಕ್ಷಂತೇ | ಜಡಪ್ರಕ್ಕತಿಃ 
ಜೀವಾಶ್ಚಾಪರಾಃ ಅಧಮಾಃ । ಇತಸ್ತು ಜಡಪ್ರಕೃತ್ಯಾದಿತಸ್ತು ಅನ್ಯಾಂ ಜೀವ- 
ಭೂತಾಮ್‌ । ಸರ್ವಜೀವದೇಹೇಷು ಸ್ಥಿತ್ವಾ ತದೀಯಾನ್‌ ಪ್ರಾಣಾನ್‌ ತದ್ದೇ- 
ಹೇಷು ಧಾರಯತೀತಿ ಜೀವೇತೃುಕ್ತಾ | ಜೀವ ಪ್ರಾಣಧಾರಣ ಇತಿ ಧಾತೋಃ । ಸಾ 
ಚ ಸಾ ಭೂತಾ ಚ ಸರ್ವದಾ ವಿದ್ಯಮಾನಾ ಚ ಜೀವಭೂತಾ ತಾಮ್‌ । ಭೂ 
ಸತ್ತಾಯಾಮಿತಿ ಧಾತೋ । ಪ್ರಾಣಧಾರಕತ್ನೇನ ಸರ್ವದಾ ವಿದ್ಯಮಾನಾ- 
ಮಿತ್ಯರ್ಥಃ | ಮೇ ಮದಧೀನಾಂ ಪ್ರಕೃತಿಂ ಚಿತ್ನಕ್ಟತಿಮ್‌। ಮುಕ್ತಾ ಅಪ್ರುಪ- 
ಲಕ್ಷ್ಯಂತೇ । ಶ್ರಿಯಂ ಮುಕ್ತಾಂಶ್ಚ ಪರಾಂ ಪರಾನ್‌ ಉತ್ತಮಾನ್‌ ವಿದ್ದಿ | ಪರತ್ನೇ 
ಹೇತುಃ ಯಯೇತಿ । ಶ್ರಿಯೇತೃರ್ಥಃ । ಮುಕ್ತಾನಾಂ ಪರಾಭಾಸತ್ವಾತ್‌ 
ಯಯೇತ್ಯೇವೋಕ್ತಮ್‌ । ಇದಂ ಬ್ರಹ್ಮಾದಿಜಗತ್‌ ಧಾರ್ಯತ ಇತಿ ॥1 5 ॥ 


ಅನುವಾದ- ಇಯಂ ಹಿಂದೆ ಹೇಳಿದ ಜಡಪ್ರಕೃತಿಯು. ಜೀವರನ್ನೂ ಇಲ್ಲಿ ಉಪ- 
ಲಕ್ಷಣಯಾ ಗ್ರಹಿಸಬೇಕು. ಜಡಪ್ರಕೃತಿ ಮತ್ತು ಜೀವರು, ಅಪರಾಃ- ಅಧಮರು. ಇತಃ ತು: ಈ 
ಜಡಪ್ರಕೃತಿ ಮೊದಲಾದವರಿಂದ, ಅನ್ಯಾಂ- ಭಿನ್ನಳಾದ, ಜೀವಭೂತಾಂ- ಎಲ್ಲ ಜೀವರ 
ದೇಹಗಳಲ್ಲಿ] ದ್ದು ಅವರ ಪ್ರಾಣಗಳನ್ನು ಅವರ ದೇಹಗಳಲ್ಲಿ ಧಾರಣ ಮಾಡುವುದರಿಂದ ಜೀವ 
ಎಂದೆನಿಸಿಕೊಳ್ಳುವಳು. "ಜೀವ ಪ್ರಾಣಧಾರಣೇ' ಎಂದು ಪ್ರಾಣಧಾರಣೆಯ ಅರ್ಥವನ್ನು 
ಹೇಳುವ ಜೀವ ಧಾತುವಿನಿಂದ ಜೀವ ಶಬ್ದವು ನಿಷ್ಟನ್ನವಾಗಿದೆ. ಸಾ ಚ ಸಾ ಭೂತಾ ಚ- 
ಜೀವಳಾಗಿದ್ದು ಭೂತಳಾಗಿರುವವಳು- ಸರ್ವದಾ ಇರತಕ್ಕವಳು, ಆದ್ದರಿಂದಲೇ ಅವಳು 
(ಚಿತ್ಸೆಕೃತಿಯು) ಜೀವಭೂತಳು, ಅವಳನ್ನು , ಭೂ ಸತ್ತಾಯಾಂ ಎಂಬ ಧಾತುವಿನಿಂದ ನಿಷ್ಠನ್ನ 
ವಾಗಿರುವ ಭೂತಶಬ್ದವು "ಪ್ರಾಣಧಾರಕಳಾಗಿ ಸರ್ವದಾ ಇರತಕ್ಕವಳು ಎಂಬ ಅರ್ಥವನ್ನು 
ಪಡೆದಿದೆ. ಮೇ ನನಗೆ ಅಧೀನಳಾದ, ಪ್ರಕೃತಿಂ ಚಿತ್ಪಕೃ ತಿಯನ್ನು. ಇಲ್ಲಿ ಮುಕ್ತರನ್ನು 
ಉಪಲಕ್ಷಣಯಾ ತೆಗೆದುಕೊಳ್ಳಬೇಕು. ಲಕ್ಷ್ಮಿಯನ್ನು ಮತ್ತು ಮುಕ್ತಜೀವರನ್ನು ಪರಾಂ: 
ಪರಾನ್‌- ಉತ್ತಮರೆಂದು, ವಿದ್ದಿ- ತಿಳಿ. ಚಿತ್ಪಕೃತಿಯ ಶ್ರೇಷ್ಠತ್ಪಕ್ಕೆ ಕಾರಣವನ್ನು "ಯಯಾ' ಎಂಬ 
ಶ್ಲೋಕಖಂಡದಿಂದ ಹೇಳಲಾಗಿದೆ. ಯಯಾ: (ಯಾವ) ಶ್ರೀದೇವಿಯಿಂದ ಎಂದು ಅರ್ಥ. 


436 ಗೀತಾವಿವೃತಿ 


ಮುಕಚೇತನರು ಪರಾಭಾಸರಾದ್ದರಿಂದ “ಯಯಾ ಎಂದಿಷ್ಟೇ ಹೇಳಲಾಗಿದೆ. ಇದಂ ಈ 
ಬ್ರಹ್ಮಾದಿ ಜಗತ್ತು, ಧಾರ್ಯತೇ: ಧರಿಸಲ್ಪಡುತ್ತದೆ ಎಂದು. 


ವಿವರಣೆ- ಮುಕ್ತಚೇತನರು ಸ್ವರೂಪಭೂತವಾದ ನಿತ್ಯಸುಖವನ್ನು ಅನುಭವಿಸು- 
ವವರಾದ್ದರಿಂದ ಶ್ರೀತತ್ರ್ವದಂತೆ ಅವರನ್ನು ಪರರು - ಶ್ರೇಷ್ಠರೆಂದೇ ಪರಿಗಣಿಸಬೇಕಲ್ಲವೇ! ಎಂಬ 
ಪ್ರಶ್ನೆ ಬರಬಹುದು. ಆದರೆ ಮುಕ್ತಿಯ ಮುಂಚೆ ದುಃಖಸಂಬಂಧವಿರುವುದರಿಂದ ನಿತ್ಯ 
ಮುಕ್ತಳಾದ ಶ್ರೀದೇವಿಯಂತೆ ಅವರನ್ನು ಪರರೆನ್ನಲಾಗದು. ಮುಕ್ತರಾಗಿದ್ದು ದುಃಖಸಂಬಂಧವನ್ನು 


ಲವಲೇಶವೂ ಪಡೆಯದಿರುವ ಅವರನ್ನು ಅವರರೆಂದೂ ಹೇಳಲಾಗದು. ಆದುದರಿಂದ ಅವರನ್ನು 
"ಪರಾಭಾಸರು,' ಎಂದು ಹೇಳಲಾಗಿದೆ. 


ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ I 
ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ಪಥಾ | 6 ||. 


ಅರ್ಥ - ಹೇ ಅರ್ಜುನ ! ಶರೀರ, ಇಂದ್ರಿಯ ಮತ್ತು ವಿಷಯಗಳಿಂದ ಸಹಿತವಾಗಿ ಎಲ್ಲಾ 
ಜೀವಸಮೂಹವು ಈ ಜಡ-ಚೇತನಪ್ರಕೃತಿಗಳಿಂದ ಜನಿಸಿವೆ. ನಾನು ಸಮಸ್ತ ಜಗತ್ತಿನ 
ಸೃಷ್ಟಿಕರ್ತನೂ ಸಂಹಾರಕರ್ತನೂ ಆಗಿರುವೆನು. 


ನನು ದೇಹೇಂದ್ರಿಯಾದೇರಪಿ ಸತ್ತೇನ ಪ್ರಕೃತ್ಯೋರೇವ ಈಶಾಧೀನತ್ನ- 
ಮಹಿಮೋಕ್ರಿಃ ಕಥಮಿತ್ಯತೋ ದೇಹಾದಿಸರ್ವಕಾರ್ಯಜಾತಸ್ಯ ಪ್ರಕೃತ್ಯೋರೇ- 
ವಾಂತರ್ಭಾವ ಇತಿ ದರ್ಶಯಿತುಮಾಹ- ಏತದಿತಿ ॥ ಶರೀರೇಂದ್ರಿಯ- 
ವಿಷಯಲಕ್ಷಣಕಾರ್ಯಸಹಿತಾನಿ ಜೀವಜಾತರೂಪಭೂತಾನಿ ಸರ್ವಾಣ್ಯೇತ- 


ದ್ಯೋನೀನಿ ಜಡಾಜಡಪ್ರಕೃತಿಕಾರಣಕಾನಿ ಯಥಾಸಂಭವಂ ತದುತ್ತನ್ನಾನೀತ್ಯುಪ- 
ಧಾರಯ ಜಾನೀಹಿ । 


ಅನುವಾದ - ದೇಹ, ಇಂದ್ರಿಯಗಳು ಮೊದಲಾದ ಪದಾರ್ಥಗಳಿರುವಾಗ ಕೇವಲ ಎರಡು 
ವಿಧವಾದ ಪ್ರಕೃತಿಗಳು ಭಗವದಧೀನವೆಂದು ಭಗವಂತನ ಮಹಿಮೆಯನ್ನು ಹೇಳಿದ್ದು ಹೇಗೆ 
ಎಂಬ ಶಂಕೆಗೆ ದೇಹ ಮೊದಲಾದ ಎಲ್ಲ ಜನ್ಯಪದಾರ್ಥ ಸಮೂಹವು ಎರಡು ಪ್ರಕೃತಿಗಳಲ್ಲೇ 
ಅಂತರ್ಭಾವ ಹೊಂದಿರುವುದೆಂದು ಸಮಾಧಾನವನ್ನು ಶ್ರೀಕೃಷ್ಣನು "ಏತತ್‌' ಎಂಬ ಶ್ಲೋಕದಿಂದ 
ತಿಳಿಸುತ್ತಿದ್ದಾನೆ. ಶರೀರ, ಇಂದ್ರಿಯಗಳು, ವಿಷಯಪದಾರ್ಥಗಳು ಎಂಬ ಜನ್ಯವಸ್ತುಗಳಿಂದ 
ಸಹಿತವಾದ ಜೀವಸಮೂಹ ರೂಪವಾದ ಎಲ್ಲ ಭೂತಗಳೂ, ಏತದ್ಯೋನೀನಿ-: ಜಡ - 
ಚೇತನರೂಪವಾದ ಪ್ರಕೃತಿಗಳನ್ನು ಕಾರಣಗಳನ್ನಾಗಿ ಪಡೆದಿದ್ದು ಯಾವವಸ್ತುವಿಗೆ ಯಾವರೀತಿಯ 


ಅಧ್ಯಾಯ 7 437 


ಉತ್ಪತ್ತಿ ಇರಲು ಸಾಧ್ಯವೋ ಅದಕ್ಕನುಗುಣವಾಗಿ ಆ ಪ್ರಕೃತಿಗಳಿಂದ ಉತ್ಪತ್ತಿಯನ್ನು ಪಡೆದಿವೆ 
ಎಂದು, ಉಪಧಾರಯ - ತಿಳಿ. 


ಪೂರ್ವಂ ಪ್ರಕೃತ್ಯೋರವರತ್ನಂ ಪರತ್ಹಂ ಚ ವಾಕ್ಕಭೇದೇನೋಕ್ತಾ ಮೇ ಇತಿ 
ಸ್ಪವಶತ್ತಂ ಚೋಕ್ತ್ಯಾಾ "ಯಯೇದಂ ಧಾರ್ಯತೇ ಜಗತ್‌' ಇತಿ 'ಏತದ್ಯೋನೀನಿ' 
ಇತಿ ಜಗದ್ದಾರಕತ್ನಕಾರಣತ್ಸೇ ಕಥಿತೇ । ತತ್ರ ಪ್ರಕೃತೀ ಏವ ಭಗವದ್ದಶೇ, 
ಜಗಜ್ಜನ್ನಸ್ಥಿತಿಲಯಾಸ್ತು ಪ್ರಕೃತ್ಯಧೀನಾ ಏವ ನೇಶಾಧೀನಾ ಇತಿ ಪ್ರತೀತಿ 
ನಿರಾಸಾರ್ಥಮಾಹ- ಅಹಮಿತಿ ॥ ಪ್ರಭವಪ್ರಲಯಯೋಃ ಸತ್ತಾಪ್ರತೀತಿ- 
ಕಾರಣತ್ನಾದಹಂ ಪ್ರಭವಃ ಪ್ರಲಯಶ್ನೇತ್ಯುಕ್ತಿಃ । ಪ್ರಭವಪ್ರಲಯಭೋಕೃತ್ನಾಚ್ಛ 
ತಥೋಕ್ತಿಃ 1 ಜಗತ್ವಭವಾದಿಭೋಕೃತ್ತಂ ಚ ಯಥಾ ಪುತ್ರಾದಿಪ್ರಭವೋ 
ರಿಪುಪ್ರಲಯಶ್ಹೋಪಲಬ್ಬಃ ಸುಖಹೇತುರಿತ್ಯುಪಲಬ್ಧಃ ಪಿತ್ರಾ ದೇಸ್ತದ್ಧೋ ಕೃತ್ತಂ ತಥಾ 
ಹರೇರಿತಿ ಜ್ಞೇಯಮ್‌ । ಪ್ರಭವಾದ್ಯುಪಲಬ್ದೇರ್ಭಗವತ್ತುಖಹೇತುತ್ತಂ ಚ 
ಆಗಮಿಷ್ಯತ್ತುಖಂ ಚಾಪಿ ತಚ್ಚಾಸ್ಕೇವ ಸದಾಂಪಿ ತು | ತಥಾಠಪ್ಯಚಿಂತ್ಯ- 
ಶಕ್ತಿತ್ವಾಜ್ಜಾತಂ ಸುಖಮಿವ ಚ ಇತಿ ಸೃತ್ಯುಕ್ತದಿಶಾ ಜ್ಞೇಯಮ್‌ । ಪ್ರಕೃತಿದ್ದಾರಾ 
ಕೃತ್ಸ _ಜಗತ್ಕರ್ತಾರಹಮೇವೇತಿ ಭಾವಃ ॥ 6 ॥ 
ಅನುವಾದ - ಈ ಹಿಂದಿನ ಶ್ಲೋಕದಲ್ಲಿ ಎರಡು ವಿಧವಾದ ಪ್ರಕೃತಿಗಳಲ್ಲಿ ಒಂದಕ್ಕೆ 
ಅವರತ್ವವನ್ನು ಮತ್ತೊಂದಕ್ಕೆ ಪರತ್ನವನ್ನು ಭಿನ್ನವಾಕ್ಯಗಳಿಂದ ಹೇಳಿ, "ಮೇ' ಎಂಬ ಪದದಿಂದ 
ಚಿತ್ಪಕೃತಿಗೆ ಸ್ಹವಶತ್ವವನ್ನೂ ಹೇಳಿ ಅನಂತರ. "ಯಯೇದಂ ಧಾರ್ಯತೆ ಜಗತ್‌' ಎಂಬ 
ವಾಕ್ಯದಿಂದ ಆ ಪ್ರಕೃತಿಗೆ ಜಗದ್ದಾ। ರಕತ್ವವನ್ನೂ, "ತದ್ಯೋನೀನಿ' ಎಂಬವಾಕ್ಯದಿಂದ ಜಗತ್ಕಾರಣತ್ವ 
ವನ್ನೂ ಹೇಳಲಾಯಿತು. ಅಲ್ಲಿ ಎರಡು ಪ್ರಕೃತಿಗಳು ಮಾತ್ರ ಭಗವದಧೀನವಾದವು, ಜಗತ್ತಿನ ಜನ್ಮ 
ಸ್ಥಿತಿ, ಲಯಗಳು ಮಾತ್ರ ಕೇವಲ ಪ್ರಕೃತಿಯ ಅಧೀನಕ್ಕೊಳಗಾದವೇ ಹೊರತು ಈಶ್ವರಾಧೀನವಲ್ಲ 
ಎಂಬ ತಪ್ಪುಗ್ರ ಹಿಕೆಯನ್ನು ನಿವಾರಿಸಲು ಶ್ರೀಕೃಷ್ಣನು "ಅಹಂ' ಇತ್ಯಾದಿ ಶ್ಲೋಕವನ್ನು ಹೇಳುತ್ತಿದ್ದಾನೆ. 
ಜಗತ್ತಿನ ಉತ್ಪತ್ತಿ, ಮತ್ತು ಪ್ರಲಯಗಳ ಸತ್ತಾ ಮತ್ತು ಪ್ರತೀತಿಗಳಿಗೆ ತಾನು ಕಾರಣನಾದುದರಿಂದ 
ಶ್ರೀಕೃಷ್ಣನು "ಅಹಂ ಪ್ರಭವಃ; ಪ್ರಲಯಶ್ವ - ನಾನೇ ಉತ್ಪತ್ತಿ ಮತ್ತು ಪ್ರಲಯಗಳೆಂದು ಹೇಳಿದ್ದಾನೆ. 
ಪ್ರಭವ-ಪ್ರಲಯಗಳನ್ನು ಭೋಗಿಸುವ ಕಾರಣದಿಂದಲೂ ಆ ರೀತಿ ಹೇಳಿದ್ದಾನೆ. ಹೇಗೆ 
ಪುತ್ರಾದಿಗಳ ಜನನ ಮತ್ತು ಶತ್ರುವಿನ ನಾಶಗಳು, ತಂದೆ ಮೊದಲಾದವರಿಗೆ ತಿಳಿಯಲ್ಪಟ್ಟು ಅವರ 
ಸುಖಕಾರಣವಾದದ್ದಾಗಿ ಅವರಿಗೆ ಅವುಗಳ ಭೋಗವೆಂದೆನಿಸುವುದೋ ಹಾಗೆ ಶ್ರೀಹರಿಗೂ 
ಜಗತ್ತಿನ ಪ್ರಭವ-ಪ್ರಲಯಗಳು ಸುಖಹೇತುಗಳೆಂದೆನಿಸಿ ಅವನ ಭೋಗವೆಂದೆನಿಸುವವು. ಜಗತ್ತಿನ 


438 ಗೀತಾವಿವೃತಿ 


ಪ್ರಭವ-ಪ್ರಲಯಗಳ ಜ್ಞಾನವು ಭಗವಂತನಸುಖಕ್ಕೆ ಹೇತುವಾಗಿವೆ ಎಂಬ ಪ್ರಮೇಯವನ್ನು 


“ಆಗಮಿಷ್ಯತುಖಂ ಜಾಪಿ ತಚ್ಚಾಸ್ಯೇವ ಸದಾಂಪಿತು। 
ತಥಾಪ್ಯ ಚಿಂತೃಶಕ್ತಿತ್ವಾತ್‌ ಜಾತಂ ಸುಖಮಿತೀವ ಚ ॥' 


ಮುಂದೆ ಉಂಟಾಗುವ ಸುಖವೂ ಭಗವಂತನಲ್ಲಿಎಲ್ಲಕಾಲದಲ್ಲೂ ಇದ್ದೇ ಇರುವುದು. 
ಆದರೂ ಅಚಿಂತ್ಯ ಶಕ್ತಿಯುಳ್ಳವನಾದುದರಿಂದ ಸುಖವು ಹುಟ್ಟಿತೆಂದು ಹೇಳಲಾಗುವುದು ಎಂಬ 
ಸ್ಮೃತಿಯಲ್ಲಿಹೇಳಿದ ಪ್ರಕಾರ ತಿಳಿಯತಕ್ಕದ್ದು ಪ್ರಕೃತಿಯ ದ್ವಾರಾ ಸಮಸ್ತ ಜಗತ್ತಿನ ಕರ್ತ ನಾನೇ 
ಆಗಿರುವೆನೆಂದು ಭಾವ . ।। 6 ॥ 


ವಿವರಣೆ- “ಅಹಂ ಕೃತ್ಸ್ನಸ ಸ ಜಗತಃ ಪ್ರಭವಃ ಪ್ರಲಯಸ್ತಥಾ' ಎಂಬ ಶ್ರೀಕೃಷ್ಣನ ಮಾತು 
ಶ್ರೀಕೃಷ್ಣನೇ ಜಗತ್ತಿನ ಉತ್ಪತ್ರಿನಾಶಗಳಾಗಿದ್ದಾನೆ ಎಂಬ ಭ್ರಾಂತಿಗೆಕಾರಣವಾಗುವಂತಿದೆ. ಅದಕ್ಕಾಗಿ, 
ಗೀತಾಭಾಷ್ಯದಲ್ಲಿ ಆಚಾರ್ಯರು ನೀಡಿರುವ ಎರಡು ವಿವರಣೆಗಳನ್ನು ಶ್ರೀರಾಘವೇಂದ್ರ 
ಸ್ವಾಮಿಗಳು ಉಲ್ಲೇಖಿಸಿದ್ದಾರೆ. ಅವುಗಳಲ್ಲಿ ಒಂದು- ಭಗವಂತನು ಜಗತ್ತಿನ ಪ್ರಭವ- 
ಪ್ರಲಯಗಳನ್ನು ಕುರಿತು ಸ ಸಂಪೂರ್ಣಸ್ತಾತಂತ್ರ ವನ್ನು ಪಡೆದಿರುವುದರಿಂದ ಭಗವಂತನೇ 
ಪ್ರಭವ-ಪ್ರ ಕುದು ಅಭೇದವ್ಯವಹಾರ ಮಾಡಲಾಗಿದೆ. ರಾಷ್ಟ್ರದ ವಿಷಯದಲ್ಲಿ 


ಪೂರ್ಣಸ್ತಾತಂತ್ರ 5ವನ್ನು ಪಡೆದ ರಾಜನನ್ನು ಉದ್ದೇಶಿಸಿ " ರಾಜಾ ರಾಷ್ಟ್ರಂ' = "ಈ ರಾಜನೇ 
ರಾಷ್ಟ್ರ ಎಂದು ಲೋಕದಲ್ಲಿ ವ ವಹರಿಸುವುದುಂಟಷ್ಟೇ. 


ಇನ್ನೊಂದು- ಜಗತ್ತಿನ ಪ್ರಭವ-ಪ ಪ್ರಲಯಗಳ ಭೋಕ್ರವಾದುದರಿಂದ ಭಗವಂತನನ್ನು 
ಜಗತ್ತಿನ ಪ್ರಭವ-ಪ್ರಲಯವೆಂದು ವ್ಯವಹರಿಸಲಾಗಿದೆ. ಲೋಕದಲ್ಲಿ, ಪುತ್ರನ ಜನನ ತಂದೆಗೆ 
ಹಾಗೆಯೇ ತನ್ನ ಶತ್ರುವಿನ ನಾಶ ಒಬ ಪುರುಷ ಷನಿಗೆ ಸುಖಕಾರಣವಾಗಿದ್ದು ಪುತ್ರ ಜನನವನ್ನು 
ತಂದೆ ಭೋಗಿಸುತ್ತಿರುವನೆಂದೂ, ಅಚ! ತನ್ನ ಶತ್ರುವಿನ ನಾಶವನ್ನು ಪುರುಷನು 
ಭೋಗಿಸುತ್ತಿರುವನೆಂದೂ ವ್ಯವಹರಿಸುವುದನ್ನು ನಾವು ನೋಡಬಹುದು. ಜಗತ್ತಿನಪ ಪ್ರಭವ- 
ಪ್ರಲಯಗಳ ಜ್ಞಾನ ನಿತ್ಯತೃಪ್ತ ಸ್ನ ಭಗವಂತನಿಗೆ: ಸುಖಕಾರಣವಾಗುವುದು ಹೇಗೆಂಬ ಸಂದೇಹಕ್ಕೆ 
"ಆಗಮಿಷ್ಠತುಖಂ ಚಾಪಿ' ಎಂಬ ನಾರದೀಯ ಸ್ಮೃತಿಯು ಸಮಾಧಾನ ನೀಡಿದೆ. ವಂದ 
ಆಗುವುದೆಂದು ಹೇಳಲಾಗುವ ಸುಖ, ವಾಸ್ತವಿಕವಾಗಿ, ಭಗವಂತನಲ್ಲಿ ಎಲ್ಲ ಕಾಲದಲ್ಲೂ 
ಇರುವುದೇ ಆಗಿದೆ. ಅವನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಇರುವ ಸುಖವೇ ಕಾಲವಿಶೇಷದಲ್ಲಿ 
ಅಭಿವ್ಯಕ್ತವಾಗುವ ಮೂಲಕ "ಈಗ ಭಗವಂತನಿಗೆ ಸುಖ ಉಂಟಾಗಿದೆ' ಇತ್ಯಾದಿ ವ್ಯವಹಾರಗಳಿಗೆ 
ಕಾರಣವಾಗುವುದು. ಹೀಗೆ, ಜಗತ್ತಿನ ಪ್ರಭವ-ಪ್ರಲಯಗಳು ಭಗವಂತನ ಸುಖಾಭಿವ್ಯ ಕಿಗೆ 
ಕಾರಣವಾಗುವುದರಿಂದ ಭಗವಂತನನ್ನು ಜಗತ್ತಿನ ಪ್ರಭವ-ಪ್ರಲಯಗಳ ಭೋಕ್ರವೆಂದು 
ಹೇಳಲಾಗುವುದು. 


ಅಧ್ಯಾಯ 7 439 


ಜಗತ್ತಿನ ಸ್ಪ ೈಷ್ಟಿಸ್ಸಿತ್ವಾ ದಿಗಳಿಗೆ ನಿಯಾಮಕನಾದುದರಿಂದ ಹಾಗೂ ಸೃಷ್ಟಾ ;ದಿಗಳ 
ಭೋಕ ಜಕರ ಭಗವಂತನನ್ನು ಸ ಸೃಷ್ಟಿ ಸ್ಥಿತ್ಯಾ ದಿರೂಪನೆಂದು ವ ವಹರಿಸಲಾಗುವುದೆಂದು 


ಹತ ದಲ್ಲಿಆಚಾರ್ಯರು ಹ ಸೀಖಿಸಿರುವ ಈ ಕೆಳಗಿನ ನಾರದೀಯವಾಕ ೈವು ಹೇಳುತ್ತದೆ- 


ಸೃಷಾ ಿಪಾಕಾ ಚ ಸಂಹರ್ತಾ ನಿಯಂತಾ ಚಪ ಪ್ರಕಾಶಿತಾ | 
ಚ ಸರ್ವಸ್ಯ ತೇನಾಹಂ ಸರ್ವೋಸೀತಿ ಖಪಿಭಿಃ ಸ್ತುತಃ | 
ಸುಖರೂಪಸ್ಯ ಭೋಕ್ಕತ್ಪಾನ್ರ ತು ಸರ್ವಸರೂಪತಃ॥' 
ಜ್ನ ದ 


ಸರ್ವೋತ್ತಮ 
ಮತ್ತಃ ಪರತರಂ ನಾನ್ಯತ್ತಿಂಚಿದಸ್ತಿ ಧನಂಜಯ । 
ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ 117 1 


ಅರ್ಥ - ಹೇ! ಧನಂಜಯ । ನನಿ ್ಲಿಂದ ಭಿನ್ನ ವಾದ ಸರ್ವೋತ್ತಮನಾದ ಯಾವ ವಸ್ತುವೂ 


ಇಲ್ಲ ಪ್ರಕೃತಿಯನ್ನು ಮೊದಲುಗೊಂಡು ಈ ಎಲ್ಲ ಜಗತ್ತು, ಒಂದು ದಾರವನ್ನು ಮಣಿಗಳು 
ಆಶ್ರಯಿಸಿರುವಂತೆ, ನನ್ನಲ್ಲಿ ಆಶ್ರಿತವಾಗಿದೆ. 


ನನು ಪರಾವರಪ್ರಕ್ಕ ಿತ್ಯೋ ಸ್ಥಾಧೀನತ್ಹೋಕ್ಕೈವ ಸ್ಪಸ್ಯಾವರತ್ತಸ್ಯ ಪರತ್ಪಸ್ಯ 
ಚಾಯೋಗಾತ್‌ ( ಅವರತ್ವಸ್ಥ ಬಾಧಾದುತ್ತರವಾಕ್ಕ ನಿರೋಧಾಯೋಗಾತ್‌ ) 
ಪರತರತ್ನಶಬ್ದಿತಂ ಸ ಸರ್ವೋತ್ತಮತ್ತಂ ತವ ಪ್ರಾಪ್ತಮಿತೃಸ್ತು ಜಗತ್ತಿತೃತ್ತಮ್‌ । ತದ್ವತ್‌ 
ಸರ್ವೋತ್ತಮಾಂತರಸಾ ೩ ಪಿ ಜಗತ್ತಿತ ೃತ್ವಾದ್ಯುಪಪತ್ತೇ 'ಥಮಹಮೇವ ಕೃತ್ಸ್ನಸ್ಥೆ 
ತ್ಯಾದ್ಯುಕಿರುಪಪದ್ಯ ತ ಇತ್ತ ತ Bug ಮತ್ತ ಎ 11 ಮತ್ತೋಶನ್ಯತ್‌ ಪರತರಪಬಿತಂ 
ಸರ್ವೋತ್ತಮಂ ಕಂಚಿನ್ನಾಸಿ | ಯೇನ ಅಹಮೇವೇತ್ಯು ತಿರಯುಕಾ ಸ್ಯಾತ್‌ । 


ಅನುವಾದ- ಹೇ ಭಗವಂತ । ಪರ ಎಂದರೆ ಉತ್ತಮವಾಗಿರುವ ಚೇತನ ಪ್ರಕೃತಿ ಮತ್ತು 
ಅವರ ಎಂದರೆ ನೀಚವಾಗಿರುವ ಅಚೇತನಪ್ರಕೃತಿ ಇವೆರಡೂ ನಿನ್ನ ಅಧೀನವೆಂದು 
ಹೇಳಿದುದರಿಂದಲೇ ನಿನಗೆ ಪರತ್ನವಾಗಲಿ ಅವರತ್ವವಾಗಲಿ ಇರಲು ಸಾಧ್ಯವಿಲ್ಲವಾದುದರಿಂದ 
'ಪರತರತ್ತ' ಪ ಪದವು ಹೇಳುವ ಸರ್ವೋತ್ತಮತ್ತವು ನಿನಗೆ ಬಸರ ಎಚ ನೀನು 
ಜಗತ್ತಿತೃವಾಗಿದ್ದೀಯೆ ಎಂಬುದು ಸರಿಯೇ. ಆದರೂ, ನಿನ್ನಂತೆ ಮತ್ತೊಬ್ಬ ಸರ್ವೋತ್ತಮನಿಗೂ 
ಜಗತ್ತಿತೃತ್ತ ಮೊದಲಾದದ್ದು ಇರಬಹುದಾದ್ದರಿಂದ "ನಾನೇ ಸಮಸ್ತ ಜಗತ್ತಿಗೂ ಪಿತ ೈವಾಗಿದ್ದೇನೆ' 


ಎಂಬ ನಿನ್ನ ಮಾತು ಹೇಗೆ ಯುಕ್ತವಾಗುವುದು ಎಂಬ ಆಕ್ಷೇಪಕ್ಕೆ "ಮತ್ತಃ' ಎಂಬ ಶ್ಲೋಕದಲ್ಲಿ 
ಸಮಾಧಾನವನ್ನು ನೀಡಲಾಗಿದೆ. 


440 ಗೀತಾವಿವೃತಿ 


ನನಗಿಂತ ಭಿನ್ನವಾದ, "ಪರತರ' ಎಂಬ ಪದವು ಹೇಳುವ ಸರ್ವೋತ್ತಮ ವಸ್ತುವು ಯಾವುದೂ 
ಇಲ್ಲ, ಅಂತಹ ಒಂದು ವಸ್ತು ಇದ್ದದ್ದೇ ಆದರೆ "ನಾನೇ ಪರತರ' ಎಂಬ ಮಾತು ಅಯುಕ್ತ 
ವಾಗುತ್ತಿದ್ದೀತು. 


ಯದ್ವಾ ಅನ್ಯತ್‌ ಪರತರಂ ನೇತ್ಯುಕ್ತ್ಯಾ ಅರ್ಥಾತ್‌ ತಾತರ್ಯಗತ್ಕಾ 
ಲಬ್ದಮಹಮೇವ ಪರತರ ಇತ್ಯಾದೌ ಯೋಜಯಿತ್ವಾ ಪಶ್ಚಾತ್‌ ಮತ್ತ ಇತ್ಯಾದಿ 
ಯೋಜ್ಯಮ್‌ | ತಥಾ ಚಾವತಾರಿಕಾಯಾಂ ಉಕ್ಷದಿಶಾ ಲಬ್ಧಸ್ಯಾಪಿ ಪರತರತ್ವ- 
ಸ್ಯಾತ್ರೋಕ್ತಿಃ ಅಪರತತ್ತ ೦ ಯಥಾ ಭೂಮ್ಯಾದಿಭೇದೇನಾನೇಕವಿಧಂ ಯಥಾ ಚ 
ಪರತತ್ತ್ವಂ ಶ್ರೀದೇವೀಮುಕ್ತಭೇದೇನಾನೇಕಂ ತಥಾ ಪರತರಮಪ್ಯನೇಕವಿಧ- 


ಮುತೈಕಮೇವೇತಿ ಜಿಜ್ಞಾಸಾಯಾಮಹಮೇಕ ಏವೇತಿ ಜ್ಞಾಪಯಿತುಮಿತಿ 
ಧ್ವೇಯಮ್‌ । 


ಅನುವಾದ- ಅಥವಾ, "ನನ್ನಿಂದ ಭಿನ್ನವಾದ ಸರ್ವೋತ್ತಮವಸ್ತುಎಲ್ಲ' ಎಂದು ಹೇಳಿದ್ದರಿಂದ 
ಅರ್ಥಾತ್‌ (ಶ್ರೀಕೃಷ್ಣನಿಗೆ ) ಅಭಿಪ್ರೇತವಾದುದೆಂದು ಲಭಿಸುವ "ಅಹಮೇವ ಪರತರಃ' ಎ 
ನಾನೇ ಸರ್ವೋತ್ತಮನು' ಎಂಬ ವಾಕ್ಯವನ್ನು ಆರಂಭದಲ್ಲಿ ಸೇರಿಸಿ ಅನಂತರ "ಮತ್ತಃ ಪರತರಂ 
ನಾಸ್ತಿ' ಇತ್ಯಾದಿ ವಾಕ್ಯವನ್ನು ಯೋಜಿಸಬೇಕು. ಹೀಗೆ ಯೋಜಿಸುವುದರಿಂದ (ಈ ಶ್ಲೋಕದ) 
ಅವತಾರಿಕಯಲ್ಲಿ ಹೇಳಿದಂತೆ ಲಬ್ಧವಾಗುವ (ಶ್ರೀಕೃಷ್ಣನ) ಪರತರತ್ವವನ್ನು ಈ ಶ್ಲೋಕದಲ್ಲಿ 
ಹೇಳಿರುವುದು” ಅಪರತತ್ವವು ಭೂಮಿ ಮೊದಲಾದ ರೀತಿಯಿಂದ ಹೇಗೆ ಅನೇಕವಿಧವೋ, 
ಹಾಗೆಯೇ ಪರತತ್ವವು ಶ್ರೀದೇವಿ, ಮುಕ್ತರು ಎಂದು ಅನೇಕ ವಿಧವೋ ಅದೇ ರೀತಿಯಾಗಿ 
ಪರತರವೂ ಅನೇಕವಿಧವೋ ಅಥವಾ ಒಂದೇ ವಿಧವೋ ಎಂಬ ಜಿಜ್ಞಾಸೆಯುಂಟಾಗಲು "ನಾನು 
ಒಬ್ಬನೇ' (ಪರತರನು) ಎಂದು ಸೂಚಿಸಲೆಂದು ತಿಳಿಯಬೇಕು. 


ನ ಕೇವಲಂ ಜಗತಃ ಪ್ರಭವಪ್ರಲಯೌ ಮದಧೀನೌ | ಕಿಂತು ಸ್ಥಿತಿರಪಿ 
ಮದಧೀನೇತ್ಯಾಹ- ಮಯೀತಿ ॥ ಇದಂ ಸರ್ವಂ ಪ್ರಕೃತ್ಯಾದಿಜಗತ್‌ ॥1 7 ॥ 


ಅನುವಾದ - ಜಗತ್ತಿನ ಉತ್ಪತ್ತಿ - ಪ್ರಲಯಗಳು ಮಾತ್ರ ನನ್ನ ಅಧೀನವಲ್ಲ, ಅದರ ಸ್ಥಿತಿಯೂ 
ನನ್ನ ಅಧೀನವಾಗಿದೆ ಎಂಬುದನ್ನು ಶ್ರೀಕೃಷ್ಣನು "ಮಯಿ' ಇತ್ಯಾದಿ ವಾಕ್ಯದಿಂದ ತಿಳಿಸುತ್ತಿದ್ದಾನೆ. 
"ಇದಂ ಸರ್ವಂ' - ಈ ಎಲ್ಲಪ್ರಕೃತಿ ಮೊದಲಾದ ಜಗತ್ತು. ।7 ॥ 


ವಿವರಣೆ - ಈ ಶ್ಲೋಕದಲ್ಲಿ, ಶ್ರೀಕೃಷ್ಣನಿಗೆ ತನಗಿಂತ ಬೇರೆಯಾದ ವಸ್ತುವೇ ಇಲ್ಲವೆಂದು 
ನಿಷೇಧಿಸುವ ಅಭಿಪ್ರಾಯವಿಲ್ಲ ಆ ಅಭಿಪ್ರಾಯವಿದ್ದದ್ದೇ ಆದರೆ, "ಮತ್ತಃ' ಪರತರಂ ನಾಸ್ತಿ' 
ಎಂದಿಷ್ಟುಮಾತ್ರದಿಂದಲೇ ಆ ಅಭಿಪ್ರಾಯವು ವ್ಯಕ್ತವಾಗುವುದರಿಂದ "ಅನ್ಯತ್‌' ಎಂಬ ಪದವು 


ಅಧ್ಯಾಯ 7 441 


ವ್ಯರ್ಥವಾದೀತು. "ಅನ್ಯತ್‌' ಪದವು "ತನಗಿಂತ ಭಿನ್ನವಾದದ್ದು ಎಂಬರ್ಥವನ್ನು ಕೊಡು 
ವುದಾದರೆ "ಪರತರಂ' ಎಂಬ ಪದವು ವ್ಯರ್ಥವಾಗುವುದು. ಆದ್ದರಿಂದ "ತನಗಿಂತ ಭಿನ್ನವಾದ 
ಸರ್ವೋತ್ತಮನಾದ ವಸ್ತುವಿಲ್ಲ' ಎಂಬ ತನ್ನ ಆಶಯವನ್ನು ವ್ಯಕ್ತಮಾಡುವ ಉದ್ದೇಶದಿಂದಲೇ 
ಶ್ರೀಕೃಷ್ಣನು ಎರಡು ಪದಗಳನ್ನು ಪ್ರಯೋಗಿಸಿರುವನು. 


ಶ್ರೀಹರಿಯ ಅಲೌಕಿಕ ಮಹಿಮೆ 


ರಸೋ ಹಮಪ್ಪು ಕೌಂತೇಯ ಪ್ರಭಾಸ್ಥಿ ಶಶಿಸೂರ್ಯಯೋಃ । 
ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷು 1181 


ಅರ್ಥ- ಹೇ ಕುಂತೀಸುತ ಅರ್ಜುನ ! ಜಲದಲ್ಲಿ ಸಾರಭೂತವಾದ ರಸಕ್ಕೆ ಕಾರಣ 
ನಾಗಿರುವುದರಿಂದ "ರಸ 'ಎಂದು ಹೇಳಲಾಗುವುದು. ಚಂದ್ರ -ಸೂರ್ಯರಲ್ಲಿಸಾರವೆನಿಸುವ 
ಪ್ರಭೆಗೆ ಕಾರಣನಾದುದರಿಂದ ಆ ಪ್ರಭೆಯೇ ನಾನೆಂದೆನಿಸುವೆನು. ಸಮಸ್ತವೇದಗಳಲ್ಲಿ 
ಸಾರಭೂತವೆನಿಸುವ ಪ್ರಣವ ನನ್ನಾಧೀನವಾದುದರಿಂದ ಆ ಪ್ರಣವವು ನಾನೆಂದು ಹೇಳಲ್ಪಡು 
ವೆನು. ಆಕಾಶದಲ್ಲಿಸಾರವೆನಿಸಿದ ಶಬ್ದವು ನನ್ನಾಧೀನವಾದುದರಿಂದ ನಾನೇ ಶಬ ವೆಂದೆನಿಸುವೆನು. 
ಅಂತಯೇ, ಪುರುಷರಲ್ಲಿ ಸಾರವೆನಿಸುವ ಪೌರುಷಕ್ಕೆ ಕಾರಣನಾದುದರಿಂದ ನಾನೇ ಆ 
ಪೌರುಷವೆಂದೆನಿಸುವೆನು. 


"ಜ್ಞಾನಂ ತೇ5ಹಂ' ಇತಿ ಜ್ಞಾನಪದೇನ ಪ್ರತಿಜ್ಞಾತಂ ಜ್ಞಾತವ್ಯಂ "ಭೂಮಿರಾಪ' 
ಇತ್ಯಾ 'ದಿಶ್ಲೋಕಚತುಷ್ಟಯೇನೋಕ್ತಾ ಪುನಾ "ವಿಜ್ಞಾನಪದೇನ ಪ್ರಾಕ್‌ ಪ್ರತಿ- 
ಜ್ಞಾತಂ ವಿಶೇಷೇಣ ಜ್ಞಾತವ್ಯಂ ಹರೇರಲೌಕಿಕಮಾಹಾತ್ಮ ಸಮಾಹ- ರಸ ಅತಿ ॥ 


ಅನುವಾದ- "ಜ್ಞಾನಂ ತೇ5ಹಂ' ಎಂಬ ಶ್ಲೋಕದಲ್ಲಿ "ಜ್ಞಾನ'ಪದದಿಂದ (ನಿರೂಪಿಸ 
ಲಾಗುವುದೆಂದು)ಪ್ರತಿಜ್ಞೆ ಮಾಡಲ್ಪಟ್ಟಿರುವ ಜ್ಞಾತವ್ಯ ಎಂದರೆ ತಿಳಿಯಬೇಕಾದ ವಿಷಯವನ್ನು 
"ಭೂಮಿರಾಪ' ಇತ್ಯಾದಿ ನಾಲ್ಕುಶ್ಲೋಕಗಳಿಂದ ಹೇಳಿ, ಈಗ “ಎಜ್ಞಾನ' ಪದದಿಂದ (ನಿರೂಪಿಸ 
ಲಾಗುವುದೆಂದು) ಪ್ರತಿಜ್ಞೆ ಮಾಡಲಾಗಿರುವ ವಿಶೇಷತಃ ತಿಳಿಯಬೇಕಾದ ಶ್ರೀಹರಿಯ ಅಲೌಕಿಕ 
ಮಹಿಮೆಯನ್ನು "ರಸೋತಹಮಪ್ಪು....' ಇತ್ಯಾದಿ ಶ್ಲೋಕದಿಂದ ಶ್ರೀಕೃಷ್ಣನು ತಿಳಿಸುತ್ತಿದ್ದಾನೆ. 


ಅಪ್ಪು ಸಾರಭೂತೋ ಯೋ ರಸಃ ತಸ್ಯ ಅಪಾಮನಾಗಂತುಕಸ್ಪಭಾವತ್ನೇ 
ಅಬ್ಬರ್ಮೇಷು ಸಂಖ್ಯಾ ದಿಷು ಸಾರತ್ನೇ ರಸತ್ತೇ ವಿಶೇಷತೋ ಹರೇಃ ಜರ 
ತ್ಯಾತ್ವದ್ದೋಕ್ಸತ್ಪಾಚ್ಚ ರಸೋರಹಮಿತ 'ಭೇದೋಶಿ: | ಶಶಿಸೂರ್ಯಯೋ ಯಾ 
ಕ ತಸ್ಯಾಃ ಕಶಿಸೂರ್ಯಯೋರನಾಗಂತುಕಧರ್ಮತ್ತೇ ಚಂದ್ರಸೂರ್ಯ- 


ಎ 


442 ಗೀತಾವಿವೃತಿ 


ಧರ್ಮೇಷು ಸಾರತ್ನೇ ಪ್ರಭಾತ್ಸೇ ವಿಶೇಷತಃ ಕಾರಣತ್ತಾತ್‌ "ಪ್ರ ಭಾsಹಮಸ್ಸಿ' 

ಇಅತ್ಯ ಭೇದೋಕ್ತಿಃ | ಸರ್ವವೇದೇಷು ಸಾರಭೂತೋ ಯಃ ಪ್ರಣವಃ ತಸ್ಯ ವೇದ: 

ಸಾರತ್ತಂ ಪ್ರಣವತ್ನಂ ಚೇಶಾಧೀನಮಿತ್ಯ ಭೇದೋಕ್ತಿಃ 1 ಖೇ ಆಕಾಶೇ ತೆ ಶಬ್ದಃ 

ಧನ್ಯಾ ತಕ: ತಸ್ಮಾ ಕಾಶಾನಾಗಂತುಕಧರ್ಮತಂ ಸಂಖ್ಯಾದ್ಯಾ ಕಾಶಧರ್ಮೇಷು 

ಸಾರತ್ತಂ ಶಬ್ಧತಂ ಚೇತಾಯತ್ತಂ ತದ್ದೋಗಶ್ಚ "ಶಬ್ದ ಇತಿ ಶಬ್ದೋರಹಮಸ್ಕೀತ್ಯು — 

ಚೈತೇ ನೃಷು ಯತೌರುಷಂ ಸ್ತ್ರೀವ್ಯಾವೃತ್ತ: ಪ್ರಾಗಲ್ಲ ವಿಶೇಷ: ತಸ್ಯ 'ಸತ್ತಾ- 

ಚ ತೀತಿಕಾರಣತ್ವಾತ್‌ ಪೌರುಷಮಹಮಸ್ಥಿ ಇತ್ಯುಚ್ಛ ತೇ. ತ 8 11 

ಅನುವಾದ- (1) ಜಲದಲ್ಲಿ ಸಾರಭೂತವಾದ ಯಾವ ರಸವಿದೆಯೋ ಅದು ಜಲದ ಸಹಜ 
ಸ್ವಭಾವವಾಗಿರುವುದಕ್ಕೆ. ಜಲದಲ್ಲಿರುವ ಸಂಖ್ಯೆ ಮೊದಲಾದ ಧರ್ಮಗಳಲ್ಲಿ ಆ ರಸವು 
ಸಾರಭೂತವಾಗಿರುವುದಕ್ಕೆ ಮತ್ತು ಆ ರಸವು ರ ವಿಶೇಷವಾಗಿ ಶ್ರೀಹರಿಯೇ 
ಕಾರಣನಾದುದರಿಂದ, ಅಂತೆಯೇ ಆ ರಸದ ಭೋಕ ಕ್ಷನಾಗಿರುವುದರಿಂದ "ರಸೋರಹಂ'-ಎ 
ನಾನೇ ರಸ' ಎಂಬುದಾಗಿ ಅಭೇದವನ್ನು ಹನ ಚಂದ್ರಸೂರ್ಯರಲ್ಲಿಯಾವ ಪ್ರಭೆ 
ಇರುವುದೋ ಆ ಪ್ರಭೆಯು ಚಂದ್ರಸೂರ್ಯರ ಅನಾಗಂತುಕ ಅಂದರೆ ಸ್ವಾಭಾವಿಕವಾದ 
ಧರ್ಮವಾಗಿರುವುದಕ್ಕೆ. ಚಂದ್ರಸೂರ್ಯರಲ್ಲಿರುವ ಅನೇಕ ಧರ್ಮಗಳಲ್ಲಿ ಸಾರಭೂತವಾದ 
ಧರ್ಮವಾಗಿರುವುದಕ್ಕೆ, ಹಾಗೆಯೇ ಆ ಪ್ರಭೆಯು ಪ್ರಭೆಯಾಗಿರಲು ಶ್ರೀಹರಿಯು ವಿಶೇಷ 
ಕಾರಣನಾದುದರಿಂದ "ಪ್ರಭಾ ಅಹಮಸ್ಸಿ' - ನಾನೇ ಪ್ರಭೆಯಾಗಿರುವೆನು ಎಂದು ಅಭೇದವನ್ನು 
ಹೇಳಲಾಗಿದೆ. ಸರ್ವವೇದಗಳಲ್ಲಿ ಸಾರಭೂತವಾದ ಓಂಕಾರವು ವೇದಸಾರವೆನಿಸಲು ಮತ್ತು 
ಪ್ರಣವವೆನಿಸಲು ಈಶನಿಗೆ ಅಧೀನವಾದುದರಿಂದ (ಪ್ರಣವಃ ಸರ್ವವೇದೇಷು ಎ 
ಸರ್ವವೇದಗಳಲ್ಲಿನಾನು ಪ್ರಣವನಾಗಿರುವೆನು ಎಂದು) ಅಭೇದವನ್ನು ಹೇಳಿದೆ. "ಖೇ' ಎಂದರೆ 
ಆಕಾಶದಲ್ಲಿ ಯಾವ ಧ್ವನಿರೂಪವಾದ ಶಬ್ದವಿರುವುದೋ ಅದು ಆಕಾಶದ ಸ್ವಾಭಾವಿಕವಾದ 
ಧರ್ಮವಾಗಿರುವುದು, ಸಂಖ್ಯೆ ಮೊದಲಾದ ಆಕಾಶದ ಅನೇಕಧರ್ಮಗಳಲ್ಲಿ ಸ ಸಾರಭೂತ 
ವಾಗಿರುವುದು ಮತ್ತು ಆ ಶಬ್ದವು ಶಬ್ದವಾಗಿರುವುದೂ ಈಶನಿಗೆ ಅಧೀನವಾದ್ದರಿಂದ ಮತ್ತು ಅದು 
ಅವನಿಗೆ ಭೋಗವಿಷಯವೂ ಆಗಿರುವುದರಿಂದ, ಶಬ್ದೋ5ಹಮಸ್ಮಿ = ನಾನು ಶಬ್ದನಾಗಿರುವೆನು 
ಎಂದು ಅಭೇದವನ್ನು ಹೇಳಲಾಗಿದೆ. ಪುರುಷರಲ್ಲಿ ಯಾರ ಪೌರುಷ ಎಂದರೆ ಸ್ತ್ರೀಯರಲ್ಲಲ್ಲದ 
ಪ್ರಾಗಲ್ಫ್ಯವಿಶೇಷರೂಪವಾದ ಧರ್ಮವಿದೆಯೋ ಅದರ ಅಸ್ತಿತ್ವಮತ್ತು ಜ್ಞಾನಗಳಿಗೆ ಕಾರಣ 
ನಾದುದರಿಂದ ಪೌರುಷಮ್‌ ಅಹಮಸ್ಕಿ - ನಾನು ಪೌರುಷ ಷವಾಗಿದ್ದೇನೆ ಚೆ ಹೇಳಿದೆ. 11 8॥ 


ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ಜೀ ವಿಭಾವಸೌ । 
ಜೀವನಂ ಸರ್ವಭೂತೇಷು ತಪಶ್ಚಾನ್ಮಿ ತಪಸ್ಪಿಹು 119 1 


ಅಧ್ಯಾಯ 7 443 


ಅರ್ಥ - ಪೃಥಿವಿಯಲ್ಲಿರುವ ಶುಭ ಗಂಧವು ನನ್ನಿಂದಲೇ ಜನ್ಯವಾದುದರಿಂದ ನಾನು ಆ 
ಗಂಧವೆಂದೆನಿಸುವೆನು. ಅಗ್ನಿಯಲ್ಲಿ ತೇಜಸಿಗೆ ನಾನೇ ಕಾರಣನಾದುದರಿಂದ ನಾನು ಆ 
ತೇಜಸ್ನೆಂದು ಹೇಳಲ್ಪಡುವೆನು. ಎಲ್ಲ ಚೇತನರ ಜೀವನವು ನನ್ನ ನಿಯಂತ್ರಣಕ್ಕೊಳಪಟ್ಟಿರು 
ವುದರಿಂದ ನಾನು ಜೀವನನೆಂದೆನಿಸುವೆನು. ತಪಸ್ವಿಗಳಲ್ಲಿರುವ ತಪಸಿಗೆ ನಿಯಾಮಕನಾದು 
ದರಿಂದ ನಾನು ತಪಸ್ಸೆಂದೆನಿಸುವೆನು . 


ಪೃಥಿವ್ಯಾಂ ಯಃ ಪುಣ್ಯೋ ಗಂಧಃ ಶುಭಗಂಧಃ ತಸ್ಯ ಭೂಮೃನಾಗಂತುಕ- 
ಧರ್ಮತ್ನೇ ಸ್ಪಭಾವತ್ನೇ ಪೃಥಿವೀಧರ್ಮೇಷು ಸಾರತ್ತೇ ಗಂಧತ್ತೇ ಹರಿಃ ಕಾರಣಂ 
ಗಂಧಭೋಕ್ಕಾ ಚೇತಿ ಗಂಧೋತಹಮಸ್ಸೀತ್ಯುಚ್ಛತೇ | ಅಹಮಸ್ಕೀತಿ ಸರ್ವತ್ರಾ- 
ನುಷಂಗಃ । ವಿಭಾವಸೌ ಯತ್ತೇಜೋ ದಾಹಸಾಮರ್ಥ್ಯಂ ತದುಕ್ತಹೇತುಬಲಾದ- 
ಹಮಸ್ಸಿ ತ್ಯುಚ್ಛತೇ | ಸರ್ವಭೂತಾನಾಂ ಸಾರಭೂತಂ ಯಜ್ಜೀವನಂ ತನ್ನಿಯಂತೃ- 
ತ್ಪಾತ್‌ ತದಷ್ನಹಮಸ್ನೀತ್ಕುಚ್ಛತೇ | ತಪಸಿಷು ಸಾರಭೂತಂ ಯತ್ತಪಃ ಕೃಚ್ಚಾದಿ 

ಲಿ ಅ ಜೆ ಲಿ ದ > ಲ ಛ್ರ 

ತದಪ್ಯಹಮಸ್ಥಿ ತನ್ನಿಯಾಮಕತ್ವಹೇತುನಾ ಇತಿ ಭಾವಃ ॥ 9 ॥ 


ಅನುವಾದ- ಪೃಥಿವಿಯಲ್ಲಿಯಾವ ಪುಣ್ಯಗಂಧ= ಶುಭಗಂಧವಿದೆಯೋ ಅದು ಭೂಮಿಯ 
ಅನಾಗಂತುಕ ಧರ್ಮ ಎಂದರೆ ಭೂಮಿಯ ಸ್ಪಭಾವವಾಗಿರಲು, ಪೃಥಿವಿಯ ಧರ್ಮಗಳ ಮಧ್ಯೆ 
ಸಾರ ಭೂತವಾದದ್ದಾ ಗಿರಲು ಮತ್ತು ಅದು ಗಂಧವಾಗಿರಲು ಶ್ರೀಹರಿಯೇ ಕಾರಣನಾಗಿದ್ದಾನೆ 
ಮತ್ತು ಆ ಗಂಧದ ಭೋಕೃವಾಗಿದ್ದಾನೆ ಎಂಬ ನಿಮಿತ್ತದಿಂದ ಆ ಗಂಧವು ನಾನೇ (ಶ್ರೀಕೃಷ್ಣನೇ) 
ಆಗಿರುವೆನು ಎಂದು ಹೇಳಲಾಗುವುದು. 'ಅಹಮಸ್ಸಿ "ನಾನಾಗಿರುವೆನು' ಎಂಬ ಪದಗಳು 
ಐಲ್ಲವಾಕ್ಯ ಗಳಲ್ಲೂ ಸಂಬಂಧವನ್ನು ಪಡೆಯುವವು. ಅಗ್ನಿಯಲ್ಲಿಯಾವ ತೇಜಸ್ಸು = ದಹಿಸುವ 
ಸಾಮರ್ಥ್ಯವಿದೆಯೋ ಅದು ಹಿಂದೆ ಹೇಳಿದ ಕಾರಣಬಲದಿಂದ ನಾನೇ ಆಗಿರುವೆನೆಂದು 
ಹೇಳಲ್ಪಡುತ್ತದೆ. ಸರ್ವಚೇತನರಿಗೆ ಯಾವ ಜೀವನವಿದೆಯೋ ಅದಕ್ಕೆ ನಿಯಾಮಕನಾದುದರಿಂದ 
ಅದೂ ಕೂಡ ನಾನೇ ಆಗಿರುವೆನೆಂದು ಹೇಳಲ್ಲಡುವುದು. ತಪಸ್ವಿಗಳಲ್ಲಿ ಸಾರಭೂತ ಯಾವ 
ತಪಸ್ಸು ಎ ಕೃಚ್ಛ ಮೊದಲಾದದ್ದು ಏನಿರುವುದೋ ಅದಕ್ಕೆ ನಿಯಾಮಕನಾಗಿರುವ ಕಾರಣದಿಂದ 
ಅದು ನಾನಾಗಿರುವೆನು ಎಂದು ಹೇಳಲಾಗುವುದು. ॥19॥ 


ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಮ್‌ । 
ಬುದ್ದಿರ್ಬುದ್ದಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಮ್‌ 11 10 || 
e ಛ ಇತಿ 


ಅರ್ಥ- ಹೇ ಪಾರ್ಥ ! ಅನಾದಿಯಾದ ನನ್ನನ್ನು ಎಲ್ಲಭೂತಗಳ ಅಭಿವ್ಯಕ್ತಿಗೆ ಕಾರಣನೆಂದು 
ತಿಳಿ. ಎಲ್ಲ ಜ್ಞಾನಿಗಳಿಗೆ ಯಾವ ಜ್ಞಾನವಿರುವುದೋ ಆ ಜ್ಞಾನಕ್ಕೆ ನಾನು ನಿಯಾಮಕ 


444 ಗೀತಾವಿವೃತಿ 


ನಾಗಿರುವುದರಿಂದ ಆ ಜ್ಞಾನವು ನಾನೇ ಆಗಿರುತ್ತೇನೆಂದು ಹೇಳಲಡುವುದು. ಹಾಗೆಯೇ ಎಲ್ಲ 
ತೇಜಸ್ವಿಗಳ ತೇಜಸಿಗೆ ನಾನು ನಿಯಾಮಕನಾಗಿರುವುದರಿಂದ ಆ ತೇಜಸ್ಸು ನಾನೆಂದು 
ಸುವುದು. 


ಸರ್ವಭೂತಾನಾಂ ಬೀಜಂ ವ್ಯಂಜಕತ್ನಾದ್‌ಬೀಜಮಿವ ಬೀಜಂ ಮಾಂ ಎದ್ದಿ 
ನ ಪರಿಣಾಮಿಕಾರಣಮ್‌ | ಬುದ್ಧಿಮತಾಂ ಜ್ಞಾನಿನಾಂ ಯಾ ಬುದ್ಧಿಃ ಸಾರಪ್ಯ- 
ಹಮಸ್ಥಿ I ಬುದ್ದಿಮದ್ದರ್ಮೇಷು ಸಾರತ್ವೇ ಬುದ್ಧಿತ್ತೇ ಬುದ್ದಿಮದ್ದರ್ಮತ್ನೇ 
ನಿಯಾಮಕೋರಹಮಿತಿ ಬುದ್ದಿರಹಮಸ್ಮೀತ್ಯುಚ್ಛತೇ | ಏವಂ ತೇಜ ಇತ್ಯಪಿ 
ಧ್ಯೇಯಮ್‌ I 


ಅನುವಾದ-ಸರ್ವಭೂತಗಳ, ಬೀಜಂ- ಅಭಿವ್ಯಕ್ತಿಗೆ ಕಾರಣನಾದುದರಿಂದ ಬೀಜ 
ದಂತಿರುವೆನೆಂದು ನನ್ನನ್ನು ತಿಳಿ. ಪರಿಣಾಮಿಕಾರಣನೆಂದು ನನ್ನನ್ನು ತಿಳಿಯಬೇಡ. ಬುದ್ದಿ- 
ಮತಾಂ- ಜ್ಞಾನಿನಾಂ , ಎಂದರೆ ಜ್ಞಾನಿಗಳ ಯಾವ ಬುದ್ದಿ ಇದೆಯೋ ಅದೂ ನಾನಾಗಿರುವೆನು. 
ಜ್ಞಾನವುಳ್ಳವರ ಧರ್ಮಗಳ ಮಧ್ಯೆ ಜ್ಞಾನವು ಸಾರವಾಗಿರುವುದಕ್ಕೆ, ಅದು ಜ್ಞಾನವಾಗಿರಲು, 
ಜ್ಞಾನವುಳ್ಳವರ ಧರ್ಮವಾಗಿರಲು ನಾನು ನಿಯಾಮಕನಾಗಿರುವುದರಿಂದ ಬುದ್ದಿ ಯುನಾನೇ 
ಆಗಿರುವೆನೆಂದು ಹೇಳಲಾಗುವುದು. ತೇಜಸನ್ನೂ ಇದೇ ರೀತಿಯಾಗಿ ತಿಳಿಯಬೇಕು. 


ಅಪ್‌ಶಶಿಸೂರ್ಯಾದೇರವಧಿತಯೋಕ್ತಸ್ಯ ಸರ್ವಸ್ಯೋಕ್ತದಿಶಾ ರಸಾದೇ- 
ರಿವೇಶಾಯತ್ತತ್ತಾ ವಿಶೇಷೇತಪಿ ರಸೋತಹಮಸ್ಮೀತ್ಯಾದಿರೂಪೇಣ ನಿಷ್ಕಷ್ಯೋಕ್ಷಿ:ಃ 
ಲೋಕೇ ಕುವಿಂದಾದಿ: ಪಟಾದಿದ್ರವ್ಯೇಷ್ನ್ಟೇವ ವ್ಯಾ ಪಾರವಾನನುಭೂಯತೇ | ನ 
ತು ತದೀಯಗಂಧರಸಾದಿಗುಣೇಷು ತನ್ನಿಷಗಂಧತ್ತಾ ದಿಧರ್ಮೇಷು ಚ ವ್ಯಾಪಾರ- 
ವಾನ್‌ ಟ ಕಿಂತು ಪಟಾದಿಜನ್ಮಾನುಷಂಗಿಕಜನ್ಮಾನ ಏವ ತೇ | ನತಥಾ ಭಗ- 
ವಾನ್‌ | ಅಪಿ ತು ಅಬಾದಿಧರ್ಮೆೇಷು ರಸಾದಿಷು ತದ್ದರ್ಮೇಷು ರಸತ್ವಾದಿಷು 
ಪೃಥಕ್‌ ಪ್ರಯತ್ನವಾನ್‌, ನ ತ್ವಬಾದಿನಿಯಮಾನುಷಂಗಿಕಸತ್ತಾದಿಕಾ ಇತಿ ದರ್ಶ- 
ಯಿತುಂ ಅಬಾದಿಭೋಗಾದಪೃತಿಶಯೇನ ರಸಾದಿಭೋಗಃ ಪರಮೇಶರಸ್ಯೇತಿ 
ದರ್ಶಯಿತುಂ ಚ । 


ಅನುವಾದ- ಜಲ, ಚಂದ್ರ, ಸೂರ್ಯ ಮೊದಲಾದ ಎಲ್ಲದಕ್ಕೂ, ಮೊದಲು ಹೇಳಿದಂತೆ, 
ರಸ ಮೊದಲಾದವುಗಳಿಗೆ ಹೇಗೋ ಹಾಗೆ ಈಶಾಧೀನವಾಗಿರುವಿಕೆ ಸಮಾನವಾಗಿದ್ದರೂ 
"ರಸೋ5ಹಮಸ್ಮಿ' ಇತ್ಯಾದಿಯಾಗಿ (ಜಲ ಮೊದಲಾದವುಗಳಿಂದ) ಪ್ರತ್ಯೇಕಗೊಳಿಸಿ 
ಹೇಳಿರುವುದು- ಲೋಕದಲ್ಲಿನೇಕಾರ ಮೊದಲಾದವರು ಬಟ್ಟೆಮೊದಲಾದ ದ್ರವ್ಯಗಳ ಬಗ್ಗೆಮಾತ್ರ 


ಅಧ್ಯಾಯ 7 445 


(ನಿರ್ಮಾಣ) ಕ್ರಿಯೆ ಉಳ್ಳವರೆಂದು ತಿಳಿದುಬರುವರು. ಅ ದ್ರವ್ಯ ಗಳ ಗಂಧ, ರಸಮೊದಲಾದ 
ಗುಣಗಳ ಬಗ್ಗೆ ಆ ಗುಣಗಳಲ್ಲಿರುವ ಗಂಧತ್ವ ಮೊದಲಾದ ಧರ್ಮಗಳ ಬಗ್ಗೆ ಕ್ರಿಯೆ 
ಯುಳ್ಳವನೆಂದು ತಿಳಿದುಬರುವುದಿಲ್ಲ ಆ ಗುಣಧರ್ಮಗಳು ಬಟ್ಟೆ ಮೊದಲಾದವುಗಳ 
ಉತ್ಪತ್ರಿಯನ್ನನುಸರಿಸಿ ಉತ್ಪನ್ನವಾಗುವುದಷ್ಟೆ . ಭಗವಂತ ಹಾಗಲ್ಲ ಅದರ ಬದಲು, ಜಲ 
ಮೊದಲಾದವುಗಳ ಧರ್ಮಗಳಾದ ರಸಾದಿಗಳ ವಿಷಯದಲ್ಲಿ ಅವುಗಳ ಧರ್ಮಗಳಾದ 
ರಸತ್ವಾ ದಿಗಳ ವಿಷಯದಲ್ಲಿಪ್ರತ್ಯೇಕ ಪ್ರಯತ್ನವುಳ್ಳವನು; ಆ ಗುಣಧರ್ಮಗಳು (ಭಗವಂತನ) 
ಜಲ ಮೊದಲಾದ ವಸ್ತುಗಳ ನಿಯಮವನ್ನನುಸರಿಸಿ ಅಸ್ತಿತ್ವ ಮೊದಲಾದವುಗಳನ್ನು ಹೊಂದ 
ತಕ್ಕವುಗಳಲ್ಲ ಎಂಬುದನ್ನು ತಿಳಿಸಲು, ಅಂತೆಯೇ ಪರಮೇಶ್ವರನಿಗೆ ಜಲಾದಿಗಳ ಭೋಗಕ್ಕಿಂತಲೂ, 
ರಸಾದಿಗಳ ಭೋಗ ಅತಿಶಯವಾಗಿದೆ ಎಂಬುದನ್ನೂ ತಿಳಿಸಲು. 


ವಿವರಣೆ- (1) ಜಲ ಮೊದಲಾದ ಪದಾರ್ಥಗಳಲ್ಲಿರುವ ರಸ ಮೊದಲಾದ ಸ್ವಾಭಾವಿಕ 
ಧರ್ಮಗಳು ಹೇಗೆ ಭಗವಂತನಿಗೆ ಅಧೀನವಾಗಿವೆಯೋ ಅಂತೆಯೇ ಜಲ ಮೊದಲಾದ 
ಧರ್ಮುಗಳೂ ಕೂಡ ಭಗವಂತನಿಗೆ ಅಧೀನವೇ. ಆದರೂ, ಗೀತೆಯಲ್ಲಿಧರ್ಮಗಳನ್ನು ಮಾತ್ರ 
ಭಗವದಧೀನವೆಂದು ನಿರೂಪಿಸಲು ವಿಶೇಷಕಾರಣವಿದೆ. ಲೋಕದಲ್ಲಿ ಬಟ್ಟೆ ಮೊದಲಾದ 
ವಸ್ತುಗಳನ್ನು ನಿರ್ಮಿಸುವ ನೇಕಾರನೇ ಮೊದಲಾದವರು ಬಟ್ಟೆ ಮೊದಲಾದ ವಸ್ತುಗಳನ್ನು 
ನಿರ್ಮಿಸುವ ಕ್ರಿಯೆಗಳಲ್ಲಿಮಾತ್ರ ತೊಡಗುತ್ತಾರೆ. ಆ ಬಟ್ಟೆಯ ರೂಪರಸ ಗಂಧ ಮೊದಲಾದ 
ಸ್ವಾಭಾವಿಕ ಗುಣಗಳಾಗಲಿ, ಆ ಗುಣಗಳ ಧರ್ಮಗಳಾಗಲಿ ಅವನ ಕ್ರಿಯೆಗಳಿಂದಾಗಿ 
ಉಂಟಾಗುವ ವಸ್ತುಗಳಲ್ಲ ಬಟ್ಟೆಯ ನಿರ್ಮಾಣವಾದಾಗ ಅವನ ಪ್ರಯತ್ನವಿಲ್ಲದ 
ಸ್ವಾಭಾವಿಕವಾಗಿ ಆ ಧರ್ಮಗಳು ತಲೆದೋರುವವು, ಆ ಗುಣಗಳ ಧರ್ಮಗಳೂ ಹಾಗೆಯೇ. 
ಆದರೆ ಭಗವಂತನು ನೇಕಾರನಂತಲ್ಲ ಜಲ ಮೊದಲಾದ ವಸ್ತುಗಳು ಹೇಗೆ ಭಗವಂತನ 
ಸೃಷ್ಟಿಕ್ರಿ ಯೆಯಿಂದಾಗಿ ಅಸ್ತಿತ್ವಕ್ಕೆ ಬರುವವೋ ಹಾಗೆಯೇ ಆ ವಸ್ತುಗಳ ಸ್ವಾಭಾವಿಕಗುಣಗಳು ಆ 
ಗುಣಗಳ ಧರ್ಮಗಳು ಎಲ್ಲವೂ ಭಗವಂತನ ಸೃಷ್ಟಿ ಕ್ರಿಯೆಯಿಂದಾಗಿಯೇ ಅಸ್ತಿತ್ವವನ್ನು 
ಪಡೆಯುವವು ಎಂಬ ವಿಶೇಷವನ್ನು ಸೂಚಿಸುವ ಸಲುವಾಗಿಯೇ ಗೀತೆಯಲ್ಲಿ ಜಲಾದಿವಸ್ತುಗಳ 
ಸ್ವಾಭಾವಿಕಧರ್ಮಗಳನ್ನು ಭಗವದಧೀನವೆಂದು ಹೇಳಲಾಗಿದೆ. 


ಜಲ ಮೊದಲಾದ ವಸ್ತುಗಳ ಭೋಗವು, ಭಗವಂತನಿಗಿದೆ. ಆದರೆ, ಆ ವಸ್ತುಗಳ 
ಭೋಗಕ್ಕಿಂತಲೂ ಅತಿಶಯವಾದ, ರಸಾದಿಧರ್ಮಗಳ ಭೋಗ ಭಗವಂತನಿಗಿದೆ ಎಂಬ 
ವಿಶೇಷವನ್ನು ಸೂಚಿಸುವುದಕ್ಕಾಗಿಯೂ , ರಸ ಮೊದಲಾದ ಧರ್ಮಗಳು ಭಗವದಧೀನವೆಂದು 
ಪ್ರತ್ಯೇಕವಾಗಿ ಹೇಳಲಾಗಿದೆ. 


ಭಗವದುಪಾಸನೆಯಲ್ಲಿರಸ ಮೊದಲಾದ ಧರ್ಮಗಳನ್ನು ಪ್ರತಿಮೆಯನ್ನಾ ಗಿಗಹಿಸಬೇಕೆಂಬ 


446 ಗೀತಾವಿವೃತಿ 


ವಿವಕ್ಷೆ ಗೀತೆಗಿದೆ. ಉಪಾಸ್ಯವಾದ ದೇವತೆಯಿಂದ ಉಪಾಸನೆಯಲ್ಲಿ ಪ್ರತೀಕವಾದದ್ದು ಭಿನ್ನ 
ವಾಗಿರುವುದೆಂದು ಪ್ರಸಿದ್ದವಾದ ವಿಷಯ. ಆದ್ದರಿಂದ ರಸಾದಿಗಳು ಭಗವಂತನಿಂದ 
ಅಭಿನ್ನವಾದದ್ದು ಎಂಬ ಆಶಯ ಗೀತೆಗೆ ಸರ್ವಥಾ ಇಲ್ಲ. ಆದರೆ ಒಂದು ಪ್ರಶ್ನೆಗೆ ಇಲ್ಲಿ 
ಅವಕಾಶವಿದೆ. ರಸ ಮೊದಲಾದ ಧರ್ಮಗಳು ಭಗವದುಪಾಸನೆಯಲ್ಲಿ ಹೇಗೆ ಪ್ರತಿಮೆ 
ಗಳಾಗುವವೋ ಹಾಗೆಯೇ ಜಲ ಮೊದಲಾದ ವಸ್ತು ಪ್ರತಿಮೆಯಾಗಬಲ್ಲದು. "ಯೋತಪ್ಪು 
ತಿಷ್ಠನ್‌' ಇತ್ಯಾದಿ ಶ್ರುತಿಗಳು ಇದನ್ನೇ ಹೇಳುವವು. ಆದ್ದರಿಂದ ಜಲಾದಿ ಪದಾರ್ಥಗಳನ್ನು ಬಿಟ್ಟು 
ರಸ ಮೊದಲಾದ ಅವುಗಳ ಧರ್ಮಗಳನ್ನು ವಿಶೇಷವಾಗಿ ಪ್ರತಿಮೆಯೆಂದು ಹೇಳುವುದರ 
ಆಂತರ್ಯವೇನು ? ಎಂದು. ಅದಕ್ಕೆ ಸಮಾಧಾನವಿಷ್ಟೇ- ಉಪಾಸಕರು ಜಲಾದಿಗಳಲ್ಲಿ 


ಭಗವಂತನ ಉಪಾಸನೆ ಮಾಡುವುದಕ್ಕಿಂತ ಮಿಗಿಲಾಗಿ ಅವುಗಳ ಧರ್ಮಗಳಲ್ಲಿ ಭಗವಂತನ 
ಉಪಾಸನೆ ಮಾಡತಕ್ಕದ್ದು - ಎಂದು. 


ಕಿಂಚ ರಸಾದಯೋಅತ್ರ ಹರೇರುಪಾಸನೇ ಪ್ರತಿಮಾತ್ಹೇನ ವಿವಕ್ಷಿತಾಃ । 
ರಸೋ5ಹಮಸ್ಥಿ ಇತ್ಯಾದಿರೂಪೇಣ ಪ್ರತಿಮಾಯಾಂ ಚಾಭೇದೋಕ್ತಿಃ ನಾಮ 
ಬ್ರಹ್ಮೇತ್ಯುಪಾಸೀತ (ಛಾಂ 7-1-5) ಇತ್ಯಾದೌ ಪ್ರಸಿದ್ದಾ । ತಥಾ ಚಾಬಾದಿಷು 
ಭಗವದುಪಾಸನಾಪೇಕ್ಷಯಾ ರಸಾದಿಷು ತದುಪಾಸ್ತೇರತಿಶಯಾಚ್ಚ ವಿಶಿಷ್ಟೋಕ್ರಿಃ । 


ಅಪಿ ಚ ಜ್ಞಾನಾರ್ಥಿನೋ ಹಿ "ರಸಾದ್ಯಭಿಮಾನಿದೇಹೇಷು ಭಗವಾನರ್ವತ್ರ 
[et 


ತಿಷ್ಠತಿ, ಅಬಾದಿಮಾನಿನಸ್ತು ತತ್ಪಾರ್ಹದಾ' ಇತ್ಯುಪಾಸತೇ | ತತೋರಪಿ 
ಎಶಿಷ್ಯೋಕ್ತಿಃ । 


ಅನುವಾದ- ಮತ್ತು , ರಸ ಮೊದಲಾದವುಗಳು ಶ್ರೀಹರಿಯ ಉಪಾಸನೆ ಮಾಡುವಾಗ 
ಪ್ರತಿಮಗಳೆಂದು ಇಲ್ಲಿವಿವಕ್ತಿತವಾಗಿವೆ. "ರಸೋರಹಮಸ್ಥಿ' - "ನಾನು ರಸವಾಗಿದ್ದೇನೆ' ಇತ್ಯಾದಿ 
ಪ್ರತಿಮೆಯಲ್ಲಿ (ಉಪಾಸ್ಯನಾದ) ಭಗವಂತನ ಅಭೇದವನ್ನು ಹೇಳುವುದು "ನಾಮ ಬ್ರಹ್ಮೇ- 
ತ್ಯುಪಾಸೀತ' ಇತ್ಯಾದಿ ಸ್ಥಳಗಳಲ್ಲಿಪ್ರಸಿದ್ಧವಾಗಿದೆ. ಜಲ ಮೊದಲಾದವುಗಳಲ್ಲಿ ಭಗವದುಪಾಸನೆ 
ಗಿಂತಲೂ (ಅವುಗಳ ಧರ್ಮಗಳಾದ) ರಸ ಮೊದಲಾದವುಗಳಲ್ಲಿ ಭಗವದುಪಾಸನೆಯು 
ಅತಿಶಯವನ್ನು ಪಡದಿರುವುದರಿಂದಲೂ (ರಸಾದಿಗಳನ್ನು) ಪ್ರತ್ಯೇಕಗೊಳಿಸಿ ಹೇಳಲಾಗಿದೆ. 


ಅಲ್ಲದೆ, ಭಗವದಪರೋಕ್ಷ ಜ್ಞಾನವನ್ನು ಬಯಸುವವರು "ರಸ ಮೊದಲಾದವುಗಳ 
ಅಭಿಮಾನಿದೇವತೆಗಳ ದೇಹಗಳಲ್ಲಿ ಭಗವಂತ ಸರ್ವತ್ರ ನೆಲೆಸಿದ್ದಾನೆ. ಜಲ ಮೊದಲಾದವುಗಳ 
ಅಭಿಮಾನಿಗಳಾದರೋ ಆ ಭಗವಂತನ ಪರಿಚಾರಕರು' ಎಂದು ಉಪಾಸನೆ ಮಾಡುವರು. 
ಆದುದರಿಂದಲೂ, ರಸ ಮೊದಲಾದವುಗಳನ್ನು ಜಲಾದಿಗಳಿಂದ ಪೃಥಕ್ಕರಿಸಿ ಹೇಳಲಾಗಿದೆ. 


ಅಧ್ಯಾಯ 7 447 


ವಿವರಣೆ” "ಗೀತಾಕಲ್ಪ 'ಎಂಬ ಪ್ರಮಾಣಗ್ರ ೦ಥವನ್ನಾ ಧರಿಸಿ ಆಚಾರ್ಯರು ಗೀತಾಭಾಷ್ಯ 

ದಲ್ಲಿಹೇಳಿರುವ ವಿಷಯಗಳನ್ನು ಶ್ರೀರಾಘವೆಂದ್ರಸ್ವಾಮಿಗಳು ಇಲ್ಲಿಸಂಗ್ರಹಿಸಿದ್ದಾರೆ. ಗೀತಾ- 
ಕಲ್ಪದ ವಾಕ್ಯಗಳು ಹೀಗಿದೆ- 

"ರಸಾದೀನಾಂ ರಸಾದಿತ್ತೇ ಸ್ವಭಾವತ್ನೇ ತಥೈವ ಚ । 

ಸಾರತ್ವೇ ಸರ್ವಧರ್ಮೆೇಷು ವಿಶೇಷೇಣಾಪಿ ಕಾರಣಮ್‌ ॥ 

ಸಾರಭೋಕ್ತಾ ಚ ಸರ್ವತ್ರ ಯತೋತತೋ ಜಗದೀಶ್ರರಃ | 

ರಸಾದಿಮಾನಿನಾಂ ದೇಹೇ ಸ ಸರ್ವತ್ರ ವ್ಯವಸ್ಥಿತಃ । 

ಅಬಾದಯಃ ಪಾರ್ಷದಾ ಧ್ಯೇಯಃ ಸ ಜ್ಞಾನಿನಾಂ ಹರಿಃ ।' 


ಯದ್ವಾ “ಸರ್ವತ್ರ ವಿಷ್ಣೋರುತ್ಕರ್ಷಜ್ಞಾನಂ ಜ್ಞಾನಮಿತೀರ್ಯತೇ । ತದ್ದಿಶೇಷ- 
ಪರಿಜ್ಞಾನಂ ವಿಜ್ಞಾನಮಿತಿ ಗೀಯತೇ' ಇತಿ ಸ್ಟೃತ್ಯಾ ಸರ್ವತ್ರ ಸಾಮಾನ್ಯತೋ 
ಎಷ್ಟೋರುತ್ಕರ್ಷಜ್ಞಾನಂ ಜ್ಞಾನಪದೇನ ವಿವಕ್ಷಿತಮ್‌। "ಅಪರೇಯಂ' ಇತ್ಯಾದಿ- 
ನೋಕ್ತದಿಶಾ ಜಡಪ್ರಕೃತಿಬ್ರಹ್ಮಾದಿಜೀವಾಶ್ಚಾವರಾಃ । ಅಸುರಜನಾ ಅವರತರಾಃ । 
ಶ್ರೀರ್ಮುಕ್ತಜನಾಶ್ಚ- ಪರಾಃ । ತತ್ರಾಪಿ ಶ್ರೀರ್ಮುಖ್ಯಪರಾ | ಕದಾಪಪಿ 
ದುಃಖಾಸಂಬಂಧಾ। ಮುಕ್ತಾಸ್ತು ಪರಾಭಾಸಾಃ ಕದಾಚಿದ್‌ ದುಃಖಸಂಬಂಧಾತ್‌ । 
ತೇ ಸರ್ವೇ ಹರ್ಯಧೀನಾಃ | ಹರಿಸ್ತು ಪರತರಃ | 


ಅನುವಾದ- ಎಲ್ಲೆಡೆಯಲ್ಲಿ ವಿಷ್ಣುವಿನ ಉತ್ಕರ್ಷವನ್ನು ಗ್ರಹಿಸುವ ಜ್ಞಾನವು 'ಜ್ಞಾನ' ಎಂದು 
ಕರೆಯಲ್ಪಡುವುದು. ಭಗವಂತನ ಉತ್ಕರ್ಷವಿಶೇಷವನ್ನು ಗ್ರಹಿಸುವ ಜ್ಞಾನವು ವಿಜ್ಞಾನವೆಂದು 
ಹೇಳಲಡುವುದು.. 


“ಸರ್ವತ್ರ ವಿಷ್ಣೋರುತ್ಕರ್ಷಜ್ಞಾನಂ ಜ್ಞಾನಮಿತೀರ್ಯತೇ । 
ತದ್ದಿಶೇಷಪರಿಜ್ಞಾನಂ ವಿಜ್ಞಾನಮಿತಿ ಗೀಯತೇ ॥' 


ಎಂಬಸ್ಟೃತಿಯಲ್ಲಿ ಹೇಳಿರುವಂತೆ, ಸರ್ವತ್ರ ಸಾಮಾನ್ಯರೀತಿಯಿಂದ ವಿಷ್ಣುವಿನ ಉತ್ಕರ್ಷವನ್ನು 
ಗ್ರಹಿಸುವ ಜ್ಞಾನವು ಜ್ಞಾನಪದದಿಂದ ವಿವಕ್ಷಿತವಾಗಿದೆ. "ಅಪರೇಯಂ' (ಗೀ.7-5)ಇತ್ಯಾದಿ 
ಶ್ಲೋಕದಿಂದ ಹೇಳಿದಂತೆ ಜಡಪ್ರಕೃತಿ ಮತ್ತು ಬ್ರಹ್ಮಾದಿಜೀವರು ಅವರರು. ಅಸುರಜನರು 
ಅವರತರರು. ಲಕ್ಷ್ಮೀದೇವಿ ಮತ್ತು ಮುಕ್ತಜನರು ಪರರು. ಅವರಲ್ಲೂ ಲಕ್ಷ್ಮಿಯು ಎಂದೂ 
ದುಃಖಸಂಬಂಧವಿಲ್ಲದಿರುವುದರಿಂದ ಮುಖ್ಯ ಪರಳು. ಮುಕ್ತರು ಕೆಲವು ಕಾಲದಲ್ಲಿ ಅಂದರೆ 
ಸಂಸಾರಕಾಲದಲ್ಲಿ ದುಃಖಸಂಬಂಧವನ್ನು ಪಡೆದಿದ್ದವರಾದ್ದ! ರಿಂದ ಪರಾಭಾಸರು. ಅವರೆಲ್ಲರೂ 
ಶ್ರೀಹರಿಗೆ ಅಧೀನರು. ಶ್ರೀಹರಿಯಾದರೋ ಪರತರನು. 


448 ಗೀತಾವಿವೃತಿ 


ಅತ್ರ ತರಶಬ್ದಸ್ತಮಬರ್ಥಶ್ಚ ಭವತಿ। ಹರೇರನ್ಯಸ್ಯ ಪರತಮಸ್ಕಾಭಾವಾದಯ- 
ಮೇವ ಪರತಮ ಇತಿ ವಕ್ಷವ್ಯತ್ವಾತ್‌ | ಪರತ್ಹೇನೋಕ್ತ ಶ್ರೀಮುಕ್ತಾನಾಂ ಹರೇಶ್ಚ 
ಮಧ್ಯೇ ಕಸ್ಕಚಿದ್‌ಪರತರಸ್ಯಾಭಾವೇನಾಯಮೇವ ಪರತರಶ್ಟೇತಿ ವಾಚ್ಯತ್ವಾತ್‌ । 
ಹರಿರೇವ ಪರತರಃ ಪರತಮಶ್ಚ । ತತೋತನ್ಯತ್ಸರತರಂ ಪರತಮಂ ವಾ ಕಿಂಚಿ- 
ನ್ನಾಸ್ತಿ 1 ನಚ ಮುಕ್ತಾಃ ಪರಾಃ ಶ್ರೀಃ ಪರತರೇತಿ ಶಂಕ್ಕಮ್‌ | "ಮುಕ್ತಸ್ತು 
ಸ್ಯಾತರಾಭಾಸ ಇತಿ ತಾತರ್ಯೋಕ್ಕಾ ತೇಷಾಂ ಪರತ್ಪಾಭಾವಾತ್‌ | "ಅಭಾವಾ- 
ದಂತರಾ$ನ್ಯಸ್ಯ ತ್ಲಿಹೈಕಾರ್ಥೆ ತರಪ್ತಮೌ' ಇತಿ ಸ್ಮೃತೇಶ್ಚೇತ್ಯೇವಂ ಪರಾಪರತ್ತ- 
ವಿವೇಚನಪೂರ್ವಂ ಹರೇಃಸರ್ವೋತ್ತಮತ್ತಂ "ಜ್ಞಾನಂ ತೇಠಹಂ ಸವಿಜ್ಞಾನಂ' ಇತಿ 
ಪ್ರತಿಜ್ಞಾತಂ ಜ್ಞಾನಂ ವಿಜ್ಞಾನಂ ಚ ದ್ದಯಮಪಿ "ಭೂಮಿಃ ಇತ್ಯಾದಿ 
ಶ್ಲೋಕಚತುಷ್ಟಯೇನೋಕ್ತಮ್‌ । ತದ್ದಿಜ್ಞಾನಮೇವ ಸರ್ವಸ್ಯ ತದಧೀನತ್ನ- 
ಪ್ರದರ್ಶನೇನಾಹ ರಸ ಇತ್ಯಾದಿನಾ ॥ 


ಅನುವಾದ- 'ಪರತರಃ' ಎಂಬಲ್ಲಿ'ತರ'ಶಬ್ದವು ತಮಪ್‌ಪ್ರತ್ಯಯದ ಅರ್ಥವನ್ನು ಪಡೆದಿದೆ. 
ಏಕೆಂದರೆ, ಶ್ರೀಹರಿಗಿಂತ ಅನ್ಯರು ಪರತಮರಾದವರು ಇಲ್ಲವಾದ್ದರಿಂದ ಶ್ರೀಹರಿಯೇ 
ಪರತಮನೆಂದು ಹೇಳಬೇಕಾಗಿದೆ. ಅಂತೆಯೇ, ಪರರೆಂದು ಹೇಳಲಾದ ಲಕ್ಷ್ಮೀ- ಮುಕ್ತಜೀವರು 
ಮತ್ತು ಶ್ರೀಹರಿಯ ನಡುವೆ ಪರತರನೊಬ್ಬನು ಇಲ್ಲದಿರುವುದರಿಂದ ಶ್ರೀಹರಿಯೇ ಪರತರನೆಂದೂ 


ಹೇಳಬೇಕಾಗಿದೆ. ಆದ್ದರಿಂದ, ಶ್ರೀಹರಿಯೇ ಪರತರನೂ, ಪರತಮನೂ ಆಗಿರುವನು. ಅವನಿಂದ 
ಬೇರೆ ಪರತರವಾಗಲಿ, ಪರತಮವಾಗಲಿ ಯಾವುದೂ ಇಲ್ಲ 


ಶಂಕ- ಮುಕ್ತರು ಪರರು, ಲಕ್ಷ್ಮೀದೇವಿಯು ಪರತರಳು ಎಂದು ಹೇಳಬಹುದಲ್ಲವೆ ? 

ಸಮಾಧಾನ - "ಮುಕ್ತಸ್ತು ಸ್ಯಾತ್‌ ಪರಾಭಾಸಃ' - "ಮುಕ್ತನು ಪರಾಭಾಸನೆಂದೆನಿಸುವನು' 
ಎಂದು ಗೀತಾತಾತ್ಪರ್ಯದಲ್ಲಿಹೇಳಿದಂತೆ ಮತ್ತು "ಅಭಾವಾತ್‌ ಅಂತರಾ ಅನೃಸ್ಯ ತಿಹೈಕಾರ್ಥೌ 
ತರಪ್ಪ್ತಮೌ'- ಲಕ್ಷ್ಮೀ- ಮುಕ್ತರು ಮತ್ತು ಶ್ರೀಹರಿ ಇವರ ಮಧ್ಯೆ ಇನ್ನೊಬ್ಬರಿಲ್ಲದಿರುವುದರಿಂದ 
ಪ್ರಸಕ್ತ ಸಂದರ್ಭದಲ್ಲಿ 'ತರಪ್‌' ಮತ್ತು 'ತಮಪ್‌' ಪ್ರತ್ಯಯಗಳು ಒಂದೇ ಅರ್ಥವನ್ನು 


ಪಡೆದಿವೆ'ಎಂಬ ಸ್ಟ್ರೃತಿ ವಾಕ್ಯಕ್ಕನುಗುಣವಾಗಿ ಶ್ರೀಹರಿಯೇ ಪರತರನು ಮತ್ತು ಪರತಮನೆಂದು 
ಹೇಳಬೇಕಾಗುವುದು. 


ಹೀಗೆ, ಪರತ್ವ ಮತ್ತು ಅಪರತ್ವಗಳ ವಿವೇಚನ ಪೂರ್ವಕವಾದ ಶ್ರೀಹರಿಯ 
ಸರ್ವೋತ್ತಮತ್ವ ಜ್ಞಾನ ಮತ್ತು “ಜ್ಞಾನಂ ತೇರಹಂ ಸವಿಜ್ಞಾನಂ' ಎಂದು ಪ್ರತಿಜ್ಞೆ ಮಾಡಲಾದ 
ವಿಜ್ಞಾನ ಇವೆರಡನ್ನೂ "ಭೂಮಿಃ' ಎಂದು ಆರಂಭಿಸಿ ನಾಲ್ಕು ಶ್ಲೋಕಗಳಿಂದ ಹೇಳಲಾಯಿತು. 


ಅಧ್ಯಾಯ 7 449 


ಅನಂತರ, ಆ ವಿಜ್ಞಾನವನ್ನೇ ಸರ್ವವೂ ಶ್ರೀಹರಿಯ ಅಧೀನವೆಂದು ತಿಳಿಸುವ ಮೂಲಕ "ರಸಃ' 
ಇತ್ಯಾದಿ ಶ್ಲೋಕದಿಂದ ಹೇಳಲಾಗಿದೆ. 


ಅತ್ರ ರಸಾದಿಶಬ್ದಾಃ ತದ್ದೋಕೃತ್ವ-ತನ್ನಿಯಂತೃತ್ವಹೇತುನಾ ಭಗವನ್ನಾಮಾನಿ । 
ತಥಾ ಹಿ | ಅಪ್ಪ್ಟಿತ್ಯಾದಿಸಪ್ತಮ್ಯೋ5ಧಿಕರಣಸಪ್ತಮ್ಯಃ ಟ ಅಪ್ಪ ಸ್ಥಿತ್ವಾ ರಸಮಾದ- 
ದಾಮೀತಿ ತಂ ಪ್ರೇರಯಾಮಿ ಚೇತಿ ರಸನಾಮಾಠಹಮಸ್ಥಿ । ಶಿಸೂರ್ಯಯೋ 
ಸ್ಥಿತ್ವಾ ಸ್ನಯಂ ಪ್ರಭಾಸಮಾನತ್ಪಾತ್‌ ಪ್ರಭಾರಹಮಸ್ಥಿ | ಸರ್ವದೇವೇಷು ಸ್ಥಿತ್ವಾ 
ಸ್ವಾತ್ಮಾನಂ ಪ್ರಣೌತಿ ಸ್ತಾವಕಂ ಪ್ರೇರಯತಿ ಇತಿ ಪ್ರಣವನಾಮಾಪಸ್ತಿ | ಖೇ ಸ್ಥಿತ್ವಾ 
ಶಬ್ದಂ ಪ್ರೇರಯತೀತಿ ಶಬ್ದನಾಮಾತಸ್ಕಿ । ಸ್ವಯಂ ಪುಣ್ಯಃ ಪುಣ್ಯಗಂಧಃ ಸನ್‌ 
ಪೃಥಿವ್ಯಾಂ ಸ್ಥಿತ್ವಾ ಸುರಭ್ಯಸುರಭಿತಯಾ ಗಂಧಂ ಪ್ರೇರಯತೀತಿ ಗಂಧನಾಮಾ । 
ಎಭಾವಾಸಾವಗ್ನೌ ಸ್ಥಿತ್ವಾ ತೇಜಃಪ್ರೇರಕತ್ವಾತ್‌ ತೇಜೋನಾಮಾ 1 ಭೂತೇಷು 
ಜೀವನದತ್ವಾಜ್ಜೀವನನಾಮಾ । ತಪಸ್ವಿಷು ಸ್ಥಿತ್ವಾ ತಪಃ ಕುರುತೇ ತಪಃ ಪ್ರೇರಯತಿ 
ಚೇತಿ ತಪೋನಾಮಾ । ಬೀಜಪ್ರೇರಕತ್ವಾತ್‌ ಬೀಜನಾಮಾ । ಬುದ್ಧಿಮತಾಮ್‌ । 
ಸಪ್ತಮೃರ್ಥೇ ಷಷ್ಠೀ | ಬುದ್ದಿಮತ್ಸು ಸ್ಥಿತ್ವಾ ಬೋದ್ಬತ್ವಾತ್‌ ಬುದ್ಧಿಪ್ರೇರಕತ್ವಾದ್‌ 
ಬುದ್ಧಿನಾಮಾ | ತೇಜಸ್ಸಿಷು ಸ್ಥಿತ್ವಾ ತೇಜಃ ಪ್ರೇರಯತೀತಿ ತೇಜೋನಾಮಾ । 
ಅಬಾದಿಸರ್ವವಸ್ತೂನಾಂ ರಸಗಂಧಪ್ರಭಾದಿಧರ್ಮಾನ್‌ ವ್ಯವಸ್ಥಯಾ ದದಾತೀತಿ 
ರಸಾದಿನಾಮಾ (ಅಹಂ) ಹರಿರಿತ್ಯರ್ಥಃ || 10 11 


ಅನುವಾದ- ಇಲ್ಲಿ "ರಸ ' ಮೊದಲಾದ ಶಬ್ದಗಳು ರಸ ಮೊದಲಾದವುಗಳ ಭೋಕೃತ್ವ, 
ಅವುಗಳ ನಿಯಾಮಕತ್ನವೆಂಬ ಕಾರಣದಿಂದ ಭಗವಂತನ ನಾಮಗಳಾಗಿವೆ. ಈ ವಿಷಯವನ್ನು 
ಈ ರೀತಿಯಾಗಿ ಸಷ್ಟಪಡಿಸಬಹುದು- 

“ಅಪ್ಪು' ಮೊದಲಾದ ಶಬ್ದಗಳಲ್ಲಿ ಸಪ್ತಮೀವಿಭಕ್ತಿಗಳು ಅಧಿಕರಣ ಎಂಬ ಅರ್ಥವನ್ನು 
ಹೇಳುವವು. "ಜಲದಲ್ಲಿದ್ದುರಸವನ್ನು ಸ್ಟೀಕರಿಸುವೆನು ಮತ್ತು ಆ ರಸವನ್ನು ಪ್ರೇರಿಸುವೆನು ಎಂಬ 
ಕಾರಣದಿಂದ ನಾನು ರಸನಾಮಕನಾಗಿರುವೆನು. ಚಂದ್ರಸೂರ್ಯರಲ್ಲಿದ್ದು ಸ್ವಯಂ 
ಪ್ರಕಾಶಮಾನನಾಗಿರುವುದರಿಂದ ನಾನು ಪ್ರಭೆ ಎಂದೆನಿಸುವೆನು. ಎಲ್ಲದೇವತೆಗಳಲ್ಲಿದ್ದುತನ್ನನ್ನು 
ನಮಸ್ಕರಿಸುವನು ಮತ್ತು ಸ್ತುತಿಸುವವರನ್ನು ಪ್ರೇರಿಸುವನು ಎಂಬ ಕಾರಣದಿಂದಾಗಿ ಪ್ರಣವ 
ನೆಂದೆನಿಸುವೆನು. ಆಕಾಶದಲ್ಲಿದ್ದು ಶಬ್ದವನ್ನು ಪ್ರೇರಿಸುವ ಕಾರಣ ಶಬ್ದನಾಮಕವಾಗಿರುವೆನು. 
ಸ್ವಯಂ ಶುಭಗಂಧವುಳ್ಳವನಾಗಿದ್ದು ಪೃಥಿವಿಯಲ್ಲಿ ಇದ್ದು ಸುಗಂಧ- ದುರ್ಗಂಧವಾಗುವಂತೆ 
ಗಂಧವನ್ನು ಪ್ರೇರಿಸುವೆನೆಂದು ಗಂಧ ಎಂಬ ಹೆಸರಿನಿಂದ ಕರೆಸಲ್ಪಡುವೆನು. ಅಗ್ನಿಯಲ್ಲಿದ್ದು 


450 ಗೀತಾವಿವೃತಿ 


ಅದರ ತೇಜಸಿಗೆ ಪ್ರೇರಕನಾಗಿರುವುದರಿಂದ ತೇಜಸೆಂದೆನಿಸುವೆನು. ಎಲ್ಲ ಪ್ರಾಣಿಗಳಲ್ಲದ್ದು 
ಅವರಿಗೆ ಜೀವನವನ್ನು ಕೊಡುವ ಕಾರಣ ಜೀವನನಾಮಕನಾಗಿರುವೆನು. ತಪಸ್ವಿಗಳಲ್ಲಿದ್ದು 
ತಪಸನ್ನು ಮಾಡುವ ಮತ್ತು ತಪಸ್ಸನ್ನು ಪ್ರೇರಿಸುವಕಾರಣ ಹರಿಯು ತಪೋನಾಮಕನಾಗಿರುವನು. 
ಬೀಜಗಳಿಗೆ ಪ್ರೇರಕನಾದ್ದರಿಂದ ಬೀಜ ಎಂದೆನಿಸುವನು. "ಬುದ್ದಿಮತಾಂ' ಎಂಬಲ್ಲಿ ಷಷ್ಠೀ 
ಎಭಕ್ತಿಯು ಸಪ್ತಮೀವಿಭಕ್ತಿಯ ಅರ್ಥವನ್ನೇ ಹೇಳುವುದು. ಬುದ್ದೀ ಯುಳ್ಳವರಲ್ಲಿದ್ದು ತಿಳಿಯುವವ 
ನಾದ್ದರಿಂದ ಮತ್ತು ಅವರ ಬುದ್ದಿಗೆ ಪೆ ಪ್ರೇರಕನಾದ್ದರಿಂದ ಬುದ್ಧಿ ಎನ್ನುವುದು ನನ್ನ ಹೆಸರು. 

ತೇಜಸ್ವಿಗಳಲ್ಲಿದ್ದು ತೇಜಸ್ಸನ್ನು ಪ್ರೇರಿಸುವುದರಿಂದ ತಾಸು ಅಪ್‌ 
ದದ ಎಲ್ಲ ವಸ್ತುಗಳಿಗೆ ರಸ, ಗಂಧ, ಪ್ರಭೆ ಮೊದಲಾದ ಧರ್ಮಗಳನ್ನು ಆಯಾಯ 
ಧರ್ಮಗಳು ಆಯಾಯಾ ವಸ್ತುಗಳಿಗೆ ಸಂಬಂಧಿಸುವಂತೆ ವ್ಯ ವಸ್ಥೆಯಿಂದ ತೊಡುವ ಕಾರಣ 
ಶ್ರೀಹರಿಯು ರಸ ಮೊದಲಾದ ಹೆಸರುಗಳಿಂದ ಕರೆಸ ಸಲಡುವನೆಂದು ಅರ್ಥ. 1110 ॥1 


ವಿವರಣೆ- "ಜ್ಞಾನಂ ತೇ5ಹಂ ಸವಿಜ್ಞಾನಂ' ಎಂದು ವಿಜ್ಞಾನಸಹಿತವಾಗಿ ಜ್ಞಾನವನ್ನು 
ಉಪದೇಶಿಸುವೆನೆಂದು ಶ್ರೀಕೃಷ್ಣನು ಹೇಳಿದ ಜ್ಞಾನವು ಭಗವದಧೀನವೆಂದು ತಿಳಿಯಬೇಕಾದ 
ಪಂಚಮಹಾಭೂತಗಳೆಂದೂ, ಅಂತೆಯೇ ವಿಜ್ಞಾನವೆಂದರೆ ವಿಶೇಷವಾಗಿ ತಿಳಿಯಬೇಕಾದ 
ಹರಿಯ ಅಲೌಕಿಕ ಮಹಿಮೆಯೆಂದೂ ಭಾವಿಸಿ ಹಿಂದೆ ವ್ಯಾಖ್ಯಾನಮಾಡಲಾಯಿತು. ಈಗ, 
ಜ್ಞಾನವಿಜ್ಞಾನಪದಗಳು ಸಾಮಾನ್ಯತಃ ವಿಷ್ಣುವಿನ ಉತ್ಸರ್ಷಜ್ಞಾನ, ವಿಶೇಷತಃ ವಿಷ್ಣುವಿನ 


ಉತ್ಸರ್ಷಜ್ಞಾನಗಳನ್ನು ಹೇಳುವವೆಂದು ಭಾವಿಸಿ ಅದಕ್ಕನುಗುಣವಾಗಿ "ರಸೋತsಹಮಪುು 
ಇತ್ಯಾದಿ ಶ್ಲೋಕಗಳಿಗೆ ವ್ಯಾಖ್ಯಾನಿಸಲಾಗಿದೆ. 


ಬಲಂ ಬಲವತಾಂ ಚಾಂಹಂ ಕಾಮರಾಗವಿವರ್ಜಿತಮ್‌ | 


ಧರ್ಮಾವಿರುದ್ದೋ ಭೂತೇಷು ಕಾಮೋಶಸ್ಥಿ ಭರತರ್ಷಭ 11 11 || 


ಅರ್ಥ- ಬಲಶಾಲಿಗಳಲ್ಲಿದ್ದುಕಾಮ-ರಾಗರಹಿತವಾದ ಬಲ ನಾನಾಗಿರುವೆ. ಹೇ ಭರತ- 
ಶ್ರೇಷ್ಠ ! ಜೀವರಲ್ಲಿ ಧರ್ಮವಿರುದ್ಧವಲ್ಲ] ದ ಕಾಮ ನಾನಾಗಿರುವೆನು. 


ಬಲವತಾಂ ಬಲವತ್ತು ಸ್ಥಿತ್ವಾ ಕಾಮರಾಗವಿವರ್ಜಿತಂ ಬಲಮಸ್ಮಿ | ವಿಷಯ- 
ಭೋಗನಿರಪೇಕ್ಷತಯಾ ನಿತ್ಯಪೂರ್ಣಬಲವತ್ತಾ ತ್‌ ಕಾಮವರ್ಜಿತಬಲಾತ್ಮಾದಸ್ಥಿ। 
ಅಸಾ ನೇ ಅಪ್ರಯುಜ್ಯಮಾನತ್ವಾದ್ರಾ ಗವಿವರ್ಜಿತಬಲಾತ್ಮಾಶಸ್ಥಿ ೀತ್ಯರ್ಥಃ 1 
ಹ ಹೃಸ್ಥಾ ುನೇರಪಿ ಬಲಂ ಪ್ರಯುಂಜತೇ | ಭೂತೇಷು ಧರ್ಮಾವಿರುದ್ದೋ 


ಯಃ ಕಾಮಃ ಸೋಶಸ್ಥೀತ್ಯರ್ಥಃ | ಅತ್ರ ಪುಣ್ಯೋ ಗಂಧ ಅತಿ 


ಅಧ್ಯಾಯ 7 451 


ಕಾಮರಾಗವಿವರ್ಜಿತಮಿತಿ ಗಂಧಬಲಾದೇಃ ಪುಣ್ಯತ್ವಾದಿವಿಶೇಷಣೋಪಾದಾನಂ 
ತು ಗಂಧಬಲಕಾಮಾದಿಷು ವಿಶಿಷ್ಟೇಷ್ಟೇವ ಭಗವಾನುಪಾಸ್ಯಃ । ನ ತ್ವಶುಚಿಷು 
ಧರ್ಮವಿರುದ್ಧೇಷ್ಟಿತಿ ಜ್ಞಾಪನಾಯೇತಿ ಧ್ವೇಯಮ್‌ 11 11 11 


ಅನುವಾದ- ಬಲವತಾಂ- ಬಲವಂತರಲ್ಲಿ ಇದ್ದು ಕಾಮ, ರಾಗಗಳಿಂದ ರಹಿತವಾದ 
ಬಲವಾಗಿದ್ದೇನೆ. ವಿಷಯಭೋಗದ ಅಪೇಕ್ಷೆ ಇಲ್ಲದೆ ನಿತ್ಯವೂ ಪರಿಪೂರ್ಣವೂ ಆದ 
ಬಲವುಳ್ಳವನಾದ್ದರಿಂದ ಕಾಮರಹಿತವಾದ ಬಲಸ್ಟರೂಪನಾಗಿದ್ದೇನೆ. ಯೋಗ್ಯವಲ್ಲದ ಸ್ಥಳದಲ್ಲಿ 
ಪ್ರಯೋಗಮಾಡದಿರುವುದರಿಂದ ರಾಗ ರಹಿತವಾದ ಬಲಸ್ಟರೂಪನಾಗಿದ್ದೇನೆ ಎಂದು ಅರ್ಥ. 
ರಾಗವುಳ್ಳವರಷ್ಟೇ ಬಲಪ್ರ ಯೋಗಕ್ಕೆ ಅರ್ಹವಲ್ಲದ ಸ್ಥಳದಲ್ಲೂಬಲವನ್ನು ಪ್ರಯೋಗಿಸತಕ್ಕವರು | 
ಚೇತನರಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಯಾವುದಿದೆಯೋ ಅದು ನಾನಾಗಿರುವೆನು 
ಎಂದರ್ಥ. ಇಲ್ಲಿ "ಪುಣ್ಯೋ ಗಂಧಃ ಎಂದು ಕಾಮ , ರಾಗ ವಿವರ್ಜಿತವೆಂದು ಗಂಧ, ಬಲ 
ಮೊದಲಾದವುಗಳಿಗೆ ಪುಣ್ಯತ್ವಮೊದಲಾದ ವಿಶೇಷಣಗಳನ್ನು ಕೊಟ್ಟಿರುವುದು- ವಿಶಿಷ್ಟವಾದ 
ಗಂಧ, ಬಲ, ಕಾಮ ಮೊದಲಾದವುಗಳಲ್ಲೇ ಭಗವಂತನನ್ನು ಉಪಾಸಿಸತಕ್ಕದ್ದೇ ಹೊರತು, 
ಅಶುಚಿಯಾದ ಧರ್ಮವಿರುದ್ದವಾದ ಗಂಧ, ಬಲ, ಕಾಮ ಮೊದಲಾದವುಗಳಲ್ಲಲ್ಲ ಎಂಬುದನ್ನು 
ಜ್ಞಾಪಿಸಲು- ಎಂದು ತಿಳಿಯತಕ್ಕದ್ದು. ॥ 11 || 


ಯೇ ಚೈವ ಸಾತ್ತಿ,ಕಾ ಭಾವಾ ರಾಜಸಾಸ್ತಾಮಸಾಶ್ಚ ಯೇ | 
ಮತ್ತ ಏವೇತಿ ತಾನ್ನಿದ್ದಿ ನ ತ್ವಹಂ ತೇಷು ತೇ ಮಯಿ I 12 ॥ 


ಅರ್ಥ- ಸತ್ತ ಗುಣದ ವಿಕಾರವಾದ ಪದಾರ್ಥಗಳು ಯಾವುದಿವೆಯೋ, ಅಂತೆಯೇ 
ರಜೋಗುಣ, ತಮೋಗುಣಗಳ ವಿಕಾರವಾದ ಪದಾರ್ಥಗಳು ಯಾವುದಿವೆಯೋ ಅವೆಲ್ಲವೂ 
ನನ್ನಿಂದಲೇ ಸೃಷ್ಟಿಯಾದವುಗಳೆಂದು ತಿಳಿ. ನಾನು ಅವುಗಳನ್ನು ಆಶ್ರಯಿಸಿಲ್ಲ ಅವು ನನ್ನನ್ನು 
ಆಶ್ರಯಿಸಿಕೊಂಡಿವೆ. 


ನ ಕೇವಲಂ ರಸಾದಿಧರ್ಮಪ್ರೇರಕಃ ಕಿನ್ನಾಮಾಬಾದಿಸರ್ವಪ್ರೇರಕಶ್ಚೇತ್ಯಾಹ - 
ಯೇ ಚೇತಿ ॥ ಯೇ ಚ ಭಾವಾಃ ಪದಾರ್ಥಾಃ ಸಾತ್ತಿ ಕಾಃ ಸತ್ತ್ವಗುಣವಿಕಾರಾಃ 
ರಾಜಸಾಸ್ತಾಮಸಾಶ್ಚ ತಾನ್‌ಸರ್ವಾನ್‌ ಪದಾರ್ಥಾನ್‌ ಮತ್ತ ಏವೋತ್ಸನ್ನಾನ್‌ 
ಎದ್ದಿ | ತಥಾ ತೇ ಮಯೋತ್ಸನ್ನಾಃ ಪದಾರ್ಥಾಃ ಮಯಿ ಮದಾಧಾರತಯಾ 
ಮದುಪಜೀವನೇನೇತಿ ಯಾವತ್‌ | ವರ್ತಂತ ಅತಿ ಎದ್ದಿ । ಯಥೇದಂ ಜಗತ್‌ 
ತ್ವದಧೀನಂ ತಥಾ ತ್ವಮಪಿ ಕಿಮೇತದಧೀನ ಇತ್ಯತೋ ನೇತ್ಯಾಹ- ನತ್ನಹಂ 
ತೇಷ್ಟಿತಿ ॥1 ತದುಪಜೀವನೇನಾಹಂ ನೈವ ತಿಷ್ಠಾಮೀತ್ಯರ್ಥಃ । 


452 ಗೀತಾವಿವೃತಿ 


ಯೇ ಚ ಯೇ ಚೇತಿ ಪೃಥಗುಕ್ತಿಃ ಸರ್ವೇಷಾಂ ತ್ರಿಗುಣವಿಕಾರತ್ವೇ$ಪಿ 
ಸತ್ತಾ ದಿಪ್ರಾಚುರ್ಯಾಭಿಪ್ರಾಯೇಣೇತಿ ಜ್ಞೇಯಮ್‌ 1! 12 ॥ 


ಅನುವಾದ- ಕೇವಲ ರಸಾದಿಧರ್ಮಗಳಿಗೆ ಪ್ರೇರಕನಷ್ಟೇ ಅಲ್ಲ ಮತ್ತೇನೆಂದರೆ ಜಲ 


ಮೊದಲಾದ ಎಲ್ಲಾಪ'ದಾರ್ಥಗಳಿಗೂ ಪ್ರೇರಕನಾಗಿರುವೆನೆಂದು ಶ್ರೀಕೃಷ್ಣನು "ಯೇ ಚ ' ಎಂಬ 
ಶ್ಲೋಕದಿಂದ ಹೇಳುತ್ತಿದ್ದಾನೆ. 


ಯೇ ಚ ಭಾವಾಃ ಯಾವ ಪದಾರ್ಥಗಳು, ಸಾತ್ತಿಕಾಃ- ಸತ್ತಗುಣವಿಕಾರ 
ವಾದದ್ದಿವೆಯೋ ಹಾಗೆಯೇ ರಜೋಗುಣವಿಕಾರಗಳಾದ, ತಮೋಗುಣವಿಕಾರಗಳಾದ ಪದಾರ್ಥ 
ಗಳಿವೆಯೋ ಆಎಲ್ಲ ಪದಾರ್ಥಗಳನ್ನು ನನ್ನಿಂದಲೇ ಉತ್ಪನ್ನ ವಾದವುಗಳೆಂದು ತಿಳಿ. ಹಾಗೆಯೇ, 
ನನ್ನಿಂದ ಉತ್ಪನ್ನವಾದ ಆ ಪದಾರ್ಥಗಳು ಮಯಿ ನನ್ನನ್ನು ಆಧರಿಸಿಕೊಂಡು, ನನ್ನನ್ನು 
ಉಪಜೇವಿಸಿಕೊಂಡು ಎಂದು ತಾತ್ಪರ್ಯ, ಇತಿ ಎಂದು ತಿಳಿ. ಹೇಗೆ ಈ ಜಗತ್ತು ನಿನ್ನ ಅಧೀನವೋ 
ಹಾಗೆ ನೀನೂ ಈ ಜಗತ್ತಿಗೆ ಅಧೀನನೋ ಎಂಬ ಪ್ರಶ್ನೆಗೆ ಇಲ್ಲವೆಂದು "ನತತ್ಹಹಂ ತೇಷು' ಎಂಬ 
ವಾಕ್ಯದಿಂದ ಶ್ರೀಕೃಷ್ಣನು ಉತ್ತರಿಸಿದ್ದಾನೆ. ಈ ಜಗತ್ತನ್ನು ಆಶ್ರಯಿಸಿಕೊಂಡು ನಾನಿಲ್ಲವೆಂದರ್ಥ. 


"ಯೇ ಚ ಯೇಚ' ಎಂದು ಪ್ರತ್ಯೇಕವಾಗಿ ಹೇಳಿರುವುದು (ಸಾತ್ತಿ ಸ, ರಾಜಸ, ತಾಮಸ 
ವೆಂದು ಪ್ರತ್ಯೇಕವಾಗಿ ಹೇಳಿರುವುದು) ಎಲ್ಲಪದಾರ್ಥಗಳೂ ಸತ್ತಮೊದಲಾದ ಮೂರು ಗುಣ 
ಗಳ ವಿಕಾರಗಳೇ ಆಗಿದ್ದರೂ. ಆ ಪದಾರ್ಥಗಳು ಸತ್ತ ಎ ಮೊದಲಾದ ಗುಣಗಳ ಪ್ರಾಚುರ್ಯ 
ವನ್ನು ಪಡೆದಿರುವ ಪ್ರಯುಕ್ತ ಎಂಬ ಅಭಿಪ್ರಾಯದಿಂದ ಎಂದು ತಿಳಿಯತಕ್ಕದ್ದು. 1112 11 


ಪ್ರಕೃತಿಗುಣವಿಮೋಹಿತರು ಅರಿಯರೆನ್ನ ಮಹಿಮೆ 


ತ್ರಿಭಿರ್ಗುಣಮಯೈರ್ಭಾವೈರೇಭಿಸ್ಪರ್ವಮಿದಂ ಜಗತ್‌ 


ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಮ್‌ 11 13 11 


ಅರ್ಥ- ಸತ್ವರಜಸ್ತಮೋಗುಣಗಳಿಂದಲೂ, ಅವುಗಳ ಕಾರ್ಯಗಳಾದ ಈ ಪದಾರ್ಥ 
ಗಳಿಂದಲೂ ಮೋಹಿತವಾದದ್ದಾಗಿ ಅಜ್ಞವಾದ ಈ ಜಗತ್ತು ನನ್ನನ್ನು ಸತ್ತಾ ದಿಗುಣಗಳಿಂದ 


ಹಾಗೂ ಅದರ ವಿಕಾರವಾದ ಪದಾರ್ಥಗಳಿಂದ ವ್ಯತಿರಿಕ್ಷೆಂದು ಆದ್ದರಿಂದಲೇ ದೇಹದಿಂದಲೂ 
ನಾಶವಿಲ್ಲದವನೆಂದು ತಿಳಿಯುವುದಿಲ್ಲ 


ನನು ವಿಜ್ಞಾನೋಕ್ಕುಪಸಂಹಾರಪರಪೂರ್ವಶ್ಲೋಕೇ ಸತ್ತಾ ದಿಗುಣ- 
ನಿಷ್ಠನ್ನಾನಾಂ ಸರ್ವಪದಾರ್ಥಾನಾಂ ಭಗವಾನೇವ ಕಾರಣಂ ತದಾಶ್ರಯ- 
ಶ್ಚೇತ್ಯುಕ್ತಮ್‌ । ತೇನೈವ ಗುಣಾತೀತ ಇತಿ ಚೋಕ್ತಪ್ರಾಯಮ್‌ । ತದೇತದ- 


ಅಧ್ಯಾಯ 7 453 


ಯುಕ್ತಮ್‌ | ತಥಾತ್ಹೇ ಗುಣಾತೀತತ್ಟೇನ ಅಜ್ಞಾಯಮಾನತ್ನಸ್ಯ ಸಗುಣತ್ನೇನ 
ಜ್ಞಾಯಮಾನತ್ನಸ್ಯ ಚ ತವಾಯೋಗಾದಿತ್ಯತ ಆಹ- ತ್ರಿಭಿರಿತಿ ॥ 


ಅನುವಾದ - ವಿಜ್ಞಾನದ ಸ್ವರೂಪವನ್ನು ಹೇಳುವುದರ ಉಪಸಂಹಾರದಲ್ಲಿ ತಾತರ್ಯವುಳ್ಳ 
ಹಿಂದಿನ ಶ್ಲೋಕದಲ್ಲಿಸತ್ತಾ _ದಿಗುಣಗಳಿಂದ ಜನ್ಯವಾದ ಎಲ್ಲಪದಾರ್ಥಗಳಿಗೂ ಭಗವಂತನೇ 
ಕಾರಣನಾಗಿದ್ದಾನೆ ಮತ್ತು ಅವುಗಳಿಗೆ ಆಶ್ರಯನಾಗಿದ್ದಾನೆ ಎಂದು ಹೇಳಲಾಯಿತು. 
ಇದರಿಂದಲೇ ಅವನು ಗುಣಾತೀತನಾಗಿರುವನೆಂದೂ ಹೇಳಿದಂತೆ ಆಗುವುದು. ಆದರೆ ಅದು 
ಯುಕ್ತವಲ್ಲ ಹಾಗಿದ್ದ ಪಕ್ಷದಲ್ಲಿ ಗುಣಾತೀತನೆಂದು ನೀನು ತಿಳಿಯಲ್ಲಡದಿರುವುದು ಹಾಗೂ 
ಸತ್ತಾ ದಿಗುಣಸಹಿತನೆಂದು ತಿಳಿಯಲ್ಪಟ್ಟಿರುವುದು ಯುಕ್ತವಾಗಲಾರದೆಂಬ ಆಕ್ಷೇಪಕ್ಕೆ "ತ್ರಿಭಿಃ' 
ಎಂಬ ಶ್ಲೋಕದಿಂದ ಶ್ರೀಕೃಷ್ಣನು ಉತ್ತರ ನೀಡುತ್ತಿದ್ದಾನೆ. 


ತ್ರಿತ್ವಂ ಯೋಗ್ಯತಯಾ ಗುಣವಿಶೇಷಣಮ್‌ 1 ಸತ್ತ್ವರಜಸ್ತಮೋರೂಪ- 
ತ್ರಿಗುಣಮಯೈಃ ಗುಣತ್ರಯಾತ್ಮಕೈರಿತ್ಯರ್ಥಃ ।1 ತಾದಾತ್ಮ್ಯಾರ್ಥೋರಯಂ 
ಮಯಟ್‌ । ಭಾವೈಃ ಪದಾರ್ಥೈಃ | ಉಪಾದಾನೋಪಾದೇಯಯೋರಭೇದಾತ್‌ 
ತ್ರಿಗುಣತತ್ಕಾರ್ಯರೂಪೈಃ ಏಭಿರ್ಭಾವೈಃ ಪದಾರ್ಥೈರಿತ್ಯರ್ಥಃ । ಯದ್ವಾ ಗುಣ- 
ಮಯೈ ಸ್ತಿಭಿಃ ಪ್ರಾಗುಕ್ತರೀತ್ಯಾ ಸಾತ್ತಿ ಫಾದಿಭೇದಭಿನ್ನೆ ಲರೇಭಿಃ ಪ್ರಮಿತೈರ್ಭಾವೈಃ 
ಪದಾರ್ಥೈಃ ಮೋಹಿತಂ ಸತ್‌ ಇದಂ ಜ್ಞಾನಿಭಿನ್ನಂ ಜಗದೇಭ್ಯೋ ಗುಣ- 
ತದ್ದಿಕಾರೇಭ್ಯಃ ಪರಂ ವ್ಯತಿರಿಕಂ ಅತ ಏವ ದೇಹತೋತಪ್ಯವ್ಯಯಂ ಮಾಂ 
ನಾಭಿಜಾನಾತಿ | ವಿಪರೀತಂ ಚ ಜಾನಾತೀತ್ಯರ್ಥ:ಃ I 


ಅನುವಾದ- (1) ತ್ರಿತ್ವಸಂಖ್ಯೆಯು ಗುಣಗಳೊಂದಿಗೆ ಅನ್ಹಯಯೋಗ್ಯವಾದುದರಿಂದ 
ಗುಣಗಳಿಗೆ ವಿಶೇಷಣವಾಗಿದೆ. ಸತ್ತ 4 ರಜಸ್ಸು ತಮಸ್ಸು ಎಂಬ ಮೂರು ಗುಣಮಯ- 
ವಾದವುಗಳಿಂದ, ಗುಣತ್ರಯಾತ್ಮಕವಾದುವುಗಳಿಂದ ಎಂದು ಅರ್ಥ. (ಗುಣಮಯೈೆಃ 
ಎಂಬಲ್ಲಿರುವ) “ಮಯಟ್‌'ಪ್ರತ್ಯಯವು ತಾದಾತ್ಮಾ ರ್ಥಕವಾಗಿದೆ. ಭಾವೈಃ- ಪದಾರ್ಥ 
ಗಳಿಂದ. (2) ಉಪಾದಾನಕಾರಣ ಮತ್ತು ಅದರ ಕಾರ್ಯ- ಉಪಾದೇಯ ಇವುಗಳಿಗೆ ಅಭೇದ 
ವಿರುವುದರಿಂದ, ಮೂರು ಗುಣಗಳು ಮತ್ತು ಅವುಗಳ ಕಾರ್ಯಗಳಾದ ಈ ಪದಾರ್ಥಗಳಿಂದ 
ಎಂದು ಅರ್ಥ. ಅಥವಾ, ಗುಣಮಯ್ಯೆಃ ತ್ರಿಭಿಃ- ಹಿಂದೆ ಹೇಳಿದಂತ ಸಾತ್ತಿ ಸ ಮೊದಲಾದ 
ಪ್ರಭೇದವುಳ್ಳ ವಚ ಪ್ರಮಾಣಸಿದ್ದವಾದ, ಭಾವೈಃ- ಪದಾರ್ಥಗಳಿಂದ ಮೋಹಿತವಾದದ್ದಾಗಿ, 
ಇದಂ- ಈ ಜ್ಞಾನಿಭಿನ್ನವಾದ ಜಗತ್ತು, ಏಭ್ಯಃ- ಈ ಗುಣ ಮತ್ತು ಅದರ ವಿಷಯಗಳಿಂದ, ಪರಂ- 
ಭಿನ್ನವಾದ ಆದ್ದರಿಂದಲೇ ಅವ್ಯಯಂ- ದೇಹದಿಂದಲೂ ನಾಶವಿಲ್ಲದ. ಮಾಂ: ನನ್ನನ್ನು, ನ 
ಅಭಿಜಾನಾತಿ - ತಿಳಿಯುವುದಿಲ್ಲ, ಮತ್ತು ವಿಪರೀತವಾಗಿಯೇ ತಿಳಿಯುತ್ತದೆ ಎಂದು ಅರ್ಥ. 


454 ಗೀತಾವಿವೃತಿ 


ವಿವರಣೆ- (1) "ತ್ರಿಭಿಃಗುಣಮಯ್ಯೆಃ' ಎಂಬಲ್ಲಿಗುಣಮಯಪದಾರ್ಥದಲ್ಲೇ 'ತ್ರಿ'ಪದದ 
ಅರ್ಥವಾದ ತ್ರಿತ್ವಸಂಖ್ಯೆಯು ಸಹಜವಾಗಿ ಅನ್ಹಯವನ್ನು ಪಡೆಯಬೇಕಾಗಿದ್ದರೂ ಅನ್ವಯ 
ಯೋಗ್ಯತೆಯು "ಗುಣ' ಪದದ ಅರ್ಥವಾದ ಸತ್ವ್ವಾದಿಗುಣಗಳಿಗಿರುವುದರಿಂದ ಅಲ್ಲೇ 
ಅನ್ಹಯವನ್ನು ಪಡೆಯುವುದು ಎಂದು ಭಾವ. ಈ ಏಕದೇಶಾನ್ಹಯದ ಅಸ್ವಾರಸ್ಯವನ್ನು 
ಪರಿಹರಿಸಲು, "ಯದ್ವಾ ಎಂದು ಪಕ್ಷಾಂತರದಲ್ಲಿ ಗುಣಮಯವಾದ ಪದಾರ್ಥಗಳೇ 
ಸಾತ್ತಿ ಶಾದಿ ಪ್ರಭೇದದಿಂದ ಮೂರು ವಿಧವಾದದ್ದು ಎಂದು ಅನ್ನಯವನ್ನು ತೋರಿಸಲಾಗಿದೆ. 


2. ಸತ್ತ್ಮರಜಸ್ತಮೋಗುಣಗಳು ಉಪಾದಾನಕಾರಣಗಳು. ಜಗತ್ತಿನ ಎಲ್ಲಜಡಪದಾರ್ಥಗಳು 
ಅದರ ಕಾರ್ಯವಾದದ್ದಾಗಿ ಉಪಾದೇಯವೆಂದೆನಿಸುತ್ತದೆ. ಉಪಾದಾನ- ಉಪಾದೇಯಗಳಿಗೆ 
ಅಭೇದವಿರುವುದರಿಂದ, "ಗುಣಮಯವಾದ ಪದಾರ್ಥಗಳಿಂದ ಜಗತ್ತು ಮೋಹಿತವಾಗಿದೆ ' 
ಎಂದು ಹೇಳಿದಾಗ ಗುಣಗಳಿಂದ ಮತ್ತು ಅದರ ವಿಕಾರವಾದ ಪದಾರ್ಥಗಳಿಂದ ಜಗತ್ತು 
ಮೋಹಿತವಾಗಿದೆ ಎಂಬ ಅರ್ಥ ಲಭಿಸುವುದೆಂಬ ತಾತ್ಪರ್ಯ. 


ಅತ್ರ ಏಭಿರಿತಿ ಸರ್ವಪದಾರ್ಥಾನಾಂ ಗುಣಮಯತ್ನಪ್ರದರ್ಶನಾಯ | 
ಪ್ರಮಿತಸರ್ವಪರಾಮರ್ಶಿತ್ತಾತ್ತಸ್ಯ | ನಚ ಭಗವದ್ದಿಷಯಕ ಸಗುಣತ್ತಾದಿಮೋಹಸ್ಯ 
ಕಥಂ ಗುಣಮಯಾತ್ಮಕಾಃ ಪದಾರ್ಥಾಃ ಕಾರಣಮ್‌ 1 ಯೇನ ಗುಣ- 
ಮಯೈರ್ಭಾವೈರ್ಮೊೋಹಿತಮಿತ್ಯುಕ್ತಿರ್ಯುಕ್ತಾ ಸ್ಯಾದಿತಿ ಶಂಕ್ಕಮ್‌। ಲೋಕೇ 
ಗುಣಮಯದೇಹಾದಿಕಂ ದೃಷ್ಟ್ವಾ ಈಶ್ವರದೇಹಾದಿರಪ್ಶ್ಯೇತಾದೃಶಃ ದೇಹತ್ನಾದಿತಿ 
ಹೇತುನಾ ಗುಣಮಯಮಿತಿ ಮೋಹಿತಮಿತಿ ತಾತ್ತರ್ಯಾತ್‌ । ಜ್ಞಾನಿನೋ 
ಯಥಾವತ್ತಯಾ ಜಾನಂತೀತಿ ತದ್‌ವ್ಯಾವೃತ್ತ್ಯರ್ಥಮಿದಮಿತಿ ಜಗದ್ದಿಶೇಷಣಮ್‌ । 
ಉಪಾಯಾಭಾವಾದಜ್ಞಜನಸ್ಯ ಗುಣಾತೀತತ್ಸೇನ ಭಗವತೋsನುಪಲಂಭಃ 1 


ದೇಹಾದಿತ್ವಾನುಮಾನಾಭಾಸೇನ ಸಗುಣತಯಾ ವಿಪರೀತೋಪಲಂಭಶ್ಟೇತ್ಯುಕ್ತಂ 
ಭವತಿ ॥ 13 ॥ 


ಅನುವಾದ- ಈ ಶ್ಲೋಕದಲ್ಲಿ "ಏಭಿಃ' ಎಂಬ ಪದವು ಎಲ್ಲ ಪದಾರ್ಥಗಳು ಗುಣಮಯ 
ವಾದದ್ದು ಎಂದು ತಿಳಿಸುವ ಉದ್ದೇಶ್ಯವನ್ನು ಪಡೆದಿದೆ. ಏಕೆಂದರೆ, ("ಏಭಿಃ' ಎಂಬಲ್ಲಿರುವ) 
"ಇದಂ' ಶಬ್ದವು ಪ್ರಮಾಣಪ್ರಮಿತವಾದ ಸರ್ವವನ್ನು ಪರಾಮರ್ಶಿಸುವುದಾಗಿದೆ. 


ಆಕ್ಷೇಪ - "ಭಗವಂತನು ಸತ್ತ್ವಾದಿಗುಣಮಯನು' ಎಂಬ ಮೋಹಕ್ಕೆ 
ಸತ್ತ್ವಾದಿಗುಣಮಯವಾದ ಪದಾರ್ಥಗಳು ಹೇಗೆ ಕಾರಣವಾಗುವವು 9? ಹಾಗಿದ್ದರಷ್ಟೇ 


ಅಧ್ಯಾಯ 7 455 


"ಗುಣಮಯವಾದ ಪದಾರ್ಥಗಳಿಂದ ಜಗತ್ತು ಮೋಹಿತವಾಗಿದೆ' ಎಂಬ ಮಾತು 
ಯುಕ್ತವಾಗುವುದು. 


ಸಮಾಧಾನ- ಲೋಕದಲ್ಲಿಸತ್ತಾ .ದಿಗುಣಾತ್ಸಕವಾದ ದೇಹ ಮೊದಲಾದ ಪದಾರ್ಥಗಳನ್ನು 
ನೋಡಿ, ಈಶ್ವರನ ದೇಹ ಮೊದಲಾದವುಗಳೂ ದೇಹವಾದುದರಿಂದ ಹೀಗೆಯೇ ಗುಣಮಯ 
ವಾಗಿದೆ ಎಂದು ಜಗತ್ತು ಮೋಹಗೊಂಡಿದೆ ಎಂದು ತಾತ್ಪರ್ಯ. 


ಜ್ಞಾನಿಗಳು ಭಗವಂತನನ್ನು ಯಥಾವತ್ತಾಗಿಯೇ ತಿಳಿಯುವರಾದ್ದರಿಂದ ಅವರನ್ನು 
ಹೊರತುಪಡಿಸಲು “ಇದಂ' ಎಂದು ಜಗತ್ತಿಗೆ ವಿಶೇಷಣ ಕೊಡಲಾಗಿದೆ. ಅಜ್ಞಜನರಿಗೆ 
ಭಗವಂತನು ಗುಣಾತೀತನೆಂದು ತಿಳಿಯಲು ಸಾಧನವಿಲ್ಲದ್ದರಿಂದ ಭಗವಂತನು ಗುಣಾತೀತ- 
ನೆಂದು ಅವರಿಗೆ ಜ್ಞಾನವಿಲ್ಲ (ಭಗವಂತನ ದೇಹವೂ) ಸಗುಣವೇ ದೇಹವಾದ್ದರಿಂದ ಎಂಬ 
ಅನುಮಾನಾಭಾಸ ದಿಂದ ಭಗವಂತನು ಸತ್ವಾದಿಗುಣಮಯನೆಂದು ವಿಪರೀತ ಜ್ಞಾನವೂ 
ಉಂಟಾಗುವುದೆಂದು ಇಲ್ಲಿಹೇಳುವುದಾಗಿದೆ. 11 13 ॥1 


ಎನಗೆ ಶರಣಾಗತನಾದವನಿಗೆ ಬಂಧ ದೂರ 


ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯಾ । 
ಮಾಮೇವ ಯೇ ಪ್ರಪದ್ಯಂತೇ ಮಾಯಾಮೇತಾಂ ತರಂತಿ ತೇ ॥ 141 
ಅರ್ಥ -ಜಗತ್‌ಸೃಷ್ಟ್ವಾದಿ ಕ್ರೀಡೆ ಮೊದಲಾದ ಗುಣವಿಶಿಷ್ಠನಾಗಿ ದೇವನೆಂದೆನಿಸುವ ನನಗೆ 
ಅತಿಪ್ರಿಯಳಾದ ಸತ್ತಾದಿಗುಣಾಭಿಮಾನಿನಿಯಾದ ಮಾಯೆಯೆಂದು ಕರೆಯಲ್ಪಡುವ 


ದುರ್ಗೆಯೇ ಮೋಹಕ್ಕೆ ಕಾರಣಳು. ಅವಳನ್ನು ಮೀರಲಾಗದು. ಕೇವಲ ನನ್ನನ್ನು ಯಾರು ಶರಣು 
ಹೊಂದುವರೋ ಅವರು ಈ ಮಾಯೆಯನ್ನು ದಾಟುವರು . 


ನನು ಬ್ರಹ್ಮಾದಿದೇಹೇಂದ್ರಿಯಾದಿದೃಷ್ಟಾಂತೇನ ದೇಹಾದಿತ್ನಹೇತುನಾ 
ಭಗವಾನ್‌ ಗುಣಮಯದೇಹ ಇತಿ ಧೀಃ ಕಥಂ ಮೋಹಃ ಬಾಧಕಾಭಾವಾತ್‌। 
ಜ್ಞಾನಿನಾಂ ಧೀರ್ಬಾಧಿಕೇತಿ ಚೇತ್‌ | ಬಹುತರ ಪಾಮರಧೀವಿರೋಧೇನ ತಸ್ಯಾ 
ಏವಾಲೀಯಸ್ಕಾ ಅಯಥಾರ್ಥತ್ಲೋಪಪತ್ತೇಃ | ನಚ ತೇಷಾಮೇವ ಕಾಲಾಂತರೇ 
ಬಾಧಧೀಃ ಸೇತ್ರೃತೀತಿ ಶಂಕ್ಯಮ್‌ । ಅನಾದಿಕಾಲೇ5ಪ್ಯಜಾತಸ್ಯೋತ್ತರತ್ರಾಪ್ಯ- 
ಸಂಭವಾದಿತ್ಯತೋ ಯಥಾವದ್‌ ಜ್ಞಾನಾಭಾವವಿಪರೀತಜ್ಞಾನಯೋರ್ಗುಣಾ- 
ಭಿಮಾನಿನೀ ದುರ್ಗೈವ ಕಾರಣಮ್‌ । ದೇಹತ್ವಾದ್ಯನುಮಾನಂ ತು ನಿಮಿತ್ತ- 
ಮಾತ್ರಮಿತಿ ಭಾವೇನಾಹ ದೈವೀತಿ । 


456 ಗೀತಾವಿವೃತಿ 


ಅನುವಾದ- ಚತುರ್ಮುಖಬ್ರಹ್ಮನೇ ಮೊದಲಾದವರ ದೇಹ, ಇಂದ್ರಿಯ ಮೊದಲಾದವು 
ಗಳ ದೃಷ್ಟಾಂತದಿಂದ, (ಭಗವಂತನ ದೇಹಾದಿಗಳು) ದೇಹಾದಿಗಳಾದ್ದರಿಂದ ಎಂಬ 
ಹೇತುವಿನಿಂದ ಉಂಟಾದ "ಭಗವಂತನು ಸತ್ತಾ ದಿಗುಣಮಯವಾದ ದೇಹವುಳ್ಳವನು' ಎಂಬ 
ಜ್ಞಾನ ಮೋಹವಾಗುವದು ಹೇಗೆ ? ಅಂತಹ ಜ್ಞಾನಕ್ಕೆ ಬಾಧಕವಿಲ್ಲವಷ್ಟೆ. (ಭಗವಂತನು 
ಗುಣಮಯನಲ್ಲ ಎಂಬ) ಜ್ಞಾನಿಗಳ ಬುದ್ಧಿಯು ಬಾಧಕವೆನ್ನುವುದಾದರೆ ಬಹುಸಂಖ್ಯೆಯ 
ಪಾಮರರ ಬುದ್ದಿಗೆ ಎರುದ್ಧವಾದುದರಿಂದ ಅಲ್ಪಸಂಖ್ಯೆಯ ಜ್ಞಾನಿಗಳ ಬುದ್ದೀ ಯೇ ಅಯಥಾರ್ಥ 
ವಾಗುವುದೇ ಯುಕ್ತ. ಪಾಮರರಿಗೂ ಮುಂದೊಂದು ಕಾಲದಲ್ಲಿ ಭಗವಂತನು ತ್ರಿಗುಣಾತ್ಮಕ 
ನಲ್ಲವೆಂದು ಬಾಧಜ್ಞಾನ ಬರಬಹುದೆಂದು ಮಾತ್ರ ಹೇಳತಕ್ಕದ್ದಲ್ಲ ಅನಾದಿಕಾಲದಿಂದ 
ಇಲ್ಲದಿರುವ ಅಂತಹ ಬಾಧಬುದ್ದಿ ಮುಂದೂ ಅಸಂಭವವೇ' ಎಂಬ ಆಕ್ಷೇಪಕ್ಕೆ ಉತ್ತರವಾಗಿ 
ಭಗವಂತನ ವಿಷಯದಲ್ಲಿ ಯಥಾರ್ಥವಾದ ಜ್ಞಾನವಿಲ್ಲದಿರುವುದು ಮತ್ತು ವಿಪರೀತಜ್ಞಾನ 
ವಿರುವುದು ಇವುಗಳಿಗೆ ಸತ್ತಾ ದಿ ತ್ರಿಗುಣಗಳಿಗೆ ಅಭಿಮಾನಿನಿಯಾದ ದುರ್ಗೆಯೇಕಾರಣಳು, 


ದೇಹತ್ವಾದಿಯುಕ್ತಿಗಳು ಕೇವಲ ನಿಮಿತ್ತವಾದದ್ದುಎಂದು ಶ್ರೀಕೃಷ್ಣನು "ದೈವೀ' ಎಂಬ ಶ್ಲೋಕದಿಂದ 
ಹೇಳುತ್ತಿದ್ದಾನೆ. 


ಸೃಷ್ಟಾ ಃದಿರೂಪಕ್ರೀಡಾದಿಗುಣವಿಶಿಷ್ಟಸ್ಕ ದೇವಸ್ಕೇಯಂ ದೈವೀ । ದೇವ- 
ಸಂಬಂಧಿನೀ 1 ಕೋ ದೇವ ಇತ್ಯತೋ ದೈವೀತ್ಯುಕ್ತಂ ವಿವೃಣೋತಿ 
ಮಮೇತಿ ॥। ಮದೀಯಾ ಮಮಾತಿಪ್ರಿಯೇತಿ ಯಾವತ್‌ । (ಏಷಾ ಪ್ರಮಾಣ 
ಪ್ರಮಿತಾ ಗುಣಮಯೀ ಸತ್ತಾ ಎದಿಗುಣಾತ್ಮಿಕಾ ಗುಣಾಭಿಮಾನಿನೀತಿ ಯಾವತ್‌)! 
ಮಾಯಾ ದುರ್ಗಾ ಮೋಜಿಕೇತಿ ಶೇಷಃ । ಕಾಲಾಂತರೇ ತತೃತೋ ಮೋಹೋ 
ನಿವರ್ತತಾಮಿತ್ಯತ ಆಹ ದುರತ್ಯಯೇತಿ ॥ ಅತ್ಯೇತುಮಶಕ್ಕಾ | ತತೃತಂ ಮೋಹಂ 


ಕೋಪಿ ನಾತ್ಯೇತುಂ ಶಕ್ನೋತಿ ಇತ್ಯರ್ಥಃ । ಅತೋನ ಕಸ್ಯಾಪಿ ಬಾಧಕಪ್ರತ್ಯಯೋ 
ಭವತೀತಿ ಭಾವಃ । 


ಅನುವಾದ- ಸೃಷ್ಟಿಮೊದಲಾದ ಕ್ರೀಡೆ ಇತ್ಯಾ ದಿಗುಣವಿಶಿಷ್ಟನಾದುದರಿಂದ ದೇವನೆಂದೆನಿ 
ಸುವವನಿಗೆ ಸಂಬಂಧಪಟ್ಟವಳು ದೈವೀ. ಆ ದೇವ ಯಾರು? ಎಂಬ ಪ್ರಶ್ನೆಗೆ ಉತ್ತರವಾಗಿ "ದೈವೀ" 
ಎಂದು ಹೇಳಿದುದನ್ನು ಶ್ರೀಕೃಷ್ಣ "ಮಮ' ಎಂದು ಎವರಿಸುತ್ತಿದ್ದಾನೆ. ನನ್ನವಳು, ನನಗೆ 
ಅತಿಪ್ರಿಯಳು ಎಂದು ಭಾವ. ಏಷಾ- ಈ ಪ್ರಮಾಣಪ್ರಮಿತಳಾದ, ಗುಣಮಯೀ- 
ಸತ್ತಾಾದಿಗುಣಾತ್ಗಕಳಾದ, ಗುಣಾಭಿಮಾನಿನಿಯಾದ ಎಂದು ತಾತ್ಪರ್ಯ, ಮಾಯಾ 
ದುರ್ಗೆಯು ಮೋಹಿಕೆಯಾಗಿದ್ದಾಳೆ. ಇಲ್ಲಿ "ಮೋಹಿಕೆಯಾಗಿದ್ದಾಳೆ' ಎನ್ನುವುದು ಶೇಷಪೂರಣ. 


ಅಧ್ಯಾಯ 7 457 


ಕಾಲಾಂತರದಲ್ಲಿ ಆ ದುರ್ಗೆಯು ಉಂಟುಮಾಡಿದ ಮೋಹ ಹೋಗುವುದು ಎಂಬ 
ಶಂಕೆಗೆ ಉತ್ತರ- "ದುರತ್ಯಯಾ' ಎಂದು. ಮೀರಲು ಸಾಧ್ಯವಿಲ್ಲದವಳು, ಅವಳುಂಟುಮಾಡಿದ 
ಮೋಹವನ್ನು ಯಾರೂ ದಾಟಲಾರರು ಎಂದು ಅರ್ಥ. ಆದ್ದರಿಂದ ಯಾರಿಗೂ (ಭಗವಂತನು 
ಗುಣಮಯನಲ್ಲಎಂಬ)ಬಾಧಕ ಜ್ಞಾನವು ಬರುವುದಿಲ್ಲವೆಂದು ಭಾವ. 


ಮಮ ಮಾಯೇತ್ಯೇವ ಪೂರ್ತೌ ದೈವೀತ್ಯುಕ್ತಿಃ ಮದೀಯತಾಮಾತ್ರೇಣ ಕಥಂ 
ದುರತ್ಯಯೇತೃತಃ ಸೃಷ್ಟಿಸ್ಥಿತಿಲಯಾದಿಗುಣವಿಶಿಷ್ಟತಯಾರತಿಸಮರ್ಥಸ್ಯ ಮೇ ಅತಿ 
ಪ್ರಿಯತ್ನೇನ ತಸ್ಯಾ ಅಪ್ಯತಿಶಯಶಕ್ತಿತ್ವಾದಿತಿ ಜ್ಞಾಪಯಿತುಮ್‌ । ಗುಣಮಯೀ- 
ತ್ಯುಕ್ತಿಸ್ತು ಗುಣಾಭಿಮಾನಿತ್ತಾತ್ರಮೋಗುಣೇನೈವಂವಿಧಂ ಮೋಹಂ ಜನಯತೀತಿ 
ಸೂಚಯಿತುಮಿತಿ ಜ್ಞೇಯಮ್‌ । 


ಅನುವಾದ- "ಮಮ ಮಾಯಾ' ಎಂದಿಷ್ಟೆ ಸಾಕಾಗಿದ್ದರೂ, "ದೈವೀ' ಎಂದು ವಿಶೇಷಣ 
ಕೊಟ್ಟಿರುವುದು, "ನನಗೆ ಪ್ರಿಯಳಾದ ಮಾತ್ರದಿಂದ ಅವಳು ಮೀರಲು ಸಾಧ್ಯವಾಗದಿರುವುದು 
ಹೇಗೆ ಎಂಬ ಶಂಕೆಗೆ, ಜಗತ್ತಿನ ಸೃಷ್ಟಿ ಸ್ಥಿತಿ, ಲಯ ಇತ್ಯಾದಿ ಕಾರಣನಾಗಿರುವುದೇ ಮೊದಲಾದ 
ಗುಣವಿಶಿಷ್ಟನಾದುದರಿಂದ ಅತಿಸಮರ್ಥನಾದ ನನಗೆ ಅತಿಪ್ರಿಯಳಾದ್ದರಿಂದ ಮಾಯೆಗೂ 
ಅತಿಶಯವಾದ ಶಕ್ತಿ ಇದೆ. ಆದ್ದರಿಂದಲೇ ಅವಳು ದುರತ್ಯಯಳು ಎಂಬುದನ್ನು ತಿಳಿಸಲು. 
"ಗುಣಮಯೀ' ಎಂಬ ವಿಶೇಷಣವನ್ನು ಕೊಟ್ಟಿರುವುದು ಅವಳು ಸತ್ತಾದಿಗುಣಗಳಿಗೆ 
ಅಭಿಮಾನಿನಿಯಾದ್ದರಿಂದ ತಮೋಗುಣದಿಂದಲೇ ಈ ರೀತಿಯಾದ ಮೋಹವನ್ನುಂಟು 
ಮಾಡುವಳು ಎಂದು ಸೂಚಿಸಲೆಂದು ತಿಳಿಯಬೇಕು. 


ನನು ಯದಿ ನ ಕೇವಲಮನುಮಾನಮ್‌ । ಕಿಂತು ಭಗವತೋದ್‌ಬಲಿತಾ 
ಮಾಯಾ ಮೋಹಹೇತುಃ ತರ್ಹಿ ನ ಕಥಂಚಿದತ್ಯೇತುಂ ಶಕ್ಕೇತಿ ಕಸ್ಯಾಪಿ ಜ್ಞಾನಂ 
ನ ಸ್ಕಾದಿತ್ಯತ ಆಹ- ಮಾಮಿತಿ ॥॥ ಏವಶಬ್ದೋಠತ್ರ ಭಗವತ್ಪತಿಪತ್ತಾವಿತ್ನಂ- 
ಭಾವಸೂಚಕಃ | ಅನ್ಯತರಿತ್ಯಜ್ಯ ಗುರ್ವಾದಿವಂದನಾದಿಕಮಪಿ ಭಗವದ್ಧಕ್ತತ್ತೇನೈವ 
ಕುರ್ವಂತೋ ಮಾಂ ಯೇ ಪ್ರಪದ್ಯಂತೇ ಶರಣಂ ಪ್ರಾಪ್ನುವಂತೀ ತೇ ಏತಾಂ 
ಮಾಯಾಂ ಮಾಯಾಕೃತಮೋಹಂ ತರಂತಿ | ಅತಿಕ್ರಾಮಂತೀತೃರ್ಥಃ ॥। 14 ॥ 


ಅನುವಾದ - ಬ್ರಹ್ಮಾದಿಗಳ ದೇಹದಂತೆ ಭಗವಂತನ ದೇಹವೂ ಗುಣಮಯವಾದುದು 
ಎಂಬ ಅನುಮಾನ ಮಾತ್ರ ಭಗವಂತನ ದೇಹಾದಿಗಳು ಸತ್ತ್ವಾದಿಗುಣಮಯವಾದುದು ಎಂಬ 
ಮೋಹಕ್ಕೆ ಕಾರಣವಲ್ಲ, ಅದಕ್ಕಿಂತ ಹೆಚ್ಚಾಗಿ ಭಗವಂತನಿಂದ ಉತ್ತೇಜಿತಳಾದ ದುರ್ಗೆಯು 


458 ಗೀತಾವಿವೃತಿ 


ಅಂತಹ ಮೋಹಕ್ಕೆ ಕಾರಣಳು ಎಂದಾದ ಪಕ್ಷದಲ್ಲಿ ಅವಳನ್ನು ಯಾವರೀತಿಯಿಂದಲೂ 
ಅತಿಕ್ರಮಣ ಮಾಡಲು ಸಾಧ್ಯವಿಲ್ಲವಾದುದರಿಂದ ಯಾರಿಗೂ ಭಗವಂತನ ಯಥಾರ್ಥಜ್ಞಾನ 


ಇಲ್ಲದಂತಾಗಬೇಕಾದೀತು ಎಂಬ ಶಂಕೆಗೆ ಶ್ರೀಕೃಷ್ಣನು "ಮಮ' ಎಂಬ ಶ್ಲೋಕದಿಂದ 
ಉತ್ತರಿಸುತ್ತಿದ್ದಾನೆ. 


ಇಲ್ಲಿ"ಏವ ' ಶಬ್ದವು ಭಗವಂತನ ಜ್ಞಾನವನ್ನು ಪಡೆಯಲು ಇರಬೇಕಾದ ರೀತಿಯನ್ನು 
(ಶರಣಾಗತಿಯನ್ನು) ಸೂಚಿಸುವುದು. ಬೇರೆಲ್ಲವನ್ನು ಪರಿತ್ಯಜಿಸಿ, "ಗುರು ಮೊದಲಾದವರಿಗೆ 
ಮಾಡುವ ನಮಸ್ಕಾರಾದಿಗಳನ್ನು ಅವರು ಭಗವದ್ಧಕ್ರರಾದ ಕಾರಣದಿಂದಲೇ ಮಾಡುತ್ತ' ನನ್ನನ್ನು 
ಯಾರು, ಪ್ರಪದ್ಯಂತೇ= ಶರಣು ಹೊಂದುವರೋ ಅವರು ಈ ಮಾಯೆಯನ್ನು- ಮಾಯೆ 
ಯಿಂದಾದ ಮೋಹವನ್ನು,ತರಂತಿ: ಅತಿಕ್ರಮಿಸುವರು ಎಂದು ಅರ್ಥ 11 14 11 


ವಿವರಣೆ- ಭಗವಂತನ ಆಶ್ರಯದಿಂದ ಮಾಯೆ ಎಂದು ಕರೆಯಲ್ಪಡುವ ದುರ್ಗೆಯು 
ಬ್ರಹ್ಮಶೇಷರುದ್ರಾದಿಗಳಿಗೂ ದುರತ್ಯಯಳು, ಎಂದು ಗೀತೆಯ ತಾತ್ಪರ್ಯವನ್ನು ಆಚಾರ್ಯರು 
ಭಾಷ್ಯದಲ್ಲಿವ್ಯಾಸಯೋಗ ಗ್ರಂಥದ ವಚನವನ್ನು ಉದಾಹರಿಸುವ ಮೂಲಕ ಸಮರ್ಥಿಸಿದ್ದಾರೆ - 
"ಶ್ರೀಭೂದುರ್ಗೇತಿ ಯಾ ಭಿನ್ನಾ ಮಹಾಮಾಯಾ ತು ವೈಷ್ಣವೀ। 
ತಚ್ಛಕ್ಷ್ಯನಂತಾಂಶಹೀನಾ5ಥಾಪಿ ತಸ್ಯಾಶ್ರಯಾತ್‌ ಪ್ರಭೋಃ ॥ 
ಅನಂತಬ್ರಹ್ಮರುದ್ರಾದೇರ್ನಾಸ್ಯಾಃ ಶಕ್ತಿಕಲಾನಖಹಿ | 
ತೇಷಾಂ ದುರತ್ಯಯಾಷ್ಯೇಷಾ ವಿನಾ ಎಷ್ಟುಪ್ರಸಾದತಃ ॥' 
ಭಗವಂತನ ತತ್ತ ಜ್ಞಾನವನ್ನು ಪಡೆಯುವ ಸಲುವಾಗಿ ಗುರ್ವಾದಿಗಳನ್ನು ವಂದಿಸುವ 
ಭಗವದ್ಧಕ್ಷರು ಮಧ್ಯಮರು, ಉತ್ತಮರೆಂದು ಎರಡು ವಿಧ. ಮಧ್ಯಮರು ಗುರ್ವಾದಿಗಳನ್ನು 
ಭಗವಂತನ ಸನ್ನಿಧಾನ ಉಳ್ಳವರೆನ್ನುವ ಕಾರಣದಿಂದ ವಂದಿಸಿದರೆ, ಉತ್ತಮರು ಅವರನ್ನು 
ಭಗವಂತನ ಪ್ರತಿಮೆಯೆಂದು ವಂದಿಸುವರು. ಗೀತಾಭಾಷ್ಯದಲ್ಲಿ ನಾರದೀಯವಚನವನ್ನು 
ಉದಾಹರಿಸಿ ಈ ಪ್ರಮೇಯವನ್ನು ತಿಳಿಸಿದ್ದಾರೆ - 
"ಮತ್ತಂಪತ್ತ್ಯಾ ತು ಗುರ್ವಾದೀನ್‌ ಭಜಂತೇ ಮಧ್ಯಮಾನರಾಃ। 
ಮದುಪಾಧಿತಯಾ ತಾಂಶ್ಚಸರ್ವಭೂತಾನಿ ಚೋತ್ತಮಾಃ ॥' 


ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೇ ನರಾಧಮಾಃ । 
ಮಾಯಯಾತಪಹೃತಜ್ಞಾನಾ ಆಸುರಂ ಭಾವಮಾಶ್ರಿತಾಃ 11 15 ॥ 


ಅಧ್ಯಾಯ 7 459 


ಅರ್ಥ - ಪಾಪಸ್ವಭಾವದವರೂ ಅವಿವೇಕಿಗಳೂ ಆದ ನರಾಧಮರು (ಶ್ರೀಹರಿಯ ಇಚ್ಛೆ 
ಮತ್ತು ತಮ್ಮಸ್ವಭಾವದಿಂದಾಗಿ) ತತ್ತ ಹಾನರಹಿತರಾಗುವರು. ಆದ್ದರಿಂದಲೇ ಮಿಥ್ಯಾಜ್ಞಾನಿಗಳು 
ಅಸುರತ್ವವನ್ನು ಹೊಂದುವರು.ಅದರಿಂದ ಅವರು ನನ್ನನ್ನು ಶರಣು ಹೊಂದುವುದಿಲ್ಲ. 


ನನು ಯದಿ ತತ್ಪತಿಪತ್ತಿರ್ಮಾಯಾತರಣೋಪಾಯಃ ತರ್ಹಿ ತ್ಹಾಂ ಪ್ರಪದ್ಯ 
ಸರ್ವೇ ಕಿಮಿತಿ ಮಾಯಾಂ ನಾತ್ಕಾಯನ್ನಿತ್ಯತ ಆಹ - ನಮಾಮಿತಿ ॥ ದುಷತಿನಃ 
'ಪಾಪಶೀಲಾಃ ಅತ ಏವ ಮೂಢಾಃ ವಿವೇಕಹೀನಾಃ ಅತ ಏವ ನರಾಧಮಾಃ 
ಮಾಯಯಾ (ಹರೀಚ್ಛಃ ಯಾ ಸ್ವಭಾವೇನ ಚ) ಅಭಿಭೂತಾಧಿಷ್ಕಾನಯಾಥಾತ್ಮ ಚ 
ಜ್ಞಾನಾಃ ಅತಶ್ಚ ಮೂಢಾಃ ಮಿಥ್ಯಾಜ್ಞಾನಿನಃ ಅತ ಏವಾಸುರಂ ಭಾವಮಸುರತ್ತ- 
ಮಾಶ್ರಿತಾಃ । ಅತೋ ಮಾಂ ನ ಪ್ರತಿಪದ್ಯಂತೇ ಇತಿ । ಅಸುಪ್ತಿಂದ್ರಿಯೇಷು ರತಾ 
ಅಸುರಾಸ್ತದೀಯಭಾವವಾಶ್ರಿತಾ ಇತ್ಯರ್ಥಃ ॥1 15 ॥ 


ಅನುವಾದ- (ಹೇ ಕೃಷ್ಣ) ನಿನ್ನನ್ನು ಶರಣು ಹೊಂದುವುದು ಮಾಯೆಯನ್ನು ದಾಟುವ 
ಉಪಾಯವಾಗಿದ್ದರೆ ಎಲ್ಲರೂ ನಿನ್ನನ್ನು ಶರಣು ಹೊಂದಿ ಮಾಯೆಯನ್ನು ಏಕೆ ದಾಟಲಿಲ್ಲ 
ಎಂಬ ಶಂಕೆಗೆ “ನ ಮಾಮ್‌' ಎಂದು ಶ್ರೀಕೃಷ್ಣನು ಸಮಾಧಾನ ನೀಡುತ್ತಿದ್ದಾನೆ. 


ದುಷ್ಕತಿನಃ- ಪಾಪಸ್ವಭಾವದವರು, ಆದ್ದರಿಂದಲೇ, ಮೂಢಾಃ: ವಿವೇಕಹೀನರು, 
ಆದ್ದರಿಂದಲೇ ನರಾಧಮರಾದವರು ಮಾಯೆಯಿಂದ (1) ಪ್ರಕಟಗೊಳ್ಳದ ಅಧಿಷ್ಠಾನ 
ತತ್ತ ಖೌನವುಳ್ಳವರಾಗಿ, ಆ ಕಾರಣದಿಂದಲೂ ಮೂಢಾಃ- ಮಿಥ್ಯಾಜ್ಞಾನಿಗಳಾಗಿ ಆ 
ನಿಮಿತ್ತದಿಂದ, ಆಸುರಂ ಭಾವಂ: ಅಸುರತ್ವವನ್ನು ಪಡೆಯುವರು . ಆದ್ದರಿಂದ ಅವರು ನನ್ನನ್ನು 
ಶರಣು ಹೊಂದುವುದಿಲ್ಲವೆಂದರ್ಥ. (2) ಅಸುಷು - ಇಂದ್ರಿಯಗಳಲ್ಲಿ ರತಾಃ: ಆಸಕ್ತರು 
ಅಸುರರು. ಅವರ ಸ್ವಭಾವವನ್ನು ಪಡೆದವರು ಎಂದು ಅರ್ಥ. 11 15 ॥ 


ವಿವರಣೆ - (1) ಮುಕ್ತಿಯೋಗ್ಯರೂ ತಮ್ಮ ಪಾಪಕರ್ಮಗಳಿಂದ ಭಗವಂತನನ್ನು ಶರಣು 
ಹೊಂದದಿರುವುದುಂಟು. ಆದರೆ ಅವರು ಸಮ್ಯಗ್‌ಜ್ಞಾನ ಸ್ವಭಾವದವರಾದ್ದರಿಂದ ಅವರ 
ಜ್ಞಾನವು ಅಪಹೃತವಾಗುವುದು ಅಂದರೆ ಇಲ್ಲವಾಗುವುದು ಹೇಗೆ ಸಾಧ್ಯ ಎಂಬ ಶಂಕೆಯನ್ನು 
ಪರಿಹರಿಸಲು ಅಪಹೃತ ಎಂದರೆ ಅಭಿಭೂತ ಎಂದು ವ್ಯಾಖ್ಯಾನಿಸಲಾಗಿದೆ. ಮಾಯೆಯಿಂದಾಗಿ 
ತಾತ್ಕಾಲಿಕವಾಗಿ ಅವರ ಅಧಿಷ್ಠಾನ ಯಾಥಾತ್ಮ, ಜ್ಞಾನವು ಪ್ರಕಟವಾಗಿಲ್ಲವೆಂದರ್ಥ. ಯಾವ 
ವಸ್ತುವಿನ ವಿಷಯವಾಗಿ ನಮಗೆ ಭ್ರಾಂತಿಯುಂಟಾಗುವುದೋ ಆ ವಸ್ತು ಅಧಿಷ್ಠಾನ. ಪ್ರಕೃತ, 
ಭಗವಂತನು ತ್ರಿ ಗುಣಾತ್ಮಕದೇಹವುಳ್ಳವನು ಎಂಬ ಭ್ರಾಂತಿಯಲ್ಲಿಭಗವಂತನು ಅಧಿಷ್ಠಾನ. ಅವನ 


460 ಗೀತಾವಿವೃತಿ 


ಯಾಥಾತ್ಮ್ರ್ಯವೆಂದರೆ ವಸ್ತುಸ್ಥಿತಿ ಅಪ್ರಾಕೃತದೇಹವುಳ್ಳವನಾಗಿರುವಿಕೆ. ಆ ಜ್ಞಾನವು 
ಪ್ರಕಟವಾಗಿಲ್ಲದ ಕಾರಣವೆಂದು ಭಾವ. 


(2) ಮುಕ್ತಿಯೋಗ್ಯರಾದ ಜೀವರೂ ಅಸುರಭಾವವನ್ನು ಹೊಂದಲು ಕಾರಣವನ್ನು 
ಗೀತಾಭಾಷ್ಯದಲ್ಲಿ ಆಚಾರ್ಯರು, ಮುಕ್ತಿಯೋಗ್ಯರು ಅಸುರಭಾವವನ್ನು ಹೊಂದುವುದು 
ಎಂದರೆ ಇಂದ್ರಿಯಗಳನ್ನು ತುಪ್ಪಿಗೊಳಿಸುವುದರಲ್ಲಿಆಸಕ್ತರಾಗುವುದು ಎಂದು ಹೇಳಿದ್ದಾರೆ. 


ನಾಲ್ಕು ಬಗೆಯ ಉಪಾಸಕರು 


ಚತುರ್ವಿಧಾ ಭಜಂತೇ ಮಾಂ ಜನಾಃ ಸುಕೃತಿನೋರ5ರ್ಜುನ 
ಆತೋ ಜಿಜ್ಞಾಸುರಥಾರ್ಥೀ ಜ್ಞಾನೀ ಚ ಭರತರ್ಷಭ 11 16 ॥ 


ಅರ್ಥ- ಹೇ ! ಅರ್ಜುನ ! ಪುಣ್ಯಶಾಲಿಗಳಾದ ನಾಲ್ಕು ವಿಧರಾದ ಜನರು ನನ್ನನ್ನು 
ಭಜಿಸುವರು. ಹೇ ಭರತಶ್ರೇಷ್ಠ | ರೋಗಾದಿಪೀಡಿತರು, ಭಗವಂತನ ಜ್ಞಾನವನ್ನು 


ಬಯಸುವವರು, ಧನೇಚು ಗಳು ಮತ್ತು ಭಗವಂತನ ಜ್ಞಾನವನ್ನು ಪಡೆದಿರುವವರು ಇವರೇ ಆ 
ನಾಲ್ಕು ವಿಧರಾದ ಜನರು. 


ಸುಕೃತಿನೋಮಾಂ ಭಜಂತಃ ಪ್ರಪದ್ಯಂತೇ। ತತ್ರಾಪ್ಯಸ್ತಿ ತಾರತಮ್ಯಮಿತ್ಯಾಹ- 

ಚಿತುರ್ವಿಧಾ ಇತಿ ॥॥ ಯೇ ಸುಕೃತಿನಃ ಪೂರ್ವಜನ್ನಕೃತಪುಣ್ಯವಂತೋ ಜನಾಃ ಮಾಂ 

ಭಜಂತೇ ಸೇವಂತೇ । ತೇ ಚ ಚತುರ್ವಿಧಾಃ | ಆರ್ತಃ ರೋಗಾದ್ಯುಪದ್ರುತಃ | 

ಜಿಜ್ಞಾಸುಃ ಆತ್ಮಜ್ಞಾನೇಚ್ಛುಃ | ಅರ್ಥಾರ್ಥೀ ಧನೇಚ್ಛಾವಾನ್‌ | ಜ್ಞಾನೀ ಚಾತ್ಮ- 

ತತ್ತ್ವವಿಚ್ಚೇತೀತಿ ಇತಿಶಬ್ದೋರತ್ರ ಧ್ಯೇಯಃ । ದ್ವಿ ಸಂಬೋಧನಮಾದರಾರ್ಥಮ್‌! 

Il 16 || 
ಅನುವಾದ- ಪುಣ್ಯಶಾಲಿಗಳು ನನ್ನನ್ನು ಭಜಿಸುತ್ತ ಶರಣು ಹೊಂದುವರು. ಅವರಲ್ಲೂ 
ತಾರತಮ್ಯವಿದೆ ಎಂದು ಶ್ರೀಕೃಷ್ಣನು "ಚತುರ್ವಿಧಾಃ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. 
"ಯೇ ಸುಕೃತಿನಃ ಜನಾಃ' ಯಾರು ಪೂರ್ವಜನ್ಮದಲ್ಲಿಮಾಡಿದ ಪುಣ್ಯಶಾಲಿಜನರು, ಮಾಂ 
ಭಜಂತೇ: ನನ್ನನ್ನು ಸೇವಿಸುವರೋ ಅವರು ನಾಲ್ಕು ವಿಧವಾಗಿದ್ದಾರೆ. ಆರ್ತಃ- ರೋಗಾದಿ 
ಗಳಿಂದ ಪೀಡಿತನು, ಜಿಜ್ಞಾಸುಃಎ ಪರಮಾತ್ಮನ ಜ್ಞಾನವನ್ನು ಬಯಸುವವನು, ಅರ್ಥಾರ್ಥೀವ 
ಧನೇಚ್ಚೆಯುಳ್ಳವನು, ಜ್ಞಾನೀ ಚ - ಮತ್ತು ಭಗವತ್ತತ್ತ ವನ್ನು ತಿಳಿದವನು ಎಂದು. ಇಲ್ಲಿ"ಎಂದು' 


ಎಂಬ ಪದವನ್ನು ಸೇರಿಸಿಕೊಳ್ಳಬೇಕು. (ಈ ಶ್ಲೋಕದಲ್ಲಿ) ಅರ್ಜುನನನ್ನು ಎರಡು ಭಾರಿ 
ಸಂಬೋಧಿಸಿರುವುದು ಆದರಕ್ಕೋಸ್ಕರವಾಗಿ .11 16 ॥| 


ಅಧ್ಯಾಯ 7 461 


ತೇಷಾಂ ಜ್ಞಾನೀ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೇ । 
ಪ್ರಿಯೋ ಹಿ ಜ್ಞಾನಿನೋತತ್ಯರ್ಥಮಹಂ ಸ ಚ ಮಮ ಪ್ರಿಯಃ HW 17 ॥ 
ಅರ್ಥ - ಇವರ ಮಧ್ಯೆ, ಯಾವಾಗಲೂ ಭಗವಂತನಲ್ಲೇ ನೆಟ್ಟಮನಸುಳ್ಳ, ಭಗವಂತನಲ್ಲೇ 
ಪ್ರಧಾನವಾಗಿ ಭಕ್ತಿಯುಳ್ಳ ಜ್ಞಾನಿಯು ಅತಿಶಯವನ್ನು ಪಡೆದಿದ್ದಾನೆ. ಏಕೆಂದರೆ ಜ್ಞಾನಿಗೆ ನಾನು 
ಅತ್ಯಂತ ಪ್ರಿಯನು, ಅವನೂ ನನಗೆ ಅತ್ಯಂತ ಪ್ರಿಯನು. 


ನಿತ್ಯಯುಕ್ತಃ ಸದಾ ಭಗವತ್ತಮಾಧಿಮಾನ್‌ ಏಕಸ್ಮಿನ್‌ ಮಯ್ಯೇವ ಪ್ರಾಧಾನ್ಯೇನ 
ಭಕ್ತಿರ್ಯಸ್ಯಾಸೌ ಏಕಭಕ್ತಿಃ ವಿಶಿಷ್ಯತೇ ಅತಿಶಯಿತೋ ಭವತಿ । ಕುತ ಇತ್ಯತೋ 
ಮಮಾತಿಪ್ರಿಯತ್ನಾದಿತ್ಯಾಹ ಪ್ರಿಯೋ ಹೀತಿ ॥। 17 ॥ 
ಅನುವಾದ- ನಿತ್ಯಯುಕ್ತಃ- ಯಾವಾಗಲೂ ಭಗವಂತನಲ್ಲೇ ನೆಲೆಸಿದ ಚಿತ್ತವುಳ್ಳವನು. 
ಏಕಭಕ್ತಿಃ- ನನ್ನೊಬ್ಬನಲ್ಲೇ ಪ್ರಧಾನವಾಗಿ ಭಕ್ತಿಯುಳ್ಳವನು ಯಾರೋ ಅವನು, ವಿಶಿಷ್ಠತೇ- 
ಅತಿಶಯವನ್ನು ಪಡೆದಿದ್ದಾನೆ. ಏಕೆಂದರೆ ನನಗೆ ಅತಿಪ್ರಿಯನಾದುದರಿಂದ ಎಂದು 'ಪ್ರಿಯೋಹಿ' 
ಎಂಬವಾಕ್ಯದಿಂದ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. ॥ 17 


ಜ್ಞಾನಿಯೆನಗತಿಪ್ರಿಯ 
ಉದಾರಾಃ ಸರ್ವ ಏವೈತೇ ಜ್ಞಾನೀ ತ್ವಾತ್ಮ್ಯೈವ ಮೇ ಮತಮ್‌ । 
ಇ ಎವಆಲ 
ಆಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಮ್‌ 11 18 11 
ಅರ್ಥ- ಈ ನಾಲ್ಕುವಿಧರಾದ ಜನರೂ ಉತ್ಕೃಷ್ಟರೇ. ಆದರೆ, ಜ್ಞಾನಿಯು ನನ್ನ ಸ್ವರೂಪನೇ 
ಆಗಿರುವನೆಂದು ನನ್ನ ಸಿದ್ದಾಂತ. ಏಕೆಂದರೆ, ಮತ್ತೊಂದು ಉತ್ತಮವಾದದ್ದಿಲ್ಲದ ಗತಿಯನ್ನು 
ಬಯಸಿ ಸಮಾಧ್ಯವಸ್ಥೆಯಲ್ಲಿರುವ ಮನಸ್ಸುಳ್ಳ ಆ ಜ್ಞಾನಿಯು ನನ್ನನ್ನೇ ಪಡೆಯುತ್ತಾನೆ. 
ಏಕಪ್ರಶಂಸಯಾ ಪ್ರಾಪ್ರೇತರನಿಂದಾಂ ನಿರಾಹ- ಉದಾರಾ ಅತಿ ॥ ಏತೇ 
ಚತ್ನಾರೋ ಜನಾಃ । ಜ್ಞಾನೀ ಮೇ ಆತ್ಮೈವ ಸ್ವರೂಪಮೇವ ಅತಿಪ್ರಿಯತ್ಥಾತ್‌ 
ಮದಧೀನಸತ್ತಾದಿರಿತಿ ಜ್ಞಾನವತ್ತಾದ್ವಾ ಅಭೇದೋಪಚಾರಃ । ಯದ್ವಾ 
ಆಪ್ಲೋತೀತ್ಯಾತ್ಮಾ ಮತ್ಪಾಪ್ತಿಮಾನಿತ್ಯರ್ಥಃ । ಇತಿ ಮೇ ಮತಂ ಸಿದ್ದಾಂತಃ । ಸಹಿ 
ಜ್ಞಾನೀ 1 ಅನುತ್ತಮಾಂ ಗತಿಮುದ್ದಿಶ್ಯ ಯುಕ್ತಾತ್ಮಾ ಸಮಾಧಿಯುಕ್ತಮನಾಃ 
ಮಾಮಾಸ್ಟಿತಃ ಪ್ರಾಪ್ತ ಇತಿ ಯೋಜನಾ ॥ 18 ॥ 


462 ಗೀತಾವಿವೃತಿ 


ಅನುವಾದ - ಒಬ್ಬನ ಪ್ರಶಂಸೆಯಿಂದ ಒದಗುವ ಇತರರ ನಿಂದೆಯನ್ನು "ಉದಾರಾಃ' 
ಎಂಬ ಶ್ಲೋಕದಿಂದ ಶ್ರೀಕೃಷ್ಣನು ನಿರಾಕರಿಸುತ್ತಿದ್ದಾನೆ. ಏತೇ= ಈ ನಾಲ್ಕುಜನರು. ಜ್ಞಾನಿಯು, 
ಮೇ ಆತ್ಮೈವ- ನನ್ನ ಸ್ವರೂಪನೇ. ಅತಿಪ್ರಿಯನಾದ್ದರಿಂದ ಅಥವಾ ತನ್ನ ಅಸ್ಥಿತ್ವಮೊದಲಾದವು 
ಗಳು ನನಗೆ ಅಧೀನವಾದದ್ದುಎಂಬ ಜ್ಞಾನವುಳ್ಳವನಾದ್ದರಿಂದ ಔಪಚಾರಿಕವಾಗಿ ಅಭೇದವನ್ನು 
ಹೇಳಲಾಗಿದೆ. ಅಥವಾ, ಆಪ್ನೋತಿ ಇತಿ ಆತ್ಮಾ ಎಂಬ ನಿರ್ವಚನಕ್ಕನುಗುಣವಾಗಿ ಆತ್ಮಾಎಂದರೆ 
ನನ್ನನ್ನು ಹೊಂದಿದವನು ಎಂದು ಅರ್ಥ. ಇತಿ ಮೇಮತಂ- ಹೀಗೆ ನನ್ನ ಸಿದ್ದಾ ೦ತ. ಆ ಜ್ಞಾನಿಯು 
ಮತ್ತೊಂದು ಉತ್ತಮವಿಲ್ಲದ ಗತಿಯನ್ನುದ್ದೇಶಿಸಿ, ಯುಕ್ತಾತ್ಕಾ- ಸಮಾಧಿಯನ್ನು ಪಡೆದ 
ಮನಸ್ಸುಳ್ಳವನಾಗಿ, ಮಾಮ್‌ ಆಸ್ಥಿತಃ- ನನ್ನನ್ನು ಪಡೆದಿದ್ದಾನೆ ಎಂದು ಯೋಜನೆ. ॥ 18 || 


ಎಲ್ಲ ಶ್ರೀಹರಿಯಧೀನವೆಂಬ ದೃಢಬುದ್ದಿ- ದುರ್ಲಭ 


ಬಹೂನಾಂ ಜನ್ಮನಾಮಂತೇ ಜ್ಞಾನವಾನ್ಮಾಂ ಪ್ರಪದ್ಯತೇ 1 
ವಾಸುದೇವಃ ಸರ್ವಮಿತಿ ಸ ಮಹಾತ್ಮಾ ಸುದುರ್ಲಭಃ Il 19 || 


ಅರ್ಥ- ಅನೇಕ ಜನ್ಮಗಳ ಕೊನೆಯಲ್ಲಿ, ಸರ್ವವೂ ವಾಸುದೇವನಿಗೆ ಅಧೀನವಾದ ಸತ್ತಾ, 
ಪ್ರತೀತಿ ಮೊದಲಾದುವನ್ನು ಹೊಂದಿರುವುದು ಎಂದು ತಿಳಿದು ನನ್ನನ್ನು ಹೊಂದುವನು. 
ಅಂತಹ ಜ್ಞಾನವುಳ್ಳವನು ಅತ್ಯಂತ ದುರ್ಲಭನು. 


ಏವಂ ವಿಧಜ್ಞಾನೀ ದುರ್ಲಭ ಇತ್ಯಾಹ- ಬಹೂನಾಮಿತಿ ॥ ಬಹೂನಾಂ 
ಜನ್ಮನಾಮಂತೇ | ವಾಸುದೇವಃ ಸರ್ವಂ ಸರ್ವಂ ವಾಸುದೇವಾಧೀನಸತ್ತಾದಿ- 
ಮದಿತಿ ಜ್ಞಾನವಾನ್‌ । ಸರ್ವಂ ಸಂಪೂರ್ಣಂ ವಸ್ತು ವಾಸುದೇವ ಏವೇತಿ 
ಜ್ಞಾನವಾನಿತಿ ವಾನರ್ಥಃ । ಏತೇನ ಭಗವದ್‌ಜ್ಞಾನಿನಾಮೇವ ಮೋಕ್ಷ ಇತಿ ಕುತ 
ಇತಿ ಶಂಕಾ ನಿರಸ್ತಾ | ಭಗವತ ಏವ ಪೂರ್ಣತ್ತೇನ ಜ್ಞಾನಾದಿದಾನ- 
ಸಮರ್ಥತ್ವಾದಿತಿ | ಸ ಮಾಂ ಪ್ರಪದ್ಯತೇ | ಸ ಮಹಾತ್ಮಾ ತಾದೃಶಜ್ಞಾನವಾನ್‌ 
ಸುದುರ್ಲಭಃ । ಏತೇನ ವಾಸುದೇವಜ್ಞಾನೇನ ಯದಿ ಮೋಕ್ಷಸ್ಪರ್ಹಿ ಸರ್ವೇಷಾಂ 
ಪ 


ಸ ಸ್ಯಾದಿತಿ ಶಂಕಾ ನಿರಸ್ತಾ । ವಾಸುದೇವಜ್ಞಾನೇನ ಮೋಕ್ಷಸತ್ತ್ವೇರಪಿ ನ 
ತದ್‌ಜ್ಞಾನಿನಃ ಸರ್ವೇ | ಅತೋ ನ ಸರ್ವೇಷಾಂ ಮೋಕ್ಷ ಇತಿ ತಾತರ್ಯಾತ್‌! 


11 19 || 


ಅಧ್ಯಾಯ 7 463 


ಅನುವಾದ- ಇಂತಹ ಜ್ಞಾನಿಯು ದುರ್ಲಭನೆಂದು "ಬಹೂನಾಂ' ಎಂಬ ಶ್ಲೋಕದಿಂದ 
ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. ಅನೇಕ ಜನ್ಮಗಳ ಕೊನೆಯಲ್ಲಿ, ವಾಸುದೇವಃ ಸರ್ವಂ: ಸರ್ವವೂ 
ವಾಸುದೇವನಿಗೆ ಅಧೀನವಾದ ಸತ್ತಾ ಮೊದಲಾದವುಗಳನ್ನು ಹೊಂದಿರುವುದು ಎಂದು 
ಜ್ಞಾನವುಳ್ಳವನು, ಅಥವಾ, ಸರ್ವಂ: ಪರಿಪೂರ್ಣವಾದ ವಸ್ತುವು ವಾಸುದೇವನೇ ಎಂದು 
ಜ್ಞಾನವುಳ್ಳವನು ಎಂದು ಅರ್ಥ. ಇದರಿಂದ- ಭಗವಂತನ ಜ್ಞಾನಿಗಳಿಗೆ ಮಾತ್ರ ಮೋಕ್ಷವೇಕೆ 
ಎಂಬ ಶಂಕೆಯು ಪರಿಹೃತವಾಯಿತು. ಏಕೆಂದರೆ, ಭಗವಂತನೊಬ್ಬನೇ ಪರಿಪೂರ್ಣನಾದುದರಿಂದ 
ಜ್ಞಾನ ಮೊದಲಾದವುಗಳನ್ನು ಕೊಡಲು ಸಮರ್ಥನಷ್ಟೇ . (ಈ ರೀತಿ ಜ್ಞಾನವುಳ್ಳವನು) ನನ್ನನ್ನು 
ಪಡೆಯುವನು. ಸ ಮಹಾತ್ಮಾ = ಅಂತಹ ಜ್ಞಾನವುಳ್ಳವನು ಅತ್ಯ ೦ತ ದುರ್ಲಭನು. 


ಇದರಿಂದ- ವಾಸುದೇವನ ಜ್ಞಾನದಿಂದ ಮೋಕ್ಷವಾಗುವುದಾದರೆ ಎಲ್ಲರಿಗೂ ಅದು 
ದೊರಕಲಿ ಎಂಬ ಶಂಕೆಯು ನಿರಾಕೃತವಾಯಿತು. ವಾಸುದೇವನ ಜ್ಞಾನದಿಂದ ಮೋಕ್ಷ ಲಭಿಸುವು 
ದಾದರೂ ಎಲ್ಲರೂ ಅವನ ಜ್ಞಾನವುಳ್ಳವರಲ್ಲ ಆದ್ದರಿಂದ ಎಲ್ಲರಿಗೂ ಮೋಕ್ಷವಿಲ್ಲವೆಂದು 
ತಾತ್ಪರ್ಯ. ॥119 ॥1 


ಪರದೇವತೋಪಾಸಕರಿಗೆ ದೊರಕುವ ಫಲ ಅಶಾಶ್ವತ 


ಕಾಮೈಸ್ರೈಸ್ಟೆರ್ಹೃತಜ್ಞಾನಾಃ ಪ್ರಪದ್ಯಂತೇ5ನ್ಯದೇವತಾಃ 1 


ತಂ ತಂ ನಿಯಮಮಾಸ್ಕಾಯ ಪ್ರಕೃತ್ಯಾ ನಿಯತಾಃ ಸ್ವಯಾ 1120 11 
ಅರ್ಥ - ಆಯಾಯಾ ವಿಷಯಗಳ ಇಚ್ಛೆಗಳಿಂದ ಜ್ಞಾನವನ್ನು ಕಳೆದುಕೊಂಡವರಾಗಿ 
ಆಯಾಯಾ ಆಗಮಗಳಲ್ಲಿಹೇಳಿರುವ ನಿಯಮಗಳನ್ನು ಪರಿಪಾಲಿಸಿ, ತಮೃಸ್ವಭಾವಕ್ಕೆ ಅಧೀನ 
ರಾಗಿ ಬ್ರಹ್ಮಾದಿ ಇತರ ದೇವತೆಗಳನ್ನು ಶರಣು ಹೊಂದುವರು. 


ಲೋಕೇ ಭಗವದ್‌ಜ್ಞಾನಿನಾಂ ಬಹೂನಾಂ ದೃಶ್ಯಮಾನತ್ಹಾತ್‌ ಕಥಂ 
ದೌರ್ಲಭ್ಯಮಿತ್ಯತ ಆಹ- ಕಾಮೈರಿತಿ ॥ 

ತೈಸ್ಸೈಃ ಕಾಮೈ: ಸ್ವಸ್ವಾಭಿಮತಕಾಮೈರಿಚ್ಛಾಭಿರಪಹೃತಜ್ಞಾನಾಃ ತಂ ತಂ 
ನಿಯಮಂ ತತ್ತದಾಗಮೋಕ್ತನಿಯಮಮವಾಶ್ರಿತ್ಯ ಸ್ವಯಾ ಪ್ರಕೃತ್ಯಾ, ಪ್ರಕೃತಿಃ 
ಸಭಾವಃ, ಸ್ಪಕೀಯಸ್ನ್ಥಭಾವೇನ ನಿಯತಾಃ ವಶೀಕೃತಾಃ ಸಂತೋಶನ್ಯದೇವತಾಃ 
ಬ್ರಹ್ಮಾದಿದೇವತಾಃ ಪ್ರಪದ್ಯಂತೇ | ಜ್ಞಾನಿತಯಾ ದೃಶ್ಯಮಾನಾಃ ನಾನಾವಿಧ- 
ಕಾಮಾಪಹೃತಭಗವದುತ್ತಮತ್ತಜ್ಞಾನಾಃ ಸಂತೋsನ್ಯದೇವತಾಯಾಜಿನೋ 


464 ಗೀತಾವಿವೃತಿ 


ಅನ್ಯದೇವತಾ ಏವ ಪ್ರಪದ್ಯಂತೇ | ತತಃ ಶುದ್ದೋ ಭಾಗವತೋ ದುರ್ಲಭ ಇತಿ 
ಭಾವಃ 11 20 11 


ಅನುವಾದ- ಲೋಕದಲ್ಲಿ ಅನೇಕ ಭಗವಜ್ಜಾನಿಗಳು ಕಾಣುತ್ತಿರುವುದರಿಂದ ಜ್ಞಾನಿಗಳು 
ವಿರಳರೆನ್ನುವುದು ಹೇಗೆ ಎಂಬ ಪ್ರಶ್ನೆಗೆ "ಕಾಮೈಃ' ಎಂಬ ಶ್ಲೋಕದಿಂದ ಭಗವಂತನು ಉತ್ತರ 
ನೀಡುತ್ತಿದ್ದಾನೆ. 

ತೈಸ್ಟೈಃ ಕಾಮೈಃ = ತಮತಮಗೆ ಅಪೇಕ್ಟಿತವಾದದ್ದರ, ಕಾಮೈಃ = ಇಚ್ಛಗಳಿಂದ ಅಪಹೃತವಾದ 
ಜ್ಞಾನವುಳ್ಳವರಾಗಿ, ತಂ ತಂ ನಿಯಮಂ- ಆಯಾಯಾ ಆಗಮೋಕ್ತವಾದ ನಿಯಮಗಳನ್ನು 
ಆಶ್ರಯಿಸಿ, ಸ್ವಯಾ ಪ್ರಕೃತ್ಯಾ - ಪ್ರಕೃತಿ ಎಂದರೆ ಸ್ವಭಾವ, ತಮ್ಮ ಸ್ವಭಾವದಿಂದ, ನಿಯತಾಃ- 
ವಶೀಕೃತರಾಗಿ, ಅನ್ಯದೇವತಾಃ-ಎ ಬ್ರಹ್ಮಾದಿದೇವತೆಗಳನ್ನು, ಹೊಂದುವರು. 

ಜ್ಞಾನಿಗಳಂದು ತೋರುತ್ತಿದ್ದರೂ ನಾನಾ ಎಧವಾದ ಕಾಮನೆಗಳಿಂದ ಭಗವಂತನು 
ಸರ್ವೋತ್ತಮನೆಂಬ ಜ್ಞಾನವನ್ನು ಕಳೆದುಕೊಂಡು ಅನ್ಯದೇವತೆಗಳನ್ನು ಆರಾಧಿಸುವವರಾಗಿ 
ಅನ್ಯದೇವತೆಗಳನ್ನೇ ಹೊಂದುವರು. ಆದ್ದರಿಂದ ಶುದ್ಧಭಾಗವತರು ದುರ್ಲಭರೆಂದು ಭಾವ. 

|| 20 ॥ 


ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರರ್ಚಿತುಮಿಚ್ಛತಿ | 
ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಮ್‌ 11 21 ॥ 


ಅರ್ಥ- ಯಾರು ಯಾರು ಬ್ರಹ್ಮರುದ್ರಾದಿಗಳ ಭಕ್ತರಾಗಿ ಅವರನ್ನು ಶ್ರದ್ದೆ ಯಿಂದ ಪೂಜಿಸಲು 
ಇಚ್ಛಿಸುವರೋ ಅವರವರಿಗೆ ಅವರ ಶ್ರದ್ದೆಯನ್ನೇ ಅಚಲವಾದದ್ದನ್ನಾಗಿ ಮಾಡುವೆನು. 


ನನು ಮಿಶ್ರಯಾಜ್ಯಪಿ ಕ್ರಮೇಣ ಭಾಗವತೋ ಭವತಿ ಕಿಮಿತ್ಯತಃ ಸ ಕಿಂ 
ನಿತ್ಯತೈವಿದ್ಯರೂಪಃ ಉತ ಶುದ್ಧಭಾಗವತೋ ನಿರ್ಣಾಯಕಾಭಾವಾದಿನಿಮಿತ್ತೇ- 
ನಾನ್ಯದೇವತಾಯಾಜೀ ಆದ್ಯೇ ದೋಷಮಾಹ- ಯೋ ಯ ಅತಿ ॥ ಶುದ್ಧ- 
ಭಾಗವತ ತಮೋಯೋಗ್ಯಾಭ್ಯಾಮನ್ಯೋ ವಿಷ್ಣುತತ್ತ ಜ್ಞಾನವಿಪರೀತಜ್ಞಾನಾಭ್ಯಾಂ 
ಹೀನೋ ಯೋ ಯಃ ಕಾರಣವಿಶೇಷವಶಾದ್‌ಯಾಂ ಯಾಂ ಬ್ರಹ್ಮರುದ್ರಾದಿತನುಂ 
ಭಕ್ತಸ್ತದಕ್ತಿಮಾನ್‌ ಶ್ರದಯಾ ಆಸ್ತಿಕ್ಕಬುದ್ದ್ಯಾ ಅರ್ಚಿತುಮಿಚ್ಛತಿ ತಸ್ಯ ತಸ್ಯ ತಾಮೇವ 

pp ೦ ಇದಿ ಎಜಿ ಲ) ಲಿ ಜಿ 

ಶ್ರದ್ಧಾಂ ಅಚಲಾಂ ವಿದಧಾಮಿ ॥ 21 1 


ಅಧ್ಯಾಯ 7 465 


ಅನುವಾದ- ಮಿಶ್ರಯಾಜಿಯೂ ಕಾಲಕ್ರಮದಿಂದ ಭಗವದ್ಧಕ್ಷನಾಗುವನೋ ಎಂಬ ಪ್ರಶ್ನೆಗೆ 
ಪ್ರತಿಯಾಗಿ ಅವನು ನಿತ್ಯತ್ತೈವಿದ್ಯನಾದವನೋ ಅಥವಾ ಶುದ್ಧ ಭಾಗವತನಾಗಿದ್ದರೂ ತತ್ತ್ವ- 
ನಿರ್ಣಯಕ್ಕೆ ಪ್ರಮಾಣಗಳು ಲಭ್ಯವಾಗದಿರುವುದರಿಂದ ಇತರ ದೇವತೆಗಳ ಆರಾಧಕನೋ ಎಂದು 
ಪ್ರಶ್ನಿಸಬೇಕು. ಮೊದಲನೆಯದನ್ನು ಒಪ್ಪಿದರೆ ಉತ್ತರವಾಗಿ- ಯೋ ಯಃ ಎಂದು ಹೇಳಲಾಗಿದೆ. 


ಶುದ್ಧ ಭಾಗವತ -ತಮೋಯೋಗ್ಯ ಇವರಿಂದ ಅನ್ಯನಾದ ವಿಷ್ಣುತತ್ತ್ವಜ್ಞಾನ ಮತ್ತು 
ವಿಪರೀತಜ್ಞಾನ ಇವೆರಡರಿಂದಲೂ ರಹಿತನಾದ ಯಾರು ಯಾರು ಕಾರಣವಿಶೇಷವಶನಾಗಿ, 
ಯಾಂ - ಯಾಂ ತನುಂ - ಯಾವ ಯಾವ ಬ್ರಹ್ಮರುದ್ರಾದಿ ದೇವತೆಯನ್ನು, ಭಕ್ತಃ - ಆ 
ದೇವತೆಯಲ್ಲಿ ಭಕ್ತಿಯುಳ್ಳವನಾಗಿ, ಶ್ರದ್ಧಯಾ = ಆಸ್ತಿಕ್ಯಬುದ್ದಿಯಿಂದ, ಅರ್ಚಿಸಲು 
ಇಚ್ಛಿಸುವನೋ ಆಯಾಯಾ ಪುರುಷನಿಗೆ ಆಯಾ ಶ್ರದ್ಧೆಯನ್ನೇ ಆಚಲವಾದುದನ್ನಾಗಿ ನಾನು 
ಮಾಡುವೆನು. ॥ 21 ॥1 


ವಿವರಣೆ - ಮಿಶ್ರಯಾಜೀ - ಕೆಲವೊಮ್ಮೆ ವಿಷ್ಣುವನ್ನೂ, ಮತ್ತೊಮ್ಮೆ ಇತರ ದೇವತೆಗಳನ್ನು 
ಆಯಾ ಸನ್ನಿವೇಶಕ್ಕನುಗುಣವಾಗಿ ಆರಾಧಿಸುವವನು. ನಿತ್ಯತ್ತೈವಿದ್ಯ- ಸ್ವಭಾವದಿಂದ 
ಹರಿಸರ್ವೊೋತ್ತಮತ್ವ ಜ್ಞಾನವಿಲ್ಲ: ದೆ ಹರಿಭಕ್ತಿಶೂನ್ಯನಾಗಿ ಸ್ವರ್ಗಾದಿ ಫಲಗಳನ್ನೇ ಅಂತಿಮವೆಂದು 
ಭಾವಿಸಿ ಯಾಗಾದಿ ಕರ್ಮಗಳಲ್ಲಿ ಇತರ ದೇವತೆಗಳ ಅರ್ಚನೆಯಲ್ಲಿ ನಿರತನಾಗಿರುವವನು. 
ಸ ತಯಾ ಶ್ರದ್ದಯಾ ಯುಕ್ತಸ್ತಸ್ಯಾರಾಧನಮೀಹತೇ । 


ಇ ಕಾಡಿ 
ಲಭತೇ ಚ ತತಃ ಕಾಮಾನ್ನಯೈವ ವಿಹಿತಾನ್‌ ಹಿ ತಾನ್‌ 11 22 11 
ಅರ್ಥ- ಆ ಪುರುಷನು ಆ ಶ್ರದ್ಧೆಯಿಂದ ಯುಕ್ತನಾಗಿ ಆ ದೇವತೆಯ ಆರಾಧನೆಯನ್ನು 
ಮಾಡುವನು. ಆ ಆರಾಧನೆಯಿಂದ ನಾನೇ ನೀಡುವ ತಾನು ಬಯಸಿದ ಫಲಗಳನ್ನು 
ಪಡೆಯುವನು. 

ಸ ಚ ತಯಾ ಶ್ರದ್ಧಯಾ ಯುಕ್ತಸ್ತಸ್ಯ ದೇವಸ್ಯಾರಾಧನಮೀಹತೇ ಕರೋತಿ । 
ತತಸ್ತದಾರಾಧನಾತ್‌ ತದ್‌ದೇವಸ್ಥೇನ ಮಯೈವ ವಿಹಿತಾನ್‌ ತಾನ್‌ ಸ್ವಾಭಿ- 
ಪ್ರೇತಾನ್‌ ಕಾಮಾನ್‌ ಲಭತೇ ಚ । ಮದಿತರಸ್ಯ ಫಲದಾನೇ ಸಾಮರ್ಥ್ಯಾ- 
ಭಾವಾತ್‌ । 


ದ್ವಿತೀಯೇ5ಪ್ಯಾಹ- ಯೋ ಯ ಅತಿ ॥ ಭಕ್ತಃ ಸ್ತತೋ ವಿಷ್ಣುಭಕ್ತ ಏವ ಯೋ 
ಯಃ ಜ್ಞಾತ್ವಾನಪಿ ವಿಷ್ಣುಂ ಕಾರಣಾಂತರವಶಾದೇವ ಯಾಂ ಯಾಂ ಬ್ರಹ್ಮಾದಿ- 
ತನುಮ್‌ ॥। ಪ್ರಾಗ್ಗದೇವ ಈಹತೇ ಇತ್ಯಂತಸ್ಯಾರ್ಥಃ। ತತಃ ಕ್ರಮೇಣೇಶಾನುಗ್ರ ಹ- 


466 ಗೀತಾವಿವೃತಿ 


ಪ್ರಾಪ್ತಗುರೂಪದೇಶದ್ದಾರಾ ತಸ್ಯ ವಿಷ್ಣೋರಾರಾಧನಮೀಹತೇ 1 ತತೋ 
ಭಗವದಾರಾಧನಾನ್ನಯ್ಯೆವ ವಿಹಿತಾನ್ಫೋಕ್ಷಾದಿಕಾಮಾನ್‌ಲಭತೇ ಚೇತಿ ॥ 22 ॥! 


ಅನುವಾದ- ಆ ಪುರುಷನು ಕೂಡ ಆ ಶ್ರದ್ಧೆಯಿಂದ ಯುಕ್ತನಾಗಿ ಆ ದೇವತೆಯ 
ಆರಾಧನೆಯನ್ನು ಮಾಡುವನು. ತತಃ - ಆ ಆರಾಧನೆಯಿಂದಾಗಿ ಆ ದೇವತೆಯೊಳಗಿರುವ 
ನನ್ನಿಂದಲೇ ಕೊಡಲ್ಪಡುವ. ತಾನ್‌ - ತಾನು ಬಯಸಿದ ಆ ಫಲಗಳನ್ನು ಪಡೆಯುವನು. 
ನನ್ನನ್ನುಳಿದು ಇತರರಿಗೆ ಫಲವನ್ನು ನೀಡುವ ಸಾಮರ್ಥವೃವಿಲ್ಲವಾದ್ದರಿಂದ. 


ಎರಡನೆಯ ಪಕ್ಷವನ್ನು ಒಪ್ಪಿದರೆ ಅದಕ್ಕುತ್ತರರಾಗಿಯೂ "ಯೋ ಯಃ' ಎಂದು 
ಹೇಳಲಾಗಿದೆ. ಭಕ್ತಃ - ಸ್ವತಃ ವಿಷ್ಣುಭಕ್ಷನಾಗಿಯೇ ಯಾರು ಯಾರು, ವಿಷ್ಣುವನ್ನು ತಿಳಿದಿದ್ದರೂ, 
ಕಾರಣಾಂತರದಿಂದಾಗಿ, ಯಾಂ ಯಾಂ- ಯಾವ ಯಾವ ಬ್ರಹ್ಮಾದಿದೇವತೆಯನ್ನು. 
ಹಿಂದಿನಂತೆಯೇ "ಈಹತೇ' ಎಂಬಲ್ಲಿಯವರೆಗೆ ಅರ್ಥವನ್ನು ಹೇಳಬೇಕು. ಅನಂತರ ಕಾಲಕ್ರಮ 
ದಿಂದ ಭಗವದನುಗ್ರಹದಿಂದ ಒದಗಿದ ಗುರುಗಳ ಉಪದೇಶದ ಮೂಲಕ, ತಸ್ಯ: ಆ ವಿಷ್ಣುವಿನ 


ಆರಾಧನೆಯನ್ನು ಮಾಡುವನು. ಆ ಬಳಿಕ ಭಗವದಾರಾಧನೆಯ ಫಲವಾಗಿ ನಾನೇ 
ಕೊಡಮಾಡುವ ಮೋಕ್ಟಾದಿ ಫಲಗಳನ್ನು ಪಡೆಯುವನು. 


ವಿವರಣೆ- "ಯೋ ಯೋ ಯಾಂ ಯಾಂ ತನುಂ' ಎಂಬಲ್ಲಿ "ಯಾರು ಯಾರು ಭಗವಂತನ 
ರಾಮಕೃಷ್ಣಾದಿ ರೂಪಗಳ ಮಧ್ಯೆ ಯಾವ ರೂಪವನ್ನು ಅರ್ಚಿಸಲು ಬಯಸುವನೋ' ಎಂದು 
ಅಪಾರ್ಥವಾಗಲು ಸಾಧ್ಯವಿದೆ. ಆದರೆ, ಮುಂದಿನ ಶ್ಲೋಕದಲ್ಲಿ, ಆ ರೀತಿ ಅರ್ಚಿಸುವವರಿಗೆ 
ನಶ್ಚರವಾದ ಫಲ ಸಿಗುವುದೆಂದು ಹೇಳಿರುವುದರಿಂದ, "ಯಾಂ ಯಾಂ ತನುಂ' ಎನ್ನುವುದಕ್ಕೆ 


'ಬ್ರಹ್ನರುದ್ರಾದಿ ದೇವತೆಗಳಲ್ಲಿಯಾವ ದೇವತೆಯನ್ನು ಅರ್ಚಿಸಲು ಇಚ್ಛಿಸುವನೋ" ಎಂದೇ 
ಅರ್ಥವನ್ನು ಹೇಳಬೇಕಾಗುವುದು. ॥ 22 ॥ 


ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಮ್‌ 
ದೇವಾನ್‌ ದೇವಯಜೋ ಯಾಂತಿ ಮದ್ಧಕ್ತಾ ಯಾಂತಿ ಮಾಮಪಿ 1123 ॥ 


ಅರ್ಥ- ಅನ್ಯದೇವತೆಗಳನ್ನು ಆರಾಧಿಸುವ ಅಲ್ಲಬುದ್ದಿಯವರಿಗೆ ದೊರೆಯುವ ಫಲವು 


ಅಶಾಶ್ಚತವಾದದ್ದೇ. ಬ್ರಹ್ಮಾದಿದೇವತೆಗಳನ್ನು ಭಜಿಸುವವರು ಬ್ರಹ್ಮಾದಿದೇವತೆಗಳನ್ನು 
ಹೊಂದುವರು. ನನ್ನ ಭಕ್ತರು ನನ್ನನ್ನೂ ಪಡೆಯುವರು. 


ಅನ್ಯದೇವತಾಯಾಜಿನಾಮಪಿ ತತ್ರ ಏವ ಫಲಂ ಚೇತ್‌ ಕುತಃ ತತ್ರ್ಯಾಗೇನ 
ತ್ರದಾರಾಧನಮೇವ ಕಾರ್ಯಮಿತ್ಯತ ಆಹ- ಅಂತವತ್ವಿತಿ ॥ ವಿಷ್ಣೋಃ ರಮಾ- 


ಅಧ್ಯಾಯ 7 467 


ಬ್ರಹ್ಮಾದಿಭ್ಯಃ ಪರತ್ಹಂ ಜ್ಞಾತ್ವಾ ಅನ್ಯದೇವತಾಯಾಜಿನಾಂ ತೇಷಾಂ ಫಲಮಂತ- 
ವದೇವ । ಕುತಃ ? ಅಲ್ಪಮೇಧಸಾಂ ಅಲ್ಲಫಲೇ ಏವ ಬುದ್ದಿಮತ್ತಾ ತ್ಯರ್ಥ: । 
ಕಥಮಂತವತ್ತ ಮಿತೃತ ಉಕ್ತಮ್‌- ದೇವಾನಿತಿ ॥ ವಿಷ್ಣೂತೃರ್ಷಂ ಜ್ಞಾತ್ವಾ 
ಬ್ರಹ್ಮಾದಿದೇವಯಾಜಿನೋ ಬ್ರಹ್ಮಾದಿದೇವಾನ್‌ ಯಾಂತಿ ನತು ಮಾಂ | 
ಅತೋಶಂತವತ್ಚಲಮ್‌ | ಮದ್ದಕ್ತಾಸ್ತು ಮಾಮಪಿ, ದೇವಾನ್‌ ಪ್ರಾಪ್ಯಾಂತೇ 
ಮಾಮಪಿ ಯಾಂತಿ | ಅತೋಶರನಂತಂ ತೇಷಾಂ ಫಲಮ್‌ । ತಸ್ಮಾನೃದಾರಾಧನಂ 
ಪ್ರಾಧಾನ್ಯೇನ ಅನ್ಯದೇವತಾರಾಧನಂ ಚ ಪರಿವಾರತಯಾ ಕಾರ್ಯಮಿತಿ ॥ 231 


ಅನುವಾದ - ಅನ್ಯ ದೇವತೆಗಳನ್ನು ಆರಾಧಿಸುವವರಿಗೂ ನಿನ್ನಿಂದಲೇ ಫಲ 
ದೊರಕುವುದಾದರೆ ಆ ಅನ್ಯದೇವತೆಗಳನ್ನು ಬಿಟ್ಟುನಿನ್ನ ಆರಾಧನೆಯನ್ನೇ ಏಕೆ ಮಾಡಬೇಕು ಎಂಬ 
ಪ್ರಶ್ನೆಗೆ ಉತ್ತರವಾಗಿ "ಅಂತವತ್ತು' ಎಂದು ಹೇಳಿದೆ. 


ರಮಾಬ್ರಹ್ಮಾದಿಗಳಿಗಿಂತಲೂ ವಿಷ್ಣುವಿಗೇ ಶ್ರೇಷ್ಠತೆಯನ್ನು ತಿಳಿದು ಅನ್ಯದೇವತೆಗಳನ್ನು 
ಆರಾಧಿಸುವವರಿಗೆ ದೊರಕುವ ಫಲ ಕೊನೆಯುಳ್ಳದ್ದೇ ಆಗಿದೆ. ಏಕೆ ? ಅಲ್ಲಮೇಧಸಾಂ- ಅಲ್ಪ 
ಫಲದಲ್ಲೇ ಬುದ್ಧಿಯುಳ್ಳವರಾದ್ದರಿಂದ ಎಂದು ಅರ್ಥ. ಆ ಫಲವು ಅಂತವುಳ್ಳದ್ದೇಕೆ | ಎಂಬ 
ಪ್ರಶ್ನೆಗೆ ಸಮಾಧಾನವಾಗಿ " ದೇವಾನ್‌' ಎಂದು ಹೇಳಲಾಗಿದೆ. ವಿಷ್ಣುವಿನ ಉತ್ಕರ್ಷವನ್ನು ತಿಳಿದು 
ಬ್ರಹ್ಮಾದಿ ದೇವತೆಗಳನ್ನು ಆರಾಧಿಸುವವರು ಬ್ರಹ್ಮಾದಿ ದೇವತೆಗಳನ್ನು ಹೊಂದುವರು ಹೂರತು 
ನನ್ನನ್ನಲ್ಲ ಆದ್ದರಿಂದ ಅದರ ಫಲವು ಅಂತವುಳ್ಳದ್ದು. ಮದ್ಭಕ್ತಾಸ್ತು ಮಾಮಪಿ: ನನ್ನ 
ಭಕ್ತರಾದರೋ ದೇವತೆಗಳನ್ನು ಹೊಂದಿ ಕೊನೆಯಲ್ಲಿ ನನ್ನನ್ನೂ ಪಡೆಯುವರು. ಆದ್ದರಿಂದ ಅವರ 
ಫಲವು ಅನಂತವಾದದ್ದು. ಆದಕಾರಣ, ನನ್ನ ಆರಾಧನೆಯನ್ನು ಪ್ರಧಾನವಾಗಿ, ಅನ್ಯದೇವತೆಗಳ 
ಆರಾಧನೆಯನ್ನು ಪರಿವಾರತ್ನೇನ ಮಾಡತಕ್ಕದ್ದು. ॥ 23 ॥1 


ಜನನ-ಮರಣಗಳೆನಗಿಲ್ಲವೆಂದು ಅಜ್ಞಾನಿ ಅರಿಯನು 


ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೇ ಮಾಮಬುದ್ಧಯಃ | 
ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಮ್‌ I 24 11 


ಅರ್ಥ - ಅಜ್ಞಾನಿಗಳು, ಇತರ ಜೀವರಿಗಿಂತ ವಿಲಕ್ಷಣನೂ ನನಗಿಂತ ಉತ್ತಮವಾದ 
ವಸ್ತುವೊಂದು ಇಲ್ಲದಿರುವವನೂ, ನಾಶರಹಿತನೂ ಆದ ನನ್ನ ಯಥಾರ್ಥ ಸ್ವರೂಪವನ್ನು 
ತಿಳಿಯದೆ ಜನ್ಯವಾದ ದೇಹಾದಿಗಳಿಲ್ಲದಿರುವ ನನ್ನನ್ನು ಜನ್ಯವಾದ ದೇಹಾದಿಗಳನ್ನುಳ್ಳವೆನಂದು 
ತಿಳಿಯುವರು. 


468 ಗೀತಾವಿವೃತಿ 


ಅಥವಾ, ಅಜ್ಞಾನಿಗಳು, ನನ್ನ ಇತರ ವಿಲಕ್ಷಣವಾದ, ತನಗಿಂತಲೂ ಉತ್ತಮ 
ವಸ್ತುವಿಲ್ಲದಿರುವ, ನಾಶರಹಿತವಾದ ಯಥಾರ್ಥಸ್ನರೂಪವನ್ನು ತಿಳಿಯದೆ, ಪೂರ್ಣವಾಗಿ 
ತಿಳಿಯಲು ಸಾಧ್ಯ ವಿಲ್ಲದಿರುವುದರಿಂದ ಅವ್ಯಕ್ತನೆಂದೆನಿಸುವ ನನ್ನನ್ನು ಪೂರ್ಣವಾಗಿ ತಿಳಿಯಲು 
ಸಾಧ್ಯವಿರುವ ಜೀವನೆಂದೇ ತಿಳಿಯುವರು. 


ನನು ಕೋ ವಿಶೇಷಸ್ತವಾನ್ಯೇಭ್ಯೋ ಬ್ರಹ್ಮಾದಿಭ್ಯಃ ಯೇನ ತ್ಹಾಂ ಪ್ರಾಪ್ತಾನಾ- 
ಮನಂತಫಲಂ ದೇವಾನ್‌ಪ್ರಾಪ್ತಾನಾಮಂತವತ್‌ ಫಲಮಿತ್ಯತ ಆಹ - ಅವ್ಯಕ್ತ- 
ಮಿತಿ ॥ ಅಬುದ್ದಯೋತಜ್ಞಾನಿನಃ ಪರಮಿತರವಿಲಕ್ಷಣಂ ಅನುತ್ತಮಂ ಉತ್ತಮ- 
ರಹಿತಂ ಅವ್ಯಯಂ ಮಮ ಭಾವಂ ಪ್ರಮಾಣಾವ್ಯಭಿಚರಿತತ್ನರೂಪಂ 
ಯಾಥಾರ್ಥ್ಯಮಜಾನಂತಃ | ಅವ್ಯಕ್ತಂ ಕಾರ್ಯದೇಹಾದಿಹೀನಂ ಮಾಂ 
ವ್ಯಕ್ತಿಮಾಪನ್ನಂ ಕಾರ್ಯದೇಹಾದಿಯುಕ್ತಂ ಮನ್ಯಂತೇ । ಕಾರ್ಯದೇಹಾದಿ- 
ರಾಹಿತ್ಯಂ ತದ್ಯುಕ್ತಾನ್ಯದೇವೇಭ್ಯೋ ಮಮ ವಿಶೇಷ ಇತಿ ಭಾವಃ । 


ಅನುವಾದ- (ಹೇ ಕೃಷ್ಣ!) ನಿನಗೆ ಅನ್ಯ ಬ್ರಹ್ನಾದಿದೇವತೆಗಳಿಗಿಂತ ಇರುವ ವಿಶೇಷವಾದರೂ 
ಏನು ? ಯಾವುದರಿಂದಾಗಿ ನಿನ್ನನ್ನು ಹೊಂದಿದವರಿಗೆ ಅನಂತವಾದ ಫಲ, ದೇವತೆಗಳನ್ನು 


ಹೊಂದಿದವರಿಗೆ ಅಶಾಶ್ವತವಾದ ಫಲ ದೊರಕುವುದು ಎಂಬ ಪ್ರಶ್ನೆಗೆ ಉತ್ತರವಾಗಿ "ಅವ್ಯಕ್ತಮ್‌' 
ಇತ್ಯಾದಿ ಹೇಳಲಾಗಿದೆ. 


ಅಬುದ್ದಯಃ- ಅಜ್ಞಾನಿಗಳು, ಪರಮ್‌: ಇತರ ಏಲಕ್ಷಣನೂ, ಅನುತ್ತಮಂ- ಮತ್ತೂಬ್ಬ 
ಉತ್ತಮನಿಲ್ಲದವನೂ ನಾಶರಹಿತವೂ ಆದ ಮಮ ಭಾವಂ- "ಪ್ರಮಾಣಗಳನ್ನು ಅತಿಕ್ರಮಿಸ 
ದಿರುವಿಕೆ' ಎಂಬ ನನ್ನ ಯಥಾರ್ಥತೆಯನ್ನು ತಿಳಿಯದವರಾಗಿ, ಅವ್ಯಕ್ತಂ- ಜನ್ಯವಾದ 
ದೇಹಾದಿಗಳಿಲ್ಲದಿರುವ ನನ್ನನ್ನು , ವ್ಯಕ್ತಿಮಾಪನ್ನಂ ಮನ್ಯಂತೇ= ಜನ್ಯವಾದ ದೇಹಾದಿಗಳಿಂದ 
ಸಹಿತನೆಂದು ತಿಳಿಯುವರು. ಜನ್ಯವಾದ ದೇಹಾದಿಗಳಿಂದ ಕೂಡಿದ ಇತರ ದೇವಾದಿಗಳಿಂದ, 
ಜನ್ಯವಾದ ದೇಹಾದಿಗಳಿಲ್ಲದಿರುವುದು ನನ್ನ ವಿಶೇಷ ಎಂದು ಭಾವ. 


ಎವರಣೆ- ಪ್ರಮಾಣಾವ್ಯಭಿಚರಿತತ್ತರೂಪಂ ಯಾಥಾರ್ಥ್ಕ್ಯಮ್‌ ಅಜಾನಂತಃ: ಶ್ರುತ್ಯಾದಿ 
ಪ್ರಮಾಣಗಳಿಂದ ನನ್ನ ಸ್ವರೂಪವು ಯಾವ ರೀತಿಯಲ್ಲಿ ತಿಳಿದು ಬರುವುದೋ ಹಾಗೆಯೇ ನನ್ನ 
ಯಥಾರ್ಥಸ್ವರೂಪವನ್ನು ತಿಳಿಯದವರು. 


ಯದ್ವಾ ಯಥಾ ದೇವಯಾಜಿನೋ ಮದ್ಯಾಜಿನಶ್ಚ ತ್ರೈವಿದ್ಯಾ ಭಾಗವತಾಶ್ಚ 
ವರ್ತಂತೇ ತಥಾ ಮದ್ದೇಷಿಣಶ್ಚ ಕೇಚನ ಸಂತೀತ್ಯಾಹ- ಅವ್ಯಕ್ತಮಿತಿ ॥ 


ಅಧ್ಯಾಯ 7 469 


ಸರ್ವಾತ್ಮನಾರಜ್ಞೇಯತ್ವಹೇತುನಾ ಅವ್ಯಕ್ತಪದಾರ್ಥಂ ಮಾಮೀಶ್ಟರಂ ವ್ಯಕ್ತಿಂ 
ಸರ್ವಾತ್ಮನಾ ಜ್ಞೇಯತ್ವಮಾಪನ್ನಂ ಪ್ರಾಪ್ತಂ ಜೀವಮಿತಿ ಯಾವತ್‌ । ಮಮ ಪರಂ 
ಭಾವಮಜಾನಂತೋ5 ಲ್ಹಬುದ್ಧಯೋ ಮನ್ಯಂತೇ। ಜೀವೈಕ್ಯಂ ಮನ್ಯಂತ ಇತ್ಯರ್ಥ ಃ। 


ಅನುವಾದ- ಅಥವಾ, ದೇವತೆಗಳನ್ನು ಆರಾಧಿಸುವವರು ಮತ್ತು ನನ್ನನ್ನು ಆರಾಧಿಸುವವರು 
ತ್ರೈವಿದ್ಯರು ಮತ್ತು ಭಾಗವತರು ಇರುವಂತೆ ನನ್ನನ್ನು ದ್ವೇಷಿಸುವವರೂ ಕೆಲವರಿದ್ದಾರೆ ಎಂದು 
ಶ್ರೀಕೃಷ್ಣನು "ಅವ್ಯಕ್ತಮ್‌' ಎಂಬ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. 

ಸರ್ವಪ್ರಕಾರದಿಂದ ತಿಳಿಯಲು ಸಾಧ್ಯವಿಲ್ಲದಿರುವ ನಿಮಿತ್ತದಿಂದ ಅವ್ಯಕ್ತನೆಂದು 
ಹೇಳಲ್ಪಡುವ ಈಶ್ವರನಾದ ನನ್ನನ್ನು , ವ್ಯಕ್ತಿಂ - ಸರ್ವಪ್ರಕಾರದಿಂದ ತಿಳಿಯಲ್ಪಡುವಿಕೆಯನ್ನು, 
ಆಪನ್ನಂ = ಹೊಂದಿದವನೆಂದು, ಜೀವನೆಂದು ಎಂದು ತಾತ್ಪರ್ಯ. ನನ್ನ ಇತರ ವಿಲಕ್ಷಣವಾದ 
ಸ್ವಭಾವವನ್ನು ತಿಳಿಯದ ಅಲ್ಪಬುದ್ದಿಗಳು ಭಾವಿಸುತ್ತಾರೆ. (ನನ್ನಲ್ಲಿ) ಜೀವಾಭೇದವನ್ನು 
ತಿಳಿಯುತ್ತಾರೆ ಎಂದು ಅರ್ಥ. 


ಯದ್ವಾ "ಮಯಿ ಸರ್ವಮಿದಂ ಪ್ರೋತಮ್‌ ಇತ್ಯಾದ್ಯುಕ್ತದಿಶಾ ಪ್ರೇರಕತ್ವಾದಿ- 

ಮಹಾಮಹಿಮವಾಂಶ್ಟೇದ್‌ ಭವಾನ್‌ ತತ್ಕಥಂ ಭವತಃ ಕೇಚಿದ್‌ ಜೀವಾಭೇದಂ 

ಮನ್ಯಂತ ಇತ್ಯತ ಆಹ- ಅವ್ಯಕ್ತಮಿತಿ ॥ ಪ್ರಾಗುಕ್ತದಿಶಾರವ್ಯಕ್ತಂ ಮಾಮೀಶ್ದರಂ 

ವ್ಯಕ್ತಿಮಾಪನ್ನಂ ಜೀವಂ ಜೀವಾಭೇದೇನ ಮಾಂ ಮನ್ಯಂತೇ ಯೇತೇ ಮಮ ಪರಂ 

ಭಾವಮಜಾನಂತೋ ಅಲ್ಬಬುದ್ಧಯಸ್ತಮೋಯೋಗ್ಯಾ ಇತ್ಯರ್ಥಃ ॥ 24 ॥ 

ಅನುವಾದ- ಅಥವಾ, "ಮಯಿ ಸರ್ವಮಿದಂ ಪ್ರೋಕ್ತಂ' ಇತ್ಯಾದಿ ಶ್ಲೋಕದಲ್ಲಿ ಹೇಳಿದ 
ಕ್ರಮದಲ್ಲಿನೀನು ಪ್ರೇರಕತ್ಸವೇ ಮೊದಲಾದ ಮಹಾಮಹಿಮೆಗಳನ್ನುಳ್ಳವನಾದರೆ, ಕೆಲವರು 
ನಿನಗೆ ಜೀವಾಭೇದವಿದೆಯೆಂದು ಹೇಗೆ ತಿಳಿಯುವರು ಎಂಬ ಪ್ರಶ್ನೆಗೆ ಶ್ರೀಕೃಷ್ಣನು "ಅವ್ಯಕ್ತಂ' 
ಎಂದು ಉತ್ತರಿಸುತ್ತಿದ್ದಾನೆ. 

ಹಿಂದೆ ಹೇಳಿದಂತೆ ಅವ್ಯಕ್ತನಾದ ಹಾಗೂ ಈಶ್ವರನಾದ ನನ್ನನ್ನು , ವ್ಯಕ್ತಿಮ್‌ ಆಪನ್ನಂ- 
(ಜನ್ಯವಾದ ದೇಹವನ್ನು ಹೊಂದಿರುವ ಅಥವಾ ಪೂರ್ಣವಾಗಿ ತಿಳಿಯಲು ಸಾಧ್ಯವಿರುವ) 
ಜೀವನೆಂದು ಜೀವಾಭೇದವನ್ನು ಹೊಂದಿದವನನ್ನಾಗಿ ಯಾರು ತಿಳಿಯುವರೋ ಅಂತಹ, 
ಮಮ ಪರಂ ಭಾವಮ್‌ ಅಜಾನಂತಃ ಎ ನನ್ನ ಸರ್ವವಿಲಕ್ಷಣವಾದ ಸ್ವರೂಪವನ್ನು 
ತಿಳಿಯದವರು ಅಲ್ಪಬುದ್ದಿಗಳು, ತಮೋಯೋಗ್ಯರು ಎಂದು ಭಾವ. 1124 ॥ 


470 ಗೀತಾವಿವೃತಿ 


ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾಸಮಾವೃತಃ ! 
ಮೂಢೋನ5ಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಮ್‌ 11 25 11 


ಅರ್ಥ- ನನ್ನ ಸಾಮರ್ಥ ಮತ್ತು ದುರ್ಗಾದೇವಿ ಇವೆರಡರಿಂದಾಗಿ ನಾನು ಎಲ್ಲರಿಗೂ 
ಜ್ಞಾನ ಗೋಚರನಾಗಲಾರೆ. (ಆದ್ದರಿಂದಲೇ) ಅಜ್ಞಾನಿಯಾದ ಈ ಲೋಕವು ನನ್ನನ್ನು ಜನನ- 
ಮರಣಗಳಿಲ್ಲದವನೆಂದು ತಿಳಿಯಲಾರದು. 


ನನು ತೇಷಾಂ ತದಿಷಯವಿಪರೀತಜ್ಞಾನಕೃತನಿಂದಯಾ ತವ ಖೇದೋಶಸ್ತಿ 
ಕಿಮಿತ್ಯತಃ ಪರಂ ಭಾವಮಜಾನಂತೋತನ್ಯಥಾ ಮನ್ಯಂತ ಇತ್ಯುಕ್ತವಿಪರೀತ- 
ಜ್ಞಾನಹೇತುಭೂತಮಜ್ಞಾನಂ ನ ಸ್ವತಂತ್ರಮ್‌ । ಕಿಂತು ಮದಾಯತ್ತಮೇವ | ಅತಃ 
ಕುತೋ ಮಮ ಖೇದ ಇತಿ ಭಾವೇನಾಸ್ಯ ಸ್ವಾಧೀನತಾಮಾಹ- ನಾಹಮಿತಿ ॥। 


ಅನುವಾದ - ನಿನ್ನ ಬಗ್ಗೆ ಇರುವ ವಿಪರೀತಜ್ಞಾನದಿಂದಾಗಿ ಆ ಅಲ್ಲಬುದ್ದಿಗಳು ಮಾಡುವ 
ನಿಂದೆಯಿಂದಾಗಿ ನಿನಗೆ ಖೇದವಿದೆಯೋ ಹೇಗೆ ಎಂಬ ಪ್ರಶ್ನೆಗೆ ಉತ್ತರವಾಗಿ. "ನನ್ನ 
ಲೋಕವಿಲಕ್ಷಣ ಸ್ವರೂಪವನ್ನು ತಿಳಿಯದೇ ವಿಪರೀತವಾಗಿ ನನ್ನನ್ನು ತಿಳಿಯುವರು' ಎಂದು 
ಹೇಳಿದ, ವಿಪರೀತ ಜ್ಞಾನಕ್ಕೆ ಕಾರಣವಾದ ಅಜ್ಞಾನವು ಸ್ವತಂತ್ರವಾದದ್ದಲ್ಲ, ನನಗೆ ಅಧೀನ- 
ವಾದದ್ದೇ ಆಗಿದೆ. ಆದ್ದರಿಂದ ನನಗೇಕೆ ಖೇದ ?' ಎಂಬ ಅಭಿಪ್ರಾಯದಿಂದ ಅವರ ಅಜ್ಞಾನವು 
ತನಗೆ ಅಧೀನವಾದದ್ದೆಂದು "ನಾಹಂ' ಎಂಬ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. 


ಯೋಗೇನ ಸಾಮರ್ಥ್ಯಲಕ್ಷಣೋಪಾಯೇನ ಮಾಯಯಾ ದೇವ್ಯಾ ಚ । 
ಯೋಗಸಹಿತಾ ಮಾಯಾ ಯೋಗಮಾಯೇತಿ ವಿಗ್ರಹಃ | ಸಮಾವೃತೋರಹಂ ನ 
ಸರ್ವಸ್ಯ ಪ್ರಕಾಶಃ । ಕರ್ಮಣಿ ಘ್‌ । ಪ್ರಕಾಶವಿಷಯೋ ನ ಭವಾಮಿ । ಅತೋ 
ಮಯೈವ ಮೂಢೋರಠ5ಯಂ ಲೋಕೋ ಮಾಮಜಮವ್ಯಯಂ ಜನ್ಮವ್ಯಯ- 
ಹೀನಂ ನಾಭಿಜಾನಾತೀತಿ ॥। 25 ॥1 


ಅನುವಾದ- ಯೋಗೇನ: ಸಾಮಥಣ್ಯರೂಪವಾದ ಉಪಾಯದಿಂದ, ಮಾಯಯಾ: 
ದುರ್ಗಾದೇವಿಯಿಂದಲೂ- "ಯೋಗಸಹಿತಾ ಮಾಯಾ ಯೋಗಮಾಯಾ' ಎಂದು ವಿಗ್ರಹ- 
ಚೆನ್ನಾಗಿ ಆವರಿಸಲ್ಪಟ್ಟಿರುವ ನಾನು' ನ ಸರ್ವಸ್ಯ ಪ್ರಕಾಶಃ- ಎಲ್ಲರ ಜ್ಞಾನಕ್ಕೆ ವಿಷಯನಾಗು 
ವುದಿಲ್ಲ "ಪ್ರಕಾಶ' ಎಂಬಲ್ಲಿರುವ ಘಜ್‌ ಪ್ರತ್ಯಯವು ವಿಷಯವೆಂಬ ಅರ್ಥವನ್ನು ಹೊಂದಿದೆ. 
ಆದ್ದರಿಂದ ನನ್ನಿಂದಾಗಿಯೇ ಅಜ್ಞಾನವನ್ನು ಹೊಂದಿರುವ ಈ ಲೋಕವು ನನ್ನನ್ನು ಅಜಮ್‌ 
ಅವ್ಯಯಮ್‌ - ಜನ್ಮ-ಮರಣಗಳಿಲ್ಲದವನೆಂದು ತಿಳಿಯುವುದಿಲ್ಲ, 


ಅಧ್ಯಾಯ 7 471 


ವಿವರಣೆ- "ಯೋಗಮಾಯಾಸಮಾವೃತಃ' ಎಂದು "ಭಗವಂತನ ಸಾಮರ್ಥ ಮತ್ತು 
ದೇವಿಯಿಂದ ನಾನು ಆವರಿಸಲ್ಪಟ್ಟಿರುವೆನು' ಎಂದು ಹೇಳಿರುವುದು ಎಲ್ಲರೂ ನನ್ನನ್ನು ತಿಳಿಯಲು 
ನನ್ನ ಸಾಮರ್ಥ್ಯ ಮತ್ತು ದುರ್ಗಾದೇವಿ ಇವರಿಬ್ಬರು ಪ್ರತಿಬಂಧಕರಾಗಿದ್ದಾರೆ ಎಂಬ 
ಆಶಯದಿಂದ. 1125 ॥ 


ಎಲ್ಲ ಅರಿವಿದೆ ಎನಗೆ, ಎನ್ನನರಿತವನಿಲ್ಲ 


ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ । 
ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ 11 26 ॥ 
ಅರ್ಥ- ಹೇ ಅರ್ಜುನ ! ಹಿಂದೆ ಆಗಿಹೋದ, ಈಗಿರುವ, ಮುಂದೆ ಹುಟ್ಟುವ ಎಲ್ಲ 
ಜೀವರನ್ನೂ ನಾನು ತಿಳಿದಿದ್ದೇನೆ. ಆದರೆ, ಯಾವೊಬ್ಬನೂ ನನ್ನನ್ನು ಯಥಾವತ್ತಾಗಿ ತಿಳಿದಿಲ್ಲ. 
ನನು ಯವನಿಕಾದ್ಯುಭಯಭಾಗವರ್ತಿನೋಃ ಪರಸ್ಪರಾಜ್ಞಾನವತ್‌ ತವಾಪಿ 
ಭೂತಾದಿವಿಷಯಾಜ್ಞಾನಂ ಸ್ಯಾದಿತ್ಯತೋ ಯವನಿಕಾಸ್ಥಾನೀಯಾ5ಪಿ ಮಾಯಾ ನ 
ಮಾಂ ಬದ್ದಾತೀತ್ಯಾಹ- ವೇದೇತಿ ॥॥ ಮಾಯಾಕೃತಬಂಧಹೀನತ್ನಾದಹಂ ಭೂತ- 
ಭವಿಷ್ಯದ್‌ವರ್ತಮಾನಭೂತಾನಿ ಪ್ರಾಣಿನೋ ವೇದ ಜಾನಾಮಿ । ಮಾಂ ಕಶ್ಚನ 
ಕೋಠಪಿ ಯಥಾವತ್ತ್ವೇನ ನ ವೇದ | ಮಾಯಾಕೃತಬಂಧಸತ್ವಾತ್‌ ಲೋಕಸ್ಯೇತಿ । 
ಬ್ರಹ್ಮಾದಿರತಿಶಕ್ತೋತಪಿ ಕಿಂಚಿದೇವ ವೇತ್ತಿ, ನ ಸರ್ವಥೇತಿ ಭಾವಃ ॥। 26 ॥ 
ಅನುವಾದ- ಪರದೆಯೇ ಮೊದಲಾದವುಗಳ ಎರಡೂ ಭಾಗಗಳಲ್ಲಿರುವವರಿಗೆ ಪರಸರ 
ವಾಗಿ ಜ್ಞಾನವಿಲ್ಲದಿರುವಂತೆ ನಿನಗೂ ಜೀವರ ವಿಷಯವಾಗಿ ಅಜ್ಞಾನವಿರಬಹುದು ಎಂಬ 


ಶಂಕೆಗೆ ಉತ್ತರವಾಗಿ ಪರದೆಯ ಸ್ಥಾನದಲ್ಲಿರುವುದಾದರೂ ಮಾಯೆಯು ನನ್ನನ್ನು ಬಂಧಿ 
ಸಲಾರದು ಎಂದು "ವೇದ ' ಎಂಬ ಶ್ಲೋಕದಿಂದ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. 


ಮಾಯೆಯಿಂದುಂಟಾಗುವ ಬಂಧನವಿಲ್ಲದಿರುವುದರಿಂದ ನಾನು ಹಿಂದಿನ, ಮುಂದಿನ 
ಮತ್ತು ಈಗಿರುವ ಎಲ್ಲಜೀವರನ್ನೂ , ವೇದ ತಿಳಿದಿದ್ದೇನೆ. ನನ್ನನ್ನು ಮಾತ್ರ ಕಶ್ಚನ- ಯಾರೂ 
ಕೂಡ ಯಥಾವತ್ತಾಗಿ ತಿಳಿದಿಲ್ಲ ಏಕೆಂದರೆ, ಜೀವರಿಗೆ ಮಾಯೆಯಿಂದ ಉಂಟಾಗುವ 
ಬಂಧವಿದೆ. ಬ್ರಹ್ಮನೇ ಮೊದಲಾದ ಅತಿಸಮರ್ಥರೂ ಕೂಡ ಸ್ವಲ್ಪವೇ ತಿಳಿದಿದ್ದಾರೆಯೇ ಹೊರತು 
ಪೂರ್ಣವಾಗಿ ತಿಳಿದಿಲ್ಲಎಂದು ಭಾವ. 1126 ॥ 


472 ಗೀತಾವಿವೃತಿ 


ಅಚ್ಛಾದ್ದೇಷಸಮುತ್ತೇನ ದ್ರಂದ್ದಮೋಹೇನ ಭಾರತ ಟ 
ಸರ್ವಭೂತಾನಿ ಸಂಮೋಹಂ ಸರ್ಗೇ ಯಾಂತಿ ಪರಂತಪ 11 27 ॥ 


ಅರ್ಥ- ಹೇ ಭರತ ಕುಲೋತ್ಸನ್ನ ಶತ್ರುಸಂತಾಪಕಾರಣ ಅರ್ಜುನ ! ರಾಗದ್ದೇಷಗಳಿಂದ 
ಉಂಟಾಗುವ ಸುಖ-ದುಃಖ ಮೊದಲಾದ ದ್ವಂದ್ವಗಳ ಬಗೆಗಿರುವ ಭ್ರಾಂತಿಯಿಂದ ಎಲ್ಲ 
ಜೀವರೂ ಸೃಷ್ಟಿಯ ಆರಂಭದಿಂದಲೇ ಭಗವದ್ದಿಷಯದಲ್ಲಿ ಮಿಥ್ಯಾಜ್ಞಾನವನ್ನು ಹೊಂದುವರು. 


ಪೂರ್ವಂ "ದೈವೀ ಹ್ಯೇಷಾ ಗುಣಮಯೀ' ಇತಿ "ನಾಹಂ ಪ್ರಕಾಶ' ಇತಿ ಚ 
ಗುಣಮಯೀ ಮಾಯಾ ಭಗವಾಂಶ್ಚ ಜೀವಾಭೇದಾದಿವಿಷಯಮೋಹೇ ಮುಖ್ಯಂ 
ಕಾರಣಮುಕ್ತಮ್‌ | ಇದಾನೀಂ ಇಚ್ಛಾ ದ್ವೇಷಪ್ರವೃದ್ದಿಜನಿತಸುಖದುಃಖಾದಿದ್ದಂದ್ದ. ದ 
ವಿಷಯಮೋಹೋತಪ್ಯವಾಂತರಕಾರಣಮಸ್ತೀತ್ಯಾಹ- ಇಚ್ಛೇತಿ ॥ ಇಚ್ಛಾ- 
ದ್ವೇಷಾಭಿವೃದ್ಧಿಜಾತೇನ ದ್ದಂದಮೋಹೇನ । ದ್ವಂದ್ಹಾನಿ ಸುಖದುಃಖಲಾಭಾ- 
ಲಾಭಾದೀನಿ । ತದ್ದಿಷಯಮೋಹಃ । ದುಃಖಾದಿಃ ಯಥಾ ಹೇಯಸ್ತಥಾ 
ವೈಷಯಿಕಸುಖಾದಿರಪಿ ಹೇಯಃ । ತಥಾsಪ್ಯುಪಾದೇಯತ್ನೇನ ತಸ್ಯ ಯದ್‌ಜ್ಞಾನಂ 
ತದ್ರೂಪಮಿಥ್ಯಾಜ್ಞಾನೇನೇತೃರ್ಥಃ | ಸರ್ವಭೂತಾನಿ ಸರ್ಗೇ ಸರ್ಗಕಾಲೇ- 
ಸರ್ಗಕಾಲಮಾರಭೈ ವೇತಿ ಯಾವತ್‌ | ಸಮ್ಮೋಹಂ ಭಗವದ್ದಿಷಯಜೀವಾ- 
ಭೇದಾದಿಮಿಥ್ಯಾಜ್ಞಾನಂ ಯಾಂತೀತೃರ್ಥಃ । 


ಅನುವಾದ- ಹಿಂದೆ, “ದೈವೀ ಹ್ಯೇಷಾ ಗುಣಮಯೀ' ಎಂಬ ಶ್ಲೋಕದಲ್ಲಿ ಹಾಗೂ 
"ನಾಹಂ ಪ್ರಕಾಶಃ ಸರ್ವಸ್ಯ' ಎಂಬ ಶ್ಲೋಕದಲ್ಲಿಯೂ ಕೂಡ ಮಾಯೆ ಮತ್ತು ಭಗವಂತ- 
ಇವರಿಬ್ಬರೂ ಜೀವಾಭೇದವಿಷಯಕಭ್ರಾಂತಿಗೆ ಮುಖ್ಯ ಕಾರಣರೆಂದು ಹೇಳಲಾಗಿತ್ತು. ಈಗ, 
ರಾಗದ್ದೇಷಗಳ ವಿಶೇಷ ವೃದ್ಧಿಯಿಂದ ಉಂಟಾಗುವ ಸುಖ-ದುಃಖ ಮೊದಲಾದ ದ್ವಂದ್ವ 
ವಿಷಯಕವಾದ ಮೋಹವೂ ಜೀವಾಭೇದಾದಿವಿಷಯಕ ಭ್ರಾಂತಿಗೆ ಅಪ್ರಧಾನವಾದ ಕಾರಣ 
ವಾಗಿದೆ ಎಂದು ಶ್ರೀಕೃಷ್ಣನು "ಇಚ್ಛಾ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. 


(ಇಚ್ಛಾದ್ವೇಷಸಮುತ್ಹೇನ-) ರಾಗದ್ದೇಷಗಳ ಅಭಿವೃದ್ದಿಯಿಂದ ಜನಿಸುವ ದ್ವಂದ್ಹಮೋಹ 
ದಿಂದ. ಸುಖ-ದುಃಖ, ಲಾಭ-ಅಲಾಭ ಇತ್ಯಾದಿಗಳು ದ್ವಂದ್ವಗಳು. ಅವುಗಳ ವಿಷಯದಲ್ಲಿ 
ಮೋಹ . ದುಃಖ ಮೊದಲಾದವುಗಳು ಹೇಗೆ ಹೇಯವೋ ಹಾಗೆ ವಿಷಯವಸ್ತುಗಳಿಂದಾಗುವ 
ಸುಖವೂ ಹೇಯವೆ. ಆದರೂ , ವೈಷಯಿಕಸುಖಾದಿಗಳು ಉಪಾದೇಯವೆಂದು ಜೀವನಿಗೆ 
ಯಾವ ಜ್ಞಾನವಿದೆಯೋ ಆ ರೀತಿಯ ಮಿಥ್ಯಾಜ್ಞಾನದಿಂದ ಎಂದು ಅರ್ಥ. ಸರ್ವಜೀವರೂ, 


ಅಧ್ಯಾಯ 7 473 


ಸರ್ಗೇವ ಸೃಷ್ಟಿಕಾಲದಲ್ಲಿ- "ಸೃಷ್ಟಿಕಾಲವನ್ನು ಆರಂಭಿಸಿಯೇ' ಎಂದು ತಾತ್ಪರ್ಯ. 
ಸಂಮೋಹಂ- ಭಗವಂತನು ಜೀವಾಭಿನ್ನನಾಗಿದ್ದಾನೆ' ಇತ್ಯಾದಿ ಮಿಥ್ಯಾಜ್ಞಾನವನ್ನು 
ಹೊಂದುವರು ಎಂದು ಅರ್ಥ. 


ಯದ್ವಾ ಯತ್ನೇಷಾಂಚಿತ್‌ ಅದ್ವೈತಜ್ಞಾನಂ ಮದಿಚ್ಛಾಧೀನಮಿತಿ ಯದುಕ್ತಂ 
ಭಗವತಾ ತದಯುಕ್ತಮ್‌ | 'ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್‌ 
ಬ್ರೂಯುರನೈಪುಣಾಃ । ಕಾಮಕ್ರೋಧಾಭಿಭೂತತ್ಮಾದಹಂಕಾರವಶಂ ಗತಾಃ । 
ಆತ್ಮಾದಾ ಇಚಾದೇಷಾದೇರೇವಾದ್ಮತಜಾನಹೇತುತೋಕೇರಿತ್ತತಃ 

ಶಿ ಲವ ವಲ” ವ 
ತದವಾಂತರಕಾರಣಮ್‌ | ಸರ್ಗಾತ್‌ ಪೂರ್ವಮಭಾವೇನ ಸರ್ಗಮಾರಭ್ಯೆ ಸ 
ವೋತ್ಪತ್ತೇರಿತಿ ಭಾವೇನಾಹ ಇಚ್ಛೇತಿ 


ಇಚ್ಛಾದ್ದೇಷೋತ್ಸನ್ನದ್ದಂದ್ದಮೋಹೇನ ಜೀವೇಶ್ದರೌ ತದ್ದರ್ಮಭೂತಾನಿ 
ಸರ್ವಜ್ಞತ್ಥಾಲ್ಪಜ್ಛತ್ಸಸ್ಥಾತಂತ್ರ -ಪಾರತಂತ್ರ ಸರ್ವಶಕ್ಕಲಶಕ್ಕಾದಿರೂಪಾಣ ಚ 
ದ್ದಂದ್ಹಾನಿ ತದ್ದಿಷಯಮಿಥ್ಯಾಜ್ಞಾನೇನ ಸರ್ವಭೂತಾನಿ ಸರ್ಗಕಾಲಮಾರಭ್ಯೆ ಪವ 
ಸಮ್ಮೋಹಂ ಉಕ್ಷದ್ದಂದ್ದ ಮೋಹದಾರ್ಡ್ಸಂ ಯಾಂತಿ । ದ್ವೀ ಸಂಭೋಧನ- 
ಮಾದರಾರ್ಥಮ್‌ ॥। 27 ॥ 


ಅನುವಾದ- ಅಥವಾ, ಕೆಲವರಿಗಿರುವ ಅದ್ಹೈತಜ್ಞಾನವೂ ನನ್ನ ಇಚ್ಛೆಗೆ ಅಧೀನವಾದದ್ದು 
ಎಂದು ಭಗವಂತನು ಹೇಳಿದ್ದು ಯುಕ್ತವಲ್ಲ. 


"ಐಕಾತ್ಮ್ಯಂ€ ನಾಮ ಯದಿದಂ ಕೇಚಿದ್‌ ಬ್ರೂಯುರನೈಪುಣಾಃ । 
ಕಾಮಕ್ರೋಧಾಭಿಭೂತತ್ವಾದ್‌ ಅಹಂಕಾರವಶಂ ಗತಾಃ ॥!' 


("ಜೀವಬ್ರಹ್ಮರಿಗೆ ಐಕ್ಯವಿದೆ' ಎಂದು ಕೆಲವು ಶಾಸ್ತ್ರನಿಪುಣರಲ್ಲದವರು ಹೇಳುವರು. ಅವರು 
ಕಾಮಕ್ರೋಧಗಳಿಂದ ಪ್ರಭಾವಿತರಾಗಿ ಅಹಂಕಾರಕ್ಕೆ ವಶರಾದವರು) ಇತ್ಯಾದಿ ಶ್ಲೋಕಗಳಲ್ಲಿ 
ಇಚ್ಛೆ- ದ್ವೇಷ ಮುಂತಾದವುಗಳೇ ಅದ್ವೈತಜ್ಞಾನಕ್ಕೆ ಕಾರಣವೆಂದು ಹೇಳಿರುವುದರಿಂದ ಎಂಬ 
ಆಶಂಕೆಗೆ ಉತ್ತರವಾಗಿ ಇಚ್ಛಾದ್ದೇಷಾದಿಗಳು (ಜೀವನಿಗೆ) ಸೃಷ್ಟಿಯ ಪೂರ್ವದಲ್ಲಿ ಇಲ್ಲದಿರು 
ವುದರಿಂದ, ಸೃಷ್ಟಿಯ ಆರಂಭವಾದ ನಂತರವೇ ಹುಟ್ಟುವುದರಿಂದ, ಅವರು (ಅದ್ವೆ ತೆಜ್ಞಾನಕ್ಕೆ) 
ಅಮುಖ್ಯಕಾರಣಗಳಾಗಿವೆ ಎಂಬ ಆಶಯದಿಂದ ಶ್ರೀಕೃಷ್ಣನು "ಇಚ್ಚಾದ್ದೇಷ' ಇತ್ಯಾದಿಯಾಗಿ 
ಹೇಳುತ್ತಿದ್ದಾನೆ. 


474 ಗೀತಾವಿವೃತಿ 


ಇಚೆ ಕ ದ್ವೇಷ ಇವುಗಳಿಂದಾಗಿ ಉತ್ಪನ್ನ ವಾದ ದ್ದಂದ್ವ ಮೋಹದಿಂದ ಎಂದರೆ ಜೀವ ಮತ್ತು 
ಈಶ್ವರ, ಇವರ ಧರ್ಮಗಳಾದ ಸರ್ವಜ್ಞತ್ವ- ಅಲ್ಪಜ್ಞತ್ವ ಸ್ವಾತಂತ್ರ ,”ಪಾರತಂತ್ರ ್ಯ, ಸರ್ವಶಕ್ತಿ - 
ಅಲಶಕ್ತಿ ಮೊದಲಾದ ಯಾವ ದ್ದಂದ್ದಗಳಿವೆಯೋ ಅವುಗಳ ಬಗ್ಗೆ ಇರುವ ಮಿಥ್ಯಾ ಜ್ಞಾನದಿಂದ 
ಎಲ್ಲ ಜೀವರು ಸೃಷ್ಟಿಕಾಲ ಆರಂಭವಾದ ಮೇಲೆಯೇ, ಸಂಮೋಹಂ- ಹಿಂದೆ ಹೇಳಿದ 
ದ್ವಂದ್ವಗಳ ಬಗ್ಗೆ ದೃಢವಾದ ಮೋಹವನ್ನು ಹೊಂದುವರು ಎಂದು. (ಭಾರತ, ಪರಂತಪ 
ಎ ಎರಡು ಬಾರಿ ಸಂಬೋಧಿಸಿರುವುದು ಆದರಕ್ಕೋಸ್ಕರವಾಗಿ. 11 27 ॥ 


(1) ವಿವರಣೆ- ಗೀತಾಭಾಷ್ಯ ಮತ್ತು ಗೀತಾತಾಶ್ಪರ್ಯಗಳನ್ನನುಸರಿಸಿ ಮೇಲಿನ ಶ್ಲೋ (ಕಕ್ಕೆ 
ಎರಡು ವಿವರಣೆಗಳನ್ನು ನೀಡಲಾಗಿದೆ. ಮೊದಲನೆಯ ವಿವರಣದ ಪ್ರಕಾರ, ಭಗವಂತನಲ್ಲಿ 
ಜೀವಾಭೇದಾದಿ ವಿಷ ಸು ಮಿಥ್ಯಾಜ್ಞಾನ ಬರಲು ಮಾಯೆ ಮತ್ತು ಭಗವಂತ ಇಬ್ಬರೂ 
ಮುಖ್ಯಕಾರಣರು. ಸುಖ-ದುಃಖಾದಿ ದ್ವಂದ್ವಗಳ ವಿಷಯದಲ್ಲಿ ಉಂಟಾಗುವ ಮೋಹವು 
ಅವಾಂತರ ಕಾರಣವಾಗಿದೆ. ಎರಡನೆಯ ವಿವರಣದ ಪ ಪ್ರಕಾರ, ಅದ್ವೈತಭ್ರಾಂತಿಗೆ ಭಗವದಿಚ್ಛೆ 
ಪ್ರಧಾನ ಕಾರಣವಾಗಿದ್ದು ಜೀವೇಶ್ವರರಲ್ಲಿರುವ ಸರ್ವಜ್ಞತ್ವ-ಅಲ್ಪಜ್ಞ ಜತ್ತ "ಸ್ವಾತಂತ್ರ- -ಪಾರತಂತ್ರ | 
ಮೊದಲಾದ ದ್ವಂದ್ದಗಳ ಬಗ್ಗೆ ಇರುವ ಮಿಥ್ಯಾಜ್ಞಾನವು ಆ ೪೬೪೬೪೬೬ ದ್ವಂದ್ವ 
ವಿಷಯಕವಾದ ಮಿಥ್ಯಾಜ್ಞಾನವು ಸ ಸೃಷ್ಟಿಯ ಪೂರ್ವದಲ್ಲಿ ಇಲ್ಲವಾಗಿದ್ದು ಸೃಷ್ಟಿಕಾಲದಲ್ಲೇ ¢ 
ಹುಟ್ಟುವುದರಿಂದ ಅದ್ದೆ ಪತೆಭಾಂತಿಗೆ ಸ ಅಮುಖ್ಯಕಾರಣವೆನ್ನು ವುದೇ Mo ಭಾವ. 


(2) ದ್ವಿ; ಸಂಬೋಧನಮ್‌ ಆದರಾರ್ಥಮ್‌- ಭಾರತ, ಪರಂತಪ ಎಂದು ಎರಡು ಬಾರಿ 


ಅರ್ಜುನನನ್ನು ಸಂಬೋಧಿಸಿರುವುದು ಶ್ರೀಕೃಷ್ಣನಿಗೆ ಅರ್ಜುನನ ಬಗ್ಗೆಇರುವ ಆದರಾತಿಶಯದ 
ದ್ಯೊ ೇತಕವೆಂದು ಭಾವ. 


ಮಿಥ್ಯಾಜ್ಞಾನವನ್ನು ಮೆಟ್ಟಿ ದೃಢದೀಕ್ಷೆಯಿಂದ ಭಜಿಸು 
ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಮ್‌ । 


ತೇ ದ್ಹಂದ್ರಮೋಹನಿರ್ಮುಕ್ತಾ ಭಜಂತೇ ಮಾಂ ದೃಢವ್ರತಾಃ 11 28 1 


ಅರ್ಥ - ಪುಣ್ಯಕರ್ಮವನ್ನು ಆಚರಿಸುವ ಯಾವ ಜನರ ಪಾಪವು ನಷ್ಟವಾಗಿದೆಯೋ ಅವರು 
ನಾನಾವಿಧವಾದ ದ್ವಂದ್ವಗಳ ಬಗ್ಗೆ ಮಿಥ್ಯಾಜ್ಞಾನವನ್ನು ಕಳೆದುಕೊಂಡು ದೃಢದೀಕ್ಷೆ! ಯಿಂದ 
ನನ್ನನ್ನು ಭಜಿಸುವರು. 
ಸರ್ವಭೂತಾನಿ ಸಮ್ಮೋಹಂ ಯಾಂತಿ ಚೇಲ್ಲುಪ್ಪೋ ಮುಕ್ತಿಮಾರ್ಗ ಇತ್ಯತೋ 
ದ್ದಂದ್ವ ಮೋಹರಹಿತಾಶ್ಚ ಕೇಚಿತ್‌ಸಂತೀತ್ಯಾಹ- ಯೇಷಾಮಿತಿ ॥॥ ಯೇಷಾಂ 


ಅಧ್ಯಾಯ 7 475 


ಪುಣ್ಯಕರ್ಮಣಾಂ ಜನಾನಾಂ ಹಾಹಮಂತಗತಂ ನಷ್ಟಂ ತೇ ದ್ದಂದ್ದ ಮೋಹ- 
ನಿರ್ಮುಕ್ತಾಃ ಪ್ರಾಗುಕ್ತದ್ದಿವಿಧದ್ದಂದ್ದ ವಿಷಯಮಿಥ್ಯಾಜ್ಞಾನಹೀನಾಃ ದೃಢವ್ರತಾಃ 
ಸಂತೋ ಮಾಂ ಭಜಂತ ಇತ್ಯರ್ಥಃ ॥ 28 ॥ 


ಅನುವಾದ - ಎಲ್ಲಜೀವರು ಮಿಥ್ಯಾಜ್ಞಾನವನ್ನು ಹೊಂದಿದ್ದಾದರೆ ಮೋಕ್ಷ ಮಾರ್ಗವೇ 
ಲುಪ್ತವಾಗುವುದು ಎಂಬ ಶಂಕೆಗೆ ಸಮಾಧಾನವನ್ನು ದ್ವಂದ್ಹಗಳ ಬಗ್ಗೆ ಮಿಥ್ಯಾಜ್ಞಾನ- 
ಎಲ್ಲದವರೂ ಕೆಲವರಿದ್ದಾರೆ ಎಂದು ಶ್ರೀಕೃಷ್ಣನು "ಯೇಷಾಂ' ಎಂಬ ಶ್ಲೋಕದಿಂದ ಹೇಳುತ್ತಿದ್ದಾನೆ. 


ಪುಣ್ಯಕರ್ಮಗಳನ್ನು ಆಚರಿಸಿದ ಯಾವ ಜನರ ಪಾಪವು, ಅಂತಗತಂ- ನಷ್ಟವಾಗಿದೆಯೋ 
ಅವರು, ದ್ವಂದ್ಧಮೋಹನಿರ್ಮುಕ್ತಾಃ: ಹಿಂದೆ ಹೇಳಿದ ಎರಡು ವಿಧವಾದ ದ್ವಂದ್ವಗಳ ಮಿಥ್ಯಾ- 
ಜ್ಞಾನವಿಲ್ಲದವರಾಗಿ ದೃಢದೀಕ್ಷೆಯುಳ್ಳವರಾಗಿ ನನ್ನನ್ನು ಭಜಿಸುವರು ಎಂದು ಅರ್ಥ. ॥। 28 ॥ 


ಜರಾಮರಣಮೋಕ್ಟಾಯ ಮಾಮಾಶ್ರಿತ್ಯ ಯತಂತಿ ಯೇ । 
ತೇ ಬ್ರಹ್ಮ ತದ್ದಿದುಃ ಕೃತ್ನ್ನಮಧ್ಯಾತ್ಮಂ ಕರ್ಮ ಚಾಖಲಮ್‌ 11 29 11 


ಅರ್ಥ- ಯಾರು ಮುಪ್ಪು , ಸಾವುಗಳಿಂದ ಬಿಡುಗಡೆಗಾಗಿ ನನ್ನನ್ನು ಆಶ್ರಯಿಸಿ 
ಪ್ರಯತ್ನಿಸುವರೋ ಅವರು ಆ ಪರಮಾತ್ಮನನ್ನೂ, ಸಮಸ್ತ ಅಧ್ಯಾತ್ಮವನ್ನೂ ಎಲ್ಲಕರ್ಮಗಳನ್ನೂ 
ತಿಳಿಯುವರು. 


ಭಗವದ್‌ಭಜನೇ ಕಿಂ ಫಲಂ ಭವತೀತ್ಯತಃ ಪ್ರಾಗುಕ್ತಭಜನಾನುವಾದೇನ ತಸ್ಯ 
ಬ್ರಹ್ಮಜ್ಞಾನರೂಪಂ ಫಲಮಾಹ- ಜರೇತಿ ॥ ಯೇ ಸಾಧುಪ್ರಕೃತಯಃ ಜರಾ- 
ಮರಣಮೋಕ್ಷಾಯ ಲಕ್ಷಣಯಾ ಸ್ವರ್ಗಾದಿಕಾಮನಿವೃತ್ತಯೇ ಮಾಮಾಶ್ರಿತ್ಯ 
ಯತಂತಿ | ಯತಂತೇ ಭಜಂತ ಇತ್ಯನುವಾದಃ | ತೇ ತದ್‌ಬ್ರಹ್ಮ ವಿದುಃ 
ಕ್ಷತ ಮಧ್ಯಾತ್ಮಂ ವಿದುಃ ಜಾನಂತಿ 1 ಅಖಿಲಂ ಕರ್ಮ ಚ ವಿದುಃ । 


ಲ ಲ 

ಜರಾಮರಣಮೋಕ್ಷಾಯೇತ್ಯೇತತ್‌  ಮೋಕ್ಷಸಕ್ತಿರನ್ಯಾಸಕ್ತಿತಃ ಪ್ರಶಸ್ತೇತಿ 
ಮೋಕ್ಷಾಸಕ್ತಿಸ್ತುತ್ಯರ್ಥಂ ವಾ । ಪ್ರಾಗುಕ್ತದಿಶಾನನ್ಯಕಾಮನಿವೃತ್ತರ್ಥಂ ವಾ | ನ 
ಸರ್ವಥಾ ತದುದ್ದೇಶೇನ ಭಜನವಿಧಿಃ | ಏಕಾಂತಭಕ್ತಾನಾಂ ಮೋಕ್ಷಾ- 
ಪೇಕ್ಷಾ5ಭಾವಾತ್‌ | “ಮಾಮೇವ ಯೇ ಪ್ರಪದ್ಯಂತೇ ಮಾಯಾಮೇತಾಂ ತರಂತಿ 
ತೇ' ಇತಿ ಭಗವದ್‌ಭಜನಫಲಸ್ಕೋಕ್ತಾವಪೀಹ ತದುಕ್ತಿಃ ಭಗವದ್‌ಭಜನಮೇವ 
ಜ್ಞಾನದ್ದಾರಾ ಮಾಯಾತರಣೋಪಾಯೋ ನಾನ್ಯ ಇತಿ ಜ್ಞಾಪನಾಯೇತಿ ॥ 29 ॥ 


476 ಗೀತಾವಿವೃತಿ 


ಅನುವಾದ- ಭಗವಂತನ ಭಜನೆಯನ್ನು ಮಾಡಿದಾಗ ಯಾವ ಫಲ ಉಂಟಾಗುವುದು 
ಎಂಬ ಪ್ರಶ್ನೆಗೆ ಉತ್ತರವಾಗಿ ಹಿಂದೆ ಹೇಳಿದ. ಭಜನೆಯನ್ನು ಅನುವಾದಿಸಿ ಅದಕ್ಕೆ ಬ್ರಹ್ಮಜ್ಞಾನ 
ತ ಫಲವುಂಟಾಗುವುದೆಂದು " ಜರಾ' ಇತ್ಯಾದಿ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. 


ಯಾವ ಸತ್ಸ್ವಭಾವದವರು, ಜರಾಮರಣಮೋಕ್ಟಾಯ ಎ ಈ ಪದವು ಲಕ್ಷಣಾವೃ ತ್ರಿಯಿಂದ 
ಹೇಳುವ ಸ್ವರ್ಗಾದಿಕಾಮನೆಯ ನಿವೃತ್ತಿಗಾಗಿ ನನ್ನನ್ನು "ಅಶ್ರ ಯಿಸಿ ಯತಂತಿ: “ಭಜಿಸುವರೋ- 
ಇಲ್ಲಿಯವರೆಗೆ ಹಿಂದೆ ಹೇಳಿದ್ದರ ಬ್ರಮುವಾದವಗಿ- "ಅವರು ಆ ಪರಬ್ರಹ್ಮನನ್ನು ತಿಳಿಯುವರು. 
ಸಮಸ್ತ ಅಧ್ಯಾತ್ಮವನ್ನು ತಿಳಿಯುವರು. ಎಲ್ಲಕರ್ಮಗಳನ್ನು ತಿಳಿಯುವರು. 


ಅಥವಾ, "ಜರಾಮರಣಮೋಕ್ಷಾಯ'- ವೃದ್ಧಾಪ್ಯ-ಮರಣ ಇವುಗಳಿಂದ ಬಿಡುಗಡೆ 
ಗಾಗಿ'- ಎಂದು ಹೇಳಿರುವುದು ಅತ್ರ ಫಲಗಳ ಬಗ್ಗೆ ಎ ಆಸಕ್ತಿಗಿಂತಲೂ ಮೋಕ್ಷದಲ್ಲಿ 
ಆಸಕ್ತಿಯು ಪ್ರಶಸ್ತವಾದುದು ಎಂದು ಮೋಕ್ಟಾಸಕ್ತಿಯನ್ನು ಸ್ತುತಿಸಲು. ಅಥವಾ, ಹಿಂದೆ ಹೇಳಿದಂತೆ 
ಇತರ ವಿಷಯಗಳಲ್ಲಿ ಕಾಮನೆಯ ನಿವೃತ್ತಿಗಾಗಿ, ಹೊರತು ಮೋಕ್ಷದ ಉದ್ದೇಶದಿಂದ 
ಭಗವಂತನನ್ನು ಭಜಿಸತಕ್ಕದ್ದು ಎಂದು ಹೇಳುವ ಉದ್ದೇಶ್ಯದಿಂದಲ್ಲ, ಏಕೆಂದರೆ, ಏಕಾಂತಭಕ್ತರಿಗೆ 
ಮೋಕ್ಟಾಪೇಕ್ಷೆ! ಯೇ ಇಲ್ಲವಷ್ಟೆ. 

'ಮಾಮೇತಿ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ'- "ನನ್ನನ್ನೇ ಯಾರು 
ಶರಣಾಗತಿ ಹೊಂದುವರೋ ಅವರು ಈ ಸಂಸಾರಬಂಧನವನ್ನು ದಾಟುವರು' ಎಂದು 
ಭಗವಂತನನ್ನು ಭಜಿಸುವುದರ ಫಲವನ್ನು ಹೇಳಿದ್ದರೂ ಇಲ್ಲಿ ಪುನಃ ಅದನ್ನು ಹೇಳಿರುವುದು 
"ಭಗವಂತನ ಭಜನೆಯೇ ಭಗವಂತನ ಜ್ಞಾನದ ಮೂಲಕ ಸಂಸಾರಬಂಧನವನ್ನು ದಾಟಲು 
ಸಾಧನವಾಗಿದೆ ಹೊರತು ಮತ್ತೊಂದಲ್ಲ' ಎಂದು ಸೂಚಿಸಲು. 


ವಿವರಣೆ - 'ಜರಾಮರಣಮೋಕ್ಷಾಯ' ಎಂಬ ಪದವು ವಾರ್ಧಕ್ಕ - ಮರಣ ಇವುಗಳಿಂದ 
ಬಿಡುಗಡೆಗಾಗಿ ಅರ್ಥಾತ್‌ ಜನನ - ಮಟ ರೂಪವಾದ ಸಂಸಾರದಿಂದ ಬಿಡುಗಡೆಗಾಗಿ 
ಎಂಬ ಅರ್ಥವನ್ನು ಕೊಡುವುದು. ಆದರೆ, "ಏಕಾಂತಾನಾಂ' ನ ಕಸ್ಕಚಿದರ್ಥೆ ನಾರಾಯಣೋ 
ದೇವಃ, ಸರ್ವಮನ್ಯತ್ತದರ್ಥಕಂ' ಎಂದು ಹೇಳಿರುವಂತೆ ಏಕಾಂತಭಕ್ಷರಿಗೆ ಮೋಕ್ಷಕ್ಕೋಸ್ಕರ 
ವಾಗಿಯೂ ಭಗವಂತ ಭಜನೀಯನಲ್ಲ ಆದ್ದ! ರಿಂದ ಮೋಕ್ಟಕ್ಕೋಸ್ಕರ ಭಗವಂತನ ಭಜನೆಯನ್ನು 
ಈ ಶ್ಲೋಕದಲ್ಲಿ ಹೇಳಲಾಗಿದೆ ಎಂದು ವ್ಯಾಖ್ಯೆ ಯುಕ್ಷ್ತವಾಗುವುದಿಲ್ಲ ಆ ಕಾರಣದಿಂದ, 
ಗೀತಾವಿವೃತ್ತಿಯಲ್ಲಿ ಬೇರೆ ರೀತಿಯಲ್ಲಿ ಎರಡು ವ್ಯಾಖ್ಯಾನವನ್ನು ಮಾಡಲಾಗಿದೆ. ಒಂದು- 
"ಜರಾಮರಣಮೋಕ್ಬಾಯ' ಎಂದುದು ಮೋಕ್ಷೇತರ ಪುರುಷಾರ್ಥಗಳಲ್ಲಿ ಕಾಮನೆಯ 
ನಿವೃತ್ತಿಗಾಗಿ' ಎಂದು. ಇನ್ನೊಂದು- "ಮುಕ್ತಿಗೋಸ್ಕರ ' ಎಂದೇ ಈ ಪದದ ಅರ್ಥ. ಆದರೆ ಇಲ್ಲ 


ಅಧ್ಯಾಯ 7 477 


ತಾತರ್ಯವಿರುವುದು - ಇತರ ಪುರುಷಾರ್ಥಗಳಲ್ಲಿ ಆಸಕ್ತಿಗಿಂತಲೂ ಮೋಕ್ಬಾಸಕ್ತಿಯು 
ಪ್ರಶಸ್ತವಾದದ್ದು ಎಂಬ ಮೋಕ್ಷಾಸಕ್ತಿಯ ಪ್ರಶಂಸೆಯಲ್ಲಿಹೊರತು ಮೋಕ್ಷಕ್ಷೋಸ್ಸ (ರ ಭಗವಂತನ 
ಭಜನೆಯನ್ನು ಮಾಡತಕ್ಕದ್ದು ಎಂಬ ಆದೇಶದಲ್ಲಿಅಲ್ಲ 1129 ॥ 


ಅಂತ್ಯಕಾಲದಲ್ಲಿ ಹರಿಸ್ಥ ಎತೆಯಿರುವವರು ಯೋಗಿಗಳು 


ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ | 
ಪ್ರಯಾಣಕಾಲೇsಪಿ ಚ ಮಾಂ ತೇ ವಿದುರ್ಯಕ್ತಚೇತಸಃ 11 30 li 


!1 ಓಂ ತತ್ತದಿತಿ ಶ್ರೀಮಧ್ಬಗವದ್ಗೀತಾಸೂಪನಿಷತ್ತು ಬ್ರಹ್ಮವಿದ್ಯಾಯಾಂ 
ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ 
ಸಪ್ತಮೋಂಧ್ಯಾಯಃ Il 

ಅರ್ಥ- ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞರೂಪಗಳಿಂದ ಸಹಿತನಾಗಿರುವ ನನ್ನನ್ನು 
ಯಾರು ತಿಳಿದಿರುವರೋ ಹಾಗೆಯೇ ಮರಣಕಾಲದಲ್ಲೂಯಾರು ನನ್ನನ್ನು ತಿಳಿದಿರುವರೋ 
ಅವರು ಸಮಾಧಿಯೋಗದಿಂದ ಯುಕ್ತವಾದ ಮನಸ್ಸುಳ್ಳವರು. 


ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ಜ್ಞಾನವಿಜ್ಞಾನಾಯೋಗವೆಂಬ ಏಳನೆಯ ಅಧ್ಯಾ ಯವು ಮುಗಿಯಿತು. 


ತದ್‌ಬ್ರಹ್ಮೇತ್ಯುಕ್ತ್ಯಾ ಬ್ರಹ್ಮ ಭಗವತೋಶನ್ಯದಿತಿ ಶಂಕಾನಿರಾಸಾಯಾಹ- ಸಾಧಿ- 
ಭೂತೇತಿ 11 ಅಧಿಭೂತಾಧಿದೈವಸಹಿತಂ ಸಾಧಿಯಜ್ಞಂ ಅಧಿಯಜ್ಞಸಹಿತಂ ಚ 
ಮಾಂ ಯೇ ವಿದುಃ | ಅಪಿ ಚ ಪ್ರಯಾಣಕಾಲೇ ಮಾಂ ವಿದುಃ ತೇ ಯುಕ್ತಚೇತಸಃ 
ಸಮಾಧಿಯುಕ್ತಮನಸ್ಕಾ ಇತ್ಯರ್ಥಃ । 


ಯದ್ವಾ ಪ್ರಯಾಣಕಾಲೇಆಪಿ ಚ ಮಾಂ ವಿದುಃ ಸ್ಮರಂತಿ ಯುಕ್ತಚೇತಸೋ 
ಮಾಮಾಶ್ರಯಂತಿ ಯೇ ಜನಾಃ ತೇ ತತ್‌ ಬ್ರಹ್ಮ ವಿದುರಿತಿ ॥ 30 ॥ 
ಇತಿ ಶ್ರೀಮದ್ಗೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ಸಪ್ಪಮೋತಧ್ಯಾ ಯಃ 
ಅನುವಾದ - (ಹಿಂದಿನ ಶ್ಲೋಕದಲ್ಲಿ ಶ್ರೀಕ್ಷ ೈಷ್ಣನು) "ತದ್‌ ಬ್ರ ಹ್ಮ '— "ಆ ಬ್ರಹ್ಮನನ್ನು 'ಎಂದು 


ಹೇಳಿದ್ದರಿಂದ ಬ್ರಹ್ಮನು ಶ್ರೀಕೃಷ್ಣನಿಗಿಂತ ಬೇರೆಯಾದವನು ಎಂಬ ಶಂಕೆಯುಂಟಾಗುವುದು. 
ಅದನ್ನು ನಿವಾರಿಸಲು, ಶ್ರೀ ಕೃಷ್ಣನು 'ಸಾಧಿಭೂತ ' ಎಂದು ಹೇಳುತ್ತಿದ್ದಾನೆ. 


478 ಗೀತಾವಿವೃತಿ 


ಅಧಿಭೂತ- ಅಧಿದ್ಭವಗಳಿಂದ ಸಹಿತನಾದ, ಸಾಧಿಯಜ್ಞಂ ಎ ಅಧಿಯಜ್ಞ ಸಹಿತನೂ ಆದ 
ನನ್ನನ್ನು ಯಾರು ತಿಳಿಯುವರೋ, ಮತ್ತು ಮರಣಕಾಲದಲ್ಲಿನನ್ನನ್ನು ಯಾರು ತಿಳಿದಿರುವರೋ 
ಅವರು, ಯುಕ್ತಚೇತಸಃ - ಸಮಾಧಿಯುಕ್ತವಾದ ಮನಸುಳ್ಳವರು. 


ಅಥವಾ - ಯಾವ ಜನರು ಪ್ರಯಾಣಕಾಲದಲ್ಲೂ "ಮಾಂ ವಿದುಃ - ನನ್ನನ್ನು 
ಸ್ಥರಿಸುವರೋ, ಯೋಗ ಯುಕ್ತಮನಸುಳ್ಳವರಾಗಿ ನನ್ನನ್ನು ಆಶ್ರಯಿಸುವರೋ ಅವರು ಆ 
ಬ್ರಹ್ಮನನ್ನು ತಿಳಿದಿರುವರು ಎಂದು ಅರ್ಥ. 


ವಿವರಣೆ - ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞಗಳ ಸ್ವರೂಪವನ್ನು ಮುಂದಿನ 
ಅಧ್ಯಾಯದಲ್ಲಿ ವಿಸ್ತಾರವಾಗಿ ವಿವರಿಸಲಾಗಿದೆ. ॥ 30 ॥ 


ಇಲ್ಲಿಗೆಶ್ರೀಕೃಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ಜ್ಞಾನವಿಜ್ಞಾನಾಯೋಗವೆಂಬ ಏಳನೆಯ ಅಧ್ಯಾಯವು ಮುಗಿಯಿತು. 


ಅಧ್ಯಾಯ -8$ 


ಬ್ರಹ್ಮ-ಅಧ್ಯಾತ್ಮ-ಅಧಿಯಜ್ಞ ಮೊದಲಾದವುಗಳ ಜಿಜ್ಞಾಸೆ 
ಅರ್ಜುನ ಉವಾಚ- 


ಕೆಂ ತದ್‌ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ । 
ಅಧಿಭೂತಂ ಚ ಕಿಂ ಪ್ರೋಕ್ರಮಧಿದೈವಂ ಕಿಮುಚ್ಛತೇ 11 1 1 


ಅಧಿಯಜ್ಞಃ ಕಥಂ ಕೋಠತ್ರ ದೇಹೆಸ್ಥಿನ್‌ ಮಧುಸೂದನ | 
ಪ್ರಯಾಣಕಾಲೇ ಚ ಕಥಂ ಜ್ಲೇಯೋಪಸಿ ನಿಯತಾತ್ಮಭಿಃ 121 


ಅರ್ಥ- ಹೇ ಪುರುಷೋತ್ತಮ ! ಆ ಬ್ರಹ್ಮ ಯಾವುದು ? ಅಧ್ಯಾತ್ಮವೆಂದರೇನು? ಕರ್ಮ 
ಯಾವುದು ? ಅಧಿಭೂತವೆಂದು ಹೇಳಲಾದುದು ಏನು ? ಅಧಿದೈವವೆಂದು ಯಾವುದು 
ಹೇಳಲ್ಪಡುತ್ತದೆ ? ॥ 1 ॥ 


ಹೇ ಮಧುಸೂದನ |! ಈ ದೇಹದಲ್ಲಿ ಅಧಿಯಜ್ಞ ಎಂದು ಹೇಳಲ್ಲಡುವವನು 
ಯಾರು 9 ಹಾಗೆ ಹೇಳಲ್ಪಟ್ಟದ್ದಾದರೂ ಹೇಗೆ ? ತಮ್ಮ ಮನಸ್ಸನ್ನು ನಿಯಂತ್ರಿಸುವವರು 
ಅಂತ್ಯಕಾಲದಲ್ಲಿನಿನ್ನನ್ನು ಹೇಗೆ ಸ್ಮರಿಸಬೇಕು ? 112 ॥ 


ಗೀತಾವಿವೃತಿ 
ತೂ "ತೇ ಬ್ರಹ್ಮತದ್ದಿದುಃ' ಇತ್ಯುಕ್ತಸ್ಯ (7-29) "ಪ್ರಯಾಣಕಾಲೇತಪಿಚಮಾಂ 
ಎದುಃ' ಇತ್ಯುಕ್ತಸ್ಯ (7-30) ಚ ವ್ಯಾಖ್ಯಾನಮತ್ರ ಪ್ರಾಧಾನ್ಯೇನ ಕ್ರಿಯತೇ । 
ತತ್ವಸಂಗಾದಂತಕಾಲಸ್ಫ್ಮರಣಫಲಂ ತದುಪಾಯಪ್ರಕಾರೋ ಬ್ರಹ್ಮಪ್ರಾಪ್ತಿ- 
ಮಾರ್ಗಶ್ಚಾತ್ರೋಚ್ಛತ ಆತಿ ಪೂರ್ವಾನಂತರ್ಯಮಧ್ಯಾಯಭೇದಃ ಸಸ್ಟಿನ್ನೇಕ- 
ವಾಕೃತಾ ಚ । ಸ್ಥ್ಮರಣವಿಷಯತ್ನಪ್ರಾಪ್ಯತ್ತರೂಪೋ ಮಹಿಮೈವ ವರ್ಣ್ಯತ ಇತಿ 


ಷಟ್‌ಕಾಂತರ್ಭಾವಶ್ಚ ಜ್ಞೇಯಃ | 


480 ಗೀತಾವಿವೃತಿ 


ಅನುವಾದ- "ತೇ ಬ್ರಹ್ಮ ತದ್ದಿದುಃ' ಎಂಬ ಶ್ಲೋಕದಲ್ಲಿ ಹೇಳಲಾದ ಮತ್ತು 
"ಪ್ರಯಾಣಕಾಲೇರಪಿ ಚ ಮಾಂ ವಿದುಃ' ಎಂಬಲ್ಲಿ ಹೇಳಲಾದ ವಿಷಯದ ವ್ಯಾಖ್ಯಾನವನ್ನು 
ಈ ಅಧ್ಯಾಯದಲ್ಲಿ ಪ್ರಧಾನವಾಗಿ ಮಾಡಲಾಗುವುದು. ಈ ವಿಷಯದ ಪ್ರಸಕ್ತಿಯಿಂದಾಗಿ, 
ಅಂತ್ಯಕಾಲದಲ್ಲಿಭಗವಂತನ ಸ್ಮರಣೆಯ ಫಲ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯ ಸಾಧನದ 
ರೀತಿ ಮತ್ತು ಬ್ರಹ್ಮನನ್ನು ಹೊಂದಲು ತೆರಳುವ ಮಾರ್ಗ. ಈ ವಿಷಯಗಳನ್ನೂ ಈ 
ಅಧ್ಯಾಯದಲ್ಲಿನಿರೂಪಿಸಲಾಗುವುದು ; ಆದ್ದರಿಂದ ಈ ಅಧ್ಯಾಯಕ್ಕೆ ಹಿಂದಿನ ಅಧ್ಯಾಯದ 
ಅನಂತರ ಪ್ರಸಕ್ತಿ, ಹಿಂದಿನ ಅಧ್ಯಾಯದಿಂದ ಭಿನ್ನತೆ ಮತ್ತು ಈ ಅಧ್ಯಾಯದಲ್ಲಿಪ್ರಸ್ತುತವಾದ 
ವಿಷಯಗಳಿಗೆ ಏಕವಾಕೃತೆ- ಇವುಗಳು ಸಿದ್ದಿಸುವವು "ಭಕ್ತರ ಸ್ಮರಣೆಗೆ ವಿಷಯನಾಗುವಿಕೆ ಮತ್ತು 
ಅವರಿಂದ ಪ್ರಾಪ್ಯನಾಗುವಿಕೆ ಎಂಬ ರೀತಿಯ ಭಗವಂತನ ಮಹಿಮೆಯೇ ಈ ಅಧ್ಯಾಯದಲ್ಲಿ 


ವರ್ಣಿತವಾಗುವುದು. ಆದ್ದರಿಂದ ಮಧ್ಯದ ಆರು ಅಧ್ಯಾಯಗಳ ಗುಂಪಿನಲ್ಲಿಈ ಅಧ್ಯಾಯವೂ 
ಸೇರುವುದೆಂದು ತಿಳಿಯಬೇಕು. 


ಪೂರ್ವತ್ರ ತದ್‌ಬ್ರಹ್ಮ ವಿದುರಿತಿ ಪರೋಕ್ಷನಿರ್ದೇಶೇನ ಬ್ರಹ್ಮ ಭಗವತಃ 
ಅನ್ಯದಿತಿ ಪ್ರತೀಯತೇ । ತಥಾ ಸಾಧಿಭೂತಂ ಸಾಧಿದೈವಂ ಸಾಧಿಯಜ್ಞಂ ಮಾಂ ಚ 
ವಿದುರಿತಿ ಯೋಜನಯಾ ಭಗವದ್‌ಜ್ಞಾ ನಾದ್‌ ಬ್ರಹ್ಮಜ್ಞಾನಮನ್ಯದಿತಿ ಪ್ರತೀ- 
ಯತೇ | “ವಾಸುದೇವಾತ್ಮಕಂ ಬ್ರಹ್ಮ (ವ್ಯಾಸಸ್ಕೃ.) ಇತ್ಯಾದೌ ಭಗವಾನೇವ 


ಬ್ರಹ್ಮೇತಿ ಪ್ರತೀಯತೇ । ಅತೋ ವಿಪ್ರತಿಪತ್ತ್ಯಾ ಜಾತಸಂಶಯಾತ್‌ಪೃಚ್ಛತಿ ಕಿಂ 
ತದ್‌ಬ್ರಹ್ಮೇತಿ । 


ಅನುವಾದ- ಹಿಂದೆ "ತದ್‌ ಬ್ರಹ್ಮವಿದುಃ'- "ಆ ಬ್ರಹ್ಮನನ್ನು ತಿಳಿಯುವರು' ಎಂದು ಪ್ರತ್ಯಕ್ಷ 
ನಲ್ಲದಿರುವಂತೆ ಬ್ರಹ್ಮನನ್ನು ನಿರ್ದೇಶಿಸಿರುವುದರಿಂದ ಬ್ರಹ್ಮನು ಭಗವಾನ್‌ ಶ್ರೀಕೃಷ್ಣನಿಗಿಂತ 
ಭಿನ್ನನಾದವನೆಂದು ತೋರುವುದು. ಹಾಗೆಯೇ "ಸಾಧಿಭೂತಂ ಸಾಧಿದೈವಂ ಸಾಧಿಯಜ್ಞಂ 
ಮಾಂಚವಿದುಃ' "ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ ಇವುಗಳಿಂದ ಸಹಿತನಾದ ನನ್ನನ್ನೂ 
ತಿಳಿಯುವರು' ಎಂದು ಚಕಾರಯೋಜನ ಸಂಭವವಿರುವುದರಿಂದ ಭಗವಂತನ ಜ್ಞಾನಕ್ಕಿಂತ ಬ್ರಹ್ಮ 
ಜ್ಞಾನವು ಭಿನ್ನವಾದುದೆಂದು ತಿಳಿಯುವುದು. "ವಾಸುದೇವಾತ್ಮಕಂ ಬ್ರಹ್ಮ' ಮುಂತಾದ 
ಪ್ರಮಾಣಗಳಿಂದ ಶ್ರೀಕೃಷ್ಣನೇ ಬ್ರಹ್ಮನೆಂದೂ ತೋರುವುದು. ಹೀಗೆ ವಿರುದ್ಧ ಮಾತುಗಳಿಂದ 
ಉಂಟಾದ ಸಂಶಯದಿಂದಾಗಿ ಅರ್ಜುನನು 'ಕಿಂ ತದ್‌ ಬ್ರಹ್ಮ' ಎಂದು ಪ್ರಶ್ನಿಸುತ್ತಿದ್ದಾನೆ. 


ಅತ್ರಾದ್ಯಶ್ಲೋಕೇ ಕಿಮಿತಿ ಸ್ಮರೂಪಪ್ರಶ್ನಃ । ದ್ವಿತೀಯೇ ಕಥಮಿತಿ 
ಪ್ರಕಾರಪ್ರಶ್ನಃ । ಅಧಿಗತೋ ಯಜ್ಞಮಧಿಯಜ್ಞ ಇತಿ ಪ್ರಾದಿಸಮಾಸೋ 


ಅಧ್ಯಾಯ 8 481 


ನಾವ್ಯಯೀಭಾವಃ | ಅತ್ರ ದೇಹೇ ಅಧಿಯಜ್ಞಃ ಕಥಮಿತ್ಯರ್ಥಃ | ಅಸ್ಮಿನ್‌ ದೇಹೇ 
ಅಧಿಯಜ್ಞಃ ಕ ಇತಿ ಸರೂಪಪ್ರಶ್ನಃ | ಅಸ್ಮಿನ್‌ ದೇಹ ಇತಿ ಪದದ್ದಯಕೃತ್ಯಂ 
ಪರಿಹಾರವಾಕ್ಕೇ ವಕ್ಷ್ಯಾಮಃ | ಅಂತಕಾಲೇ ಕಿಮರ್ಥಂ ಕಥಂಭೂತಃ ಕೇನ 
ಪ್ರಕಾರೇಣ ಸ್ಫರ್ತವ್ಯ ಇತ್ಯರ್ಥಃ ॥1 1-2 ॥ 


ಅನುವಾದ- ಇಲ್ಲಿ ಮೊದಲನೆ ಶ್ಲೋಕದಲ್ಲಿ "ಕಿಂ' ಎಂದು ಸ್ವರೂಪಕ್ಕೆ ಸಂಬಂಧಿಸಿದ 
ಪ್ರಶ್ನೆಯಾಗಿದೆ. ಎರಡನೆಯ ಶ್ಲೋಕದಲ್ಲಿ "ಕಥಂ' ಎಂದು ಪ್ರಕಾರಕ್ಕೆಸಂಬಂಧಿಸಿದ ಪ್ರಶ್ನೆಯಾಗಿದೆ. 
'ಅಧಿಗತೋ ಯಜ್ಞಂ' ಎಂಬ ವಿಗ್ರಹವನ್ನನುಸರಿಸಿ "ಅಧಿಯಜ್ಞ' ಎಂಬ ಸಮಾಸವು ಪ್ರಾದಿ 
ಸಮಾಸವಾಗಿದೆ. ಅವ್ಯಯೀಭಾವ ಸಮಾಸವಲ್ಲ . ಈ ದೇಹದಲ್ಲಿ ಭಗವಂತನು ಅಧಿಯಜ್ಞ 
ಎಂದೆನಿಸುವುದು ಹೇಗೆ ? ಎಂದು ಅರ್ಥ. ಈ ದೇಹದಲ್ಲಿ ಅಧಿಯಜ್ಞನು ಯಾರು ? ' 
ಎಂಬುದು ದೇಹದಲ್ಲಿರುವ ಭಗವಂತನ ಸ್ವರೂಪಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. "ಅಸ್ಮಿನ್‌, 
ದೇಹೇ' ಎಂಬ ಎರಡು ಪದಗಳ ಪ್ರಯೋಜನವನ್ನು ಪ್ರಶ್ನೆಗಳಿಗೆ ಪರಿಹಾರ ನೀಡುವ ವಾಕ್ಯದಲ್ಲಿ 
ಹೇಳುವೆವು. ಮರಣಕಾಲದಲ್ಲಿಏತಕ್ಕೋಸ್ಕರ ಮತ್ತು "ಕಥಂಭೂತಃ' ಅಂದರೆ ಯಾವರೀತಿಯಿಂದ 
ಭಗವಂತನನ್ನು ಸ್ಥರಿಸಬೇಕು ? ಎಂದು ಅರ್ಥ. 


ವಿವರಣೆ :-. "ಅಧಿಯಜ್ಞ' ಎಂಬ ಪದವು ಗೀತೆಯಲ್ಲಿ ಅವ್ಯಯೀಭಾವಸಮಾಸವಾಗಿದ್ದರೆ 
'ಯಜ್ಞದಲ್ಲಿ' ಎಂಬ ಅರ್ಥ ಇರುತ್ತಿದ್ದಿತು. ಅಲ್ಲದೆ "ಅಧಿಯಜ್ಞಂ' ಎಂದು ನಪುಂಸಕಲಿಂಗದ 
ಪದವಾಗಿರಬೇಕಾಗಿದ್ದೀತು. ಆದರೆ, ಆ ಅರ್ಥವು ಅನನ್ನಿತವಾಗಿರುವುದರಿಂದ ಮತ್ತು "ಅಧಿ 
ಯಜ್ಞಃ' ಎಂದು ಪುಲ್ಲಿಂಗ ಪ್ರಯೋಗವಿರುವುದಿರಂದ "ಅಧಿಗತೋ ಯಜ್ಞಂ' ಎಂಬ ವಿಗ್ರಹದ 
ಖ್ರಾದಿಸಮಾಸವೆಂದು "ಅಧಿಯಜ್ಞಃ' ಎಂಬ ಶಬ್ದವನ್ನು ವಿವರಿಸಬೇಕೆಂದು ವಿವೃತಿಯ 
ಅಭಿಪ್ರಾಯ. "ಯಜ್ಞಕ್ಕೆ ಸಂಬಂಧಿಸಿದವನು' ಎಂದು, ಪ್ರಕೃತ "ಅಧಿಯಜ್ಞ' ಪದದ 
ಅರ್ಥವಾಗಿದೆ. ॥ 1-2 ॥ 


ಬ್ರಹ್ಮ-ಅಧ್ಯಾತ್ಮಗಳ ನಿರೂಪಣೆ 
ಶ್ರೀಭಗವಾನುವಾಚ 
ಅಕ್ಷರಂ ಬ್ರಹ್ಮ ಪರಮಂ ಸಭಾವೋತಧ್ಯಾತ್ಲಮುಚ್ಛ್ಯತೇ | 
ಭೂತಭಾವೋದ್ಧವಕರೋ ವಿಸರ್ಗಃ ಕರ್ಮಸಂಜ್ಞಿತಃ Il 3 ॥| 


ಅರ್ಥ- ಸರ್ವೋತ್ತಮವಾದ ಅಕ್ಷರಶಬ್ದವಾಚ್ಯ ವಾದ ವಸ್ತುವೇ ಬ್ರಹ್ಮನೆನಿಸುವುದು. ದೇಹ- 
ಇಂದ್ರಿಯ-ಅಂತಃಕರಣ- ಈ ಪದಾರ್ಥಗಳೇ ಅಧ್ಯಾತ್ಮವೆನಿಸುವವು. ಅಥವಾ, ಆತ್ಮಾಧಿಕಾರ 


482 ಗೀತಾವಿವೃತಿ 


ಎಂಬ ಗ್ರಂಥದಲ್ಲಿ ಪ್ರತಿಪಾದ್ಯನಾದವನು ಸರ್ವದಾ ಏಕಪ್ರಕಾರನಾಗಿರುವ ಜೀವನೇ ಆಗಿದ್ದಾನೆ. 
ಜೀವರ ಮತ್ತು ಜಡವಸ್ತುಗಳ ಉತ್ಪತ್ತಿಗೆ ಕಾರಣವಾದ ಭಗವಂತನ ವಿಶಿಷ್ಠವಾದ ಸೃಷ್ಟಿಕ್ರಿಯೆಯು 
ಕರ್ಮನವೆಂದೆನಿಸುವುದು. 


ಪ್ರಶ್ನಾಷ್ಠಕಸ್ಯಾಪಿ ಕ್ರಮೇಣೋತ್ತರಮಾಹ ಅಕ್ಷರಮಿತ್ಯಾದಿನಾ ॥। "ಕಿಂ ತದ್‌ 
ಬ್ರಹ್ಮ' ಇತಿ ತ್ವಯಾ ಪೃಷ್ಟಂ ಬ್ರಹ್ಮಪರಮಮಕ್ಷರಮುತ್ತಮಾಕ್ಷರಂ ಪರಮಾಕ್ಷರಶಬ್ಬಿತಂ 
ವಸ್ತು । ಅತ್ರ ಭಗವತೋನನ್ಯದ್‌ ಬ್ರಹ್ಮೇತಿ ಶಂಕಯಾ ಕಿಂ ಬ್ರಹ್ಮೇತಿ ಪ್ರಶ್ನೇ ಅಹಂ 
ಬ್ರಹ್ಮೇತಿ ಪರಿಹಾರೇ ಕಾರ್ಯೇ ಅಕ್ಷರಂ ಬ್ರಹ್ಮೇತ್ಯುಕ್ತಿಃ “ತಸ್ಮಾದಕ್ಷರಂ ತಸ್ಮಾದಕ್ಷರ- 
ಮಿತ್ಯಾಚಕ್ಷತ ಏತಮೇವ ಸಂತಮ್‌' ಇತ್ಯಾದೌ ವಿಷ್ಣಾವೇವಾಕ್ಷರತ್ತ ಪ್ರಸಿದ್ಧೇರಕ್ಷರ- 
ಮಿತ್ಯುಕ್ಕೆ ವ ವಿಷ್ಣುರ್ಬಹ್ಮೇತಿ ವಾ ಅಹಮೇವ ಬ್ರಹ್ಮೇತಿ ವಾ ಫಲಿತತ್ವಾ- 
ದಜ್ಞಾನಾಮಕ್ಷರತಮಪಿ ಸಸ್ಯ ಜಾಪನಾಯ । ತಥೈವ ವಾಚ್ಕೇತಪಿ ಪರಮ- 

ವ ವಲಿ ಇಗ ಲ ಜೆ 

ಮಿತ್ಯಕ್ಷರವಿಶೇಷಣಂ ತು "ಅಧಮಂ ತ್ವಕ್ಷರಂ ಯಾ ಸಾ ಪ್ರಕೃತಿರ್ಜಡರೂಪಿಕಾ 


(ಸ್ಕಾಂದೇ) ಇತ್ಯಾದೇಃ ಪ್ರಕೃತ್ಕಾದೇರಪ್ಯಕ್ಷರಶಬ್ದಾರ್ಥತ್ನಾತ್‌ ತದ್‌ವ್ಯಾವೃತ್ತ್ಯರ್ಥ- 
ಮಿತಿ ಜ್ಞೇಯಮ್‌ 


ಅನುವಾದ- (1) ಎಂಟು ಪ್ರಶ್ನೆಗಳಿಗೂ ಕ್ರಮವಾಗಿ ಉತ್ತರಗಳನ್ನು "ಅಕ್ಬರಂ' ಇತ್ಯಾದಿ 
ಶ್ಲೋಕಗಳಿಂದ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. "ಕಿಂ ತದ್‌ ಬ್ರಹ್ಮ' - "ಆ ಬ್ರಹ್ಮಯಾರು?' ಎಂದು 
ನೀನು ಪ್ರಶ್ನಿಸಿದ ಬ್ರಹ್ಮನು, ಪರಮಂ ಅಕ್ಷರಂ- ಉತ್ತಮ ಅಕ್ಷರವೆಂಬ ಪರಮಾಕ್ಷರ ಶಬ್ದವಾಚ್ಯವಾದ 
ವಸ್ತುವಾಗಿದೆ. ಇಲ್ಲಿ ಬ್ರಹ್ಮವು ಭಗವಂತನಾದ ಶ್ರೀಕೃಷ್ಣನಿಂದ ಭಿನ್ನವಾಗಿರಬಹುದೆಂಬ ಶಂಕೆಯಿಂದ 
'ಕಿಂ ತದ್‌ ಬ್ರಹ್ಮ'ಎಂದು ಪ್ರಶ್ನಿಸಿದಾಗ "ನಾನೇ ಬ್ರಹ್ಮ' ಎಂದು ಹೇಳಿ ಪ್ರಶ್ನೆಯನ್ನು 
ಪರಿಹರಿಸಬೇಕಾಗಿದ್ದರೂ "ಅಕ್ಬರಂ' ಬ್ರಹ್ಮ ಎಂದು ಹೇಳಿರುವುದು, "ತಸ್ಮಾದ್‌ ಅಕ್ಷರಂ 
ತಸ್ನಾದಕ್ಷರಮಿತ್ಯಾಚಕ್ಷತ ಏತಮೇವ ಸಂತಂ' ಇತ್ಯಾದಿ ವಾಕ್ಯಗಳಲ್ಲಿ ವಿಷ್ಣುವೇ ಅಕ್ಷರನೆಂದು 
ಪ್ರಸಿದ್ದಿ ಇರುವುದರಿಂದ "ಅಕ್ಷರಂ' ಎಂದು ಹೇಳಿದ ಮಾತ್ರದಿಂದ ವಿಷ್ಣುವೇ ಬ್ರಹ್ಮನೆಂದು ಅಥವಾ 
ನಾನೇ (ಕೃಷ್ಣನೇ) ಬ್ರಹ್ಮನೆಂದು ಫಲಿಸುವುದರಿಂದ ಅಜ್ಞಾನಿಗಳಿಗೆ ಅಕ್ಷರನೂ ತಾನೇ 
ಆಗಿರುವೆನೆಂದು ತಿಳಿಸಲು. "ಅಕ್ಷರಂ ಬ್ರಹ್ಮ' ಎಂದು ಹಾಗೆಯೇ ಹೇಳಬೇಕಾಗಿದ್ದರೂ "ಪರಮಂ' 
ಎಂದು ಅಕ್ಷರನಿಗೆ ವಿಶೇಷಣವನ್ನು ಕೊಟ್ಟಿರುವುದು "ಅಧಮಂ ತ್‌ಕ್ಷರಂ ಯಾ ಸಾ 
ಪ್ರಕೃತಿರ್ಜಡರೂಪಿಕಾ' - "ಅಧಮ ಅಕ್ಷರ ಎಂದು ಯಾವುದಿದೆಯೋ ಅದು ಜಡವಾದ 
ಪ್ರಕೃತಿಯೇ ಆಗಿದೆ' ಇತ್ಯಾದಿ ವಚನಾನುಸಾರ ಜಡಪ್ರಕೃತಿ ಮೊದಲಾದವುಗಳೂ ಅಕ್ಷರ ಶಬ್ದದ 
ಅರ್ಥ ವಾಗಿರುವುದರಿಂದ, ಪ್ರಕೃತ, ಅವುಗಳನ್ನು ಅಕ್ಷರ ಶಬ್ದದಿಂದ ಗ್ರಹಿಸದಿರುವ ಸಲುವಾಗಿ. 


ಅಧ್ಯಾಯ 8 483 


ಆತ್ಮಾನಂ ಜೀವಮಧಿಕೃತ್ಯ ಯದಸ್ತಿ ಜೀವೋಪಕಾರಿತ್ತೇನ ವರ್ತಮಾನ- 
ದೇಹೇಂದ್ರಿಯಾಂತಃಕರಣರೂಪಂತದಧ್ಯಾತ್ಮಮ್‌ | ಸಭಾವಶಬ್ಬಃ ಸ್ವಸ್ಯ "ತೇ ವಿದುಃ' 
ಇತಿ ಪ್ರಕೃತಜೀವಸ್ಯ ಭವತಿ ಉಪಕಾರಿತ್ಲೇನ ವರ್ತತೇ ಇತಿ ವೃತ್ತತ್ವಾ ದೇಹಾದಿ- 
ಪದಾರ್ಥವಾಚೀ । ದೇಹೇಂದ್ರಿಯಾಂತಃಕರಣಲಕ್ಷಣಃ ಪದಾರ್ಥಃ ಅಧ್ಯಾತ್ಮಮಿತಿ 
ಪ್ರಥಮಾಂತಾವ್ಯಯಪದೇನೋಕ್ಷವ್ಯತತ್ಯೋಚ್ಯತೇ । ಯದ್ವಾ ಅಧ್ಯಾತ್ಮಪದಂ 
ಸಪ್ತಮ್ಯಂತಮುಖಪೇತ್ಯ ಅಧ್ಯಾತ್ಮಮಾತ್ಕಾಧಿಕಾರಾಖ್ಯಗ್ರಂಥೇ ಪ್ರತಿಪಾದ್ಯಂ ಕಿಮಿತಿ 
ಚೇತ್ತವ ಪ್ರತಿಪ್ರಶ್ನಃ ತದಾಧ್ಯಾತ್ಮಮಾತ್ಕಾಧಿಕಾರಗ್ರಂಥಪ್ರತಿಪಾದ್ಯಂ ಸ್ವಭಾವಃ । ಸ್ವಶಬ್ಧಃ 
"ತೇ ವಿದುಃ' ಇತಿ ಪ್ರಕೃತಜೀವವಾಚೀ । ಭವತಿ ಸದೈಕಪ್ರಕಾರೇಣಾಸ್ತೀತಿ ಭಾವಃ | 
ಸ್ವಶ್ವಾಸೌ ಭಾವಶ್ಚ ಸದೈಕರೂಪೇಣ ವರ್ತಮಾನಶ್ಚೇತಿ ಸ್ಪಭಾವಃ । ಅಧ್ಯಾತ್ಮ- 
ಶಬ್ದಿತಾತ್ಮಾಧಿಕಾರಗ್ರಂಥೋಕ್ತಸ್ತು ಸದೈಕಪ್ರಕಾರೋ ಜೀವ ಇತ್ಯರ್ಥಃ । 


ಅನುವಾದ- "ಆತ್ಮಾನಂ' ಎಂದರೆ ಜೀವನನ್ನು ಉದ್ದೇಶಿಸಿ ಯಾವುದಿದೆಯೋ ಅಂತಹ, 
ಜೀವನಿಗೆ ಉಪಕಾರಿಯಾಗಿರುವ ದೇಹ, ಇಂದ್ರಿಯಗಳು, ಅಂತಃಕರಣ ಇವುಗಳೇ ಅಧ್ಯಾತ್ಮ 
ವೆನಿಸುವವು. "ಸ್ವಭಾವ ' ಶಬ್ದವು- "ಸ್ವಸ್ಯ' - ತನಗೆ ಎಂದರೆ "ತೇ ವಿದುಃ ಎಂಬ ಶ್ಲೋಕದಲ್ಲಿ 
ಪ್ರಕೃತನಾದ ಜೀವನಿಗೆ ಉಪಕಾರಿಯಾಗಿರುವುದು ಎಂಬ ವ್ರುತ್ತತ್ತಿಯನ್ನನುಸರಿಸಿ ದೇಹ 
ಮೊದಲಾದ ಪದಾರ್ಥಗಳನ್ನು ಹೇಳುವುದು. ದೇಹ- ಇಂದ್ರಿಯಗಳು-ಅಂತಃಕರಣ- ಈ 
ಪದಾರ್ಥಗಳು ಅಧ್ಯಾತ್ಮವೆಂದು ಪ್ರಥಮಾವಿಭಕ್ಕಂತವಾದ "ಅಧ್ಯಾತ್ಮಂ' ಎಂಬ ಅವ್ಯಯ 
ಪದದಿಂದ ಈಗ ಹೇಳಲಾದ ವ್ರತ್ಪಕ್ತಿಗೆ ಅನುಸಾರವಾಗಿ ಹೇಳಲಡುವವು. ಅಥವಾ, ಅಧ್ಯಾತ್ಮ 
ಪದವು ಸಪ್ಪಮಿವಿಭಕ್ಕಂತವೆಂದು ಸ್ವೀಕರಿಸಿ, ಅಧ್ಯಾತ್ಮಂ- ಆತ್ಮಾಧಿಕಾರ ಎಂಬ ಗ್ರಂಥದಲ್ಲಿ 
ಪ್ರತಿಪಾದ್ಯವಾದುದು ಏನೆಂದು ಪ್ರಶ್ನಿಸಿದರೆ ನಿನ್ನ ಪ್ರಶ್ನೆಗೆ ಉತ್ತರ. ಆ ಅಧ್ಯಾತ್ಮಂ- ಆತ್ಮಾಧಿಕಾರ 
ಗ್ರಂಥ ಪ್ರತಿಪಾದ್ಯವಾದುದು, ಸ್ವಭಾವಃ- ಸ್ವಭಾವವಾಗಿದೆ ಎಂದು. ಇಲ್ಲಿ ಸ್ವಶಬ್ದವು 'ತೇ 
ವಿದುಃ' (ಗೀ.7-28) ಎಂಬ ಶ್ಲೋಕದಲ್ಲಿಪ್ರಸ್ತುತನಾದ ಜೀವನನ್ನು ಹೇಳುವುದು. ಭವತಿ- 
ಸರ್ವದಾ ಏಕಪ್ರಕಾರವಾಗಿ ಇರುವನು ಎಂದು ಭಾವ. ಸ್ವಶ್ಚಾಸೌ ಭಾವಶ್ಚಎಂಬ ವಿಗ್ರಹಕ್ಕನು 
ಸಾರವಾಗಿ ಸದಾ ಏಕಪ್ರಕಾರನಾಗಿರುವ ಜೀವನು ಸ್ವಭಾವನೆಂದೆನಿಸುವನು. ಅಧ್ಯಾತ್ಮ 
ಶಬ್ದವಾಚ್ಯವಾದ ಆತ್ಮಾಧಿಕಾರ ಎಂಬ ಗ್ರಂಥ ಪ್ರತಿಪಾದ್ಯನು ಸದಾ ಏಕಪ್ರಕಾರನಾದ ಜೀವನು 
ಎಂದು ಅರ್ಥ. 


ಸ್ಹ ಇತ್ಯೇವೋಕ್ಟೌ ಸ್ವಶಬ್ದಸ್ಯಾತ್ವೀಯೇರ5ಪಿ ಪ್ರಯೋಗಾದಂತಃಕರಣಾದಿರಪಿ 


ವ 


ಪ್ರತೀ(ಯೇತ)ಯತೇ 1 ಅತೋ ಭಾವ ಅತ್ಯುಕ್ತಿಃ I "ಅನ್ನಮಯಂ ಸೋಮ್ಯ 


484 ಗೀತಾವಿವೃತಿ 


ಮನ' ಇತ್ಯಾದೇರ್ಮನಃ ಪ್ರಭೃತೇರನ್ನವಿಕಾರತ್ನೇನೈಕಪ್ರಕಾರತ್ನಾಭಾವಾತ್‌ | ಭಾವ 
ಇತ್ಯೇವೋಕ್ತೌ ಈಶ್ನರಸ್ಕಾಪಿ ಸದೈಕರೂಪತ್ನಾತ್ತೇನ ತಸ್ಯ ಪ್ರತೀತೌ ದ್ವಿತೀಯಪ್ರಶ್ನೋ 
ನೋತ್ತರಿತಃ ಸ್ಯಾದತಃ ಸ್ವಇತ್ಯುಕ್ತಿಃ | ತೇನ ಚ ಪ್ರಕೃತತ್ನಾತ್‌ ಜೀವ ಏವ ಪರಾಮೃಶ್ಯತ 
ಇತಿ ಪದದ್ದಯಮಪ್ಯರ್ಥವದೇವೇತಿ ಭಾವಃ । 


ಅನುವಾದ- "ಸ್ವಃ' ಎಂದಿಷ್ಟೇ ಹೇಳಿದಲ್ಲಿ, ಸ್ವಶಬ್ದವನ್ನು ತನಗೆ ಸಂಬಂಧಿಸಿದ ಪದಾರ್ಥಗಳ 
ಬಗ್ಗೆಯೂ ಪ್ರಯೋಗಿಸುವುದರಿಂದ ಅಂತಃಕರಣ ಮೊದಲಾದವುಗಳೂ ಸ್ವಶಬ್ದದಿಂದ ಪ್ರಕೃತ, 
ತಿಳಿದುಬಂದೀತು. ಆದ್ದರಿಂದ "ಭಾವ ' ಎಂಬ ಪದವನ್ನೂ ಪ್ರಯೋಗಿಸಲಾಗಿದೆ. "ಅನ್ನಮಯಂ 
ಸೋಮ್ಯ ಮನಃ' ಇತ್ಯಾದಿ ಶ್ರುತಿಯಿಂದ ಮನಸ್ಸು ಮೊದಲಾದವುಗಳು ಅನ್ನ: ದ ವಿಕಾರ 
ವಾದುದರಿಂದ ಏಕ ಪ್ರಕಾರವಾದುದಲ್ಲ (ಹೀಗೆ, ಭಾವಶಬ್ದವು, ಇಲ್ಲಿ ಅಂತಃಕರಣಾದಿಗಳು 
ಏವಕ್ಬಿತವಲ್ಲವೆಂದು ಸೂಚಿಸುವುದು). "ಭಾವಃ' ಎಂದಿಷ್ಟೇ ಹೇಳಿದಲ್ಲಿ ಈಶ್ಚರನೂ ಸರ್ವದಾ 
ಏಕರೂಪನಾಗಿರುವುದರಿಂದ ಅವನು ಪ್ರಕೃತ "ಭಾವ'ಶಬ್ದವಾಚ್ಯನೆಂದು ತಿಳಿಯುವ ಸಂಭವವಿದ್ದು 
'ಕಿಮಧ್ಯಾತ್ಮಂ' ಎಂಬ ಎರಡನೆಯ ಪ್ರಶ್ನೆಗೆ ಉತ್ತರಿಸಿದಂತಾಗದು. ಆದ್ದರಿಂದ "ಸ್ಥ' ಶಬ್ದವನ್ನೂ 
ಪ್ರಯೋಗಿಸಲಾಗಿದೆ. ಆ ಸ್ವಶಬ್ದದಿಂದ ಪ್ರಕೃತನಾದ ಜೀವನೇ ಪರಾಮರ್ಶಿಸಲ್ಪಡುವನು. ಹೀಗೆ, 
ಸ್ಪಮತ್ತು ಭಾವ ಎಂಬ ಎರಡೂ ಪದಗಳು ಸಾರ್ಥಕವೇ ಆಗಿವೆಯೆಂದು ಭಾವ. 


ಕಿಂ ಕರ್ಮೇತ್ಯಸ್ಯೋತ್ತರಂ ಭೂತೇತ್ಯಾದಿ । ಭೂತಾನಾಂ ಜೀವಾನಾಂ 
ಭಾವಾನಾಂ ಜಡಪದಾರ್ಥಾನಾಂ ಚೋದ್ಧವಕರಃ ಉತ್ಪತ್ತಿಕಠರೋ ವಿಸರ್ಗೋ 
ವಿಶೇಷೇಣ ಸರ್ಜನಮ್‌ ಈಶ್ವರಕರ್ತಕೋ ವ್ಯಾಪಾರಃ ಕರ್ಮೇತಿ ಶಬ್ಬ್ದಿತ 
ಇತ್ಯರ್ಥಃ ॥ 3 ॥ 


ಅನುವಾದ- "ಭೂತ ' ಇತ್ಯಾದಿ ವಾಕ್ಯವು "ಕಿಂ ಕರ್ಮ' ? ಎಂಬ ಪ್ರಶ್ನೆಗೆ ಉತ್ತರವಾಗಿದೆ. 
ಭೂತಾನಾಂ: ಜೀವರಿಗೆ, ಭಾವಾನಾಂ- ಜಡಪದಾರ್ಥಗಳಿಗೆ, ಉದ್ಭವಕರಃ- ಉತ್ಪತ್ರಿ- 
ಕಾರಣವಾದ, ವಿಸರ್ಗ: ವಿಶೇಷರೀತಿಯಿಂದ ಸೃಷ್ಟಿಯೆಂಬ ಈಶ್ವರನು ಮಾಡುವ ಕ್ರಿಯೆಯು 
ಕರ್ಮಶಬ್ದದ ಅರ್ಥವಾಗಿದೆ ಎಂದು ಅರ್ಥ. 


ವಿವರಣೆ - ಅ. ಅರ್ಜುನನು ಕೇಳಿದ ಎಂಟು ಪ್ರಶ್ನೆಗಳು - 

1. ಬ್ರಹ್ಮಸ್ನರೂಪವೇನು ? 2. ಅಧ್ಯಾತ್ಮ ಯಾವುದು ? 

3. ಕರ್ಮ ಯಾವುದು ? 4. ಅಧಿಭೂತದ ಸ್ವರೂಪವೇನು ? 

5. ಅಧಿದೈವದ ಸ್ವರೂಪವೇನು ? 6. ಈ ದೇಹದಲ್ಲಿ ಅಧಿಯಜ್ಞ ಯಾರು. ? 


ಅಧ್ಯಾಯ 8 485 


7. ಭಗವಂತನು ksi as ಹೇಗೆ? 8. ಅಂತಕಾಲದಲ್ಲಿ ಭಗವಂತನನ್ನು ಏಕೆ 
ಮತ್ತು ಹೇಗೆ ಸ್ಮರಿಸ ಸಬೇಕು ೧ 


ಆ. ಅಧ್ಯಾತ್ಮಪದಕ್ಕೆ ಎರಡು ಬಗೆಯ ವ್ಯಾಖ್ಯಾನವನ್ನು ಇಲ್ಲಿ ಮಾಡಲಾಗಿದೆ. "ಆತ್ಮಾನಂ ಅ' 
ಎಂಬ ವಿಗ್ರಹವಾಕ್ಯವನ್ನನುಸರಿಸಿದಾಗ ಸಿಗುವ ಅಧ್ಯಾತ್ಮಪದವು ಪ್ರಥಮಾ- ವಿಭಕ್ಕಂತವಾಗಿದ್ದು 
ಜೀವನನ್ನು ಚೀ ke ಅವನಿಗೋಸ ರ ಇರತಕ್ಕದ್ದು ಎಂಬ ಅರ್ಥವನ್ನು ಹು 
ಜೀವರಿಗೆ ಉಪಕಾರಕವಾದ ದೇಹೇಂದ್ರಿ ಯಾಂತಣರಣಗಳು ಈ ವ್ಯಾಖ್ಯಾನದ ಪ್ರಕಾರ 
ಅಧ್ಯಾತ್ಮವೆನಿಸುವವು. ಇನ್ನೊ ೦ದು ವ್ಯಾಖ್ಯಾನದ ಪ್ರಕಾರ, ಅಧ್ಯಾತ್ಮಪದವು ಆತ್ಮಾಧಿಕಾರ ಎಂಬ 
ಗ್ರಂಥವಾಚಕವಾಗಿದೆ. ಅಲ್ಲದೆ, ಪ್ರಕೃ ತ" ಅಧ್ಯಾ ತ್ನಂ' ಎಂಬ ಅವ ಯವುಸ ಸಪ್ತಮೀವಿಭಕ್ಕ ೦ತವಾದ 
ಪದವಾಗಿದೆ. ಆದ್ದ ರಿಂದ "ಕಿಮ್‌ ಅಧ್ಯಾತ್ಮಂ' ಎಂಬ ಅರ್ಜುನನ ಪ್ರಶ್ನೆ ಗೆ ಜೀವರಿಗೆ SEE 
ವಾಗಿರುವುದು ಯಾವುದು? ಆತ್ಮಾಧಿಕಾರಗ್ರಂಥದಲ್ಲಿ ಪ್ರತಿಪಾದ್ಯ ವಿಷಯವೇನು ? ಎಂಬ 
ಎರಡು ಪ್ರಶ್ನೆಗಳೂ "ಕಿಮಧ್ಯಾತ್ಮಂ?' ಎಂಬ ಪ್ರಶ್ನೆಯಲ್ಲಿಅಡಕವಾಗಿದೆ. 

ಈ ಎರಡೂ ಪ್ರಶ್ನೆಗಳಿಗೆ "ಸ್ವಭಾವಃ' ಎಂದು ಒಂದೇ ಪದದಿಂದ ಶ್ರೀಕೃಷ್ಣನು ಉತ್ತರ 
ಕೊಟ್ಟಿದ್ದಾನೆ. ಸ್ವಸ್ಯ ಭಾವಃ ಎಂಬ ವಿಗ್ರಹಕ್ಕನುಸಾರವಾಗಿ "ತೇ ಬ್ರಹ್ಮ ತದ್ದಿದುಃ' (1.29) ಎಂದು 
ಹಿಂದೆ ಪ್ರಕೃತನಾದ ಜೀವನಿಗೆ, ಭಾವಃ - ಉಪಕಾರಕವಾಗಿರತಕ್ಕ ಶರೀರಾದಿಗಳು ಎಂಬ ಅರ್ಥ 
ಮಾಡಿದಾಗ ಮೊದಲನೆಯ ಪ್ರಶ್ನೆಗೆ ಉತ್ತರವಾಗುತ್ತದೆ. ಸ್ವಶ್ವಾಸೌ ಭಾವಶ್ಚ ಎಂಬ 
ವಿಗ್ರಹವನ್ನನುಸರಿಸಿ ನೀಡಲಾಗುವ "ಜೀವನೆಂಬ ವಸ್ತು' ಎಂಬ ವಿವರಣೆ ಎರಡನೆಯ ಪ್ರಶ್ನೆಗೆ 
ಉತ್ತರವಾಗುತ್ತದೆ. ॥। 3 ॥ 


ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಮ್‌ I 
ಅಧಿಯಜ್ಞೋ5ಹಮೇವಾತ್ರ ದೇಹೇ ದೇಹಭೃತಾಂ ವರ 11 4 11 


ಅರ್ಥ- ಎಲೈ ದೇಹಧಾರಿಗಳಾದ ಜೀವರಲ್ಲಿ ಶ್ರೇಷ್ಠನಾದ ಅರ್ಜುನ । ವಿನಾಶವನ್ನು 
ಪಡೆಯುವ ಜನ್ಯ ವಸ್ತುಗಳೆಲ್ಲವು ದೇಹಯುಕ್ತರಾದ ಜೀವರಿಗೆ ಉಪಕಾರಕವಾಗಿದ್ದು ಅಧಿ 
ಭೂತವೆನಿಸುವವು. ಶೇಷ ಮತ್ತು ಚತುರ್ಮುಖ ಬ್ರಹ್ಮ ಇವರಿಬ್ಬರೂ ಸರ್ವದೇವತೆಗಳಿಗೆ 
ಸ್ವಾಮಿಗಳಾದ್ದರಿಂದ ಅಥವಾ ದೇವತಾಪ್ರಕರಣದಲ್ಲಿಮುಖ್ಯರೆಂದು ಪ್ರತಿಪಾದಿತರಾಗಿರು- 
ವುದರಿಂದ ಅಧಿದೈವತವೆನಿಸುವರು. ದೇಹಧಾರಿಗಳಾದ ಜೀವರ ಈ ದೇಹದಲ್ಲಿ] ದ್ದುಯಜ್ಞಗಳಿಗೆ 
ಪ್ರೇರಕನೂ, ಯಜ್ಞಫಲ ಭೋಕೃವೂ ಆದ್ದರಿಂದ ನಾನೇ ಅಧಿಯಜ್ಞನೆನಿಸುವೆನು. 


ಅಧಿಭೂತಂ ಚ ಕಿಮಿತ್ಯಸೊ ೀತ್ರರಮ್‌ - ಅಧಿಭೂತಮಿತಿ ॥। ಭೂತಾನಿ 


486 | ಗೀತಾವಿವೃತಿ 


ಸದೇಹಾನ್‌ ಜೀವಾನಧಿಕೃತ್ಯ ತದುಪಕಾರಿತ್ಸೇನ ವರ್ತಮಾನಂ ವಸ್ತು | ಕ್ಷರೋ 
ಭಾವಃ ವಿನಾಶೀ ಭಾವಃ ಕಾರ್ಯಭೂತಃ ಪದಾರ್ಥ: | ಭವತ್ಯುತ್ತದ್ಯತ ಇತಿ 
ವ್ಯತ್ತತ್ತೇಃ । ಅಧಿದೈವಂ ಕಿಮಿತ್ಯಸ್ಯೋತ್ತರಂ ಪುರುಷಶ್ಚೇತ್ಯಾದಿ 1 ಅಧಿದೈವತಂ 
ದೈವತಾನಿ ಸರ್ವದೇವಾನಧಿಕೃತ್ಯ ತತ್ಪ್ಯಾಮಿತ್ನೇನ ವಾ ದೇವತಾಪ್ರಕರಣೇ 
ಮುಖ್ಯತಯಾ ಪ್ರತಿಪಾದ್ಯತ್ತೇನ ವಾ ವರ್ತಮಾನಂ ಚ ಕಿಮಿತಿ ಪೃಷ್ಠಂ ವಸ್ತು 
ಪುರುಷಃ ಪುರಿ ದೇಹೇ ಶೇತೇ ತಿಷ್ಠತೀತಿ ಪುರುಷೋ ಜೀವಃ ।್ರ ಸಚ 
ಸರ್ವಜೀವಾಭಿಮಾನೀ ಸಂಕರ್ಷಣೋ ಬ್ರಹ್ಮಾವಾ ಜ್ಞೇಯಃ ಅಸ್ಥಿನ್‌ದೇಹೇಠ- 
ಧಿಯಜ್ಞಃ ಕ ಇತ್ಯಸ್ಯೋತ್ತರಮ್‌- ಅಧಿಯಜ್ಞೋ5ಹಮೇವೇತಿ ॥ ಪ್ರಾಗುಕ್ತ- 
ದಿಶಾನಧಿಯಜ್ಞ ಇತಿ ಪ್ರಾದಿಸಮಾಸಃ । ಅಧಿಷ್ಠಿತೋ ಯಜ್ಞೋಶನೇನೇತಿ 
ಬಹುವ್ರೀಹಿರ್ವಾ । ಅತ್ರ ಲೌಕಿಕದೇಹೇ ಯಜ್ಞಾಧಿಷ್ಕಾಶಾರಹಮೇವೇತ್ಯರ್ಥಃ 


ಅನುವಾದ - ಅಧಿಭೂತ ಯಾವುದು 9 ಎಂಬ ಪ್ರಶ್ನೆಗೆ ಉತ್ತರ "ಅಧಿಭೂತಂ' ಎಂದು. 
ಭೂತಾನಿ - ದೇಹಸಹಿತರಾದ ಜೀವರನ್ನು ಉದ್ದೇಶಿಸಿ ಅವರಿಗೆ ಉಪಕಾರಿಯಾಗಿರುವ ವಸ್ತು, 
ಕ್ಷರೋ ಭಾವಃ - ವಿನಾಶಿಯಾದ ಭಾವ ಎಂದರೆ ಜನ್ಯವಾದ ಪದಾರ್ಥ. ಭವತಿ ಎಂದರೆ 
ಉತ್ಪತ್ತಿಯನ್ನು ಹೊಂದಿದೆ ಎಂಬ ವ್ಯತ್ಪತ್ತಿಗನುಗುಣವಾಗಿ ಹೀಗೆ ಅರ್ಥವಾಗುವುದು. 


ಅಧಿದೈವವು ಯಾವುದು ಎಂಬ ಪ್ರಶ್ನೆಗೆ ಉತ್ತರವನ್ನು "ಪುರುಷಶ್ಚ' ಇತ್ಯಾದಿ ವಾಕ್ಯದಿಂದ 
ಹೇಳಲಾಗಿದೆ. ಅಧಿದೈವತಂ ಎಂದರೆ ದೈವತಾನಿ: ಸರ್ವದೇವತೆಗಳನ್ನು ಸಂಬಂಧಿಸಿದಂತೆ 
ಅವರಿಗೆ ಸ್ವಾಮಿಯಾಗಿರುವ ಅಥವಾ ದೇವತಾಪ್ರಕರಣದಲ್ಲಿ ಮುಖ್ಯತಯಾ ಪ್ರತಿಪಾದ್ಯ 
ವಾಗಿರುವುದು ಯಾವುದು ಎಂದು ಪ್ರಶ್ನಿಸಲಾದ ವಸ್ತುವು, ಪುರುಷಃ- ಪುರಿ- ದೇಹದಲ್ಲಿ, 
ಶೇತೇ - ಇರತಕ್ಕವನಾದ್ದರಿಂದ ಪುರುಷನೆಂದು ಕರೆಸಲ್ಪಡುವ ಜೀವ. ಆ ಜೀವನು ಎಲ್ಲಜೀವರಿಗೆ 
ಅಭಿಮಾನಿಯಾದ ಸಂಕರ್ಷಣ ಅಥವಾ ಬ್ರಹ್ಮನೆಂದು ತಿಳಿಯಬೇಕು. 


ಈ ದೇಹದಲ್ಲಿ ಅಧಿಯಜ್ಞನು ಯಾರು ? ಎಂಬ ಪ್ರಶ್ನೆಗೆ ಉತ್ತರ "ಅಧಿಯಜ್ಞೋ5ಹಮೇವ' 
ಎಂದು. ಹಿಂದೆ ಹೇಳಿದಂತೆ "ಅಧಿಯಜ್ಞ' ಎಂಬ ಪದವು (1) ಪ್ರಾದಿಸಮಾಸವಾಗಿದೆ. ಅಥವಾ, 
ಅಧಿಷ್ಠಿತೋ ಯಜ್ಞೋಠನೇನ ಎಂಬವಿಗ್ರಹವಾಕ್ಯಕ್ಕನುಗುಣವಾಗಿ ಬಹುವ್ರಿ "ಹಿಸಮಾಸವಾಗಿದೆ. 


"ಅತ್ರ' ಎಂದರೆ ಈ ಲೌಕಿಕ ದೇಹದಲ್ಲಿಯಜ್ಞಾಧಿಷ್ಕಾತಾ - ಯಜ್ಞಕ್ಕೆ ಪ್ರೇರಕನು ನಾನೇ ಆಗಿದ್ದೇನೆ 
ಎಂದು ಅರ್ಥ. 


ವಿವರಣೆ- 1. "ಅಧಿಯಜ್ಞಃ' ಎಂಬ ಪದವು ಪುಲ್ಲಿಂಗವಾದುದರಿಂದ ಅವ್ಯಯೀಭಾವ 


ಅಧ್ಯಾಯ 8 487 


ಸಮಾಸವೆನ್ನಲು ಸಾಧ್ಯವಿಲ್ಲ. ಆದ್ದರಿಂದ 'ಪ್ರ' ಮೊದಲಾದ ಉಪಸರ್ಗಗಳು ಮತ್ತೊಂದು 
ಸುಬಂತದೊಡನೆ ಹೊಂದುವ ಪ್ರಾದಿಸಮಾಸವೆಂದಾಗಲೀ ಅಥವಾ ವಿವೃತಿಯಲ್ಲಿ 
ತೋರಿಸಿದಂತೆ ಬಹುವ್ರೀಹಿಸಮಾಸವೆಂದಾಗಲೀ ಹೇಳಬೇಕಾಗುವುದು ಎಂದು ಭಾವ. 


ಅತ್ರೇತಿ ದೇಹವಿಶೇಷಣಮ್‌ ಈಶ್ವರದೇಹವ್ಯಾವೃತ್ತರ್ಥಮ್‌ । ಭಗವತಃ 
ಪ್ರಾಣಿದೇಹ ಇವ ಸದೇಹೇ ಪೃಥಗಭಾವೇನ ನಿಯಂತೃತ್ವಾಭಾವಾತ್‌ | ಕರ್ತೃ- 
ಭೋಕ್ಸಘಫಲದಾತ್ವಣಾಂ ದೇಹೇ ಪ್ರೇರಕತ್ನೇನ ವರ್ತಮಾನಸ್ಯಾತ್ರ ವಿವಕ್ಷಿತತ್ಥಾತ್‌ । 
ದೇಹ ಅತ್ಯುಕ್ತಿರಪ್ಯಸ್ಥಿನ್‌ದೇಹೇರಧಿಯಜ್ಞ: ಕ ಇತಿ ಕೃತಪ್ರಶ್ನಾನುರೋಧಾತ್‌ | 
ಪ್ರಶ್ನೇ ವಾ ಅಧಿಯಜ್ಞಃ ಕ ಇತ್ಯೇವೋಕ್ತಾವಗ್ನ್ಯಾದೇರಪ್ಯಧಿಯಜ್ಞಸ್ಯ ಹರೇರನ್ಯಸ್ಯ 
ಸತ್ತ್ವಾತ್‌ ಪ್ರಶ್ನಸ್ಯ ತದ್ದಿಷಯತ್ತೇ ಸಿದ್ಧಾರ್ಥತಾ ದೋಷಪ್ರಸಕ್ಷೇಸ್ತದ್‌ವ್ಯಾವೃ- 
ತೃರ್ಥಂ ಕರ್ತೃ,ೃಭೋಕೃಫಲದಾತ್ಮಣಾಂ ದೇಹೇ ಪ್ರೇರಕತಯಾ ವರ್ತ- 
ಮಾನೋತಧಿಯಜ್ಞಃ ಕ ಇತ್ಯರ್ಥಲಾಭಾಯ ದೇಹ ಇತ್ಯವಶ್ಯಂ ವಾಚ್ಯತ್ಪಾತ್‌ । 


ಅನುವಾದ- "ಅತ್ರ ದೇಹೇ' ಎಂದು ಗೀತೆಯಲ್ಲಿ ದೇಹಕ್ಕೆ "ಅತ್ರ'- "ಈ' ಎಂಬ 
ವಿಶೇಷಣವನ್ನು ಕೊಟ್ಟಿ] ರುವುದು ಭಗವಂತನ ದೇಹವನ್ನು ಹೊರತುಪಡಿಸಲು . ಕರ್ತೃ ಮತ್ತು 
ಭೋಕೃವಾದ ಜೀವನಿಗೆ ಫಲವನ್ನು ಕೊಡುವ ತತ್ತಾಾಭಿಮಾನಿದೇವತೆಗಳಿಗೆ ಪ್ರೇರಕನಾಗಿ 
ದೇಹದಲ್ಲಿರುವ ಭಗವಂತನು ಇಲ್ಲಿ "ಅಧಿಯಜ್ಞ'ನೆಂದು ವಿವಕ್ಷಿತವಾಗಿರುವುದರಿಂದ, ಜೀವರ 
ದೇಹದಲ್ಲಿ ದೇಹಕ್ಕಿಂತ ಬೇರೆಯಾಗಿ ಭಗವಂತನಿರುವಂತೆ ತನ್ನ ದೇಹದಲ್ಲಿಭಗವಂತನು ಭಿನ್ನನಾಗಿ 
ಇಲ್ಲದಿರುವುದರಿಂದ (ಅಧಿಯಜ್ಞಪದವು ಸೂಚಿಸುವ) ನಿಯಾಮಕತ್ವವು (ತನ್ನ ದೇಹಕ್ಕೆ 
ಸಂಬಂಧಿಸಿದಂತೆ) ಭಗವಂತನಿಗೆ ಇಲ್ಲದಿರುವುದರಿಂದ ಭಗವಂತನ ದೇಹವು "ಅತ್ರ' ಎಂದು 
ವಿಶೇಷಣದಿಂದ ವ್ಯಾವೃತ್ತವಾಗುವುದು. 


"ಅಸ್ಮಿನ್‌ ದೇಹೇ ಅಧಿಯಜ್ಞಃ ' = ಈ ದೇಹದಲ್ಲಿ ಅಧಿಯಜ್ಞನು ಯಾರು 9? ಎಂದು 
ಮಾಡಲಾದ ಪ್ರಶ್ನೆಗೆ ಅನುಸಾರವಾಗಿ (ಸಮಾಧಾನವಾಕ್ಯದಲ್ಲಿ) "ದೇಹೇ" ಎಂದು ಹೇಳಲಾಗಿದೆ. 
ಪ್ರಶ್ನೆಯಲ್ಲೇ "ಅಧಿಯಜ್ಞಃಕಃ' - "ಅಧಿಯಜ್ಞನು ಯಾರು' ಎಂದಿಷ್ಟೇ ಹೇಳಿದ್ದರೆ ಶ್ರೀಹರಿಗಿಂತ 
ಭಿನ್ನರಾದ ಅಗ್ನಿಯೇ ಮೊದಲಾದ ಅಧಿಯಜ್ಞರು ಇರುವುದರಿಂದ ಅವರ ವಿಷಯವಾಗಿ ಪ್ರಶ್ನೆ 
ಮಾಡಲಾಗಿದೆ ಎಂದು ಭಾವಿಸಿ ತಿಳಿದ ವಿಷಯದಲ್ಲೇ ಮಾಡಲಾದ ಪ್ರಶ್ನೆಯೆಂದು ಪ್ರಶ್ನೆಗೆ 
"ಸಿದ್ದಾರ್ಥತಾ' ಎಂಬ ದೋಷವು ಬರುವ ಪ್ರಸಂಗವಿದೆ, ಆದ್ದರಿಂದ ಅಗ್ನಿ ಮೊದಲಾದ ಅಧಿ 
ಯಜ್ಞರನ್ನು ಹೊರತುಪಡಿಸಲು "ದೇಹದಲ್ಲಿ ಕರ್ತ -ಭೋಕೃ- ಜೀವರಿಗೆ ಫಲಕೊಡುವ ತತ್ತ್ವ 


ತಾವಿವ ತಿ 
488 ಗೀ ೈ 


ದೇವತೆಗಳಿಗೆ ಪ್ರೇರಕನಾಗಿರುವ ಅಧಿಯಜ್ಞನು ಯಾರು' ಎಂಬ ಅರ್ಥ ಲಭಿಸುವುದಕ್ಕಾಗಿ 
"ಜೇಹೇ' ಎಂದು ಅವಶ್ಯವಾಗಿ ಹೇಳಬೇಕಾಗಿದೆ. 


ಕಿಂಚ ಪೂರ್ವಾಧ್ಯಾಯಾಂತೇ “ಸಾಧಿಯಜ್ಞಂ ಮಾಂ ವಿದುರಿತಿ' (7-30) 
ಭಗವತೋತಧಿಯಜ್ಞಸಾಹಿತ್ಯೋಕ್ಕಾsಧಿಯಜ್ಞೋ ಭಗವತೋಶನ್ಯೋತಠ- 
ಗ್ನ್ಯಾದಿರಿತಿ ಪ್ರಾಪ್ತಶಂಕಾವ್ಯದಾಸಾಯ ಚ ದೇಹ ಇತ್ಯುಕ್ತಿಃ 1 ಸರ್ವಪ್ರಾಣಿ- 
ದೇಹಗತಾಧಿಯಜ್ಞಾಖ್ಯರೂಪವಿಶೇಷಾಪೇಕ್ಷಯಾ ಸಾಹಿತ್ಯಾಭಿಪ್ರಾ ಯೇಣ ಸಾಧಿ- 
ಯಜ್ಞಂ ಮಾಮಿತ್ಯುಕ್ತಿರಿತಿ । ದೇಹ ಇತ್ಯುಕ್ಕಾ ಸಾಹಿತ್ಯೋಕ್ರೇರ್ಗತಿಸೂಚನೇನ 
ಭಗವದನ್ಯತ್ಸಶಂಕಾನಿರಾಸಾತ್‌ । ಸಾಹಿತ್ಯೋಕ್ಕಾ ಪ್ರಾಪ್ತಭೇದಶಂಕಾಯಾ 
ಅವಶ್ಯಂ ಪರಿಹಾರ್ಯತ್ಥಾದೇವ ಪ್ರಥಮಪ್ರಾಪ್ಪಸ್ಕಾತ್ರ ದೇಹೇರಧಿಯಜ್ಞಃ ಕಥಂ 
ಕೇನ ಪ್ರಕಾರೇಣೇತಿ ಪ್ರಶ್ನಸ್ಯ ಪರಿಹಾರಮನುಕ್ವ್ವಾಕ ಇತಿ ಪ್ರಶ್ನ ಏವ ಪರಿಹೃತಃ । 


ಅನುವಾದ- ಮತ್ತು ಹಿಂದಿನ ಅಧ್ಯಾಯದ ಕೊನೆಯಲ್ಲಿ “ಸಾಧಿಯಜ್ಞಂ ಮಾಂವಿದುಃ'- 
"ಅಧಿಯಜ್ಞ ಸಹಿತನಾದ ನನ್ನನ್ನು ಯಾರು ತಿಳಿಯುವರೋ' ಎಂದು ಭಗವಂತನಿಗೆ ಅಧಿಯಜ್ಞನ 
ಸಾಹಿತ್ಯವನ್ನು ಹೇಳಿರುವುದರಿಂದ "ಅಧಿಯಜ್ಞನು ಭಗವಂತನಿಂದ ಭಿನ್ನನಾದ ಅಗ್ನಿ 
ಮೊದಲಾದವರಾಗಿರಬಹುದು' ಎಂದು ಒದಗುವ ಶಂಕೆಯನ್ನು ಪರಿಹರಿಸುವುದಕ್ಕಾಗಿಯೂ 
ಕೂಡ 'ದೇಹೇ' ಎಂದು ಹೇಳಲಾಗಿದೆ. ಎಲ್ಲಪ್ರಾಣಿಗಳ ದೇಹದಲ್ಲಿರುವ ಅಧಿಯಜ್ಞವೆಂಬ 
(ಭಗವಂತನ) ರೂಪವಿಶೇಷದ ದೃಷ್ಟಿಯಿಂದ ಸಹಿತತ್ನವನ್ನು (ಶ್ರೀಕೃಷ್ಣನಿಗೆ) ಹೇಳುವ ಅಭಿಪ್ರಾಯ 
ದಿಂದ 'ಸಾಧಿಯಜ್ಞಂ ಮಾಂ' ಎಂದು ಹೇಳಿರುವುದೆಂದು "ದೇಹೇ' ಎಂಬ ಶಬ್ದದಿಂದ 
ಸಾಹಿತ್ಯವನ್ನು ಹೇಳಿರುವುದಕ್ಕೆ ವಿವರಣೆಯನ್ನು ಸೂಚಿಸಿರುವುದರಿಂದ ಅಧಿಯಜ್ಞನು ಭಗವಂತ 
ನಿಂದ ಭಿನ್ನನು ಎಂಬ ಶಂಕೆಯ ಪರಿಹಾರವಾಗುವುದು. ಸಾಹಿತ್ಯವನ್ನು ಹೇಳಿದ್ದರಿಂದ ಒದಗಿದ 
(ಅಧಿಯಜ್ಞ ಮತ್ತು ಭಗವಂತ ಇವರ) ಭೇದ ಸಂದೇಹವನ್ನು ಅವಶ್ಯವಾಗಿ ಪರಿಹರಿಸ 
ಬೇಕಾದ್ದರಿಂದಲೇ- ಮೊದಲು ಮಾಡಲಾದ "ದೇಹೇ ಅಧಿಯಜ್ಞಃ ಕಥಂ'- "ದೇಹದಲ್ಲಿ ಅಧಿ 
ಯಜ್ಞನಾಗಿರುವುದು ಹೇಗೆ ? ಎಂಬ ಪ್ರಶ್ನೆಗೆ ಪರಿಹಾರವನ್ನು ಹೇಳದೆ "ಅಧಿಯಜ್ಞನು 
ಯಾರು ? ಎಂಬ ಪ್ರಶ್ನೆಯನ್ನೇ ಪರಿಹರಿಸಲಾಗಿದೆ. 


ಕಿಂಚ ಸರ್ವಯಜ್ಞಭೋಕೃತ್ಸಸರ್ವಯಜ್ಞಪ್ರವರ್ತಕತ್ತಪ್ರಕಾರೇಣ ಹಿ ಭಗ- 
ವತೋತಧಿಯಜ್ಞತ್ನಂ | ತಚ್ಚ ಸರ್ವಯಜ್ಞಭೋಕೃತ್ಪಾದಿಕಂ “ಭೋಕ್ತಾರಂ ಯಜ್ಞ- 
ತಪಸಾಮಿತ್ಯಾದಿ' (5-29) ಪಂಚಮಾಂತೋಕ್ತಂ ಶ್ರುತವತೋರರ್ಜುನಸ್ಯ 
ಸಿದ್ಧಮಿತ್ಯಧಿಯಜ್ಞೋತ5ಹಮಿತಿ ಭಗವತೋ ಯಜ್ಞಾಧಿಷ್ಠಾತೃತ್ತರೂಪಾಧಿಯಜ್ಞ- 


ಅಧ್ಯಾಯ 8 489 


ತ್ಲೋಕ್ಕಾ ಕಥಮಧಿಯಜ್ಞ ಇತ್ಯಸ್ಯ ಭೋಕೃತ್ಥಾದಿನಾ ಪ್ರಕಾರೇಣಾಧಿಯಜ್ಞತ್ತಮಿತಿ 
ಪರಿಹಾರಸ್ಯ ಪ್ರಾಪ್ತತ್ನಾಚ್ಚ ತತ್ಪರಿಹಾರೋ ನೋಕ್ತ ಇತಿ | ಯದ್ವಾ ಕಥಮಿತೃಸ್ಯ 
ಕಿಂಲಕ್ಷಣಕ ಇತ್ಯರ್ಥಃ । ಅಧಿಯಜ್ಞೋ5ಹಮೇವೇತ್ಯಧಿಯಜ್ಞಾಭಿನ್ನತ್ತೇನೋಕ್ತಸ್ಯ 
ಹರೇಃ "ಕವಿಂ ಪುರಾಣಂ' ಇತಿ ಕವಿತ್ವಾದಿಲಕ್ಷಣೋಕ್ಸ್ಯಾ ಏವಂಲಕ್ಷಣಕೋರಧಿ 
ಯಜ್ಞ ಇತಿ ಪ್ರಾಪ್ರೇರ್ನೋಕ್ತಮುತ್ತರಮ್‌ । ದೇಹಭೃತಾಂ ವರೇತಿ ಸಂಬುದ್ಧಿಃ | 


ದೇಹಭೃತಾಂ ದೇಹ ಇತಿ ಚೋಭಯತ್ರಾನ್ನಯೋ ಜ್ಞೇಯಃ | 


ಅನುವಾದ- ಮತ್ತು, ಭಗವಂತನು ಅಧಿಯಜ್ಞನಾಗಿರುವುದು ಸರ್ವಯಜ್ಞಭೋಕ್ಸವಾಗಿ, 
ಸರ್ವಯಜ್ಞ ಪ್ರವರ್ತಕನಾಗಿ ತಾನೇ? ಆ ಸರ್ವಯಜ್ಞಭೋಕೃತ್ವಮೊದಲಾದದ್ದು'ಭೋಕ್ತಾರಂ 
ಯಜ್ಞತಪಸಾಂ' ಇತ್ಯಾದಿ ಪಂಚಮಾಧ್ಯಾಯದ ಕೊನೆಯಲ್ಲಿ ಹೇಳಲ್ಪಟ್ಟಿದ್ದು ಅದನ್ನು ಕೇಳಿರುವ 
ಅರ್ಜುನನಿಗೆ ಸಿದ್ಧವಾದದ್ದೇ ಆಗಿದೆ. ಅಲ್ಲದೆ "ಅಧಿಯಜ್ಞೋಹಂ' (ಗೀ.8.4) ಎಂಬುದಾಗಿ 
ಭಗವಂತನಿಗೆ ಯಜ್ಞಾಧಿಷ್ಠಾತೃತ್ವ ಸ್ವರೂಪವಾದ ಅಧಿಯಜ್ಞತ್ನವನ್ನು ಹೇಳಿರುವುದರಿಂದ, 
'ಭಗವಂತನು ಅಧಿಯಜ್ಞನೆನಿಸುವುದು ಹೇಗೆ 9?' ಎಂಬ ಪ್ರಶ್ನೆಗೆ ಸರ್ವಯಜ್ಞ 
ಭೋಕತ್ಪಾದಿಗಳಿಂದಾಗಿ ಅಧಿಯಜ್ಞನಾಗಿರುವುದು' ಎಂಬ ಪರಿಹಾರವು ದೊರಕಿರುವುದ 
ರಿಂದಲೂ "ಕಥಂ ಅಧಿಯಜ್ಞಃ' ಎಂಬ ಪ್ರಶ್ನೆಗೆ ಪರಿಹಾರವನ್ನು ಇಲ್ಲಿ ಹೇಳಿರುವುದಿಲ್ಲ. 


ಅಥವಾ, "ಕಥಂ' ಎಂಬ ಪದಕ್ಕೆ "ಯಾವ ಲಕ್ಷಣವುಳ್ಳವನು ?' ಎಂದರ್ಥ. ಈ ಪ್ರಶ್ನೆಗೆ - 
"ಅಧಿಯಜ್ಞೋಹಮೇವ' ಎಂಬುದಾಗಿ ಅಧಿಯಜ್ಞಾಭಿನ್ನನೆಂದು ಹೇಳಲಾಗಿರುವ ಶ್ರೀಹರಿಗೆ 
"ಕವಿಂ ಪುರಾಣಂ' ಇತ್ಯಾದಿ ಶ್ಲೋಕದಿಂದ ಕವಿತ್ವವೇ ಮೊದಲಾದ ಲಕ್ಷಣಗಳು 
ಹೇಳಲಾಗಿರುವುದರಿಂದ ಉತ್ತರವು ಲಭಿಸಿದೆಯಾಗಿ ಪುನಃ ಉತ್ತರವನ್ನು ಹೇಳಲಾಗಿಲ್ಲ, 


"ದೇಹಭೃತಾಂ ವರ'- ದೇಹಧಾರಿಗಳಲ್ಲಿ ಶ್ರೇಷ್ಠನೇ ! ಎಂದು ಅರ್ಜುನನನ್ನು ಕುರಿತು 
ಸಂಬೋಧನೆಯಾಗಿದೆ. "ದೇಹಭೃತಾಂ ದೇಹೇ' ಎಂಬುದಾಗಿ "ದೇಹಭೃತಾಂ' ಎಂಬ ಪದಕ್ಕೆ 
"ದೇಹೇ' ಎಂಬ ಪದದೊಂದಿಗೂ ಅನ್ವಯಿಸಬೇಕು . ಹೀಗೆ "ದೇಹಭೃತಾಂ' ಎಂಬ ಪದಕ್ಕೆ 
ಎರಡುಕಡೆ ಅನ್ಹಯವಿದೆ. 


ಶ್ಲೊ (ಕದ್ದಯಸ್ಕಾ ಯಮರ್ಥಸಂಗ್ರಹಃ। ಬ್ರಹ್ಮ ಮಮ ವ್ಯಾಪ್ತರೂಪಂ ಪರಮ- 
ಮಕ್ಷರಮುಚ್ಛತೇ । ಅಧ್ಯಾತ್ಮಂ ಸ್ವಭಾವಃ ಜೀವಚಿದುಪಕಾರಿದೇಹೇಂದ್ರಿಯಾಂತಃ- 
ಕರಣಲಕ್ಷಣಃ ಪದಾರ್ಥಃ | ಜೀವರಾಶಿರ್ವಾ | ಕರ್ಮ ತು ಚರಾಚರವಿಷಯ- 
ಕೇಶ್ಚರಕರ್ತೃಕಸರ್ಜನಮ್‌ | ಅಧಿಭೂತಂ ತು ಕ್ಷರೋ ಭಾವಃ ಸದೇಹಜೀವೋಪ- 
ಕಾರ್ಯತ್ತತ್ತಿವಿನಾಶವಾನ್‌ ದೇಹೇಂದ್ರಿಯಾದ್ಯನ್ಯಪದಾರ್ಥ ಉಚ್ಛತೇ । ಅಧಿ- 


490 ಗೀತಾವಿವೃತಿ 


ದೈವತಂ ಚ ಪುರುಷಃ ಬ್ರಹ್ಮಾ ಸಂಕರ್ಷಣೋ ವಾ | ಅತ್ರ ದೇಹಸ್ಥಿತೋರಧಿ 
ಕಯಾಜ್ಯತ್ವಹೇತುನಾನಧಿಯಜ್ಞಾಖ್ಯೋ ರೂಪವಿಶೇಷಹೋ5ಹಮೇವೇತಿ 
ಸಾಹಿತ್ಯೋಕ್ಕಾ ಪ್ರಾಪ್ರಭೇದಶಂಕಾನಿರಾಸಾಯೈವಕಾರಪ್ರಯೋಗಃ । 


ಅನುವಾದ- ಎರಡು ಶ್ಲೋಕಗಳ (8.3 ಮತ್ತು 8.4) ಅರ್ಥದ ಸಂಗ್ರಹವು ಈ 
ರೀತಿಯಾಗಿದೆ- ಬ್ರಹ್ಮನು ಎಂದರೆ ನನ್ನ ಸರ್ವವ್ಯಾಪಿಯಾದ ಸ್ವರೂಪವು ಪರಮ ಅಕ್ಷರ 
ಎಂದೆನಿಸುತ್ತಾನೆ. ಸ್ವಭಾವವು ಅಧ್ಯಾತ್ಮವೆಂದೆನಿಸುವುದು. ಇಲ್ಲಿ ಸ್ವಭಾವವೆಂದರೆ ಜೀವಚೇತನಕ್ಕೆ 
ಉಪಕಾರಿಯಾದ ದೇಹ, ಇಂದ್ರಿಯಗಳು ಅಂತಃಕರಣ ಎಂಬ ಪದಾರ್ಥಗಳು. ಅಥವಾ, 
ಜೀವರಾಶಿಯೇ ಇಲ್ಲಿ ಸ್ಥಭಾವವೆನ್ನಲಾಗಿದೆ. ಈಶ್ವರನು ಮಾಡುವ ಚರಾಚರಗಳ ಸೃಷ್ಟಿಯು 
ಕರ್ಮವೆನಿಸುವುದು. ದೇಹಸಹಿತನಾದ ಜೀವನಿಗೆ ಉಪಕಾರಕವಾದ, ಉತ್ಪತ್ರಿ ವಿನಾಶಗಳುಳ್ಳ, 
ದೇಹೇಂದ್ರಿಯಾದಿಗಳಿಂದ ಭಿನ್ನವಾದ ಪದಾರ್ಥಗಳು, ಕ್ಷರ ಭಾವವೆನಿಸುವವು. ಇವು ಅಧಿ 
ಭೂತವಾಗಿವೆ. ಪುರುಷನು ಅಧಿದೈವತನು. ಇಲ್ಲಿಪುರುಷನೆಂದರೆ ಚತುರ್ಮುಖಬ್ರಹ್ಮ ಅಥವಾ 
ಸಂಕರ್ಷಣನು. ಇಲ್ಲಿ, ದೇಹದಲ್ಲಿರುವ ಅಧಿಕವಾಗಿ ಪೂಜ್ಯನಾಗಿರುವ ಕಾರಣದಿಂದ ಅಧಿಯಜ್ಞ 
ಎಂದೆನಿಸುವ ರೂಪವಿಶೇಷವು ಅಹಮೇವ: ನಾನೇ ಆಗಿರುವೆನು ಎಂದು ಏವಕಾರವನ್ನು 
ಪ್ರಯೋಗಿಸಿರುವುದು. ("ಸಾಧಿಯಜ್ಞಂ ಚ ಮಾಂವಿದುಃ' ಎಂದು ಅಧಿಯಜ್ಞನ ಸಾಹಿತ್ಯವನ್ನು 


ಶ್ರೀಕೃಷ್ಣನಿಗೆ ಹೇಳಿರುವುದರಿಂದ ಒದಗಿದ (ಶ್ರೀಕೃಷ್ಣಮತ್ತು ಅಧಿಯಜ್ಞರ ನಡುವೆ) ಭೇದಸಂದೇಹ 
ವನ್ನು ಪರಿಹರಿಸುವ ಸಲುವಾಗಿ. 


ಯದ್ವಾ ಸಭಾವೋ ಭಗವತ್ಸ ಖಹಾವೋತಧ್ಯಾತ್ಲಮುಚ್ಛತೇ ಅಧಿಕತ್ಪಾತ್‌ । 
ಕ್ಷರೋ ಭಾವಃ ಸರ್ವಜೀವರಾಶಿರಧಿಭೂತಮ್‌ । ಭೂತಶಬ್ಬಿತಪೃಥಿವ್ಯಾದಿ- 
ಜಡಾಧಿಕತ್ವಾತ್‌ । ""ಷಕಾರಃ ಪ್ರಾಣ ಆತ್ಮಾ ಇತಿ ಶ್ರುತ್ಯಾ ಷಕಾರಸ್ಯ ಚೇಷ್ಟಾ- 
ಪರ್ಯಾಯಪ್ರಾಣವಾಚಿತ್ವಾತ್‌ | ಪುರುಪ್ರಾ ಣತ್ತಹೇತುನಾ ಪುರುಷಶಬ್ಬಿತಾ ರಮಾ 
ಅಧಿದೈವತಮ್‌ । ದೈವತಶಬ್ದಿತೋ ಎಷ್ಟುರಧಿಕೋ ಯಸ್ಯಾ ಇತಿ ವ್ಯತ್ತತ್ತೇರಿತಿ | 


ಅನುವಾದ - ಅಥವಾ, ಸಭಾವಃ = ಭಗವಂತನ ಸ್ವರೂಪವು, ಅಧ್ಯಾತ್ಮಮ್‌ ಉಚ್ಯತೇ ದ 
ಶ್ರೇಷ್ಠವಾದುದರಿಂದ ಅಧ್ಯಾತ್ಮವೆಂದು ಹೇಳಲಡುವುದು. ಭೂತಶಬ್ದವು ಹೇಳುವ ಪೃಥಿವೀ 
ಮೊದಲಾದ ಜಡವಸ್ತುಗಳಿಂದ ಅಧಿಕವಾದದ್ದರಿಂದ, ಕ್ಷರೋ ಭಾವಃ - ಸಮಸ್ತ ಜೀವರಾಶಿಯು 
ಅಧಿಭೂತವೆಂದೆನಿಸುವುದು. “ಷಕಾರಃ ಪ್ರಾಣ ಆತ್ಮಾ” ಎಂಬ ಶ್ರುತಿಗನುಸಾರವಾಗಿ ಷಕಾರವು 
ಚೇಷ್ಟಾಶಬ್ದಪರ್ಯಾಯವಾದ ಪ್ರಾಣಶಬ್ದವು ಹೇಳುವ ಕ್ರಿಯೆಗೆ ವಾಚಕವಾಗಿದೆ. ಆದ್ದರಿಂದ, 
ಪುರು - ಬಹುವಾದ, ಷ - ಕ್ರಿಯೆಗಳುಳ್ಳವಳಾದ ಕಾರಣ ಪುರುಷಳೆಂದೆನಿಸುವ ರಮೆಯು ಅಧಿ 


ಅಧ್ಯಾಯ 8 491 


ದೈವತಳು. ದೈವತ ಶಬ್ದವಾಚ್ಯನಾದ ಎಷ್ಟುವು ಯಾರಿಗಿಂತ ಅಧಿಕನೋ ಆ ರಮೆಯು ಅಧಿ 
ದೈವತಳು ಎಂದು ಅಧಿದೈವತ ಶಬ್ದಾ ರ್ಥದ ವಿವರಣೆಯಾಗಿದೆ - 


ಏತೇನ ತೇ ಬ್ರಹ್ನೇತ್ಯರ್ಧದ್ದಯಸ್ಕಾಯಮರ್ಥ:ಃ | ಬ್ರಹ್ಮ ವ್ಯಾಪ್ತಂ ತತ್‌ ಮೇ 
ರೂಪಂ ತೇ ವಿದುಃ । ಕೃತ ಮಧ್ಯಾತ್ಮಂ ಜೀವೋಹಪಕಾರಿದೇಹೇಂದ್ರಿಯಾಂತಃ- 
ಕರಣಲಕ್ಷಣಂ ವಸ್ತು ಜೀವರಾಶಿಂ ವಾ ಸೃಷ್ಟಿಲಕ್ಷಣಂ ಭಗವತ್ಕರ್ಮ ಚಾಖಿಲಂ 
ವಿದುಃ 1 ಸಾಧಿಭೂತಾಧಿದೈವಮಧಿಭೂತಶಬ್ದಿತಸದೇಹಜೀವೋಪಕಾರಿತ್ಹೇನ 
ಸ್ಥಿತೋತ್ಪತ್ತಿ ವಿನಾಶಿಪೃಥಿವ್ಯಾದಿ ಪದಾರ್ಥಸ್ಥತ್ವೆ €ನ ತನ್ನಿಯಂತೃತಯಾ ತತ್ತಹಿತಮ್‌ | 
ತದ್ಗತರೂಪವಿಶೇಷಸಹಿತಮಿತ್ಯೇಕೇ | ಪೃಥಿವ್ಯಾದಿಭೂತಾಧಿಕತಯಾರಧಿಭೂತ- 
ಶಬ್ದಿತಸರ್ವಜೀವರಾಶೌ ಸ್ಥಿತತಯಾ ತತ್ತಹಿತಮಿತಿ ವಾ । ಅಧಿದೈವಶಬ್ದಿತಸರ್ವ- 
ದೇವಾಧಿಷತೌ ಬ್ರಹ್ಮಣಿ ಸಂಕರ್ಷಣೇ ವಾ ಸ್ಥಿತತ್ತೇನ ತತ್ತಹಿತಮ್‌ । ತದ್ಧತ- 
ರೂಪವಿಶೇಷಸಹಿತಮಿತ್ಯೇಕೇ 1 ಅಧಿದೈವಶಬ್ದಿತರಮಾಸಹಿತಮಿತಿ ವಾ । ಸಾಧಿ 
ಯಜ್ಞಂಚ ಅಧಿಯಜ್ಞಶಬ್ದಿತಸರ್ವಪ್ರಾ ಣಿಗತರೂಪವಿಶೇಷಸಹಿತಂಚಮಾಂಯೇ 


ವಿದುರಿತಿ ॥1 4 ॥ 


ಅನುವಾದ- ಇದರಿಂದಾಗಿ, "ತೇ ಬ್ರಹ್ಮ ' (7.29)ಮತ್ತು "ಸಾಧಿಭೂತಾಧಿದೈವಂ' 
(7.30) ಈ ಎರಡು ಶ್ಲೋಕಾರ್ಧಗಳ ಅರ್ಥವು ಈ ರೀತಿಯಾಗಿರುವುದು- ಬ್ರಹ್ಮ- ವ್ಯಾಪ್ತವಾದ, 
ತತ್‌ ಮೇ ರೂಪಂ: ಆ ನನ್ನ ರೂಪವನ್ನು , ತೇ ವಿದುಃ: ಅವರು ತಿಳಿದಿರುವರು. ಕೃತ್ನ್ನಮ್‌ 
ಅಧ್ಯಾತ್ಮಂ- ಜೀವನಿಗೆ ಉಪಕಾರಕವಾದ ದೇಹ, ಇಂದ್ರಿಯಗಳು, ಅಂತಃಕರಣರೂಪವಾದ 
ಸಮಸ್ತ ವಸ್ತುವನ್ನು , ಅಥವಾ ಜೀವರಾಶಿಯನ್ನು, ಕರ್ಮ ಚ ಅಖಿಲಂ- ಸೃಷ್ಟಿರೂಪವಾದ, 
ಭಗವಂತನ ಕರ್ಮವನ್ನೆಲ್ಲವನ್ನೂ , ವಿದುಃ - ತಿಳಿದಿರುವರು. 

ಸಾಧಿಭೂತಾಧಿದೈವಂ- ಅಧಿಭೂತಶಬ್ದವಾಚ್ಯನಾದ ದೇಹಸಹಿತಜೀವನಿಗೆ ಉಪಕಾರಿ 
ಯಾಗಿರುವ ಉತ್ಪತ್ತಿವಿನಾಶಗಳುಳ್ಳ ಪೃಥಿವೀ ಮೊದಲಾದ ಪದಾರ್ಥಗಳಲ್ಲಿದ್ದು ಅವುಗಳನ್ನು 
ನಿಯಂತ್ರಿಸುವುದರಿಂದ ಅವುಗಳಿಂದ ಸಹಿತನಾಗಿರುವ, 

ಕೆಲವರು, ಪೃಥಿವ್ಯಾದಿಪದಾರ್ಥಗಳಲ್ಲಿರುವ ಭಗವದ್ರೂಪವಿಶೇಷ ಸಹಿತನಾದ ಎಂದು 
(ಸಾಧಿಭೂತಂ ಎನ್ನುವುದರ) ಅರ್ಥವನ್ನು ಹೇಳುವರು. 


ಅಥವಾ, ಪೃಥಿವೀ ಮೊದಲಾದ ಭೂತಗಳಿಗಿಂತ ಶ್ರೇಷ್ಠವಾದುದರಿಂದ ಅಧಿಭೂತ 
ಎಂದೆನಿಸುವ ಸರ್ವಜೀವರಾಶಿಯಲ್ಲಿಇರುವುದರಿಂದ ಅವುಗಳಿಂದ ಸಹಿತನಾದ, 


492 ಗೀತಾವಿವೃತಿ 


ಹಾಗೂ ಅಧಿದೈವ ಎಂದು ಕರೆಯಲ್ಪಡುವ ಸರ್ವದೇವಾಧಿಪತಿಯಾದ ಚತುರ್ಮುಖ 
ಬ್ರಹ್ಮನಲ್ಲಿ ಅಥವಾ ಸಂಕರ್ಷಣನಲ್ಲಿರುವುದರಿಂದ ಅಧಿದೈವದಿಂದ ಸಹಿತನಾಗಿರುವ, 


ಕೆಲವರು ಬ್ರಹ್ಮ ಅಥವಾ ಸಂಕರ್ಷಣನಲ್ಲಿರುವ ಭಗವಂತನ ರೂಪವಿಶೇಷದಿಂದ ಸಹಿತನಾದ 
ಎಂದೂ (ಸಾಧಿದೈವಂ ಎಂಬ ಪದದ) ಅರ್ಥವನ್ನು ಹೇಳುವರು. 


ಅಥವಾ ಅಧಿದೈವಳೆಂದು ಕರೆಯಲ್ಪಡುವ ರಮಾಸಹಿತನಾದ (ಎಂದೂ ಸಾಧಿದೈವ ಪದದ 
ಅರ್ಥವಾಗುವುದು). 


(ಅಂತಹ) ಸಾಧಿಯಜ್ಞಂ ಚ- ಅಧಿಯಜ್ಞನೆಂದೆನಿಸುವ ಸರ್ವಪ್ರಾಣಿಗಳಲ್ಲಿರುವ 


ರೂಪವಿಶೇಷದಿಂದಲೂ ಸಹಿತನಾದ, ಮಾಂ ಯೇ ವಿದುಃ ಎ ನನ್ನನ್ನು ಯಾರು ತಿಳಿಯುವರೋ 
(ಎಂದು ಅರ್ಥ). ॥। 4 ॥ 


ವಿವರಣೆ- ಅಧಿಭೂತ, ಅಧಿಯಜ್ಞ ಮತ್ತು ಅಧಿದೈವ ಶಬ್ದಗಳಿಗೆ ವಿವೃತಿಯಲ್ಲಿನೀಡಿರುವ 


ಏವಿಧ ವ್ಯಾಖ್ಯಾನಗಳಿಗೆ ಆಧಾರವಾದ ಪ್ರಮಾಣಗಳನ್ನು ಗೀತಾಭಾಷ್ಯದಲ್ಲಿ ಉದಾಹರಿಸ 
ಲಾಗಿದೆ- 


ದೇಹಸ್ಥವಿಷ್ಣು! ರೂಪಾಣಿ ಅಧಿಯಜ್ಞ ಇತೀರಿತಃ । 

ಕರ್ಮೇೇಶ್ವ; ಸ್ಯ ಸೃಷ್ಟ ರಂ ತಚ್ಚಾಪೀಚ್ಛಾದ್ಯಮುಚ್ಯತೇ || 

ಅಧಿಭೂತಂ ಜಡಂ ಪ್ರೋಕ್ತಂ ಅಧ್ಯಾತ್ಮಂ ಜೀವ ಉಚ್ಯತೇ 
ಹಿರಣ್ಯಗರ್ಭೋರಧಿದೈವಂ ದೇವಃ ಸಂಕರ್ಷಣೋಪಿ ವಾ | 

ಬ್ರಹ್ಮ ನಾರಾಯಣೋ ದೇವಃ ಸರ್ವದೇವೇಶ್ವರೇಶ್ವರಃ ॥ (ಗೀತಾಕಲ್ಪ) 
ಅಧ್ಯಾತ್ಮಂ ದೇಹಪರ್ಯಂತಂ ಕೇವಲಾತ್ಮೋಪಕಾರಕಮ್‌ 

ಸದೇಹಜೀವಭೂತಾನಿ ಯತ್ತೆ ೇಷಾಮುಪಕಾರಕೃತ್‌ ॥ 

ಅಧಿಭೂತಂ ತು ಮಾಯಾಂತಂ ದೇವಾನಾಮಧಿದೈವತಮ್‌ ||. (ಮಹಾಕೌರ್ಮೆೇ) 


ಅಂತ್ಯಕಾಲದಲ್ಲಿ ಹರಿಸ್ಥೃತಿಯುಳ್ಳವನು ಆನಂದಮಯ ಮುಕ್ತಿ ಪಡೆಯುವನು 


ಅಂತಕಾಲೇ ಚ ಮಾಮೇವ ಸ್ಥರನ್ಮುಕ್ತ್ವಾ ಕಲೇವರಮ್‌ । 


ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ 11 5 ॥| 


ಅರ್ಥ - ಮರಣಕಾಲದಲ್ಲಿ ನನ್ನನ್ನೇ ಸ್ಥರಿಸುತ್ತ ದೇಹವನ್ನು ತ್ಯಜಿಸಿ ಯಾರು 
ಪಯಣಿಸುವನೋ ಅವನು ನನ್ನಲ್ಲಿ ನಿರ್ದುಃಖ, ನಿರತಿಶಯಾನಂದಾನುಭವ ರೂಪವಾದ 
ಸಿತಿಯನ್ನು ಪಡಯುವನು. ಈ ವಿಷಯದಲ್ಲಿಸಂಶಯವಿಲ್ಲ 
ಸಾ 8 


ಅಧ್ಯಾಯ 8 493 


ಅಂತಕಾಲೇ ಚ ಕಿಮರ್ಥಂ ಸ್ಫರ್ತವ್ಯೋಜಸೀತಿ ಪ್ರಶ್ನಸ್ಯೋತ್ತರಮಾಹ- 
ಅಂತಕಾಲೇ ಚೇತಿ ॥॥ ಅಂತಕಾಲೇ ಮೃತಿಕಾಲೇ ಮಾಮೇವ ಸ್ಮರನ್‌ ಕಲೇವರಂ 
ದೇಹಂ ತ್ಯಕ್ಟ್ಯಾ ಯಃ ಪ್ರಯಾತಿ ಸ ಮದ್ಭಾವಂ ಮಯಿ ನಿರ್ದಚು ನಿರತಿ- 
ಶಯಾನಂದಾನುಭವಾತ್ಮಿಕಾಂ ಸ ಸತ್ತಾಂ ಯಾತಿ | ಸಂದೇಹೋತತಾ ್ರಿರ್ಥೇ ನಾಸ್ತೀ- 
ತ್ಯರ್ಥಃ 1 ನಿರ್ದುಃಖುನಿರತಿಶಯಾನಂದಾಭಿವ್ಯಕ್ತಿರೂಪಮದ್ಧಾವಪ್ರಾಪ್ರರ್ಥಂ 
ಮತ್ತ್ಮರಣಮಂತಕಾಲೇ ಕಾರ್ಯವಿತೃುಕ್ತಂ ಭವತಿ ॥1 5 ॥1 


ಅನುವಾದ- ಅಂತಕಾಲದಲ್ಲಿ ನಿನ್ನನ್ನು ಸ್ಮರಿಸುವ ಆವಶ್ಯಕತೆ ಏನಿದೆ ? ಎಂಬ ಪ್ರಶ್ನೆಗೆ 
ಶ್ರೀಕೃಷ್ಣನು "ಅಂತಕಾಲೇ ಚ ' ಎಂಬ ಶ್ಲೋಕದಿಂದ ಉತ್ತರವನ್ನು ಹೇಳುತ್ತಿದ್ದಾನೆ. 


ಅಂತಕಾಲೇ- ಮೃತಿಕಾಲದಲ್ಲಿ, ನನ್ನನ್ನೇಸ್ಥರಿಸುತ್ತ, ಕಲೇವರಂ- ದೇಹವನ್ನು ತ್ಯಜಿಸಿ ಯಾರು 
ಪ್ರಯಾಣಿಸುವರೋ ಅವನು ಮದ್ಭಾವಂ- ಮಯಿ ನನ್ನಲ್ಲಿ, (ಭಾವಂ)- ನಿರ್ದುಃಖ 
ನಿರತಿಶಯಾನಂದಾನುಭವಾತ್ಮಕವಾದ ಸ್ಥಿತಿಯನ್ನು ಹೊಂದುವನು. ಈ ವಿಷಯದಲ್ಲಿ 
ಸಂದೇಹವಿಲ್ಲ ಎಂದು ಅರ್ಥ. ನಿರ್ದುಃಖ- ನಿರತಿಶಯಾನಂದಾನುಭವರೂಪವಾದ 
ಮದ್ಭಾವವನ್ನು ಪಡೆಯಲು ನನ್ನ ಸ್ಮರಣೆಯನ್ನು ಅಂತಕಾಲದಲ್ಲಿಅವಶ್ಯ ಮಾಡತಕ್ಕದ್ದು ಎಂದು 


ಹೇಳಿದಂತಾಗುವುದು. ॥। 5॥ 


ಅಂತ್ಯಕಾಲದ ಸ್ತ್ರ ಎತೆಯಂತೆ ಪುನರ್ಜನ್ಮ 


ಯಂ ಯಂ ವಾಪಿ ಸ್ಮರನ್‌ ಭಾವಂ ತ್ಯಜತ್ಯಂತೇ ಕಲೇವರಮ್‌ । 
ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ 116 


ಅರ್ಥ- ಹೇ ಕೌಂತೇಯ ! ಅಥವಾ ಸರ್ವದಾ ಅಲ್ಲಿಯೇ ನೆಲೆಸಿದ ಮನಸಿನಿಂದ ಉಂಟಾದ 
ಸಂಸ್ಕಾರವುಳ್ಳವನು ಯಾವ ಯಾವ ಪದಾರ್ಥವನ್ನು ಸರಿಸುತ್ತ ದೇಹವನ್ನು ತ್ಯಜಿಸುವನೋ ಆ 
ವಸ್ತುವನ್ನೇ ಹೊಂದುವನು. 


ತತ್ಕಥಮಿತ್ಯತಃ ಸಾಮಾನ್ಯವ್ಯಾಪ್ತಿಮಾಹ- ಯಂ ಯಮಿತಿ॥ ವಾ ಅಥವಾ ಯಂ 
ಯಮಪಿ ಭಾವಂ ಪದಾರ್ಥಂ ಅಂತೇ ಸ್ಫರನ್‌ ಕಲೇವರಂ ತ್ಯಜತಿ ತಂ ತಮೇವ 
ಭಾವಂ ಯಾತಿ | ಅಂತಕಾಲೇ ಸ್ಮರಣೋಪಾಯಮಾಹ- ಸದೇತಿ ॥ ಸದಾ 
ನಿರಂತರಂ ತದ್ದಾವೇನ ತಸ್ಥಿನ್ನಂತರ್ಗತೇನ ಮನಸಾ | "ತದ್‌ಭಾವೋsಂತರ್ಗತಂ 
ಮನಃ' ಇತ  ಭಿಧಾನಾತ್‌ | ಭಾವಿತೋ ವಾಸಿತಃ ನಿತ್ಯಂ ತಚ್ಚಿಂತಯಾ ಜಾತ- 
ತದ್‌ಗೋಚರಸ್ಟೃ ತಿಜನಕಸಂಸ್ಕಾರವಾನ್‌ ಇತ್ಯರ್ಥಃ । ವರತ: ಪುಮಾನ್‌ 


Add ಗೀತಾವಿವೃತಿ 


ಭಾವಮಂತೇ ಸ್ಥರಂಸ್ಕ್ಯ ಜತೀತ್ಯ ನ್ಹಯಃ ಏತಚ್ಚ ನಿತ್ಯಸ್ಥ ಎತಿರೂಪಂ ಸದಾತದ್‌ 
ಭಾವಭಾವಿತತಮಪರೋಕ್ಷಜ್ಞಾನಂ ಜನಯಿತ್ಥಾ ಬೋಗೇನ ಪ್ರಾ ರಬ್ದಾವಸಾನಾ- 
ನಂತರಂ ಅಂತಕಾಲೇ ಸ ಕೈತಿಹೇತುಃ ನ ಸಾಕ್ಷಾದಿತಿ ಜ್ಞೇಯಮ್‌ 


ಅನುವಾದ- ಅಂತಕಾಲದಲ್ಲಿಭಗವಂತನನ್ನು  ಸ್ಥರಿಸಿದವನು ಭಗವಂತನನ್ನೇ ಹೊಂದುವನು 
ಎನ್ನುವುದು ಹೇಗೆ ಸಾಧ್ಯ ಎಂಬ ಪ್ರ ಶ್ನೆಗೆ ಸಮಾಧಾನವಾಗಿ ಶ್ರೀಕೃಷ್ಣನು "ಯಂ ಯಂ' ಎಂಬ 
ಶ್ಲೋಕದಲ್ಲಿಸಾಮಾನ್ಯವ್ಯಾಪ್ತಿಯನ್ನು ಹೇಳುತ್ತಿದ್ದಾನೆ. 


ವಾ: ಅಥವಾ, ಯಂ ಯಮಪಿ ಭಾವಂ- ಯಾವ ಯಾವ ಪದಾರ್ಥವನ್ನು, 
ಅಂತಕಾಲದಲ್ಲಿ ಸ್ಥರಿಸುತ್ತ ಕಳೇಬರವನ್ನು ತ್ಯಜಿಸುವನೋ ಆಯಾಯ ವಸ್ತುವನ್ನೇ ಹೊಂದುವನು. 
ಅಂತಕಾಲದಲ್ಲಿಸ್ಠರಣೆಯ ಸ ಸಾಧನವನ್ನು "ದಾ' ಇತ್ಯಾದಿ ಪದಗಳಿಂದ ಹೇಳಲಾಗಿದೆ. ಸದಾ = 
ನಿರಂತರವಾಗಿ, ತದ್ಭಾವಭಾವಿತಃ- ತದ್ಭಾವೇನ- ಆ ಪದಾರ್ಥದಲ್ಲೇ ಒಳಹೊಕ್ಕ ಮನಸ್ಸಿನಿಂದ, 
"ತದ್ಗಾಮೋಂತರ್ಗತಂ ಮನಃ', ಎಂಬ ಕೋಶವಾಕ್ಯ ಕೃಮಸಾರವಾಗಿ ತದ್ಭಾವ ಶಬ್ಧಕ್ಕೆ ತ 
ವಸ್ತುವನ್ನೇ ಪ್ರ ಪ್ರವೇಶಿಸಿದ ಮನಸು' ಎಂಬ ಅರ್ಥವಿದೆ. us ವಾಸನಾಯುಕನಾದವನು, 
ನಿತ್ಯವೂ ಆ ವಸ್ತುವಿನ ಆಲೋಚನೆಯಿಂದ ಉಂಟಾದ, ಆ ವಸ್ತುವಿನ ಸ್ಮೃತಿಗೆ ಕಾರಣವಾದ 
ಸಂಸ್ಕಾರವುಳ್ಳವನು ಎಂದು ಅರ್ಥ. "ಈ ತೆರನಾದ ಪುರುಷನು ಆ ವಸ್ತುವನ್ನು ಸ್ಥರಿಸುತ್ತ 
(ದೇಹವನ್ನು) ತ್ಯಜಿಸುವನು' ಎಂದು ಅನ್ವಯ. ಈ ರೀತಿಯ ನಿತ್ಯಸ್ಥರಣರೂಪ ಪವಾದ 
ತದ್ಭಾವಭಾವಿಶತ್ವವು ಭಗವಂತನ ಅಪರೋಕ್ಷಜ್ಞಾನವನ್ನು ಉಂಟುಮಾಡಿ, ಫ ಫಲಭೋಗದಿಂದ 
ಪ್ರಾರಬ್ಧಕರ್ಮಗಳು ಕೊನೆಗೊಂಡ ನಂತರ ಅಂತಕಾಲಕ್ಕೆ ಭಗವಂತನ ಸ್ಥರಣೆಯನ್ನುಂಟು 


ಮಾಡುವುದು ಹೂರತು ನೇರವಾಗಿ ಅಂತಕಾಲದಲ್ಲಿಭಗವಂತನ ಸ್ಮರಣೆಗೆ ಕಾರಣವಲ್ಲಎಂದು 
ತಿಳಿಯಬೇಕು. 


"ಸ್ಮರಂಸ್ಕ್ಯಜತಿ' ಇತಿ ತ್ಯಾಗಸ್ಮರಣಯೋರೇಕಕಾಲತ್ವಪ್ರತೀತಾವಪ್ಯಂತ 


ಅತ್ಯುಕ್ತಿಸ್ತಾ ಗಳಾಲೇ ಮಹಾದುಃಖಾತ್‌ಸ್ಮರಣಮಸಂಭಾವಿತಮಿತಿ ಮಂದಾ- 
ಶಂಕಾವ್ನ್ಯದಾಸಾಯ ಸರ್ವದಾ ಶರೀರಂ ಹೇಯಮಿತಿ ಮನ್ಯಮಾನಾನಾಂ 
ಜ್ಞಾನಿನಾಂ ನ ದೇಹತ್ಯಾಗೋ ದುಃಖಹೇತುರತಸ್ತದಾ ಸ್ಮರಣಂ ನಾಸಂಭಾವಿತಮಿತಿ 
ಪ್ರದರ್ಶನಾರ್ಥಾ | ಅಜ್ಞಸ್ಯಾಪಿ ತ್ಯಾಗಕ್ಷಣಾತ್ಪೂರ್ವಮೇವ ದುಃಖಂ ನ ತು 
ತ್ಯಾಗಕ್ಷಣ ಇತಿ ॥1 6 11 


ಅನುವಾದ - "ಸ್ಥರನ್‌ ತ್ಯಜತಿ' ಎ "ಸ್ಥರಿಸುತ್ತ ತ್ಯಜಿಸುವನು' ಎಂಬ ಪದಗಳಿಂದ ದೇಹತ್ಯಾಗ 
ಮತ್ತು ಸ್ಥರಣೆಗಳು ಏಕಕಾಲದಲ್ಲಾಗುವವು ಎಂದು ತಿಳಿದು ಬಂದರೂ "ಅಂತೇ' ಎಂದು 


ಅಧ್ಯಾಯ 8 495 


ಹೇಳಿರುವುದು, ದೇಹತ್ಯಾಗಕಾಲದಲ್ಲಿಉಂಟಾಗುವ ಮಹಾದುಃಖದಿಂದ ಭಗವಂತನ ಸ್ಮರಣೆ 
ಅಸಂಭಾವಿತವಾದದ್ದು ಎಂಬ ಮಂದಬುದ್ದೀ ಯ ಆಶಂಕೆಯನ್ನು ನಿವಾರಿಸಲು, ಯಾವಾಗಲೂ ಈ 
ಶರೀರ ಹೇಯವಾದದ್ದು ಎಂದು ಭಾವಿಸುವ ಜಾನಿಗಳಿಗೆ ದೇಹತ್ಯಾಗವು ದುಃಖಹೇತುವೇ 
ಅಲ್ಲ. ಅದ್ದರಿಂದ, ಅವರಿಗೆ ಮರಣಕಾಲದಲ್ಲಿ ಭಗವಂತನ ಸ್ಮರಣೆಯು ಅಸಂಭಾವಿತವಲ್ಲ 
ಎಂದು ತಿಳಿಸಲು . ಅಜ್ಞಾನಿಗೂ ಕೂಡ ದೇಹತ್ಯಾಗ ಮಾಡುವ ಕ್ಷಣಕ್ಕಿಂತ ಮುಂಚಿತವಾಗಿ 
ದುಃಖವಿರುವುದೇ ಹೊರತು ದೇಹತ್ಯಾಗಕ್ಷಣದಲ್ಲಿ ದುಃಖವಿರುವುದಿಲ್ಲ ॥ 6 ॥1 


ವಿವರಣೆ- "ಸ್ಥರನ್‌ ತ್ಯಜತಿ'- ಭಗವಂತನನ್ನು ಸ್ಮರಿಸುತ್ತ ದೇಹವನ್ನು ತ್ಯಜಿಸುವನು' ಎಂಬ 
ಪದಗಳಿಂದಲೇ ದೇಹತ್ಯಾಗ ಮತ್ತು ಭಗವತ್ತ ರಣೆ ಏಕಕಾಲದಲ್ಲಿ ಉಂಟಾಗುವವು ಎಂದು 
ಸ್ಪಷ್ಟವಾಗಿ ತಿಳಿದುಬರುವುದು. ಆದ್ದರಿಂದ, "ಅಂತೇ ಸ್ಥರನ್‌ ತ್ಯಜತಿ'- ಅಂತಕಾಲದಲ್ಲಿಸ್ಥರಿಸುತ್ತ 
ಕಳೇಬರವನ್ನು ತ್ಯಜಿಸುವನು ಎಂಬ ವಾಕ್ಯದಲ್ಲಿ "ಅಂತೇ' ಎಂಬ ಪದವು ವ್ಯರ್ಥವೆಂದು 
ತೋರುವುದು. ಆದರೆ, ಆ ಪದವು ಸಾರ್ಥಕವಾದದ್ದುಎಂದು ವಿವೃತಿಯು ತಿಳಿಸುತ್ತಿದೆ. ಕೆಲ 
ಮಂದಬುದ್ದಿಯವರು ಮರಣಕಾಲವು ಮಹಾದುಃಖಕ್ಕೆ ಕಾರಣವಾದದ್ದಾದ್ದರಿಂದ ತೀವ್ರ 
ವೇದನೆಯನ್ನ ನುಭವಿಸುವ ಆ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡುವುದು ಯಾರಿಗೂ 
ಸಾಧ್ಯವಿಲ್ಲದ್ದುಎಂದು ಶಂಕೆಯನ್ನೆತ್ತುವರು. "ಅಂತೇ ಸ್ಥರನ್‌'- "ಮರಣ ಕಾಲದಲ್ಲಿಸ್ಥರಿಸುತ್ತ' 
ಎಂಬ ಶ್ರೀಕೃಷ್ಣನ ವಾಕ್ಯವು ಮರಣಕಾಲದಲ್ಲಿ ಸ್ಮರಣೆ ಅಸಂಭಾವಿತವಲ್ಲವೆಂದು ಸೂಚಿಸುವುದು. 
ಅಜ್ಞಾನಿಗಳಿಗೂ ಕೂಡ ದೇಹತ್ಯಾಗ ಪೂರ್ವಕ್ಷಃ ಣಗಳಲ್ಲಿದುಃಖವಿರುವುದಾದರೂ ದೇಹತ್ಯಾಗ 
ಕ್ಷಣದಲ್ಲಿ ದುಃಖವಿರುವುದಿಲ್ಲ ಹೀಗಿರುವಾಗ, ಈ ದೇಹ ಹೇಯವಾದದ್ದು ಎಂದು ಎಲ್ಲ 
ಕಾಲದಲ್ಲೂ ತಿಳಿದಿರುವ ಜ್ಞಾನಿಗಳಿಗೆ ದೇಹತ್ಯಾಗವು ಎಂದೂ ದುಃಖಕಾರಣವಾಗಲಾರದು. 
ಮರಣಕ್ಷ! ಣದಲ್ಲಿಅಂತಹ ಜ್ಞಾನಿಗಳು ಭಗವಂತನನ್ನು ಸ್ಮರಿಸುವುದು ಅಸಂಭಾವಿತವಲ್ಲಎಂದು 
ಶ್ರೀಕೃಷ್ಣನು "ಅಂತೇ' ಎಂಬ ಪದದ ಮೂಲಕ ಸೂಚಿಸುತ್ತಿರುವನೆಂದು ಭಾವ. 


ತಸ್ಮಾತ್‌ ಸರ್ವೇಷು ಕಾಲೇಷು ಮಾಮನುಸ್ಥರ ಯುಧ್ಯ ಚ 1 
ಮಯ್ಯರ್ಪಿತಮನೋಬುದ್ಧಿರ್ಮಾಮೇವೈಷ್ಯಸ್ಯಸಂಶಯಃ 11 7 ॥| 
ಅರ್ಥ- ಅದ್ದರಿಂದ ಎಲ್ಲಕಾಲದಲ್ಲಿನನ್ನನ್ನು ಸ್ಥರಿಸು ಮತ್ತು ನಿನ್ನ ಮನಸ್ಸು, ಬುದ್ಧಿಗಳನ್ನು 
ನನ್ನ ಸೀ ಅರ್ಪಿಸಿದವನಾಗಿ ಯುದ್ಧ ಮಾಡು. ನನ್ನನೇ ನೀನು ಹೊಂದುವಿ, ಸಂಶಯವಿಲ್ಲ. 
ಅಂತಕಾಲಸ್ಥರಣಸ್ಯ ಫಲೋಕ್ರೇರುಪಯೋಗಮಾಹ- ತಸ್ಮಾದಿತಿ ॥ ನಿತ್ಯಂ 


ಮತ್ತ್ಮೃತೇ ಮತ್ಪಾಪ್ತಿಹೇತುಚರಮಕಾಲೀನಮತ್ತ ರಣಕಾರಣತ್ತಾದಿತ್ಯರ್ಥಃ । 
ಮಯ್ಯರ್ಪಿತಮನೋಬುದ್ದಿಃ ಸನ್ಯುಧ್ಯಸ್ವ 1 7 1 


496 ಗೀತಾವಿವೃತಿ 


ಅನುವಾದ- ಅಂತಕಾಲದಲ್ಲಿ ಮಾಡಿದ ಭಗವಂತನ ಸ್ಮರಣೆಗೆ ಫಲವನ್ನು ಹೇಳಿದ್ದರ 
ಉಪಯೋಗವನ್ನು “ತಸ್ಮಾತ್‌' ಎಂಬ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. ತಸ್ಮಾತ್‌ - 
ನಿತ್ಯವೂ ನನ್ನನ್ನು ಸ್ಮರಿಸುವುದು ನನ್ನನ್ನು ಹೊಂದಲು ಕಾರಣವಾದ ಅಂತಕಾಲದ ಸ್ಮರಣೆಗೆ 


ಕಾರಣವಾದುದರಿಂದ ಎಂದು ಅರ್ಥ. ನನ್ನಲ್ಲಿ ಅರ್ಪಿಸಿದ ಮನಸ್ಸು ಮತ್ತು ಬುದ್ದಿ- 
ಯುಳ್ಳವನಾಗಿ ಯುದ್ಧಮಾಡು. 


ಅಂತ್ಯಕಾಲದ ಹರಿಸ್ತ ಎತೆಗಾಗಿ ನಿರಂತರ ಚಿಂತನೆ ಆವಶ್ಯಕ 


ಅಭ್ಯಾಸಯೋಗಯುಕ್ತೇನ ಚೇತಸಾ5ನನ್ಯಗಾಮಿನಾ I 
ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್‌ 1181! 


ಅರ್ಥ- ಹೇ ಪಾರ್ಥ ! ಪುನಃ ಪುನಃ ಆವೃತ್ತಿರೂಪವಾದ ಸಾಧನದಿಂದ ಸಹಿತವಾದ, 
ಬೇರೆಡೆಗೆ ಹರಿಯದ ಮನಸಿನಿಂದ ಸರ್ವೋತ್ತಮನೂ , ಜಗತ್ಸೃಷ್ಟಿ ಮೊದಲಾದ ಕ್ರೀಡೆಗಳೇ 


ಮೊದಲಾದ ಗುಣಗಳಿಂದ ಕೂಡಿದವನೂ , ಪರಿಪೂರ್ಣನೂ ಆದ ಭಗವಂತನನ್ನು ಸ್ಥರಿಸುತ್ತ ಆ 
ಪರಮಪುರುಷನನ್ನೇ ಹೊಂದುವನು. 


ಸದಾ ತದ್‌ಭಾವಭಾವಿತತ್ನಂ ಸಷ್ಟಯತಿ- ಅಭ್ಯಾಸೇತಿ I ಅಭ್ಯಾಸಃ ಪುನಃ 
ಪುನರಾವರ್ತನಂ ತದ್ರೂಪಯೋಗೇನೋಪಾಯೇನ ಯುಕ್ತೇನ ಸಹಿತೇನಾನನ್ಯ- 
ಗಾಮಿನಾsನನ್ಯವಿಷಯೇಣ ಚೇತಸಾ ಪರಮಮುತ್ತಮಂ ದಿವ್ಯಂ ಸೃಷ್ಟ್ವಾದಿ- 
ಕ್ರೀಡಾದಿಗುಣಯುಕ್ತಮ್‌ | ದೀವ್ಯತೇರೌಣಾದಿಕೋ ಯಕ್‌ | ಪರಮಮುತ್ತಮಂ 
ಪುರಿ ಸರ್ವಪ್ರಾಣಿದೇಹೇ ಶೇತೇ ನಿಯಂತೃತಯಾ ವರ್ತತ ಇತಿ ವಾ ಪೂರ್ಣ- 
ತ್ವಾದ್‌ ವಾ ಪುರುಷಾಖ್ಯಂ ಪೃ ಪಾಲನಪೂರಣಯೋರಿತ್ಯತಃ ಕುಷನ್‌ | ಧಾತೋ- 
ರುಕಾರಃ | ಅನುಚಿಂತಯನ್‌ ಯಾತಿ ಪರಮಂ ಪುರುಷಮಿತ್ಯನುಷಂಗಃ 11 8 | 


ಅನುವಾದ- (ಯಂ ಯಂ ವಾಪಿ) ಎಂಬ ಶ್ಲೋಕದಲ್ಲಿ ಹೇಳಿದ ಸದಾತದ್ದಾವ- 


ಒಬ 
ಭಾವಿತತ್ವವನ್ನು "ಅಭ್ಯಾಸಯೋಗಯುಕ್ತೇನ' ಎಂಬ ಶ್ಲೋಕದಿಂದ ಶ್ರೀಕೃಷ್ಣನು ಸ್ಪಷ್ಟ 
ಪಡಿಸುತ್ತಿದ್ದಾನೆ. 


ಅಭ್ಯಾಸವೆಂದರೆ ಪುನಃ ಪುನಃ ಆವರ್ಶಿಸುವುದು. ಅಭ್ಯಾಸ ರೂಪವಾದ ಯೋಗದಿಂದ 
ಅಂದರೆ ಸಾಧನದಿಂದ, ಯುಕ್ತೇನ ಎ ಸಹಿತವಾದ, ಅನನ್ಯಗಾಮಿನಾ ಎ ಮತ್ತೊಂದನ್ನು 
ವಿಷಯೀಕರಿಸದ ಮನಸಿನಿಂದ, ಪರಮಂ - ಉತ್ತಮನಾದ, ದಿವ್ಯಂ ಎ ಸೃಷ್ಟಿಮೊದಲಾದ ಕ್ರೀಡೆ 
ಇತ್ಯಾದಿ ಗುಣಗಳಿಂದ ಕೂಡಿದ, "ದಿವ್‌' ಧಾತುವಿಗೆ ಉಣಾದಿಗಣಕ್ಕೆ ಸೇರಿದ "ಯಕ್‌' 


ಅಧ್ಯಾಯ 8 497 


ಪ್ರತ್ಯಯವುಸೇರಿ "ದಿವ್ಯ' ಎಂಬ ರೂಪವಾಗಿದೆ. ಪರಮಂ: ಉತ್ತಮನಾದ, ಪುರುಷಂ: ಪುರಿ 
ಸರ್ವಪ್ರಾಣಿಗಳ ದೇಹದಲ್ಲಿ , ಶೇತೇ ನಿಯಾಮಕನಾಗಿ ಇರುವವನು ಎಂದಾಗಲಿ, 
ಪೂರ್ಣನಾದುದರಿಂದಾಗಲಿ ಪುರುಷನೆಂಬ ಹೆಸರುಳ್ಳ (ಭಗವಂತನನ್ನು) - ಪಾಲನ ಅಥವಾ 
ಪೂರಣ ಎಂಬ ಅರ್ಥವುಳ್ಳ 'ಪೃ' ಧಾತುವಿಗೆ "ಕುಷನ್‌' ಪ್ರತ್ಯಯವು ಸೇರಿ"ಪುರುಷ ' 
ಎಂದಾಗಿದೆ. ಧಾತುವಿನ ಖಕಾರಕ್ಕೆ ಆದೇಶವಾದ ಅಕಾರದ ಸ್ಥಾನದಲ್ಲಿ ಉಕಾರ ಬಂದಿದೆ- 
ಸ್ಮರಿಸುತ್ತ, ಯಾತಿ ಪರಮಂ ಪುರುಷಂ - ಪರಮಪುರುಷನನ್ನು ಹೊಂದುತ್ತಾನೆ. ಇಲ್ಲಿ "ಪರಮಂ 
ಪುರುಷಂ' ಎಂಬ ಹಿಂದಿನ ಪದಗಳು ಪುನಃ ಅನ್ವಯ ಪಡೆದಿವೆ. ॥ 8 ॥ 


ಪರದೇವತೆಯ ಹಿರಿಮೆ 


ಕವಿಂ ಪುರಾಣಮನುಶಾಸಿತಾರಂ 
ಅಣೋರಣೀಯಾಂಸಮನುಸ್ಥರೇದ್‌ ಯಃ । 

ಸರ್ವಸ್ಯ ಧಾತಾರಮಚಿಂತ್ಯರೂಪಮ್‌ 
ಆದಿತ್ಯವರ್ಣಂ ತಮಸಃ ಪರಸ್ತಾತ್‌ 119 I 


ಅರ್ಥ- ಆ ಪರಮ ಪುರುಷನು ಸರ್ವಜ್ಞನು , ಆದಿ ಇಲ್ಲದವನು. ಸಮಸ್ಕಜಗತ್ತಿಗೆ ಶಾಸಕನು. 
ಅಣುವಿಗಿಂತಲೂ ಅಣುವಾದವನು. ಚರಾಚರಾತ್ಮಕವಾದ ಪ್ರಪಂಚದ ಧಾರಣ-ಪೋಷಣಗಳನ್ನು 
ಮಾಡತಕ್ಕವನು. ನಮ್ಮ ಮನಸಿನಿಂದ ಪೂರ್ಣವಾಗಿ ತಿಳಿಯಲು ಅಶಕ್ಕನು. ಸೂರ್ಯಪ್ರಭನು. 
ಪ್ರಕೃತಿಯಿಂದಾಗಲಿ, ಮೃತ್ಯುವಿನಿಂದಾಗಲಿ ದೂರನಾದವನು. ಇಂತಹ ಪರಮಪುರುಷನನ್ನು 
ಯಾರು ನಿರಂತರವಾಗಿ ಸ್ಥರಿಸುವರೋ (ಅವರು ಆ ಪುರುಷನನ್ನು ಹೊಂದುವರು). 


ಕಥಂಭೂತಃ ಸ್ಪರ್ತವ್ಯೋತಸೀತಿ ಪ್ರಕೃತಪ್ರಶ್ನಸ್ಯೋತ್ತರಮಾಹ- ಕವಿಮಿತಿ ॥ 
ಕವಿಂ ಸರ್ವಜ್ಞಂ ಪುರಾಣಮನಾದಿಂ ಅನುಶಾಸಿತಾರಂ ಶಿಕ್ಷಕಂ ಅಣೋರಣೀ- 
ಯಾಂಸಮತ್ಯಂತಾಣುಪ್ರಮಾಣಂ ಸರ್ವಸ್ಯ ಚರಾಚರಾಖ್ಯವಿಶ್ಟಸ್ಯ ಧಾತಾರಂ 
ಧಾರಣಪೋಷಣಕರ್ತಾರಂ ಅಚಿಂತ್ಯರೂಪಂ ಸಾಕಲ್ಯೇನ ಮನಸೋತವಿಷಯಂ 
ಆದಿತ್ಯವರ್ಣಂ ರವಿಪ್ರಭಂ ತಮಸಃ ಪ್ರಕೃತೇರ್ಮ್ಯತ್ಯೋರ್ವಾ | “ಮೃತ್ಯುರ್ವಾವ 
ತಮ' ಇತಿ ಶ್ರುತೇಃ । ತಾಭ್ಯಾಂ ಪರಸ್ತಾತ್‌ ತದುಭಯಾಸ್ಪ ಷೆ ("ನ ಸಿತಮಿತಿ ಶೇಷಃ 
Il 9 11 
ಅನುವಾದ - ನಿನ್ನನ್ನು ಯಾವ ರೀತಿಯಿಂದ ಸ್ಥರಿಸತಕ್ಕದ್ದು ಎಂದು ಪ್ರಸ್ತುತವಾದ ಪ್ರಶ್ನೆಗೆ 

ಶ್ರೀಕೃಷ್ಣನು "ಕವಿಂ' ಇತ್ಯಾದಿ ಶ್ಲೋಕದಿಂದ ಉತ್ತರವನ್ನು ನೀಡುತ್ತಿದ್ದಾನೆ. 


ಗೀತಾವಿವೃತಿ 
498 


ಕವಿಂ ಸರ್ವಜ್ಞನಾದ, ಪುರಾಣಂ: ಅನಾದಿಯಾದ, ಅನುಶಾಸಿತಾರಂಎ ಶಿಕ್ಷಕನಾದ, 
ಅಣೋಃ ಅಣೇಯಾಂಸಂ- ಅತ್ಯಂತ ಅಣುಪರಿಮಾಣವುಳ್ಳ , ಸರ್ವಸ್ಯ ಧಾತಾರಂ- 
ಚರಾಚರವೆನಿಸಿದ ಸಮಸ್ತ ಜಗತ್ತಿಗೆ ಧಾರಣೆ ಮತ್ತು ಪೋಷಣೆಗಳನ್ನು ಮಾಡುವ, ಅಚಿಂತ್ಯ 
ರೂಪಂ: ಪೂರ್ಣವಾಗಿ ಮನಸಿನಿಂದ ತಿಳಿಯಲು ಅಶಕ್ಕನಾದ, ಆದಿತ್ಯವರ್ಣಂ- ಸೂರ್ಯ 
ನಂತೆ ಪ್ರಭೆಯುಳ್ಳ . ತಮಸಃ: ಪ್ರಕೃತಿ ಅಥವಾ ಮೃತ್ಯು, "ಮೃತ್ಯುರ್ವಾವ ತಮಃ' ಎಂಬ 
ಶ್ರುತಿಗನುಸಾರವಾಗಿ ತಮಶ್ಶಬ್ದವು ಮೃತ್ಯು ಎಂಬ ಅರ್ಥವನ್ನೂ ಹೊಂದಿದೆ. ಪರಸ್ತಾತ್‌ 
ಇವೆರಡರಿಂದ ಸ್ಫರ್ಶಿಸಲ್ಪಡದೆ ಇರತಕ್ಕವನನ್ನು , ಇಲ್ಲಿ "ಇರತಕ್ಕವನನ್ನು' ಎಂಬ ಪದವು 
ಶೇಷವಾಗಿದೆ. ॥9 ॥ 
ಚರಮಶರೀರದ ಪಯಣ ಪದ್ಧತಿ 


ಪ್ರಯಾಣಕಾಲೇ ಮನಸಾಂಚಲೇನ 
ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ 1 
ಭ್ರುವೋರ್ಮಧ್ಯೇ ಪ್ರಾಣಮಾವೇಶ್ಯ ಸಮ್ಯಕ್‌ 
ಸ ತಂ ಪರಂ ಪುರುಷಮುಪೈತಿ ದಿವ್ಯಮ್‌ 1110 1॥| 
ಅರ್ಥ- ದೇಹತ್ಯಾಗಕಾಲದಲ್ಲಿ , ಭಕ್ತಿಯಿಂದ ಯುಕ್ತವಾಗಿ ಯೋಗಸಾಮಥ್ಯದಿಂದ 
ಎರಡು ಹುಬ್ಬುಗಳ ಮಧ್ಯೆ ಪ್ರಾಣವಾಯುವನ್ನು ಚೆನ್ನಾಗಿ ನಿಲ್ಲಿಸಿ ಅಚಲವಾದ ಮನಸಿನಿಂದ 


ಭಗವಂತನನ್ನು ಸ್ಮರಿಸುವವವನು ಆ ಸೃಷ್ಟ್ವಾದಿಕ್ರೀಡಾಗುಣವಿಶಿಷ್ಟನಾದ ಸರ್ವೋತ್ತಮನಾದ 
ಪುರುಷನನ್ನು ಹೊಂದುವನು. 


ಭಕ್ತ್ಯಾ ಯುಕ್ತಃ ಸನ್‌ ಪ್ರಯಾಣಕಾಲೇ ಯೋಗಬಲೇನ ಭ್ರುವೋರ್ಮದ್ಯೇ 
ಪ್ರಾಣಮಾವೇಶ್ಯಾಚಲೇನ ಮನಸಾ ಯಃ ಸ್ಥರೇತ್‌ ಸ ದಿವ್ಯಂ ಪರಂ ಉತ್ತಮಂ 
ಪುರುಷಮುಪೈತಿ ಇತಿ ಯೋಜನಾ । 


ಅನುವಾದ- ಭಕ್ತಿಯಿಂದ ಯುಕ್ತನಾಗಿ, ಮರಣಕಾಲದಲ್ಲಿ ಯೋಗಬಲದಿಂದ ಹುಬ್ಬುಗಳ 
ಮಧ್ಯೆ ಪ್ರಾಣನನ್ನು ನಿಲ್ಲಿಸಿ, ಅಚಲವಾದ ಮನಸ್ಸಿನಿಂದ ಯಾವನು ಸ್ಮರಿಸುವನೋ ಅವನು 
ಸೃಷ್ಟ್ವ್ಯಾದಿ ಕ್ರೀಡಾದಿಗುಣವಿಶಿಷ್ಠನಾದ ಉತ್ತಮನಾದ ಪುರುಷನನ್ನು ಹೊಂದುವನು ಎಂದು (ಈ 
ಶ್ಲೋಕದಲ್ಲಿ) ಪದಗಳ ಯೋಜನೆಯುವಿವಕ್ಟಿತವಾಗಿದೆ. 


ಅತ್ರಾದಿತ್ಯವರ್ಣಮಿತಿ ಸಶರೀರತ್ನಪ್ರಾಪ್ಟೇರ್ಜನ್ಮಾದಿಪ್ರಸಂಗಃ ಅತಿ ಶಂಕಾ- 


ಅಧ್ಯಾಯ 8 499 


ವ್ಯದಾಸಾಯ ತಮಸಃ ಪರಸ್ತಾದಿತ್ಯುಕ್ತಮ್‌ । ತದ್ದೇಹಸ್ಯಾಪ್ರಾಕೃತತ್ವಾನ್ನ ಜನ್ಮಾದಿ- 
ದೋಷ ಅಇತಿ ಭಾವಃ 1 ಯೋಗಬಲೇನೈವ ಭ್ರುವೋರ್ಮಧ್ಯೇ ಪ್ರಾಣ- 
ಮಾವೇಶ್ಯೇತ್ಯೇತದ್‌ ವಾಯುಜಯಾದಿಮನ್ಭಾತ್ರಾಸಾಧಾರಣಮ್‌ । ನತು 
ಉಚ್ಚಿಕ್ರಮಿಷೋಃ ಸರ್ವಸ್ಯ ಸಾಧಾರಣಮ್‌ | ವಾಯುಜಯಹೀನಾನಾಂ ಜ್ಞಾನ- 
ಭಕ್ತಿ-ವೈರಾಗ್ಯಪೂರ್ತೈನವ ಮುಕ್ತಿಸಿದ್ದೇಃ। ವಾಯುಜಯಾದಿಮತಾಂತು ಈಷದ್‌- 
ಜ್ಞಾನಾದ್ಯಸಂಪೂರ್ತಾವಪಿ ವಾಯುಜಯಾದೌ ನಿಪುಣಾನಾಂ ತದ್ದ್ಧಲಾದೇವಾಲ- 
ಮುಕ್ತಿಃ ಕಿಂಚಿತ್‌ ಶೀಘ್ರಂ ಚ ಭವತೀತಿ ವಿಶೇಷ ಇತಿ ॥ 10 ॥ 


ಅನುವಾದ- ಇಲ್ಲಿ (9ನೇ ಶ್ಲೋಕದಲ್ಲಿ) "ಆದಿತ್ಯವರ್ಣಂ' ಸೂರ್ಯನಂತೆ ಪ್ರಭೆಯುಳ್ಳ 
ವನು ಎಂದು ಹೇಳಿದ್ದರಿಂದ ಭಗವಂತನಿಗೂ ದೇಹವಿದೆ ಎಂದು ಹೇಳಿದಂತಾಗುವುದ 
ರಿಂದ,ಅವನಿಗೂ ಜನನ-ಮರಣಾದಿ ಒಪ್ಪಬೇಕಾದೀತು ಎಂಬ ಶಂಕೆಯನ್ನು ಪರಿಹರಿಸುವ 
ಸಲುವಾಗಿ "ತಮಸಃ ಪರಸ್ತಾತ್‌' ಎಂದು ಹೇಳಲಾಗಿದೆ. ಭಗವಂತನ ದೇಹವು ಅಪ್ರಾಕೃತ 
ವಾದುದ್ದರಿಂದ ಜನ್ನಾದಿದೋಷವಿಲ್ಲವೆಂದು ಭಾವ. 


ಯೋಗಬಲದಿಂದಲೇ ಹುಬ್ಬುಗಳ ಮಧ್ಯೆ ಪ್ರಾಣವನ್ನು ನಿಲ್ಲಿಸಿ ಎನ್ನುವುದು ವಾಯುಜಯ 
ವನ್ನು ಪಡೆದಿರುವವರಿಗೆ ಮಾತ್ರ ಸಂಬಂಧಿಸಿದುದು ಹೊರತು ದೇಹತ್ಯಾಗ ಮಾಡಲಿರುವ 
ಎಲ್ಲರಿಗೂ ಸಂಬಂಧಿಸಿದ್ದಲ್ಲ. ಪ್ರಾಣವಾಯುಜಯವಿಲ್ಲದಿದ್ದವರಿಗೆ ಜ್ಞಾನಭಕ್ತಿ ವೈರಾಗ್ಯಗಳು 
ಪೂರ್ಣವಾದದ್ದ ರಿಂದಲೇ ಮೋಕ್ಟವು ಸಿದ್ದಿಸುವುದು. ವಾಯುಜಯವಿದ್ದವರಿಗೆ ಜ್ಞಾನಾದಿಗಳು 
ಸ್ವಲ್ಪ ಕಡಿಮೆ ಇದ್ದರೂ ಪ್ರಾಣವಾಯುನಿರೋಧದಲ್ಲಿರುವ ನೈಪುಣ್ಯದ ಬಲದಿಂದ ಅಲ್ಪಮುಕ್ತಿಯು 
ಸ್ವಲ್ಪಶೀ೨ಘ್ರವಾಗಿಯೇ ಉಂಟಾಗುವುದು ವಿಶೇಷವಾಗಿದೆ. ॥। 10 ॥ 


ಯದಕ್ಷರಂ ವೇದವಿದೋ ವದಂತಿ 
ವಿಶಂತಿ ಯದ್ಯತಯೋ ವೀತರಾಗಾಃ । 
ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ 
ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ 1 11 | 
ಅರ್ಥ- ಮುಮುಕ್ಬುಗಳಿಗೆ ಗಮ್ಯವಾದ ಯಾವ ಭಗವಂತನ ಸ್ವರೂಪವನ್ನು ಸರ್ವಥಾ 
ನಾಶರಹಿತವಾದುದೆಂದೂ ವೇದವಿದರು ಹೇಳುವರೋ, ಯಾವ ಸ್ಹರೂಪವನ್ನು ಕಾಮಾದಿ 
ದೋಷಗಳನ್ನು ಕಳೆದುಕೊಂಡ ಪ್ರಯತ್ನ ಶೀಲರು ಪ್ರವೇಶಿಸುವರೋ, ಯಾವ ಸ್ವರೂಪವನ್ನು 
ಪಡೆಯಲು ಇಚ್ಛಿಸುವ ಮುಮುಕ್ಬುಗಳು ತಮ್ಮ ಮನಸ್ಸು ಮೊದಲಾದ ಇಂದ್ರಿಯಗಳನ್ನು 


೨00 ಗೀತಾವಿವೃತಿ 


ಪರಬ್ರಹ್ಮನಲ್ಲೇ ನೆಲೆಸುವಂತೆ ಮಾಡುವ ಮೂಲಕ ಬ್ರಹ್ಮಚರ್ಯವನ್ನು ಅನುಷ್ಠಾನ 
ಮಾಡುವರೋ ಆ ಭಗವಂತನಸ್ನ] ರೂಪವನ್ನು ಸಂಕ್ಷೇ ೇಪವಾಗಿ ಹೇಳುವೆನು. 


ವಾಯುಜಯಾದಿಮತಾಂ ಮರಣಕಾಲೇ ಕರ್ತವ್ಯಮೇವ ಸಧ್ಯೇಯಂ 
ಸಷ್ಟಯತಿ- ಯದಕ್ಷರಮಿತಿ ॥ ಯದ್ವಾ ಕೇನ ಪ್ರಕಾರೇಣ ಸ್ಫರ್ತವ್ಯೋಸಸಿ ಇತಿ 
ಪ್ರಶ್ನಸ್ಯೋತ್ತರಂ ಸಧ್ಯೇಯಮುಚ್ಛತೇ ॥। ಏತದಕ್ಷರಮಿತ್ಯಾದಿತ್ರಿಬಃ | ಯತ್ತದಂ 
ಅಕ್ಷರಂ ಸರ್ವಥಾ ನಾಶರಹಿತಂ ವೇದವಿದೋ ವದಂತಿ । ಯಚ್ಚ ಪದಂ 
ವೀತರಾಗಾಃ ಅಪಗತಕಾಮಾದಿದೋಷಾಃ ಯತಯಃ ಯತ್ನಶೀಲಾಃ ವಿಶಂತಿ 
ಪ್ರವಿಶಂತಿ | ಯಚ್ಚ ಪದಮಿಚ್ಚಂತಃ ಬ್ರಹ್ಮಚರ್ಯಂ ಮನ ಆದೀನಾಂ ಬ್ರಹ್ಮಣಿ 
ಚರಣಂ ಬ್ರಹ್ಮಚರ್ಯಂ ಚರಂತಿ ಅನುತಿಷ್ಠಂತಿ ತತ್ದದಂ ಪದ್ಯತೇ ಮುಮುಕ್ಷುಭಿಃ 
ಪ್ರಾಪ್ಯತ ಇತಿ ಪದಮ್‌ | ಪದ್ದ ಗತಾವಿತ್ಯತಃ ಕರ್ಮಣ್ಯಕಾರಪ್ರತ್ಯಯಃ | 
ಸ್ವರೂಪಂ ಸಂಗ್ರಹೇಣ ಸಂಕ್ಷೇಪೇಣ ಪ್ರವಕ್ಷ್ಯೇ । ತತ್ಪದಸ್ಥರಣಪ್ರಕಾರಂ 
ಪ್ರವಕ್ಷ್ಯಾಮೀತ್ಯರ್ಥಃ ॥ 11 ॥ 


ಅನುವಾದ- ವಾಯುಜಯ ಮೊದಲಾದವನ್ನು ಪಡೆದವರು ಮರಣಕಾಲದಲ್ಲಿ 
ಮಾಡಬೇಕಾದುದನ್ನೇ ಧ್ಯೇಯದೊಂದಿಗೆ "ಯದಕ್ಷರಂ' ಎಂಬ ಶ್ಲೋಕದಲ್ಲಿ ಶ್ರೀಕೃಷ್ಣನು 


ಸಷ್ಟಪಡಿಸುತ್ತಿದ್ದಾನೆ. ಅಥವಾ, ಯಾವ ಪ್ರಕಾರದಿಂದ ನಿನ್ನನ್ನು ಸ್ಮರಿಸಬೇಕು ಎಂಬ ಪ್ರಶ್ನೆಗೆ 
ಉತ್ತರವನ್ನು ಧ್ಯೇಯವಸ್ತುವಿನೊಂದಿಗೆ "ಯದಕ್ಷರಂ' ಇತ್ಯಾದಿ ಮೂರು ಶ್ಲೋಕಗಳಿಂದ 
ಹೇಳಲಾಗಿದೆ- ಯಾವ ಭಗವಂತನ ಸ್ವರೂಪವನ್ನು, ಅಕ್ಬರಂ- ಸರ್ವಥಾ ನಾಶರಹಿತ 
ವಾದುದೆಂದು ವೇದವಿದರು ಹೇಳುವರೋ, ಯಾವ ಸ್ವರೂಪವನ್ನು, ವೀತರಾಗಾಃ- ಕಾಮಾದಿ 
ದೋಷಗಳನ್ನು ಕಳೆದುಕೊಂಡ, ಯತಯಃಎ ಪ್ರಯತ್ನಶೀಲರು, ವಿಶಂತಿ ಪ್ರವೇಶಿಸುವರೋ, 
ಯಾವ ಭಗವತ್ಸ್ವರೂಪವನ್ನು ಹೊಂದಲು ಇಚ್ಚಿಸುವವರು, ಬ್ರಹ್ಮಚರ್ಯಂ- ಮನಸ್ಸು 
ಮೊದಲಾದವುಗಳು ಪರಬ್ರಹ್ಮನೆಡೆಗೆ ಹರಿಯುವುದು ಬ್ರಹ್ಮಚರ್ಯ. ಇಂತಹ ಬ್ರಹ್ಮಚರ್ಯ 
ವನ್ನು, ಚರಂತಿ: ಅನುಷ್ಠಿಸುವರೋ, ತತ್‌ಪದಂ ಪದ್ಯತೇ- ಮುಮುಕ್ತುಗಳಿಂದ ಹೊಂದಲಡು 
ವುದಾದ್ದರಿಂದ ಪದವೆನಿಸುವ ಭಗವಂತನ ಸ್ವರೂಪವನ್ನು- ಪದ್‌ಲ್ಫ್‌ ಗತೌ ಎಂಬ ಧಾತುವಿಗೆ 
ಕರ್ಮ ಎಂಬ ಅರ್ಥದಲ್ಲಿ ಅಕಾರಪ್ರತ್ಯಯ ಸೇರಿ ಪದವೆಂಬ ಶಬ್ದ ನಿಷ್ಠನ್ನವಾಗಿದೆ- 
ಸಂಗ್ರಹೇಣ- ಸಂಕ್ಷೇಪವಾಗಿ, ಪ್ರವಕ್ಸ್ಯೇಎ ಭಗವಂತನ ಸ್ವರೂಪವನ್ನು ಸ್ಮರಿಸುವ ಪ್ರಕಾರವನ್ನು 
ಹೇಳುವೆನು ಎಂದು ಅರ್ಥ. 1111 1 


ಅಧ್ಯಾಯ 8 501 


ಸರ್ವದ್ದಾರಾಣಿ ಸಂಯಮ್ಯ ಮನೋ ಹೃದಿ ನಿರುಧ್ಯ ಚ | 
ಮೂಧ್ನಾ ೫೯ ಧಾಯಾತ್ಮನಃ ಪ್ರಾ ಪ್ರಾಣಮಾಸ್ಥಿತೋ ಯೋಗಧಾರಣಾಮ್‌ ॥ 12 ॥ 


ಅರ್ಥ - ಪ್ರಾಣವಾಯುವು ಸಂಚರಿಸುವ ಸುಷುಮ್ನಾನಾಡಿಯನ್ನುಳಿದು ಇತರ ಎಲ್ಲ 
ನಾಡಿಗಳನ್ನು ನಿಯಂತ್ರಿಸಿ, ಹೃನ್ನಾಮಕನಾದ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಿ, ತನ್ನ 
ಪ್ರಾಣವಾಯುವನ್ನು ಸುಷುಮ್ನಾಮಾರ್ಗದಿಂದ ಬ್ರಹ್ಮರಂಧ್ರಕ್ಕೆ ತಂದು ನಿಲ್ಲಿಸಿ ಭಗವಂತನ 
ಅಖಂಡಸ್ಥರಣೆಯಲ್ಲೇ ನಿರತನಾಗಬೇಕು. 


ಏವಂ ಧೈೇಯಸ್ಟರೂಪಂ ತತ್ಸ್ಮರಣಪ್ರಕಾರೋಕ್ತಿಂ ಚ ಪ್ರತಿಜ್ಞಾಯೇದಾನೀಂ 
ತತ್ನಕಾರಮಾಹ- ಸರ್ವೇತಿ ॥। ಸರ್ವದ್ದಾರಾಣಿ ವಾಯುಸಂಚಾರಸ್ಥಾನಸರ್ವಸುಷು 
ಮ್ಲೇತರನಾಡೀರ್ನಿಯಮೃ । ಹೃದಿ ಹರತಿ ಜಗದಿತಿ ಹೃನ್ನಾಮಕೇ ನಾರಾಯಣೇ । 
ಹರತೇಃ ಕ್ಲಿಪ್‌ । ಹ್ರಸ್ವಸ್ಯ ಪಿತಿ ಕೃತಿ ತುಕ್‌ । ಮನೋ ನಿರುಧ್ಯ ಚಾತ್ಮನಃ ಪ್ರಾಣಂ 
ಪ್ರಾಣವಾಯುಂ ಮೂರ್ಧ್ನಿ ಸುಷುಮ್ನಾಮಾರ್ಗೇಣ ಬ್ರಹ್ಮರಂಧ್ರೇ ಆಧಾಯ 
ಯೋಗಧಾರಣಾಂ ಆಸ್ಥಿತಃ ಅಖಂಡಸ್ಥೃತಿರೂಪಯೋಗಧಾರಣ ಏವಾಭಿಯುಕ್ತ 
ಇತ್ಯರ್ಥಃ 11 12 11 


ಅನುವಾದ - ಹೀಗೆ ಧ್ಯಾನಿಸಬೇಕಾದ ಭಗವಂತನ ಸ್ವರೂಪವನ್ನೂ , ಅದರ ಸ್ಮರಣ 
ಮಾಡುವ ಪ ಪ್ರಕಾರವನ್ನೂ ಹೇಳುವೆನೆಂದು ಪ ಪ್ರತಿಜ್ಞೆ ಮಾಡಿ ಈಗ ಸ್ಥರಿಸುವ ಪ್ರಕಾರವನ್ನು "ಸರ್ವ' 
ಎಂಬ ಶ್ಲೋಕದಿಂದ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ... 


ಸರ್ವದ್ವಾರಾಣಿ ನಿಯಮ್ಯ- ಪ್ರಾಣವಾಯುವಿನ ಸಂಚಾರಸ್ಥಾನವಾದ ನಾಡಿಗಳಲ್ಲಿ 
ಸುಷುಮ್ಡಾನಾಡಿ ಬಿಟ್ಟುಉಳಿದೆಲ್ಲನಾಡಿಗಳನ್ನು ನಿಯಂತ್ರಿಸಿ, ಹೃದಿ- ಹರತಿ ಜಗತ್‌ ಜಗತ್ತನ್ನು 
ಸಂಹರಿಸುವನು ಎಂಬ ನಿಮಿತ್ತದಿಂದ "ಹೃತ್‌' ಎಂದು ಕರೆಸಿಕೊಳ್ಳುವ ನಾರಾಯಣನಲ್ಲಿ- 
'ಹೃ' ಧಾತುವಿಗೆ "ಕಿಪ್‌' ಪ್ರತ್ಯಯ ಬಂದಿದೆ. "ಹ್ರಸ್ವಸ್ಯ ಪಿತಿ ಕೃತಿ ತುಕ್‌' (ಪಾ.ಸೂ. 6.1.71) 
ಹ್ರಸ್ವಾಂತವಾದ ಧಾತುವಿಗೆ ಪಿತ್‌ ಆಗಿರುವ ಕೃತ್‌ ಪ್ರತ್ಯಯವು ಪರವಾಗಿದ್ದಲ್ಲಿ ತುಗಾಗಮವು 
ಬರುವುದು' ಎಂಬ ಸೂತ್ರಾನುಗುಣವಾಗಿ ತುಗಾಗಮವು ಬಂದು "ಹೃತ್‌' ಎಂಬ ರೂಪ 
ವಾಗುವುದು. ಮನಸ್ಸನ್ನು ನೆಲೆಮಾಡಿ, ಆತ್ಮನಃ ಪ್ರಾಣಂ- ತನ್ನ ಪ್ರಾಣವಾಯುವನ್ನು, ಮೂರ್ದ್ನಿ 
ಆಧಾಯ: ಸುಷುಮ್ನಾ ಮಾರ್ಗದಿಂದ ಬ ವ್ರಿಹ್ನರಂಧ್ರದಲ್ಲಿತಂದು ನಿಲ್ಲಿಸಿ, ಯೋಗಧಾರಣಾಮ್‌ 
ಆಸ್ಥಿತಃ ಎ = ಅಖಂಡಸ್ಥರಣ ರೂಪವಾದ ಯೋಗಧಾರಣದಲ್ಲೇ ನಿರತನಾಗಬೇಕು ಎಂದು ಅರ್ಥ. 
|1 12 11 


೨02 ಗೀತಾವಿವೃತಿ 


ಓಮಿತ್ಯೇಕಾಕ್ಟರಂ ಬ್ರಹ್ಮ ವ್ಯಾಹರನ್‌ ಮಾಮನುಸ್ಕರನ್‌ । 
ಯಃ ಪ್ರಯಾತಿ ತ್ಯಜನ್‌ ದೇಹಂ ಸ ಯಾತಿ ಪರಮಾಂ ಗತಿಮ್‌ ॥ 13 ॥ 
ಅರ್ಥ -"ಓಂ'ಏನ್ನುತ್ತಾ ಓಂಕಾರವಾಚ್ಯನಾದ ಪರಬ್ರಹ್ಮನಾದ ನನ್ನನ್ನು ಸ್ಮರಿಸುತ್ತ ಯಾರು 
ದೇಹವನ್ನು ತ್ಯಜಿಸಿ ಮರಣ ಹೊಂದುವನೋ ಅವನು ಶ್ರೇಷ್ಠವಾದ ಗತಿಯನ್ನು ಹೊಂದುವನು. 
ಓಮಿತ್ಯೇಕಮಕ್ಷರಂ ವಾಚಕಂ ಯಸ್ಯ ತದೋಮಿತ್ಯೇಕಾಕ್ಷರಂ ಬ್ರಹ್ಮ ಪರಂ ಬ್ರಹ್ಮ 
ಮಾಂ ವ್ಯಾಹರನ್ನನುಸ್ಥರನ್‌ ಓಂ ಇತ್ಯುಚ್ಚಾರ್ಯ ತದ್‌ವಾಚ್ಯಂ ಬ್ರಹ್ಮರೂಪಂ 
ಮಾಮನುಸ್ಥರನ್ಯಃ ದೇಹಂ ತ್ಯಜನ್‌ಪ್ರಯಾತಿ ಪ್ರತಿ ಸ ಯಾತಿ ಪರಮಾಂ ಗತಿಮ್‌ 
11 13 || 
ಅನುವಾದ - "ಓಂ' ಎಂಬ ಒಂದು ಅಕ್ಷರವು ಯಾರಿಗೆ ವಾಚಕವಾಗಿರುವುದೋ ಅವನು 
ಓಮಿತಿ ಏಕಾಕ್ಷರನು. ಅಂತಹ ಬ್ರಹ್ಮ - ಪರಬ್ರಹ್ಮನಾದ ನನ್ನನ್ನು, ವ್ಯಾಹರನ್‌ ಎ "ಓಂ' ಎಂದು 
ಉಚ್ಚರಿಸಿ ಅದರಿಂದ ವಾಚ್ಯನಾದ ಬ್ರಹ್ಮರೂಪನಾದ ನನ್ನನ್ನು ನಿರಂತರ ಸ್ಥರಿಸುತ್ತ- ಯಾರು 


ದೇಹವನ್ನು ತ್ಯಜಿಸಿ, ಪ್ರಯಾತಿ- ಮೃತಿ ಹೊಂದುವನೋ ಅವನು ಉತ್ತಮಗತಿಯನ್ನು 
ಹೊಂದುವನು. ।ಟ। 13 ॥ 


ನಿರಂತರ ನೆನೆವವರಿಗೆ ನಾನು ಅಂತ್ಯಕಾಲಕ್ಕೊದಗುವೆ 


ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ । 
ತಸ್ಕಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ 11 14 || 


ಅರ್ಥ- ಪಾರ್ಥ ! ಸತತವಾಗಿ ಅನನ್ಯಮನಸ್ಥನಾಗಿ ಯಾರು ನನ್ನನ್ನು ನಿತ್ಯವೂ ಸ್ಥರಿಸುವನೋ 
ಅಂತಹ ನಿತ್ಯವೂ ಪರಿಪೂರ್ಣವೂ ಆದ ಸಾಧನವುಳ್ಳವನಿಗೆ ಅಂತಕಾಲದಲ್ಲಿ ನಾನು ಸ್ಕೃತಿ 
ವಿಷಯನಾಗುವೆನು , ಲಭಿಸುವೆನು. 


ಅಂತಕಾಲೇ ಮತ್‌ ಸ್ಮರಣಂ ನಿತ್ಯಾಭ್ಯಾಸವತ ಏವ ಭವತಿ ನಾನ್ಯಥೇತಿ 
ಸಷ್ಟಮಾಹ- ಅನನ್ಯಚೇತಾ ಅತಿ ॥ ಸತತಮನ್ಯವಿಷಯಕಚೇತೋಹೀನಃ ಸನ್‌ 
ಯೋ ಮಾಂ ನಿತ್ಯಶಃ ಸ್ಥರತಿ ತಸ್ಯ ನಿತ್ಯಯುಕ್ತಸ್ಯ ನಿತ್ಯೋಪಾಯವತಃ ಯೋಗಿನಃ 
ಸಂಪೂರ್ಣೋಪಾಯವತಃ ಅಹಂ ಸುಲಭಃ ಅಂತಕಾಲೇ ಸ್ಮೃತಿವಿಷಯೋ 
ಭವಾನೀತ್ಯರ್ಥಃ 1 ಯದ್ವಾ ಸುಲಭಃ ಸುಖೇನ ಲಭ್ಯಃ ಪ್ರಾಪ್ಯ ಇತ್ಯರ್ಥಃ ॥1 14 ॥1 


ಅನುವಾದ - ಅಂತಕಾಲದಲ್ಲಿ ನನ್ನ ಸ್ಮರಣೆಯು ನಿತ್ಯವೂ ಅಭ್ಯಾಸವುಳ್ಳವನಿಗೆ ಮಾತ್ರ 


ಅಧ್ಯಾಯ 8 503 


ಉಂಟಾಗುವುದು, ಇಲ್ಲದಿದ್ದಲ್ಲಿ ಇಲ್ಲವೆಂದು ಸ್ಪಷ್ಟವಾಗಿ ಶ್ರೀಕೃಷ್ಣನು "ಅನನ್ಯಚೇತಾಃ' ಎಂಬ 
ಶ್ಲೋಕದಲ್ಲಿಹೇಳುತ್ತಿದ್ದಾನೆ. 

ಸತತವಾಗಿ ಅನ್ಯವಿಷಯಕ ಚಿತ್ತರಹಿತನಾಗಿ ಯಾರು ನನ್ನನ್ನು ನಿತ್ಯವೂ ಸ್ಥರಿಸುವನೋ 
ಅಂತಹ, ನಿತ್ಯಯುಕ್ತಸ್ಯ- ನಿತ್ಯವಾದ ಉಪಾಯವುಳ್ಳ , ಯೋಗಿನಃ- ಪರಿಪೂರ್ಣವಾದ 
ಉಪಾಯವುಳ್ಳವನಿಗೆ, ಅಹಂ ಸುಲಭಃ- ನಾನು ಅಂತಕಾಲದಲ್ಲಿ ಸ್ಟೃತಿವಿಷಯನಾಗುವೆನು. 
ಅಥವಾ, ಸುಲಭಃ ಸುಖದಿಂದ, ಲಭ್ಯನು- ಪ್ರಾಪ್ಯನು ಎಂದರ್ಥ. ॥ 14 ॥1 


ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ಚತಮ್‌ । 
ನಾಪ್ಲುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ 11 15 11 
ಅರ್ಥ- ಜ್ಞಾನಿಗಳು ನನ್ನನ್ನು ಪಡೆದು ಅತ್ಯುತ್ತಮ ಗತಿಯನ್ನು ಹೊಂದಿದ ಕಾರಣ ದುಃಖಕ್ಕೆ 
ಅಶ್ರಯವೂ, ಅನಿತ್ಯವೂ ಆದ ದೇಹಸಂಬಂಧ ರೂಪವಾದ ಜನ್ಮವನ್ನು ಪುನಃ ಹೊಂದುವುದಿಲ್ಲ. 
ಪ್ರಾಗುಕ್ತಪರಮಗತಿಃ ಕೇತ್ಯತೋ ಮತ್ತಾಪ್ತಿರೂಪೇತಿ ತದುಪಾಯೋಕ್ತಿ- 
ಪೂರ್ವಂ ಪರಮಗತಿವಿವರಣಾರ್ಥೋರಯಂ ಶ್ಲೋಕಃ | ಅತ ಏವ ಪರಮಗತಿಃ 
ಸುಲಭ ಇತ್ಯುಕ್ತಭಗವಲ್ಲಾಭಶ್ಪ ತತ್ಪಾಪಿ ರೂಪಮೇವ ಫಲಮಿತಿ ಭಾವೇನ ತತ್ಪಾಪ್ತಿಂ 
ಸ್ತೌತಿ- ಮಾಮಿತಿ ॥ ಮಹಾತ್ಮಾನೋ ಜ್ಞಾನಿನಃ ಮಾಮುಪೇತ್ಯ ಪ್ರಾಪ್ಯ 
ದುಃಖಾಲಯಂ ದುಃಖಾಶ್ರಯಂ ಅಶಾಶತಂ ಅನಿತ್ಯಂ ನಾಶಶಿರಸ್ಕಂ ಜನ್ಮ 
ದೇಹಯೋಗಂ ಪುನರ್ನಾಪ್ನವಂತಿ ॥ ಕುತಃ ಯತಃ ಪರಮಾಂ ಸಂಸಿದ್ದಿಂ 
ಮೋಕ್ಷಲಕ್ಷಣಾಂ ಗತಾಃ ಪ್ರಾಪ್ತಾಃ | ತತ ಇತಿ ಯೋಜನಾ ॥। 15 ॥ 
ಅನುವಾದ- ಹಿಂದೆ ಹೇಳಿದ ಪರಮಗತಿಯು ಯಾವುದು ಎಂಬ ಪ್ರಶ್ನೆಗೆ ಅದು 
ಮತ್ಪಾಪ್ರಿರೂಪವಾದುದೆಂದು ತಿಳಿಸಿ ಅದರ ಸಾಧನವನ್ನು ಹೇಳಿ ಪರಮಗತಿಯನ್ನು 
ಏವರಿಸುವುದಕ್ಕಾಗಿ ಈ ಶ್ಲೋಕ ಬಂದಿದೆ. ಆದ್ದರಿಂದಲೇ, ಪರಮಗತಿಯು ಸುಲಭ ಎಂದು 


ಹೇಳಲಾದ ಭಗವಂತನ ಲಾಭವು ಭಗವತ್ಪಾಪ್ತಿರೂಪವಾದ ಫಲವೇ ಆಗಿದೆ ಎಂಬ ಆಶಯದಿಂದ 
ಭಗವಂತನ ಪ್ರಾಪ್ತಿಯನ್ನು "ಮಾಮ್‌' ಎಂಬ ಶ್ಲೋಕದಲ್ಲಿ ಸ್ತುತಿಸಲಾಗಿದೆ. 


ಮಹಾತ್ಮಾನಃ ಎ ಜ್ಞಾನಿಗಳು, ಮಾಮುಪೇತ್ಯ=- ನನ್ನನ್ನು ಹೊಂದಿ, ದುಃಖಾಲಯಂ- 
ದುಃಖಕ್ಕೆ ಆಶ್ರಯವಾದ, ಅಶಾಶ್ಚತಂ ಎ ಅನಿತ್ಯವಾದ , ಮುಂದೆ ನಾಶ ಹೊಂದುವ, 
ಜನ್ಮ: ದೇಹದ ಸಂಬಂಧವನ್ನು , ಪುನಃ ಹೊಂದುವುದಿಲ್ಲ ಏಕೆಂದರೆ, ಯಾವ ಕಾರಣದಿಂದ, 


504 ಗೀತಾವಿವೃತಿ 


ಪರಮಾಂ ಸಂಸಿದ್ದಿಂ ತ ಮೋಕ್ಟರೂಪವಾದ ಪರಮಗತಿಯನ್ನು , ಗತಾಃ - ಹೊಂದಿರುವರೋ 
ಆದ್ದರಿಂದ - ಎಂದು ಯೋಜನೆ. ॥ 15 ॥ 


ನನ್ನನ್ನು ಹೊಂದಿದವರಿಗೆ ಪುನರ್ಜನ್ಮವಿಲ್ಲ 


ಆಬ್ರಹ್ಮಭವನಾಲ್ಲೋಕಾಃ ಪುನರಾವರ್ತಿನೋರರ್ಜುನ 1 
ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೇ 11 16 || 


ಅರ್ಥ- ಅರ್ಜುನ | ಮೇರುಪರ್ವತದಲ್ಲಿರುವ ಚತುರ್ಮುಖ ಬ್ರಹ್ಮನ ಸ್ಥಾನವನ್ನಾರಂಭಿಸಿ 
ಅದರ ಕೆಳಗಿನ ಲೋಕಗಳಿಗೆ ಹೋದ ಜೀವರು ಪುನಃ ಭೂಮಿಗೆ ಬಂದು ಜನನಾದಿಗಳನ್ನು 
ಪಡೆಯುವರು. ಕೌಂತೇಯ । ಮೇರುವಿನಲ್ಲಿರುವ ಬ್ರಹ್ಮಸದನದಿಂದ ಮತ್ತು ಜನೋ- 
ಲೋಕದಿಂದ ಮೇಲಿನ ಲೋಕದಲ್ಲಿದ್ದವರಿಗೆ ನನ್ನನ್ನು ಹೊಂದಿರುವವರಿಗೆ ಪುನರ್ಜನ್ನವಿರುವುದಿಲ್ಲ. 


ಬ್ರಹ್ಮಾದೀನ್‌ ಪ್ರಾಪ್ತಾನಾಮಪಿ ಪುನರ್ಜನ್ಥಾಭಾವಾತ್‌ ಕಿಂ ವಿಶಿಷ್ಯೋಚ್ಛತೇ 
ಮಾಮುಪೇತ್ಯೇತ್ಯಾದಿ ತತ್ರಾಹ- ಆಬ್ರಹ್ನೇತಿ ॥| ಆಜತ್ರಾಭಿವಿಧೌ । ಮೇರುಸ್ಥ- 
ಬ್ರಹ್ಮಸದನಾದಾರಭ್ಯಾರ್ವಾಕ್ತನಾಃ ಲೋಕಾಃ | ತತ್ರ ಗತಾಃ ಜನಾ ಇತಿ ಯಾವತ್‌! 
ಪುನರಾವರ್ತಿನಃ ಪುನರ್ಭೂಮಾವಾಗತ್ಯ ಜನ್ಮಾದಿಮಂತೋ ಭವಂತೀತ್ಯರ್ಥಃ । 


ಅನುವಾದ- ಬ್ರಹ್ಮಾದಿ ದೇವತೆಗಳನ್ನು ಹೊಂದಿದವರಿಗೂ ಪುನರ್ಜನ್ಮವಿಲ್ಲದಿರುವುದರಿಂದ 
ನನ್ನನ್ನು ಹೊಂದಿದವರಿಗೆ ಪುನರ್ಜನ್ಮವಿಲ್ಲವೆಂದು ಶ್ರೀಕೃಷ್ಣನು ಹೇಳುವುದರಲ್ಲಿವಿಶೇಷವೇನಿದೆ 
ಎಂಬ ಶಂಕೆಗೆ "ಆ ಬ್ರಹ್ಮ' ಇತ್ಯಾದಿಶ್ಲೋಕದಲ್ಲಿ ಉತ್ತರವನ್ನು ಹೇಳಲಾಗಿದೆ. "ಆ ಬ್ರಹ್ಮ' 
ಎಂಬಲ್ಲಿರುವ "ಆಜ್‌' ಎಂಬ ಉಪಸರ್ಗವು "ಅಭಿವಿಧಿ' ಅದು ಮತ್ತು ಅಲ್ಲಿಂದ ತೊಡಗಿದ್ದು 
ಎಂದು ಅರ್ಥವನ್ನು ಹೇಳುವುದು. ಮೇರುಪರ್ವತದಲ್ಲಿರುವ ಬ್ರಹ್ಮಸದನ ಮತ್ತು 
ಬ್ರಹ್ಮಸದನವನ್ನು ಆರಂಭಿಸಿ ಅದರ ಕೆಳಗಿನ ಲೋಕಗಳು- ಆ ಲೋಕಗಳಿಗೆ ಹೋದ ಜನರು 
ಎಂದು ತಾತ್ತರ್ಯ- ಪುನರಾವರ್ತಿನಃ- ಪುನಃ ಭೂಮಿಗೆ ಆಗಮಿಸಿ ಜನ್ಮಾದಿಗಳನ್ನು 
ಹೊಂದುವರು ಎಂದು ಅರ್ಥ. 


ನನು ಮೇರುಸ್ಟಬ್ರಹ್ಮಸದನಾದಾರಭ್ಯಾರ್ವಾಕ್ತನಲೋಕಸ್ಥಾಃ ಪುನರಾವರ್ತಿನ 
ಇತ್ಯುಕ್ತ್ವಾ ಅರ್ಥಾತ್‌ "ಆಮೇರುಬ್ರಹ್ಮಸದನಾದಾಜನಾನ್ನ ಜನಿರ್ಭುವಿ' (ನಾರಾ. 
ಗೋ. ಕಲ್ಪೇ) ಇತಿ ಸ್ಕೃತ್ಯಾ ಚ ತತ ಉಪರಿತನಲೋಕಸ್ಥಾಃ ನ ಪುನರಾವರ್ತಿನ ಇತಿ 
ಪ್ರಾಪ್ತತ್ವಾತ್‌ ಮಾಮುಪೇತ್ಯ ಪುನರ್ಜನ್ಮ ನಾಪ್ನುವಂತೀತಿ ಕಥಮುಚ್ಯತ ಇತ್ಯತಃ 
ತದೇವ ಪುನರಾಹ- ಮಾಮಿತಿ ॥॥ ಸತ್ಯಮ್‌ 1 ಮೇರುಸ್ನಬ್ರಹ್ಮಸದನಾಜ್ನನೋ- 


ಅಧ್ಯಾಯ 8 505 
ಲೋಕಾಚ್ಚೋಪರಿಸ್ಥಿತಾನಾಂ ಜನಿರ್ನೇತಿ । ತಥಾಪಿ ತಲ್ಲೋಕಸ್ಥತ್ತಮಾತ್ರಂ ನ 
ಜನ್ಮಾಭಾವೇ ಪ್ರಯೋಜಕಂಕಿಂತು ತತ್ರ ಸ್ಥಿತಂ ಮಾಮುಪೇತ್ಯ ಸ್ಥಿತಾನಾಮೇವ ಜನ್ಮ 
ಪುನರ್ನ ವಿದ್ಯತೇ | ಅತಃ ಪ್ರಾಗುಕ್ತಂ ನಾಯುಕ್ತಮಿತಿ ಭಾವಃ । ತದುಕ್ತಮ್‌ | 
'ತಥಾಪ್ಯಭಾವಃ ಸರ್ವತ್ರ ಪ್ರಾಪ್ಯೈವವಸುದೇವಜಂ' (ನಾರಾ.ಗೋ.ಕಲ್ಪೇ)ಇತಿ । 
ಅಭಾವಃ ಜನನಾಭಾವ ಇತ್ಯರ್ಥಃ 


ಅನುವಾದ- ಮೇರುವಿನಲ್ಲಿರುವ ಚತುರ್ಮುಖನ ಸದನದಿಂದ ಕೆಳಗಿನ ಲೋಕಗಳಲ್ಲಿರು 
ವವರು ಭೂಮಿಗೆ ಪುನಃ ಬರುವರು ಎಂದು ಹೇಳಿದ್ದರಿಂದ ಅರ್ಥಾತ್‌ ಬ್ರಹ್ಮಸದನದಿಂದ 
ಮೇಲಿನ ಲೋಕದಲ್ಲಿರುವವರು ಪುನರ್ಜನ್ಮ ಹೊಂದುವುದಿಲ್ಲವೆಂದು ತಿಳಿದು ಬರುವುದು. 
ಹಾಗೆಯೇ "ಆ ಮೇರುಬ್ರಹ್ಮಸದನಾತ್‌ ಆಜನಾನ್ನ ಜನಿರ್ಭುವಿ' ಮೇರುವಿನಲ್ಲಿರುವ 
ಬ್ರಹ್ಮಸದನದಿಂದ ಮತ್ತು ಜನೋಲೋಕದಿಂದ ಮೇಲಿನ ಲೋಕದಲ್ಲಿರುವವರಿಗೆ ಭೂಮಿಯಲ್ಲಿ 
ಜನ್ಮವಿಲ್ಲ- ಎಂಬ ಸ್ಪೃತಿವಾಕ್ಯದಿಂದಲೂ ಬ್ರಹ್ಮಸದನದಿಂದ ಮೇಲಿನ ಲೋಕದಲ್ಲಿರುವವರು ಪುನಃ 
ಭೂಮಿಗೆ ಬರುವವರಲ್ಲವೆಂದು ತಿಳಿದು ಬರುವುದರಿಂದ 'ಮಾಮುಪೇತ್ಯ ಪುನರ್ಜನ್ಮ 
ನಾಪ್ಪುವಂತಿ' ಎಂದು ಹೇಗೆ ಹೇಳಲಾಗಿದೆ ಎಂಬ ಶಂಕೆಗೆ ಉತ್ತರವಾಗಿ ಶ್ರೀಕೃಷ್ಣಅದೇ ಮಾತನ್ನು 
ಪುನಃ ಹೇಳುತ್ತಿದ್ದಾನೆ "ಮಾಮ್‌' ಎಂದು. 


ಮೇರುವಿನಲ್ಲಿರುವ ಬ್ರಹ್ಮಸದನದಿಂದ ಮತ್ತು ಜನೋಲೋಕದಿಂದ ಮೇಲಿನ ಲೋಕ 
ದಲ್ಲಿರುವವರಿಗೆ ಹುಟ್ಟಿಲ್ಲ ಎನ್ನುವುದು ಸರಿಯೇ ಆದರೂ ಪುನರ್ಜನ್ಮವಿಲ್ಲದಿರುವುದಕ್ಕೆ ಆ 
ಲೋಕಗಳಲ್ಲಿರುವುದು ಮಾತ್ರ ಕಾರಣವಲ್ಲ ಆದರೆ, ಆ ಲೋಕಗಳಲ್ಲಿರುವ ನನ್ನನ್ನು 
ಹೊಂದಿದವರಿಗೆ ಮಾತ್ರ ಪುನರ್ಜನ್ಮವಿರುವುದಿಲ್ಲ. ಆದ್ದರಿಂದ "ನನ್ನನ್ನು ಹೊಂದಿ ಪುನರ್ಜನ್ಮ 
ಪಡೆಯುವುದಿಲ್ಲ' ಎಂದು ಹೇಳಿರುವುದು ಅಯುಕ್ತವಲ್ಲವೆಂದು ಭಾವ. "ತಥಾಪ್ಯಭಾವಃ 
ಸರ್ವತ್ರ ಪ್ರಾಪ್ಯೈ ವ ವಸುದೇವಜಂ' (ವಸುದೇವಸುತನನ್ನು ಪಡೆದಿದ್ದರಿಂದಲೇ, ಎಲ್ಲೇ ಇರಲಿ, 
ಅಭಾವವಿರುವುದು) ಎಂಬ ಸ್ಪೃತಿವಾಕ್ಯವೂ ಇದನ್ನೆ ಹೇಳುವುದು. ಇಲ್ಲಿ ಅಭಾವವೆಂದರೆ 
ಜನನಾಭಾವ ಎಂದು ಅರ್ಥ. 


ಯತ್ತು "ಆಜನಾನ್ನ ಜನಿರ್ಬ್ಭುವೀ'ತಿ ಜನೋಲೋಕಾದುಪರಿಸ್ಥಿತಾನಾಮಪ್ಯ- 
ಪುನರಾವೃತ್ತುಕ್ತೇಃ ಬ್ರಹ್ಮಸದನಾದರ್ವಾಕ್‌ ಸ್ಥಿತಾಃ ಪುನರಾವರ್ತಿನಃ ತದುಪರಿಸ್ಥಾಃ 
ಅಪುನರಾವರ್ತಿನ ಇತ್ಯುಕ್ತಿರಯುಕ್ತೇತಿ ಚೋದ್ಯಮ್‌, ತದ್‌ಬ್ರಹ್ಮಭವನಪದೇನ 
ಮೇರುಸ್ವಬ್ರ ಹೃಸದನಗ್ರಹಣಾತ್ತರಿಹೃತಮ್‌ । ಸತ್ಯಲೋಕಸ್ಪಬ್ರ ಹ್ನಸದನಗ್ರಹಣೇಪಿ 
ಆಬ್ರಹ್ಮಭವನಾತ್‌ ಸತ್ಯಲೋಕಸ್ನಬ್ರ ಹೃಸದನಾದರ್ವಾಕ್ತನತಪೋಲೋಕಸ್ಥಜನಾ 


506 ಗೀತಾವಿವೃತಿ 


ಅಂಶೇನ ಪುನರಾವರ್ತಿನ ಇತ್ಯರ್ಥಃ | ನಚ "ಆಜನಾತ್‌ ಇತಿ ವಚನವಿರೋಧಃ। 
ತತ್ರ ಸ್ಥೃತೌ ಜನಿರ್ನೇತೃಸ್ಯ ಕಾರ್ತ್ಸ್ಯೈನ ಜನಿರ್ನೇತ್ಯರ್ಥಕತ್ವಾತ್‌ | ಜನಾದಿ- 
ಲೋಕಸ್ಮಾನಾಮಪ್ಯಂಶೇನಾಪಿ ಭೂಮೌ ಲಯಾಂತೇ ಲಯಾದೌ ಚ ಕಾರ್ಮ್ಯೇನ 
ಜನಿಮೃತ್ಯೋರ್ಭಾವಾತ್‌ | "ಆಬ್ರಹ್ಮಭವನಾತ್‌' ಇತ್ಯತ್ರ ತತ ಉಪರ್ಯಾರ್ಥಿಕ- 
ಜನ್ಮಾಭಾವೋಕ್ತಿಸ್ತು ಮುಖ್ಯಜನ್ಮಾದ್ಯಭಾವೋಪೇತಮುಕ್ತಜನವಿಷಯಾ 1 
ತೇಷಾಮಂಶೇನಾಷಿ ಭೂಮೌ ಜನನಾದ್ಯಭಾವಾದಿತಿ । 


ಅನುವಾದ- 'ಆಜನಾನ್ನ ಜನಿರ್ಭುವಿ' ಎಂದು ಜನೋಲೋಕದಿಂದ ಮೇಲಿರುವವರಿಗೂ 
ಪುನರ್ಜನ್ಮವಿಲ್ಲವೆಂದು ಹೇಳಿರುವುದರಿಂದ ಬ್ರಹ್ಮಸದನದಿಂದ ಕೆಳಗಿರುವವರು ಪುನರಾವೃತ್ತಿ 
ಯುಳ್ಳವರು, ಅದಕ್ಕೂ ಮೇಲಿನವರು ಪುನರಾವೃತ್ತಿ ಇಲ್ಲದಿರುವವರು ಎಂದು (ಗೀತೆಯಲ್ಲಿ) 
ಹೇಳಿರುವುದು ಅಯುಕ್ತವೆಂಬ ಯಾವ ಆಕ್ಷೇಪವಿದೆ ಅದು "ಬ್ರಹ್ಮಭವನ' ಪದದಿಂದ 
ಮೇರುವಿನಲ್ಲಿರುವ ಬ್ರಹ್ಮಸದನವನ್ನು ಗ್ರಹಿಸುವುದರಿಂದ ಪರಿಹಾರವಾಗಿದೆ. ಸತ್ಯಲೋಕ 
ದಲ್ಲಿರುವ ಬ್ರಹ್ಮಸದನವನ್ನೇ "ಬ್ರಹ್ಮ ಭವನ' ಪದದಿಂದ ಗ್ರಹಿಸಿದರೂ, "ಆಬ್ರಹ್ಮಭವನಾತ್‌' ಎ 
ಸತ್ಯಲೋಕದಲ್ಲಿರುವ ಬ್ರಹ್ಮಸದನದಿಂದ ಕೆಳಗಿನ ತಪೋಲೋಕದಲ್ಲಿರುವ ಜನರು, ಪುನರಾ- 
ವರ್ತಿನಃ- ಒಂದು ಅಂಶದಿಂದ ಪುನರ್ಜನ್ಮವುಳ್ಳವರು ಎಂದು ಅರ್ಥ. (ಹೀಗೆ ಅರ್ಥೈಸಿದಾಗ) 
ಜನೋಲೋಕದಿಂದ ಮೇಲಿರುವವರಿಗೆ ಪುನರ್ಜನ್ಮವಿಲ್ಲವೆಂದು ಹೇಳುವ "ಆಜನಾತ್‌' ಎಂಬ 
ವಚನದಿಂದ ವಿರೋಧವಿದೆ ಎಂದು ಹೇಳತಕ್ಕದ್ದಲ್ಲ ಏಕೆಂದರೆ, ಆ ಸ್ಪೃತಿಯಲ್ಲಿ ಜನ್ಮವಿಲ್ಲ ಎಂಬ 
ಮಾತಿಗೆ ಪೂರ್ಣವಾಗಿ ಜನ್ಮವಿಲ್ಲ ಎಂದರ್ಥವಿದೆ. ಜನೋಲೋಕ ಮೊದಲಾದ ಲೋಕ 
ದಲ್ಲಿರುವವರಿಗೂ ಒಂದು ಅಂಶದಿಂದ ಭೂಮಿಯಲ್ಲಿ ಜನನ-ಮರಣಗಳಿವೆ. ಅಲ್ಲದೆ 
ಪ್ರಲಯದ ಕೊನೆಯ ಭಾಗದಲ್ಲಿಮತ್ತು ಪ್ರಲಯದ ಆದಿಭಾಗದಲ್ಲಿ ಪೂರ್ಣಸ್ವರೂಪದಿಂದಲೂ 
ಜನನ-ಮರಣಗಳಿವೆ. "ಆ ಬ್ರಹ್ಮಭವನಾತ್‌' ಎಂದು (ಬ್ರಹ್ಮಭವನದ ಕೆಳಗಿರುವ ಲೋಕ 
ಗಳಲ್ಲಿರುವವರಿಗೆ ಪುನರಾವೃತ್ತಿ ಇದೆ ಎಂದು ಹೇಳುವ ಮೂಲಕ) ಮೇಲಿನ ಲೋಕ 
ದಲ್ಲಿರುವವರಿಗೆ ಜನನವಿಲ್ಲವೆಂದು ಅರ್ಥಾತ್‌ ಹೇಳಿರುವುದು ಮುಖ್ಯತಃ ಜನ್ಮಾದಿರಹಿತರಾದ 
ಮುಕ್ತರಾಗಿರುವ ಜನಗಳಿಗೆ ಸಂಬಂಧಿಸಿದೆ. ಏಕೆಂದರೆ, ಆ ಮುಕ್ತಜನರಿಗೆ ಅಂಶದಿಂದಲೂ ಕೂಡ 
ಭೂಮಿಯಲ್ಲಿ ಜನನವಿರುವುದಿಲ್ಲ 
ಏತೇನ "ಆಮೇರುಬ್ರಹ್ಮಸದನಾದಾಜನಾತ್‌' ಇತಿ ಸ್ಮೃತ್ಯಾ 
ಮೇರುಜನಾಂತರಾಲಿಕಾನಾಂ ಜನ್ಮಾಜನ್ಮನೋರರ್ಥಾತ್ವಾಪ್ರೇರ್ವಿರೋಧ ಅತಿ 
ಪ್ರತ್ಯುಕ್ತಮ್‌ ಅಜನೇರ್ಮುಕ್ತವಿಷಯತ್ವಾತ್‌ ಜನೇರುಕ್ತದಿಶಾ 


ಅಧ್ಯಾಯ 8 507 


ಮುಕ್ತೇತರವಿಷಯತ್ನಾದಿತಿ | ತದುಕ್ತಮ್‌ । "ನಿಯಮಾಜ್ಜನ್ಮನೋ5ಭಾವೋ 
ಮುಕ್ತಸೈ,ವ' ಇತ್ಯಾದಿ ॥ 16 ॥ 


ಅನುವಾದ- ಈ ವಿವರಣೆಯಿಂದ, "ಆಮೇರುಸದನಾದಾಜನಾತ್‌' ಎಂಬ ಸ್ಟೃತಿಯಿಂದ 
ಮೇರು ಮತ್ತು ಜನೋಲೋಕದ ಮಧ್ಯದಲ್ಲಿರುವವರಿಗೆ ಜನನವಿದೆಯೆಂದೂ ಹಾಗೆಯೇ 
ಜನನವಿಲ್ಲವೆಂದೂ ಅರ್ಥಾತ್‌ ಸಿದ್ದವಾಗುವುದರಿಂದ ವಿರೋಧವುಂಟಾಗುವುದು ಎಂಬ 
ಆಕ್ಷೇಪವೂ ನಿರಾಕೃತವಾಗುವುದು. ಏಕೆಂದರೆ, ಜನನವಿಲ್ಲದಿರುವುದು ಮುಕ್ತರಿಗೆ ಸಂಬಂಧಿಸಿದೆ. 
ಹಾಗೂ ಜನನವಿರುವುದು ಹಿಂದೆ ಹೇಳಿದ ರೀತಿಯಿಂದ ಮುಕ್ತರಲ್ಲದ ಜನರಿಗೆ ಸಂಬಂಧಿಸಿದೆ. 
"ನಿಯಮಾಜ್ಞನ್ನನೋsಭಾವಃ ಮುಕ್ತಸ್ಕೈವ' ಎಂಬ ಪ್ರಮಾಣವಚನದಲ್ಲಿ ಈ ವಿಷಯವನ್ನು 
ಹೇಳಲಾಗಿದೆ. 


ವಿವರಣೆ - ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, 
ತಪೋಲೋಕ, ಸತ್ಯಲೋಕ- ಈ ಏಳುಲೋಕಗಳಲ್ಲಿ ಜನೋಲೋಕದಿಂದ ಕೆಳಗಿನ ಲೋಕ 
ದಲ್ಲಿರುವವರಿಗೆ ಹಾಗೂ ಬ್ರಹ್ಮಭವನದಿಂದ ಕೆಳಗಿನ ಸ್ಥಾನದಲ್ಲಿರುವವರಿಗೆ ಪುನಾರಾವೃತ್ತಿ 
ಇರುವುದೆಂದು ಪ್ರಮಾಣಗಳು ತಿಳಿಸುವವು. ಇಲ್ಲಿ ಬ್ರಹ್ಮಭವನವೆಂದರೆ ಭೂಲೋಕದಲ್ಲಿರುವ 
ಮೇರುಪರ್ವತದಲ್ಲಿರುವ ಬ್ರಹ್ಮಭವನ. ಆದ್ದರಿಂದ ಸತ್ಯಲೋಕದ ಬ್ರಹ್ಮಭವನವನ್ನು ಗ್ರಹಿಸಿ 
ಅದರಿಂದ ಕೆಳಗಿನ ಜನೋಲೋಕ ತಪೋಲೋಕಗಳಲ್ಲಿರುವವರಿಗೆ ಪುನರಾವೃತ್ತಿಯನ್ನು 
ಹೇಳಿದರೆ, ಅವರಿಗೆ ಪುನರಾವೃತ್ತಿ ಇಲ್ಲವೆಂದು ಹೇಳುವ ಪ್ರಮಾಣವಿರೋಧ ಬರುವುದೆಂದು 
ಶಂಕಿಸಲು ಅವಕಾಶವಿಲ್ಲ. ಸತ್ಯ ಲೋಕದಲ್ಲಿರುವ ಬ್ರಹ್ಮಭವನವೇ ಇಲ್ಲಿವಿವಕ್ಷಿತವೆಂದು ಹೇಳಿದರೂ 
ಅದರಿಂದ ಕೆಳಗಿನ ಜನೋಲೋಕ ತಪೋಲೋಕದಲ್ಲಿರುವ ಅಮುಕ್ತರಿಗೆ ಅಂಶತಃ ಜನನ 
ಮರಣಗಳನ್ನು ಪ್ರಮಾಣಗಳು ತಿಳಿಸುವುದರಿಂದ, ಅಲ್ಲಿರುವ ಮುಕ್ತರಿಗೆ ಸರ್ವಥಾ ಜನನ 
ಎಲ್ಲವೆಂದೂ ಅಮುಕ್ತರಿಗೆ ಅಂಶತಃ ಜನನಾದಿಗಳು ಇವೆಯೆಂದು ಗ್ರಹಿಸಿ ವಿರೋಧವನ್ನು 
ಪರಿಹರಿಸಬಹುದು . ಈ ಲೋಕಗಳಲ್ಲಿರುವ ಅಮುಕ್ತರು ಬ್ರಹ್ಮನ ಪ್ರಲಯಾಂತ್ಯದಲ್ಲಿ ಮತ್ತು 
ಪ್ರಳಯದ ಆದಿಯಲ್ಲಿಪೂರ್ಣರೂಪದಿಂದ ಜನನಮರಣಗಳನ್ನು ಪಡೆಯುವುದೂ ಇದೆ. 
ವಾಯು ಮತ್ತು ಭಾರತೀ- ಇವರು ಚತುರ್ಮುಖ-ಸರಸ್ವತಿಯರಾಗಿ ಜನನಾದಿಗಳನ್ನು 
ಪಡೆಯುವುದು ಇದಕ್ಕೆ ನಿದರ್ಶನವಾಗಿದೆ. ॥ 16 ॥ 


ಸೃಷ್ಟಿ-ಸ್ಥಿತಿ-ಲಯ ಕರ್ತ್ಫೃ ನಾನೇ 


ಸಹಸ್ರಯುಗಪರ್ಯಂತಮಹರ್ಯದ್‌ ಬ್ರಹ್ಮಣೋ ವಿದುಃ । 
ರಾತ್ರಿಂ ಯುಗಸಹಸ್ರಾಂತಾಂ ತೇsಹೋರಾತ್ರವಿದೋ ಜನಾಃ ॥ 17 ॥॥ 


508 ಗೀತಾವಿವೃತಿ 


ಅರ್ಥ- ಯಾವ ಜನರು ಬಹುಯುಗಪರ್ಯಂತವಾಗಿ ಪರಬ್ರ ಹ್ಹನ ಹಗಲು ಇರುವುದೆಂದು 
ತಿಳಿಯುವರೋ ಹಾಗೆಯೇ ಬಹುಯುಗಪರ್ಯಂತವಾಗಿ ಪರಬ್ರಹ್ಮನ ರಾತ್ರಿಕಾಲ ಇರುವು 
ದೆಂದು ತಿಳಿಯುವರೋ ಅವರೇ ಹಗಲು-ರಾತ್ರಿಗಳನ್ನು ತಿಳಿದವರು. 


ಮತ್ತಾಪ್ರಾವೇವಾಪುನರಾವೃತ್ತಿರಿತಿ ಪ್ರತಿಜ್ಞಾಮಾತ್ರೇಣೋಕ್ತಸ್ಯ ಸ್ನಾಪನಾ- 
ಯಾದೌ ಸೃಷ್ಟಿಪ್ರಲಯಾದಿಕರ್ತೃತ್ವಂ ಆತ್ಮನೋ ವಕ್ತುಂ ಉಪೋದ್ಧಾತಮಾಹ- 
ಸಹಸ್ರೇತಿ ॥। ಸಹಸ್ರಶಬ್ದೋರತ್ರ ಬಹುಶಬ್ದಪರ್ಯಾಯಃ । ಯೇ ಜನಾಃ ಯತ್ನರ- 
ಬ್ರಹ್ಮಣೋ5ಹಃ ತದ್ದಹುಯುಗಪರ್ಯಂತದ್ದಿಪರಾರ್ಧಾತ್ಮಕಂ ವಿದುರ್ಜಾನಂತಿ 
ಬ್ರಹ್ಮಣಃ ಪರಬ್ರಹ್ಮಣೋ ರಾತ್ರಿಂ ಚ ಯುಗಸಹಸ್ರಾಂತಾಂ ಬಹುಯುಗಾಂತಾಂ 
ದ್ವಿಪರಾರ್ಧಾತ್ಮಿಕಾಂ ವಿದುಃತೇರಹೋರಾತ್ರವಿದ ಇತ್ಯರ್ಥಃ I ಯದಿತ್ಯಸ್ಯ ಯತಿ 
ವಾತರ್ಥಃ । ಸ ಅತಿ ಶೇಷೋ ವಾ | ಪರಬ್ರಹ್ಮಣಃ ಕೂಟಸ್ನನಿತ್ಯಸ್ಯಾಪಿ ಸೃಷ್ಟ್ವಾದಿ- 
ಸವ್ಯಾಪಾರನಿರ್ವ್ಯಾಪಾರಾವಸ್ಥಯೋರುಪಚಾರಾತ್‌ ಅಹೋರಾತ್ರತ್ಹೋಕ್ತಿಃ । 
1117 11 
ಅನುವಾದ- ನನ್ನನ್ನು ಪಡೆದಾಗಲೇ ಪುನರ್ಜನ್ಮವಿಲ್ಲದಿರುವುದು ಎಂದು ಕೇವಲ ಪ್ರತಿಜ್ಞೆಯ 
ಮೂಲಕ ಹೇಳಿದುದನ್ನು ಸಮರ್ಥಿಸುವುದಕ್ಕೋಸ್ಕರ ಮೊದಲು, ತನಗೆ ಸೃಷ್ಟಿಪ್ರಲಯಾದಿ- 
ಕರ್ತೃತ್ವವಿದೆ ಎಂಬುದನ್ನು ಹೇಳಲು ಶ್ರೀಕೃಷ್ಣನು ಉಪೋದ್ಧಾಶವನ್ನು "ಸಹಸ್ರ' ಎಂಬ ಶ್ಲೋಕದಿಂದ 
ಹೇಳುತ್ತಿದ್ದಾನೆ. 

ಈ ಶ್ಲೋಕದಲ್ಲಿ"ಸಹಸ್ರ' ಶಬ್ದವು "ಬಹು' ಶಬ್ದಸಮಾನಾರ್ಥಕವಾದುದು. ಯಾವ ಜನರು 
ಪರಬ್ರಹ್ಮನ ಯಾವ ಹಗಲುಕಾಲವಿದೆಯೋ ಅದು ಬಹುಯುಗಪರ್ಯಂತವಾದುದು ಎರಡು 
ಪರಾರ್ಧಾತ್ಮಕವಾದದ್ದೆಂದು ವಿದುಃ ತಿಳಿಯುವರೋ, ಬ್ರಹ್ಮಣಃ- ಪ್ರರಬ್ರಹ್ಮನ ರಾತ್ರಿಯನ್ನೂ , 
ಯುಗಸಹಸ್ರಾಂತಾಂ- ದ್ವಿಪರಾರ್ಧಾತ್ಮಕವಾದದ್ದು ಎಂದು ತಿಳಿಯುವರೋ ಅವರು 
ಅಹೋರಾತ್ರಿ ಗಳನ್ನು ತಿಳಿದವರು ಎಂದು ಅರ್ಥ. 


ಶ್ಲೋಕದಲ್ಲಿರುವ "ಯತ್‌' ಪದಕ್ಕೆ "ಯೇ' - ಯಾರು ಎಂದು ಅರ್ಥವನ್ನು ಹೇಳಬಹುದು. 
ಅಥವಾ "ಯೇ' ಎಂಬ ಪದವನ್ನು ಶೇಷಪೂರಣವಾಗಿ ತೆಗೆದುಕೊಳ್ಳಬಹುದು. ಪರಮಾತ್ಮನು 
ಯಾವ ವಿಕಾರವೂ ಇಲ್ಲದೆ ಅನಾದ್ಯನಂತಕಾಲದಲ್ಲಿಇರುವವನಾದರೂ, ಅವನಿಗೆ ಸೃಷ್ಟ್ವಾದಿ 
ಕ್ರಿಯೆಗಳು ಇರುವುದು ಮತ್ತು ಅವು ಯಾವುದೂ ಇಲ್ಲದಿರುವುದು. ಈ ಅವಸ್ಥೆಗಳನ್ನೇ 
ಔಪಚಾರಿಕವಾಗಿ ಹಗಲು-ರಾತ್ರಿಗಳೆಂದು ಹೇಳಲಾಗಿದೆ. 1117 ॥ 


ಅಧ್ಯಾಯ 8 509 


ಅವ್ಯಕ್ತಾದ್‌ ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ । 
ರಾತ್ರಾ ,/ಗಮೇ ಪ್ರಲೀಯಂತೇತತೈೈವಾವ್ಯಕ್ತಸಂಜ್ಞಕೇ 11 18 ॥ 


ಅರ್ಥ- ಪರಮಾತ್ಮನ ಹಗಲುಕಾಲ ಬಂದಾಗ, ಅವ್ಯಕ್ತನಾದ ಆ ಭಗವಂತನಿಂದ ಎಲ್ಲ 
ಕಾರ್ಯಪದಾರ್ಥಗಳು ಉತ್ಪನ್ನವಾಗುವವು . ರಾತ್ರಿಕಾಲ ಒದಗಿದಾಗ ಅವ್ಯಕ್ತನೆನಿಸುವ ಆ 
ಪರಮಾತ್ಮನಲ್ಲೇ ಎಲ್ಲವೂ ಲಯ ಹೊಂದುವವು. 


ತತಃ ಕಿಮಿತ್ಯತ ಆಹ- ಅವ್ಯಕ್ತಾದಿತಿ Il ಬ್ರಹ್ಮಣೋ5ಹರಾಗಮೇ ಮಹಾ- 
ಪ್ರಲಯಾಂತ ಇತಿ ಯಾವತ್‌ | ಅವ್ಯಕ್ತಾದ್‌ಭಗವತೋ ವ್ಯಜ್ಯಂತ ಇತಿ ವ್ಯಕ್ತಯಃ 
ಗುಣವೈಷಮ್ಯಾದಯಃ ಕಾರ್ಯಪದಾರ್ಥಾಃ ಪ್ರಭವಂತಿ ಉತ್ಪದ್ಯಂತೇ 
ರಾತ್ರ್ಯಾಗಮೇತವ್ಯಕ್ಷಸಂಜ್ಞಕೇ ತತ್ರೈವ ಭಗವತಿ ಪ್ರಲೀಯಂತೇ ॥ 18 ॥ 


ಅನುವಾದ - ಅನಂತರ ಏನು ? ಎಂಬ ಪ್ರಶ್ನೆಗೆ ಉತ್ತರವಾಗಿ "ಅವ್ಯಕ್ತಾತ್‌' ಎಂದು 
ಹೇಳಲಾಗಿದೆ. ಪರಬ್ರಹ್ಮನ ಹಗಲುಕಾಲ ಬಂದಾಗ - ಮಹಾಪ್ರಲಯದ ಕೊನೆಯಲ್ಲಿಎಂದು 
ತಾತ್ಸರ್ಯ- ಅವ್ಯಕ್ಷನಾದ ಭಗವಂತನಿಂದ, ವ್ಯಕ್ತಯಃ- ಅಭಿವ್ಯಕ್ತಿಗೊಳ್ಳುವುದರಿಂದ ವ್ಯಕ್ತಿ 
ಗಳೆನಿಸುವ ಸತ್ತ್ವಾದಿಗುಣಗಳ ವೈಷಮ್ಯವೇ ಮೊದಲಾದ ಜನ್ಯವಸ್ತುಗಳು, ಪ್ರಭವಂತಿ 
ಹುಟ್ಟುತ್ತವೆ. ರಾತ್ರಿಕಾಲ ಬಂದಾಗ ಅವ್ಯಕ್ತನಾಮಕನಾದ ಅದೇ ಭಗವಂತನಲ್ಲಿ ಪ್ರಲಯ 
ಹೊಂದುತ್ತವೆ. ॥ 18 ॥1 


ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೇ ॥ 
ರಾತ್ರಾ 37ಮೇಶವಶಃ ಪಾರ್ಥ ಪ್ರಭವತ್ಯಹರಾಗಮೇ 11 19 11 


ಅರ್ಥ - (ಹೀಗೆ ಉತ್ಪತ್ತಿ - ಲಯಗಳನ್ನು ಹೊಂದುವ ) ಅದೇ ಚರಾಚರವಸ್ತುಗಳು, ಹೇ 
ಪಾರ್ಥ । ಬ್ರಹ್ಮನ ಹಗಲು ಕಾಲ ಬಂದಾಗ ಹುಟ್ಟುತ್ತವೆ. ಹುಟ್ಟಿ, ಹುಟ್ಟಿ ರಾತ್ರಿಕಾಲಬಂದಾಗ 
ಭಗವಂತನ ವಶವಾಗಿ ಲಯಹೊಂದುತ್ತವೆ. 


ಮಹಾಮಹಿಮ(ತ್ಸ) ಖ್ಯಾಪನಾಯ ಸೃಷ್ಟಿಪ್ರಲಯಯೋರವಿಚ್ಛೇದಮಾಹ- 
ಭೂತೇತಿ ॥ ಪ್ರಾಗ್ಗನ್ನಲಯವತ್ತೇನೋಕ್ತೋ ಯಃ ಸ ಏವಾಯಂ ಭೂತ- 
ಗ್ರಾಮಶ್ಪರಾಚರಸಮುದಾಯಃ ಬ್ರಹ್ಮಣೋತಹರಾಗಮೇ | ಪ್ರತ್ಯಹಮಿತಿ 
ಯಾವತ್‌ ಟ ಪ್ರಭವತಿ । ಭೂತ್ವಾ ಭೂತ್ವಾ ಚೋತ್ಪದ್ಯೋತ್ಪದ್ಯ ರಾತ್ರಾ ಗಮೇತ- 


510 ಗೀತಾವಿವೃತಿ 


ವಶೋ ಭಗವದ್ದಶಃ ಸನ್‌ ಪ್ರಲೀಯತೇ ।ಟ ಭೂತಗ್ರಾಮೋ ಭೂತ್ವಾ ಭೂತ್ವಾ 
ರಾತ್ರ್ಯಾಗಮೇ ಪ್ರಲೀಯತೇ ಪುನರಹರಾಗಮೇ ಪ್ರಭವತೀತಿ ವಾ ಯೋಜನಾ । 
11 19 || 


ಅನುವಾದ- ಭಗವಂತನ ಮಹಾಮಹಿಮೆಯನ್ನು ತಿಳಿಸುವ ಸಲುವಾಗಿ ಸೃಷ್ಟಿಪ್ರಲಯಗಳಿಗೆ 
ಎಚ್ಛೇದವಿಲ್ಲವೆನ್ನುವುದನ್ನು "ಭೂತಗ್ರಾಮಃ' ಎಂಬ ಶ್ಲೋಕದಲ್ಲಿಶ್ರೀಕೃಷ್ಣನು ಹೇಳುತ್ತಿದ್ದಾನೆ. 

ಹಿಂದೆ ಜನ್ಮ -ಲಯಗಳನ್ನು ಹೊಂದುತ್ತವೆಯೆಂದು ಹೇಳಲಾದದ್ದು ಯಾವುದೋ ಅದೇ, 
ಭೂತಗ್ರಾಮಃ - ಚರಾಚರಗಳ ಸಮುದಾಯವು, ಬ್ರಹ್ಮನ ಹಗಲು ಸಮಯ ಬಂದಾಗ- ಪ್ರತಿ 
ಹಗಲಿನಲ್ಲುಎಂದು ಭಾವ . ಪ್ರಭವತಿ ಎ ಹುಟ್ಟುತ್ತದೆ. ಭೂತ್ವಾ ಭೂತ್ವಾ ಪುನಃ ಪುನಃ ಹುಟ್ಟಿ 
ರಾತ್ರಿಕಾಲ ಬಂದಾಗ ಅವಶಃ - ಭಗವಂತನ ವಶವಾಗಿ ಲಯ ಹೊಂದುತ್ತದೆ. 


ಅಥವಾ, ಚರಾಚರ ವಸ್ತುಸಮುದಾಯವು ಪುನಃ ಪುನಃ ಹುಟ್ಟಿ ರಾತ್ರಿಕಾಲ ಬಂದಾಗ ಲಯ 
ಹೊಂದುತ್ತದೆ. ಪುನಃ ಹಗಲು ಕಾಲ ಬಂದಾಗ ಹುಟ್ಟುತ್ತದೆ ಎಂದೂ ಯೋಜನೆ ಮಾಡಬಹುದು. 


11 19 
ಪರಸ್ತಸ್ಥಾತ್ತು ಭಾವೋ5ನ್ಯೋನವ್ಯಕ್ತೋ ವ್ಯಕ್ತಾತನಾತನಃ । 


ಯಃ ಸ ಸರ್ವೇಷು ಭೂತೇಷು ನಶ್ಯತ್ತು ನ ವಿನಶ್ಯತಿ ll 20 11 


ಅರ್ಥ- ಅವ್ಯಕ್ತನಾದ ಭಗವಂತನಾದರೋ ಉತ್ಪತ್ತಿ -ನಾಶಗಳುಳ್ಳ ವ್ಯಕ್ತವಾದ ಚರಾಚರ 


ಗಳಿಂದ ವಿಲಕ್ಷಣನು. ಸ್ವತಂತ್ರನು, ಉತ್ತಮನು. ಆದಿರಹಿತನು. ಇಂತಹ ಆ ಭಗವಂತನು ಎಲ್ಲ 
ಭೂತಗಳು ನಾಶಹೊಂದುತ್ತಿದ್ದರೂ ನಾಶ ಹೊಂದುವವನಲ್ಲ. 


ಭಗವತೋತಹೋರಾತ್ರೋಕ್ಕ್ಯಾ ತಸ್ಯಾಪಿ ಜಗತ ಇವಾನ್ಯಸ್ಥಾದುತ್ಛತ್ತಿಲಯೌ 
ಸ್ತ ಇತ್ಯತೋ ನೇತ್ಯಾಹ- ಪರ ಇತ್ಯಾದಿದ್ದಾಭ್ಯಾಮ್‌ ॥ ಅವ್ಯಕ್ತಸ್ತು ಭಗವಾಂಸ್ತು 
ತಸ್ಥಾತ್ಸಭವಪ್ರಲಯೋಪೇತಾತ್‌ ವ್ಯಕ್ತಾದ್‌ ಭೂತಗ್ರಾಮಾದನ್ಯೋ ವಿಲಕ್ಷಣೋ 
ಭಾವಃ ಸ್ವತಂತ್ರಃ ಪರಃ ಉತ್ತಮಃ ಸನಾತನೋಶನಾದಿಶ್ಚ ಯೋ ಭಗವಾನ್‌ 
ಸರ್ವೇಷು (ಭೂತೇಷು) ನಶ್ಯತ್ತು ನ ವಿನಶ್ಯತಿ ॥। 20 ॥ 


ಅನುವಾದ- ಭಗವಂತನಿಗೆ ಹಗಲು ರಾತ್ರಿಗಳನ್ನು ಹೇಳಿದ್ದರಿಂದ ಜಗತ್ತಿನಂತೆ ಅವನಿಗೂ 
ಉತ್ಪತ್ರಿ-ಎನಾಶಗಳಿವೆ ಎಂಬ ಶಂಕೆಯನ್ನು “ಪರಃ' ಇತ್ಯಾದಿ ಎರಡು ಶ್ಲೋಕಗಳಿಂದ ಶ್ರೀಕೃಷ್ಣನು 
ನಿರಾಕರಿಸುತ್ತಿದ್ದಾನೆ. 


ಅಧ್ಯಾಯ 8 511 


ಅವ್ಯಕ್ತಸ್ತು- ಭಗವಂತನಾದರೋ, ತಸ್ಮಾತ್‌- ಆ ಉತ್ಪತ್ತಿವಿನಾಶಗಳುಳ್ಳ, ವ್ಯಕ್ತಾತ್‌- 
ಚರಾಚರಭೂತಸಮೂಹದಿಂದ, ಅನ್ಯಃ: ವಿಲಕ್ಷಣನು. ಭಾವಃಎ ಸ್ವತಂತ್ರನು, ಪರಃ- 
ಉತ್ತಮನು, ಸನಾತನಃ- ಅನಾದಿಯೂ ಆಗಿದ್ದಾನೆ. ಆ ಭಗವಂತನು ಎಲ್ಲ ಭೂತಗಳು ನಾಶ 
ಹೊಂದಿದರೂ ನಾಶ ಹೊಂದುವುದಿಲ್ಲ. ॥ 20 ॥ 


ಹರಿಯ ಬಳಿ ಬಂದವರು (ಮುಕ್ತರು) ಸಂಸಾರಕ್ಕೆ ಮರಳುವುದಿಲ್ಲ 


ಅವೃಕ್ತೋಶಕ್ಟರ ಆತ್ಯುಕ್ತಸ್ತಾಮಾಹುಃ ಪರಮಾಂ ಗತಿಮ್‌ । 
ಯಂ ಪ್ರಾಪ್ಯ ನ ನಿವರ್ತತೇ ತದ್ಭಾಮ ಪರಮಂ ಮಮ 11 21 11 


ಅರ್ಥ- ಸರ್ವಪ್ರಕಾರದಿಂದಲೂ ನಾಶವಿಲ್ಲ! ದಿರುವುದರಿಂದಲೇ ಅವ್ಯಕ್ಷನಾದ ಭಗವಂತನು 
ಅಕ್ಷರನೆಂದು ಹೇಳಲ್ಪಟ್ಟಿದ್ದಾನೆ. ಅವನನ್ನು ಅಂತಿಮವಾಗಿ ಪ್ರಾಪ್ಯನೆಂದು ಹೇಳುವರು. ಯಾರನ್ನು 
ಪಡೆದಬಳಿಕ ಸಂಸಾರಕ್ಕೆ ಹಿಂದಿರುಗುವುದಿಲ್ಲವೋ ಆ ಸರ್ವೋತ್ತಮನಾದ ಭಗವಂತನು ನನ್ನ 
ಸ್ವರೂಪನಾಗಿದ್ದಾನೆ. 

ಸರ್ವಾತ್ಮನಾ ನಾಶಾಭಾವಾದೇವಾವ್ಯಕ್ತೋ ಭಗವಾನಕ್ಷರ ಇತ್ಯುಕ್ತಃ 

"ತಸ್ಮಾದಕ್ಷರಂ ತಸ್ಥಾದಕ್ಷರಂ' ಇತಿ ಶ್ರುತ್ಯಾದೌ ತಾಂ ಪರಮಾಂ ಗತಿಮಾಹುಃ । 

ತಾಮಿತಿ ವಿಧೇಯಾಪೇಕ್ಷಯಾ ಸ್ತ್ರೀಲಿಂಗತಾ | ಕುತೋತವ್ಯಕ್ತೋ ಭಗವಾನ್‌ 

ಪರಮಪ್ರಾಪ್ಯ ಇತ್ಯತ ಆಹ- ಯಂ ಪ್ರಾಪ್ಯೇತಿ ॥॥ ತನ್ನಮ ಧಾಮ ಸ್ಮರೂಪ- 

ಮಿತ್ಯರ್ಥಃ Il 21 || 


ಅನುವಾದ- ಸರ್ವಪ್ರಕಾರದಿಂದಲೂ ನಾಶವಿಲ್ಲದ್ದರಿಂದಲೇ ಅವ್ಯಕ್ತನಾದ ಭಗವಂತನು 
'ತಸ್ಥಾದಕ್ಷರಂ ತಸ್ಥಾದಕ್ಷರಂ' ಇತ್ಯಾದಿ ಶ್ರುತಿಗಳಲ್ಲಿ ಮೊದಲಾದವುಗಳಲ್ಲಿ ಅಕ್ಷರನೆಂದೆನಿಸಿದ್ದಾನೆ. 
ಆ ಭಗವಂತನನ್ನು ಅಂತಿಮವಾಗಿ ಪ್ರಾಪ್ಯವೆಂದು ಹೇಳುವರು. ವಿಧೇಯವಾದ "ಪರಮಗತಿ' 
ಶಬ್ದವು ಸ್ತ್ರ "ಲಿಂಗದಲ್ಲಿ: ದ್ದು ಭಗವಂತನನ್ನು ಹೇಳುವುದರಿಂದ ಆ ದೃಷ್ಟಿಯಿಂದ "ತತ್‌' ಶಬ್ದವೂ 
'ತಾಂ' ಎಂದು ಸ್ತೀಲಿಂಗದಲ್ಲಿದೆ. 

ಅವ್ಯಕ್ತನಾದ ಭಗವಂತನು ಪರಮಪ್ರಾಪ್ಯನೇಕೆ ಎಂಬ ಪ್ರಶ್ನೆಗೆ ಉತ್ತರವಾಗಿ "ಯಂಪ್ರಾಪ್ಯ' 


ಎಂದು ಹೇಳಲಾಗಿದೆ. ತತ್‌: ಭಗವಂತನು, ಮಮ ಧಾಮ ಎ ನನ್ನ ಸ್ವರೂಪವೇ ಆಗಿದ್ದಾನೆ 
ಎಂದು ಅರ್ಥ. 


ಎವರಣೆ- ಅವ್ಯಕ್ತ, ಅಕ್ಬರ ಎಂಬ ಭಗವಂತನನ್ನು ಹೇಳುವ ಶಬ್ದಗಳು ಪುಲ್ಲಿಂಗ 
ದಲ್ಲಿರುವುದರಿಂದ ಅವನನ್ನು ಪರಾಮರ್ಶಿಸುವ "ತತ್‌' ಶಬ್ದವೂ ಪುಲ್ಲಿಂಗದಲ್ಲಿರಬೇಕಾಗಿತ್ತು . 


ವೃತಿ 
512 ಗೀತಾವಿವೃ 


ಸ್ಟ್ರೀಲಿಂಗದಲ್ಲಿರುವುದು ಹೇಗೆ ? ಎಂಬ ಪ್ರಶ್ನೆಗೆ ಇಲ್ಲಿ ಸಮಾಧಾನ ನೀಡಲಾಗಿದೆ. ಈಗಾಗಲೇ ` 
ತಿಳಿದಿರುವ ವಿಷಯ, ಅದನ್ನು ಕುರಿತು ಹೊಸದಾಗಿ ತಿಳಿಸುವವಿಷಯಗಳು ಕ್ರಮವಾಗಿ ಉದ್ದೇಶೃ, 
ವಿಧೇಯಗಳೆಂದು ಕರೆಯಲಡುತ್ತವೆ. ಈ ಶ್ಲೋಕದಲ್ಲಿ "ಅಕ್ಷರ' ಪದವು ಉದ್ದೇಶ್ಯ ವಾಚಕ 
ಪದವಾಗಿದ್ದು "ಪರಮಾಗತಿ' ಶಬ್ದವು ವಿಧೇಯವಾಚಕ ಪದವಾಗಿದೆ. ಬೀಟ 
ಪದವನ್ನನುಸರಿಸಿ "ತತ್‌' ಶಬ್ದವೂ ಸ್ತ್ರೀಲಿಂಗದಲ್ಲಿದೆ ಎಂದು ಸಮಾಧಾನ. 1121 ॥| 

ನಿರ್ಮಲ ಭಕ್ತಿಗೆ ಒಲಿಯುವೆ ನಾ 


ಪುರುಷಃ ಸಃ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ 1 
ಯಸ್ಯಾಂತಃಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಮ್‌ 11 22 11 


ಅರ್ಥ - ಚೇತನಾಚೇತನಾತ್ಮಕವಾದ ಎಲ್ಲವಸ್ತುಗಳು ಯಾರೊಳಗಿವೆಯೋ ಯಾರಿಂದ ಈ 
ಸಮಸ್ತ ಜಗತ್ತು ವ್ಯಾಪಿಸಲ್ಪಟ್ಟಿದೆಯೋ ಆ ಪರಮ ಪುರುಷನು, ಹೇ ಪಾರ್ಥ ! ಅಸಾಧಾರಣ 
ಭಕ್ತಿಯಿಂದ ಮಾತ್ರ ಲಭ್ಯನು. 

“ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ' ಇತ್ಯತ್ರ ಸಾಧನಾಂತರೈಃ ಸಹ 
ಭಗವತ್ಛಾಪ್ತಿಸಾಧನತ್ನಂ ಭಕ್ತೇರುಕ್ತಮ್‌ ॥। ತತ್ರ ಸಾಧನಾಂತರಸಾಮ್ಯಶಂಕಾ- 
ನಿರಾಸಾಯ ಭಕ್ತೇರೇವ ಪರಮಸಾಧನತ್ತಮಿತಿ ಭಾವೇನಾಹ -ಪುರುಷ ಅತಿ ॥ 
ಭೂತಾನಿ ಯಸ್ಕಾಂತಃಸ್ತಾನಿ । ಸರ್ವಮಿದಂ ಜಗತ್‌ ಯೇನ ತತಂ ವ್ಯಾಪ್ತಂ ಸ 
ಪರಮಃ ಪುರುಷಃ ಭಗವಾನನನ್ಯಯಾತನ್ಯಾಸಾಧಾರಣಯಾ ತು ಭಕ್ತ್ಯಾ ಲಭ್ಯ 
ಪ್ರಾಪ್ಯ ಇತ್ಯರ್ಥಃ | ಅತ್ರ ಪರಮಯೇತೃನುಕ್ತಾವಷಿ ಪುನರ್ವಚನಬಲಾದೇವ 
ಪರಮತ್ನಲಾಭ ಇತಿ ಭಾವಃ । ಉಕ್ತಂ ಹಿ "ತ ಪರೇಣ ಚ ಶಬ್ದಸ್ಯ ತಾದ್ದಿಧ್ಯಂ 
ಭೂಯಸ್ತಾ ತ್ತ್ಮನುಬಂಧಃ ಈ (3-3-54)ಇತಿ ಸೂತ್ರೇ ಭಕ್ತೇಃ ಪ್ರಾಧಾನ್ಯಮ್‌ । 

Il 22 1 
ಅನುವಾದ - "ಭಕ್ಕಾಯುಕ್ತೋ ಯೋಗಬಲೇನ ಚೈವ ' (ಗೀ. 8-10.) ಎಂಬಲ್ಲಿ ಇತರ 
ಸಾಧನಗಳ ಜೊತೆಗೆ ಭಕ್ತಿಯೂ ಭಗವಂತನ ಪ್ರಾಪ್ತಿಗೆ ಸಾಧನವೆಂದು ಹೇಳಲಾಗಿದೆ. ಅಲ್ಲಿ 


ಇತರ ಸಾಧನಗಳ ಸಾಮ್ಯವನ್ನು ಭಕ್ತಿಗೆ ಸೂಚಿಸಲಾಗಿದೆ ಎಂಬ ಶಂಕೆಯನ್ನು ನಿರಾಕರಿಸಲು 
ಭಕ್ತಿಯೇ ಭಗವತ್ಪಾಪ್ತಿಗೆ ಪರಮ ಸಾಧನವೆಂದು “ಪುರುಷಃ' ಎಂಬ ಶ್ಲೋಕದಲ್ಲಿಹೇಳಿದೆ. 


ಎಲ್ಲ ಭೂತಗಳು ಯಾರೊಳಗಿವೆಯೋ, ಈ ಎಲ್ಲ ಜಗತ್ತು ಯಾರಿಂದ ತತಂವ 


ಅಧ್ಯಾಯ 8 513 


ವ್ಯಾಪಿಸಲಃ ಟಿದೆಯೋ ಆ ಪರಮಪುರುಷನಾದ ಭಗವಂತನು, ಅನನ್ಯಯಾ ಈ ಇನ್ನಾರನ್ನು ಕುರಿತು 
ಇಲ್ಲದಿರುವ ಭಕ್ತಿಯಿಂದಲೇ , ಲಭ್ಯಃ: ಪ್ರಾಪ್ಯನು ಎಂದು ಅರ್ಥ. ಇಲ್ಲಿ"ಪರಮಯಾ' ಎಂಬ 
ವಿಶೇಷಣವನ್ನು ಕೊಡದಿದ್ದರೂ ಹಿಂದೊಮ್ಮೆ ಹೇಳಿದ ಭಗವತ್ವಾಪ್ತಿ ಸಾಧನತ್ವವನ್ನು ಪುನಃ ಇಲ್ಲಿ 
ಹೇಳಿದ್ದ ರಿಂದಲೇ ಭಕ್ತಿಯು ಪರಮಸಾಧನವೆಂದು ಲಭಿಸುವುದು ಎಂದು ಭಾವ. "ಪರೇಣ ಚ 
ಶಬ್ದಸ್ಯ ತಾದ್ದಿಧ್ಯಂ ಭೂಯಸ್ತಾ ತ್ರ ನುಬಂಧಃ (ಬ್ರ.ಸೂ. 3.3.54) ಎಂಬ ಸೂತ್ರದಲ್ಲಿ ಭಕ್ತಿಗೆ 
ಪ್ರಾಧಾನ್ಯವನ್ನು ಹೇಳಲಾಗಿದೆಯಷ್ಟೆ 11 22 ॥1 


ವಿವರಣೆ - ಈ ಸೂತ್ರದಲ್ಲಿ - ಭಗವದ್ಧರ್ಶನಕ್ಕೆ ಭಕ್ತಿಯು ಸ್ಪತಂತ್ರಕಾರಣವಲ್ಲವೆಂದೂ 
ಪರೇಣ ಚ - ಪರಮಾತ್ಮನ ಅನುಗ್ರಹವೇ ಮುಖ್ಯಕಾರಣವೆಂದೂ ಹೇಳಿದೆ. ಶಬ್ದಸ್ಯತಾದ್ದಿಧ್ಯಂ ಎ 
ಭಕ್ತಿಯೇ ಭಗವಂತನ ದರ್ಶನಕ್ಕೆ ಕಾರಣವೆಂದು ಹೇಳುವುದು ಔಪಚಾರಿಕವೇ ಸರಿ. ಶಮದಮಾದಿ 
ಇತರ ಕಾರಣಗಳು ಇರುವಾಗ ಭಕ್ತಿಯೇ ಕಾರಣವೆಂದು ಹೇಳುವುದು ಹೇಗೆ ಎಂಬ ಶಂಕೆಗೆ 
ಭೂಯಸ್ತಾ ತ್ತು ಅನುಬಂಧಃ- ಭಗವದ್ಧರ್ಶನದ ಕಾರಣಗಳಲ್ಲಿ ಭಕ್ತಿಯು ಪ್ರಧಾನ 
ವಾದುದರಿಂದ ಭಕ್ತೆಯೇ ಕಾರಣವೆಂದು ಹೇಳಲಾಗಿದೆ ಎಂದು ಭಕ್ತಿಯ ಪ್ರಾಧಾನ್ಯವನ್ನು 
ನಿರೂಪಿಸಲಾಗಿದೆ. 


ಸಂಸಾರಕ್ಕೆ ಮರಳುವವರು ಹಾಗೂ ಮರಳದವರ ಮಾರ್ಗವಿವರ 
ಯತ್ರ ಕಾಲೇ ತ್ಹನಾವೃತ್ತಿಮಾವೃತ್ತಿಂ ಚೈವ ಯೋಗಿನಃ | 
ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ Il 23 11 


ಅರ್ಥ - ಭರತಕುಲಶ್ರೇಷ್ಠ ! ಯೋಗಿಗಳು ಯಾವ ಕಾಲದ ಅಭಿಮಾನಿದೇವತೆಯ ಮತ್ತು 
ಕಾಲಾಭಿಮಾನಿಯಲ್ಲದ ಇತರ ದೇವತೆಯ ನಿಯಮನಕ್ಕೊಳಪಟ್ಟ ಮಾರ್ಗದಲ್ಲಿಹೋದವರಾಗಿ 
ಹಿಂದಿರುಗಿ ಬರುವುದಿಲ್ಲವೋ, ಹಾಗೆಯೇ ಯಾವ ಕಾಲದ ಅಭಿಮಾನಿ ದೇವತೆಯಿಂದ ಮತ್ತು 
ಕಾಲಾಭಿಮಾನಿಯಲ್ಲದ ದೇವತೆಯಿಂದ ಅಧಿಷ್ಠಿತವಾದ ಮಾರ್ಗದಲ್ಲಿ ಹೋದವರು ಹಿಂದಿರುಗಿ 
ಬರುವರೋ ಆ ಕಾಲಾಭಿಮಾನಿದೇವತೆಗಳನ್ನೂ ಇತರ ದೇವತೆಗಳನ್ನೂ ಹೇಳುವೆನು. 


ಭಗವಂತಂ ಪ್ರಾಪ್ತಾನಾಮ್‌ ಅನ್ಯೇಷಾಂ ಚಾಪುನರಾವೃತ್ತಿಪುನರಾವೃತ್ತೀ 
ಕಥಿತೇ | ತತ್ರ ಯದ್‌ದೇವತಾಧಿಷ್ಠಿತಮಾರ್ಗಾಭ್ಯಾಂ ಗತಾನಾಮಪುನರಾವೃತ್ತಿ- 
ಪುನರಾವೃತ್ತೀ ಭವತಃ ತಾ ದೇವತಾಃ ಪ್ರತಿಜ್ಞಾಪೂರ್ವಕಮಾಹ ಯತ್ರೇತ್ಯಾದಿ- 
ತ್ರಯೇಣ ಕಾಲ ಇತಿ 1 ಯತ್ಕಾಲಾಭಿಮಾನಿ ದೇವತಾಧಿಷ್ಠಿತಮಾರ್ಗೇ 
ಕಾಲಾನಭಿಮಾನಿದೇವತಾಧಿಷ್ಠಿತಮಾರ್ಗೇ ಚ ಪ್ರಯಾತಾ ಯೋಗಿನಃ ಅನಾ- 


ಗೀತಾವಿವೃತಿ 
514 


ವೃತ್ತಿಮಾವೃತ್ತಿಂ ಚ ಯಾಂತಿ ತಂ ಕಾಲಂ ತತ್ಕಾಲಾಭಿಮಾನಿದೇವತಾ ಅನ್ಯ- 
ದೇವತಾಶ್ಚ ವಕ್ಷಾ ಮೀತ್ಯರ್ಥಃ ॥1 23 ॥ 


ಅನುವಾದ- ಭಗವಂತನನ್ನು ಹೊಂದಿದವರಿಗೆ ಅಪುನರಾವೃತ್ತಿಯೂ ಇತರರಿಗೆ 
ಪುನರಾವೃತ್ತಿಯೂ ಹೇಳಲಾಯಿತು. ಅಲ್ಲಿ ಯಾವ ದೇವತೆಯಿಂದ ಅಧಿಷ್ಠಿತವಾದ ಮಾರ್ಗ 
ಗಳಿಂದ ಹೋದವರಿಗೆ ಅಪುನರಾವೃತ್ತಿ - ಪುನರಾವೃತ್ತಿಗಳು ಉಂಟಾಗುವವೋ ಆ ದೇವತೆಗಳನ್ನು 
ಹೇಳುವೆನೆಂದು ಪ್ರತಿಜ್ಞೆ ಮಾಡಿ "ಯತ್ರ' ಇತ್ಯಾದಿ ಮೂರು ಶ್ಲೋಕಗಳಿಂದ ಶ್ರೀಕೃಷ್ಣನು 
ಹೇಳುತ್ತಿದ್ದಾನೆ. 

ಯಾವ ಕಾಲಕ್ಕೆ ಅಭಿಮಾನಿಯಾದ ದೇವತೆಯಿಂದ ಮತ್ತು ಕಾಲಕ್ಕೆ ಅಭಿಮಾನಿಯಲ್ಲದ 
ದೇವತೆಯಿಂದ ಅಧಿಷ್ಠಿತವಾದ ಮಾರ್ಗದಲ್ಲಿ ಹೋದ ಯೋಗಿಗಳು ಅನಾವೃತ್ತಿಯನ್ನು ಮತ್ತು 


ಆವೃತ್ತಿಯನ್ನು ಪಡೆಯುವರೋ, ತಂ ಕಾಲಂ- ಆ ಕಾಲಾಭಿಮಾನಿದೇವತೆಗಳನ್ನೂ 
ಅನ್ಯದೇವತೆಗಳನ್ನೂ ಹೇಳುವೆನೆಂದು ಅರ್ಥ. 


ಅಗ್ನಿರ್ಜ್ಯೋತಿರಹಃ ಶುಕ್ಲಃ ಷಣ್ಗಾಸಾ ಉತ್ತರಾಯಣಮ್‌ । 
ತತ್ರ ಪ್ರಯಾತಾ ಗಚ್ಛಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ Il 24 1! 


ಅರ್ಥ- ಅಗ್ನಿನಾಮಕದೇವತೆ, ಅರ್ಚಿಸ್‌ ಎಂಬ ದೇವತೆ, ಅಭಿಜಿತ್‌ ಕಾಲಕ್ಕೆ ಅಬಿಮಾನಿ 
ಯಾದ ದೇವತೆಯಿಂದ ಸಹಿತನಾದ ಹಗಲಿಗೆ ಅಭಿಮಾನಿಯಾದ ದೇವತೆ, ಪೂರ್ಣಿಮಾತಿಥಿಗೆ 
ಅಭಿಮಾನಿಯಾದ ದೇವತೆಯಿಂಡ ಸಹಿತನಾದ ಶುಕ್ಷಪಕ್ಷಾಭಿಮಾನಿದೇವತೆ, ಷಣ್ಗಾಸಾಭಿಮಾನಿ 
ಯಾದ ದೇವತೆಗಳು ವಿಷುವಿಗೆ ಅಭಿಮಾನಿಯಾದ ದೇವತೆಯಿಂದ ಸಹಿತನಾದ 
ಉತ್ತರಾಯಣಾಭಿಮಾನಿ ದೇವತ- ಇವರಿಂದ ಅಧಿಷ್ಠಿತವಾದ ಮಾರ್ಗದಲ್ಲಿ ಪಯಣಿಸುವ 
ಬ್ರಹ್ಮಜ್ಞಾನಿಗಳು ಬ್ರಹ್ಮನನ್ನು ಹೊಂದುವರು. 


ತಾ ದೇವತಾ ಉದ್ದೇಶೇನಾಹ- ಅಗ್ನಿರಿತಿ ॥ ಅಗ್ನಿನಾಮಕದೇವತಾ | 
ಜ್ಯೋತಿರಿತಿ ಅರ್ಚಿ ರ್ನಾಮಕದೇವತಾ 1 ಅಹರಹರಭಿಮಾನಿದೇವತಾ 1 
ಅಭಿಜಿದ್ದೇವತಾಸಹಿತೇತ್ಯಪಿ ಧ್ಯೇಯಮ್‌ | ಶುಕ್ಲಃ ಶುಕ್ಲಪಕ್ಷಾಭಿಮಾನಿನೀ 
ಪೌರ್ಣಮಾಸ್ಯಭಿಮಾನಿನ್ಯಾ ಸಹೇತಿ ಗ್ರಾಹ್ಯಮ್‌ । ಷಣ್ಮಾಸಾಭಿಮಾನಿನೀ 
ಉತ್ತರಾಯಣಾಭಿಮಾನಿನೀ । ವಿಷ್ಣಭಿಮಾನಿನ್ಯಾ ಸಹೇತಿ ಜ್ಞೇಯಮ್‌ । ತತ್ರ 
ಕ್ರಮೇಣ ನಿರ್ದಿಷ್ಟಾಗ್ನ್ಯಾದಿದೇವತಾರಧಿಷ್ಠಿತಮಾರ್ಗೇ ಪ್ರಯಾತಾಃ ಬ್ರಹ್ಮವಿದೋ 
ಜನಾಃ ಬ್ರಹ್ಮ ಗಚ್ಛಂತಿ ॥। 24 11 


ಅಧ್ಯಾಯ 8 515 


ಅನುವಾದ- ಆ ದೇವತೆಗಳನ್ನು ನಾಮನಿರ್ದೇಶಪೂರ್ವಕವಾಗಿ “ಅಗ್ನಿ' ಎಂಬ ಶ್ಲೋಕದಲ್ಲಿ 
ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. ಅಗ್ನಿ ಎಂಬ ಹೆಸರಿನ ದೇವತೆ, ಜ್ಯೋತಿ ಅಂದರೆ ಅರ್ಚಿರ್ನಾಮಕ 
ದೇವತೆ, ಅಹಃ - ಹಗಲಿಗೆ ಅಭಿಮಾನಿಯಾದ ದೇವತೆ - ಅಭಿಜಿತ್ಕಾಲಾಭಿಮಾನಿದೇವತೆಯಿಂದ 
ಸಹಿತನಾದ ಎಂದೂ ತಿಳಿಯಬೇಕು. ಶುಕ್ಲಃ- ಶುಕ್ಷಪಕ್ಷಾಭಿಮಾನಿದೇವತೆ, ಪೂರ್ಣಿಮಾಭಿಮಾನಿ 
ದೇವತಾಸಹಿತನಾದ ಎಂದೂಗ್ರಹಿಸತಕ್ಕದ್ದು, ಷಣ್ಗಾಸಾಭಿಮಾನಿದೇವತೆಗಳು, ಉತ್ತರಾಯಣಕ್ಕೆ 
ಅಭಿಮಾನಿದೇವತೆ- ವಿಷುಕಾಲಾಭಿಮಾನಿದೇವತಾಸಹಿತನಾದ ಎಂದು ತಿಳಿಯಬೇಕು. ತತ್ರ ಎ 
ಕ್ರಮವಾಗಿ ನಿರ್ದೇಶಿಸಲಾದ ಅಗ್ನಾ ;ದಿದೇವತೆಗಳಿಂದ ಅಧಿಷ್ಠಿತವಾದ ಮಾರ್ಗದಲ್ಲಿ 
ಪಯಣಿಸುವ ಬ್ರಹ್ಮವಿದರಾದ ಜನರು ಬ್ರಹ್ಮನನ್ನು ಪಡೆಯುವರು. 


ವಿವರಣೆ- ಈ ಶ್ಲೋಕದಲ್ಲಿ ಅಹಃ, ಶುಕ್ಷಃ ಮೊದಲಾದ ಪದಗಳು ಅಹರಾದಿ ಕಾಲಗಳಿಗೆ 
ಅಭಿಮಾನಿಗಳಾದ ದೇವತೆಗಳನ್ನು ಹೇಳುವನೇ ಹೊರತು ಆಯಾ ಕಾಲಗಳನ್ನಲ್ಲ. ಆಯಾ ಕಾಲ 
ಗಳನ್ನೇ ಹೇಳುವ ಉದ್ದೇಶವಿದ್ದಲ್ಲಿ , ಅಹೋರಾತ್ರಿಗಳನ್ನು ಹೇಳಿದ ಮೇಲೆ ಪುನಃ ಶುಕ್ಷ-ಕೃಷ್ಣ 
ಪಕ್ಷಗಳನ್ನು ಹೇಳುವ ಅಗತ್ಯವಿಲ್ಲ. ಅಹೋ ರಾತ್ರಿಗಳಿಗಿಂತ ಭಿನ್ನವಾದ ಪಕ್ಷವೆಂಬ ಕಾಲವಿಲ್ಲವಷ್ಟೆ. 
ಅಹರಭಿಮಾನಿ, ಪಕ್ಷಾಭಿಮಾನಿದೇವತೆಗಳು ಬೇರೆಯಾಗಿರುವುದರಿಂದ ಅಹರಾದಿ ಶಬ್ದಗಳು ಇಲ್ಲಿ 
ದೇವತಾವಾಚಕಗಳೆಂದಾದಲ್ಲಿಪುನರುಕ್ಕಿಯಿಲ್ಲ. 


ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಮ್‌ । 
ತತ್ರ ಚಾಂದ್ರಮಸಂ ಜ್ಯೋತಿರ್ಯೋಗೀ ಪ್ರಾಪ್ಯ ನಿವರ್ತತೇ ॥ 25 ॥ 


ಅರ್ಥ- ಧೂಮಾಭಿಮಾನಿದೇವತೆ, ರಾತ್ರ ಭಿಮಾನಿದೇವತೆ, ಕೃಷ್ಣಪಕ್ಷಾಭಿಮಾನಿದೇವತೆ, 
ಷಣ್ಮಾಸಾಭಿಮಾನಿದೇವತೆ, ದಕ್ಷಿಣಾಯನಕಾಲಾಭಿಮಾನಿದೇವತೆ- ಇವರಿಂದ ಅಧಿಷ್ಠಿತವಾದ 
ಮಾರ್ಗದಲ್ಲಿ ಪ್ರಯಾಣಿಸುವ ಕರ್ಮಯೋಗಿಯು ಚಂದ್ರರೂಪನಾದ ಜ್ಯೋತಿಯನ್ನು 
ಹೊಂದಿ ಹಿಂದಿರುಗುತ್ತಾನೆ. 


ಧೂಮ ಇತ್ಯಾದಿಧೂಮಾದ್ಯಭಿಮಾನಿದೇವತಾನಿರ್ದೇಶಃ | ತತ್ರ ಧೂಮಾದಿ- 
ದೇವತಾಶಧಿಷ್ಠಿತಮಾರ್ಗೇ ಪ್ರಯಾತಾ ಇತಿ ಯೋಜ್ಯಮ್‌ । ಯೋಗೀ ಕರ್ಮ- 
ಯೋಗೀ । ಪೂರ್ವತ್ರ ಬ್ರಹ್ಮವಿದ ಇತಿ ಅತ್ರ ಯೋಗೀತಿ ವಿಶೇಷಣಾಚ್ಚ ಕ್ರಮಾತ್‌ 
ಮಾರ್ಗದ್ವಯಸ್ಯ ಜ್ಞಾನಕರ್ಮಸಾಧ್ಯತ್ವಮುಕ್ತಂ ಧ್ಯೇಯಮ್‌ । ಏತಚ್ಚ ಮಾರ್ಗ- 
ದ್ವಯಂ ಅಂತಕಾಲೇ ತದ್ದಿಷಯಸ್ಕೃತಿಮತಾಮೇವೇತಿ ಜ್ಞೇಯಮ್‌ । ತದಾಹ 
ಸೂತ್ರೇ- "3% ಯೋಗಿನಃ ಪ್ರತಿ ಸ್ಮರ್ಯೇತೇ ಸ್ಮಾರ್ತೇ ಚೈತೇ ತೌ ' (4-2-22) 
ಅತಿ ॥1 25 ॥1 


<i ಗೀತಾವಿವೃತಿ 


ಅನುವಾದ- "ಧೂಮ' ಇತ್ಯಾದಿ ಪದಗಳು ಧೂಮಾದ್ಯಭಿಮಾನಿದೇವತೆಗಳನ್ನು ಹೇಳುವ 
ಪದಗಳಾಗಿವೆ. ತತ್ರ - ಧೂಮಾದಿದೇವತೆಗಳಿಂದ ಅಧಿಷ್ಠಿತವಾದ ಮಾರ್ಗದಲ್ಲಿ 'ಪ್ರಯಾತಾಃ - 
ಪಯಣಿಸುವವರು' ಎಂಬ ಪದವನ್ನು ಇಲ್ಲಿಯೋಜಿಸಬೇಕು. ಯೋಗೀ: ಕರ್ಮಯೋಗಿಯು. 
ಹಿಂದಿನ ಶ್ಲೋಕದಲ್ಲಿ “ಬ್ರಹ್ಮವಿದಃ' ಎಂದು ಈ ಶ್ಲೋಕದಲ್ಲಿ "ಯೋಗೀ' ಎಂದು ವಿಶೇಷಣ 
ಗಳಿಂದ ಅರ್ಚಿರಾದಿ ಮಾರ್ಗ ಮತ್ತು ಧೂಮಾದಿಮಾರ್ಗವೆಂಬ ಎರಡು ಮಾರ್ಗಗಳು 
ಕ್ರಮವಾಗಿ ಜ್ಞಾನ ಮತ್ತು ಕರ್ಮಗಳಿಂದ ಪ್ರಾಪ್ಯಗಳೆಂದು ಗಮನಿಸಬೇಕು. ಈ ಎರಡು 
ಮಾರ್ಗಗಳು, ಅಂತಕಾಲದಲ್ಲಿ ಈ ಮಾರ್ಗಗಳ ಸ್ಥೃತಿಯುಳ್ಳವರಿಗೆ ಮಾತ್ರವೆಂದೂ ತಿಳಿಯ 
ಬೇಕು. ಈ ವಿಷಯವನ್ನು "ಯೋಗಿನಃ ಪ್ರತಿಸ್ಕರ್ಯೇತೇ ಸ್ನಾರ್ತೇ ಚೈತೇ' (ಬ್ರ.ಸೂ. 4.3.33) 
ಎಂಬ ಬ್ರಹ್ನಸೂತ್ರದಲ್ಲಿ ಹೇಳಲಾಗಿದೆ. ।। 25 ॥1 


ವಿವರಣೆ- ಜ್ಞಾನಯೋಗಿ ಕರ್ಮಯೋಗಿಗಳನ್ನು ಕುರಿತು ಅವರಿಗೆ ಕ್ರಮವಾಗಿ ಬ್ರಹ್ನಪ್ರಾಪಿ 
ಮತ್ತು ಚಂದ್ರಲೋಕಪ್ರಾಪ್ತಿಯು ಬ್ರಹ್ಮಜ್ಞಾನ- ಕಾಮ್ಯಕರ್ಮಾನುಷ್ಠಾನದ ಫಲವೆಂದು 
"ಅಗ್ನಿರ್ಜ್ಯೊತಿಃ', 'ಧೂಮೋ ರಾತ್ರಿಃ' ಇತ್ಯಾದಿ ಸ್ಟೃತಿಗಳಲ್ಲಿ ಹೇಳಲಾಗಿದೆ. ಈ ಫಲಗಳನ್ನು 
ಪಡೆಯಲು ಮರಣಕಾಲದಲ್ಲಿಆ ಗತಿಗಳ ಸ್ಮರಣೆಯು ಕಾರಣವೆಂದು ಸೂತ್ರ ಭಾವ. 


ಶುಕ್ಲಕೃಷ್ಣೇ ಗತೀ ಹ್ಯೇತೇ ಜಗತಃ ಶಾಶ್ಚತೇ ಮತೇ । 
ಏಕಯಾ ಯಾತ್ಯನಾವೃತ್ತಿಮನ್ಯಯಾನ ವರ್ತತೇ ಪುನಃ Il 26 11 


ಅರ್ಥ - ಈ ಹಿಂದೆ ಹೇಳಲಾದ, ಜ್ಞಾನಯೋಗಿಗಳಿಗೆ ಮತ್ತು ಕರ್ಮಯೋಗಿಗಳಿಗೆ 
ಕ್ರಮವಾಗಿ ಸಂಬಂಧಿಸಿದ ಶುಕ್ಲಪಕ್ಬಾಭಿಮಾನಿದೇವತೆಯ ಮಾರ್ಗ ಮತ್ತು ಕೃಷ್ಣಪಕ್ಬಾಭಿಮಾನಿ- 
ದೇವತೆಯ ಮಾರ್ಗ ಇವುಗಳು ಶಾಶ್ಚತವೆಂದು ಅಭಿಮತವಾಗಿದೆ. ಒಂದು ಮಾರ್ಗದಿಂದ 
ಹೋದವನು ಹಿಂದಿರುಗುವುದಿಲ್ಲ. ಮತ್ತೊಂದು ಮಾರ್ಗದಿಂದ ಹೋದವನು ಹಿಂದಿರುಗುತ್ತಾನೆ. 


ಉಕ್ತೌ ಮಾರ್ಗೇ ನಿಗಮಯತಿ- ಶುಕ್ಲೇತಿ ॥ ಏತೇ ಪ್ರಾಗುಕ್ತೇ ಶುಕ್ಷಕೃಷ್ಟೇ ಗತೀ 
ಮಾರ್ಗೇ ಜಗತಃ ಜ್ಞಾನಕರ್ಮಯೋಗಿಜಗತ್‌ಸಂಬಂಧಿನೌ ಶಾಶ್ಚತೇ ಶಾಶ್ಚತ್ಯೌ 


ಮತೇ | ಏಕಯಾ ಗತಃ ಅನಾವೃತ್ತಿಂ ಯಾತಿ | ಅನ್ಯಯಾ ಗತಃ ಪುನರಾವರ್ತತ 
ಇತಿ ॥ 26 ॥| 


ಅನುವಾದ - ಹಿಂದ ಹೇಳಿದ ಮಾರ್ಗಗಳನ್ನು ಶ್ರೀಕೃಷ್ಣನು "ಶುಕ್ಷ' ಎಂಬ ಶ್ಲೋಕದಿಂದ 
ನಿಗಮನ ಮಾಡುತ್ತಿದ್ದಾನೆ. ಏತೇ ಈ ಹಿಂದೆ ಹೇಳಲಾದ, ಶುಕ್ಲ ಕೃಷ್ಣೇ ಗತೀ- ಶುಕ್ಷಪಕ್ಷಾಭಿಮಾನಿ 
ದೇವತೆ ಮತ್ತು ಕೃಷ್ಣಪಕ್ಷಾಭಿಮಾನಿದೇವತೆಗಳ ಮಾರ್ಗಗಳು, ಜಗತಃಎ ಜ್ಞಾನ-ಕರ್ಮ 


ಅಧ್ಯಾಯ 8 517 


ಯೋಗಿಗಳ ಜಗತ್ತಿಗೆ ಸಂಬಂಧಪಟ್ಟಿದ್ದಾಗಿ, ಶಾಶ್ಮತೇ ಮತೇಎ ಶಾಶ್ಚತವಾದವು ಎಂದು 
ಅಭಿಮತವಾಗಿದೆ. ಒಂದು ಮಾರ್ಗದಿಂದ ಹೋದವನು ಅನಾವೃತ್ತಿಯನ್ನು ಹೊಂದುವನು. 
ಮತ್ತೊಂದು ಮಾರ್ಗದಿಂದ ಹೋದವನು ಹಿಂದಿರುಗುತ್ತಾನೆ. ॥126 ॥ 


ನೈತೇ ಸೃತೀ ಪಾರ್ಥ ಜಾನನ್‌ ಯೋಗೀ ಮುಹ್ಯತಿ ಕಶ್ಚನ । 
ತಸ್ಮಾತರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ 11 27 1 


ಅರ್ಥ - ಹೇ ಪಾರ್ಥ ! ಈ ಎರಡು ಮಾರ್ಗಗಳನ್ನು ತಿಳಿದು ಸಾಕ್ಟಾಶ್ಕರಿಸಿಕೊಳ್ಳುವ 
ಯಾವ ಯೋಗಿಯೂ ಮೋಹಗೊಳ್ಳುವುದಿಲ್ಲ ಅರ್ಜುನ ! ಆದ್ದರಿಂದ ಎಲ್ಲ ಕಾಲಗಳಲ್ಲೂ 
ಯೋಗಾನುಷ್ಠಾನ ನಿರತನಾಗಿರು. 


ಮಾರ್ಗಯೋರುಕ್ಲೇಃ ಫಲಮಾಹ- ನೈತೇ ಆತಿ ॥ ಹೇ ಪಾರ್ಥ ಏತೇ 
ಪ್ರಾಗುಕ್ತೇ ಸೃತೀ ಮಾರ್ಗೌ ಜಾನನ್‌ ಯೋಗೀ ಸೃತ್ಯುಪಾಯಭೂತಜ್ಞಾನ- 
ಕರ್ಮಾನುಷ್ಠಾನವಾನ್‌ ಯದ್ವಾ ಯೋಗೀ ಬ್ರಹ್ಮಾಪರೋಕ್ಷಜ್ಞಾನವಾನೇತೇ ಸೃತೀ 
ಜಾನನ್‌ ಸಾಕ್ಷಾತ್ಕುರ್ವನ್‌ ಕಶ್ಚನ ಕೋಪಿ ನ ಮುಹ್ಯತಿ ಭಗವದ್ದಿಸ್ಥ ತಿರೂಪ- 
ಮೋಹಂ ನ ಪ್ರಾಪ್ನೋತಿ ತಸ್ನಾದ್ಯೋಗಸ್ಯ ಪುಮರ್ಥ ಹೇತುತ್ತಾತ್‌ ಸರ್ವದಾ 
ಭಗವದ್‌ಜ್ಞಾನಭಕ್ಷಿಪೂರ್ವಂ ಸ್ಟೋಚಿತನಿವೃತ್ತಕರ್ಮಾನುಷ್ಠ್ಕಾನರೂಪೋ- 
ಪಾಯಯುಕ್ತೋ ಭವೇತಿ । ದ್ವಿ ಸಂಬೋಧನಮಾದರಾರ್ಥಮ್‌ ॥ 27 ॥ 


ಅನುವಾದ- ಎರಡು ಮಾರ್ಗಗಳನ್ನು ನಿರೂಪಿಸಿದ್ದರ ಫಲವನ್ನು "ನೈತೇ' ಎಂಬ ಶ್ಲೋಕದಿಂದ 
ಹೇಳುತ್ತಿದ್ದಾನೆ. 

ಹೇ ಪಾರ್ಥ ! ಏತೇ - ಈ ಹಿಂದೆ ಹೇಳಲಾದ, ಸೃತೀ - ಎರಡು ಮಾರ್ಗಗಳನ್ನು ತಿಳಿದು, 
ಯೋಗೀ- ಮಾರ್ಗವನ್ನು ಹೊಂದಲು ಕಾರಣವಾದ ಜ್ಞಾನ-ಕರ್ಮಗಳ ಅನುಷ್ಠಾನ 
ಮಾಡಿದವನು, ಅಥವಾ, ಯೋಗೀ: ಬ್ರಹ್ಮಾಪರೋಕ್ಷಜ್ಞಾನವುಳ್ಳವನಾಗಿ, ಈ ಎರಡು ಮಾರ್ಗ 
ಗಳನ್ನು , ಜಾನನ್‌ - ಸಾಕ್ಟಾತ್ಮರಿಸಿಕೊಂಡವನು , ಕಶ್ಚನ- ಯಾರೂ, ನ ಮುಹ್ಯತಿ: ಭಗವಂತನ 
ಎಸ್ನರಣರೂಪವಾದ ಮೋಹವನ್ನು ಹೊಂದುವುದಿಲ್ಲ ತಸ್ಮಾತ್‌ ಹೀಗೆ ಯೋಗವು 
ಪುರುಷಾರ್ಥಸಾಧನವಾದದ್ದರಿಂದ, ಸರ್ವಕಾಲದಲ್ಲೂ ಭಗವಂತನ ಜ್ಞಾನ ಮತ್ತು ಅವನಲ್ಲಿ 
ಭಕ್ತಿ - ಇವುಗಳಿಂದ ಸಹಿತನಾಗಿ ತನಗೆ ಯೋಗ್ಯವಾದ ನಿವೃತ್ತಕರ್ಮಾನುಷ್ಠಾನ ರೂಪವಾದ 
ಸಾಧನದಿಂದ ಯುಕ್ತನಾಗಿರು. ಇಲ್ಲಿ ಅರ್ಜುನ, ಪಾರ್ಥ ಎಂದು ಎರಡು ಸಲ ಸಂಬೋಧಿ 
ಸಿರುವದು ಆದರಕ್ಕೋಸ್ಕರವಾಗಿ. 1127 11 


18 ಗೀತಾವಿವೃತಿ 


ವೇದೇಷು ಯಜ್ಞೇಷು ತಪಸ್ಸು ಚೈವ 
ದಾನೇಷು ಯತ್ನುಣ್ಯಫಲಂ ಪ್ರದಿಷ್ಟಮ್‌ । 
ಅತ್ಯೇತಿ ತತರ್ವಮಿದಂ ವಿದಿತ್ವಾ 
ಯೋಗೀ ಪರಂ ಸ್ನಾನಮುಖೈತಿ ಚಾದ್ಯಮ್‌ 11 28 1 
1 ಓಂ ತತ್ತದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾ ಯಾಂ 
ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ 
ಅಷ್ಟಮೋತಧ್ಯಾಯಃ 11 


ಅರ್ಥ- ಈ ಅಧ್ಯಾಯೋಕ್ತವಾದ ಎಲ್ಲಾ ವಿಷಯವನ್ನೂ ತಿಳಿದು ಅಥವಾ ಮಾರ್ಗಬ್ರಹ್ಮ 
ಗಳನ್ನು ಸಾಕ್ಟಾತ್ಕರಿಸಿಕೊಂಡು ವೇದಾಧ್ಯಯನ, ಯಜ್ಞಾನುಷ್ಠಾನ, ಕೃಚ್ಛಾದಿ ತಪಸ್ಸಿನ ಆಚರಣೆ, 
ದಾನ ಇವುಗಳ ವಿಷಯದಲ್ಲಿಯಾವುದೆಲ್ಲಪುಣ್ಯಫಲವನ್ನು ಹೇಳಲಾಗಿದೆಯೋ ಅದೆಲ್ಲವನ್ನೂ 
ಮೀರುವನು. ಅತ್ಯುತ್ತಮವಾದ ಭಗವಂತನ ಸ್ಥಾನರೂಪವಾದ ಫಲವನ್ನು ಹೊಂದುವನು. 


ಇಲ್ಲಿಗೆ ಶ್ರೀಕೃಷ್ಲಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ಜ್ಞಾನವಿಜ್ಞಾನಯೋಗವೆಂಬ ಎಂಟನೇ ಅಧ್ಯಾ ಯವು ಮುಗಿಯಿತು. 


ಅಧ್ಯಾಯಾರ್ಥಂ ಫಲೋಕ್ರೋಪಸಂಹರತಿ- ವೇದೇಷ್ಟಿತಿ |] ವೇದಾಧ್ಯಯನ- 
ಯಜ್ಞಾನುಷ್ಠಾನಕೃಚ್ಛಾ! ದಿತಪಶ್ಚರಣೇಷುಯದೇವಪುಣ್ಯಫಲಂಪ್ರದಿಷ್ಟಂನಿರ್ದಿಷ್ಟ- 
ಮಸ್ತಿ ತತ್ತರ್ವಮೇವೇತಿ ವಾ ಏವ ಶಬ್ದಾನ್ನಯಃ । ಇದಂ ಅಧ್ಯಾತ್ಮಾದಿಸ್ವರೂಪಂ 
ಭಗವತೋತಶೇಷಸ್ರಷ್ಟೃತ್ನಂ ಶುಕ್ಲಕೃಷ್ಟಮಾರ್ಗಾದಿಕಂ ಚ ಪ್ರಾಗುಕ್ತಂ ವಿದಿತ್ವಾ5- 
ತ್ಯೇತಿ ಅತಿಕ್ರಾಮತಿ | ತತೋಶತಿಶಯಿತಫಲವಾನ್‌ ಭವತಿ । ಕಿಂ ತದಿತ್ಯತ ಆಹ- 
ಯೋಗೀತಿ ॥॥ ಜ್ಞಾನೋಪಾಯವಾನ್‌ | ಆದ್ಯಂ ಪರಂ ಸ್ಥಾನಂ ವಿಷ್ಣೋಃ 
ಸ್ಮಾನಮುಪೈತಿ ಚೇತಿ । ಯದ್ವಾ "ಮಾರ್ಗ ಬ್ರಹ್ಮ ಚ ಯಃ ಪಶ್ಯೇತ್‌ 
ಸಾಕ್ಷಾದೇವಾಪರೋಕ್ಷತಃ | ಸರ್ವಪುಣ್ಯಾತಿಗೋರಮುಹ್ಯನ್‌ ಯಾತ್ಯಸೌ ಬ್ರಹ್ಮ 
ತತ್ತರಮ್‌ ' ಇತ್ಯುಕ್ತದಿಶಾ ಮಾರ್ಗಬ್ರಹ್ಮಮಾತ್ರಪರಮಾರ್ಶಕೋತತ್ರೇದಂ ಶಬ್ದಃ! 
ವಿದಿತ್ತೇತ್ಯಸ್ಯ ಸಾಕ್ಷಾತೃತ್ತೇತೃರ್ಥಃ 1 28 1 

1 ಇತಿ ಶ್ರೀಮದ್ಭಗವದ್ಗಿ ತಾರ್ಥಸಂಗ ಹೇ ಶ್ರೀಮದ್‌ರಾಘವೇಂದ ಯತಿಕೃತೇ 
ಅಷ್ಟಮೋತಧ್ಯಾಯಃ ॥ 


ಅಧ್ಯಾಯ 8 519 


ಅನುವಾದ- ಅಧ್ಯಾಯದ ವಿಷಯವನ್ನು , ಫಲವನ್ನು ಹೇಳುವ ಮೂಲಕ "ವೇದೇಷು' 
ಎಂಬ ಶ್ಲೋಕದಿಂದ ಶ್ರೀಕೃಷ್ಣನು ಉಪಸಂಹರಿಸುತ್ತಿದ್ದಾನೆ. 


ವೇದಾಧ್ಯಯನ, ಯಜ್ಞಾನುಷ್ಠಾನ, ಕೃಚ್ಛ್ರಾದಿತಪಸ್ಸಿನ ಆಚರಣೆ ಇವುಗಳ ವಿಷಯದಲ್ಲಿ 
ಯಾವುದೆಲ್ಲ ಪುಣ್ಯಫಲವೇ , ಪ್ರದಿಷ್ಠಂ ಎ ನಿರ್ದೇಶಿಸಲ್ಪಟ್ಟಿದೆಯೋ- ಅಥವಾ "ತತರ್ವ- 
ಮೇವ'- ಅವೆಲ್ಲವನ್ನೂ ಎಂದು ಏವಶಬ್ದದ ಅನ್ವಯವಿದೆ- ಅದನ್ನು, ಇದಂ: ಅಧ್ಯಾತ್ಮಾದಿಗಳ 
ಸ್ವರೂಪ, ಭಗವಂತನ ಅಶೇಷ ಸೃಷ್ಟಿಕತೃತ್ವ, ಶುಕ್ಲ- ಕೃಷ್ಣಮಾರ್ಗ ಮೊದಲಾದ ಹಿಂದೆ ಹೇಳಿದ 
ವಿಷಯಗಳನ್ನು ತಿಳಿದು, ಅತಿಕ್ರಾಮತಿ ಎ ಅದಕ್ಕಿಂತಲೂ ಅತಿಶಯವಾದ ಫಲವುಳ್ಳವನಾಗುವನು. 
ಆ ಫಲವೇನು ? ಎಂಬ ಪ್ರಶ್ನೆಗೆ "ಯೋಗೀ' ಎಂಬ ವಾಕ್ಯದಲ್ಲಿ ಶ್ರೀಕೃಷ್ಣನು ಉತ್ತರವನ್ನು 
ಹೇಳಿದ್ದಾನೆ. ಯೋಗೀ: ಜ್ಞಾನ ಸಾಧನವುಳ್ಳವನು. ಆದ್ಯಂಪರಂಸ್ಥಾನಂ - ವಿಷ್ಣುವಿನ ಅತ್ಯುತ್ತಮ 
ಸ್ಥಾನವನ್ನು ಹೊಂದುವನು ಎಂದು. 


ಅಥವಾ, "ಶುಕ್ಲ - ಕೃಷ್ಣಗಳೆಂಬ ಎರಡು ಮಾರ್ಗಗಳನ್ನೂ , ಪರಬ್ರಹ್ಮನನ್ನೂ ಯಾರು 
ಸಾಕ್ಷಾತ್ತಾಗಿ ಅಪರೋಕ್ಷದಿಂದ ನೋಡುವನೋ ಅವನು ವೇದಾಧ್ಯಯನಾದಿಗಳಿಂದ ಲಭಿಸುವ 
ಪುಣ್ಯಗಳನ್ನು ಅತಿಕ್ರಮಿಸಿ ಮೋಹರಹಿತನಾಗಿ ಆ ಪರಬ್ರಹ್ಮನನ್ನು ಹೊಂದುವನು' ಎಂದು 
ಹೇಳಿರುವಂತೆ ಇಲ್ಲಿ "ಇದಂ' ಶಬ್ದವು ಮಾರ್ಗ ಮತ್ತು ಪರಬ್ರಹ್ಮ ಇವೆರಡನ್ನು ಮಾತ್ರ 
ಪರಾಮರ್ಶಿಸುವುದು. "ವಿದಿತ್ವಾ 'ಎಂಬ ಪದಕ್ಕೆ ಸಾಕ್ಟಾತ್ಮರಿಸಿಕೊಂಡು ಎಂದು ಅರ್ಥ. 1128 ॥1 


ಇಲ್ಲಿಗೆ ಶ್ರೀರಾಘವೇಂದ್ರ ತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ್ರ ಹದಲ್ಲಿ 
ಎಂಟನೇ ಅಧ್ಯಾಯವು ಮುಗಿ ಯಿತು. 


ತ್ರಿ 
520 ಗೀತಾವಿವೃ 


ಅಧ್ಯಾಯ — 9 


ಶ್ರೀಭಗವಾನುವಾಚ - 

ಆದಂತುತೇ ಗುಹೃತಮಂ ಪ್ರವಕ್ಷಾ ಸಮೃನಸೂಯವೇ I 

ಜ್ಞಾನಂ ವಿಜ್ಞಾನಸಹಿತಂ ಯದ್‌ಜಾತಾ ಮೋಕ ಸೇ5ಶುಭಾತ್‌ 11 1 || 
7 ವ AE) 


ಅರ್ಥ- ಭಗವಂತನು ಹೇಳಿದನು- ಅಸೂಯೆಯೇ ಮೊದಲಾದ ದೋಷರಹಿತನಾಗಿ 
ತತ್ತ ಜ್ಞಾನಕ್ಕೆ ಆಧಿಕಾರಿಯೆನಿಸಿರುವ ನಿನಗೆ (ಅರ್ಜುನನಿಗೆ) ನಾನು ಯಾವುದನ್ನು ಅರಿತರೆ 
ಅಶುಭವಾದ ಸಂಸಾರದಿಂದ ಮುಕ್ತಿಪಡೆಯಲು ಸಮರ್ಥನೆನಿಸುವೆಯೋ ಅಂತಹ, ಮುಂದೆ 
ಇಲ್ಲಿ ನಿರೂಪಿಸಲಾಗುತ್ತಿರುವ ಅತ್ಯಂತ ರಹಸ್ಯವಾದ ವಿಶೇಷ ಪ್ರಮೇಯಗಳಿಂದ ಸಹಿತವಾದ, 
ಅವಶ್ಯವಾಗಿ ಅರಿಯಬೇಕಾದ ತತ್ತ ನಿನನ್ನು ವಿವರಿಸುತ್ತೇನೆ. 


ಗೀತಾವಿವೃತಿ 


ಸಪ್ತಮೇ5ಧ್ಯಾಯೇ "ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ 
ಎದುಃ' (7-30) ಇತ್ಯಾದಿನೋಕ್ತಂ ಭಗವನ್ಮಾಹಾತ್ಮ್ಯಮ್‌ ಅತ್ರಾಧ್ಯಾಯೇ 
ಪ್ರಪಂಚ್ಯತೇ । ನ ಚೈವಂ ತದಾನಂತರ್ಯಮೇವಾಸ್ಯ ಶಂಕ್ಯಮ್‌ । ಅಧ್ಯಾತ್ಮಾದಿ- 
ಪದಾನಾಂ ನಿರೂಪಣೇನ ಪರಿಹಾರೋಕ್ಷ್ಯನಂತರಮೇವಾತ್ರ ಸಾಧಿಭೂತಾದಿ- 
ವಾಕ್ಯಾರ್ಥಭೂತಭಗವನ್ಮಾಹಾತ್ಮ ;ವರ್ಣನಸ್ಕಾವಸರಾದಿತಿ ಧ್ಯೇಯಮ್‌ } 


ಅನುವಾದ- ಏಳನೆಯ ಅಧ್ಯಾಯದ ಕೊನೆಯಲ್ಲಿ "ಸಾಧಿಭೂತಾಧಿ ದೈವಂ ಮಾಂ ಸಾಧಿ 
ಯಜ್ಞಂ ಚ ಯೇ ವಿದುಃ' ಎಂದು ಹೇಳುವ ಮೂಲಕ, ಸಂಕ್ಷೇ ೇಪವಾಗಿ ಹೇಳಲ್ಪಟ್ಟಿರುವ "ಅಧಿ 
ಭೂತ ಹಾಗೂ ಅಧ್ಯಾತ್ಮ ತತ್ತ್ವಗಳ ನಿಯಾಮಕತ್ತರೂಪದ ಹಾಗೂ "ಯಜ್ಞಕರ್ತೃತ್ವಯಜ್ಞ- 
ಭೋಕೃತ್ವಯಜ್ಞಫಲಧಾತೃತ್ವ(ಸಾಧಿಯಜ್ಞ)ರೂಪದ, ಭಗವನ್ನಹಿಮೆಯನ್ನು ಈ ಅಧ್ಯಾಯದಲ್ಲಿ 
ವಿಸ್ತಾರವಾಗಿ ನಿರೂಪಿಸಲಾಗಿದೆ. ಈ ಮಹಿಮೆಗೆ ಸಂಬಂಧಿಸಿ ಅಧ್ಯಾತ್ಮ ಮೊದಲಾದ ತತ್ವಗಳನ್ನು 
ನಿರೂಪಿಸಿ ಅಧ್ಯಾತ್ಮವೆಂದರೇನು ? ಇವೇ ಮುಂತಾದ ಪ್ರಶ್ನೆಗಳನ್ನು ಪರಿಹರಿಸಿದ ನಂತರವಷ್ಟೆ 
"ಸಾಧಿಭೂತಾಧಿದೈವಂ ಮಾಂ' ಎಂಬ ಶ್ಲೋಕದಲ್ಲಿ ಸಂಕ್ಷೇಪವಾಗಿ ಹೇಳಲಾಗಿರುವ 


ಅಧ್ಯಾಯ 9 521 


ಭಗವನ್ಮಾಹಾತ್ಮ್ಯೆ ಯ ಕಡೆಗೆ ಗಮನ ಹರಿಯುವಂತಾಗಿ ವಿಶೇಷ ಜಿಜ್ಞಾಸೆಯುಂಟಾದಾಗ ಮಾತ್ರ 
ಅದರ ವಿವರಣೆಯು ಸಂಗತವೆನಿಸುತ್ತದೆ (ಹಾಗಾಗಿ ಏಳನೆಯ ಅಧ್ಯಾಯದ ಕೊನೆಯಲ್ಲಿರುವ 
ಆ ವಾಕ್ಯವಾದ ಕೂಡಲೆ ಮುಂದಿನ ಎಂಟನೆಯ ಅಧ್ಯಾಯದಲ್ಲಿಯೇ ಈ ವಿವರಣೆಯನ್ನು 
ಕೈಗೆತ್ತಿಗೊಳ್ಳದೆ, ಅಧ್ಯಾತ್ಗಾದಿ ತತ್ತ್ವಗಳ ನಿರೂಪಣೆಯನ್ನು ಆ ಅಧ್ಯಾಯದಲ್ಲಿಮಾಡಿ ನಂತರ 
ಈ ಅಧ್ಯಾಯದಲ್ಲಿ ಕೈಗೊಳ್ಳಲಾಗಿದೆ.) ಆದುದರಿಂದ ಆ ವಾಕ್ಯದ ನಂತರ ವ್ಯವಧಾನವಿಲ್ಲದಂತೆ 
ಈ ವಿವರಣೆಯನ್ನು ಕೈಗೆತ್ತಿಕೊಳ್ಳಬೇಕಿತ್ತಲ್ಲವೇ ? ಎಂಬೀ ಆಕ್ಷೇಪಕ್ಕೆ ಅವಕಾಶವಿಲ್ಲ, 


ವಿವರಣೆ - "ಸಂಕ್ಷೇಪವಿಸ್ತರಾಭ್ಯಾಂ ಹಿ ಕಥಯಂತಿ ಮನೀಷಿಣಃ' ಎಂಬ ನ್ಯಾಯರೀತ್ಯಾ 
ಭಗವಂತನು ಏಳನೆಯ ಅಧ್ಯಾ ಯದ ಕೊನೆಯಲ್ಲಿ ಸಂಕ್ಷೇಪವಾಗಿ ತನ್ನ ಅಧಿದೈವನಿಯಾಮಕತ್ವವೇ 
ಮೊದಲಾದ ಮಹಿಮೆಯನ್ನು ಸೂಚಿಸಿ. ಅದರ ವಿಸ್ಪತ ವಿವರಣೆಯನ್ನು ಈ ಅಧ್ಯಾಯದಲ್ಲಿ 
ನೀಡುತ್ತಿದ್ದಾನೆ. ಸಂಕ್ಷೇಪವಾಗಿ ಸೂಚಿತವಾದ ಆ ಮಾಹಾತ್ಮ್ಯವು ವಿಷಯದಲ್ಲಿ ವಿಶೇಷ 
ಜಿಜ್ಞಾಸೆಯು ಆ ಕೂಡಲೆ ಉಂಟಾಗುವುದರಿಂದ ಅದನ್ನು ತಣಿಸಲು ಮುಂದಿನ ಎಂಟನೇ 
ಅಧ್ಯಾಯದಲ್ಲಿಯೇ ಈ ವಿಸೃತ ವಿವರಣೆಯನ್ನು ಕೈಗೆತ್ತಿಗೊಳ್ಳಬೇಕಿತ್ತಲ್ಲವೇ ? ಎಂದು ಇಲ್ಲಿ 
ಆಕ್ಷೇಪ. ಅದಕ್ಕೆ ಗೀತಾವಿವೃತಿಯ ಉತ್ತರ- "ಆ ಅಧಿದೈವಾದಿನಿಯಾಮಕತ್ನವು ಒಂದು ಮಹಿಮೆ 
ಯಾಗಿದೆ ಎಂದು ಅದು ಬುದ್ದಾ ;ರೂಢವಾಗಬೇಕಾದರೆ ಅವಶ್ಯವಾಗಿ ಮೊದಲು ಅಧಿದೈವಾದಿ 
ತತ್ತ್ವಗಳ ಸ್ವರೂಪದ, ವೈಶಿಷ್ಟ್ಯದ ಅರಿವು ಮೂಡಬೇಕಾಗಿದೆ. ನಿಯಮ್ಯವಸ್ತುಗಳ ಮಹತ್ವವನ್ನು 
ಆಧರಿಸಿ ಅವುಗಳ ನಿಯಾಮಕತ್ವವು ಮಾಹಾತ್ಮ ವೆಂದು ಪರಿಗಣಿಸಲ್ಲಡಲು ಸಾಧ್ಯ. ಹಾಗಾಗಿ ಈ 
ಮಹಿಮೆಯ ಅರಿವಿಗೆ ಪೂರಕವಾಗಿ ಜಿಜ್ಞಾಸುವಿಗೆ ಈ ತತ್ವಗಳ ಅರಿವು ಅನಿವಾರ್ಯ. ಹಾಗಾಗಿ 
ಅವುಗಳ ಜಿಜ್ಞಾಸೆಯನ್ನು ತಣಿಸಿ ಜಿಜ್ಞಾಸುವನ್ನು ತನ್ನ ಮುಂದಿನ ನಿರೂಪಣೆಯ ಕಡೆಗೆ 
ಒಲಿಸಿಕೊಳ್ಳಬೇಕಾದರೆ ಪೂರ್ವಭಾವಿಯಾಗಿ ಆ ತತ್ತ್ವಗಳ ನಿರೂಪಣೆ ಅನಿವಾರ್ಯ, ಹಾಗೂ 
ಆವಶ್ಯಕ. ಅದುದರಿಂದ ಮಧ್ಯದ ಎಂಟನೆಯ ಅಧ್ಯಾಯದಲ್ಲಿಅವುಗಳ ನಿರೂಪಣೆ ಸಂಗತವೇ 
ಆಗಿದೆ- ಎಂದು. 


ಪರಮಾತ್ಮನ ಮಹಿಮೆಯ ಪ್ರಶಂಸೆ 
ಅತಿಚಿತ್ರಮಹಿಮಾನಂ ವಕ್ತುಂ ತತ್ರಾದರಜನನಾಯ ಪ್ರತಿಜ್ಞಾಪೂರ್ವಂ 
ವಕ್ಷ್ಯಮಾಣಂ ಪ್ರಶಂಸತಿ- ಇದಂ ತ್ಲಿತಿ ॥ ಗುಹೃತಮಂ ಅತಿಗೋಪ್ಯಮಿದಂ 
ವಕ್ಷ್ಯಮಾಣಂ ಜ್ಞಾನಮ್‌ | ಕರ್ಮಣಿ ಲ್ಯುಟ್‌ । ಜ್ಞಾತವ್ಯಂ ವಿಶೇಷೇಣ ಜ್ಞಾತವ್ಯ- 
ಸಹಿತಮ್‌ ।ಟ ಅನಸೂಯವೇ ಅಸೂಯಾದಿದೋಷಹೀನಾಯ | ಏವಂರೂಪ 
ಏವಾಧಿಕಾರೀತಿ ಜ್ಞಾಪನಾಯೈತದ್ವಿಶೇಷಣೋಕ್ತಿಃ | ತೇ ತುಭ್ಯಂ ಪ್ರವಕ್ಷಾ ಮಿ 
ಯದ್‌ಜ್ಞಾತ್ಚಾ ಅಶುಭಾನ್ಮೋಕ್ಷ ಸೇ! ಯಚ್ಚಬ್ಬಸ್ಕೇದಂತ್ಲಿತ್ಯನೇನಾನ್ನಯಃ 1 1 


522 ಗೀತಾವಿವೃತಿ 


ಅನುವಾದ- (1) ಪರಮಾತ್ಮನ ಅತ್ಯಾಶ್ಚರ್ಯಕರವಾದ ಮಹಿಮೆಯನ್ನು ಹೇಳಲು 
ಮುಂದಾಗಿ, ತನ್ನ ಈ ನಿರೂಪಣೆಯಲ್ಲಿ ಜಿಜ್ಞಾಸುವಿಗೆ ಆದರ ಉಂಟಾಗುವ ಮೂಲಕ ಆಕರ್ಷಣ 
ಉಂಟಾಗುವಂತೆ ಮಾಡಲು ಮುಂದೆ ಹೇಳಲಾಗುತ್ತಿರುವ ಪ್ರಮೇಯವನ್ನು ಇದಂ ತು ತೇ 
ಗುಹ್ಯತಮಂ ಎಂಬೀ ಶ್ಲೋಕದಿಂದ ಪ್ರಶಂಸಿಸಲಾಗುತ್ತಿದೆ. ಗುಹೃತಮಂ- ಅತ್ಯಂತ ರಹಸ್ಯವಾದ 
ಇದಂ: ಮುಂದೆ ಇಲ್ಲಿನಿರೂಪಿಸಲಡುತ್ತಿರುವ ಜ್ಞಾನಂ ಎ ಪ್ರಮೇಯವನ್ನು . (1) ಈ ಜ್ಞಾನ 
ಶಬ್ದವು ಜ್ಞಾಧಾತುವಿಗೆ ಕರ್ಮಕಾರಕಾರ್ಥದಲ್ಲಿಲ್ಯುಟ್‌ ಎಂಬ ಪ್ರತ್ಯಯ ಸೇರಿದಾಗ ನಿಷ್ಠನ್ನ 
ವಾಗಿದೆ. ಹಾಗಾಗಿ, ಜ್ಞಾನಂ - ಜ್ಞಾನಕ್ಕೆ ವಿಷಯವಾದ ಪ್ರಮೇಯ. ಸವಿಜ್ಞಾನಂ ಜ್ಞಾನಂ- (2) 
ವಿಶೇಷವಾಗಿ ತಿಳಿಯಲಡಬೇಕಾದ ಪ್ರಮೇಯಗಳಿಂದ ಸಹಿತವಾದ ಸಾಮಾನ್ಯ ಪ್ರಮೇಯವನ್ನು, 
ಅನಸೂಯವೇ- ಅಸೂಯೆಯೇ ಮೊದಲಾದ ದೋಷರಹಿತನಾದ, ತೇ - ನಿನಗೆ. ಇಲ್ಲಿ 
ನಿರೂಪಿಸಲ್ಪಡುತ್ತಿರುವ ತತ್ತ ಜ್ಞಾನಕ್ಕೆ ಇಂತಹ ದೋಷರಹಿತರೇ ಅಧಿಕಾರಿಗಳು ಎಂದು 
ಸೂಚಿಸಲು, ಅರ್ಜುನನಿಗೆ ಈ ವಿಶೇಷಣವನ್ನು ನೀಡಲಾಗಿದೆ. ಪ್ರವಕ್ಷ್ಯಾಮಿ - ನಿರೂಪಿಸುತ್ತೇನೆ. 
ಯತ್‌ ಜ್ಞಾತ್ನಾ- ಯಾವ ಈ ಪ್ರಮೇಯವನ್ನು ತಿಳಿದು. ಅಶುಭಾತ್‌- ದುಷ್ಟವಾದ ಸಂಸಾರ 
ದಿಂದ , ಮೋಕ್ಚ್ಯಸೇ- ಬಿಡುಗಡೆ ಹೊಂದುವಿ. ॥ 1 ॥ 


ವಿವರಣೆ- (1) "ಜ್ಞಾ' ಎಂಬ ಧಾತುವಿಗೆ ಅವಬೋಧನೆ, ಅರಿವು ಎಂದರ್ಥ. ಅದಕ್ಕೆ 
ಲ್ಯುಟ್‌ ಎಂಬ ಪ್ರತ್ಯಯವನ್ನು ಹಚ್ಚಿದಾಗ "ಜ್ಞಾನ' ಎಂಬ ಪದವು ನಿಷ್ಠನ್ನವಾಗುತ್ತದೆ. ಈ 
ಪ್ರತ್ಯಯವು ಸಾಮಾನ್ಯವಾಗಿ ಭಾವಾರ್ಥವನ್ನು ನೀಡುತ್ತದೆ. ಭಾವ ಎಂದರೆ ಧಾತುವಿನ ಅರ್ಥ. 
ಹೀಗಾಗಿ ಜ್ಞಾನ ಶಬ್ದವು ಸಾಮಾನ್ಯವಾಗಿ "ಅರಿವು' ಎಂಬ ಅರ್ಥದಲ್ಲಿರುತ್ತದೆ. ಇಲ್ಲಿ "ಜ್ಞಾನಂ 
ಪ್ರವಕ್ಸ್ಟಾಮಿ' ಎಂದೆನ್ನಲಾಗಿದೆ. ಪ್ರವಚನದಿಂದ ಅರಿವನ್ನು ಮೂಡಿಸಬಹುದು. ಅದನ್ನು 
ಪ್ರವಚನ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಇಲ್ಲಿಯ ಜ್ಞಾನಶಬ್ದವು ಪ್ರವಚನದಿಂದ ಮೂಡ 
ಬಹುದಾದ ಜ್ಞಾನಕ್ಕೆ (ಅರಿವಿಗೆ) ವಿಷಯವಾದ ಪ್ರಮೇಯ ಎಂಬ ಅರ್ಥದಲ್ಲಿದೆ. ಹಾಗಾಗಿ 
ಇಲ್ಲಿಲ್ಯುಟ್‌ ಪ್ರತ್ಯಯವು ಕರ್ಮಕಾರಕಾರ್ಥದಲ್ಲಿದೆ, ಭಾವಾರ್ಥದಲ್ಲಲ್ಲ, 


ವಿವರಣೆ- (2) ಈ ಶ್ಲೋಕದಲ್ಲಿರುವ ಜ್ಞಾನ ಹಾಗೂ ವಿಜ್ಞಾನ ಎಂಬ ಎರಡು ಪದಗಳೂ 
ಪರಮಾತ್ಮನ ಮಹಿಮೆ ಎಂಬ ಅರ್ಥದಲ್ಲಿವೆ. ಜ್ಞಾನಶಬ್ದವು ಸಾಮಾನ್ಯ ಮಹಿಮೆಯನ್ನು 
ಹೇಳುತ್ತಿದ್ದರೆ ವಿಜ್ಞಾನ ಶಬ್ದವು ವಿಶೇಷ ಮಹಿಮೆಯನ್ನು ಹೇಳುತ್ತಿದೆ. ಮುಂದೆ ನಿರೂಪಿಸಲಾಗುವ 
ಸರ್ವಭೂತವ್ಯಾಪ್ತಿ, ಸರ್ವಭೂತಾಧಾರತ್ವಮೊದಲಾದ ಮಹಿಮೆಯನ್ನು ಸಾಮಾನ್ಯ ಮಹಿಮೆ 
ಎಂದಿಟ್ಟುಕೊಳ್ಳಲಾಗಿದೆ. ಈ ಮಹಿಮೆಯು ಪ್ರಧಾನವಾಗಿ ಸ್ವತಂತ್ರವಾಗಿ ಪರಮಾತ್ಮನಲ್ಲಿರುವಂತೆ, 
ಮಹಾಲಕ್ಷ್ಮೀ, ಬ್ರಹ್ಮಾದಿದೇವತೆಗಳಲ್ಲೂಪರಮಾತ್ಮನಿಂದ ಅನುಗೃಹೀತವಾಗಿ, ಅವನ ಅಧೀನ 
ವೆನಿಸಿ, ಅಪ್ರಧಾನವಾಗಿ ಇದೆ. ಈ ದೃಷ್ಟಿಯಿಂದ ಇದು ಸಾಮಾನ್ಯಮಹಿಮೆ. ಈ ಮಹಿಮೆಯ 


ಅಧ್ಯಾಯ 9 523 


ಅರಿವು ಜೀವರಿಗೆ ಆವಶ್ಯಕ. ಇದರ ಅರಿವಿನಿಂದ, ಮೋಕ್ಷಾಃ ದಿಪುರುಷಾರ್ಥ ಲಭಿಸಿದರೆ, ಇದರ 
ಅರಿವು ಇಲ್ಲವೆಂದಾದಲ್ಲಿ ನರಕಾದ್ಯನರ್ಥವೂ ಅನಿವಾರ್ಯವೆನಿಸಿದೆ . ಹೀಗೆ ಸಾಮಾನ್ಯವಾಗಿ 
ಎಲ್ಲರೂ ಅರಿತುಕೊಳ್ಳಲೇ ಬೇಕಾಗಿರುವುದರಿಂದಲೂ ಇದು ಸಾಮಾನ್ಯ ಮಹಿಮೆ ಎನಿಸಿದೆ. ಅಹಂ 
ಕ್ರತುಃ ಅಹಂ ಯಜ್ಞ ಎಂಬಿತ್ಯಾದಿಯಾಗಿ ಮುಂದೆ ನಿರೂಪಿಸಲ್ಲಡುವ ಮಾಹಾತ್ಮ್ಯ ವಿಶೇಷವೆನಿಸಿದೆ. 
ಅದರಿಂದ ಅಭಿಪ್ರೇತವಾಗಿರುವ ಸರ್ವ ಯಜ್ಞಭೋಕೃತ್ಪಾದಿಗಳು, ಅಪ್ರಧಾನ ವಾಗಿಯೂ 
ಬೇರೆಯವರಲ್ಲಿಇಲ್ಲ ಅದರ ಅರಿವು ಇಲ್ಲವೆಂದಾದರೆ. ನರಕಾದ್ಯನರ್ಥವಿಲ್ಲ ಆದರೆ ಜೀವನದ 
ಪರಮಗುರಿಯಾದ ಮೋಕ್ಷವನ್ನು ಸಾಧಿಸಿಕೊಳ್ಳಬೇಕಾದರೆ ಅದರ ಅರಿವು ಅನಿವಾರ್ಯ. ಈ 
ದೃಷ್ಟಿಯಿಂದ ಅದನ್ನು ಇಲ್ಲಿ "ವಿಜ್ಞಾನ'- ವಿಶೇಷ, ಪ್ರಮೇಯ ವಿಶೇಷ ಮಹಿಮೆ ಎಂದು 
ಉಲ್ಲೇಖಿಸಲಾಗಿದೆ. 


ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಮ್‌ । 
ಪ್ರತ್ಯಕ್ಟ್ಬಾವಗಮಂ ಧರ್ಮ್ಯಂ ಸುಸುಖಂಕರ್ತುಮವ್ಯಯಮ್‌ 112 1 


ಅರ್ಥ- ಮುಂದೆ ಇಲ್ಲಿ ಪ್ರವಚನದ ಮೂಲಕ ಮೂಡಿಸಲ್ಪಡುವ ಅರಿವು ಸರ್ವಧಾರಕ 
ನೆನಿಸಿರುವುದರಿಂದ ಧರ್ಮನೆನಿಸಿರುವ ಪರಮಾತ್ಮವಿಷಯಕವೂ ಸರ್ವೇಂದ್ರಿಯ ಪ್ರೇರಕನಾಗಿದ್ದು 
"ಹತಕ' ಎಂದು ಕರೆಯಿಸಿಕೊಳುತಿರುವ ಪರಮಾತನ ಅಪರೋಕಜ್ಞಾನವನ್ನು ಸಾಧಿಸಿ 

ಖಲ" ೪-೨ ೨ A ಡ್‌ 

ಕೊಡುವಂತಾದ್ದು ಆಗಿರುವುದರಿಂದ ವಿದ್ಯೆಗಳಲ್ಲೆಲ್ಲಾಪ್ರಧಾನ ವಿದ್ಯೆ ಎನಿಸಿದೆ. ಅದು ಗೋಪ್ಯ 
ವಾದವುಗಳಲ್ಲಿ ಪ್ರಧಾನ ಗೋಪ್ಯವಾಗಿದ್ದುರಾಜಗುಹ್ಯವೆನಿಸಿದೆ. ಈ ಎಲ್ಲಾಕಾರಣಗಳಿಂದಾಗಿ 
ಉತ್ತಮವೂ ಎನಿಸಿದೆ. ಅಕ್ಚಯಫಲವೆನಿಸಿರುವ ಮೋಕ್ಟಕ್ಕೆ ಸೋಪಾನವೆನಿಸಿರುವ ಈ ಅರಿವು 
ಸಂಪಾದಿಸಲು ಅತ್ಯಂತ ಸುಲಭವೆನಿಸಿದೆ. 


ಪುನಃ ಪ್ರಶಂಸತಿ- ರಾಜೇತಿ ॥॥ ಇದಂ ವಕ್ಷ್ಯಮಾಣಂ | ರಾಜವಿದ್ಯಾ ರಾಜ್ಞೀ 
ಚಾಸೌ ವಿದ್ಯಾ ಚ ರಾಜವಿದ್ಯಾ । ವಿದ್ಯಾನಾಂ ಪ್ರಧಾನವಿದ್ಯೇತ್ಯರ್ಥಃ | ರಾಜಗುಹ್ಯಂ 
ಗುಹ್ಯಾನಾಂ ಗೋಪ್ಯಾನಾಂ ಮಧ್ಯೇ ಪ್ರಧಾನಗೋಪ್ಯಮ್‌ | ಪವಿತ್ರಂ ಪಾವಿತ್ರ ಇ 
ಹೇತುಮ್‌ । ಅತ ಏವೋತ್ತಮಮ್‌ । ಪ್ರತ್ಯಕ್ಷಾವಗಮಂ ಅಕ್ಷೇಷು ಪ್ರತಿ ಪ್ರತಿ ಸ್ಥಿತಃ 
ಪ್ರತ್ಯಕ್ಷೋ ಭಗವಾನ್‌ । ಕುಗತಿಪ್ರಾದಯ ಇತಿ ಪ್ರಾದಿಸಮಾಸೋ ನಾವ್ಯಯೀ- 
ಭಾವಃ | ಅವಗಮ್ಯತೇ ಸಾಕ್ಷಾತ್‌ ಕ್ರಿಯತೇ ಯೇನ ತತ್‌ ಅವಗಮಮ್‌ | ಗ್ರಹ- 
ವೃದ್ಧನಿಶ್ಚಿಗಮಶ್ಚೇತಿ ಕರಣೇ ಗಮೇರಪ್‌ ಪ್ರತ್ಯಯಃ । ಪ್ರತ್ಯಕ್ಷಸ್ಯ ಹರೇರವಗಮಂ 


ಪ್ರತ್ಯಕ್ಷಾವಗಮಂ ಸರ್ಮೇಂದ್ರಿಯಪ್ರೇರಕ ಭಗವದಪರೋಕ್ಷಜ್ಞಾನಸಾಧನಮ್‌ 


524 ಗೀತಾವಿವೃತಿ 


ಅನುವಾದ- “"ರಾಜವಿದ್ಯಾ' ಎಂಬ ಎರಡನೆಯ ಶ್ಲೋಕದಲ್ಲಿ ಮುಂದೆ ನಿರೂಪಿಸ 
ಲಾಗುತ್ತಿರುವ ಪ್ರಮೇಯವನ್ನು ಪುನಃ ಪ್ರಶಂಸಿಸಲಾಗಿದೆ. ಇದಂ- ಮುಂದೆ ನಿರೂಪಣೆಯಿಂದ 
ಮೂಡಿಸಲಾಗುವ ಅರಿವು ರಾಜವಿದ್ಯಾ- ರಾಜ್ಞೇವಿದ್ಯಾ ಮಹಾರಾಣಿಯಂತಹ ವಿದ್ಯ ಎನಿಸಿದೆ. 
ಈ ವಿಶೇಷಣದಿಂದ ವಿದ್ಯೆಗಳಲ್ಲೆಲ್ಲಾ ಪ ಪ್ರಧಾನವಿದ್ಯೆ ಎಂದಂತಾಯಿತು. ರಾಜಗುಹ್ಯಂ- 
ಗುಹ್ಯಗಳಲ್ಲೆಲ್ಲಾ- ಟದ: ರಹಸ್ಯಗಳಲ್ಲೆಲ್ಲಾ ಪ್ರಧಾನವಾದ ರಹಸ್ಯವೆನಿಸಿದೆ. ಪವಿತ್ರ ಡಿ 
ಪಾವಿತ್ರ್ಯಕ್ಕೆ ಕಾರಣವೆನಿಸಿದೆ. ಆದುದರಿಂದಲೇ ಉತ್ತಮವೆನಿಸಿದೆ. ಪ್ರತ್ಯಕ್ಟಾವಗಮಂ - = ಪ್ರತ್ಯಕ್ಕಸ್ಯ 
ಅವಗಮಂ- ಪ್ರತಿಯೊಂದು ಇಂದ್ರಿಯದಲ್ಲಿ ಪ್ರೇರಕನಾಗಿರುವುದರಿಂದ ಪ್ರ ತ್ಯಕ್ಷ ಎಂದು 
ಕರೆಯಲಡುವಪ ಪರಮಾತ್ಮನ ( (ಪ್ರತ್ಯಕೃಸ್ಯ) ) ಅಪ ಪರೋಕ್ಷಜ್ಞಾನಕ್ಕೆ ಸಾಧನ ಜಟ ॥ ಈ 
ಜ್ಞಾನ. ಹಾಗಾಗಿ ಈ (1) ಪ್ರ ತ್ಯಕ್ಷ ಶಬ್ದವು ಅವ್ಯ ಯೀಭಾವಸಮಾಸ ವೆನಿಸದೆ "ಕುಗತಿಪ್ರಾದಯಃ' 
ಎಂಬ ಸೂತ್ರದಿಂದ ನಿಷ್ಠನ್ನವಾದ "ಅಕೆ ಕ್ಲೇಷು' (ಇಂದ್ರಿಯಗಳಲ್ಲಿ ಪ್ರತಿಪ್ರ ತಿಸ್ಸಿತಮ್‌ (ಪ್ರತ್ಯೇಕ 
ಪ್ರತ್ಯೇಕವಾಗಿ ಸ ಸನ್ನಿಹಿತವಾಗಿರುವ) ಎಂಬೀ ಅರ್ಥದಲ್ಲಿರುವ ಪ್ರಾದಿಸಮಾಸವೆನಿಸಿದೆ. (2) 
WE ಎಂಬೀಪದವೂ "ಅವ' ಎಂಬೀ ಉಪಸರ್ಗ ಪೂರ್ವಕವಾದ ಗಮ್‌ ಧಾತುವಿಗೆ "ಗ್ರಹ 
ವೃದ್ಧ ೈನಿಶ್ಚಿಗಮಶ್ಚ' ಎಂಬೀ ಪಾಣಿನಿಸೂತ್ರಾನುಸಾರವಾಗಿ ಕರಣಾರ್ಥದಲ್ಲಿ"ಅಪ್‌' ಪ ಪ್ರತ್ಯಯದ 
ಸಂಯೋಜನೆಯಿಂದ ನಿಷ್ಠನ್ನವಾಗಿದೆ. ಆದುದರಿಂದ ಪ್ರ ತ್ಯಕ್ಷಸ್ಕ- ಸರ್ವೇಂದ್ರಿಯಪ್ರೆ So 


ಹರಿಯ, ಅವಗಮಂ: ಅಪ ಪರೋಕ್ಷಜ್ಞಾನಕ್ಕೆ ಸಾಧನವಾಗಿದೆ (ಈ ಜ್ಞಾನ) ಎಂಬೀ ಅರ್ಥದಲ್ಲಿ 
'ಪ್ರತ್ಯಕ್ಷಾವಗಮ' ಶಬ್ದವನ್ನು ಬಳಸ ಲಾಗಿದೆ. 


ವಿವರಣೆ- (1) " ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಪ್ರಮಾಣ' ಎಂಬ ಅರ್ಥದಲ್ಲಿ 
ಸಾಮಾನ್ಯವಾಗಿ "ಪ್ರತ್ಯ ಕ್ಲ ಶಬ್ದದ "ಬಳಕೆ. ಅಕ್ಸಿಣೀ ಪ್ರತಿ ಅಕ್ಟೋಃ ಆಭಿಮುಖ್ಯಂ- 
ಇಂದ್ರಿಯಗಳಿಗೆ ವಿಷಯದ ಸನ್ನಿ ಕರ್ಷ- ಎಂಬೀ ಪಾಣಿನಿ ಸೂತ್ರದಂತೆ ಅವ ಯೀಭಾವ ಸಮಾಸ 
ವಾದಾಗ ನಿಷ್ಠನ್ನವಾದ ಪ್ರತ್ಯಕ್ಟಶಬ್ದವು ಈ ಅರ್ಥದಲ್ಲಿರುತ್ತದೆ. ಅವ್ಯ ಜಾ ಸಮಾಸಗಳಲ್ಲಾ 
ಅವ ; ಯವಾಗಿರುವುದರಿಂದ ಹೀಗೆ ನಿಷ್ಠನ್ನವಾದ ಈ ಪ್ರತ್ಯಕ್ಷ ಕ್ಷಶಬ್ದವು ಅವ್ಯಯವೆನಿಸಿದ್ದು ಪ್ರಾಯಶಃ 
ಎಲ್ಲಾವಿಭಕ್ತಿಗಳಲ್ಲೂ ಪ್ರತ್ಯಕ್ಷಂ ಎಂದೇ ಇರುತ್ತದೆ ಹೊರತು ಬೇರೆಬೇರೆ ವಿಭಕ್ತಿ ಗಳಲ್ಲಿ ಬೇರೆಬೇರೆ 

ರೂಪಗಳನು ತಾಳುವುದಿಲ್ಲ, ಪಕ್ಕ ತಪ್ರತ್ಯಕ್ಷಾವಗಮ ಎಂಬಲ್ಲಿರುವ ಪ್ರತ್ರ ೈಕ್ಚಶಬ್ದವು ಅವ್ಯಯೀಭಾವ 
ವಲ್ಲ “ಕುಗತಿಪ್ರಾದಯಃ' (ಕುಶಬ್ದ ಗತಿಸಂಜ್ಞೆಯಿರುವ ಶಬ್ದಗಳು ಹಾಗೂ ಪ್ರಾದಿಗಣದಲ್ಲಿ 
ಸೇರಿರುವ ಉಪಸರ್ಗಗಳು ತಮ್ಮ ಅನ್ನಯಕ್ಕೆ ಅನುಗುಣವಾದ ಪದಗಳ ಜೊತೆಗೆ ಸಮಾಸ 
ಹೊಂದುತ್ತವೆ- ಎಂಬ ಸೂತ್ರದಂತೆ ನಿಷ್ಠನ್ನವಾದ ತತ್ತುರುಷಸಮಾಸಗಳಲ್ಲೊಂದಾದ ಪ್ರಾದಿ 
ಸಮಾಸವೆನಿಸಿದೆ ಇದು. ಹಾಗಾಗಿ “ಪ್ರಗತಃ ಆಚಾರ್ಯಃ ಪ್ರಾಚಾರ್ಯಃ' ಎಂದಾಗುವಂತೆ 
ಪ್ರಾದಿಗಳಲ್ಲಿ ಒಂದಾದ "ಪ್ರತಿ' ಶಬ್ದವು ತನ್ನ ಅನ್ಹಯಕ್ಕೆ ಅನುಗುಣವಾದ "ಅಕ್ಟೇಷು' ಪದದ 


ಅಧ್ಯಾಯ 9 ೨೦25 


ಜೊತೆಗೆ ಅಕ್ಷ (ಇಂದ್ರಿಯ)ಗಳಲ್ಲಿಪ್ರತಿಸ್ಸಿತಃ (ಇರುವವನು) ಎಂಬ ಅರ್ಥದಲ್ಲಿಸಮಾಸಹೊಂದಿ 
ನಿಷ್ಠನ್ನವಾಗಿದೆ ಈ ಪ್ರತ್ಯಕ್ಷಶಬ್ದ, ಆದುದರಿಂದ ಇದು ಅವ್ಯಯವಲ್ಲ ಹಾಗಾಗಿ ಷಷ್ಠೀವಿಭಕ್ತಿಯಲ್ಲಿ 
ಇದು 'ಪ್ರತ್ಯಕ್ಟಸ್ಯ' ಎಂಬ ರೂಪವನ್ನು ತಾಳುತ್ತಿದೆ. ಹೀಗೆ ಇದು "ಆರು ಇಂದ್ರಿಯಗಳಲ್ಲಿ 
ನಿಯಾಮಕನಾಗಿರುವ ಪರಮಾತ್ಮ ' ಎಂಬ ವಿಶೇಷಾರ್ಥದಲ್ಲಿದೆ. 


ವಿವರಣೆ- (2) ಗಮ್ಸೃ ಎಂಬ ಧಾತುವು ಗತ್ಯರ್ಥದಲ್ಲಿದೆ. 'ಗತ್ಯರ್ಥದಲ್ಲಿರುವ ಧಾತು 
ಗಳೆಲ್ಲಾ ಜ್ಞಾನ ಎಂಬ ಅರ್ಥವನ್ನೂ ನೀಡುತ್ತವೆ' ಎಂಬ ನಿಯಮದಂತೆ "ಅವ' ಉಪಸರ್ಗ 
ವಿಶಿಷ್ಠವಾದ "ಗಮ್‌' ಧಾತುವು ಅಪರೋಕ್ಷಜ್ಞಾನ ಎಂಬ ಅರ್ಥದಲ್ಲಿದೆ. ಅದಕ್ಕೆ ಕರಣ- 
ಕಾರಕಾರ್ಥದಲ್ಲಿಅಪ್‌ ಪ್ರತ್ಯಯ ಸೇರಿದಾಗ ಅವಗಮ್‌- ಅ(ಪ್‌) ಅವಗಮ (ಅವಗಮ್ಯತೇ 
ಅನೇನ= ಯಾವುದರಿಂದ ಪ್ರತ್ಯಕ್ಷನೆನಿಸಿರುವ ಪರಮಾತ್ಮನು ಅಪರೋಕ್ಷವಾಗಿ ತಿಳಿಯಲ್ಲಡು 
ತಾನೋ ಅಂತಹ ಸಾಧನ ಎಂಬೀ ಅರ್ಥದಲ್ಲಿ)ಪದವು ನಿಷ್ಠನ್ನವಾಗಿದೆ. 


ಧರ್ಮ್ಯಂ ಸರ್ವಧಾರಕತ್ವಾದ್‌ಧರ್ಮೋ ಭಗವಾನ್‌ | ಧೃಳ್‌ ಧಾರಣ 
ಇತ್ಯತಃ ಔಣಾದಿಕೋ ಮನ್‌ ಪ್ರತ್ಯಯಃ । ಧರ್ಮಾದನಪೇತಂ ತದ್ದಿಷಯಂ 
ಧರ್ಮ್ಯಮ್‌ । ಸರ್ವಧಾರಕಭಗವದ್‌ವಿಷಯಪರೋಕ್ಷಜ್ಞಾನಂ ಭಗವದಪ- 
ರೋಕ್ಷಜ್ಜಪ್ತಿಸಾಧನಮ್‌ ಅವ್ಯಯಂ ಅಕ್ಷಯಮೋಕ್ಷಫಲಕಂ । ಕರ್ತುಂ ಸಂಪಾದ- 
ಯಿತುಂ ಸುಸುಖಂ ಅತ್ಯಂತ ಸುಲಭಮಿತ್ಯರ್ಥಃ | ಪ್ರವಕ್ಷಾ ಮೀತಿ ಪೂರ್ಮೇ- 
ಣಾನ್ಹಯಃ ॥ 2 ॥ 


ಅನುವಾದ - ಧರ್ಮ್ಯಂ ಎಂಬಲ್ಲಿರುವ ಧರ್ಮ ಪದವು (1) ಧಾರಣೆ ಎಂಬ ಅರ್ಥ 
ದಲ್ಲಿರುವ ಧೃಳ್‌್‌ ಧಾತುವಿಗೆ " ಔಣಾದಿಕ 'ವೆಂಬ ವ್ಯಾಕರಣಪ್ರಸಿದ್ಧವಾದ “ಮನ್‌' ಎಂಬ 
ಪ್ರತ್ಯಯ ಸೇರಿದಾಗ ನಿಷ್ಠನ್ನವಾಗಿದೆ. ಹಾಗಾಗಿ ಅದು 'ಸರ್ವಧಾರಕನಾಗಿರುವವನು' ಎಂಬ 
ಕಾರಣದಿಂದ ಭಗವಂತನನ್ನು ಹೇಳುತ್ತಿದೆ. (2) ಆ ಧರ್ಮ ಶಬ್ದಕ್ಕೆ “ಧರ್ಮಾತ್‌ ಅನಪೇತಂ' 
ಎಂಬ ಅರ್ಥದಲ್ಲಿಯತ್‌ ಪ್ರತ್ಯಯವನ್ನು ಸಂಯೋಜಿಸಿದಾಗಧರ್ಮ* ಯ = ಧರ್ಮ್ಯ' ಶಬ್ದದ 
ನಿಷ್ಪತ್ತಿ. ಹಾಗಾಗಿ "ಧರ್ಮಾತ್‌ ಅನಪೇತಂ'- ಧರ್ಮನೆನಿಸಿರುವ ಭಗವಂತನಿಂದ ದೂರ 
ವಾಗದೆ ಇರುವಂತಾದ್ದು - ಅಂದರೆ, ಅವನನ್ನು ವಿಷಯೀಕರಿಸುತ್ತಿರುವಂತಾದ್ದು ಎಂಬ 
ಅರ್ಥವನ್ನು ಇದು ನೀಡುತ್ತಿದೆ. ಹೀಗೆ "ಧರ್ಮ್ಯ' ಎಂಬ ವಿಶೇಷಣದಿಂದಾಗಿ ಇಲ್ಲಿಮುಂದಿನ 
ನಿರೂಪಣೆಯಿಂದಾಗಿ ನಿಷ್ಟಾದಿತವಾಗುವ ಜ್ಞಾನವು ಸರ್ವಧಾರಕ ನೆನಿಸಿರುವ ಪರಮಾತ್ಮವಿಷಯಕ 
ಪರೋಕ್ಷಜ್ಞಾನವಾಗಿದ್ದುಕೊಂಡು ಸರ್ವೇಂದ್ರಿಯ ಪ್ರೇರಕನಾದ ಅವನ ಅಪರೋಕ್ಷಜ್ಞಾನಕ್ಕೆ 
ಸಾಧನ (ಪ್ರತ್ಯಕ್ಷಾವಗಮಂ) ಎನಿಸಿದೆ ಎಂದಾಯಿತು. ಈ ಜ್ಞಾನವು ಅವ್ಯಯಂ- ನಾಶರಹಿತ 


೨26 ಗೀತಾವಿವೃತಿ 


ವಾದ ಮೋಕ್ಟರೂಪಫಲವುಳ್ಳದ್ದು ಈ ಜ್ಞಾನವು ಕರ್ತುಂ: ಸಂಪಾದಿಸಲು, ಸುಸುಖಂ: ಅತ್ಯ ೦ತ 
ಸುಲಭವೆನಿಸಿದೆ. ಹಿಂದಿನ ಶ್ಲೋಕದಲ್ಲಿರುವ "ಪ್ರವಕ್ಷ್ಯ್ಯಾಮಿ' ಎಂಬಲ್ಲಿಗೆ ಈ ಶ್ಲೋಕ ವಾಕ್ಯವನ್ನು 
ಅನ್ನಯಿಸಿಕೊಳ್ಳಬೇಕು. [12 11 


ವಿವರಣ : (1) ಕ್ರಿಯಾರ್ಥಕವೆನಿಸಿರುವ ಧಾತುಗಳಿಗೆ ಪರದಲ್ಲಿ ಸಂಯೋಜನೆಗೊಳ್ಳುವ 
ಮೂಲಕ ಶಬ್ದಗಳ ನಿಷ್ಪತ್ತಿಗೆ ಕಾರಣವಾದ ಪ್ರತ್ಯಯಗಳಿಗೆ "ಕೃತ್‌' ಪ್ರತ್ಯಯಗಳೆಂಬ ಪ್ರಸಿದ್ಧಿ, 
ಅಂತಹ ಪ್ರತ್ಯಯಗಿಳಲ್ಲಿ "ಉಣಾದಿಗಳು' ಎಂದು ಕರೆಯಿಸಿಕೊಳುತ್ತಿರುವ ಅನೇಕ ಪ್ರತ್ಯಯ 
ಗಳಿವೆ. ಅವುಗಳಲ್ಲಿ'ಮನ್‌' ಪ್ರತ್ಯಯವೂ ಒಂದು. ಧಾರಣೆ ಎಂಬ ಅರ್ಥದಲ್ಲಿರುವ "ಧೃಇಗ್‌' 
ಧಾತುವಿಗೆ ಕರ್ತೃ ಕಾರಕಾರ್ಥದಲ್ಲಿ ಈ ಪ್ರತ್ಯಯವನ್ನು ಸಂಯೋಜಿಸಿದಾಗ ಧೃ* ಮ 
ಧರ್‌ + ಮ = ಧರ್ಮ ಎಂಬ ಶಬದ್ದ ನಿಷ್ಪತ್ತಿ. ಹಾಗಾಗಿ ಅದಕ್ಕೆ ಧಾರಣ ಕರ್ತೃ - ಧಾರಕ 
ಎಂದರ್ಥ. ಧಾರಕರಲ್ಲೆಲ್ಲಾಪ್ರಧಾನನೆನಿಸಿರುವವನು ಪರಮಾತ್ಮ. ಆದುದರಿಂದ ಮುಖ್ಯವಾಗಿ 


ಅದು ಅವನನ್ನೇ ಹೇಳುತ್ತಿದೆ. ಆದುದರಿಂದ ಪ್ರಕೃತ ಅದಕ್ಕೆ ಸರ್ವಧಾರಕನಾದ ಪರಮಾತ್ಮ ಎಂಬ 
ಅರ್ಥವು ಯುಕ್ತವೇ ಆಗಿದೆ. 


ವಿವರಣೆ- (2) 'ಧರ್ಮಪಥ್ಯರ್ಥನ್ಯಾಯಾದನಪೇತೇ' ("ಧರ್ಮ, ಪಥಿನ್‌, ಅರ್ಥ, 
ಹಾಗೂ ನ್ಯಾಯ ಎಂಬ ಪದಗಳ ಮುಂದೆ "ಅನಪೇತ ' ಎಂಬ ಅರ್ಥದಲ್ಲಿ ಯತ್‌ ಪ್ರತ್ಯಯ 
ಬರುತ್ತದೆ) ಎಂದು ಪಾಣಿನಿಸೂತ್ರ. ಇದರಂತೆ ಧರ್ಮ * ಯ(ತ್‌) ಧರ್ಮ್‌ ಯ ಎ ಧರ್ಮ 
ಎಂಬ ಶಬ್ದದ ನಿಷ್ಪತ್ತಿ. ಹಾಗಾಗಿ ಇದು ಪ್ರಕೃತ ಸರ್ವಧಾರಕನಾದುದರಿಂದ ಧರ್ಮನೆನಿಸಿರುವ 
ಪರಮಾತ್ಮನಿಂದ ದೂರವಾಗದೆ (ಅನುಪೇತ) ಇರುವಂತಾದ್ದು ಈ ಅವನನ್ನು ಉದ್ದೇಶಿಸಿಕೊಂಡು 
ಇರುವಂತಾದ್ದು - ಅವನನ್ನು ವಿಷಯೀಕರಿಸುತ್ತಿರುವಂತಾದ್ದು ಎಂಬ ಅರ್ಥದಲ್ಲಿದೆ. 


ಶ್ರದ್ದೆ ಉಳ್ಳವನಿಗಷ್ಟೇ ಭಗವನ್ಮಾಹಾತ್ಮೆ ಆಯ ಅರಿವು 
ಅಶ್ರದ್ಧಧಾನಾಃ ಪುರುಷಾ ಧರ್ಮ್ಯಸ್ಕಾಸ್ಯ ಪರಂತಪ । 
ಅಪ್ರಾಪ್ಯ ಮಾಂ ನಿವರ್ತಂತೇ ಮೃತ್ಯುಸಂಸಾರವರ್ತ್ಮನಿ 11 3 1 


ಅರ್ಥ- ಶತ್ರುತಾಪಕನೇ ! ಧಾರಕನಾದ ಪರಮಾತ್ಮನ ಈ ಜ್ಞಾನದ ವಿಷಯದಲ್ಲಿ ಶ್ರ ದ್ಲೆಯನ್ನು 
ಬೆಳೆಸಿಕೊಳ್ಳದಿರುವ ಪುರುಷರು ನನ್ನನ್ನು ತಲುಪದೆ ಮೃತ್ಯುವೆನಿಸಿರುವ ಸಂಸಾರಮಾರ್ಗದಲ್ಲಿ 
ನಿರಂತರವಾಗಿ ಇದ್ದು ಬಿಡುತ್ತಾರೆ. 


ನನು ತ್ಹಯೋಚ್ಯಮಾನಂ ಭಗವದಪರೋಕ್ಷಜ್ಞಪ್ತಿಸಾಧನಂ ತದ್ದಿಷಯ- 
ಪರೋಕ್ಷಜ್ಞಾನಂ ಉಕ್ತಗುಣಕಂ ಸುಕರಂ ಚೇನ್ನ ಕೋಠಪಿ ಸಂ 


ಶ್ರ 
q 
ತ್ರ 
ಶಿ) 
a 
್ಲ 


ಅಧ್ಯಾಯ 9 527 


ವಾ ಅಕುರ್ವತಾಂ ಕಿಮನಿಷ್ಟಮಿತ್ಯತೋ ವಾ5ಹ- ಅಶ್ರದ್ದಧಾನಾ ಅತಿ ॥ 
ಧರ್ಮಸ್ಯ ಭಗವದ್ದಿಷಯಸ್ಯಾಸ್ಯ ಜ್ಞಾನಸ್ಯಾಶ್ರದ್ದಧಾನಾಃ ಪುಮರ್ಥಹೇತುತ್ತೇ 
ಶ್ರದ್ಧಾವಿಹೀನಾಃ ಪುರುಷಾಃ ಮಾಮಪ್ರಾಪ್ಯ ಮೃತ್ಯುಸಂಸಾರವರ್ತೃನಿ ನಿವರ್ತಂತೇ 
ನಿತರಾಂ ವರ್ತಂತೇ ಪತಂತೀತೃರ್ಥಃ | 3 11 


ಅನುವಾದ- ಮೇಲಿನ ಎರಡನೆಯ ಶ್ಲೋಕದಲ್ಲಿನಿರೂಪಿಸಲಾದ ಒಳ್ಳೆಯ ಅಂಶಗಳಿಂದ 
ಕೂಡಿರುವ, ನಿನ್ನಿಂದ ಮುಂದೆ ನಿರೂಪಿಸಲ್ಪಡುತ್ತಿರುವ, ಪರಮಾತ್ಮನ ಅಪರೋಕ್ಷಜ್ಞಾನಕ್ಕೆ 
ಸಾಧನವೆನಿಸಿರುವ  ಪರಮಾತ್ನವಿಷಯಕಪರೋಕ್ಷಜ್ಞಾನವು "ಕರ್ತುಂ ಸುಸುಖಂ' 
ಎಂದೆನ್ನಲಾಗಿರುವಂತೆ ಅತ್ಯಂತ ಸುಲಭವೆನಿಸಿದ್ದರೆ ಅದನ್ನು ಸಂಪಾದಿಸಿ ಎಲ್ಲರೂ ಮುಕ್ತಿಯನ್ನು 
ಪಡೆದು ಯಾರೂ ಸಂಸಾರದಲ್ಲಿ ಮುಂದುವರಿಯಬಾರದಿತ್ತು ಎಂಬ ಅರ್ಜುನನ ಆಶಂಕೆಗೆ 
ಉತ್ತರವಾಗಿ (1) "ಅಶ್ರದ್ಧಧಾನಾಃ ಪುರುಷಾಃ ಎಂಬೀ ಶ್ಲೋಕವು ಪ್ರಸ್ತುತವಾಗಿದೆ. ಅಥವಾ ಈ 
ಶ್ಲೋಕದಲ್ಲಿ "ಈ ಜ್ಞಾನವನ್ನು ಸಂಪಾದಿಸದೆ ಇರುವವರಿಗೆ ಏನು ಅನಿಷ್ಟವೊದಗಿಬರುತ್ತದೆ ?' ಎಂಬ 
ಪ್ರಶ್ನೆಗೆ ಭಗವಂತನು (2) ಉತ್ತರಿಸುತ್ತಿದ್ದಾನೆ. ಧರ್ಮ್ಯಸ್ಯಾಸ್ಯ- ಸರ್ವಧಾರಕನಾದ ಪರಮಾತ್ಮ 
ವಿಷಯಕವಾದ ಈ ಜ್ಞಾನದ, ಅಶ್ರದ್ಧಧಾನಾಃ- ಪುರುಷಾರ್ಥ ಸಾಧನತ್ನದ ವಿಷಯದಲ್ಲಿ 
ಶ್ರದ್ಧೆಯನ್ನು ಹೊಂದದಿರುವ ಪುರುಷರು ನನ್ನನ್ನು ತಲುಪದೆ ಮೃತ್ಯುರೂಪದ ಸಂಸಾರ 
ಮಾರ್ಗದಲ್ಲಿ ನಿವರ್ತಂತೇ: ನಿತರಾಂ ವರ್ತಂತೇ - ಬಹಳವಾಗಿ ಇದ್ದುಬಿಡುತ್ತಾರೆ. ಅಂದರೆ- 
ಅನಿವಾರ್ಯವಾಗಿ ಬಿದ್ದುಕೊಂಡಿರುತ್ತಾರೆ - ಎಂದು ಅಭಿಪ್ರಾಯ. ॥13 ॥ 


ವಿವರಣೆ- (1) ಯಾವುದೇ ಸಾಧನವು ಫಲಕಾರಿಯಾಗಬೇಕಾದರೆ ಅದನ್ನು ಸಮರ್ಥವಾಗಿ 
ಕೈಗೂಡಿಸಿಕೊಳ್ಳಬೇಕು. ಹಾಗಾಗಬೇಕಾದರೆ ಶ್ರದ್ಧೆಯಿರಬೇಕು. ಹಾಗಾಗಿ ಇಲ್ಲಿ ನಿರೂಪಿಸಲಾಗುವ 
ಮೋಕ್ಷಸಾಧನವು ಅದೆಷ್ಟುಸುಲಭವಾಗಿದ್ದರೂ ಅವರವರ ಯೋಗ್ಯತಾನುಸಾರವಾಗಿ ಅವರ ಬಗ್ಗೆ 
ಶ್ರದ್ಧೆಯನ್ನು ಮೈಗೂಡಿಸಿಕೊಳ್ಳದ ಜೀವರು ಆ ನಿಟ್ಟಿನಲ್ಲಪ್ರಯತ್ನ ಪಡಲಾರರು. ಆದುದರಿಂದ 
ಅವರು ಶಾಶ್ವತವಾಗಿ ಸಂಸಾರದಲ್ಲಿದ್ದು ಬಿಡುವುದು ಅನಿವಾರ್ಯ ಎಂಬ ಅಭಿಪ್ರಾಯವನ್ನು 
ಹೊರಹೊಮ್ಮುವ ಮೂಲಕ ಈ ಶ್ಲೋಕವು ಮೊದಲನೆಯ ಆಕ್ಷೇಪಕ್ಕೆ ಉತ್ತರಿಸುತ್ತಿದೆ. 


ವಿವರಣೆ- (2) ಜೀವರ ಉದ್ದಾರಕ್ಕಾಗಿ ಇಷ್ಟು ಕಳಕಳಿಯಿಂದ ಇದ್ದರೂ ತಾನು 
ತೋರಿಸುತ್ತಿರುವ ಈ ಮಾರ್ಗದಲ್ಲಿ ಶ್ರದ್ಧೆಯನ್ನು ತೋರಿಸದೆ ಇರುವವರಿಗೆ ಮೃತ್ಯುಮಯವಾದ 
ಈ ಸಂಸಾರದಲ್ಲೇ ಶಾಶ್ಚತವಾಗಿ ಉಳಿಯುವುದು ಅನಿವಾರ್ಯ ಎಂಬ ಅಭಿಪ್ರಾಯವನ್ನು 
ಸೂಚಿಸುವ ಮೂಲಕ ಎರಡನೆಯ ಪ್ರಶ್ನೆಗೆ ಈ ಶ್ಲೋಕ ಉತ್ತರಿಸಿದಂತಾಯಿತು. 


528 ಗೀತಾವಿವೃತಿ 


ಪರಮಾತ್ಮನು ಜೀವರಲ್ಲಿದ್ದರೂ ಜೀವಾಶ್ರಿತನಲ್ಲ 


ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ । 
ಮತ್‌ಸ್ನಾನಿ ಸರ್ವಭೂತಾನಿ ನ ಚಾಹಂ ತೇಷ್ಟವಸ್ಥಿತಃ 11 4 || 


ಅರ್ಥ- ಈ ಸಮಸ್ತಜಗತ್ತು ಅದೃಶ್ಯ ಶರೀರವುಳ್ಳ ನನ್ನಿಂದ ವ್ಯಾಪ್ತವಾಗಿದೆ. ಜಡಸಹಿತ 
ಜೀವರಾಶಿಗಳೆಲ್ಲಾನನ್ನನ್ನು ಆಶ್ರಯಿಸಿಕೊಂಡಿವೆ ಹೊರತು ನಾನು ಅವನ್ನು ಆಶ್ರಯಿಸಿಕೊಂಡಿಲ್ಲ, 


ಯಸ್ಯ ಧರ್ಮ್ಯಪದೇನ ಪ್ರತ್ಯಕ್ಷಾವಗಮಪದೋಕ್ತಭಗವದ್‌ ಜ್ಞಾನಸಾಧನತ್ವ- 
ಮುಕ್ತಮ್‌ | ಯಚ್ಚ ಪ್ರವಕ್ಷಾ ಮೀತಿ ಪ್ರತಿಜ್ಞಾತಮ್‌ । ಯಚ್ಚ ಜ್ಞಾತ್ಹೇತ್ಯಾದಿನಾ 
ಪ್ರಶಂಸಿತಮ್‌ । ಯದಕರಣೇ ಚ ನಿಂದಾ ಕೃತಾ 1 ತದ್‌ಜ್ಞಾನವಿಜ್ಞಾನ- 
ಯೋರ್ಮಧ್ಯೇ ಜ್ಞಾನಶಬ್ದಿತಂ ಜ್ಞಾತವ್ಯಂ ತಾವದಾಹ ಮಯೇತ್ಯಾದಿನಾ ಅಹಂ 
ಕ್ರತುರಿತಿ ಪರ್ಯಂತೇನ (9-16) । ಇದಂ ಸರ್ವಂ ಚರಾಚರಾತ್ಮಕಂ ಜಗದವ್ಯಕ್ತ- 
ಮೂರ್ತಿನಾ | ಬಹುವ್ರೀಹಿಃ | ಮಯಾ ತತಂ ವ್ಯಾಪ್ತಮ್‌ । ವ್ಯಾಪ್ತತ್ಹೇ ಸರ್ವತ್ರ 
ಕುತೋ ನ ದೃಶ್ಯ ಇತ್ಯತೋತವ್ಯಕ್ಷೇತಿ ವಿಶೇಷಣಮ್‌ । ತತಮಿತ್ಕುಕ್ಕಾ ಜಗತ 
ಆಧಾರತಾ ಸ್ವಸ್ಯಾಧೇಯತಾ ಘಟಾದೇರಿವ ಪ್ರಾಪ್ತಾ | ತಾಂ ನಿರಾಹ- 
ಮತ್ತ್ಯಾನೀತಿ ॥॥ ಮದಾಧಾರತಯೈವ ಸರ್ವಭೂತಾನಿ ಸಜಡಜೀಮಜಾತಾನಿ 1 


ತೇಷು ಚಾಹಂ ನಾವಸ್ಥಿತತ ತದಾಧಾರತಯಾ ತದುಪಜೀವನೇನ ನ ವರ್ತ 
ಇತ್ಯರ್ಥಃ 11 4 1 


ಅನುವಾದ- ಇಲ್ಲಿ ನಿರೂಪಿಸಲಾಗುತ್ತಿರುವ ಜ್ಞಾನ ಹಾಗೂ ವಿಜ್ಞಾನಗಳ ಪೈಕಿ ಜ್ಞಾನ 
ಶಬ್ದದಿಂದ ಹೇಳಲ್ಪಟ್ಟಯಾವ ಪ್ರಮೇಯವನ್ನು ಧರ್ಮ್ಯ ಪದದಿಂದ ನಿರ್ದೇಶಿಸುವಮೂಲಕ 
ಪ್ರತ್ಯಕ್ಷಾವಗಮ ಶಬ್ದದಿಂದ ಉಲ್ಲೇಖಿಸಲ್ಪಟ್ಟ ಭಗವದಪರೋಕ್ಷಜ್ಞಾನಕ್ಕೆ ಸಾಧನವೆಂದು ಹೇಳ 
ಲಾಗಿದೆಯೋ ಯಾವ ಆ ಜ್ಞಾನರೂಪ ಪ್ರಮೇಯವನ್ನು "ಮುಂದೆ ನಿರೂಪಿಸುತ್ತಿದ್ದೇನೆ' ಎಂದು 
ಶ್ರೀಕೃಷ್ಣನು ಪ್ರತಿಜ್ಞೆಮಾಡಿರುವನೋ, "ಯತ್‌ ಜ್ಞಾತ್ಹಾ ಮೋಕ್ಷ ಸೇತಶುಭಾತ್‌' ಎನ್ನುವ 
ಮೂಲಕ ಯಾವುದು ಪ್ರಶಂಸೆಗೆ ಪಾತ್ರವಾಗಿದೆಯೋ ಯಾವುದನ್ನು ಮೈಗೂಡಿಸಿಕೊಳ್ಳದಿದ್ದರೆ 
"ಶಾಶ್ಚತ ಸಂಸಾರವೇ ಗತಿ' ಎಂದೆನ್ನುವ ಮೂಲಕ ಅನಿಷ್ಟವು ಹೇಳಲ್ಪಟ್ಟಿದೆಯೋ ಅಂತಹ 
ಜ್ಞಾನರೂಪ ಪ್ರಮೇಯ (ಮಾಹಾತ್ಮ್ಯ )ವನ್ನು ಈ ನಾಲ್ಕನೆಯ ಶ್ಲೋಕದಿಂದ ಆರಂಭಿಸಿ "ಅಹಂ 
ಕ್ರತುಃ' ಎಂಬಿತ್ಯಾದಿ ಹದಿನಾರನೆಯ ಶ್ಲೋಕದ ತನಕವಿರುವ ಹನ್ನೆರಡು ಶ್ಲೋಕಗಳಲ್ಲಿ ಶ್ರೀಕೃಷ್ಣನು 
ಪ್ರಚುರ ಪಡಿಸುತ್ತಿದ್ದಾನೆ. ಇದಂ ಸರ್ವಂ- ಸ್ಥಾವರ ಜಂಗಮರೂಪದ ಈ ಸಮಸ್ತಜಗತ್ತು. 


ಅಧ್ಯಾಯ 9 529 


'ಅವ್ಯಕ್ತಮೂರ್ತಿನಾ' ಎಂಬ ಪದವು ಬ್ರಹುವ್ರೀಹಿ ಸಮಾಸ. ಹಾಗಾಗಿ ಅವ್ಯಕ್ತಮೂರ್ತಿನಾ ಎ 
ಅದೃಶ್ಯ ಶರೀರವುಳ್ಳ (ನನ್ನಿಂದ) ಎಂದು ಇದರ ಅರ್ಥ. ಅಂತಹ ನನ್ನಿಂದ ತತಂ: ವ್ಯಾಪ್ತಿಸಲ್ಪಟ್ಟಿದೆ. 
ಹೀಗೆ ಎಲ್ಲೆಡೆ ವ್ಯಾಪಿಸಿದ್ದರೆ, ಯಾಕೆ ಗೋಚರಿಸುತ್ತಿಲ್ಲಎಂಬ ಪ್ರಶ್ನೆಗೆ ಉತ್ತರವಾಗಿ ಅವ್ಯಕ್ತ- ಅದೃಶ್ಯ 
ಎಂಬ ವಿಶೇಷಣ. ಯಾವುದು ಯಾವುದನ್ನು ವ್ಯಾಪಿಸಿರುತ್ತದೋ ಅದಕ್ಕೆ ಅದು ಆಧಾರ. ಘಟವು 
ತಾನು ವ್ಯಾಪಿಸಿರುವ ಭೂತಲವನ್ನು ಆಶ್ರಯಿಸಿರುವುದು ಕಂಡಿದೆಯಷ್ಟೆ ಹಾಗೇ ಪರಮಾತ್ಮನೂ 
ಜಗತ್ತಿನಲ್ಲೆಲ್ಲಾವ್ಯಾಪಿಸಿದ್ದಾನೆ ಎಂದೊಡನೆ ಜಗತ್ತು ಅವನಿಗೆ ಆಧಾರ ; ಪರಮಾತ್ಮನು ತಾನು ಅಲ್ಲಿ 
ಆಶ್ರಿತನು ಎಂದು ಅನಿಸೀತು. ಅದನ್ನು "ಮತ್‌ಸ್ಟಾ' ನಿಸರ್ವಭೂತಾನಿ' "ನ ಚಾಹಂ ತೇಷ್ಟವಸ್ಥಿತಃ' 
ಎಂದೆನ್ನುವ ಮೂಲಕ ಅಲ್ಲಗಳೆಯಲಾಗಿದೆ. ಸರ್ವಭೂತಾನಿ ಜಡಪದಾರ್ಥಗಳಿಂದ 
ಸಹಿತವಾದ ಜೀವರಾಶಿಗಳೆಲ್ಲಾ ಮತ್‌ಸ್ಥಾನಿ- ಮದಾಧಾರತಯೈವ- ನನ್ನನ್ನು ಆಶ್ರಯಿದವು 
ಗಳಾಗಿಯೇ ಇವೆ. ತೇಷು: ಅವುಗಳಲ್ಲಿ ಅಹಂ ನ ಅವಸ್ಥಿತಃ- ನಾನು ಆಶ್ರಯಿಸಿ ಕೊಂಡವನಾಗಿ 
ಇಲ್ಲ, ಅವುಗಳನ್ನು ಆಶ್ರಯಿಸಿದ್ದು ಅವುಗಳ ಹಂಗಿನಲ್ಲಿ ಇರುವವನು ನಾನಲ್ಲಎಂದಭಿಪ್ರಾಯ. 
|| 41| 


ಜೀವರಿಗೆ ಆಶ್ರಯನಾದ ಪರಮಾತ್ಮ ಇಂದ್ರಿಯಗೋಚರನಲ್ಲ 


ನಚ ಮತ್‌ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ಚರಮ್‌ । 
ಭೂತಭೃನ್ನ ಚ ಭೂತಸ್ಥೋ ಮಮಾತತ್ಮಾ ಭೂತಭಾವನಃ Il 5 || 


ಅರ್ಥ- ಜಡಸಹಿತ ಜೀವರಾಶಿಗಳಲ್ಲಾ (ನನ್ನನ್ನು ಆಶ್ರ ಯಿಸಿದ್ದರೂ) ಸರ್ಶನೇಂದ್ರಿ ಯಾದಿ 
ಗಳಿಂದ ನನ್ನನ್ನು ಕಂಡುಕೊಂಡವುಗಳಾಗಿಲ್ಲ. ಅವುಗಳಲ್ಲಿ ಇದ್ದರೂ ಅವುಗಳನ್ನು ಆಶ್ರಯಿಸಿ 
ಕೊಂಡಿಲ್ಲ ಎಂದಾಗಬೇಕಾದರೆ ಈಶ್ವರ ಸಂಬಂಧಿಯಾದ ನನ್ನ ಸಾಮರ್ಥ್ಯವು ಹೇಗಿದ್ದೀತು 
ಎಂದೆನ್ನು: ವುದನ್ನು ಅರ್ಥಮಾಡಿಕೋ. ಜಡಸಹಿತ ಜೀವರಾಶಿಗಳ ಉತ್ಪತ್ರಿಕರ್ತೃವೆನಿಸಿರುವ ನನ್ನ 
ಶರೀರವೂ ನನ್ನಂತೆ ಅವುಗಳಿಗೆ ಆಧಾರವೆನಿಸಿದೆ. ಅವನ್ನು ಆಶ್ರಯಿಸಿಕೊಂಡದ್ದಾಗಿಲ್ಲಆ ನನ್ನ 
ಶರೀರ. 


ತ್ಹಯಿ ಚೇದ್‌ಭೂತಾನಿ ತಿಷ್ಠಂತಿ (ತರ್ಹಿ) ಭೂತಲೇ ವರ್ತಾಮಹೇ ಭೂತಲ- 
ಶೈತ್ಯಾದಿನಾsಹಂ ಶೀತೋ ಭವಾಮೀತಿ ಜ್ಞಾನಮಿವ ಭಗವತಿ ವಯಂ ವರ್ತಾ- 
ಮಹ ಇತಿ ಧೀಃಸ್ಯಾತ್‌। ತಥಾ ವಹ್ನಾ 'ದ್ಯೌಾಷ್ಠಶೈತ್ಯಾಭ್ಯಾಂ ಭೂತಲಾದೇರೌಷ್ಟ ್ಪ 
ಶೈತ್ಯವದನ್ಯೋನ್ಯಧರ್ಮಸಂಕ್ರಾಂತಿಶ್ಚಸ್ಯಾದಿತ್ಯತ ಆಹ - ನ ಚ ಮತ್ಸಾ ಖೀತಿ ॥ 


ತ್ನಗಿಂದ್ರಿಯೇಣ ತಂ ಜ್ಞಾತ್ವಾನನ್ಯೋನ್ಯಧರ್ಮಸಂಕ್ರಾತಿಂ ಚಾಸಾದ್ಯ ನ ತಿಷ್ಠಂತಿ । 


530 ಗೀತಾವಿವೃತಿ 


ಭಗವತಃ ಪ್ರಾಕೃತಸರ್ಶರಹಿತತ್ವಾತ್‌ | ಅಶಬ್ದಮಸರ್ಶಮರೂಪಂ (ಕಠ. 3-15) 
ಇತ್ಯಾದಿ ಶ್ರುತೇಃ । "ನ ದೃಶ್ಯಶ್ನಕ್ಸುಷಾ ಚಾಸೌ ನ ಸ್ಪೃಶ್ಯಃ ಸ್ಪರ್ಶನೇನ ಚ' (ಮೋಕ್ಷ- 
ಧರ್ಮಂ) ಇತಿ ಸ್ಮ ತೇ । 


ಅನುವಾದ - ಜೀವರಾಶಿಗಳು ನಿನ್ನಲ್ಲಿ ಇವೆ ಎಂದಾದಲ್ಲಿ, ಭೂತಲವನ್ನು ಆಶ್ರಯಿಸಿರುವ 
ವ್ಯಕ್ತಿಗೆ ಆ ಭೂತಲದ ಸ್ಪರ್ಶದಿಂದಾಗಿ "ನಾನು ಶೈತ್ಯ (ತಣ್ಣನೆ)ವನ್ನು ಅನುಭವಿಸುತ್ತಿರುವುದ 
ರಿಂದಾಗಿ ಭೂತಲದಲ್ಲಿ ಇದ್ದೇನೆ, ಎಂಬ ರೀತಿಯ ಅರಿವು ಮೂಡುವಂತೆ . ಪರಮಾತ್ಮನ ಸ್ಪರ್ಶವು 
ಅನುಭವಕ್ಕೆ ಬಂದು ಪರಮಾತ್ಮನಲ್ಲಿ ನಾವು ಇದ್ದೇವೆ' ಎಂಬ ರೀತಿಯ ಅರಿವು ಅವುಗಳಿಗೆ 
ಉಂಟಾಗಬೇಕಿತ್ತು. ಹಾಗೆಯೇ, ಭೂತಲವನ್ನು ಆಶ್ರಯಿಸಿರುವ ಬೆಂಕಿ ನೀರು ಮೊದಲಾದ 
ಪದಾರ್ಥಗಳ, ಉಷ್ಣತೆ, ಶೈತ್ಯ ಮೊದಲಾದ ಗುಣಗಳಿಂದಾಗಿ ಆಶ್ರಯವಾದ ಭೂತಲದಲ್ಲಿ 
ಉಷ್ಣತೆ, ಶೈತ್ಯ ಮೊದಲಾದ ಗುಣಗಳು ಕಾಣಿಸಿಕೊಳ್ಳುವಂತೆ ಜೀವರಾಶಿಯ ಧರ್ಮಗಳು 
ಪರಮಾತ್ಮನಲ್ಲಿಪರಮಾತ್ಮನ ಗುಣಗಳು ಜೀವರಾಶಿಗಳಲ್ಲಿಕಾಣಿಸಬೇಕಾದೀತು ಎಂಬ ಆಕ್ಷೇಪಕ್ಕೆ 
ಉತ್ತರವಾಗಿ 'ನ ಚಮತ್‌ ಸ್ಥಾನಿ ಭೂತಾನಿ' ಎಂದು ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. ಆಶ್ರಯವಾದ 
ಭೂತಲವನ್ನೆಂಬಂತೆ ತಮಗೆ ಆಶ್ರಯನಾದ ನನ್ನನ್ನು ಸ್ಪರ್ಶನೇಂದ್ರಿಯದಿಂದ ಕಂಡುಕೊಂಡು 
ಪರಸ್ಪರ ಧರ್ಮಗಳ ಪಲ್ಲಟವನ್ನು ಹೊಂದಿ ಜೀವರಾಶಿಗಳು ಇಲ್ಲ ಎನ್ನುವುದು ಈ ಮಾತಿನ 
ತಾತ್ಪರ್ಯ. ಭೂತಲದಂತೆ ಪರಮಾತ್ಮನಲ್ಲಿ ಪ್ರಾಕೃತ ಗುಣವಿಲ್ಲದಿರುವುದೇ ಇದಕ್ಕೆ ಕಾರಣ. 
"ಅಶಬ್ದಮಸ್ಪರ್ಶಮರೂಪಮವ್ಯಯಂ'- "ಪರಮಾತ್ಮನು ಶಬ್ದ-ಸ್ಪರ್ಶ-ರೂಪಗಳೆಂಬ ಗುಣ 
ಗಳಿಂದ ರಹಿತನಾಗಿರುವನು'- ಎಂಬೀತ್ಯಾದಿ ಶ್ರುತಿವಾಕ್ಯಗಳಿಂದ ಅವನಲ್ಲಿಪ್ರಾಕೃತಸರ್ಶವಿಲ್ಲ 
ಎಂದುಸಿದ್ದಿಸಿದೆಯಷ್ಟೆ "ನ ದೃಶ್ಯಃ ಚಕ್ಷುಷಾ ನಸ್ಪೃಶ್ಯಃ ಸರ್ಶನೇನ ಚ'- ಪರಮಾತ್ಮನು ಪ್ರಾಕೃತ 
ಚಕ್ಷುರಿಂದ್ರಿಯದಿಂದ ನೋಡಲು, ಪ್ರಾಕೃತ ಸ್ಪರ್ಶನೇಂದ್ರಿಯದಿಂದ ಕಂಡುಕೊಳ್ಳಲು ನಿಲುಕುವ 
ವನಲ್ಲಎಂಬ ಸ್ಪೃತಿ(ಮೋಕ್ಷಧರ್ಮ)ಯಿಂದ ಅವನನ್ನು ಆಶ್ರಿತರಾದ ಜೀವರು ಸ್ಪರ್ಶೇಂದ್ರಿಯ 
ದಿಂದ ಕಂಡುಕೊಳ್ಳುತ್ತಿಲ್ಲಎಂದೆನ್ನುವುದು ಸಿದ್ದಿಸುತ್ತಿದೆ. 


ವಿವರಣೆ- ನೆಲದಲ್ಲಿರುವ ವ್ಯಕ್ತಿಗೆ ಅದರ ತಣ್ಣನೆಯ ಸ್ಪರ್ಶದ ಅನುಭವ ಉಂಟಾಗುವುದು 
ಅನುಭವಸಿದ್ಧ. ಹಾಗೆಯೇ ಜೀವರು ಪರಮಾತ್ಮನನ್ನು ಆಶ್ರಯಿಸಿ ಕೊಂಡಿರುವುದಾದರೆ ಅವನ 
ಸರ್ಶದ ಅನುಭವ ಉಂಟಾಗುವ ಮೂಲಕ ಅವನಲ್ಲಿತಾವು ಇದ್ದೇವೆ ಎಂದೆನಿಸಬೇಕಿತ್ತು. ಇಷ್ಟೇ 
ಅಲ್ಲದೆ ನೆಲವನ್ನು ಆಶ್ರಯಿಸಿರುವ ಬೆಂಕಿಯಿಂದಾಗಿ ಅದು ಬೆಚ್ಚಗಾಗುವುದೂ, ನೀರಿನಿಂದಾಗಿ 
ತಣ್ಣಗನಿಸುವುದೂ ಕಂಡಿದೆ. ಹಾಗೇನೇ ತನ್ನಲ್ಲಿಆಶ್ರಿತವಾದ ವಸ್ತುಗಳ ಸ್ವಭಾವಧರ್ಮಗಳ ಪಲ್ಲಟ 
ಪರಮಾತ್ಮನಲ್ಲಿ ಉಂಟಾಗಬೇಕಿತ್ತು ಎಂಬ ಆಕ್ಷೇಪಕ್ಕೆ ಇಲ್ಲಿ ಉತ್ತರನೀಡಲಾಗಿದೆ. ನೆಲವು 
ಪ್ರಾಕೃತಸರ್ಶವುಳ್ಳದ್ದು ; ಹಾಗಾಗಿ ಜೀವರ ಪ್ರಾಕೃತೇಂದ್ರಿಯದ ಮೂಲಕ ಅದರ ಅರಿವು 


ಅಧ್ಯಾಯ 9 531 


ಮೂಡಲು ಸಾಧ್ಯ. ಕಾಠಕ ಉಪನಿಷತ್ತು ಪ್ರಚುರಪಡಿಸುತ್ತಿರುವಂತೆ ಪರಮಾತ್ಮನಾದರೋ ಪ್ರಾಕೃತ 
ಸರ್ಶರಹಿತ. ಅವನ ಸರ್ಶಗುಣವಾದರೋ ಸ್ವರೂಪಭೂತವಾಧ ಜ್ಞಾನಾನಂದ ರೂಪವುಳ್ಳದ್ದು. 
ಹಾಗಾಗಿ ಭೂತಲಾದಿಗಳಿಗಿಂತ ವಿಲಕ್ಷಣನಾದ ಅವನು ಅವುಗಳಂತೆ ಅರಿವಿಗೆ ಬರಲು ಸಾಧ್ಯ 
ಎಲ್ಲ ಪ್ರಾಕೃತಗುಣಗಳಿಗೆ ಆಶ್ರಯವೆನಿಸಿರುವ ಭೂತಗಳು ಪರಮಾತ್ಮನ ಅಪ್ರಾಕೃತ ಸ್ಪರ್ಶದ 
ಪಲ್ಲಟಕ್ಕೆ ಅರ್ಹವೂ ಅಲ್ಲ ಪ್ರಾಕೃತಗುಣಗಳಿಂದ ದೂರನೆನಿಸಿರುವ ಪರಮಾತ್ಮನಲ್ಲಿ ಭೂತಗುಣ 
ಗಳ ಪಲ್ಲಟವೂ ಸಾಧ್ಯವಿಲ್ಲ ಇದು ಈ ಉತ್ತರದ ಹಿಂದಿರುವ ಅಭಿಪ್ರಾಯ. 


ಭೂತಾಧಾರನಾಗಿದ್ದರೂ ಭೂತಾಶ್ರಿತನಲ್ಲ - ಇದರ ಹಿಂದಿರುವ ರಹಸ್ಯ 


ಭೂತಾಧಾರೋತಪಿ ಕಥಂ ತದನಾಧಾರ ಇತ್ಯತ ಉಕ್ತಮ್‌- ಪಶ್ಯೇತ್ಯಾದಿ ॥ 
ಐಶ್ತರಂ ಈಶ್ರರಸಂಬಂಧಿನಂ ಮೇ ಯೋಗಂ ಸಾಮರ್ಥ್ಯಮ್‌ | ಯೋಗೋತ- 
ಸಾವುಪಾಯಃ ಶಕ್ತಿರೇವ ಚೇತಿ ವಚನಾತ್‌ | ಪಶ್ಯ ಮಮ ತಾದೃಶೀಂ ಶಕ್ತಿ- 
ಮಿತ್ಯರ್ಥಃ | ಪೂರ್ವತ್ರಾವ್ಯಕ್ತಮೂರ್ತಿನೇತಿ ಮೂರ್ತಾವುಕ್ತಾಯಾಂ ಸಾಶಸ್ಕ- 
ದಾದೀನಾಮಿವ ಭಿನ್ನೇತಿ ಭ್ರಾಂತಿನಿರಾಸಾಯ ಸ್ವಲಕ್ಷಣಂ ಭೂತಾಧಾರತ್ನಾದಿಕಂ 
ಸ್ವದೇಹಸ್ಯಾಪ್ಯಾಹ- ಭೂತಭೃದಿತಿ ॥1 ಭೂತಭಾವನಃ ಭೂತಾನಾಮುತ್ತತ್ತಿಕರ್ತಾ 
ಮಮಾಠತ್ಕಾಮಮ ದೇಹಃ ಅಹಮಿವ ಭೂತಭೃತ್‌ ಭೂತಸ್ಥಶ್ಚನ ಭವತೀತ್ಯರ್ಥಃ! 
ಅತ್ರ ಮಮ ದೇಹ ಇತಿ ವಕ್ತವ್ಯೇ ಮಮಾತ್ಮೇತ್ಯುಕ್ತಿಃ ಅಚೇತನಸ್ಯ ದೇಹಸ್ಯ ಕಥಂ 
ಭಗವಲ್ಲಕ್ಷಣಂ ಸ್ಯಾದಿತಿ ಶಂಕಾ ಸ್ಯಾತ್‌ ತನ್ನಿವೃತ್ತಯೇ ತಸ್ಯ ಚೇತನತ್ನಂ ಪೃಥಗ್‌ 
ವಾಚ್ಯಂ ಸ್ಯಾತ್‌ ಆತ್ಮಹದಪ್ರಯೋಗೇ ತು ದೇಹತ್ನಂ ಚೇತನತ್ನಂ ದ್ಹ್ವಯಮಪ್ಯ್ಯಕ್ತಂ 
ಸ್ಯಾತ್‌ | ಆತ್ಮಪದಸ್ಯ ದೇಹಚೇತನರೂಪೋಭಯಾರ್ಥತ್ನಾದಿತಿ Il 5 || 


ಅನುವಾದ- ಪರಮಾತ್ಮನು ಜೀವರಾಶಿಯಲ್ಲಿದ್ದರೂ ಅವನ್ನು ಆಶ್ರಯಿಸಿಕೊಂಡಿಲ್ಲ. 
ಎಂದೆನ್ನುವುದು ಹೇಗೆ ತಾನೆ ಯುಕ್ತವೆನಿಸೀತು? ಎಂಬ ಪ್ರಶ್ನೆಗೆ ಉತ್ತರವಾಗಿ "ಪಶ್ಯ ಮೇ ಯೋಗ- 
ಮೈಶ್ನರಂ' ಎಂದೆನ್ನಲಾಗಿದೆ. ಐಶ್ಚರಂ- ಅಚಿಂತ್ಯಾದ್ಭುತಶಕ್ತಿಯಿದ್ದು ಈಶ್ವರನೆನಿಸಿರುವ ನನಗೆ 
ಸಂಬಂಧಿಸಿರುವ, ಯೋಗಂ: ಸಾಮರ್ಥ್ಯವನ್ನು ನೋಡು. "ಯೋಗೋತಸಾವುಪಾಯಃ 
ಶಕ್ತಿರೇವ ಚ' ಎಂಬ ಶಬ್ದಾನುಶಾಸನಾನುಸಾರವಾಗಿ ಯೋಗಶಬ್ದಕ್ಕೆ ಸಾಮರ್ಥ್ಯ ಎಂಬ ಅರ್ಥವು 
ಯುಕ್ತವೆನಿಸಿದೆ. ಹಾಗಾಗಿ ಅಲ್ಲಿದ್ದರೂ ಅದನ್ನು ಆಶ್ರಯಿಸದೇ ಇರುವುದು' ಎಂಬ ರೀತಿಯ ನನ್ನ 
ಅಚಿಂತ್ಯಾದ್ಭುತಶಕ್ತಿಯನ್ನು ಅರ್ಥ ಮಾಡಿಕೋ ಎಂದು ಈ ಉತ್ತರದ ಹಿಂದಿರುವ ಅಭಿಪ್ರಾಯ. 


ಹಿಂದಿನ ಶ್ಲೋಕದಲ್ಲಿ "ಅವ್ಯಕ್ತಮೂರ್ತಿನಾ' ಎಂಬ ವಿಶೇಷಣದಿಂದ ಪರಮಾತ್ಮನಿಗೆ 


532 ಗೀತಾವಿವೃತಿ 


ಶರೀರವಿದೆ ಎಂದಾದಾಗ ಅದು ನಮ್ಮೆಲ್ಲರ ಶರೀರದಂತೆ ಅವನಿಂದ ಭಿನ್ನವೆನಿಸಿದೆ ಎಂಬ 
ಭ್ರಾಂತಿಯುಂಟಾಗಬಹುದು. ಅದರ ನಿವಾರಣೆಗಾಗಿ, ತನ್ನ ಅಸಾಧಾರಣ ವ್ಯಕ್ತಿತ್ವವನಿಸಿರುವ 
ಭೂತಾಧಾರತ್ತಾದಿಗಳು ತನ್ನ ದೇಹಕ್ಕೆ ಇವೆ; ಆದುದರಿಂದ ಅದು ತನಗಿಂತ ಭಿನ್ನವಲ್ಲ ಎಂಬ 
ಅಭಿಪ್ರಾಯದಿಂದ "ಭೂತಭೃತ್‌ ನ ಚ ಭೂತಸ್ಥಃ ಮಮಾತತ್ಮಾ ಭೂತಭಾವನಃ' ಎಂದೆನ್ನ 
ಲಾಗಿದೆ. ಭೂತಭಾವನಃ: ಜಡಸಹಿತಜೀವರಾಶಿಗಳ ಉತ್ಪತ್ರಿಕರ್ತೃ ಎನಿಸಿರುವ ಮಮ ಆತ್ಮಾ 
ನನ್ನ ದೇಹವೂ ನನ್ನಂತೆಯೇ ಅವುಗಳಿಗೆ ಪ್ರೇರಕವಾಗಿ ವ್ಯಾಪ್ತವೆನಿಸಿದೆ. ಆದರೂ ಅವನ್ನು 
ಆಶ್ರಯಿಸಿದ್ದಾಗಿ ಇಲ್ಲಎಂದು ಈ ವಾಕ್ಯದ ಅಭಿಪ್ರಾಯ. ಇಲ್ಲಿ "ಅಚೇತನವಾದ ದೇಹವು 
ಪರಮಚೇತನನೆನಿಸಿರುವ ಪರಮಾತ್ಮನ ಅಸಾಧಾರಣ ವ್ಯಕ್ತಿತ್ವವುಳ್ಳದ್ದಾಗಲು ಹೇಗೆ ಸಾಧ್ಯ' ಎಂಬ 
ಆಕ್ಷೇಪವು ತಲೆದೋರಬಹುದು. ಅದರ ಪರಿಹಾರಕ್ಕಾಗಿ "ಮಮ ದೇಹಃ' ಎಂದೆನ್ನುವ ಬದಲು 
"ಮಮ ಆತ್ಮಾ' ಎಂದೆನ್ನಲಾಗಿದೆ. ಒಂದು ವೇಳೆ "ಮಮ ದೇಹಃ'ಎಂದು ಹೇಳುತ್ತಿದ್ದರೆ ಈ 
ಆಕ್ಟೇಪಪರಿಹಾರಕ್ಕಾಗಿ ಪ್ರತ್ಯೇಕವಾಗಿ "ಅದು ಚೇತನವೂ ಆಗಿದೆ' ಎಂದು ಹೇಳಬೇಕಾದ 
ಪ್ರಯಾಸಕ್ಕೂ ಅವಕಾಶವಾಗುತ್ತಿತ್ತು. ಆತ್ಮಶಬ್ದಕ್ಕೆ ಶಬ್ದಾನುಶಾಸನದಲ್ಲಿ ದೇಹ ಹಾಗೂ ಆತ್ಮ ಎಂಬ 
ಎರಡು ಅರ್ಥಗಳೂ ಪ್ರಸಿದ್ಧವಾಗಿರುವುದರಿಂದ. ದೇಹವನ್ನು ಈ ಶಬ್ದದಿಂದ ಹೇಳಿದಾಗ 


ಅದು ದೇಹವೂ ಆಗಿದೆ ; ಚೇತನವೂ ಆಗಿದೆ ಎಂಬ ಎರಡು ಆಂಶಗಳನ್ನು "ಮಮ ಆತ್ಮಾ' ಎಂಬ 
ಒಂದೇ ಮಾತಿನಿಂದ ಹೇಳಿದಂತಾಯಿತು. ॥ 5 ॥ 


ವಿವರಣೆ- ಸ್ವ-ಸ್ವಾಮಿಭಾವ ಸಂಬಂಧವಿರುವ ಎರಡು ವಸ್ತುಗಳು ಪರಸ್ಪರ ಭಿನ್ನವಾಗಿ 
ರುವುದು ಲೋಕದಲ್ಲಿ ಕಂಡಿದೆ. ಹಾಗಾಗಿ ನಾಶರಹಿತವಾದ ಮೂರ್ತಿ (ದೇಹ) ಉಳ್ಳವನು 
ಎಂದಾಗ ತನಗೂ ಅ ದೇಹಕ್ಕೂ ಸ್ವಸ್ವಾಮಿಭಾವ ಸಂಬಂಧಸೂಚಿತವಾಗಿ ಆ ಮೂರ್ತಿಯು 
ಶ್ರೀಕೃಷ್ಣನಿಗಿಂತ ಭಿನ್ನ ಎಂಬ ಭ್ರಾಂತಿ ಉಂಟಾಗುವುದು ಸಹಜ. ಲೋಕದಲ್ಲಿ ದೇಹವು ದೇಹವನ್ನು 
ಹೊಂದಿರುವ ಚೇತನನಿಗಿಂತ ಭಿನ್ನವಾಗಿರುವುದು ಕಂಡಿರುವುದರಿಂದ ಈ ಭ್ರಾಂತಿಗೆ ಅವಕಾಶವೂ 
ಇದೆ. ಈ ಭ್ರಾಂತಿಯನ್ನು ನೇರವಾಗಿ "ನನ್ನ ಶರೀರವು ನನಗಿಂತ ಭಿನ್ನವಲ್ಲ' ಎಂದೆನ್ನುವ ಮೂಲಕ 
ಪರಿಹರಿಸದೆ “ತನ್ನ ಅಸಾಧಾರಣ ಧರ್ಮಗಳಾದ ಜಗದುತ್ತತ್ತಿಕತಣ್ಯೃತ್ವ ಜಗದ್‌ವ್ಯಾಪಿತ್ನ ಕ 
ಜಗತ್ತಿನಲ್ಲದ್ದರೂ ಅದನ್ನು ಆಶ್ರಯಿಸದೇ ಇರುವಿಕೆ ಎಂಬ ಮಹಿಮೆಗಳನ್ನು "ತನ್ನ ಶರೀರದಲ್ಲೂ 
ಇರುವವುಗಳು, ಎಂದೆನ್ನುವ ಮೂಲಕ ಭೇದವಿಲ್ಲದಿರುವುದನ್ನು ತೋರಿಸಿಕೊಟ್ಟು ಇಲ್ಲಿ 
ಪರಿಹರಿಸಲಾಗಿದೆ. ತನ್ನ ಅಸಾಧಾರಣಧರ್ಮವು ತನ್ನ ಶರೀರದಲ್ಲೂ ಇದೆಯೆಂದರೆ ಅದು 
ತಾನೇ ಆಗಿರಬೇಕಷ್ಟೆ. ಹಾಗಾಗಲಿಲ್ಲವೆಂದರೆ ತನಗಿಂತ ಹೊರತಾಗಿ ಬೇರೆಡೆಯೂ ಇರುವ 


ಅಂತಹ ಧರ್ಮವು ಇತರ ಸಾಧಾರಣ ಧರ್ಮವೆನಿಸಿ ಅಸಾಧಾರಣ ಧರ್ಮವೆನಿಸಿಲು ಹೇಗೆ 
ಸಾಧ್ಯ ) 


ಅಧ್ಯಾಯ 9 533 


ಯಥಾ$sಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರಗೋ ಮಹಾನ್‌ । 
ತಥಾ ಸರ್ವಾಣಿ ಭೂತಾನಿ ಮತ್‌ಸ್ಮಾನೀತ್ಯುಪಧಾರಯ I 6 11 


ಅರ್ಥ - ಹೇಗೆ ಆಕಾಶದಲ್ಲಿರುವ ಮಹಾವಾಯುವು ತಾನು ಎಲ್ಲಾಕಡೆ ವ್ಯಾಪಿಸಿದ್ದರೂ 
ತಾನು ಸಂಪರ್ಕ ಹೊಂದಿರುವ ಆಯಾಯ ವಸ್ತುಗಳ ಧರ್ಮಗಳನ್ನು ತನ್ನಲ್ಲಿ ಅಳವಡಿಸಿ 
ಕೊಳ್ಳುವುದಿಲ್ಲವೋ ಹಾಗೆಯೇ ಎಲ್ಲಾ ಜೀವರಾಶಿಗಳು ನನ್ನಲ್ಲಿದ್ದವುಗಳಾಗಿದ್ದು ನನ್ನ ಸಂಪರ್ಕ 
ಹೊಂದಿದ್ದರೂ ನನ್ನ ಹಾಗೂ ಅವುಗಳ ಧರ್ಮಗಳು ಪರಸ್ಪರ ಪಲ್ಲಟಗೊಳ್ಳುವುದಿಲ್ಲ. 
ಎಂದೆನ್ನುವುದನ್ನು ದೃಢಪಡಿಸಿಕೋ. 


ಭಗವತಃ ಸರ್ವಾಧಾರತ್ನೇತಪ್ಯನ್ಯೋನ್ಯಧರ್ಮಾಸಂಕ್ರಾತ್ಯಾದಿರಸಂಭಾವಿತ 
ಇತ್ಯತೋ ದೃಷ್ಟಾಂತೇನ ತದುಪಪಾದಯತಿ- ಯಥೇತಿ ॥॥ ಅವಕಾಶಂ ವಿನಾs- 
ವಸ್ಟಿತ್ಯಯೋಗಾತ್‌ ನಿತ್ಯಮಾಕಾಶೇ ಸ್ಥಿತೋ ಮಹಾನ್ಹಾಯುಃ ಸರ್ವತ್ರಗೋಪಪಿ 
ತತ್ತದ್ಧರ್ಮಾನ್ನಾಪ್ಲೋತಿ । ಶೈತ್ಯಸೌರಭಾದಿಕಂ ತು ವಾಯುಸಂಬದ್ಧಜಲಾದ್ಯವ- 
ಯವಗತಮೇವ | ನ ವಾಯುಗತಮ್‌ | ತಥಾ ಸರ್ವಾಣಿ ಭೂತಾನಿ ಮತ್ಸಾ ಖಿ 
ನಾನ್ಯೋನ್ಯಧರ್ಮಸಂಕ್ರಾಂತಿಮಂತೀತ್ಯುಪಧಾರಯೇತಿ ॥ 6 ॥ 


ಅನುವಾದ- ಪರಮಾತ್ಮನು ಸರ್ವಾಧಾರನೆನಿಸಿದ್ದರೂ ಪರಸ್ಪರ ಧರ್ಮಪಲ್ಲಟವಿಲ್ಲ 
ಎಂದೆನ್ನುವುದು ಮೊದಲಾದ ಸಂಗತಿಗಳು ಅಸಂಭಾವಿತ ಎಂಬ ಆಕ್ಷೇಪಕ್ಕೆ ಉತ್ತರವಾಗಿ ದೃಷ್ಟಾಂತ 
ತೋರಿಸಿ ಅದು ಸಂಭಾವಿತ ಎಂದು “ಯಥಾ 5ಕಾಶಸ್ಥಿತೋನಿತ್ಯಮ್‌' ಎಂಬ ಶ್ಲೋಕದಲ್ಲಿ 
ಉಪಪಾದಿಸಲಾಗುತ್ತಿದೆ. ಅವಕಾಶವಿಲ್ಲದಿರುವಾಗ ಯಾವ ವಸ್ತುವೇ ಆಗಲಿ ಇರುವುದು 
ಅಸಂಭಾವಿತ. ಹಾಗಾಗಿ ಅವಕಾಶರೂಪದ ಆಕಾಶದಲ್ಲಿ ನಿತ್ಯವೂ ಇರುವ ಅಂತಹ ಮಹಾ 
ವಾಯುವು ಎಲ್ಲಾ ವಸ್ತುಗಳ ಸಂಪರ್ಕವುಳ್ಳದ್ದಾಗಿದ್ದರೂ ಆ ವಸ್ತುಗಳ ಧರ್ಮಗಳನ್ನು ತನ್ನಲ್ಲಿ 
ಮೈಗೂಡಿಸಿಕೊಳ್ಳುವುದಿಲ್ಲ ಗಾಳಿಯು ಬೀಸುವಾಗ ನೀರಿನ ಗುಣವಾದ ಶೈತ್ಯ, ಭೂಮಿಯ 
ಧರ್ಮವಾದ ಗಂಧ ಇವೇ ಮೊದಲಾದ, ತಾನು ಸಂಪರ್ಕ ಹೊಂದಿರುವ ವಸ್ತುಗಳ ಧರ್ಮಗಳು 
ನಮ್ಮ ಅನುಭವಕ್ಕೆ ಬಂದರೂ ಆ ಧರ್ಮಗಳು ನೇರವಾಗಿ ವಾಯುವಿನಲ್ಲೇ ಇದ್ದುಕೊಂಡು 
ಅನುಭವಕ್ಕೆ ಗೋಚರಿಸುತ್ತಿರುವುದಲ್ಲ ವಾಯುವಿನೊಡನೆ ಬೆರೆತಿರುವ ಆಯಾಯ ವಸ್ತುಗಳ 
ಸೂಕ್ಸ್ಮಾಂಶಗಳಲ್ಲಿರುವ ಧರ್ಮಗಳವು (ಹಾಗಾಗಿ ಈ ದೃಷ್ಟಾಂತವು ಪ್ರಕೃತ ಸಂಗತವೇ ಆಗಿದೆ.) 
ಹಾಗೆಯೇ ಎಲ್ಲಾ ಭೂತಗಳು ನನ್ನಲ್ಲಿದ್ದರೂ ಪರಸ್ಪರ ಧರ್ಮಗಳ ಪಲ್ಲಟವುಳ್ಳವುಗಳಾಗುವುದಿಲ್ಲ 
ಎಂದೆನ್ನುವುದನ್ನು ದೃಢಪಡಿಸಿಕೋ. ॥। 6 || 


534 ಗೀತಾವಿವೃತಿ 
ಪ್ರಲಯ-ಸೃಷ್ಟಿಕ್ರಿಯೆಯಲ್ಲಿ ಪರಮಾತ್ಮನ ಪ್ರಕೃತಿಯ ಪಾತ್ರ 


ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಮ್‌ ।ಟ 
ಕಲ್ಪಕ್ಷಯೇ ಪುನಸ್ತಾನಿ ಕಲ್ಲಾದೌ ವಿಸೃಜಾಮ್ಯಹಮ್‌ 1 7 |! 


ಅರ್ಥ - ಕುಂತೀಪುತ್ರನೇ ! ಪ್ರಲಯಕಾಲದಲ್ಲಿ ಜಡಸಹಿತವಾದ ಎಲ್ಲಾ ಜೀವರಾಶಿಗಳು 
ನನ್ನ ಅಧೀನದಲ್ಲಿರುವ ಪ್ರಕೃತಿಯಲ್ಲಿ ಲೀನವಾಗುತ್ತವೆ . ಪುನಃ ಮುಂದಿನ ಕಲ್ಪದ ಆದಿಯಲ್ಲಿ 
ಆ ಜೀವರಾಶಿಗಳನ್ನು ನಾನು ವಿಶೇಷವಾಗಿ ಹಾಗೂ ನಾನಾ ಪ್ರಕಾರಗಳಿಂದ ಸೃಷ್ಟಿಸುತ್ತೇನೆ. 


ಪ್ರತಿಜ್ಞಾತಜ್ಞಾನಪ್ರದರ್ಶನಾಯ ಮಯೇತ್ಯಾದಿನಾ ಹರೇರ್ವ್ಯ್ಯಾಪ್ತತ್ಹಸರ್ವಾ- 
ಧಾರತ್ವಾದ್ಯುಕ್ತ್ವಾ ನ ಚೇತ್ಯಾದಿ ಶ್ಲೋಕದ್ದಯೇನ ತದುಪಪಾದ್ಯಾಧುನಾ ಪುನಃ 
ಪ್ರತಿಜ್ಞಾತಪ್ರದರ್ಶನಾರ್ಥಂ ಪ್ರಲಯಾದಿಕಾರಣತ್ತಮಾಹ- ಸರ್ವೆತಿ ॥। ಕಲ್ಪ- 
ಕ್ಷಯೇ ಪ್ರಲಯಕಾಲೇ ಸರ್ವಾಣಿ ಭೂತಾನಿ ಸಜಡಜೀವ ಜಾತಾನಿ ಮಾಮಿಕಾಂ 
ಮದಧೀನಾಂ ತ್ರಿಗುಣಾತ್ಮಿಕಾಂ ಪ್ರಕೃತಿಂ ಯಾಂತಿ ತತ್ರ ಲೀಯಂತೇ । ಪುನಸ್ತಾನಿ 


ಭೂತಾನಿ ಕಲ್ಲಾದೌ ವಿಶೇಷೇಣ ವಿವಿಧತಯಾ ಚಾಹಂ ಸೃಜಾಮಿ ॥ 7 ॥ 


ಅನುವಾದ - "ಪ್ರವಕ್ಷ್ಯಾಮಿ ಎಂದು ಪ್ರತಿಜ್ಞೆ ಮಾಡಿದಂತೆ ಜ್ಞಾನವನ್ನು ನಿರೂಪಿಸಲು' 
'ಮಯಾ ತತಮಿದಂ ಸರ್ವಂ' ಎಂಬ ನಾಲ್ಕನೆಯ ಶ್ಲೋಕದಲ್ಲಿ ಹರಿಯ ಸರ್ವತ್ರವ್ಯಾಪ್ತಿ- 
ಸರ್ವಾಧಾರತ್ವಾದಿ ಮಹಿಮೆಗಳನ್ನು ಹೇಳಿ, ಮುಂದಿನ ಎರಡು ಶ್ಲೋಕಗಳಿಂದ ಅವನ್ನು 
ಉಪಪಾದಿಸಿ, ಪ್ರತಿಜ್ಞೆ ಮಾಡಿರುವಂತೆ ಪುನಃ ಅ ಜ್ಞಾನವನ್ನು ನಿರೂಪಿಸುವ ಉದ್ದೇಶದಿಂದ 
ಪ್ರಲಯಾದಿಕಾರಣತ್ವರೂಪದ ಮಹಿಮೆಯನ್ನು "ಸರ್ವಭೂತಾನಿ ಕೌಂತೇಯ' ಎಂಬ ಶ್ಲೋಕ 
ದಲ್ಲಿ ಹೇಳಲಾಗುತ್ತಿದೆ. ಕಲಕ್ಷಯೇ- ಪ್ರಲಯಕಾಲದಲ್ಲಿ , ಸರ್ವಭೂತಾನಿ (ಸರ್ವಾಣಿ 
ಭೂತಾನಿ) - ಜಡಸಹಿತವಾದ ಜೀವರಾಶಿಗಳು ಮಾಮಿಕಾಂವ ನನ್ನ ಅಧೀನವಾದ 
"ಸತ್ತ ರಜಸ್‌ ತಮಸ್ತು; ಗಳೆಂಬ ಮೂರುಗುಣಗಳ ರೂಪದಲ್ಲಿರುವ ಪ್ರಕೃತಿಯನ್ನು , ಯಾಂತಿ 
ಹೊಂದುತ್ತವೆ . ಅಂದರೆ- ಅದರಲ್ಲಿ ಲೀನವಾಗುತ್ತವೆ. ಪುನಃ ತಾನಿ- ಆ ಜೀವರಾಶಿಗಳನ್ನು 
ಕಲ್ಪಾದೌ- ಸೃಷ್ಟಿಯ ಆದಿಯಲ್ಲಿನಾನು , ವಿ. ವಿಶೇಷವಾಗಿ ಹಾಗೂ ವಿವಿಧಪ್ರಕಾರಗಳಿಂದ 
ಸೃಷ್ಟಿಸುತ್ತೇನೆ. 117 ॥1 


ವಿವರಣೆ - ವಿ * ಸೃಜಾಮಿ ಎನ್ನುವುದಕ್ಕೆ ಗೀತಾವಿವೃತಿಯಲ್ಲಿ ವಿಶೇಷೇಣ ಸೃಜಾಮಿ ಎಂದು 
ವ್ಯಾಖ್ಯಾನಿಸಲಾಗಿದೆ. ಜೀವರು ಅನಾದಿನಿತ್ಯರು. ಹಾಗಿರುವಾಗ ಅವರ ಸೃಷ್ಟಿ ಎನ್ನುವುದು 
ಅನುಚಿತ ಎಂಬ ಶಂಕೆಗೆ ಇದರಲ್ಲಿ ಉತ್ತರವಿದೆ. ಸ್ವರೂಪತಃ ಅವರಿಗೆ ಸೃಷ್ಟಿ ಇಲ್ಲದಿದ್ದರೂ 


ಅಧ್ಯಾಯ 9 535 


ಶರೀರ ಸಂಬಂಧರೂಪದ ಸೃಷ್ಟಿವಿಶೇಷ ಅವರಿಗೂ ಇದ್ದೇ ಇದೆ ವಿ-ಸೃಜಾಮಿ ಎಂದೆನ್ನುವುದನ್ನು 
'ವಿವಿಧತಯಾಸೃಜಾಮಿ' ಎಂದು ವ್ಯಾಖ್ಯಾನಿಸುವ ಮೂಲಕ ಅವರವರ ಕರ್ಮಾನುಸಾರವಾಗಿ 
ಬೇರೆ ಬೇರೆ ಯೋನಿಗಳಲ್ಲಿ , ಅಂತಹ ಒಂದೊಂದು ಯೋನಿಯಲ್ಲಿಯೂ ಪರಸ್ಪರ 
ಎಲಕ್ಟಣವಾಗಿ ಸೃಷ್ಟಿಸುತ್ತೇನೆ ಎಂಬ ಅರ್ಥದಲ್ಲೂ ವಿ ಶಬ್ದವನ್ನು ಬಳಸಲಾಗಿದೆ ಎಂದು 
ಗೀತಾವಿವೃತಿಯು ಅಭಿಪ್ರಾಯ ವ್ಯಕ್ತಪಡಿಸಿದೆ. 


ಪ್ರಕೃತಿಂ ಸ್ವಾಮವಷ್ನಭ್ಯ ವಿಸೃಜಾಮಿ ಪುನಃ ಪುನಃ | 
ಭೂತಗ್ರಾಮಮಿಮಂಕೃತ್ನ್ನಮವಶಂ ಪ್ರಕೃತೇರ್ವಶಾತ್‌ 118 1 


ಅರ್ಥ- ನನ್ನ ಅಧೀನವಾದ ಪ್ರಕೃತಿಯನ್ನು ಉಪಾದಾನವನ್ನಾಗಿ ಆಶ್ರಯಿಸಿ ಪ್ರಕೃತಿಯ 
ಅಧೀನವಾಗಿರುವುದರಿಂದ ಅಸ್ವತಂತ್ರವೆನಿಸಿರುವ, ನನ್ನ ಅಧೀನವಾದ ಪ್ರಕೃತಿಯ ಅಧೀನ 
ವಾಗಿರುವುದರಿಂದಲೇ, ಅಕಾರಶಬ್ದವಾಚ್ಯನಾದ ನನ್ನ ಅಧೀನವೂ ಆಗಿರುವ ಸಕಲಜೀವರಾಶಿ 
ಗಳನ್ನು ಮತ್ತೆಮತ್ತೆ ವಿಶೇಷವಾಗಿ ಹಾಗೂ ನಾನಾ ಪ್ರಕಾರಗಳಿಂದ ಸೃಷ್ಟಿಸುತ್ತೇನೆ. 


ಸೃಷ್ಟೌ ಪ್ರಕೃತೇರನುಕ್ತೇಃ ಸಾಧನಾನಿ ವಿನೈವ ಸೃಷ್ಟಿಂ ಕರೋತೀತಿ ಪ್ರತೀತಿ- 


ಸ್ಥ 

ಲ 
ನಿರಾಸಾಯೋಕ್ತಂ ವಿವೃಣೋತಿ- ಪ್ರಕೃತಿಮಿತಿ ॥ ಸ್ವಾಂ ಸ್ಥಾಧೀನಾಂ ಪ್ರಕೃತಿಂ ತ್ರಿ- 
ಗುಣಾತ್ಮಿಕಾಮವಷ್ನಭ್ಯ ಉಪಾದಾನತಯಾತತ್ರಿತ್ಯ ಪ್ರಕೃತೇರ್ವಶಾತ್‌ ತದಧೀನ- 
ತ್ಹಾದವಶಂ ಸ್ವಾನಧೀನಮ್‌ ಯದ್ವಾ ಮದಧೀನಪ್ರಕೃತಿವಶತ್ನಾದೇವ ಅಕಾರ- 
ವಾಚ್ಯಬ್ರಹ್ಮರೂಪಮದಧೀನಮ್‌ ಇಮಂ ಕೃತ್ಸ್ನಂ ಭೂತಗ್ರಾಮಂ ಪುನಃ ಪುನಃ 
ವಿಸೃಜಾಮಿ । ಪ್ರಕೃತ್ಯಾದಿಸಾಧನಾವಷ್ಟಂಭೋ ನ ತೇನ ವಿನಾ ಸ್ರಷ್ಟುಮಸಾ- 
ಮರ್ಥ್ಯಾತ್‌ | ಕಿಂತು ಲೀಲಯೈವ । ಪ್ರಕೃತ್ಯಾದೇಃ ಸಾಧನತಾಶಕ್ತೇರ್ಮದಾ- 


ಯತ್ನತ್ವಾದಿತಿ ಜ್ಞಾಪನಾಯ ಸ್ವಾಮಿತಿ ವಿಶೇಷಣೋಕ್ತಿಃ | ತದುಕ್ತಂ ತದನನ್ಯತ್ವ- 


ಸ ಬು 
ನಯೇ "ಈ ಯುಕ್ತೋ ಶಬ್ದಾಂತರಾಚ್ಚ ತ' (2-1-19) ಇತಿ ಸೂತ್ರೇ ॥। 8 ॥1 
ಅನುವಾದ- ತನ್ನಿಂದ ಸೃಷ್ಟಿಯನ್ನು ಹೇಳುವಾಗ ಪ್ರಕೃತಿಯ ಹೆಸರನ್ನು ಹೇಳದೆ ಇರುವುದ 

ರಿಂದ ಯಾವ ಸಾಧನವನ್ನೂ ಬಳಸದೇ ಪರಮಾತ್ಮನಿಂದ ಸೃಷ್ಟಿಆಗುತ್ತದೆ ಎಂಬ ತಪ್ಪುಕಲ್ಪನೆಗೆ 

ಅವಕಾಶವಿರುವುದರಿಂದ ಅದನ್ನು ಹೋಗಲಾಡಿಸಲು "ಪ್ರಕೃತಿಂ ಸ್ತಾಂ ಅವಷ್ಟಭ್ರ' ಎಂಬ 
ಶ್ಲೋಕದಲ್ಲಿ ಹಿಂದೆ ಹೇಳಲಾಗಿರುವ ಸೃಷ್ಟಿಯನ್ನು ವಿವರಿಸಲಾಗುತ್ತಿದೆ. ಸ್ನಾಂಎ ತನ್ನ ಅಧೀನ 
ವಾದ, ಪ್ರಕೃತಿಂ- ಸತ್ತ್ಮರಜಸ್ತಮೋಗಳೆಂಬ ಮೂರು ಗುಣಗಳ ಸಮಷ್ಟಿರೂಪದ ಪ್ರಕೃತಿಯನ್ನು, 
ಅವಷ್ಟಭ್ಯ- ಉಪಾದಾನ(ಮೂಲವಸ್ತು )ವನ್ನಾ ಗಿಸ್ಟಿ ಕರಿಸಿ ಪ್ರಕೃತೇರ್ವಶಾತ್‌ ಎ ಆ ಪ್ರಕೃತಿಯ 


536 ಗೀತಾವಿವೃತಿ 


ವಶವಾಗಿರುವುದರಿಂದ ಅವಶಂ: ಅಸ್ವಶಂತ್ರವೆನಿಸಿರುವ ಅಥವಾ ಪ್ರಕೃತೇರ್ವಶಾತ್‌ : ನನ್ನ 
ಅಧೀನವಾದ ಪ್ರಕೃತಿಯ ಅಧೀನವಾಗಿರುವುದರಿಂದ ಅವಶಂ, ಅ ಅಕಾರಶಬ್ದವಾಚ್ಯನಾದ 
ಬ್ರಹ್ಮನೆನಿಸಿರುವ ನನ್ನ ವಶಂ: ನನ್ನ ಅಧೀನವಾದ ಪ್ರಕೃತಿಯ ಅಧೀನವಾಗಿ ಅಧೀನವೆನಿಸಿರುವ 
ಈ ಎಲ್ಲಾ ಜೀವರಾಶಿಯನ್ನು ಮತ್ತೆ ಮತ್ತೆ ನಾನು ವಿಶೇಷವಾಗಿ ಹಾಗೂ ನಾನಾ ಪ್ರಕಾರಗಳಿಂದ 
ಸೃಷ್ಟಿಸುತ್ತೇನೆ. 


ಸೃಷ್ಟಿಯಲ್ಲಿಪರಮಾತ್ಮನು ಪ್ರಕೃತ್ಯಾದಿ ಸಾಧನಗಳನ್ನು ಬಳಸುವುದು ಕೇವಲ ಲೀಲೆಯಿಂದ 
ಹೊರತು ಅವುಗಳನ್ನು ಆಶ್ರಯಿಸದೆ ಸೃಷ್ಟಿ ಮಾಡುವ ಸಾಮರ್ಥ್ಯವಿಲ್ಲದಿರುವುದರಿಂದಲ್ಲ, 
ಯಾಕೆಂದರೆ ಪ್ರಕೃತ್ಯಾದಿಗಳಲ್ಲಿರುವ ಸೃಷ್ಟಿಸಾಧನತ್ಹರೂಪದ ಶಕ್ತಿಯೂ ತನ್ನ ಅಧೀನವಾಗಿರು 
ವುದರಿಂದ ಅವುಗಳ ಹಂಗು ಪರಮಾತ್ಮನಿಗಿರಲು ಹೇಗೆ ಸಾಧ್ಯ ? ಎಂಬೀ ಪ್ರಮೇಯವನ್ನು 
ಸೂಚಿಸುವ ಉದ್ದೇಶದಿಂದ ಪ್ರಕೃತಿಯನ್ನು "ಸ್ಟಾಂ' ಎ ತನ್ನ ಅಧೀನವಾದ', ಎಂಬ ವಿಶೇಷಣ 
ಪೂರ್ವಕವಾಗಿ ಉಲ್ಲೇಖಿಸಲಾಗಿದೆ. ಈ ಪ್ರಮೇಯವನ್ನು ಬ್ರಹ್ಮಸೂತ್ರದ ಎರಡನೆಯ 
ಅಧ್ಯಾಯದ ಮೊದಲನೆಯ ಪಾದದ ತದನನ್ಯತ್ವಾಧಿಕರಣದಲ್ಲಿಓಂ ಯುಕ್ತೇಃ ಶಬ್ದಾಂತರಾಚ್ಚೆ 
ಓಂ ಎಂಬ ಸೂತ್ರದಲ್ಲಿನಿರೂಪಿಸಲಗಿದೆ. 

ಎವರಣೆ- ಪರಮಾತ್ಮನು ತನ್ನ ಸಾಮಥಣ್ಯದಿಂದಲೇ ಜಗತ್ತನ್ನು ಸೃಷ್ಟಿಸುತ್ತಾನೆ. ಪ್ರಕೃತ್ಯಾದಿ 
ಸಾಧನಗಳನ್ನು ಬಳಸುವುದು ಬರೇ ಲೀಲೆಯಿಂದ ಎಂಬ ಪ್ರಮೇಯವನ್ನು ಸಮರ್ಥಿಸಲು 
ಹೊರಟಿದೆ ಬ್ರಹ್ಮಸೂತ್ರದ "ತದನನ್ಯತ್ವಾಧಿಕರಣ'. ಇಲ್ಲಿ "ಯುಕ್ತೇಃ ಶಬ್ದಾಂತರಾಚ್ಚ' ಎಂದು 
ಒಂದು ಸೂತ್ರ. "ಸಾಧನಾನಾಂ ಸಾಧನತ್ಹಂ ಯದಾರ5ತ್ಕಾಧೀನಮುಚ್ಯತೇ | ತದಾ ಸಾಧನ- 
ಸಂಪತ್ತಿರೃಶ್ಚರ್ಯದ್ಯೋತಿಕಾ ಭವೇತ್‌ ಎಲ್ಲಾಸಾಧನಗಳಲ್ಲಿರುವ ಸಾಧನ ಶಕ್ತಿಯು ಪರಮಾತ್ಮನ 
ಅಧೀನವೆಂದಾದ ಮೇಲೆ ಸೃಷ್ಟಿಯಲ್ಲಿ ಅವನ ಸಾಧನಗಳ ಬಳಕೆಯು ಅವನ ಐಶ್ವರ್ಯದ 
ದ್ಯೋತಕವನಿಸಿವೆ- ಎಂಬ ಪ್ರಮಾಣವಾಕ್ಯವನ್ನು ಮನಸಿನಲ್ಲಿಟ್ಟುಕೊಂಡು. ಪರಮಾತ್ಮನ ಸೃಷ್ಟಿಯು 
ಸಾಧನದ ಅಪೇಕ್ಟೆಯುಳ್ಳದ್ದಲ್ಲಎಂದು ಈ ಸೂತ್ರದಲ್ಲಿಉಪಪಾದಿಸಲಾಗಿದೆ. ॥ 8 ॥1 


ಪರಮಾತ್ಮನಿಗೆ ಕರ್ಮಫಲಲೇಪವಿಲ್ಲ 


ನಚಮಾಂತಾನಿ ಕರ್ಮಾಣಿ ನಿಬದ್ದಂತಿ ಧನಂಜಯ । 
ಉದಾಸೀನವದಾಸೀನಮಸಕ್ತಂ ತೇಷು ಕರ್ಮಸು 11 9 ॥| 
ಅರ್ಥ- ಧನಂಜಯನೇ ! ಆ ಸೃಷ್ಟ್ಯಾದಿಕರ್ಮಗಳಲ್ಲಿ ಆಯಾಸ, ಆದರ ಹಾಗೂ 


ಅಭಿಮಾನರಹಿತನಾದ, ಆದುದರಿಂದಲೇ ಉದಾಸೀನ ವ್ಯಕ್ತಿಯಿಂತೆ ಇರುವ ನನ್ನನ್ನು 
ಆ ಸೃಷ್ಟ್ಯಾದಿಕರ್ಮಗಳು ಕರ್ಮಬಂಧನಕ್ಕೆ ಒಳಪಡಿಸುತ್ತಿಲ್ಲ. 


ಅಧ್ಯಾಯ 9 537 


ನನು ನಾನಾವಿಧಾಂ ಸೃಷ್ಟಿಂ ಕುರ್ವತಸ್ತವ ಜೀವಸ್ಕೇವ ಕರ್ಮಬಂಧೋಶಸ್ತಿ 
ಕಿಂ ಇತ್ಯತೋ ನೇತ್ಯಾಹ- ನ ಚೇತಿ ॥ ತಾನಿ ಸೃಷ್ಟ್ಯಾದೀನಿ ಕರ್ಮಾಣಿ ಮಾಂ ನ 
ನಿಬದ್ಧಂತಿ | ಕುತಃ ? ಉದಾಸೀನವದಾಸೀನಮ್‌ । ಸತ ಏವ ಕರ್ತೃತ್ವಂ ನ 
ಮಾಯಿಕಂ ಚೇತ್‌ ಕಥಮುದಾಸೀನತಯಾ ವರ್ತನಮಿತ್ಯತ ಉದಾಸೀನ- 
ತಯಾ 5ಸೀನಮಿತ್ಯನುಕ್ತಾ ೯ ಉದಾಸೀನವದಿತ್ಯುಕ್ತಮ್‌ | ವಸ್ತುತೋನುದಾ- 
ಸೀನೋತಪುದಾಸೀನಸದೃಶತಯಾ ವರ್ತಮಾನಮಿತೃರ್ಥಃ | 


ಅನುವಾದ- ನಾನಾವಿಧದ ಸೃಷ್ಟಿಯನ್ನು ಮಾಡುತ್ತಿರುವನಿನಗೆ ಕರ್ಮನಿರತರಾದ ಜೀವರಿಗೆ 
ಇರುವಂತೆ ಕರ್ಮಬಂಧನವಿದೆಯೇನೋ ಎಂಬ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣನು ನಕಾರಾತ್ಮಕ 
ವಾದ ಉತ್ತರವನ್ನು "ನ ಮಾಂ ಕರ್ಮಾಣಿ ಬದ್ಧಂತಿ' ಎಂಬ ಶ್ಲೋಕದಲ್ಲಿನೀಡುತ್ತಿದ್ದಾನೆ. ತಾನಿ: 
ಕರ್ಮಾಣಿ: ಆ ಸ್ಫಷ್ಟ್ಯಾದಿಕರ್ಮಗಳು ನನ್ನನ್ನು ಕರ್ಮಬಂಧನಕ್ಕೆ ಒಳಪಡಿಸುತ್ತಿಲ್ಲಯಾಕೆಂದರೆ. 
ಅವುಗಳಲ್ಲಿ ತೊಡಗುವಾಗ ನಾನು ಉದಾಸೀನನಂತೆ ಇರುತ್ತೇನೆ. ಪರಮಾತ್ಮನ ಕರ್ತೃತ್ವವು 
ಮಾಯಾಕಲ್ರಿತವಾಗಿದ್ದರೆ ಅವನು ಉದಾಸೀನ-ತಟಸ್ಥ ಎಂದನ್ನುವುದು ಯುಕ್ತವೆನಿಸೀತು. ಅದು 
ಕಲ್ಪಿತವಲ್ಲ ಸ್ವಾಭಾವಿಕ ಎಂದಾದ ಮೇಲೆ ಉದಾಸೀನನಾಗಿರಲು ಹೇಗೆ ಸಾಧ್ಯ? (ತಟಸ್ಥನಲ್ಲಿ 
ಕರ್ತೃತ್ವಕ್ಕೆಪ್ರಯೋಜಕವಾದ ಕ್ರಿಯೆಯು ಅಸಂಭಾವಿತವಲ್ಲವೇ ?) ಎಂಬ ಆಕ್ಷೇಪಕ್ಕೆ ಅವಕಾಶ 
ವಾಗಬಾರದೆಂದು "ಉದಾಸೀನವಾಗಿ ಇರುವವನು' ಎಂದೆನ್ನದೆ "ಉದಾಸೀನನಂತೆ ಇರುವವನು' 
ಎಂದೆನ್ನಲಾಗಿದೆ. ವಸ್ತುತಃ ತಟಸ್ಥನೇ ಅಲ್ಲ ; ಅವನ ಸಾದೃಶ್ಯದಿಂದ ಇರುವವನು. ಹಾಗಾಗಿ 
ಕಾರ್ಯಪ್ರವೃತ್ತನೂ ಆಗಿದ್ದೇನೆ. ಆದುದರಿಂದ ಕರ್ತೃತ್ಥವು ಸ್ವಾಭಾವಿಕ ಎಂದೆನ್ನುವುದು ಯುಕ್ತವೇ 
ಆಗಿದೆ ಎಂದು ಇದರ ಅಭಿಪ್ರಯ. 


ಪರಮಾತ್ಮನು ಉದಾಸೀನಸದೃಶ ಹೇಗೆ ? 


ಕಿಂ ತತ್ಸಾದೃಶ್ಯಮಿತ್ಯತ ಉಕ್ತಮ್‌- ಅಸಕ್ತಂ ತೇಷು ಕರ್ಮಸ್ತಿತಿ 11 ಉದಾಸೀನಸ್ಯ 
ಯಥಾ ಸಕ್ತಿರ್ನಾಸ್ತಿ ತಥಾ ಮಮಾಪಿ ತತ್ರ ಸೃಷ್ಟಾ 2ದಿಕರ್ಮಣಿ ಸಕ್ತಿಶಬ್ದಿತಸ್ಯಾದರಸ್ಯ 
ಆಯಾಸಸ್ಯ ವಾ ಭಾವಾನ್ನ ನಿಬದ್ಧಂತಿ ಇತ್ಯರ್ಥಃ 119 11 


ಅನುವಾದ- ಪರಮಾತ್ಮನಲ್ಲರುವ ತಟಸ್ಥನ ಸಾದೃಶ್ಯವು ಯಾವತರದ್ದು ಎಂಬ ಪ್ರಶ್ನೆಗೆ 
ಉತ್ತರವಾಗಿ "ಅಸಕ್ತಂ ತೇಷು ಕರ್ಮಸು' ಎಂದೆನ್ನಲಾಗಿದೆ. ಹೇಗೆ ತಟಸ್ಥ ಪುರುಷನಿಗೆ, ಕೆಲಸದಲ್ಲಿ 
ಆದರ, ಕೆಲಸದ ಪರಿಣಾಮವಾದ ಆಯಾಸಗಳಿರುವುದಿಲ್ಲವೋ ಹಾಗೆಯೇ ನನಗೆ ತೇಷು 
ಕರ್ಮಸು: ಆ ಸೃಷ್ಟ್ಯಾದಿಕರ್ಮಗಳಲ್ಲಿ "ಸಕ್ತಿ' ಶಬ್ದದಿಂದ ಹೇಳಲ್ಪಡುವ ಆದರವಾಗಲೀ 


538 ಗೀತಾವಿವೃತಿ 


ಆಯಾಸವಾಗಲಿ ಇಲ್ಲದಿರುವುದರಿಂದ ಅವು ನನ್ನನ್ನು ಬಂಧನಕ್ಕೆ ಗುರಿಪಡಿಸುತ್ತಿಲ್ಲ ಎಂದು 
ಅಭಿಪ್ರಾಯ. 


ವಿವರಣೆ- ಯಾವುದೇ ಕರ್ಮವನ್ನು ಫಲವನ್ನು ಪಡೆಯಬೇಕೆಂಬ ಆಸೆಯಿಂದ 
ಆದರಾಬಿಮಾನಪೂರ್ವಕವಾಗಿ ಪ್ರಯಾಸಪಟ್ಟು ಮಾಡಿದರೆ, ಅದರಿಂದ ಉಂಟಾಗುವ ಪುಣ್ಯ 
ಪಾಪಗಳು ಕರ್ತೃವನ್ನು ಬಂಧನಕ್ಕೆ ಒಳಪಡಿಸುತ್ತದೆ. ಪರಮಾತ್ಮನಾದರೋ ಹುಬ್ಬು ಕುಣಿಸುವಿಕೆ 
ಮಾತ್ರದಿಂದ ಜಗತ್‌ಸೃಷ್ಟಿಯನ್ನು ಅನಾಯಾಸವಾಗಿ ನಿರ್ವಹಿಸಬಲ್ಲ ಹಾಗಾಗಿ ಆದರಾಭಿ- 
ಮಾನವೂ ಅವನಿಗೆ ಆ ಕರ್ಮಗಳಲ್ಲಿಲ್ಲ ಆಯಾಸವೂ ಇಲ್ಲ ಆದುದರಿಂದ ಅವು ಪುಣ್ಯ-ಪಾಪ 
ಗಳಿಗೆ ಎಡೆಮಾಡಿಕೊಡವು. ತನ್ನೂಲಕವಾದ ಕರ್ಮ ಬಂಧವೂ ಅವನಿಗಿಲ್ಲ, ॥9 


ಪರಮಾತನು ನಿಷ್ಠಿಯನಲ್ಲ 
ಆ ಶ್ರಿ) ಣಾ 
ಮಯಾನಧ್ಯಕ್ಷೇಣ ಪ್ರಕೃತಿಃ ಸೂಯತೇ ಸಚರಾಚರಮ್‌ । 
ಹೇತುನಾ5ನೇನ ಕೌಂತೇಯ ಜಗದ್ದಿಪರಿವರ್ತತೇ 11 10 || 


ಅರ್ಥ- ಪ್ರಕೃತಿಯಿಂದ ನಿರ್ವಹಿಸಲ್ಪಡುತ್ತಿರುವ ಸೃಷ್ಟಿಯನ್ನು ಕಣ್ಣಾರೆ ಗಮನಿಸುತ್ತಾ 


ಕೃತಿಗೆ ಪ್ರೇರಕನಾಗಿರುವ ನನ್ನಿಂದಾಗಿ ಆ ಪ್ರಕೃತಿಯು ಸ್ಥಾವರಜಂಗಮರೂಪ ಪ್ರಪಂಚವನ್ನು 
ಖಿ 


ತಿ 
ಸುತ್ತಿದೆ. ಈ ಕಾರಣದಿಂದಾಗಿಯೇ ಜಗತ್ತು ವಿಶೇಷವಾಗಿ ಪುನಃ ಪುನಃ ಹುಟ್ಟುತ್ತಿದೆ. 


ನನು ಪೂರ್ವಂ ಪ್ರಕೃತಿಂ ಸ್ವಾಮವಷ್ಠಭ್ಯ ವಿಸ್ಪಜಾಮೀತ್ಕುಕ್ಕಾ ಉದಾಸೀನ- 
ವದಾಸೀನಮಿತ್ಯುಕ್ತ್ಯಾ ಚ ನಿಷ್ಠಿಯತ್ಹಂ ಪ್ರತೀಯತೇ | ಏವಂ ತರ್ಹಿ ಪ್ರಕೃತಿರೇವ 
ಸ್ವಾತಂತ್ರ್ಯೇಣ ಜಗತ್‌ ಪ್ರಸೂಯತೇ ತ್ಹಯಿ ತು ಪ್ರಕೃತಿಸನ್ನಿಧಾನಾತ್‌ 
ಕರ್ತೃತ್ವೋ ೇಪಚಾರಮಾತ್ರಮಿತ್ಯಾಪನ್ನಮಿತ್ಯತ ಆಹ- ಮಯೇತಿ ॥ ಯದ್ಯಪ್ಯೇಷಾ 
ಶಂಕಾ ಮಾಮಿಕಾಮಿತಿ ಸ್ವಾಮಿತಿ ಅಸಕ್ತಂ ತೇಷು ಕರ್ಮಸು ಇತ್ಯುಕ್ಕಾ ನಿರಸ್ತಾ | 
ತಥಾಪಿ ಸ್ಪಸ್ಪಾತಂತ್ರ ಂ ಸಷ್ಠಂ ವಕ್ತುಂ ಪ್ರಾಗುಕ್ತಪರಿಹಾರಾಚ್ಚಾದನೇನೋಕ್ತಾಂ 
ಶಂಕಾಂ ಹೃದಿ ಕೃತ್ವಾ ಮಯೇತಿ ಶ್ಲೋಕೇನ ಪರ್ಯಹಾರ್ಷಿದಿತಿ ಜ್ಞೇಯಮ್‌ ! 


ಅನುವಾದ- ಹಿಂದೆ ಆರನೆಯ ಶ್ಲೋಕದಲ್ಲಿ "ಪ್ರಕೃತಿಂ ಸ್ವಾಂ ಅವಷ್ಟಭ್ಛ್ಯ ವಿಸೃಜಾಮಿ' 
ಎನ್ನುವ ಮೂಲಕ ಸೃಷ್ಟಿಯಲ್ಲಿಪ್ರಕೃತಿಯ ಪಾತ್ರವನ್ನು ದೃಢಪಡಿಸಿದ್ದರಿಂದಲೂ ತಾನು ಉದಾಸೀನ 
ನಂತೆ ಇರುವವನು ಎಂದು ಹೇಳಿದ್ದರಿಂದಲೂ ತಾನು ನಿಷ್ಠಿಯ ಎಂದು ಅಭಿಪ್ರಾಯ ಪಟ್ಟಂತೆ 
ತೋರುತ್ತದೆ. ಹಾಗಾದಲ್ಲಿಪ್ರಕೃತಿಯೇ ಸ್ವತಂತ್ರವಾಗಿ ಜಗತ್ತನ್ನು ಸೃಷ್ಟಿಸುತ್ತಿದೆ. ಅಂತಹ ಪ್ರಕೃತಿಯ 
ಸನ್ನಿಧಾನದಿಂದಾಗಿ ಅದರಲ್ಲಿರುವ ಕರ್ತೃತ್ವವು ಆರೋಪಿತವಾಗಿ "ತಾನು ಕರ್ತೃ' ಎನ್ನುವುದು 


ಅಧ್ಯಾಯ 9 539 


ಉಪಚಾರಮಾತ್ರ ; ವಾಸ್ತವಿಕವಾಗಿ ಕರ್ತೃವಲ್ಲ ಎಂದಂತಾಯಿತು ಎಂಬ ಆಕ್ಷೇಪಕ್ಕೆ 
'ಮಯಾಧ್ಯಕ್ಷೇಣ' ಎಂಬ ಶ್ಲೋಕವು ಉತ್ತರಿಸುತ್ತಿದೆ. ಸ್ಜಾಂ' ಪ್ರಕೃತಿಂ, ಪ್ರಕೃತಿಂ ಮಾಮಿಕಾಂ' 
ಎಂದೆನ್ನುವ ಮೂಲಕ ಪ್ರಕೃತಿಯು ಸ್ಪತಂತ್ರವಲ್ಲ ಎಂದು ಸೂಚಿಸಿ ಹಾಗೂ "ಅಸಕ್ತಂ ತೇಷು 
ಕರ್ಮಸು' ಎಂದೆನ್ನುವ ಮೂಲಕ "ತಾನು ನಿಷ್ಠಿಯನಾದುದರಿಂದ ಉದಾಸೀನನಲ್ಲ; ಕ್ರಿಯೆ 
ಉಳ್ಳವನಾಗಿದ್ದೂ ಅಂತಹ ಕ್ರಿಯೆಗಳಲ್ಲಿಆದರಾದಿಗಳು ಇಲ್ಲದಿರುವುದರಿಂದ ಉದಾಸೀನನಂತೆ 
ಇರುವವನು ಎಂದು ಸೂಚಿಸಿ ಈ ಆಕ್ಷೇಪವು ಹಿಂದೆಯೇ ಪರಿಹರಿಸಲ್ಪಟ್ಟಿದೆ. ಹಾಗಿದ್ದರೂ 
ಸೃಷ್ಟಿಯಲ್ಲಿತನ್ನ ಸ್ವಾತಂತ್ರ ವನ್ನು ಪ್ರಚುರಪಡಿಸುವುದಕ್ಕಾಗಿ ಹಿಂದೆ ತನ್ನಿಂದಲೇ ಸೂಚಿತವಾದ 
ಆಕ್ಷೇಪ ಪರಿಹಾರವನ್ನು ಮುಚ್ಚಿಟ್ಟು ಮೇಲಿನ ಆಕ್ಷೇಪವನ್ನು ಮನಸ್ಸಿನಲ್ಲಿಸ್ಪತಃ ಕಲ್ಪಿಸಿಕೊಂಡು 
ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ಪರಿಹರಿಸುತ್ತಿದ್ದಾನೆ ಎಂದು ಇಲ್ಲಿಅಭಿಪ್ರಾಯ ಪಡಬೇಕಾಗಿದೆ. 

ವಿವರಣೆ- ಮೇಲಿನ ಆಕ್ಷೇಪದಲ್ಲಿಎರಡು ಅಂಶಗಳಿವೆ. ಅದರಲ್ಲಿಪ್ರಕೃತಿಯು ಸ್ವತಂತ್ರಕರ್ತೃ 
ಎಂಬ ಅಂಶವು ಪ್ರಕೃತಿಯನ್ನು "ಸ್ಟಾಂ' "ಮಾಮಿಕಾಂ' ಎಂದು ಉಲ್ಲೇಖಿಸುವ ಮೂಲಕ, ಅದು 
ತನ್ನ ಅಧೀನ; ಸ್ಪತಂತ್ರವಲ್ಲ ಹಾಗಾಗಿ ಸ್ವತಂತ್ರಕರ್ತೃವೆನಿಸದು ಎಂದು ಸೂಚಿಸಿ ಪರಿಹರಿಸಲ್ಪಟ್ಟಿದೆ. 
ಎರಡನೆಯ ಅಂಶವು "ಪರಮಾತ್ಮನು ನಿಷ್ಠಿಯನಾದುದರಿಂದ ಕರ್ತೃವೇ ಅಲ್ಲ ಕೆಂಪಾದ 
ಜಪಾಕುಸುಮದ (ದಾಸವಾಳ) ಸಂಪರ್ಕದಿಂದ ಬೆಳ್ಳಗಿರುವ ಸಟಿಕವು ಕೆಂಪಾಗಿ ತೋರುವಂತೆ 
ಕರ್ತೃವಾದ ಪ್ರಕೃತಿಯ ಸನ್ನಿಧಾನದಿಂದಾಗಿ ಕರ್ತೃವಲ್ಲದಿದ್ದರೂ ಕರ್ತೃವಾಗಿ ತೋರುತ್ತಿರುವುದು. 
ಹಾಗಾಗಿ ಅವನು ಕರ್ತೃ ಎಂದೆನ್ನು: ವುದು ಬರೇ ಉಪಚಾರ ಎಂದು. ಈ ಅಂಶವನ್ನು “ತಾನು 
ಉದಾಸೀನನೇ ಅಲ್ಲ, ಉದಾಸೀನನಂತೆ ಇರುವವನಷ್ಟೆ ಉದಾಸೀನಸಾದೃಶ್ಯವೂ ತನ್ನಲ್ಲಿ ನಿಷ್ಕ್ರಿಯ 
ನಾಗಿರುವುದರಿಂದಾಗಿ ಅಲ್ಲ, ಕ್ರಿಯೆಯಿದ್ದರೂ ಅದರಲ್ಲಿ ಆದರ ಆಯಾಸಗಳು ಇಲ್ಲದಿರು 
ವುದಿಂದ (ಅಸಕ್ತಂ ತೇಷುಕರ್ಮಷು) ಎಂದು ನಿರೂಪಿಸಿ ಪರಿಹರಿಸಲಾಗಿದೆ. ಹಾಗಾಗಿ ಈ 
ಆಕ್ಷೇಪಕ್ಕೆ ಅವಕಾಶವೇ ಇಲ್ಲ: ಹೀಗಿರಲು ಪುನಃ ಆಕ್ಷೇಪಿಸುವುದು ಸರಿಯೇ ಎಂದು ಪ್ರಶ್ನೆ ಇಲ್ಲಿ 
ಉದ್ಭವಿಸುತ್ತದೆ. "ಹಿಂದಿನ ಪರಿಹಾರವನ್ನು ಮುಚ್ಚಿಟ್ಟು ಪರಮಾತ್ಮನ ಸ್ವತಂತ್ರ ಕರ್ತೃತ್ವವನ್ನು 
ದೃಢಪಡಿಸಿಕೊಳ್ಳುವುದಕ್ಕಾಗಿ ಪುನಃ ಆಕ್ಟೇಪಿಸಲಾಗುತ್ತಿದೆ ಎಂದು ಈ ಪ್ರಶ್ನೆ ಗೆ ಉತ್ತರಿಸಬಹು 
ದಾಗಿದೆ. ಆದರೆ ಅರ್ಜುನನಾದರೂ ಶ್ರೀಕೃಷ್ಣನು ಪರಿಹರಿಸಿದ್ದರೂ ಅದನ್ನು ಮುಚ್ಚಿಟ್ಟು ಪುನಃ 
ಆಕ್ಷೇಪಿಸುವುದು ಸರಿಯೇ ? ಎಂಬ ಪ್ರಶ್ನೆ ತಲೆದೋರುತ್ತದೆ. ಈ ಪ್ರಶ್ನೆಗೆ ಗೀತಾವಿವೃತಿಕಾರರ 
ಉತ್ತರ- ಹೀಗೆ ಮುಚ್ಚಿಟ್ಟು ಪುನಃ ಆಕ್ಷೇಪಿಸುತ್ತಿರುವುದು ಅರ್ಜುನನಲ್ಲ; ಪರಮಾತ್ಮನೇ ತನ್ನ 
ಆಕ್ಷೇಪ ಪರಿಹಾರವನ್ನು ಮುಚ್ಚಿದಂತೆ ಮಾಡಿ ತನ್ನ ಮನಸ್ಸಿನಲ್ಲೇ ಆಕ್ಷೇಪವನ್ನು ಹುಟ್ಟು 
ಹಾಕಿಕೊಂಡು ಪರಿಹರಿಸುತ್ತಿದ್ದಾನೆ. ತನ್ನ ಸ್ವಾತಂತ್ರ ವನ್ನು ನಿಚ್ಛಳಗೊಳಿಸುವುದೇ ಇದರ ಉದ್ದೇಶ - 
ಎಂದು. 


540 ಗೀತಾವಿವೃತಿ 


ಅಧ್ಯಕ್ಷೇಣೇತಿ ಪ್ರಾತಿಪದಿಕೇನ ಸಾಕ್ಷಾತ್ಕಾರಃ ತೃತೀಯಯಾ ಚ ಕರ್ತೃತ್ವ- 
ಮುಚ್ಯತೇ | ಪ್ರಕೃತಿಹೇತುಕಪ್ರಸವಂ ಸಾಕ್ಷಾತ್‌ ಕುರ್ವತಾ ತತ್ವ ಯೋಜಕಕರ್ತಾ ಚ 
ಮಯೇತಿ । ದರ್ಶನಪೂರ್ವಕತ್ವಾತ್‌ ಪ್ರಯೋಜಕತ್ವಸ್ಯೆವಮುಕ್ತಿಃ 1 ಯದ್ವಾ 
ಅಧ್ಯಕ್ಷೇಣಾಧಿಪತಿನಾ ಮಯಾ ಪ್ರಕೃತಿಃ ಸಚರಾಚರಂ ಜಗತ್ಸಸೂಯತೇ ಜನ- 
ಯತಿ 1 ಅನೇನ ಮತ್ತಯೋಜಿತಪ್ರಕೃತಿರೂಪಹೇತುನಾ ದರ್ಶನಪೂರ್ವಕಂ 
ಮದ್ರೂಪಪ್ರಯೋಜಕಕರ್ತೃರೂಪಹೇತುನಾ ಚ ಜಗದ್ದಿಶೇಷೇಣ ಪರಿವರ್ತತೇ 
ಪುನಃ ಪುನರ್ಜಾಯತೇ ॥ 10 ॥ 


ಅನುವಾದ- ಪರಮಾತ್ಮನುತನ್ನನ್ನು ಇಲ್ಲಿ'ಮಯಾ ಅಧ್ಯಕ್ಷೇಣ'ಎಂದು ಉಲ್ಲೇಖಿಸುತ್ತಿದ್ದಾನೆ. 
ಇಲ್ಲಿರುವ "ಅಧ್ಯಕ್ಷ' ಎಂಬ ಪ್ರಾತಿಪದಿಕಾಂಶದಿಂದ “ತಾನು ಪ್ರಕೃತಿಯು ನಿರ್ವಹಿಸುತ್ತಿರುವ 
ಜಗತ್ಸೃಷ್ಟಿಯ ಮೇಲೆ ಕಣ್ಣಿಟ್ಟಿರುವೆನು' ಎಂದೂ ಕರ್ತ್ರರ್ಥದಲ್ಲಿರುವ "ಇನ' ಎಂಬೀ ತೃತೀಯಾ 
ವಿಭಕ್ತಿಪ್ರತ್ಯಯ ರೂಪದ ಅಂಶದಿಂದ "ತಾನು, ಜಗತ್‌ ಕರ್ತೃವಾಗಿದ್ದೇನೆ' ಎಂದೂ ಅಭಿಪ್ರಯ 
ಪಡುತ್ತಿದ್ದಾನೆ. ಹಾಗಾಗಿ "ಅಧ್ಯಕ್ಷೇಣ ಮಯಾ' ಎಂಬ ವಾಕ್ಯಭಾಗದಿಂದ "ಪ್ರಕೃತಿಯ ಜಗತ್‌ 
ಸೃಷ್ಟಿನಿರ್ವಹಣೆಯ ಮೇಲೆ ಕಣ್ಣಿಟ್ಟಿರುವ ಹಾಗೂ ಅದಕ್ಕೆ ಪ್ರೇರಕ- ಕರ್ತೃವೆನಿಸಿರುವ ನನ್ನಿಂದಾಗಿ 
(ಪ್ರಕೃತಿಯು ಚರಾಚರ ಪ್ರಪಂಚದ ಸೃಷ್ಟಿಯನ್ನು ನಿರ್ವಹಿಸುತ್ತಿದೆ)' ಎಂದಂತಾಯಿತು. 
ಪ್ರೇರಣೆಯು ಪ್ರೇರೇಪಿಸಲ್ಲಡುವ ವ್ಯಕ್ತಿಯ ಮೇಲೆ ಕಣ್ಣಿಡುವ ಮೂಲಕವೇ ಸಾಧ್ಯವೆನಿಸುವುದ 
ರಿಂದ ದರ್ಶನ ಹಾಗೂ ಪ್ರೇರಣೆ. (ಪ್ರಯೋಜಕ ಕರ್ತೃತ್ವ) ಎಂಬ ಎರಡೂ ಅಂಶಗಳು ಸೂಚಿತ 
ವಾಗಬೇಕು ಎಂಬ ಉದ್ದೇಶದಿಂದ ಅದನ್ನು ಪ್ರಚುರಪಡಿಸುವ "ಅಧ್ಯಕ್ಷೇಣ' ಎಂಬ ಪದವನ್ನು 
ಬಳಸಲಾಗಿದೆ. ಅಥವಾ (ಅಧ್ಯಕ್ಟೋರಧಿಪತಿಃ ಪ್ರೋಕ್ಟೋ ಯದಕ್ಷೀಣ್ಯಸ್ಯ ಚೋಪರಿ- 
ಅಧಿಪತಿಯ ಕಣ್ಣು ತನ್ನ ಕೈಕೆಳಗಿನವರ ಮೇಲೆ ಇರಬೇಕಾದುದರಿಂದ ಅಧ್ಯಕ್ಷಪದದಿಂದ 
ಅಧಿಪತಿಯು ಹಳಲ್ಪಡುತ್ತಿದ್ದಾನೆ' ಎಂಬ ಶಬ್ದನಿರ್ಣಯವಾಕ್ಯವನ್ನು ಉಲ್ಲೇಖಿಸಿ ಗೀತಾ 
ತಾತ್ತರ್ಯದಲ್ಲಿ ಹೇಳಲಾಗಿರುವಂತೆ) ಅಧ್ಯಕ್ಷ! ೀಣ ಮಯಾ: ಅಧಿಪತಿಯಾದ ನನ್ನಿಂದಾಗಿ 
ಪ್ರಕೃತಿಯು ಚರಾಚರ ಪ್ರಪಂಚವನ್ನು, ಪ್ರಸೂಯತೇ ಸೃಷ್ಠಿಸುತ್ತಿದೆ ಎಂದು ಅರ್ಥ. ಅನೇನ 
ಹೇತುನಾ- ನನ್ನಿಂದ ಪ್ರೇರಿಸಲ್ಪಡುತ್ತಿರುವ ಪ್ರಕೃತಿ ರೂಪದ ಹೇತುವಿನಿಂದ ಹಾಗೂ ಅದರ ಮೇಲೆ 
ಕಣ್ಣಿಡುವ ಮೂಲಕ ಪ್ರೇರಕಕರ್ತ್ಯವೆನಿಸಿರುವ ನನ್ನ ರೂಪದಲ್ಲಿರುವ ಹೇತುವಿನಿಂದ ಜಗತ್ತು 
ವಿ-ಪರಿವರ್ತತೇ: ವಿಶೇಷವಾಗಿ ಪುನಃ ಪುನಃ ಹುಟ್ಟುತ್ತಿದೆ. ॥1 10 ॥1 


ವಿವರಣೆ- ಪ್ರಕೃತಿಯು ಪರಮಾತ್ಮನ ಪ್ರೇರಣೆಯಿಂದಾಗಿ ಸೃಷ್ಟಿಕಾರ್ಯದಲ್ಲಿತೊಡಗಿರುವುದ 
ರಿಂದ ಸ್ವತಂತ್ರಕರ್ತೃವಲ್ಲ ಪ್ರೇರಕಕರ್ತೃವೆನಿಸಿರುವುದರಿಂದ ಪರಮಾತ್ಮನು ನಿಷ್ಕಿಯನೂ ಅಲ್ಲ, 


ಅಧ್ಯಾಯ 9 541 


ಕ್ರಿಯಾಶೀಲನಾದ ಅವನಲ್ಲೇ ಕರ್ತೃತ್ವವಿರುವುದುರಿಂದ ಕರ್ತೃತ್ವವ್ಯವಹಾರವು ಔಪಚಾರಿಕವಲ್ಲ 
ಎಂದಂತಾಯಿತು. ಹೀಗಾಗಿ ಮೇಲಿನ ಆಕ್ಷೇಪವು ಪರಿಹೃತವಾಯಿತು. 


ತಾಮಸಜೀವರಿಂದ ಪರಮಾತ್ಮನ ಅವಗಣನೆಗೆ ಕಾರಣ ಹಾಗೂ ಫಲ 


ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಮ್‌ । 
ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಮ್‌ 11 11 ॥ 


ಮೋಘಾಠಶಾ ಮೋಘಕರ್ಮಾಣೋ ಮೋಘಜ್ಞಾನಾ ವಿಚೇತಸಃ । 
ರಾಕಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ I 12 ॥ 
ಯ ಲ ಲ 


ಅರ್ಥ- ಮನುಷ್ಯರಿಗೆ ಸಂಬಂಧಿಸಿದ ಭೌತಿಕ ಶರೀರವನ್ನು ಆಶ್ರಯಿಸಿರುವವನು ಇವನು 
ಎಂಬ ಈ ರೀತಿಯ ಮೂಢಜನರ ಭ್ರಾಂತಿಗೆ ವಿಷಯನಾದ ಹಾಗೂ ಅಜ್ಞಾನಿಗಳ ಅವಗಣನೆಗೆ 
ಅವಕಾಶವಾಗಬೇಕೆಂಬ ಉದ್ದೇಶದಿಂದಲೇ ಮನುಷ್ಯದೇಹದಂತೆ ಕಾಣುವ ದೇಹವನ್ನು 
ಧರಿಸಿರುವ ನನ್ನನ್ನು ತಾಮಸಸ್ವಭಾವದ ಜನರು ನನ್ನಲ್ಲಿ ಯಾವತ್ತೂ ಇರುವ, ಪರಿಪೂರ್ಣ 
ವೆನಿಸಿರುವ ಹಾಗೂ ಸರ್ವಸಮರ್ಥವೆನಿಸಿರುವ ನನ್ನ ನಿಜರೂಪವನ್ನು ಅರ್ಥ ಮಾಡಿ 
ಕೊಳ್ಳದವರಾಗಿ ನನ್ನನ್ನು "ಅಲ್ಪನಿವನು' ಅಥವಾ "ರಮಾಬ್ರಹಾದಿಗಳಿಗೆ ಸಮಾನನಿವನು' ಎಂಬ 
ರೀತಿಯಲ್ಲಿ ಅವಗಣನೆಗೆ ಗುರಿಮಾಡುತ್ತಿದ್ದಾರೆ. ಅಂತಹ ತಾಮಸಜನರು ಫಲಿಸದ ಆಸೆ 
ಯುಳ್ಳವರೂ ಫಲಿಸದ ಯಜ್ಞಾದಿ ಕರ್ಮವುಳವರೂ ಮೋಕ್ಷರೂಪ ಫಲವನ್ನು ತಂದು ಕೊಡದ 
ಜ್ಞಾನವುಳ್ಳವರೂ ವಾಸ್ತವಿಕತೆಗೆ ವಿರುದ್ದವಾದ ಚಿಂತನೆಯುಳ್ಳವರೂ, ಅವರ ಭ್ರಾಂತಿಗೆ 
ಕಾರಣವಾದ ವಿವೇಕನಾಶಕವಾದ ರಾಕ್ಷಸ ಹಾಗೂ ಅಸುರಸಂಬಂಧಿಯಾದ ಸ್ವಭಾವವನ್ನು 
ಹೊಂದಿರುವವರೂ ಆಗಿದ್ದು ತಮೋಯೋಗ್ಯ ರೆನಿಸಿರುತ್ತಾರೆ. (ಅಂತವರು ನನ್ನನ್ನು ಅವಗಣನೆಗೆ 
ಗುರಿಮಾಡುತ್ತಿದ್ದಾರೆ.) 


ಯದ್ಯೇವಂ ಭವಾನ್‌ ಜಗತಃ ಸೃಷ್ಟಿಸ್ತಿತಿಸಂಹಾರಾಣಾಂ ಕರ್ತಾ ತರ್ಹಿ ಕುತಃ 
ಕೇಚಿತ್‌ ತ್ಹಾಮವಜಾನಂತಿ । ಅವಜ್ಞಾನೇತಪಿ ತೇಷಾಮನರ್ಥಾಭಾವಾತ್‌ 
ಸರ್ವಕರ್ತಾ ಅಹಮಿತಿ ಪ್ರಾಗುಕ್ತಮಯುಕ್ತಮತ ಆಹ- ಅವಜಾನಂತೀತ್ಯಾದಿ 
ದ್ವಯೇನ ॥। ಮಾನುಷೀಂ ತನುಮಾಶ್ರಿತಂ ಮಾನುಷದೇಹಮಧಿಷ್ಠಿತೋ5ಯಮಿತಿ 
ಮೂಢಲೋಕಭ್ರಾಂತಿವಿಷಯಂ ಮಾಮಿತಿ ವಾ । ಅಜ್ಞಾನಾಮವಜ್ಞಾನ- 
ಕಾರಣತಯಾ ಮಾನುಷೀಂ ಮನುಷ್ಯದೇಹಸಾದೃಶ್ಯೇನ ಪ್ರತೀಯಮಾನಾಂ ತನುಂ 
ಆಶ್ರಿತಮಿತಿ ವಾಠರ್ಥಃ । ಏತೇನಾತ್ರ ಹರೇಃ ಮಾನುಷದೇಹೋಕ್ತೇಸ್ತಸ್ಯ 


542 ಗೀತಾವಿವೃತಿ 


ಚಾಧಾರೇಣಾನ್ಕೋನ್ಯಧರ್ಮಸಂಕ್ರಾಂತ್ಯಾದೇರವಶ್ಯಂಭಾವಾತ್‌ ಭೂತಭ್ಭನ್ನ ಚ 
ಭೂತಸ್ಯ ಇತಿ ಪ್ರಾಗುಕ್ತಿರಯುಕ್ತೇತಿ ನಿರಸ್ತಮ್‌ । ತಥಾ ತನು-ತನುಮತೋ- 
ರಭೇದೇಆಪಿ ಆಶ್ರಿತಮಿತ್ಯಕ್ತಿಶ್ಚ ಚೈತ್ರದೇಹಶ್ಚತ್ರಾಧೀನೋ ಯಥಾ ತಥಾ 
ಭಗವದ್ದೇಹೋತಪಿ ಸಾಧೀನ ಇತಿ ಸ್ಪಾಧೀನತ್ತಗುಣಯೋಗಾದ್‌ ಗಾಣೀತಿ 
ಮಮಾತ್ಯೇತ್ಯತ್ರತ್ಯಾಭೇದೋಕ್ತಿರ್ನ ಎರುದ್ದೇತಿ ಜ್ಞೇಯಮ್‌ । ಏತಾದೃಶಂ ಮಾಂ 
ಮೂಢಾಸ್ತಾಮಸಾ ಭೂತಮಹೇಶ್ನರಂ ಭೂತಂ ಸದಾವಿದ್ಯಮಾನಂ ಮಹಾಂತ- 
ಮೀಶರಂ ಗುಣಪರಿಪೂರ್ಣಂ ಪರಮುತ್ತಮಂ ಮಮ ಭಾವಂ ಯಾಥಾರ್ಥ್ಯಂ 
ಅಜಾನಂತೋಶಠವಜಾನಂತಿ ಅವಮತಯಾ ಜಾನಂತಿ । ಬ್ರಹ್ಮರುದ್ರರಮಾದೀನಾಂ 


ಸಾಮ್ಯ ದ ಷ್ಟಿ ಇತ್ಯಾದಿ ತಾತರ್ಯೋಕ್ತದಿಶಾ ಅನ್ಯ ದಪ್ಶ್ಯ ವಜ್ಞಾನಂ ಜ್ಞೇಯಮ್‌ I 


ಅನುವಾದ- ಒಂದು ವೇಳೆ ಈ ರೀತಿಯಲ್ಲಿ ನೀನು ಜಗತ್ತಿನ ಸೃಷ್ಟಿಸ್ಲಿತಿ ಸಂಹಾರಗಳಿಗೆ 
ಕರ್ತೃವೆನಿಸಿರುವ ಮಹಾಮಹಿಮೋಪೇತನಾಗಿರುವುದು ವಾಸ್ತವವಾಗಿದ್ದರೆ' ನಿನ್ನನ್ನು ಕೆಲವರು 
ಸಾಮಾನ್ಯ ಮನುಷ್ಯನನ್ನೆಂಬಂತೆ, ಅಥವಾ ಬ್ರಹಾದಿ ಇತರ ದೇವತೆಗಳಿಗೆ ಸಮಾನನ್ನೆಂಬಂತೆ ಯಾಕೆ 
ಅವಗಣನೆ ಮಾಡುತ್ತಿದ್ದಾರೆ. ಹಾಗೆ ಅವಗಣನೆ ಮಾಡಿದರೂ ಅವರಿಗೆ ಯಾವುದೇ 
ಅನರ್ಥ ವಾಗದಿರುವುದರುಂದ "ನಾನು ಸರ್ವಕರ್ತಾ' ಎಂದು ಹಿಂದೆ ನೀನು ಹೇಳಿರುವುದು 
ಅಯುಕ್ತ, ಅವಾಸ್ತವ ಎಂದು ಅನಿಸುತ್ತದೆಯಲ್ಲವೇ ಎಂಬ ಆಶಂಕೆಗೆ ಉತ್ತರವಾಗಿ "ಅವಜಾನಂತಿ 
ಮಾಂ ಮೂಢಾಃ' ಎಂಬ ಶ್ಲೋಕ ಹಾಗೂ ಮುಂದಿನ "ಮೋಘಾಶಾಃ ಮೇಘ ಕರ್ಮಾಣಃ' 
ಎಂಬ ಶ್ಲೋಕವು ಪ್ರವೃತ್ತವಾಗಿದೆ. ಮಾನುಷೀಂ ತನುಂ ಆಶ್ರಿತಂ ಮಾಂ- ಮೂಢಜನರ 
"ಮನುಷ್ಯ ಶರೀರವನ್ನು ಆಶ್ರಯಿಸಿರುವವ ಇವನು ' ಎಂಬ ರೀತಿಯ ಭ್ರಾಂತಿಗೆ ವಿಷಯನಾದ 
ನನ್ನನ್ನು ಅಥವಾ ಮೂಢರ ಅವಗಣನೆಗೆ ತಾನು ಗುರಿಯಾಗಬೇಕೆಂಬ ಉದ್ದೇಶದಿಂದಲೇ 
ಮನುಷ್ಯಶರೀರದಂತೆ ಕಾಣಿಸುವ ಶರೀರವನ್ನು ಆಶ್ರಯಿಸಿರುವ ನನ್ನನ್ನು "ಮಾನುಷೀಂ 
ತನುಮಾಶ್ರಿತಂ' ಎಂದೆನ್ನುವುದಕ್ಕೆ 'ಮನುಷ್ಯಶರೀರವನ್ನು ( ಆಶ್ರಯಿಸಿರುವ' ಇ ಮೇಲ್ನೋಟಕ್ಕೆ 
ಕಾಣಿಸುವ ಅರ್ಥವನಿ ಟ್ಟುಕೊಳ್ಳದೆ ಹೀಗೆ ಎರಡು ರೀತಿಯಲ್ಲಿಅರ್ಥೈಸಿರುವುದರಿಂದ "ಇಲ್ಲಿ 
ಪರಮಾತ್ಮನಿಗೆ ಮನುಷ್ಯದೇಹವಿದೆಯೆಂದು ಹೇಳಿರುವುದರಿಂದ ಅದಕ್ಕೆ ಮನುಷ್ಯದೇಹ 
ಸಹಜವಾದ ಆಶ್ರಯಗುಣಗಳ ಪಲ್ಲಟವನ್ನು ಅವಶ್ಯವಾಗಿ ಒಪ್ಪಲೇ ಬೇಕೆಂದಂತಾಗಿ ಭೂತಭೃತ್‌ 
ನ ಚ ಭೂತಸ್ಥಃ ಎಂದು ಹೇಳುವ ಮೂಲಕ ಹಿಂದೆ ಧರ್ಮಪ ಪಲ್ಲಟವಿಲ್ಲಎಂದು ಹೇಳಿರುವುದು 
ಸರಿಯೆನಿಸ ದು' ಎಂಬ ಆಕ್ಷೇಪ ವನ್ನು ಪರಿಹರಿಸಿದಂತಾಯಿತು. 


ಹಾಗೆಯೇ, "ಶರೀರ ಹಾಗೂ ಶರೀರಧಾರಿಯಾದ ಪರಮಾತ್ಮನಿಗೆ ಅಭೇದವಿದ್ದರೂ "ತನುಂ 
ಆಶ್ರಿತಂ' ಎಂದು ಹೇಳಿರುವುದೂ ಯುಕ್ತವೇ ಆಗಿದೆ. 


ಅಧ್ಯಾಯ 9 543 


ಯಾಕೆಂದರೆ ಹೇಗೆ ಚೈತ್ರಶರೀರವುಅದನ್ನು ಧರಿಸಿರುವ ಚೈತ್ರನ ಅಧೀನವೋ ಹಾಗೆಯೇ 
ಪರಮಾತ್ಮನ ಶರೀರವೂ ಪರಮಾತ್ಮನ ಅಧೀನ ಎಂಬ ಗೌಣಾರ್ಥವನ್ನು ಮನಸಿನಲ್ಲಿಟ್ಟುಕೊಂಡು 
ಆಶ್ರಿತ ಎಂದೆನ್ನಲಾಗಿದೆ (ಹೊರತು ವಾಸ್ತವಿಕವಾಗಿಯೇ ಆಶ್ರಯಾಶ್ರಯಿಭಾವದ ಅಭಿಪ್ರಾಯ 
ದಿಂದಲ್ಲ). ಹಾಗಾಗಿದ್ದಲ್ಲಿಪರಮಾತ್ಮನಿಗೂ ದೇಹಕ್ಕೂ ಭೇದವನ್ನು ಹೇಳಿದಂತಾಗುತ್ತಿತ್ತು. ಹಾಗಾಗಿ 
"ನನ್ನ ಶರೀರವು ನನ್ನಂತೆಯೇ' ಜಗತ್ತಿನ ಉತ್ಪಾದಕವಾಗಿದ್ದು (ಮಮಾತ್ಮಾ ಭೂತಭಾವನ) ನನಗಿಂತ 
ಅಭಿನ್ನವೆನಿಸಿದೆ ಎಂದು ಅಭೇದವನ್ನು ಹೇಳಿರುವುದು ವಿರುದ್ಧವೆನಿಸದು ಎಂದು ತಿಳಿಯಬೇಕು. 
ಮನುಷ್ಯಶರೀರದಂತೆ ತೋರುವ ಶರೀರವನ್ನು ಆಶ್ರಯಿಸಿ "ಮನುಷ್ಯಶರೀರವನ್ನು 
ಆಶ್ರಯಿಸಿರುವವನು ಈ ಶ್ರೀಕೃಷ್ಣನು' ಎಂಬ ಈ ರೀತಿಯ ಭ್ರಾಂತಿಗೆ ವಿಷಯನೆನಿಸಿದ ನನ್ನನ್ನು, 
ಮೂಢಾಃ ತಾಮಸಸ್ವಭಾವದವರು, ಭೂತಮಹೇಶರಂ- ಭೂತಂ- ಯಾವತ್ತು ಇರುವ, 
ಮಹಾಂತಂ- ಪರಿಪೂರ್ಣತೆಯಿಂದ ಕೂಡಿರುವ ಈಶರಂ- ಸರ್ವಸಮರ್ಥವೆನಿಸಿರುವ 
ಪರಂ- ಉತ್ತಮವಾದ ಮಮ ಭಾವಂ: ನನ್ನ ಸ್ವಾಭಾವಿಕರೂಪವನ್ನು ತಿಳಿಯದೆ ಅವಜಾನಂತಿ= 
ಅವಮ-ಸಾಮಾನ್ಯ ಮನುಷ್ಯನು ಇವನು ಎಂದು ತಿಳಿಯುತ್ತಿದ್ದಾ! ರೆ. (ಗೀತಾತಾತ್ಪರ್ಯದಲ್ಲಿ 
ಹೇಳಲಾಗಿರುವಂತೆ ) ಪರಮಾತ್ಮನಲ್ಲಿಬ್ರ ಹ್ನರುದ್ರ ರಮಾದಿಗಳ ಸಮಾನತೆಯ ಅಥವಾ ಅಭೇದದ 
ಅಥವಾ ಅಪೂರ್ಣತೆಯ ಭಾವನೆಯ ರೂಪದಲ್ಲಿರುವ ಅನ್ಯಥಾ ಅನುಸಂಧಾನವನ್ನು ಅವನ, 
ಅವಜ್ಞಾನ - ಅವಗಣನೆ ಎಂದು ತಿಳಿಯಬೇಕು. ॥1 11 ॥ 
ದ್ವೇಷಪೂರ್ವಕ ಧ್ಯಾನವು ಮೋಕ್ಷಸಾಧನವಲ್ಲ 
ಅವಜಾನತಾಮನರ್ಥಾಭಾವಾದಿತಿ ಹೇತುರಸಿದ್ದ ಆತಿ ಭಾವೇನ ಫಲಮಾಹ- 
ಮೋಫೇತಿ 1 ಮೋಘಾಶಾಃ ವೃಥಾಶಾಃ ಭಗವದ್‌ದ್ದೇಷಿಭಿರಾಶಾಸಿತಸ್ಯ 
ಸಂಪದಾದೇಃ ಪ್ರಾಪ್ತಾವಪಿ ಆಮುಷ್ಠಿಕಸ್ಯ ನ ಕಸ್ಕಚಿದವಾಷ್ಟಿರಿತ್ಯರ್ಥಃ | ಮೋಘ- 
ಕರ್ಮಾಣಃ ಯಜ್ಞಾದಿಕರ್ಮಾಣಿ ಚ ತೇಷಾಂ ವೃಥೈವ । ತತ್ತ್ವವಿಷಯಕಜ್ಞಾನಂ ಚ 
ತೇಷಾಂ ವೃಥೈವೇತಿ ಮೋಘಜ್ಞಾನಾಃ | ಜ್ಞಾನಸ್ಕ ಮೋಘತ್ನಂ ನಾಮ ಕೇನಾಪಿ 
ಬ್ರಹ್ಮರುದ್ರಾದಿಭಕ್ಕಾದ್ಯುಪಾಯೇನಾನುತ್ತತ್ತಿರೇವ “ಓಂ ಸರ್ವಥಾತಪಿ ತು ತ 
ಏವೋಭಯಲಿಂಗಾತ್‌ ಓಂ' (3-4-34) ಇತಿ ಸೂತ್ರಾತ್‌ | ವಿಚೇತಸೋ 
ವಿರುದ್ಧಮನಸ್ಕಾಃ | ಕಿಂ ಬಹುನಾ | ಕೋತಪ್ಯಾಮುಷ್ಠಿಕಃ ಪುಮರ್ಥೋ ನಾಸ್ಕತ 
ಏವೇತಿ ಜ್ಞೇಯಮ್‌ | ದ್ದೇಷಾಚ್ಚೈದ್ಯಾದಯೋ ನೃಪಾಃ (ಭಾಗ. 7-1-32) 
ಇತ್ಯಾದಿ ನಿತ್ಯಧ್ಯಾನಸ್ತುತ್ಯಾದ್ಯರ್ಥಮಿತಿ ಭಾವಃ । 


544 ಗೀತಾವಿವೃತಿ 


ಅನುವಾದ- ಹಿಂದೆ ಹೇಳಲಾಗಿರುವ ಪರಮಾತ್ಮನ ಮಹಿಮೆಯು ಅಯುಕ್ತವೆಂದೆನ್ನು. ವುದಕ್ಕೆ 
ಸಮರ್ಥನೆಯಾಗಿ ಮುಂದಿಡಲಾಗಿರುವ "ಅವನನ್ನು ಅವಗಣನೆ ಮಾಡದವರಿಗೆ ಯಾವ 
ಅನರ್ಥವೂ ಇಲ್ಲದಿರುವುದರಿಂದ ' ಎಂಬ ಹೇತುವು ಅನರ್ಥವಿರುವುದರಿಂದ ಅಸಿದ್ಧವೆನಿಸಿದೆ 
ಎಂದು ತೋರಿಸಲು ಅಂತಹ ಮೂಢರಿಗೆ ಸಿಗುವ ಅನರ್ಥರೂಪ ಫಲವನ್ನು "ಮೋಘಾಶಾಃ' 
ಎಂಬಿತ್ಯಾದಿ ಹನ್ನೆರಡನೆಯ ಶ್ಲೋಕದಲ್ಲಿ ಹೇಳಲಾಗುತ್ತಿದೆ. ಮೋಘಾಶಾಃ- ಫಲಿಸದ ಆಸೆ 
ಯುಳ್ಳವರು . ಪರಮಾತ್ಮನ ದ್ವೇಷಿಗಳಿಂದ ಆಶಿಸಲ್ಪಟ್ಟಸಂಪತ್ತೇ ಮೊದಲಾದ ಐಹಿಕ ಫಲವು 
ಲಭಿಸಿದರೂ ಪಾರತ್ರಿಕವಾದ ಮೋಕ್ಟಾದಿ ಫಲವು ಲಭಿಸುವುದಿಲ್ಲ ಆದುದರಿಂದ "ಫಲಿಸದ 
ಆಸೆಯುಳ್ಳವರು ಎಂದಭಿಪ್ರಾಯ. ಮೋಘಕರ್ಮಾಣಃ- ಅವರು ಮಾಡಿದ ಯಜ್ಞಾದಿ 
ಕರ್ಮಗಳು ವ್ಯರ್ಥವೇ ಆಗಿರುತ್ತವೆ. ಅವರ ತತ್ತ ಫಏಿಷಯಕಜ್ಞಾನವು ವ್ಯರ್ಥವಾಗುವುದರಿಂದ 
ಅವರು ಮೋಘಜ್ಞಾನಾಃ - ವ್ಯರ್ಥವಾದ ಜ್ಞಾನವುಳ್ಳವರು. ಜ್ಞಾನವು ವ್ಯರ್ಥವಾಗುವುದೆಂದರೆ, 
ಅದು ಉಂಟಾಗಿ ಫಲಿಸದೆ ಇರುವುದಲ್ಲ, ಬ್ರಕ್ಷರುದ್ರಾದಿಗಳಲ್ಲಿಭಕ್ತಿ, ಅವರ ಧ್ಯಾನ ಎಂಬಿತ್ಯಾದಿ 
ಯಾವುದೇ ಸಾಧನಾನುಷ್ಠಾನಗೈದರೂ ಜ್ಞಾನ ಉಂಟಾಗದಿರುವುದೇ ಆಗಿದೆ. ಇದನ್ನು ಬ್ರಹ್ಮ 
ಸೂತ್ರಕಾರರು "ಸರ್ವಥಾನಪಿತುತ ಏವೋಭಯ ಲಿಂಗಾತ್‌' - ಜ್ಞಾನಸಂಪಾದನೆಗಾಗಿ ಎಲ್ಲಾ 
ರೀತಿಯಲ್ಲಿ ಉತ್ಸಾಹ ತೋರಿಸಿದರೂ ಜ್ಞಾನಯೋಗ್ಯರಷ್ಟೇ ಜ್ಞಾನಸಂಪನ್ನರೆನಿಸುತ್ತಾರೆ. 
ಅಯೋಗ್ಯರಲ್ಲ- ತತ್ತ ಜ್ಞಾನಕ್ಕಾಗಿ ಬ್ರಹ್ಮದೇವರು ಇಂದ್ರ ಹಾಗೂ ವಿರೋಚನರಿಬ್ಬರಿಗೂ 
ಸಮಾನವಾಗಿ ಉಪದೇಶಿಸಿದರೂ ಜ್ಞಾನಯೋಗ್ಯನಾದ ಇಂದ್ರನಷ್ಟೇ ಜ್ಞಾನವನ್ನು 
ಸಂಪಾದಿಸಿರುವುದೂ, ಅಯೋಗ್ಯನಾದ ವಿರೋಚನನು ಸಂಪಾದಿಸದೆ ಇರುವುದೂ ಇದಕ್ಕೆ 
ಸಮರ್ಥನೆಯಾಗಿದೆ'- ಎಂಬ ಸೂತ್ರದಲ್ಲಿ ಪ್ರಚುರಪಡಿಸಿದ್ದಾರಷ್ಟೆ ವಿಚೇತಸಃ- ಪರಮಾತ್ಮನಲ್ಲಿ 
ದ್ವೇಷಪೂರ್ಣವಾದ ಮನಸ್ಸುಳ್ಳವರು. ಈ ವಿಶೇಷಣದಿಂದ "ಹೆಚ್ಚಿನ ಮಾತೇಕೆ' ವಿರುದ್ಧ 
ಜ್ಞಾನವಿರುವುದರಿಂದ ಪರಮಾತ್ಮನ ಅವಗಣನೆ ಮಾಡುವವರಿಗೆ ಆಮುಷ್ಠಿಕ (ಪರಲೋಕಕ್ಕೆ 
ಸಂಬಂಧಿಸಿದ) ವಾದ ಯಾವ ಫಲವೂ ಇಲ್ಲವೆಂದಂತಾಯಿತು ಎಂದು ತಿಳಿಯಬೇಕು . 
ಭಾಗವತದ ಏಳನೆಯ ಸ್ಥಂಧದಲ್ಲಿ "ದ್ವೇಷದಿಂದ ಶಿಶುಪಾಲಾದಿ ರಾಜರು ಮೋಕ್ಷ ಪಡೆದರು' 


ಎಂದು ಹೇಳಿರುವುದು ನಿರಂತರ ಧ್ಯಾನವನ್ನು ಹೊಗಳುವ ಉದ್ದೇಶದಿಂದ ಹೊರತು ದ್ವೇಷವು 
ಮೋಕ್ಷ ಸಾಧನವೆಂದು ತೋರಿಸುವ ಉದ್ದೇಶದಿಂದಲ್ಲ 


ವಿವರಣೆ- ಭಾಗವತದಲ್ಲಿ ಭಗವದ್‌ದ್ದೇಷಿಗಳಾದ ಶಿಶುಪಾಲಾದಿಗಳು ದ್ವೇಷವನ್ನು 
ಮುಂದಿಟ್ಟುಕೊಂಡು ನಿರಂತರವಾಗಿ ಪರಮಾತ್ಮನನ್ನು ಧ್ಯಾನಿಸಿ ಜ್ಞಾನಪಡೆದು ಮೋಕ್ಷವನ್ನು 
ಪಡೆದರು ಎನ್ನಲಾಗಿದೆ. ಹಾಗಿರುವಾಗ ಪರಮಾತ್ಮನ ಅವಗಣನೆ ಮಾಡುವ ದ್ವೇಷಿಗಳಿಗೆ ಜ್ಞಾನವೇ 
ಉಂಟಾಗುವುದಿಲ್ಲ ; ಮೋಕ್ಷ ರೂಪಫಲವಂತೂ ಸುತರಾಂ ದೊರಕದು ಎನ್ನುವುದು ಹೇಗೆ 


ಅಧ್ಯಾಯ 9 545 


ಯುಕ್ತವೆನಿಸೀತು ಎಂಬ ಆಕ್ಷೇಪಕ್ಕೆ ಗೀತಾವಿವೃತಿಯ ಉತ್ತರ- "ಶಿಶುಪಾಲಾದಿಗಳು ಶಾಪದಿಂದಾಗಿ 
ಭಗವದ್‌ ದೇ ಹಿಗಳೆನಿಸಿದ್ದು ಸ್ವಭಾವತಃ ಅವರು ಭಕ್ತರೇ ಆಗಿದ್ದರು. ಹಾಗಾಗಿ ಅವರಿಂದ ದ್ವೇಷ 
ಮೂಲಕವಾಗಿ ನಿರಂತರವಾಗಿ ಧ್ಯಾನಿಸಲ್ಪಟ್ಟಾಗ ಅವರ ಆಗಂತುಕವಾದ ದ್ದೆ ಷವನ್ನು ಪರಿಗಣಿಸದೆ 
ಸ್ವಾಭಾವಿಕವಾದ ಭಕ್ತಿ ಯನ್ನು ಪರಿಗಣಿಸಿ ನಿತ್ಯ ಧ್ಯಾನದ ಫಲವಾಗಿ ಜ್ಞಾನ ಹಾಗೂ ಮೋಕ್ಷವನ್ನು 
ಭಗವಂತನು ಅನುಗ್ರಹಿಸಿದ ಎಂದೆನ್ನುವುದರಲ್ಲಿ ತಾತ್ತರ್ಯ. ಹೀಗೆ ನಿತ್ಯಧ್ಯಾನವು ಫಲಕಾರಿ 
ಯಾಗುತ್ತದೆ ಎಂದು ನಿತ್ಯಧ್ಯಾನವನ್ನು ಸ್ತುತಿಸಿದಂತಾಯಿತು ಹೊರತು ದ್ವೇಷವು ಜ್ಞಾನ ಹಾಗೂ 
ಮೋಕ್ಷಕ್ಕೆ ಕಾರಣವಾಗುತ್ತಿದೆ ಎಂದೆನ್ನುವದನ್ನಲ್ಲ ಹಾಗಾಗಿ ಇದರಿಂದ ಸ್ವಭಾವತಃ ಪರಮಾತ್ಮನನ್ನು 
ದ್ವೇಷಿಸಿ ಅವಗಣನೆ ಮಾಡುವವರಿಗೆ ಜ್ಞಾನವನ್ನೋ ತನ್ಮೂಲಕವಾಗಿ ಮೋಕ್ಷವನ್ನೋ 
ಹೇಳಿದಂತಾಗಲಿಲ್ಲವೆಂದಾಗಿ ಅವರನ್ನು ಮೋಘಜ್ಞಾನಾಃ ವಿಚೇತಸಃ ಎಂದು ಜರಿದಿರುವುದು 
ಯುಕ್ತವೇ ಆಗಿದೆ - ಎಂದು. 
ತಾಮಸ ಜೀವರು ಸ್ವಭಾವತಃ ಮೂಢರು, ಭಗವದ್‌ ದ್ವೇಷಿಗಳು 
ನನು ಮೌಢ್ಯಾನ್ನಿಥ್ಯಾಜ್ಞಾನಮಸ್ತು । ಪ್ರಜ್ವಲನಾತ್ಮಕೋ ದ್ವೇಷಃ ಕುತ ಇತ್ಯತೋ 
ವಾ ಅನ್ಯೇಷಾಮವಿದ್ಯಮಾನಂ ಮೌಢ್ಯಮೇವ ತೇಷಾಂ ಕುತ ಇತ್ಯತೋ ವಾ ತಸ್ಯ 
ಮೂಲಕಾರಣಮಾಹ- ರಾಕ್ಷಸೀಮಿತಿ ॥ ಮೋಹಿನೀಂ ಬುದ್ದಿಭ್ರಂಶಕರೀಮ್‌ 
ಆಸುರೀಮ್‌ ಅಸುರಸಂಬಂಧಿನೀಂ ಪ್ರಕೃತಿಂ ಸಭಾವಮ್‌ ಆಶ್ರಿತಾಃ ತಮೋ- 
ಯೋಗ್ಯಾಃ ಮಾಮವಜಾನಂತೀತಿ ಪೂರ್ವೇಣಾನ್ನಯಃ 11 12 1 


ಅನುವಾದ- ಪರಮಾತ್ಮನ ಅವಗಣನೆ ಮಾಡುವವರಿಗೆ ತಮ್ಮಮೂಢತೆಯಿಂದಾಗಿ ಅನ್ಯಥಾ 
ಜ್ಞಾನವುಂಟಾಗುತ್ತದೆ ಎಂದೇನೋ ಯುಕ್ತ ; ಅವನ ವಿಷಯದಲ್ಲಿ "ಕೆಂಡಕಾರುವುದು' ಎಂಬ 
ರೀತಿಯ ದ್ವೇಷವಾದರು ಯಾಕೆ ಉಂಟಾಗಬೇಕು ? ಎಂಬ ಪ್ರಶ್ನೆಗೆ ಉತ್ತರವಾಗಿ, ಅಥವಾ 
ಬೇರೆಯವರಿಗೆ ಇಲ್ಲದಿರುವ ಮೂಢತೆಯಾದರೂ ಅವಗಣನೆ ಮಾಡುವ ಆ ಜೀವರಿಗೆ 
ಯಾಕೆ ? ಎಂಬ ಪ್ರಶ್ನೆಗೆ ಉತ್ತರವಾಗಿ "ರಾಕ್ಷಪೀಮ್‌ ಆಸುರೀಂ ಚೈವ ಪ್ರಕೃತಿಂ ಶ್ರಿತಾಃ' 
ಎಂದೆನ್ನಲಾಗಿದೆ. ಮೋಹಿನೀಂ- ವಿವೇಕವನ್ನು ನಾಶಗೊಳಿಸುವ, ಆಸುರೀಂ ಅಸುರರಿಗೆ 
ಸಂಬಂಧಿಸಿದ ಪ್ರಕೃತಿಂ- ಸ್ವಭಾವವನ್ನು ಆಶ್ರಯಿಸಿರುವ ತಮೋಯೋಗ್ಯರಿವರು. ಇದನ್ನು 
“ಮಾಂ ಅವಜಾನಂತಿ' ಎಂದು ಪೂರ್ವಶ್ಲೋಕಕ್ಕೆ ಅನ್ನಯಿಸಿಕೊಳ್ಳಬೇಕು. 11 12 || 


ವಿವರಣೆ - ಇದರಿಂದ ಅವರ ಮೂಡತೆ ಹಾಗೂ ಭಗವದ್‌ ದ್ವೇಷಕ್ಕೆ ಅವರ ಸ್ವಭಾವವೇ 
ಕಾರಣ. ಹಾಗಾಗಿ ಇತರರಲ್ಲಿ ಇಲ್ಲದ ಮೂಢತೆ ಹಾಗೂ ದ್ವೇಷ ಅವರಿಗೆ ಪರಮಾತ್ಮನಲ್ಲಿ. ಆ 


546 ಗೀತಾವಿವೃತಿ 


ದ್ವೇಷವು ಮೂಡತೆಯ ಫಲವಲ್ಲ ; ಅವರ ಸ್ವಭಾವಕ್ಕೆ ಅಂಟಿಕೊಂಡಿರುವ ಸಹಜಸ್ಥಿತಿ 
ಎಂದಂತಾಗಿ ಮೇಲಿನ ಪ್ರಶ್ನೆಗಳಿಗೆ ಉತ್ತರಿಸಿದಂತಾಯಿತು. 


ಉತ್ತಮಜೀವರ ಆದರಪಾತ್ರನಾದ ಪರಮಾತ್ಮನು ನಿರ್ದೋಷನು 
ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ | 
ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಮ್‌ 11 13 |! 


ಅರ್ಥ- ಅರ್ಜುನನೇ ! ಮುಕ್ತಿಯೋಗ್ಯರಾದ ಉತ್ತಮ ಸ್ವಭಾವವನ್ನು ಹೊಂದಿರುವ 
ಉತ್ತಮವ್ಯಕ್ತಿಗಳು ಜಡಸಹಿತ ಜೀವರಾಶಿಗಳಿಗೆ ಕಾರಣನಾದ, ಯಾವುದೇ ರೀತಿಯ ನಾಶ 


ರಹಿತನಾದ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಹೊರತಾಗಿ ಬೇರೆಡೆ ಹರಿದಾಡದ 
ಮನಸ್ಸುಳ್ಳವರಾಗಿ ಸೇವಿಸುತ್ತಿ ದ್ದಾ ರೆ. 


ನನು ಭಗವತೋ ದೋಷಿತ್ವಾದೇವಾವಜಾನಂತೀತಿ ಕಿಂ ನ ಸ್ಯಾತ್‌ | ತಥಾತ್ತೇ 
ದೈವಪ್ರಕೃತಯೋತಪ್ಯವಜ್ಞಾಂ ಕುರ್ಯುಃ । ನ ಚೈವಮಸ್ತಿ ತ್ಯಾಹ- ಮಹಾತ್ಮಾನ- 
ಸ್ತಿತಿ ದೈವೀಂ ಮುಕ್ತಿಯೋಗ್ಯೋತ್ತಮಜೀವಸಂಬಂಧಿನೀಂ ಪ್ರಕೃತಿಂ ಸ್ವಭಾವಂ 
ಆಶ್ರಿತಾಃ ಮಹಾತ್ಮಾನೋ ಮಹಾಮನಸ್ಕಾಸ್ತು ಭೂತಾದಿಂ ಭೂತಾನಾಂ ಕಾರಣಂ 
ಅವ್ಯಯಂಚತುರ್ವಿಧನಾಶಹೀನಂ ಮಾಂ ಜ್ಞಾತ್ವಾ5ನನ್ಯಮನಸೋತನ್ಯವಿಷಯಕ- 
ಮನೋಹೀನಾ ಮದೇಕಮನಸ್ಕಾಃ ಸಂತೋ ಮಾಂ ಭಜಂತಿ ಸೇವಂತೇ ॥1 13 ॥ 


ಅನುವಾದ- ಭಗವಂತನು ದೋಷಯುಕ್ತನಾಗಿರುವುದರಿಂದಲೇ ಅವನನ್ನು ಅವಗಣನೆ 
ಮಾಡುತ್ತಿದ್ದಾರೆ ಎಂದು ಯಾಕಾಗಬಾರದು ? ಎಂಬ ಪ್ರಶ್ನೆಗೆ "ಹಾಗಾದಲ್ಲಿ ದೈವೀಪ್ರಕೃತಿಯ 
ಸಜ್ಜನರೂ ಅವಗಣನೆ ಮಾಡಬೇಕಿತ್ತು ; ಆದರೆ ಹಾಗೆ ಇಲ್ಲ' ಎಂಬ ಉತ್ತರವನ್ನು "ಮಹಾತ್ಮಾನಸ್ತು 
ಮಾಂ ಪಾರ್ಥ, ಎಂಬ ಶ್ಲೋಕದಲ್ಲಿನೀಡಲಾಗುತ್ತಿದೆ. ದೈವೀಂ- ಮುಕ್ತಿಯೋಗ್ಯರಾದ ಉತ್ತಮ 
ಜೀವರಿಗೆ ಸಂಬಂಧಿಸಿದ ಪ್ರಕೃತಿಂ - ಸ್ವಭಾವವನ್ನು ಆಶ್ರಯಿಸಿರುವ, ಮಹಾತ್ನಾನಃ- ಉತ್ತಮ 
ಮನಸುಳ್ಳವರು, ಭೂತಾದಿಂ ಎ ಜಡಸಹಿತ ಜೀವರಾಶಿಗಳಿಗೆ ಕಾರಣನಾದ, ಅವ್ಯಯಂ ಎ 
ಸ್ವರೂಪತಃ ನಾಶವೇ ಮೊದಲಾದ ನಾಲ್ಕು ರೀತಿಯ ನಾಶರಹಿತನಾದ ನನ್ನನ್ನು ಅರ್ಥ ಮಾಡಿ 
ಕೊಂಡು, ಅನನ್ಯಮನಸಃ=- ಇತರೆಡೆ ಹರಿದಾಡದೆ ನನ್ನಲ್ಲಿಮಾತ್ರ ಕೇಂದ್ರೀಕೃತವಾದ ಮನಸ್ಸುಳ್ಳವ 
ರಾಗಿ ನನ್ನನ್ನು, ಭಜಂತಿ - ಸೇವಿಸುತ್ತಾರೆ. ॥1 13 ॥1 


ಅಧ್ಯಾಯ 9 547 


ಭಕ್ತರು ಪರಮಾತ್ಮನನ್ನು ಭಜಿಸುವ ವಿಧಾನ 
ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ । 
ನಮಸ್ಕಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೇ 11 14 11 


ಅರ್ಥ- ಆ ಮಹಾತ್ಮರು ನನ್ನನ್ನು ನಿರಂತರವಾಗಿ ಕೃಷ್ಣಕೃಷ್ಣ ಎಂಬಿತ್ಯಾದಿ ರೀತಿಯಲ್ಲಿ 
ಕೀರ್ತನೆಗೈಯುತ್ತಾ, ನನ್ನ ಪೂಜಾದಿಕೈೆಂಕರ್ಯದಲ್ಲಿಯತ್ನಪಡುತ್ತಾ ದೃಢವಾಗಿ ಉಪವಾಸಾದಿ 
ವ್ರತಗಳಲ್ಲಿತೊಡಗಿದವರಾಗಿ, ನಿರಂತರವಾಗಿ ನನ್ನಲ್ಲಿಮನಸಿನ ಏಕಾಗ್ರತೆಯುಳ್ಳವರಾಗಿ ಹಾಗೂ 
ನಿರಂತರ ಕರ್ಮ ಹಾಗೂ ಜ್ಞಾನರೂಪ ಮೋಕ್ಟೋಪಾಯದಲ್ಲಿತೊಡಗಿದವರಾಗಿ ಭಕ್ತಿಯಿಂದ 
ನಮಸ್ಕಾರ ಮಾಡುವವರಾಗಿ ಸೇವಿಸುತ್ತಿರುತ್ತಾರೆ. 


ಭಜನಪ್ರಕಾರಮಾಹ- ಸತತಮಿತಿ ॥॥ ಮಾಂ ಸತತಂ ಕೃಷ್ಣಕೃಷ್ಣೇತ್ಯಾದಿರೂಪೇಣ 
ಕೀರ್ತಯಂತಃ ಯತಂತಃ ಮತ್ತೂಜಾದೌ ಯತ್ನಂ ಕುರ್ವಂತಃ । ದೃಢಾನಿ ಉಪ- 
ವಾಸಾದಿನಿಯಮವುತಾನಿ ಯೇಷಾಂ ತೇ ದೃಢವ್ರತಾಃ । ನಿತ್ಯಯುಕ್ತಾಃ ನಿತ್ಯಂ 
ಮಯಿ ಮನೋಯೋಗವಂತಃ! ನಿತ್ಯಂ ಕರ್ಮಜ್ಞಾನೋಪಾಯವಂತ ಇತಿ ವಾ| 
ಭಕ್ತ್ಯಾ ನಮಸ್ಕಂತಶ್ಚ ಮಾಮುಪಾಸತೇ ॥ಟ 14 ॥ 


ಅನುವಾದ- ಸತತಂ ಕೀರ್ತಯಂತೋ ಮಾಂ ಎಂಬಿತ್ಯಾದಿ ಶ್ಲೋಕದಲ್ಲಿ ಸಜ್ಜನರು 
ಪರಮಾತ್ಮವನ್ನು ಸೇವಿಸುವ ರೀತಿಯನ್ನು ಹೇಳಲಾಗುತ್ತಿದೆ. ಮಾಂ ಸತತಂ ಕೀರ್ತಯಂತಃ- 
ನನ್ನನ್ನು ನಿರಂತರವಾಗಿ ಕೃಷ್ಣ ! ಕೃಷ್ಣ ! ಎಂಬಿತ್ಯಾದಿ ರೀತಿಯಲ್ಲಿಕೀರ್ತನೆ ಗೈಯುತ್ತಿರುವವರಾಗಿ 
ಯತಂತಃ- ನನ್ನ ಪೂಜಾದಿಗಳಲ್ಲಿ ಪ್ರಯತ್ನ ಪಡುವವರಾಗಿ, ದೃಢವ್ರತಾಃ- ದೃಢವಾದ 
ಉಪವಾಸಾದಿವ್ರತನಿಯಮಗಳು ಯಾರಿಗೆ ಇವೆಯೋ ಅಂತವರಾಗಿ, ನಿತ್ಯಯುಕ್ತಾಃ- 
ನಿರಂತರವಾಗಿ ನನಲ್ಲಿ ಮನಸನ್ನು ನೆಟ್ಟವರಾಗಿ ಅಥವಾ ನಿತ್ಯಯುಕ್ತಾಃ:- ಮನೋಯೋಗ- 
ವಂತಃ- ಮನಃಪೂರ್ವಕವಾಗಿ ಕರ್ಮ ಹಾಗೂ ಜ್ಞಾನರೂಪದ ಮೋಕ್ಟೋ ೀಪಾಯ ಸಂಪಾದನೆ 
ಯುಳ್ಳವರಾಗಿ ಭಕ್ತಿಯಿಂದ ನನ್ನನ್ನು ನಮಸ್ಕರಿಸುತ್ತಿರುವವರಾಗಿ ಸೇವಿಸುತ್ತಿದ್ದಾರೆ. ॥ 14 ॥1 


ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೇ ॥ಟ 
ಏಕತ್ವೇನ ಪೃಥಕ್ಷೇನ ಬಹುಧಾ ವಿಶ್ವತೋಮುಖಮ್‌ Il 15 11 


ಅರ್ಥ - ಬೇರೆ ಕೆಲವು ಮಹಾನುಭಾವರು ಶ್ರವಣ, ಮನನ, ಧ್ಯಾನರೂಪದ 
ಜ್ಞಾನಯಜ್ಞದಿಂದ ನನ್ನನ್ನು ಪೂಜಿಸುತ್ತಿರುವವರಾಗಿ ಸೇವಿಸುತ್ತಿರುತ್ತಾರೆ. ಸರ್ವತ್ರವ್ಯಾಪ್ತವಾದ 
ಸರ್ವಾವಯವಗಳಿಂದ ಸಹಿತವಾದ ರೂಪವುಳ್ಳ ನನ್ನನ್ನು ತನ್ನ ನಾನಾರೂಪಗಳ ಐಕ್ಯವುಳ್ಳ 
೪ 


548 ಗೀತಾವಿವೃತಿ 


ನಾರಾಯಣನೆಂದೂ, ಸಕಲ ಜಗತ್‌ವಿಲಕ್ಷಣನೆಂದೂ, ವಾಸುದೇವಾದಿ ಚತುರ್ಮೂರ್ತಿರೂಪ 
ನೆಂದೂ ನಾರಾಯಣ-ವಾಸುದೇವಾದಿ ಪಂಚಮೂರ್ತಿಗಳುಳ್ಳವನೆಂದೂ. ದ್ವಾದಶ ಮೂರ್ತಿ 
ಗಳುಳ್ಳವನೆಂದೂ, ಇಪತ್ತನಾಲ್ಕು ಮೂರ್ತಿಗಳುಳ್ಳವನೆಂದೂ ಎಂಬಿತ್ಯಾದಿ ನಾನಾ ರೀತಿಯಲ್ಲಿ 
ಸೇವಿಸುತ್ತಿರುತ್ತಾರೆ. 


ಅನ್ಯೇಕಪಿ ಚ ಮಹಾತ್ಮಾನೋ ಜ್ಞಾನಾಖ್ಯಯಜ್ಞೇನ ಮಾಂ ಯಜಂತಃ 
ಪೂಜಯಂತಃ ಮಾಮುಪಾಸತೇ । ಶ್ರವಣಮನನಧ್ಯಾನಾದಿ ಕುರ್ವಂತಃ ಪರೇಭ್ಯಃ 
ಉಪದಿಶಂತಶ್ಚನಿತ್ಯಂ ಭಗವನ್ಮಾಹಾತ್ಮ ಜಾನೇ ರತಾ ಇತ್ಯರ್ಥಃ । ವಿಶ್ವ್ತಶೋಮುಖಂ 
ಮುಖಶಬ್ದೋಠತ್ರ ಸರ್ವಾವಯವೋಷೇತರೂಪಪರ:ಃ । ವಿಶ್ವಸಿನರ್ವತ್ರ ಸ್ಥಿತಂ 
ಮಾಮೇಕತ್ತೇನ ಪೃಥಕ್‌ತ್ಲೇನ ಸರ್ವಜಗದ್ದೆ ಅಲಿಕ್ಷಣ್ಯೇನ ಬಹುಧಾ ಚಶುಕ್ಷ-ನೀಲ- 
ಪೀತಾದಿಭೇದೇನ ಬಹುಧೋಪಾಸತ ಅತಿ ವಾ । ಬಹುಧಾ ಬಹವ ಇತ್ಯರ್ಥಃ 
“ದೈವಮೇವಾಪರೇ ಯಜ್ಞಮ್‌' (4-24 )ಇತ್ಯಾದಿನಾ ಚತುರ್ಥೋಕ್ತದಿಶಾ ಬಹವ 
ಉಪಾಸತ ಇತಿ ವಾಂರ್ಥಃ | ಯದ್ದಾ "ಏಕಮೂರ್ತಿಶ್ಚತುರ್ಮೂರ್ತಿರಥವಾ 
ಪಂಚಮೂರ್ತಿಕಃ' ಇತಿ ತಾತ್ಸರ್ಯೊಕ್ತದಿಶಾ ಸರ್ವರೂಪಾತ್ಮಕನಾರಾಯಣ- 
ರೂಪೈಕಮೂರ್ತಿತ್ತೇನ ಪೃಥಕ್ತ್ವೇನ ವಾಸುದೇವಾದಿಚತುರ್ಮೂರ್ತಿತ್ತೇನ 
ಬಹುಧಾ ನಾರಾಯಣವಾಸುದೇವಾದಿಪಂಚಮೂರ್ತಿತ್ತೇನ ವಿಶೌತೋಮುಖಂ 
ದ್ವಾದಶಚತುರ್ವಿಂಶತ್ಯಾದಿಭೇದೇನ ಸ್ಥಿತಂ ಮಾಮುಪಾಸತ ಇತ್ಯರ್ಥಃ ॥1 15 ॥ 


ಅನುವಾದ- ಇತರ ಕೆಲವು ಮಹಾನುಭಾವರು ಜ್ಞಾನವೆಂಬ ಹೆಸರುಳ್ಳ ಯಜ್ಞದಿಂದ, ಮಾಂ 
ಭಜಂತಃ- ನನ್ನನ್ನು ಪೂಜಿಸುತ್ತಾ ಸೇವಿಸುತ್ತಾರೆ. ಜ್ಞಾನ ಯಜ್ಞದಿಂದ ಪೂಜಿಸುವುದೆಂದರೆ 
ಶಾಸ್ತ್ರಾದಿಗಳ ಶ್ರವಣ, ಶಾಸ್ಟ್ರಾರ್ಥ ಮನನ, ಧ್ಯಾನಗಳನ್ನು ಮಾಡುತ್ತಾ , ಪರರಿಗೆ ಶಾಸ್ತಾರ್ಥವನ್ನು 
ಉಪದೇಶಗೈಯುತ್ತಾ ನಿರಂತರವಾಗಿ ಪರಮಾತ್ಮನ ಮಾಹಾತ್ಮ್ಯ ಜ್ಞಾನದಲ್ಲಿತಲ್ಲೀ €ನರಾಗಿರುವುದು 
ಎಂದರ್ಥ. ವಿಶ್ವತೋಮುಖಃ ಎಂಬಲ್ಲಿರುವ ಮುಖಶಬ್ದವು ಸಕಲ ಅವಯವಗಳಿಂದ ಸಹಿತ 
ವಾದ ಪರಮಾತ್ಮನ ರೂಪವನ್ನು ಹೇಳುತ್ತಿದೆ. ವಿಶ್ವತಃ ಎಶ್ಟಸ್ನಿನ್‌- ಎಲ್ಲೆಡೆ, ಮುಖಂ: 
ಸರ್ವಾವಯವಗಳಿಂದ ಸಹಿತವಾದ ರೂಪವುಳ್ಳವನಾಗಿ ಇರುವ ನನ್ನನ್ನು ತನ್ನ ಎಲ್ಲಾ ರೂಪಗಳ 
ಐಕ್ಯವುಳ್ಳವನೆಂಬ ರೀತಿಯಲ್ಲಿ ಪೃಥಕ್‌ತ್ಹೇನ- ಜಗತ್ತಿಗಿಂತ ವಲಕ್ಷಣನೆಂಬ ರೀತಿಯಿಂದ 
ಬಹುಧಾ: ಶುಕ್ಷವರ್ಣನು, ನೀಲವರ್ಣನು ಪೀತವರ್ಣನು ಎಂಬಿತ್ಯಾದಿ ಭಿನ್ನಭಿನ್ನ ರೂಪದಿಂದ 
ನಾನಾರೀತಿಯಲ್ಲಿಅನುಸಂಧಾನಪೂರ್ವಕವಾಗಿ ಸೇವಿಸುತ್ತಾರೆ. ಅಥವಾ. ಬಹುಧಾ - ಅನೇಕರು 
ಎಂದರ್ಥ. ಆಗ ದೈವಮೇವಾಪರೇ ಎಂಬಿತ್ಯಾದಿಯಾಗಿ ನಾಲ್ಕನೆಯ ಅಧ್ಯಾಯದಲ್ಲಿ 


ಅಧ್ಯಾಯ 9 549 


ಹೇಳಲಾಗಿರುವಂತೆ ನನ್ನನ್ನು ಅನೇಕರು ಸೇವಿಸುತ್ತಾರೆ' ಎಂದು ಅಭಿಪ್ರಾಯವಾಗುತ್ತದೆ. ಅಥವಾ 
ಗೀತಾತಾತ್ಪರ್ಯದಲ್ಲಿ- 

"ಏಕಮೂರ್ತಿಶ್ಚತುರ್ಮೂತಿರಥವಾ ಪಂಚಮೂರ್ತಿಕಃ। 

ದ್ವಾದಶಾದಿಪ್ರಭೇದೋ ವಾ ಪೂಜ್ಯತೇ ಸಜ್ಜನ್ಭರ್ಹರಿಃ ॥' 
ಎಂದು ಹೇಳಲಾಗಿರುವಂತೆ, ಏಕತ್ನೇನ _ ಸರ್ವರೂಪಾಭಿನ್ನನಾದ ನಾರಾಯಣನೆಂಬ ಒಂದು 
ಮೂರ್ತಿಯುಳ್ಳವನನ್ನಾಗಿ, ಪೃಥಕ್ಷ್ಮೇನ ಎ ವಾಸುದೇವ,ಸಂಕರ್ಷಣ,ಪ್ರದ್ಯುಮ್ನ ಹಾಗೂ ಅನಿರುದ್ದ 
ಎಂದು ನಾಲ್ಕು ರೂಪವುಳ್ಳವನನ್ನಾಗಿ, ಬಹುಧಾ : ನಾರಾಯಣ, ವಾಸುದೇವ,ಸಂಕರ್ಷಣ, 
ಪ್ರದ್ಯುಮ್ನ , ಅನಿರುದ್ಧಎಂಬ ಐದುರೂಪಗಳುಳ್ಳವನನ್ನಾಗಿ, ವಿಶತೋ ಮುಖಂ ಇ ಕೇಶವಾದಿ 
ದ್ವಾದಶ ರೂಪಗಳುಳ್ಳವನನ್ನಾಗಿ ಹಾಗೂ , ಸಂಕರ್ಷಣಾದಿ ದ್ಹಾದಶರೂಪ ಸಹಿತ ಕೇಶವಾದಿ 
ಇಪ್ಪತ್ನಾಲ್ಕುರೂಪಗಳುಳ್ಳವನನ್ನಾಗಿ, ಹೀಗೆ ನಾನಾ ರೂಪದಿಂದ ಇರುವ ನನ್ನನ್ನು ಸೇವಿಸುತ್ತಿದ್ದಾರೆ 
ಎಂದು ಅಭಿಪ್ರಾಯ. 1115 ॥ 


ಭಗವಂತನ ವಿಶೇಷಮಹಿಮೆ 


ಅಹಂ ಕ್ರತುರಹಂ ಯಜ್ಞಃ ಸ್ಹಧಾರಹಮಹಮೌಷಧಮ್‌ । 
ಮಂತ್ರೋ 5ಹಮಹಮೇವಾಜ್ಯಮಹಮಗ್ನಿರಹಂ ಹುತಮ್‌ 1116 ॥ 


ಅರ್ಥ - ಯಜ್ಞದೀಕ್ಷೆಯಿಂದ ಆರಂಭಿಸಿ ಅವಭೃಥ ತನಕದ ಕರ್ಮಸಮೂಹರೂಪದ 
ಕ್ರತುವು ನಾನೇ ಆಗಿರುವೆನು. ದೇವತೆಗಳನ್ನು ಉದ್ದೇಶಿಸಿ ಹವಿರಾದಿದ್ರವ್ಯತ್ಯಾಗ ರೂಪದ ಪ್ರಧಾನ 
ಕರ್ಮವೆನಿಸಿರುವ ಯಜ್ಞವೂ ನಾನಾಗಿರುವೆನು . ಸ್ವಧಾ ಎಂದು ಉಚ್ಚರಿಸಿ ಪಿತೃಗಳಿಗೆ ನೀಡುವ 
ತಿಲತರ್ಪಣಾದಿ ಕ್ರಿಯೆಯೂ ನಾನೇ ಆಗಿರುವೆನು. ಹವಿಸ್ಸೂ ನಾನೇ. ಮಂತ್ರವೂ ನಾನೇ. ಆಜ್ಯ 
(ತುಪ್ಪ)ವೂ ನಾನೇ, ಹೋಮಾಗ್ನಿಯೂ ನಾನೇ. ಹೋಮವೂ ನಾನೇ ಆಗಿರುವನು. 


ಜ್ಞಾನಂ ವಿಜ್ಞಾನಸಹಿತಂ ವಕ್ಷಾಮೀತಿ ಪ್ರತಿಜ್ಞಾತಜ್ಞಾನವಿಷಯಂ ನಿರೂಪ 

ಇ ಇ ಲಿ ಇ ಇ ಲ 
ಅಧುನಾ ವಿಜ್ಞಾನಪ್ರದರ್ಶನಾಯ ತದ್ದಿಷಯಮಾಹ ಅಹಂಕ್ರತುರಿತ್ಯಾದಿಚತುಷ್ಠ- 
ಯೇನ ॥। ಕ್ರತವಃ ದೀಕ್ಷಾದ್ಯವಭ್ರಥಾಂತಕರ್ಮಕಲಾಪಾಃ ಜ್ಯೋತಿಷ್ಟೋಮಾ- 
ದಯಃ । ಯಜ್ಞಸ್ತು ದೇವತೋದ್ದೇಶೇನ ದ್ರವ್ಯತ್ಯಾಗರೂಪಂ ಪ್ರಧಾನಂ ಕರ್ಮ । 
ಕುರುಪಾಂಡವವತ್ತಾಮಾನ್ಯವಿಶೇಷಭಾವೇನ ಭೇದೋ ಜ್ಞೇಯಃ | ಸ್ದಧಾ ಪಿತೃೃಣಾಂ 
ತಿಲೋದಕಾದಿದಾನಮ್‌ । ಅಹಂ ಕ್ರತುರಿತ್ಯಾದ್ಯಭೇದೋಕ್ತಿಃ ರಸೋತ5ಹಮಪ್ಪು 


550 ಗೀತಾವಿವೃತಿ 


ಕೌಂತೇಯ ಇತ್ಯಾದಾವಿವ ಕ್ರತ್ವಾದೇ ಕ್ರತುತ್ನಾದಿನಿಯಂತೃತ್ನೇನ ಕ್ರತ್ಪಂಗಹವಿರಾದಿ- 
ಭೋಕೃತ್ತಾದಿನಾ ಧ್ಯೇಯಾ ॥ 16 ॥ 


ಅನುವಾದ- ಈ ಅಧ್ಯಾ ಯದ ಆದಿಯಲ್ಲಿ “ಜ್ಞಾನ ಸಹಿತಂ ಎಜ್ಞಾನಂ ವಕ್ಷಾ ಮಿ ಎಂದು 
ಮಾಡಲಾಗಿರುವ ಪ್ರತಿಜ್ಞೆಗೆ ಅನುಗುಣವಾಗಿ ಜ್ಞಾನವಿಷಯವನ್ನು ಪ್ರ ಚುರಪಡಿಸಿ ಈಗ ವಿಜ್ಞಾನ 
ಶಬ್ದದಿಂದ ಅಭಿಪ್ರೆ ಸ್ರೇತವಾದ ಪರಮಾತ್ಮನ ಮಾಹಾತ್ಮ ಯನ್ನುಪ್ರ 5 ಪಡಿಸುವುದಕ್ಕಾಗಿ "ಅಹಂ 
ಕ್ರತುಃ ಎಂಬಿತ್ಯಾದಿ ಮುಂದಿನ ನಾಲ್ಕು ಶ್ಲೋಕಗಳು ಪ್ರಸ್ತುತವಾಗಿವೆ. ಯಜ್ಞದೀಕ್ಷೆಯಿಂದ 
ಆರಂಭಿಸಿ ಕೊನೆಯ ಅವಭೃಥದ ತನಕದ ಎಲ್ಲಾಕರ್ಮಗಳ ಸಮೂಹಗಳು ಕ್ರತುಗಳೆನಿವೆ 
ಜ್ಯೋತಿಷ್ಟೋಮ . ದರ್ಶಯಾಗ , ಪೌರ್ಣಮಾಸಯಾಗ ಇವೆ ಮೊದಲಾದವುಗಳು ಕ್ರತುಗಳು. 
ಈ ಕರ್ಮಸಮೂಹದಲ್ಲಿಸೇರಿರುವ ಪ್ರಧಾನ ಕರ್ಮವೆನಿಸಿರುವ "ದೇವತೆಗಳನ್ನು ಉದ್ದೇಶಿಸಿ 
ಹವಿಸ್ಸು ಮೊದಲಾದ ದ್ರ $ವ್ಯದ ತ್ಯಾಗವು', ಯಜ್ಞವೆನಿಸಿದೆ. "ಕುರುಪಾಂಡವರು' ಎಂದು 
ಹೇಳುವಂತೆ ಸಾಮಾನ್ಯ eibicaicei ಭೇದವನ್ನು ಅನುಸಂಧಾನ ಮಾಡಿಕೊಂಡು 
"ಅಹಂಕ್ರತುಃ ಅಹಂ ಯಜ್ಞಃ ಎಂದು ಪ್ರತ್ಯೆ ಕವಾಗಿ ಹೇಳಲಾಗಿದೆ. ಸ್ವಧಾ: ಪಿತೃಗಳಿಗೆ ಸಂಬಂಧಿ 
ಸಿದ ತಿಲೋದಕಾದಿದಾನ. 'ರಸೋರಹಮಪ್ಪು ಕೌಂತೇಯ' ಅರ್ಜುನನೇ | ನಾನು ನೀರಿನಲ್ಲಿ 
ರುಚಿಯೆನಿಸಿರುವೆನು' ಎಂದೆನು ವುದು ಹೇಗೆ ರುಚಿಯಲ್ಲಿರುವ ರುಚಿತನಕ್ಕೆ 
ನಿಯಾಮಕನಾಗಿರುವುದರಿಂದ ಅಭೇದವನ್ನು ಅನುಸಂಧಾನ ಮಾಡಿಕೊಂಡು ಹೇಳಲ್ಪಟ್ಟಿದೆಯೋ 
ಹಾಗೆಯೇ ಕ್ರತ್ವಾದಿಗಳಲ್ಲಿರುವ ಕ್ರತುತಾದಿ: ಧರ್ಮಗಳಿಗೆ ನಿಯಾಮಕನಾದುದರಿಂದ "ನಾನೇ 
ಕ್ರತು' ಎಂಬಿತ್ಯಾದಿ ರೀತಿಯಲ್ಲಿ ಅಭೇದವನ್ನು ಅನುಸಂಧಾನ ಮಾಡಿಕೊಂಡು ಹೇಳಲ್ಪಟ್ಟಿದೆ. 
ಕ್ರತುವಿನ ಸ ತಬ ಹವಿಸ್ಸು ಮೊದಲಾದವುಗಳ ಭೋಕ್ಸ ಎನಿಸಿರುವುದು ಮಂತ್ರ 
ಪ್ರತಿಪಾದ್ಯನಾಗಿರುವುದು ಇವೇ ಮೊದಲಾದ ಕಾರಣದಿಂದ "ಔಷಧೋತಹಂ' ಆಜ್ಯೋಹಂ 
ಅಗ್ನಿರಹಂ ಹುತಂ ಅಹಂ' ಎಂದು ಅಭೇದವನ್ನು ಹೇಳಲಾಗಿದೆ ಎಂದೂ ತಿಳಿಯಬೇಕು. 


ವಿವರಣೆ- ಯುಧಿಷ್ಠಿರಾದಿ ಪಾಂಡುಪುತ್ರರೂ ದುರ್ಯೋಧನಾದಿಗಳಂತೆ ಕುರುವಂಶಜ 
ರಾಗಿದ್ದು ಕೌರವರೇ ಆಗಿರುವರು. ಹಾಗಿದ್ದರೂ "ಕೌರವ ಪಾಂಡವರ ಯುದ್ಧ' ಎಂಬಿತ್ಯಾದಿ 
ವ್ಯವಹಾರಗಳಲ್ಲಿ ಯುಧಿಷ್ಠಿರಾದಿ ಐವರನ್ನು ಪಾಂಡವರೆಂದು ಪ್ರತ್ಯೇಕವಾಗಿ ಉಲ್ಲೇಖಿಸ 
ಲಾಗುವುದು. ಕುರುವಂಶಜರಾದ ಇವರಲ್ಲಿ "ಪಾಂಡುಪುತ್ರರಾದ ಕುರುವಂಶಜರು' ಎಂಬ 
ವಿಶೇಷದ ಅಭಿಪ್ರಾಯದಿಂದ, ಸಾಮಾನ್ಯ ವಿಶೇಷಭಾವವನ್ನಿ ಟ್ರುಕೊಂಡು ಕೌರವಶಬ್ದದಿಂದ 
ಅಭಿಪ್ರೇತರಾದ ದುರ್ಯೋಧನಾದಿ ಕುರುವಂಶಜರಿಗಿಂತ ಪ ತೆ (ಕವಾಗಿ ಅವರನ್ನು ಉಲ್ಲೇಖಿಸ 
ಲಾಗುತ್ತಿದೆ. ಹಾಗೆಯೇ ಯಜ್ಞವೂ ಕ್ರತುವಿನಲ್ಲೇ ಸೇರಿದ್ದರೂ ಯಜ್ಞಸಹಿತ ನಾನಾ ಅಂಗಗಳ 
ಸಮೂಹವೆನಿಸಿದ್ದು ಸಾಮಾನ್ಯವೆನಿಸಿರುವ ಕ್ರತುವಿಗಿಂತ ಅಂತಹ ಅಂಗಗಳಲ್ಲಿ ಒಂದಾಗಿದ್ದು 


ಅಧ್ಯಾಯ 9 551 


ವಿಶೇಷವೆನಿಸಿರುವ ಯಜ್ಞವನ್ನು ಸಾಮಾನ್ಯ -ವಿಶೇಷಭಾವವನ್ನು ಇಟ್ಟುಕೊಂಡು ಪ್ರತ್ಯೇಕವಾಗಿ 
ಉಲ್ಲೇಖಿಸಲಾಗಿದೆ ಎಂದು ಅಭಿಪ್ರಾಯ ॥16॥ 


ಪಿತಾನಹಮಸ್ಕ ಜಗತೋ ಮಾತಾ ಧಾತಾ ಪಿತಾಮಹಃ । 
ವೇದ್ಯಂ ಪವಿತ್ರಮೋಂಕಾರ ಖುಕ್‌ ಸಾಮ ಯಜುರೇವ ಚ ॥। 17 ॥ 


ಅರ್ಥ- ಈ ಜಗತ್ತಿನ ತಂದೆ, ತಾಯಿ, ಪೋಷಕ, ಪೂಜ್ಯ, ಎಲ್ಲವೂ ನಾನೇ ಆಗಿರುವೆನು. 
ಜ್ಞೇಯವಾದ ವಸ್ತುಗಳೆಲ್ಲಾ ಜ್ಞೇಯವೆನಿಸಲು ನಾನೇಕಾರಣನಾಗಿರುವುದರಿಂದ ವೇದ್ಯ (ಜ್ಞೇಯ) 
ನಾನೇ ಆಗಿರುವೆನು. ಪವಿತ್ರವಾದ ವಸ್ತುವು ಪವಿತ್ರವೆನಿಸಿರುವುದು ನನ್ನಿಂದಾಗಿಯೇ ಹಾಗಾಗಿ 
ಪವಿತ್ರವೂ ನಾನೇ. ಓಂಕಾರ, ಖಗ್‌ಮಂತ್ರ, ಯಜುರ್ಮಂತ್ರ ಹಾಗೂ ಸಾಮಮಂತ್ರ 
ಇವುಗಳಲ್ಲೆಲ್ಲಾ ಇರುವ ಓಂಕಾರತ್ವ ಯಕ್ಷ ಯಜುಷ್ಟ್ವ ಸಾಮತ್ವಾದಿಧರ್ಮಗಳ 
ನಿಯಾಮಕನಾಗಿದ್ದು ಅವುಗಳಿಂದ ಪ್ರತಿಪಾದ್ಯನೂ ಆಗಿರುವುದರಿಂದ, ಓಂಕಾರ, ಯಕ್‌, 
ಯಜುಷ್‌, ಸಾಮ ಎಲ್ಲವೂ ನಾನೇ ಆಗಿರುವನು. 


ಕಿಂಚಾಸ್ಯ ಜಗತಃ ಪಿತಾ ಜನಕಃ ಅಹಂ ಮಾತಾ ಧಾತಾ ಪೋಷಕೋರಹಮಿತಿ 
ಸರ್ವತ್ರಾನುವೃತ್ತಿಃ | ಪಿತಾಮಹಃ ಪೂಜ್ಯಃ | ವೇದ್ಯಂ ಜ್ಞೇಯಂ ವಸ್ತು । ಪವಿತ್ರಂ 
ಚಾಹಮೇವ । ಯದ್ವಾ ವೇದ್ಯಪವಿತ್ರವಸ್ತುನೋರ್ವೇದೃತ್ನಪವಿತ್ರತ್ನಪ್ರದತ್ನಾತ್‌ 
ತಥೋಚ್ಯತೇ | ಓಂಕಾರಾದಾವೋಂಕಾರತ್ವಯಕ್ತಾ ದಿ ನಿಯಂತೃತ್ವಾತ್‌ ತದ್ದೇದ್ಯ- 
ತ್ಹಾದಿನಾ ತದಭೇದೋ ಧ್ಯೇಯಃ । ಯದ್ವಾ ಅರ್ಚ್ಯತ್ನಾದೃಕೆಮತ್ನಾಚ್ಚ ಇತ್ಯಾದಿ 
ಸ್ಮೃತ್ಯುಕ್ತದಿಶಾ ಕ್ರತ್ನಾದಿಭಿನ್ನಸ್ಯ ಹರೇರ್ಯೋಗವೃತ್ವಾ ಕ್ರತ್ವಾದಿನಾಮಕತ್ತಮಿಹ 
ಧ್ಯೇಯಮ್‌ । ತಥಾ ಹಿ ಕೃತಿಸ್ವರೂಪತ್ವಾತ್‌ ಕ್ರತುಃ | ಯದಸ್ತಿ ಪ್ರಾಮಾಣಿಕತಯಾ 
ತಜ್ಜಾನಾತೀತಿ ಯಜ್ಞನಾಮಾ । ಸ್ಟಂ ಸ್ಥಾತ್ಮಾನಂ ಧತ್ತ ಇತಿ ಸ್ವಧಾ | ಉಷದಾಹೇ 
ಕರ್ಮಣಿ ಫಳ್‌ ಉಷಾಃ ಉಷ್ಠಾಃ ತಾಪತ್ರಯದಗ್ಗಾಃ ತೇಷಾಂ ನಿಧಿರಿತ್ಯಾಷಧ 
ನಾಮಾ । ಮಾನಾದ್‌ ಜ್ಞಾನಾತ್‌ ತ್ರಾತೀತಿ ಮನ್ವನಾಮಾ | ಆ ಸಮನ್ತಾತ್‌ 
ಜ್ಯಾಯಸ್ತಾ ದಾಜ್ಯನಾಮಾ । ಅಗಸ್ಯ ಸ್ವತೋ ಗತಿಹೀನಸ್ಯ ಜಗತೋ ನೇತೇತ್ಯಗ್ನಿ 
ನಾಮಾ । ಯಜ್ಞಾದಾವಾಹೂತತ್ವಾತ್‌ ಹುತನಾಮಾ | ಓಂಮಿತ್ರ್ಯಾಕ್ರಿಯತ 
ಇತ್ಯೋಂಕಾರಃ | ಅರ್ಚ್ಯತ್ಥಾತ್‌ಪೂಜ್ಯತ್ಹಾದ್‌ ಖಯಜ್‌ನಾಮಾ | ಸರ್ವರೂಪೇಷು 
ಸಮತ್ವಾತ್‌ ಸಾಮನಾಮಾ ಟ ಯಾಜ್ಯತ್ವಾದ್ಯಜುರ್ನಾಮಾ ॥ 17 ॥ 


ಅನುವಾದ- ಅಷ್ಟೇ ಅಲ್ಲದೆ, ಈ ಜಗತ್ತಿನ ಪಿತಾ: ಜನಕನೂ ನಾನೇ, ತಾಯಿಯೂ, 


552 ಗೀತಾವಿವೃತಿ 


ಧಾತಾ: ಪೋಷಕನೂ (ನಾನೇ) ಇಲ್ಲೆಲ್ಲಾ "ಪಿತಾ5ಹಂ' ಎಂಬಲ್ಲಿರುವ "ಅಹಂ' ಎಂದೆನ್ನುವು 
ದನ್ನು, "ಮಾತಾ5ಹಂ ಧಾತಾರಹಂ' ಪಿತಾಮಹೋಶಹಂ, ಎಂಬಿತ್ಯಾದಿ ರೀತಿಯಲ್ಲಿ 
ಅನ್ನಯಿಸಿಕೊಳ್ಳಬೇಕು. ಪಿತಾಮಹಃ- ಪೂಜ್ಯನು. ವೇದ್ಯಂ: ಜ್ಞಾನಕ್ಕೆ ವಿಷಯವಾದ ವಸ್ತು 
ಹಾಗೂ ಪವಿತ್ರವಾದ ವಸ್ತು ನಾನೇ ಆಗಿರುವೆನು. ಅಥವಾ ಜ್ಞಾನಕ್ಕೆ ವಿಷಯವಾದ ವಸ್ತು 
ಗಳಲ್ಲಿರುವ ಜ್ಞೇಯತ್ವವನ್ನು ನಾನೇ ಅನುಗ್ರಹಿಸಿರುವುದರಿಂದ "ನಾನೇ ಜ್ಞೇಯನು' ಎಂದೂ 
ಪವಿತ್ರವಸ್ತುಗಳಲ್ಲಿರುವ ಪಾವಿತ್ರ ್ಯವನ್ನು ನಾನೇ ಅನುಗ್ರಹಿಸಿರುವುದರಿಂದ "ನಾನೇ ಪವಿತ್ರನು' 
ಎಂದೂ ಉಲ್ಲೇಖಿಸಲಾಗುತ್ತಿದೆ. ಓಂಕಾರಾದಿಗಳಲ್ಲಿರುವ, ಓಂಕಾರತ್ಹಮೊದಲಾದ ಧರ್ಮಗಳ 
ನಿಯಾಮಕನಾಗಿದ್ದು ಅವುಗಳಿಂದ ಪ್ರತಿಪಾದ್ಯನಾಗಿರುವುದರಿಂದ "ನಾನೇ ಓಂಕಾರ' ಎಂಬಿತ್ಯಾದಿ 
ರೀತಿಯಲ್ಲಿ ಅಭೇದವನ್ನು ಹೇಳಲಾಗಿದೆ ಎಂದು ಅನುಸಂಧಾನ ಮಾಡಿಕೊಳ್ಳಬೇಕು . ಅಥವಾ 
ಕ್ರತು ಮೊದಲಾದ ಪದಗಳ ಹಿಂದೆ ಹೇಳಲಾಗಿರುವ ರೂಢಾರ್ಥವನ್ನಿಟ್ಟುಕೊಂಡು "ಅಹಂಕ್ರತುಃ' 
ಎಂಬಿತ್ಯಾದಿ ಉಲ್ಲೇಖವಲ್ಲ, ರೂಢಾರ್ಥವೆನಿಸಿರುವ ಕ್ರತು ಮೊದಲಾದವುಗಳಿಂದ ಪರಮಾತ್ಮನು 
ಭಿನ್ನನಾಗಿರುವುದರಿಂದ. ಅವುಗಳ ಅಭೇದವನ್ನು ಇಟ್ಟುಕೊಳ್ಳುವುದು ಬಾಧಿತ ವೆನಿಸುತ್ತದೆ. 
ಹಾಗಾಗಿ “ಅರ್ಚ್ಯತ್ಥಾತ್‌ ಖುಕ್‌, ಸಮತ್ವಾಚ್ಚ ನಿಜರೂಪೇಷು ಸಾಮ ಚ' ಎಂಬಿತ್ಯಾದಿ 
ರೀತಿಯಲ್ಲಿ ಸ್ಮೃತಿಯು ಪ್ರಚುರಪಡಿಸುತ್ತಿರುವುದನ್ನು ಆಶ್ರಯಿಸಿ, ಗೀತಾತಾತ್ಸರ್ಯ ದಲ್ಲಿ 
ವ್ಯಾಖ್ಯಾನಿಸಲಾಗಿರುವಂತೆ ಆಯಾಯ ಪದಗಳ ಯೌಗಿಕಾರ್ಥವನ್ನು ಇಟ್ಟುಕೊಂಡು ಆಯಾಯಾ 
ಪದಗಳು ಅವನ ಹೆಸರಾಗಿವೆ ಎಂಬೀ ಅಭಿಪ್ರಾಯದಿಂದ ಈ ಎಲ್ಲಾ ಉಲ್ಲೇಖಗಳು 
ಪ್ರಸ್ತುತವಾಗಿವೆ ಎಂದಿಟ್ಟುಕೊಳ್ಳಬೇಕು. ಪರಮಾತ್ಮನಲ್ಲಿ ಅನ್ವಯಿಸುವಂತೆ ಈ ಪದಗಳ 
ಯೌಗಿಕಾರ್ಥವು ಹೀಗಿದೆ- ಪರಮಾತ್ಮನು ಕೃತಿ(ಪ್ರಯತ್ನ)ಸ್ಥರೂಪನಾಗಿರುವುದರಿಂದ ಕ್ರತು 
ನಾಮಕನು. ಯತ್‌ (ಅಸ್ತಿ ತತ್‌) ಜಾನಾತಿ- ಯತ್‌ * ಜ್ಞ ಎ ಯಜ್ಞಃ- ಯಾವುದು 
ಇದಯೇ, ಯಾವುದು ಪ್ರಾಮಾಣಿಕ ವಸ್ತುವೋ ಅವನ್ನೆಲ್ಲ ತಿಳಿದಿರುವವನಾದುದರಿಂದ 
ಅಂದರೆ- ಸರ್ವಜ್ಞನಾಗಿರುವುದುರಿಂದ ಯಜ್ಞನಾಮಕ. ಸ್ವಂ- ತನ್ನನ್ನು, ಧಾ- ಧತ್ತೇ (ಧಾರಣೆ 
ಮಾಡಿಕೊಂಡಿದ್ದಾನೆ- ಪರಾಧೀನನಲ್ಲ; ಸ್ವತಂತ್ರನು.) ಆದುದರಿಂದ ಸ್ಹಧಾನಾಮಕನು. "ದಾಹ' 
ಎಂಬೀ ಅರ್ಥದಲ್ಲಿರುವ "ಉಷ' ಧಾತುವಿಗೆ ಕರ್ಮಕಾರಕಾರ್ಥದಲ್ಲಿ ಘ್‌ ಪ್ರತ್ಯಯ 
ಸೇರಿದಾಗ ಔಷ ಶಬ್ದದ ನಿಷ್ಪಕ್ತಿ. ಹಾಗಾಗಿ ಔಷಃ ಎ ಉಷ್ಟಾಃ- ದಗ್ವಾಃ ಎ ತಾಪತ್ರಯದಗ್ಗರು. 
ಅವರಿಗೆ ಧ= ನಿಧಿ- ಆಶ್ರಯ. ಹಾಗಾಗಿ ಔಷಧನಾಮಕನು. ಮಾನಾತ್‌- ಜ್ಞಾನಾತ್‌- 
ತ್ರಾತಿ(ತ್ರ)- ತನ್ನ ಜ್ಞಾನವೆಂಬ ಸಾಧನೆಯ ಮೂಲಕ ಭಕ್ತರನ್ನು ರಕ್ಷಿಸುವವನು. ಹಾಗಾಗಿ 
ಮಂತ್ರನಾಮಕನು. ಆ- ಸಮಂತಾತ್‌: ಸಕಲಜಗತ್ತಿಗಿಂತ ಜ್ಯಾಯಾನ್‌- ಶ್ರೇಷ್ಠನು 


ಆಗಿರುವುದರಿಂದ - ಆ *ಜ್ಯಾಯಾನ್‌ - ಆಜ್ಯ ಎಂಬ ಹೆಸರುಳ್ಳವನು. ಅಗಸ್ಯ ಎ ಸ್ವತಃ ಪ್ರವೃತ್ತಿ 


ಅಧ್ಯಾಯ 9 553 


(ಗಮನ) ರಹಿತವಾದ ಜಗತ್ತಿಗೆ ನೇತಾರನಾಗಿರುವುದರಿಂದ ಅಗ * ನಿ - ಅಗ್‌ * ನಿ - 
ಅಗ್ನಿನಾಮಕನು. ಯಜ್ಞಾದಿಕರ್ಮಗಳಲ್ಲಿಆಯಾಯದೇವತೆಗಳ ಅಂತರ್ಯಾಮಿಯಾಗಿದ್ದು 
ಆಯಾಯ ದೇವತೆಗಳ ಹೆಸರುಗಳಿಂದ ಮುಖ್ಯವಾಗಿ ಆಹೂತನಾಗುವುದರಿಂದ- ಕರೆಸಿ 
ಕೊಳ್ಳಲ್ಲ; ಡುತ್ತಿರುವುದರಿಂದ "ಹುತ' ಎಂದೆನ್ನುವುದೂ ಅವನ ಹೆಸರು. ಓಂ ಇತಿ ಆಕ್ರಿಯತೇ- 
ಓಂ' ಎಂದು ಕರೆಸಿಕೊಳ್ಳಲ್ಪಡುತ್ತಿದ್ದಾನೆ. ಆದುದರಿಂದ "ಓಂ' ಕಾರವು ಅವನ ನಾಮವೇ ಆಗಿದೆ. 
ಅಚ್ಛ ೯ನಾದುದರಿಂದ - ಪೂಜ್ಯನಾದುದರಿಂದ "ಯಕ್‌' ಎಂಬ ಹೆಸರುಳ್ಳವನೂ ಆಗಿರುವೆನು. 
ತನ್ನ ಎಲ್ಲಾರೂಪಗಳಲ್ಲಿತಾರತಮ್ಯವಿಲ್ಲದೆ ಸಮಾನತೆ ಉಳ್ಳವನಾದುದರಿಂದ ಸಾಮನಾಮಕನೂ 
ಆಗಿರುವನು. ಯಜ್ಞಗಳಲ್ಲಿ ಆಯಾಯ ದೇವತೆಗಳ ಅಂತರ್ಯಾಮಿಯಾಗಿ, ಯಾಜ್ಯ- 
ಪೂಜ್ಯನಾದುದರಿಂದ "ಯಜುಸ್‌' ಎಂದೆನ್ನುವುದು ಅವನ ಹೆಸರಾಗಿದೆ. 


ವಿವರಣೆ- ಒಂದು ಪದವನ್ನು ಬಿಡಿಸದೆ ಅಖಂಡವಾಗಿ ತೆಗೆದುಕೊಂಡಾಗ ಅದು ಕೊಡುವ 
ಅರ್ಥ ರೂಢಾರ್ಥವೆನಿಸಿರುತ್ತದೆ. ಕ್ರತು ಮೊದಲಾದ ಪದಗಳು "ಯಜ್ಞದೀಕ್ಷೆಯಿಂದ 
ಆರಂಭಿಸಿ ಕೊನೆಯ ಅವಭೃಥದ ತನಕದ ಕರ್ಮಸಮೂಹ' ಎಂಬಿತ್ಯಾದಿ ಅರ್ಥವನ್ನು 
ನೀಡುತ್ತಿರುವುದು ಈ ರೀತಿಯಿಂದ. ಹಾಗಾಗಿ ಅವು ರೂಢಾರ್ಥವೆನಿಸಿವೆ. ಪರಮಾತ್ಮನಿಗೂ ಆ 
ಅರ್ಥಗಳಿಗೂ ಭೇದವಿರುವುದರಿಂದ "ಅಹಂಕ್ರತು ' ಎಂಬಿತ್ಯಾದಿ ರೀತಿಯಲ್ಲಿ ಅಭೇದವನ್ನು 
ಹೇಳುವುದು ತಪ್ಪೆನಿಸುತ್ತದೆ. ಹಾಗಾಗಿ ಇಂತಹ ತಪ್ಪಿಗೆ ಅವಕಾಶವಾಗದಂತೆ ಇಲ್ಲಿ 
ಅರ್ಥೈಸುವುದು ಅನಿವಾರ್ಯ. ಅದಕ್ಕಾಗಿ ಈ ಪದಗಳ ಯೌಗಿಕಾರ್ಥವನ್ನು ಇಟ್ಟುಕೊಳ್ಳ 
ಬೇಕಾಗಿವೆ. ಒಂದು ಪದವನ್ನು ಒಡೆದು ಅದರ ಬೇರೆ ಬೇರೆ ಭಾಗಗಳಿಂದ ಸಿಗುವ ಅರ್ಥಗಳನ್ನು 
ಜೋಡಿಸಿ ಪರಿಶೀಲಿಸಿದಾಗ ಸಿಗುವ ಅರ್ಥವನ್ನು ಆ ಪದದ ಯೌಗಿಕಾರ್ಥ ಎಂದೆನ್ನಲಾಗುವುದು. 
ಉದಾ : ಅಗ್ನಿಶಬ್ದ, ಇದನ್ನು ಒಡೆಯದೆ ಅಖಂಡವಾಗಿ ತೆಗೆದುಕೊಂಡಾಗ "ಬೆಂಕಿ' ಎಂಬ ಅರ್ಥ 
ಸಿಗುತ್ತದೆ. ಇದನ್ನು ಅಗ್‌+೬ನಿ ಎಂದು ಬಿಡಿಸಿದಾಗ, ಗಮ್‌ ಧಾತುವಿನ ರೂಪವಾದ ಗ್‌ 
ಎನ್ನುವುದು ಚಲನೆಯುಳ್ಳ ವಸ್ತು ಎಂದು ಹೇಳುತ್ತದೆ. ನಿಷೇಧಾರ್ಥದಲ್ಲಿರುವ "ಆ' 
ಎಂದೆನ್ನುವುದು ಅದರ ಹಿಂದಿರುವಾಗ ಅ*'ಗ್‌ ಎಂದಾಗಿ ಅದು ಚಲನೆಯಿಲ್ಲದ ವಸ್ತುವನ್ನು 
ಹೇಳಿದಾಂತಾಯಿತು "ನಿ' ಎಂದೆನ್ನುವುದು "ಪ್ರೇರಣೆ' ಎಂಬ ಅರ್ಥದಲ್ಲಿರುವ "ನೀ' ಧಾತುವಿನ 
ರೂಪವಾಗಿರುವುದರಿಂದ "ಪ್ರೇರಕ' ಎಂಬ ಅರ್ಥದಲ್ಲಿದೆ. ಹಾಗಾಗಿ ಅ4ಗ್‌ *ನಿ ಐ 
ಚಲನೆಯಿಲ್ಲದ - ಸ್ವತಃ ಪ್ರವೃತ್ತಿ ಇಲ್ಲದ ಜಗತ್ತಿಗೆ ಪ್ರೇರಕ ಚಲನೆಯನ್ನು ತಂದುಕೊಡುವವನು 
ಎಂದರ್ಥವಾಗುತ್ತದೆ. ಹೀಗೆ ಅಗ್ನಿಶಬ್ದವನ್ನು ಒಡೆದು ಪರಿಶೀಲಿಸಿದಾಗ ಸಿಗುವ ಈ ಅರ್ಥವು 
ಆ ಪದದ ಯಾೌಗಿಕಾರ್ಥ. ಈ ಅರ್ಥಕ್ಕೂ ಪರಮಾತ್ಮನಿಗೂ ಅಭೇದವು ಸರಿಹೊಂದುವುದರಿಂದ 
"ನಾನು ಅಗ್ನಿ' ಎಂದು ಹೇಳಿರುವುದು ಅಬಾಧಿತವೆನಿಸುತ್ತದೆ. ಇಂತಹ ಅರ್ಥ ಎಲ್ಲಪದಗಳಿಗಿವೆ. 


೨54 ಗೀತಾವಿವೃತಿ 


ಆ ಅರ್ಥದಲ್ಲಿ ಅವು ಪರಮಾತ್ಮನ ಹೆಸರಾಗಿವೆ ಎಂದು ಅಭಿಪ್ರಾಯದಿಂದ "ಅಹಂ ಕ್ರತುಃ' 
ಎಂಬಿತ್ಯಾದಿ ಉಲ್ಲೇಖಗಳು ಪ್ರಸ್ತುತವಾಗಿವೆ ಎಂದೆನ್ನುವುದು ಗೀತಾವಿವೃತಿಯ ಹಾರ್ದವಾಗಿದೆ. 
ಆಚಾರ್ಯರ ಗೀತಾತಾತ್ಸರ್ಯವನ್ನು ಅನುಸರಿಸಿ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ. 


ಕ್ರತ್ತಾದಿ ರೂಢಾರ್ಥಗಳಲ್ಲಿರುವ, ಆ ಪದಗಳು ಆ ಅರ್ಥಗಳನ್ನು ಹೇಳಲು ಕಾರಣ 
ವೆನಿಸಿರುವ ಕ್ರತುತ್ವ ಮೊದಲಾದ ಪ್ರವೃತ್ತಿ ನಿಮಿತ್ತ್ರಧರ್ಮಗಳು ಪರಮಾತ್ಮನ ಅಧೀನ 
ವಾಗಿರುವುದರಿಂದ ಅವನೂ ಆ ಧರ್ಮಗಳುಳ್ಳವನು ಎಂದು ಇಟ್ಟುಕೊಳ್ಳಲು ಸಾಧ್ಯ . ಯುದ್ಧ 
ದಲ್ಲಿಜಯಗಳಿಸಿರುವವನು ಸಿಪಾಯಿ. ಹಾಗಾಗಿ ಅವನನ್ನು ಜಯಶಾಲಿ ಎನ್ನಲಾಗುವುದು. ಆ 
ಸಿಪಾಯಿಯು ಜಯಗಳಿಸಲು ಸಾಧ್ಯವಾದುದು, ರಾಜನು ಅವನನ್ನು ತನ್ನ ಸಿಪಾಯಿಯಾಗಿ 
ಅಂಗೀಕರಿಸಿ, ಪೋಷಿಸಿ, ಯುದ್ಧಕ್ಕೆ ಸನ್ನ ದ್ದಗೊಳಿಸಿ ಕಳುಹಿಸಿರುವುದರಿಂದ ಹಾಗಾಗಿ ಅವನ ಆ 
ಜಯ ರಾಜನ ಅಧೀನ. ಹಾಗಾಗಿ "ರಾಜನು ಜಯಶಾಲಿಯಾದ' ಎಂದು ಪ್ರಧಾನವಾಗಿ 
ವ್ಯವಹರಿಸುವುದು ಕಂಡಿದೆ. ರಾಜನಲ್ಲಿ "ಸತಃ ಜಯಶಾಲಿ' ಶಬ್ದದ ಪ್ರವೃತ್ತಿನಿಮಿತ್ತವಾದ 
ಜಯವು ಇಲ್ಲದಿದ್ದರೂ , ಸಿಪಾಯಿಯಲ್ಲಿರುವ ಆ ಜಯವು ರಾಜನ ಅಧೀನವಾದುದರಿಂದ 
ರಾಜನೂ ಆ ಜಯಕ್ಕೆ ಭಾಗಿಯಾಗಿರುವುದು ಕಂಡಿದೆಯಷ್ಟೆ. ಹಾಗೆಯೇ, ಕ್ರತ್ವಾದಿರೂಢಾರ್ಥ 
ಗಳಲ್ಲಿರುವ ಕ್ರತುತ್ವಾದಿ ಧರ್ಮಗಳು, ಪರಮಾತ್ಮನ ಅಧೀನವೆನಿಸಿರುವುದರಿಂದ, ಅವನಲ್ಲೂ 
ಇದ್ದಂತಾಗಿ ಅವನೂ ಕ್ರತ್ವಾದಿನಾಮಕನೆನಿಸಿರುವನು. ಹಾಗಾಗಿ ಆ ಪದಗಳ ರೂಢಾರ್ಥವನ್ನು 
ಇಟ್ಟುಕೊಂಡು ಹೊರಟ ಆಚಾರ್ಯರ ಗೀತಾಭಾಷ್ಯಾನುಸಾರಿ ಅಭಿಪ್ರಾಯವನ್ನು ಗೀತಾವಿವೃತಿ 
ಕಾರರು ತಮ್ಮ ಮೊದಲನೆಯ ವ್ಯಾಖ್ಯಾನದಲ್ಲಿಮುಂದಿಟ್ಟದ್ದಾರೆ. ।। 17 ॥ 


ಗತಿರ್ಭರ್ತಾ ಪ್ರಭುಃ ಸಾಕ್ಷೀ ನಿವಾಸಃ ಶರಣಂ ಸುಹೃತ್‌ । 
ಪ್ರಭವಃ ಪ್ರಲಯಃ ಸ್ಥಾನಂ ನಿಧಾನಂ ಬೀಜಮವ್ಯಯಮ್‌ 1118 I 


ಅರ್ಥ- ನಾನು, ಗತಿ, ಭರ್ತೃ, ಪ್ರಭು, ಸಾಕ್ಟಿ, ನಿವಾಸ, ಶರಣ, ಸುಹೃತ್‌, ಪ್ರಭವ ಪ್ರಲಯ, 
ಸ್ಥಾನ, ನಿಧಾನ, ಅವ್ಯಯಂ, ಇವೆಲ್ಲವೂ ಆಗಿರುವೆನು. 


ಮುಮುಕ್ಷುಭಿರವಗಮ್ಯತ್ಥಾದ್‌ಗತಿಃ | ಭರ್ತಾ ಪೋಷಕಃ । ಪ್ರಭುಃ ಸ್ವಾಮೀ | 
ಸಾಕ್ಷಾತರ್ವಮೀಕ್ಷತ ಇತಿ ಸಾಕ್ಷೀ । ನಿವಾಸಃ ಆಶ್ರಯಃ | ಶರಣಂ ಭೀತರಕ್ಷಕಃ । 
ಮುಕ್ತಾಶ್ರಯ ಇತಿ ಯಾವತ್‌ | ಸುಹೃದನಿಮಿತ್ತೋಪಕಾರೀ। ಪ್ರಭವಃ ಜಗದುತ್ತತ್ತಿ- 
ಕರ್ತಾ | ಪ್ರಲಯಕರ್ತೃತ್ಥಾತ್‌ ಪ್ರಲಯೋತಹಮ್‌ । ಸ್ಥಾನಂ ಸರ್ವಾಧಾರೋಠ- 


ಹಮ್‌ । ನಿತರಾಂ ಧಾರಕತ್ಪಾದ್‌ವಾ ಪ್ರಲಯಕಾಲೇ ಪ್ರಕೃತ್ಯಾದಿಜಗದತ್ರ ನಿಧೀ- 


ಅಧ್ಯಾಯ 9 555 


ಯತ ಇತಿ ವಾ ನಿಧಾನಮ್‌ । ತೇನ "ಪ್ರಕೃತಿಂ ಯಾಂತಿ ಭೂತಾನಿ ಇತುಕ್ಕ- 
ವಿರೋಧಃ । ಜಗದ್‌ವ್ಯಂಜಕತ್ವಾದ್‌ ಬೀಜಮ್‌ | ತಥಾತ್ಪೇಠಪಿ ಅವಿಕಾರಿತ್ವ- 
ಪ್ರದರ್ಶನಾಯೋಕ್ತಮವ್ಯಯಮಿತಿ ॥ 18 ॥ 


ಅನುವಾದ- ಮೋಕ್ಷಾಭಿಲಾಷಿಗಳಿಂದ ಗಮ್ಯನಾಗಿರುವುದರಿಂದ, ಅವಶ್ಯವಾಗಿ ತಿಳಿಯಲಡ 
ಬೇಕಾದವನಾದುದರಿಂದ ನಾನು ಗತಿನಾಮಕನು . ಭರ್ತಾ: ಜಗತ್ತಿನ ಪೋಷಕ. ಪ್ರಭುಃ- 
ಜಗತ್ತಿನ ಸ್ವಾಮಿ. ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡುತ್ತಿರುವುದರಿಂದಾಗಿ ಸಾಕ್ಷಿ ಎನಿಸಿರುವೆನು. 
ನಿವಾಸಃ ಎ ಜಗತ್ತಿನ ಆಶ್ರಯ. ಶರಣಂ ಎ ಭೀತರಾದವರನ್ನು ರಕ್ಷಿಸುವವನು. ಸಂಸಾರ ಭೀತರನ್ನು 
ಸಂಸಾರದಿಂದ ಪಾರು ಮಾಡುವ ಮೂಲಕ ಮುಕ್ತರಿಗೆ ಆಶ್ರಯನಾಗಿರುವವನು ಎಂದು ಇದರ 
ಅಭಿಪ್ರಾಯ. ಸುಹೃತ್‌- ಯಾವುದೇ ಫಲಾಪೇಕ್ಟೇಯಿಲ್ಲದೆ ಉಪಕಾರ ಮಾಡುವವನು. 
ಪ್ರಭವಃ- ಜಗತ್ತಿನ ಉತ್ಪತ್ತಿ ಕರ್ತೃ. ಪ್ರಲಯಕರ್ತನಾಗಿರುವುದರಿಂದ "ಪ್ರಲಯೋಕಹಂ' 
ಎಂದೆನ್ನಲಾಗಿದೆ. ಅಹಂ ಸ್ಟಾ ನಂ- ನಾನು ಸರ್ವಾಧಾರನಾಗಿರುವೆನು . ನಿತರಾಂ ಧಾರಕತ್ವಾತ್‌- 
ಸ್ವಲ್ಪವೂ ಕೊರತೆಯುಂಟಾಗದಂತೆ ಚೆನ್ನಾಗಿ ಪೋಷಿಸುತ್ತಿರುವುದರಿಂದ ನಿ * ಧಾನಂ ಎ ನಿಧಾನ 
ನಾಮಕನು. ಅಥವಾ ಪ್ರಲಯಕಾಲದಲ್ಲಿ ಪ್ರಕೃತ್ಯಾದಿಜಗತ್ತು ಈ ನನ್ನಲ್ಲಿ (ಪರಮಾತ್ಮನಲ್ಲಿ) 
ಆಶ್ರಿತವಗಿರುತ್ತದೆ. ಆದುದರಿಂದ ನಾನು ನಿಧಾನನಾಮಕನಾಗಿರುವೆನು. ಪ್ರಲಯಕಾಲದಲ್ಲಿ 
ಜಗತ್ತು ಮೊದಲು ಪ್ರಕೃತಿಯಲ್ಲಿ ಲೀನವಾಗಿ ನಂತರ ಅದರ ಜೊತೆ ಪರಮಾತ್ಮನಲ್ಲಿ ಆಶ್ರಿತ 
ವಾಗಿರುತ್ತದೆ ಎಂದಿದರ ಅಭಿಪ್ರಾಯ. ಹಾಗಾಗಿ ಪ್ರಲಯಕಾಲದಲ್ಲಿ ಜಗತ್ತು ಪರಮಾತ್ಮನಲ್ಲಿ 
ಆಶ್ರಿತವಾಗಿರುತ್ತದೆ ಎಂದನ್ನುವುದಕ್ಕೆ "ಕಲ್ಪಕ್ಷಯೇ ಸರ್ವಭೂತಾನಿ ಪ್ರಕೃತಿಂ ಯಾಂತಿ'- ಪ್ರಲಯ 
ಕಾಲದಲ್ಲಿಜಗತ್ತು ಪ್ರಕೃತಿಯಲ್ಲಿಲೀನವಾಗುತ್ತದೆ- ಎಂಬೀ (ಗೀ.ತಾ.9.7) ಮಾತಿನ ವಿರೋಧ 
ಎಲ್ಲ ಪ್ರಕೃತಿಯಲ್ಲಿಲೀನವಾಗಿರುವ ಜಗತ್ತನ್ನು ಸೃಷ್ಟಿಕಾಲದಲ್ಲಿ ಅಭಿವ್ಯಕ್ತಗೊಳಿಸುವವನಾದು 
ದರಿಂದ ಬೀಜನಾಮಕನೂ ನಾನು. ಬೀಜನೆನಿಸಿದ್ದರೂ ಪ್ರಾಕೃತ ಬೀಜಗಳಂತೆ ವಿಕಾರವುಳ್ಳವನಲ್ಲ 
ಎಂದೆನ್ನುವುದನ್ನು ಪ್ರಚುರಪಡಿಸಲು "ಅವ್ಯಯಂ (ಬೀಜಂ) - ವ್ಯತ್ಯಾಸ ಹೊಂದದ ನಿರ್ವಿಕಾರಿ 
ಯಾದ ಬೀಜ ಎಂದೆನ್ನಲಾಗಿದೆ. ॥ 18 || 


ತಪಾಮ್ಯಹಮಹಂ ವರ್ಷಂ ನಿಗೃಹ್ನಾ; ಮ್ಯುತ್ಸ ಜಾಮಿ ಚ। 
ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾ! ಹಮರ್ಜುನ 11 19 1 


ಅರ್ಥ - ನಾನು ಆದಿತ್ಯನಲ್ಲಿದ್ದು ತಾಪವನ್ನು ಉಂಟುಮಾಡುತ್ತೇನೆ. ಮೋಡದಲ್ಲಿದ್ದು 
ಮಳೆಯನ್ನು ಸುರಿಸುತ್ತೇನೆ ಹಾಗೂ ತಡೆಹಿಡಿಯುತ್ತೇನೆ. ನಾನು ಅಮೃತನೆನಿಸಿರುವೆನು. 
ಮೃತ್ಯುನಾಮಕನೂ ಆಗಿರುವೆನು. ನಾನು “ಸತ್‌' ಎಂದೂ "ಅಸತ್‌' ಎಂದು 
ಕರೆಯಲಡುತ್ತಿರುವೆನು. 


556 ಗೀತಾವಿವೃತಿ 


ಕಿಂಚಾಹಮಾದಿತ್ಯಸ್ಥಸ್ತಪಾಮಿ ತಾಪಂ ಕರೋಮಿ | ಮೇಘಚಕ್ರಗತಃ ಸನ್‌ 
ವರ್ಷಂ ವೃಷ್ಟಿಂ ಉತ್ಸೃಜಾಮಿ ನಿಗೃಹ್ನಾಮಿ ಉಪಸಂಹರಾಮಿ | ಅಹಮಿಂದ್ರಿ- 
ಯೇಷು ಸ್ಥಿತ್ವಾತೇಷಾಂ ದೇಹಧಾರಣೇನ ಮೃತಿಂ ಪರಿಹರತೀತಿ ಹೇತೋರಮೃತಂ 
ಅಹಮ್‌ | ಪ್ರಲಯಕಾಲಾದನ್ಯಕಾಲೇ ಸಂಹರ್ತ್ಶೃತ್ವಾತ್‌ ಮೃತ್ಯುರಹಮ್‌ | 
ಸತ್ಕಾರ್ಯಜಾತಮಹಮ್‌ | ಅಸಚ್ಚ ಕಾರಣಜಾತಮಹಮೇವ । ತನ್ನಿಯಂತೃ- 
ತ್ಹಾದೇರಭೇದೋಕ್ತಿಃ ಅಹಮಿತ್ಯಸಕೃದುಕ್ತಿರುಪಚಾರನಿವೃತ್ತರ್ಥಾ ಯದ್ವಾ 
ಸಾಧುಗುಣಪೂರ್ಣತ್ವಾತ್‌ ಸದಿತ್ಯುಕ್ತೋ5ಹಮ್‌ | ಸಾಧುಗುಣಪೂರ್ಣ- 
ಪುರುಷಾಂತರರಾಹಿತ್ಯಾದ್‌ಸದಿತ್ಯುಕ್ತೋರಹಮೇವೇತ್ಯರ್ಥಃ ॥। 19 ॥ 


ಅನುವಾದ- ಇಷ್ಟೇ ಅಲ್ಲದೆ ಅಹಂ ತಹಾಮಿ - ನಾನು ಸೂರ್ಯ ನಲ್ಲಿದ್ದುತಾಪವನ್ನುಂಟು 
ಮಾಡುತ್ತೇನೆ. ಮೇಘ ಸಮೂಹದಲ್ಲಿದ್ದುವರ್ಷಂ ಉತ್‌ಸೃಜಾಮಿ- ಮಳೆಯನ್ನು ಸುರಿಸುತ್ತೇನೆ. 
ವರ್ಷಂ ನಿಗೃಹ್ನಾಮಿ- ಉಪಸಂಹರಾಮಿ ಮೋಡವು ಮಳೆಸುರಿಸುವುದನ್ನು ನಿಲ್ಲಿಸುವಂತೆ 
ಮಾಡುತ್ತೇನೆ. ಇಂದ್ರಿಯಗಳಲ್ಲಿ] ದ್ದು ದೇಹಧಾರಣೆಯನ್ನು ಮಾಡಿಸುವ ಮೂಲಕ ಅವುಗಳಿಗೆ 
ಮರಣವನ್ನು ಪರಿಹರಿಸುವೆನು ಎಂಬ ಕಾರಣದಿಂದ ನಾನು ಅಮೃತನಾಮಕನಾಗಿರುವೆನು ಕ 
ಪ್ರಲಯಕಾಲಕ್ಕಿಂತ ಇತರ ಕಾಲದಲ್ಲಿಸಂಹಾರ- ಕರ್ತೃವೆನಿಸಿರುವುದರಿಂದ ಮೃತ್ಯುನಾಮಕನೂ 
ಅಗಿರುವೆನು. ನಾನು ಸತ್‌ = ಕಾರ್ಯಸಮೂಹ ಆಗಿರುವೆನು. ಅಸತ್‌ ಚ- ಕಾರಣಸಮೂಹವೂ 
ಆಗಿರುವೆನು. ಕಾರ್ಯಸಮೂಹ ಹಾಗೂ ಕಾರಣಸಮೂಹಕ್ಕೆ ಪರಮಾತ್ಮನು ನಿಯಾಮಕ 
ನಾಗಿರುವುದು ಎಂಬಿತ್ಯಾದಿ ಕಾರಣದಿಂದ ಅವನಲ್ಲಿ ಅವುಗಳ ಅಭೇದವನ್ನು ಔಪಚಾರಿಕವಾಗಿ 
ಹೇಳಲಾಗಿದೆ. ಅಹಂ ಎಂದು ಪುನಃ ಪುನಃ ಹೇಳುತ್ತಿರುವುದು. ಇದೆಲ್ಲಾ ಬರೇ ಉಪಚಾರದ 
ಮಾತಲ್ಲ, ಮುಖ್ಯಾರ್ಥದಲ್ಲೇ ಇವೆ ಎಂದೆನ್ನುವುದನ್ನು ಸೂಚಿಸುವ ಉದ್ದೇಶದಿಂದ ಅಥವಾ 
ಗೀತಾತಾತರ್ಯದಲ್ಲಿ ಹೇಳಲಾಗಿರುವಂತೆ ಸಾಧುಗುಣಪೂರ್ಣನಾದುದರಿಂದ "ಸತ್‌' ಎಂದೂ 
ಹೇಳಲಡುತ್ತಿರುವವನು ನಾನೇ ಆಗಿರುವೆನು ; ನನಗಿಂತ ಇತರನಾದ ಸಾಧುಗುಣ 
ಪೂರ್ಣಪುರುಷನು ಇಲ್ಲದಿರುವುದರಿಂದ "ಅಸತ್‌' ಎಂದು ಹೇಳಲಡುತ್ತಿರುವವನೂ ನಾನೇ 
ಆಗಿರುವೆನು ಎಂದೆನ್ನುವುದು "ಸದಸಚ್ಚಾಹಂ' ಎಂಬ ಮಾತಿನ ಅಭಿಪ್ರಾಯವಾಗಿದೆ. ॥119 ॥ 


ತೈವಿದ್ವ್ಯರ ಹಾಗೂ ಭಾಗವತರ ಕರ್ಮಫಲದಲ್ಲಿ 
ವ್ಯತ್ಯಾಸ ಯಾಕೆ ? ಹೇಗೆ ? 
ತ್ರೈವಿದ್ಯಾ ಮಾಂ ಸೋಮಪಾಃ ಪೂತಪಾಪಾ | 
ಯಜ್ಞ ಪರಿಷ್ಟ್ಯಾ ಸ್ಪರ್ಗತಿಂ ಪ್ರಾರ್ಥಯಂತೇ ॥ 


ಅಧ್ಯಾಯ 9 557 


ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಮ್‌ 
ಅಶ್ದಂತಿ ದಿವ್ಯಾನ್‌ ದಿವಿ ದೇವಭೋಗಾನ್‌ 11 20 11 


ಅರ್ಥ-ತ್ರೈವಿದ್ಯರು ನನ್ನನ್ನು ಪೂಜಿಸಿ- ಅಂದರೆ ಇತರ ಆಯಾಯ ದೇವತೆಗಳನ್ನು ಉದ್ದೇಶಿಸಿ 
ಯಾಗ ಮಾಡಿ ಕೊನೆಯಲ್ಲಿ ಆ ಕರ್ಮವನ್ನು ನನ್ನಲ್ಲಿ ಸಮರ್ಪಿಸಿ, ಹೋಮಿಸಿ ಉಳಿದ 
ಸೋಮರಸವನ್ನು ಪಾನಮಾಡಿದವರಾಗಿ, ಆದುದರಿಂದಲೇ ಪಾಪರೂಪಕಲ್ಲಷವನ್ನು ಕಳೆದು 
ಕೊಂಡವರಾಗಿ ಸ್ಪರ್ಗಾದಿಮಾರ್ಗವನ್ನು ಅನುಗ್ರಹಿಸುವಂತೆ ನನ್ನನ್ನು ಪ್ರಾರ್ಥಿಸುತ್ತಾರೆ. ಅವರು 
ಪುಣ್ಯದಿಂದ ದೊರಕಬಹುದಾದ ಸುರೇಂದ್ರಲೋಕವೆನಿಸಿರುವ ಸ್ವರ್ಗವನ್ನು ಹೊಂದಿ, ಆ 
ಸ್ಪರ್ಗಲೋಕದಲ್ಲಿಲಭಿಸಬಹುದಾದ ಅಲೌಕಿಕ ಭೋಗಗಳನ್ನು ಅನುಭವಿಸುತ್ತಾರೆ. 


ನನು ಸರ್ವಯಜ್ಞಾದಿಭೋಕೃತ್ವಾದಿನಾರಹಂಕ್ರತುರಿತ್ಯಾದ್ಯುಕ್ತಿರಿತಿ ಪ್ರಥಮ- 
ವ್ಯಾಖ್ಯಾನಂ ಯತ್ತದಯುಕ್ತಮ್‌ । ತಥಾತ್ಹೇ ತ್ರೈವಿದ್ಯಕೃತಯಜ್ಞಭೋಕೃತ್ಪಸ್ಯಾಪಿ 
ಪ್ರಾಪ್ತಾ ತೇಷಾಂ ಭಾಗವತಾನಾಂ ಚ ಫಲಭೇದೋ ನ ಸ್ಯಾತ್‌ | ಭಗವದ್‌- 
ಭೋಗನಿಮಿತ್ತಕತ್ತಾ ತ್‌ ಕರ್ಮಫಲಸ್ಯ ತಸ್ಯ ಚ ಸರ್ವತ್ರ ಸಾಮ್ಯಾತ್‌ । ಇತ್ಯತೋ 
ಭಾಗವತಾನುಷ್ಠಿತಭಗವದ್‌ಭಜನಸ್ಯ ತ್ರೈವಿದ್ಯಕೃತಯಜ್ಞಫಲಾದಪ್ಯತಿಶಯಫಲ- 
ಮಾಹ- ತೈವಿದ್ಯೇತ್ಯಾದಿತ್ರಯೇಣ ॥। ತಿಸ್ರೋ ವಿದ್ಯಾ ಯುಗ್ಯಜುಃಸಾಮಲಕ್ಷಣಾ 
ಯೇಷಾಂ ತೇ ತ್ರಿವಿದ್ಯಾಃ । ತ ಏವ ತೈವಿದ್ಯಾಃ | ವಿಷ್ಣುಂ ಸರ್ವೋತ್ತಮಂ 
ಜಾತ್ಸಾಂಪಿ ತ್ರಯ್ಗಾಂ ಮುಖತಃ ಪ್ರತೀಯಮಾನಸರ್ಗಾದ್ದುದೇಶ್ವಕಾನ್ನದೇವತಾ- 
ಇಗಿ ಅವ ಲೆ ಪ ರಿ೦ ಶಿ ಶೆ 
ಯಜನಂ ಬುಧ್ವಾ ತಥೈವಾನುಷ್ಠಾಯಾಂತೇ ವಿಷ್ಣಾ ಸಮರ್ಪಣಂ ಕುರ್ವಂತಃ 
ತ್ರೈವಿದ್ಯಾಃ ಮಾಂ ಯಜ್ಞೈರಿಷ್ಟ್ವಾನಂತೇ ಮಯಿ ಸಮರ್ಪ್ಯ ಸೋಮಪಾಃ ಹುತ- 

ಶಿ ಇಲ ಬದ ಶೆ 

ಶೇಷಸೋಮರಸಪಾನವಂತೋsತ ಏವ ಪೂತಪಾಪಾಃ ಶೋಧಿತಕಲ್ಪಷಾಃ ಸಂತಃ 
ಸ್ಪರ್ಗತಿಂ ಸ್ವರ್ಗಮಾರ್ಗಮ್‌ । ಸರಾಖ್ಯಪ್ರಾಪ್ಯಂ ವಾ ಪ್ರತಿ । ಮಾಂ ಪ್ರಾರ್ಥ- 
ಯಂಂತೇ | ತೇ ಪುಣ್ಯಂ ಪುಣ್ಯಲಭ್ಯಂ ಸುರೇಂದ್ರ ಲೋಕಂ ಸರ್ಗಮಾಸಾದ್ಯ ಪ್ರಾಪ್ಯ 
ದಿವಿ ಸ್ಪರ್ಗೇ ದಿವ್ಯಾನ್‌ ದ್ಯುಲೋಕಭವಾನ್‌ | ಅಲೌಕಿಕಾನಿತಿ ವಾ ಭೋಗಾನಶ್ನಂತಿ 
ಭುಂಜತೇ ॥ಟ 20 11 


ಅನುವಾದ- ಅಹಂ ಕ್ರತುರಹಂ ಯಜ್ಞಃ ಎಂಬಿತ್ಯಾದಿ ಶ್ಲೋಕಕ್ಕೆ ಎರಡು ರೀತಿಯಲ್ಲಿ 
ವ್ಯಾಖ್ಯಾನಿಸಲಾಗಿದೆ. ಮೊದಲ ವ್ಯಾಖ್ಯಾನದಲ್ಲಿ “ನಾನು ಯಜ್ಞಾದಿಗಳಿಗೆ ಸಂಬಂಧಿಸಿದ ಭೋಕ್ಪ 
ವಾಗಿರುವುದರಿಂದ ಕ್ರತುವಾಗಿರುವೆನು ಎಂದು ಅಥೆಣ್ಯಸಲಾಗಿದೆ. ಹೀಗೆ ಎಲ್ಲಾ ಯಜ್ಞ 


558 ಗೀತಾವಿವೃತಿ 


ಭೋಕ್ತವೆಂದಾದರೆ ಭಾಗವತರು ಮಾಡಿದ ಯಜ್ಞದಂತೆ ತೈವಿದ್ಯರು ಮಾಡಿದ ಯಜ್ಞದಲ್ಲೂ 
ಪರಮಾತ್ಮನೇ ಭೋಕ್ಸವೆಂದಾಗಿ ಇಬ್ಬರಿಗೂ ಒಂದೇ ರೀತಿಯ ಫಲವು ದೊರಕಬೇಕಾದೀತು. 
ಭಾಗವತರಿಗೆ ಕರ್ಮಫಲವಾಗಿ ಮೋಕ್ಷಸಿಗಲು ನಿಮಿತ್ತ ಅವರ ಯಜ್ಞಾದಿಕರ್ಮದಲ್ಲಿ ಭಗವಂತನ 
ಭೋಗವಿರುವುದು. ಅದು ತ್ರೈವಿದ್ಯರ ಕರ್ಮದಲ್ಲೂ ಇದೆ ಎಂದಾದ ಮೇಲೆ ಅವರಿಗೂ 
ಭಾಗವತರ ಕರ್ಮಫಲವೇ ಸಿಗಬೇಕಾಗುತ್ತದೆ; ಬೇರೆ ಫಲವಲ್ಲ (ಆದರೆ ವಾಸ್ತವಿಕವಾಗಿ ಹಾಗೆ 
ಇಲ್ಲ) ಹಾಗಾಗಿ ಈ ವ್ಯಾಖ್ಯಾನ ಸರಿಯಲ್ಲ ಎಂಬಿ ಆಕ್ಷೇಪವನ್ನು ಪರಿಹರಿಸಲು 'ತ್ರೈವಿದ್ಯಾಃ ಮಾಂ 
ಸೋಮಪಾಃ' ಎಂಬಿತ್ಯಾದಿ ಮೂರು ಶ್ಲೋಕಗಳಲ್ಲಿ ಭಾಗವತರು ಅನುಷ್ಠಾನಗೈ ಯುವ ಪರಮಾತ್ಮ 
ಸೇವೆಗೆ ತ್ರೈವಿದ್ಯರು ಅನುಷ್ಠಾನಗೈಯುವ ಕರ್ಮದ ಫಲಕ್ಕಿಂತಲೂ ಹೆಚ್ಚಿನ ಫಲವನ್ನು ಹೇಳ 
ಲಾಗುತ್ತದೆ. ಯಗ್ಗೇದ, ಯಜುರ್ವೇದ ಸಾಮವೇದ ಎಂಬ ಮೂರು ವಿದ್ಯೆಗಳು ಯಾರಿಗೆ 
ಇವೆಯೋ ಅವರುತ್ರಿವಿದ್ಯರು. ಈ ತ್ರಿವಿದ್ಯರೇ ತ್ರೈವಿದ್ಯರು ಎಂದು ಕರೆಸಿಕೊಳ್ಳಲ್ಪಡುತ್ತಿದ್ದಾರೆ. 
ಎಷ್ಟುವನ್ನು ಸರ್ವೋತ್ತಮನೆಂದು ಅಂಗೀಕರಿಸಿಯೂ ಮೂರು ವೇದಗಳನ್ನು ಮೇಲಿಂದ ಮೇಲೆ 
ನೋಡಲಾಗಿ, ಅವುಗಳಲ್ಲಿ ಹೇಳಲ್ಪಟ್ಟಂತೆ ಕಾಣುವುದಕ್ಕೆ ಅನುಗುಣವಾಗಿ "ಯಾಗವು ಸ್ವರ್ಗಾದಿ 
ಫಲವನ್ನು ಉದ್ದೇಶಿಸಿಕೊಂಡಿರುವ ಕರ್ಮ ; ಅದು ವಿಷ್ಣುವಿಗಿಂತ ಇತರರಾದ ಇಂದ್ರಾದಿದೇವತೆ 
ಗಳಿಗೆ ಸಂಬಂಧಿಸಿದ ಪೂಜೆ' ಎಂದು ಅರಿತು, ಅದರಂತೆ ಸ್ವರ್ಗಾದಿಫಲವನ್ನು ಉದ್ದೇಶಿಸಿ 
ಇಂದ್ರಾ ದಿದೇವತೆಗಳನ್ನು ಪೂಜಿಸುತ್ತ ಯಾಗವನ್ನು ಪೂರೈಸಿ ಕೊನೆಗೆ ತಮ್ಮಆಯಾಯ ಕರ್ಮವನ್ನು 
ಎಷ್ಟುವಿಗೆ ಯಾರು ಸಮರ್ಪಿಸುತ್ತಾರೋ ಅವರು ತ್ರೈವಿದ್ಯರು. ಇವರು ಮಾಂಯಜ್ಞೈಃ ಇಷ್ಟಾ 
ಯಾಗಗಳ ಕೊನೆಯಲ್ಲಿಆಯಾಯ ಕರ್ಮವನ್ನು ನನ್ನಲ್ಲಿ ಸಮರ್ಪಿಸಿ, ಸೋಮಪಾಃ- ಆಹುತಿ 
ಕೊಟ್ಟ ಮೇಲೆ ಉಳಿದ ಸೋಮರಸವನ್ನು ಕುಡಿದವರಾಗಿ ಆದುದರಿಂದಲೇ ಪೂತಪಾಪಾಃ- 
ಪಾಪರೂಪಕಲ್ಲಷವನ್ನು ತೊಳೆದುಕೊಂಡವರಾಗಿ, ಸ್ವರ್ಗತಿಂ- ಸ್ವರ್ಗದ ಮಾರ್ಗವನ್ನು ಅಥವಾ 
"ಸ್ಥ" ಎಂಬ ಹೆಸರುಳ್ಳ, ತಾವು ಹೊಂದಬಯಸಿರುವ ಸ್ಥಾನ (ಸ್ವರ್ಗಲೋಕ) ಉದ್ದೇಶಿಸಿ ನನ್ನನ್ನು 
"ದಯವಿಟ್ಟು ಅನುಗ್ರಹಿಸು' ಎಂದು ಪ್ರಾರ್ಥಿಸುತ್ತಾರೆ. ಅವರು ಪುಣ್ಯಂ- ಪುಣ್ಯದಿಂದ 
ಹೊಂದಲು ಸಾಧ್ಯವಾದ, ಸುರೇಂದ್ರ ಲೋಕಂ ಎ ಸ್ವರ್ಗವನ್ನು | ಆಸಾದ್ಯ: ಹೊಂದಿ, ದಿವಿಎಆ 
ಸ್ವರ್ಗದಲ್ಲಿ, ದಿವ್ಯಾನ್‌- ಸ್ವರ್ಗಲೋಕದಲ್ಲಷ್ಟೇ ದೊರಕುವ ಅಲೌಕಿಕವಾದ ಭೋಗಗಳನ್ನು , 
ಅಶ್ನಂತಿ- ಅನುಭವಿಸುತ್ತಾರೆ. ।। 20 ॥1 


ತೇ ತಂ ಭುಕ್ತ್ವಾ ಸ್ಪರ್ಗಲೋಕಂ ವಿಶಾಲಂ 

ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ । 
ಏವಂತ್ರಯೀಧರ್ಮಮನುಪ್ರಪನ್ನಾ 

ಗತಾಗತಂ ಕಾಮಕಾಮಾ ಲಭಂತೇ 11 21 11 


ಅಧ್ಯಾಯ 9 559 


ಅರ್ಥ- ಆ ತೈವಿದ್ಯರು ವಿಪುಲವಾದ ಸ್ವರ್ಗಸುಖವನ್ನು ಅನುಭವಿಸಿ, ಅದಕ್ಕೆ 
ಕಾರಣವಾದ ಪುಣ್ಯವು ಕಡಿಮೆಯಾಗುತ್ತಿರಲು ಭೂಲೋಕವನ್ನು ಪ್ರವೇಶಿಸುತ್ತಾರೆ. ಪುನಃ ಇದೇ 
ರೀತಿಯಲ್ಲಿಮೂರುವೇದಗಳಲ್ಲಿಹೇಳಲಾಗಿರುವ ಧರ್ಮವನ್ನು ಅನುಷ್ಠಾನಗೈದವರಾಗಿ, ವಿಷಯ 
ಭೋಗವನ್ನು ಇಚ್ಛಿಸುವವರಾಗಿ "ಸ್ಪರ್ಗಕ್ಕೆ ಹೋಗುವುದು, ಹಿಂದಿರುಗಿ ಭೂಮಿಗೆ ಬರುವುದು' 
ಎಂಬ ರೀತಿಯ ಅವನೆ ಯನ್ನು ಹೊಂದಿರುತ್ತಾರೆ. 


ಕಿಂಚತೇ ಸ್ವರ್ಗಕಾಮೇನಾನ್ಯದೇವತಾಯಾಜಿನಸ್ತಂ ವಿಶಾಲಂ ವಿಪುಲಂ ಸ್ವರ್ಗ- 
ಸುಖಂ ಭುಕ್ತ್ವಾ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ಭೂಲೋಕಂ ಭುಕ್ತಾವಶಿಷ್ಟ- 
ಪುಣ್ಯಯುಕ್ತಾಃ ಸಂತಃ ವಿಶಂತಿ | ತದಾಹ ಸೂತ್ರೇ "ಈ ಕೃತಾತ್ಯಯೇರನು- 
ಶಯವಾನ್‌ ದೃಷ್ಟಸ್ಥೃತಿಭ್ಯಾಮ್‌ ಈ' (3-1-8) ಇತಿ । ಪುನರಪ್ಯೇವಂತ್ರಯೀ- 
ಧರ್ಮಂ ವೇದೋಕ್ತಂ ಧರ್ಮಮನುಪ್ರಪನ್ನಾ ಅನುತಿಷ್ಠಂತಃ ಕಾಮಕಾಮಾಃ 
ಭೋಗೇಚ್ಛವಃ ಗತಾಗತಮ್‌ । ದ್ದಂದ್ವೆ ಕವದ್ದಾವಃ। ಗತೇನ ಸಹಿತಂ ಆಗತಮಿತಿ 
ವಾ। ಸ್ವರ್ಗಂ ಪ್ರತಿ ಗಮನಂ ತತೋ ಮರ್ತ್ಯಲೋಕಂ ಪ್ರತ್ಯಾಗಮನಂ ಚ 
ಲಭಂತೇ ॥ ನ ಕದಾರಪ್ಯಪುನರಾವೃತ್ತಿಂ ಪ್ರಾಪ್ನುವಂತೀತ್ಯರ್ಥಃ ॥1 21 ॥1 


ಅನುವಾದ- ಇಷ್ಟೇ ಅಲ್ಲದೆ, ತೇವ ಸ್ವರ್ಗಾದಿಕಾಮನೆಯಿಂದ ಇತರ ದೇವತೆಗಳನ್ನು 
ಯಾಗದಲ್ಲಿ ಪೂಜಿಸುವ ಆ ತ್ರೈವಿದ್ಯರು, ಆ ವಿಶಾಲಂ- ವಿಪುಲವಾದ. ಸ್ವರ್ಗಲೋಕಂ- 
ಸ್ವರ್ಗಸುಖವನ್ನು ಅನುಭವಿಸಿ ಪುಣ್ಯವು ಕಡಿಮೆಗೊಂಡಾಗ ಮರ್ತ್ಯ ಲೋಕಂ- ಭೂಲೋಕ 
ವನ್ನು ಅನುಭವಿಸಿ ಉಳಿದ ಪುಣ್ಯ ಸಹಿತರಾಗಿ ಪ್ರ ವೇಶಿಸುತ್ತಾರೆ. "ಸ್ವರ್ಗದಿಂದ ಹಿಂದಿರುಗುವಾಗ 
ಪುಣ್ಯ ಶೇಷಸಹಿತರಾಗಿ ಹಿಂದಿರುಗುತ್ತಾರೆ' ಎಂದೆನು ವುದನ್ನು ಕ್ಫ ತಾತ್ಯ ಯೇsನುಶಯವಾನ್‌ 
ದ ೈಷ್ಣಶು ್ರತಿಭ್ಯಾ ಮ್‌' ಶ್ರುತಿಹಾಗೂಸ್ಟ ಸ್ಥ ತಿಗಳುಪು ಪ್ರಚುರ ಪಡಿಸುತ್ತಿರುವಂತೆ ಪುಣ್ಯ ಕ ಕಯವಾದಾಗ 
ಪುಣ್ಯ ಶೇಷವುಳ್ಳವನಾಗಿಯೇ ಹಿಂದಿರುಗುತ್ತಾನೆ- ಎಂದು ಬ್ರಹ್ಮಸೂತ್ರಕಾರರು ನಿರೂಪಿಸಿ 
ರುವರು. ಪುನಃ ಪುನಃ ಇದೇ ರೀತಿಯಲ್ಲಿ ತ್ರಯೀಧರ್ಮಂ= ವೇದಗಳಲ್ಲಿ ಹೇಳಲ್ಪಟ್ಟಿರುವ 
ಧರ್ಮವನ್ನು, ಅನುಪ್ರಪನ್ನಾ- ಅನುಷ್ಠಾನಗೈ ದವರಾಗಿ, ಕಾಮಕಾಮಾಃ- ವಿಷಯಭೋಗದಲ್ಲಿ 
ಇಚ್ಛೆ! ಯುಳ್ಳವರಾಗಿ. ಗತಂ ಚ ಆಗತಂ ಚ ಗತಾಗತಂ ಎಂದು ದ್ವಂದ್ವ ಸಮಾಸವಾಗಿ ಏಕವದ್‌ 
ಚ (ಹಾಗಾಗಿ "ಗತಾಗತೇ' ಎಂದು ದ್ವಿವಚನದ ಬದಲು ಏಕವಚನ) ಅಥವಾ "ಗತೇನ 
ಸಹಿತಂ ಆಗತಂ ಗತಾಗತಂ' ಎಂಬ ರೀತಿಯ ಮಧ್ಯಮಪದ (ಸಹಿತಪದ) ಲೋಪಗೊಂಡಿರುವ 
ಕರ್ಮಧಾರಯ ಸಮಾಸವಿದು. ಗತಾಗತಂ- ಸ್ವರ್ಗವನ್ನು ಕುರಿತು ಹೋಗುವುದು ಹಾಗೂ 


560 ಗೀತಾವಿವೃತಿ 


ಅಲ್ಲಿಂದ ಭೂಲೋಕಕ್ಕೆ ಹಿಂದಿರುಗುವುದು ಎಂಬ ಈ ರೀತಿಯ ಸ್ಥಿತಿಯನ್ನು ಹೊಂದುತ್ತಾರೆ. 
ಪುನಃ ಹಿಂದಿರುಗಿ ಬರದ ಸ್ಥಿತಿಯಾದ ಮೋಕ್ಷವನ್ನು ಪಡೆಯುವುದಿಲ್ಲಎಂದಿದರ ಅಭಿಪ್ರಾಯ. 
ವಿವರಣೆ- ಮೇಲೆ ಉಲ್ಲೇಖಿಸಲಾಗಿರುವ ಸೂತ್ರದಲ್ಲಿರುವ "ದೃಷ್ಟಸ್ಥೃತಿಭ್ಯಾಮ್‌' ಎಂಬ 
ಪದದಿಂದ “ತತಃ ಶೇಷೇಣೇಮಂ ಲೋಕಮಾಯಾತಿ ಪುನಃ ಕರ್ಮ ಕುರುತೇ ಪುನರ್ಗಚ್ಛತಿ 
ಪುನರಾಗಚ್ಛತಿ'- ಸ್ವರ್ಗದಲ್ಲಿ ಪುಣ್ಯಫಲವನ್ನು ಅನುಭವಿಸಿಯಾದ ಮೇಲೆ ಪುಣ್ಯಶೇಷದಿಂದ 
ಸಹಿತರಾಗಿ ಭೂಲೋಕಕ್ಕೆ ಹಿಂದಿರುಗುತ್ತಾರೆ. ಪುನಃ ಕರ್ಮ ಮಾಡುತ್ತಾರೆ. ಮತ್ತೆ ಸ್ವರ್ಗಕ್ಕೆ 
ಹೋಗುತ್ತಾರೆ. ಪುನಃ ಹಿಂದಿರುಗುತ್ತಾರೆ- ಎಂಬ ಶ್ರುತಿ (ದೃಷ್ಟಿ ವಾಕ್ಯವನ್ನೂ 
"ಭುಕ್ತಶೇಷಾನುಶಯವಾನ್‌ ಇಮಾಂ ಪ್ರಾಪ್ಯ ಭುವಂ ಪುನಃ । 
ಕರ್ಮ ಕೃತ್ವಾ ಪುನರ್ಗಚ್ಛೆ; €ತ್‌ ಪುನರಾಯಾತಿ ನಿತ್ಯಶಃ ॥1' 
ಅನುಭವಿಸಿ ಉಳಿದ ಪುಣ್ಯವುಳ್ಳವನಾಗಿ ಈ ಭೂಮಿಗೆ ಬಂದು ಪುನಃ ಕರ್ಮವನ್ನು ಮಾಡಿ 
ಪುನಃ ಸ್ವರ್ಗಕ್ಕೆ ಹೋಗಬೇಕಾಗುತ್ತದೆ . ಪುನಃ ಹಿಂದಿರುಗುತ್ತಾನೆ ; ಹೀಗೆ ನಿರಂತರವಾಗಿ ಹೋಗಿ 
ಬರುತ್ತಿರುತ್ತಾನೆ - ಎಂಬಸ್ಥೃತಿವಾಕ್ಯವನ್ನೂ ಸೂಚಿಸಲಾಗಿದೆ. ॥121 ॥ 


ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೇ | 
ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಮ್‌ ॥ 22 ॥ 


ಅರ್ಥ- ನನ್ನನ್ನು ಹೊರತಾಗಿ ಇತರ ವಿಷಯವನ್ನು ಚಿಂತಿಸದೆ ನನ್ನನ್ನೇ ಸ್ಥರಿಸುತ್ತಿರುವ 
ಯಾವ ಜೀವರು ಭಕ್ಕುದ್ರೇಕದಿಂದ ಸೇವಿಸುತ್ತಿರುತ್ತಾರೋ ಅಂತಹ ನಿರಂತರವಾಗಿ 
ಹಾಗೂ ಎಲ್ಲಾ ದೇಶದಲ್ಲಿ, ಶರೀರ ಇಂದ್ರಿಯ ಹಾಗೂ ಮನಸ್ಸುಗಳಿಂದ ನನ್ನ ಸೇವೆಯಲ್ಲಿ 


ನಿರತರಾಗಿರುವ ಹಾಗೂ ನಿರಂತರವಾಗಿ ನನ್ನ ಸ್ಥರಣೆಯುಳ್ಳ ಜೀವರ ಯೋಗಕ್ಷೆ ಮವನ್ನು ವಾನು 
ವಹಿಸಿಕೊಂಡಿರುತ್ತೇನೆ. 


ತೈವಿದ್ಯಾನಾಂ ಫಲಮುಕ್ತಾ ಭಾಗವತಾನಾಂ ಫಲಮಾಹ- ಅನನ್ಯಾ ಅತಿ ॥1 
ನ ವಿದ್ಯತೇ ನೃಶ್ಚಿ ಂತ್ಯತ್ನೇನ ಯೇಷಾಂತೇ ಅನನ್ಯಾಃ ಅನ್ಯದಚಿಂತಯಂತೋ ಮಾಂ 
ಚಿಂತಯಂತೋ ಯೇ ಜನಾಃ ಪರ್ಯುಪಾಸತೇ ಭಕ್ತುದ್ರೇಕೇಣ ಉಪಾಸತೇ 
ತೇಷಾಂ ನಿತ್ಯಾಭಿಯುಕ್ತಾನಾಂ ನಿತ್ಯಮಭಿ ಸರ್ವಸ್ಮಿನ್‌ದೇಶೇ ಶರೀರೇಂದ್ರಿಯ 
ಮನೋಭರ್ವಾ ಯುಕ್ತಾನಾಂ ಭಗವತ್ಸೇವೋದ್ಯುಕ್ತಾನಾಂ ನಿತ್ಯಂ ತತ್ಸ್ಮರಣ- 
ವತಾಮಿತಿ ವಾ | ಯೋಗಕ್ಷೇಮಮ್‌ | ದ್ವಂದ್ಹೈಕವದ್‌ ಭಾವಃ । ಯೋಗಸ್ಯ ಕ್ಷೇಮ 
ಇತಿ ವಾ | ಅಪ್ರಾಪ್ತಪ್ರಾಪ್ತಿರ್ಯೋಗೋ ಮೋಕ್ಷರೂಪಃ । ತಸ್ಯ ಕ್ಷೇಮಃ ಅನಂತತ್ನಂ 
ವಹಾಮಿ | ಅಹಮಪುನರಾವೃತ್ತಿಲಕ್ಷಣಂ ಪುರುಷಾರ್ಥಂ ದದಾಮೀತ್ಯರ್ಥಃ । 


ಅಧ್ಯಾಯ 9 561 


ಅನುವಾದ- ತ್ರೈವಿದ್ಯರಿಗೆ ಸಂಬಂಧಿಸಿದ ಫಲವನ್ನು ಹೇಳಿದ ಮೇಲೆ ಈಗ 
'ಅನನ್ಯಾಶ್ಲಿಂತಯಂತೋ ಮಾಂ' ಎಂಬಿತ್ಯಾದಿ ಶ್ಲೋಕದಲ್ಲಿ ಭಾಗವತರಿಗೆ ಸಂಬಂಧಿಸಿದ 
ಫಲವನ್ನು ಹೇಳಲಾಗುತ್ತಿದೆ. ಪರಮಾತ್ಮನಿಗಿಂತ ಇತರವಾದುದು ಸ್ಮರಣೆಗೆ ವಿಷಯವಾಗಿ ಯಾರಿಗೆ 
ಸಂಬಂಧಿಸಿದಂತೆ ಇಲ್ಲವೋ ಅವರು "ಅನನ್ಯರು' ಹಾಗಾಗಿ ಅನನ್ಯಾಃ- ಪರಮಾತ್ಮನಿಗಿಂತ 
ಇತರವಾದುದನ್ನು ಸ್ಮರಿಸದೇ ಇರುವ, ನನ್ನನ್ನು ಸ್ಥರಿಸುತ್ತಿರುವ, ಯಾವ ಜೀವರು ಪರಿ 
ಭಕ್ತುದ್ರೆ ೇಕದಿಂದ ಸೇವಿಸುತ್ತಿದ್ದಾರೋ, ಅಂತಹ, ನಿತ್ಯಾಭಿಯುಕ್ತಾನಾಂ ನಿತ್ಯಂ ನಿರಂತರವಾಗಿ, 
ಅಭಿ: ಎಲ್ಲದೇಶದಲ್ಲಿಯೂ ಅಥವಾ ಅಭಿ: ಶರೀರೇಂದ್ರಿಯ ಮನಸ್ಸುಗಳಿಂದ, ಯುಕ್ತಾನಾಂ- 
ಪರಮಾತ್ಮನ ಸೇವೆಯಲ್ಲಿತೊಡಗಿರುವ ಜೀವರ, ಯೋಗಶ್ಚ ಕ್ಷೇಮಶ್ಚ ಯೋಗಕ್ಷೇಮಂ ಎಂದು 
ನಪುಂಸಕಲಿಂಗ ಹಾಗೂ ಏಕವದ್‌ ಭಾವವುಳ್ಳ ದ್ಹಂದ್ವ ಸಮಾಸ. (ಹಾಗಾಗಿ ಯೋಗಕ್ಷೇಮೌ 
ಎಂದು ದ್ವಿವಚನದ ಬದಲು ಯೋಗಕ್ಷೇಮಂ ಎಂದು ನಪುಂಸಕಲಿಂಗ ಹಾಗೂ ಏಕವಚನ) 
ಅಥವಾ ಯೋಗಸ್ಯ ಕ್ಷೇಮಃ ಯೋಗಕ್ಷೇಮಃ ತಂ- ಯೋಗಕ್ಷೇಮಂ ಎಂದು ಷಷ್ಠೀತತುರುಷ 
ಸಮಾಸ. ಆಗ ಯೋಗ ಅಂದರೆ ಮೊದಲು ಕೈಗೂಡದೇ ಇದ್ದ ಫಲದ ಪ್ರಾಪ್ತಿ- ಅಂದರೆ 
ಮೋಕ್ಟರೂಪಫಲಪ್ರಾಪ್ತಿ ಎಂದರ್ಥ. ಯೋಗಸ್ಯ ಹೀಗೆ ಕೈಗೂಡಿದ ಮೋಕ್ಟರೂಪ ಫಲದ ಕ್ಷೇಮಃ- 
ಕೊನೆಗೊಳ್ಳದಂತೆ ಪರಿರಕ್ಷಣೆ ಆ ಫಲಕ್ಕೆ ಕೊನೆಯಿಲ್ಲದಿರುವಿಕೆ. ಅದನ್ನು ಅಹಂ ವಹಾಮಿ- 
ನಾನು ನಿರ್ವಹಿಸುತ್ತೇನೆ. ಪುನಃ ಹಿಂದಿರುಗಿ ಬರದಂತಹ ಅವಸ್ಥೆಯಾದ ಮೋಕ್ಷರೂಪ 
ಪುರುಷಾರ್ಥವನ್ನು ಅವರಿಗೆ ನಾನು ಅನುಗ್ರಹಿಸುತ್ತೇನೆ ಎಂದಿದರ ಅಭಿಪ್ರಾಯ. 


ವಿವರಣೆ- ಯೋಗ ಎಂದರೆ ಅಪ್ರಾಪ್ಪಸ್ಯ ಪ್ರಾಪ್ತಿಃ - ಇಲ್ಲದಿರುವುದರ ಕೈಗೂಡುವಿಕೆ. ಕ್ಷೇಮ 


ಎಂದರೆ ಪ್ರಾಪ್ತಸ್ಯ ಪರಿರಕ್ಷಣಂ- ಕೈಗೂಡಿದ್ದು ಪುನಃ ಕೃತಪ್ಪದೆ ಇರುವುದು. ಯೋಗಕ್ಷೇಮಂ 
ಎಂದೆನ್ನುವುದು ದ್ವಂದ್ವಸಮಾಸ ಎಂಬ ಈ ಮೊದಲಪಕ್ಷದಲ್ಲಿ ಯೋಗಂ ವಹಾಮಿ- 
ಕೃಗೂಡದಿದ್ದ ಆಸೆಗಳನ್ನು ಪೂರೈಸುತ್ತೇನೆ. ಕ್ಷೇಮಂ ವಹಾಮಿ- ಕೈಗೂಡಿದ್ದು ಕೃತಪ್ಪದಂತೆ 


ನೋಡಿಕೊಳ್ಳುತ್ತೆ ನೆ ಎಂದಂತಾಗುವುದು. 


ಭಗವತಃ ಸರ್ವಯಜ್ಞಭೋಕೃತ್ಪಾವಿಶೇಷೇಶಪಿ ತ್ರೈವಿದ್ಯಭಾಗವತಯೋ 
ಫಲಭೇದೋ ಭಗವದ್‌ಯಜನರೂಪೋಪಾಯಭೇದಕ್ಕತ ಇತಿ ದ್ಯೋತನಾ- 
ಯಾನನ್ಯಾ ಇತ್ಯಾದಿವಿಶೇಷಣೋಕ್ತಿಃ | ತಥಾಹಿ । ಯೋ ಯೋ ಯಾಂ ಯಾಂ 
ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ (7-21) ಇತ್ಯಾದೌ ಪೂರ್ವಂ ತ್ರೈವಿದ್ಯಾ- 
ನಾಮನ್ಯದೇವತಾಯಾಜಿತ್ವಮುಕ್ತಮ್‌ । ಭಾಗವತಾನಾಂ ತದ್ದಿರೋಧಿತಯಾ- 
ನನ್ಯಾ ಇತ್ಯುಕ್ತಮ್‌ । ನತು ಮಾಮಭಿಜಾನಂತಿ ತತ್ತ್ವೇನೇತಿ ತ್ರೈವಿದ್ಯಾನಾಂ 


562 ಗೀತಾವಿವೃತಿ 


ಅತಿಶಯಭಕ್ಷಿಜ್ಞಾನಾಭಾವ ಉಕ್ತಃ 1 ತತ್ತ್ವಜ್ಞಾನಾಭಾವೇ ಭಕ್ತ್ಯಭಾವಸ್ಯ ಸಿದ್ಧ- 
ತ್ವಾತ್‌ 1 ಭಾಗವತಾನಾಂ ತತ್ವತಿಯೋಗಿತಯಾ ಭಕ್ಕುದ್ರೇಕಸೂಚನಾಯ 
ಪರ್ಯುಪಾಸತ ಇತಿ ಪರಿಶಬ್ದಪ್ರಯೋಗಃ | ತಥೋಪಾಸನಸ್ಯೈವ ಪರ್ಯ- 
ಪಾಸನತ್ವಾತ್‌ | "ಸ್ಪರ್ಗತಿಂ ಪ್ರಾರ್ಥಯಂತೇ'। "ಕಾಮಕಾಮಾ' ಇತಿ ತೈವಿದ್ಯಾನಾಂ 
ಕಾಮನಮುಕ್ತಮ್‌ । ತತ್ಪತಿಯೋಗಿತಯಾ ಭಾಗವತಾನಾಂ ಚಿಂತಯಂತೋ 
ಮಾಂ ಮಾಮೇವ ಚಿಂತಯಂತಿ ನ ಕಾಮಮಿತಿ ಕಾಮನಾಭಾವ ಉಕ್ತಃ 1 
ಮಾಮಿಷ್ಟೇತಿ ಮಾಮೇವ ಯಜಂತ ಇತಿ ತ್ರೈವಿದ್ಯಾನಾಂ ಅಂತೇ ಸಮರ್ಪಣ- 
ಮುಕ್ತಮ್‌ । ತತ್ವತಿಯೋಗಿತಯಾ ನಿತ್ಯಾಭಿಯುಕ್ತಾನಾಮಿತಿ ಸದಾ ತತ್ಸ್ಮರಣ- 
ತದುದ್ದೇಶಯುಕ್ತತ್ತಮುಕ್ತಮ್‌ । ಅತೋ ದ್ರಯೋರ್ವೈಷ್ಟವತ್ನೇತಪಿ ಭಗವದ್‌- 
ಭೋಗ್ಯಕರ್ಮವತ್ತೇರಪಿ ಫಲಹೇತೂಪಾಯಭೇದಾತ್‌ ಫಲಭೇದ ಇತಿ ॥22 ॥ 


ಅನುವಾದ- ಪರಮಾತ್ಮನು ತ್ರೈವಿದ್ಯರು ಹಾಗೂ ಭಾಗವತರು ಇವರಿಬ್ಬರ ಯಜ್ಞಫಲವನ್ನೂ 
ಭೋಗಿಸುತ್ತಾನೆ. ಈ ಅಂಶದಲ್ಲಿ ವ್ಯತ್ಯಾಸವಿಲ್ಲ. ಹೀಗೆ ಅವರು ಕೈಗೊಳ್ಳುತ್ತಿರುವ ಯಜ್ಞರೂಪ 
ಸಾಧನೆಯಲ್ಲಿ ವ್ಯತ್ಯಾಸವಿಲ್ಲ] ದಿದ್ದರೂ, ಅದಕ್ಕೆ ಪೂರಕವಾದ ಭಗವಂತನ ಸೇವಾರೂಪದ 
ಸಹಕಾರಿಕಾರಣದಲ್ಲಿ ವ್ಯತ್ಯಾಸವಿರುವುದರಿಂದ, ಅದರ ಫಲದಲ್ಲಿ ವ್ಯತ್ಯಾಸವುಂಟಾಗುತ್ತದೆ ಎಂದು 
ಸೂಚಿಸಲು. ಭಾಗವತ ಸಾಧಕರಲ್ಲಿ "ಅನನ್ಯಾಃ ಚಿಂತಯಂತೋ ಮಾಂ' ಎಂಬಿತ್ಯಾದಿ 
ವಿಶೇಷಣಗಳನ್ನು ಇಲ್ಲಿಹೇಳಲಾಗಿದೆ. ಇದರಿಂದಾಗಿ ಭಗವಂತನ ಸೇವೆಯಲ್ಲಿವೃತ್ಯಾಸವನ್ನು ಹೀಗೆ 
ಸೂಚಿಸಿದಂತಾಯಿತು- ಹಿಂದೆ "ಯಾರು ಯಾರು ಯಾವಯಾವ ಬ್ರಹ್ಮರುದ್ರಾದಿ ದೇವತೆಗಳನ್ನು 
ಅವರಲ್ಲಿ ಭಕ್ತಿಯುಳ್ಳವರಾಗಿ ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾರೋ ಅವರವರಿಗೆ ಆಯಾಯ 
ದೇವತೆಗಳ ವಿಷಯದಲ್ಲಿ ಅಚಲವಾದ ಶ್ರದ್ಧೆಯನ್ನು ಅನುಗ್ರಹಿಸುತ್ತೇನೆ' ಎಂದು ಏಳನೆಯ 
ಅಧ್ಯಾಯದಲ್ಲಿಹೇಳುವ ಮೂಲಕ ತ್ರೈವಿದ್ಯರು ಇತರ ದೇವತೆಗಳನ್ನು ಉದ್ದೇಶಿಸಿ ಯಾಗವನ್ನು 
ಮಾಡುತ್ತಾರೆ ಎಂದೆನ್ನಲಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ "ಅನನ್ಯಾಃ' ಎಂದೆನ್ನುವ ಮೂಲಕ 
ಭಾಗವತರು ಇತರ ದೇವತೆಗಳನ್ನು ಉದ್ದೇಶಿಸಿ ಯಾಗ ಮಾಡದೆ ಪರಮಾತ್ಮನನ್ನು ಮಾತ್ರ ಉದ್ದೇಶಿಸಿ 
ಯಾಗ ಮಾಡುತ್ತಾರೆ ಎಂದು ಇಲ್ಲಿಹೇಳಲಾಗಿದೆ. "ನನ್ನನ್ನು ಯಥಾರ್ಥವಾಗಿ ತಿಳಿಯುವುದಿಲ್ಲ 
ಎಂದೆನ್ನುವ ಮೂಲಕ ತ್ರೈವಿದ್ಯರಿಗೆ ಅತಿಶಯ ಭಕ್ತಿ ಹಾಗೂ ಜ್ಞಾನ ಇವೆರಡೂ ಇಲ್ಲ 
ವೆಂದಂತಾಯಿತು. ತತ್ತ ಜ್ಞಾನವಿಲ್ಲವೆಂದ ಮೇಲೆ ಅತಿಶಯಭಕ್ತಿಯು ಇಲ್ಲವೆಂಬುದು ಸಿದ್ದ 
ವಾಗುತ್ತದೆಯಷ್ಟೆ ಇದಕ್ಕೆ ವ್ಯತಿರಿಕವಾಗಿ ಭಾಗವತರಿಗೆ ಪರಮಾತ್ಮನಲ್ಲಿ ಅತಿಶಯ ಭಕ್ತಿಯಿದೆ ಎಂದು 
ಸೂಚಿಸಲು ಇಲ್ಲಿ "ಪರ್ಯುಪಾಸತೇ' ಎಂಬಲ್ಲಿ ಪರಿ ಎಂಬ ವಿಶೇಷಣವನ್ನು ನೀಡಲಾಗಿದೆ. 


ಅಧ್ಯಾಯ 9 563 


ಭಕ್ಯತಿಶಯದಿಂದ ಉಪಾಸನೆಯೇ "ಪರ್ಯುಪಾಸನೆ' ಎನಿಸಿದೆಯಷ್ಟೆ ಹಿಂದೆ "ಕಾಮಕಾಮಾಃ' 
ಎಂದೆನ್ನು] ವಮೂಲಕತ್ರೈವಿದ್ಯರಿಗೆ ಲೌಕಿಕವಿಷಯಕಾಮನೆಯಿದೆ ಎಂದು ಹೇಳಲಾಗಿದೆ. ಇದಕ್ಕೆ 
ವ್ಯತಿರಿಕ್ತವಾಗಿ ಇಲ್ಲಿ ಭಾಗವತರಿಗೆ "ಅನನ್ಯಾಃ ಮಾಂ ಚಿಂತಯಂತಃ' ಎಂದೆನ್ನುವ ಮೂಲಕ 
ನನ್ನನ್ನಷ್ಟೇ ಸ್ಥರಿಸುತ್ತಾರೆ ಕಾಮವನ್ನಲ್ಲ ಎಂದೆನ್ನುವ ಮೂಲಕ ವಿಷಯಕಾಮನೆ ಇಲ್ಲ ಎಂದು 
ಸೂಚಿಸಲಾಗಿದೆ. "ಮಾಮೇವ ಯಜಂತಿ ಅವಿಧಿಪೂರ್ವಕಂ' “ಮಾಂ ಇಷ್ಟ್ಟು' ಎಂದೆನ್ನುವ 
ಮೂಲಕ ತ್ರೈವಿದ್ಯರು ಅನ್ಯದೇವತೆಗಳನ್ನು ಪೂಜಿಸಿ ಕೊನೆಯಲ್ಲಿ ತನಗೆ ಅರ್ಪಿಸುತ್ತಾರೆ ಎಂದು 
ಹೇಳಿದರೆ ಇದಕ್ಕೆ ವ್ಯತಿರಿಕ್ತವಾಗಿ "ನಿತ್ಯಾಭಿಯುಕ್ತಾನಾಂ' ಎಂದೆನ್ನುವ ಮೂಲಕ ಭಾಗವತರು 
ನಿರಂತರವಾಗಿ ಪರಮಾತ್ಮನ ಸ್ಥ್ಮರಣಪೂರ್ವಕವಾಗಿ ಅವನನ್ನಷ್ಟೇ ಉದ್ದೇಶಿಸಿ ಯಾಗಮಾಡುತ್ತಾರೆ 
ಎಂದು ಸೂಚಿಸಲಾಗಿದೆ. ಆದುದರಿಂದ ಇಬ್ಬರೂ ವೈಷ್ಣವರೇ ಆಗಿದ್ದರೂ ಅವರಿಬ್ಬರ ಯಜ್ಞಗಳ 
ಫಲಭೋಕ್ಪವು ಪರಮಾತ್ಮನೇ ಆಗಿದ್ದರೂ ಫಲದ ಸಹಕಾರಿಯಾದ ಭಕ್ಕಾದಿಗಳಲ್ಲಿ ವ್ಯತ್ಯಾಸ 
ವಿರುವುದರಿಂದ ಫಲದಲ್ಲಿ ವ್ಯತ್ಯಾಸವು ಯುಕ್ತವೇ ಆಗಿದೆ. (ಹಾಗಾಗಿ ಕ್ರತುಶಬ್ದಕ್ಕೆ "ಯಜ್ಞ- 
ಫಲಭೋಕ್ಸವಾಗಿರುವುದರಿಂದ ಕ್ರತುವಾಗಿರುವೆನು ಎಂಬ ರೀತಿಯ ಮೊದಲನೆಯ ವ್ಯಾಖ್ಯಾನ 
ಯುಕ್ತವೇ ಎಂದಂತಾಯಿತು.) ॥22॥ 


ಯೇತಪ್ಯನ್ಯದೇವತಾಭಕ್ತಾ ಯಜಂತೇ ಶ್ರದ್ಧಯಾನನ್ಹಿತಾಃ | 
ತೇ5ಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿಪೂರ್ವಕಮ್‌ ॥ 23 ॥ 


ಅರ್ಥ- ಇತರ ದೇವತೆಗಳ ಭಕ್ತರೆನಿಸಿರುವ ಯಾರಾದರೇ ಆಗಲಿ ಶ್ರದ್ಧೆ ಯಿಂದ ಸಹಿತರಾಗಿ 
ಯಜ್ಞದಲ್ಲಿ ಬೇರೆ ದೇವತೆಗಳನ್ನು ಉದ್ದೇಶಿಸಿ ಹವಿಸ್ಸನ್ನು ಅರ್ಪಿಸುತ್ತಿದ್ದಾರೆ ಎಂದಾದಲ್ಲಿ ಅವರೂ 
ಕೂಡಾ ನನ್ನ ನೆ © ಉದ್ದೆ: ಆಶಿಸಿ, ಆದರೆ ಯಾವ ವಿಧದಿಂದ ಯಾಗ ಮಾಡಬೇಕೋ ಅದನ್ನು ಮೀರಿ 
ಯಾಗಮಾಡುತ್ತಿರುತ್ತಾರೆ. 

ಭಾಗವತೇಭ್ಯೋತನ್ಯದೇವತಾಯಾಜಿನಾಂ ಫಲಭೇದಂ ಸಹೇತುಕಂ 

ಪ್ರಪಂಚಯತಿ- ಯೇತಪೀತಿ ॥। ಅನ್ಯದೇವತಾಭಕ್ತಾ ಯೇತಪಿ ಶ್ರದ್ದಯಾನ್ನಿತಾಃ 

ಸಂತೋ ಅನ್ಯದೇವತಾ ಯಜಂತೇ । ತದುದ್ದೆ! ೇಶೇನ ಹವಿಸ್ಕಾಗಂ ಕುರ್ವಂತಿ । 

ತೇ5ಪಿ ಮಾಮೇವಾವಿಧಿಪೂರ್ವಕಂ ಯಜಂತಿ | ಮದುದ್ದೆ ಶೇನೈವ ಕರ್ತವ್ಯೇಠಪಿ 

ಅನ್ಯೋದ್ದೇಶೇನ ಕೃತ್ವಾ ತೇ ತತ್ಕರ್ಮ ಅಂತೇ ಮಯ್ಯಪರ್ಯಂತೀತೃವಿಧಿ- 

ಪೂರ್ವಕಮಾಸೀತ್‌ ಮದ್ಯಜನಮಿತಿ ಭಾವಃ ॥ 23 ॥ 


ಅನುವಾದ - ಭಾಗವತರಿಗಿಂತ (ಭಾಗವತರಿಗೆ ಲಭಿಸುವ ಫಲಕ್ಕಿಂತ) ಅನ್ಯದೇವತೆಗಳನ್ನು 


564 ಗೀತಾವಿವೃತಿ 


ಉದ್ದೇಶಿಸಿ ಯಾಗ ಮಾಡುವವರಿಗೆ ಸಿಗುವ ಫಲದಲ್ಲಿ ವ್ಯತ್ಯಾಸವಿರುವುದನ್ನು "ಯೇತಪ್ಯನ್ಯ- 
ದೇವತಾಭಕ್ತಾಃ' ಎಂಬ ಶ್ಲೋಕದಲ್ಲಿ ಹೇತುವನ್ನು ಮುಂದಿಟ್ಟು ಸಮರ್ಥಿಸಲಾಗುತ್ತಿದೆ. ಅನ್ಯ 
ದೇವತೆಗಳ ಭಕ್ತರೆನಿಸಿರುವ ಯಾರಾದರೂ ಶ್ರದ್ಧೆಯಿಂದ ಸಹಿತರಾಗಿ ಅನ್ಯದೇವತಾಃ ಯಜಂತೇ- 
ಅನ್ಯದೇವತೆಗಳನ್ನು ಉದ್ದೇಶಿಸಿ ಹವಿಸ್ಸನ್ನು ಅರ್ಪಿಸುತ್ತಿದ್ದಾರೋ ಅವರೂ ಕೂಡ ನನ್ನನ್ನು 
ಉದ್ದೇಶಿಸಿಯೇ, ಆದರೆ ವಿಧಿಯನ್ನು ಮೀರಿ ಹವಿಸನ್ನು ಅರ್ಪಿಸುತ್ತಿದ್ದಾರೆ. ನನ್ನನ್ನೇ ಉದ್ದೇಶಿಸಿ 
ಹವಿಸ್ಸನ್ನು ಅರ್ಪಿಸಬೇಕಿದ್ದರೂ- ನಿಜವಾದ ವಿಧಿ ಹಾಗಿದ್ದರೂ- ಅನ್ಯ ದೇವತಾ ಉದ್ದೇಶದಿಂಧ 
ಮಾಡುತ್ತಿರುವ ಕಾರಣ ಅದು ಅವಿಧಿಪೂರ್ವಕವೆನಿಸುತ್ತದೆ. ಆದರೆ ಅವರು ಹಾಗೆ ಮಾಡಿ, ಆ 
ಕರ್ಮವನ್ನು ಕೊನೆಯಲ್ಲಿ ನನಗೆ ಅರ್ಪಿಸುತ್ತಿದ್ದಾರೆ. ಹಾಗಾಗಿ ನನ್ನನ್ನು ಉದ್ದೇಶಿಸಿ 


ಮಾಡಿದಂತಾದರೂ, ಅವರ ಈ ನನ್ನ ಪೂಜೆಯು ಅವಿಧಿಪೂರ್ವಕವೆಂದಾಗಿರುತ್ತದೆ ಎಂದು 
ಇದರ ಅಭಿಪ್ರಾಯ. 1123 ॥| 


ವಿವರಣೆ- ಸರ್ವಯಜ್ಞಭೋಕ್ತ ಹರಿ ; ಹಾಗಾಗಿ ಸಾಕ್ಷಾತ್ತಾಗಿ ಅವನಿಗೇನೇ ಹವಿಸನ್ನು ತ್ಯಾಗ 
ಮಾಡುವುದು ವಿಹಿತವೆನಿಸಿದೆ. ಈ ವಿಧಿಯಂತೆ ತ್ರೈವಿದ್ಯರು ನಡೆದುಕೊಳ್ಳದೆ, ಇತರ 
ದೇವತೋದ್ದೇಶದಿಂದ ತ್ಯಾಗ ಮಾಡಿ ಕೊನೆಯಲ್ಲಿಪರಮಾತ್ಮನಿಗೆ ತಮ್ಮ ಕರ್ಮವನ್ನು ಅರ್ಪಿಸುವ 
ಮೂಲಕ “ಇತರ ದೇವತಗಳ ಮೂಲಕ ಅರ್ಪಿಸುವುದು' ಎಂಬ ರೀತಿಯ ಬಳಸುಮಾರ್ಗದಿಂದ 
ಎಂಬಂತೆ ಪರಮಾತ್ಮನನ್ನು ಉದ್ದೇಶಿಸಿಯೇ ತ್ಯಾಗ ಮಾಡಿದಂತಾಯಿತು. ಹಾಗಾಗಿ ಈ ಪರಮಾತ್ಮ 
ಯಜನವು ಅವಿಧಿಪೂರ್ವಕವೆನಿಸಿದೆ. ಆದುದರಿಂದ ವಿಧಿಪೂರ್ವಕವಾಗಿ ಯಾಗ ಮಾಡುವ 


ಭಾಗವತರ ಕರ್ಮ ಫಲಕ್ಕಿಂತ, ಅವಿಧಿಪೂರ್ವಕವಾಗಿ ಯಾಗ ಮಾಡುವ ತ್ರೈವಿದ್ಯರ ಫಲದಲ್ಲಿ 
ವ್ಯತ್ಯಾಸವು ಯುಕ್ತವೇ ಆಗಿದೆ ಎಂದಭಿಪ್ರಾಯ. 


ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ । 
ನ ತು ಮಾಮಭಿಜಾನಂತಿ ತತ್ವೇನಾತಶ್ಚ 2ವಂತಿ ತೇ Il 24 1 


ಅರ್ಥ- ಎಲ್ಲಾ ಯಜ್ಞಪ್ರವರ್ತಕ (ಪ್ರಭು) ಹಾಗೂ ಉದ್ದೇಶ್ಯನು (ಭೋಕ್ಸ) ನಾನೇ 
ಆಗಿರುವೆನಷ್ಟೆ. ಅಂತಹ ನನ್ನನ್ನು ಯಥಾವತ್ತಾಗಿ ತಿಳಿದಿದ್ದರೂ ಚೆನ್ನಾಗಿ ತಿಳಿದಿರುವುದಿಲ್ಲ 


ಆದುದರಿಂದ ಅವರು ಕರ್ಮ ಫಲವನ್ನು ಅನುಭವಿಸಿ ಪುನಃ ಸ್ವರ್ಗದಿಂದ ಭೂಲೋಕವನ್ನು 
ಪ್ರವೇಶಿಸುತ್ತಾರೆ. 


ತದ್ಯಜ್ಞಸ್ಯಾಪಿ ಭಗವದ್ದೋಗ್ಯತ್ವಾತ್‌ ಕಥಮವಿಧಿಪೂರ್ವಕತೇತ್ಯತೋಷಪವಿಧಿ 
ಪೂರ್ವಕತ್ನೇ ಕಾರಣಮಾಹ- ಅಹಂ ಹೀತಿ ॥॥ ಸರ್ವಯಜ್ಞಾನಾಂ ಭೋಕ್ತಾ 


ಅಧ್ಯಾಯ 9 565 


ಪ್ರಭುಶ್ಚ ಪ್ರವರ್ತಕ ಉದ್ದೇಶೃಶ್ಚ | ತಾದೃಶಂ ಮಾಂತು ತತ್ತೆ ನನ ಅಭಿ ಸಮೃಕ್‌ 
ನ ಜಾನಂತಿ | ಅಭೀತ್ಯಸ್ಯ ಸರ್ವೋತ್ತಮತ್ತ್ವೇನ ಹರಿಂ ಜಾನಂತೋಇಪಿ ಯಜ್ಞಾ- 
ದ್ಯುದ್ದೇಶ್ಯತ್ವಾದಿನಾ ಸಮ್ಯಜ್‌ ನ ಜಾನಂತೀತ್ಯರ್ಥಃ । ತತ್ತ್ವೇನೇತ್ಯಸ್ಯ ತು ಬ್ರಹ್ಮಾ- 
ದ್ಯನ್ಯದೇವತಾನಾಂ ತು ತತ್ಪರಿವಾರತ್ವಾದಿಕಂ ನ ಸಮ್ಯಕ್‌ ಜಾನಂತೀತ್ಯರ್ಥಃ । ಹಿ 
ಯತೋತತಸ್ತೇ ಚ್ಯವಂತಿ | ಸ್ಪರ್ಗಾನ್ಫರ್ಶ್ಯಲೋಕಂ ವಿಶಂತೀತಿ ॥। 24 ॥1 


ಅನುವಾದ- ಆ ತ್ರೈವಿದ್ಯರ ಯಜ್ಞವೂ ಪರಮಾತ್ಮನಿಂದ ಭೋಗ್ಯವೆಂದಾದಮೇಲೆ ಅದು 
ಅವಿಧಿಪೂರ್ವಕವೆನಿಸುವುದು ಹೇಗೆ ಸಾಧ್ಯ ? ಎಂಬ ಪ್ರಶ್ನೆಗೆ ಉತ್ತರವಾಗಿ "ಅಹಂ ಹಿ ಸರ್ವ 
ಯಜ್ಞಾಃ ನಾಂ' ಎಂಬ ಶ್ಲೋಕದಲ್ಲಿಅದು ಅವಿಧಿಪೂರ್ವಕವೆನ್ನುವುದಕ್ಕೆ ಕಾರಣವನ್ನು ಮುಂದಿಡ 
ಲಾಗುತ್ತಿದೆ. ಎಲ್ಲಾಯಜ್ಞಗಳ ಭೋಕ್ತಾ: ಉದ್ದೇಶವಿಷಯನು ಪ್ರಭುಶ್ನ- ಪ್ರವರ್ತಕನೂ ಕೂಡಾ 
ನಾನೇ ಆಗಿರುವೆನಷ್ಟೇ. ಅಂತಹ ನನ್ನನ್ನು , ತತ್ತ್ವೇನ: ಯಥಾವತ್ತಾಗಿ, ಅಭಿ: ಚೆನ್ನಾಗಿ ಆ 
ತ್ರೈವಿದ್ಯರು ತಿಳಿದಿರುವುದಿಲ್ಲ. "ಚೆನ್ನಾ ಗಿ' ಎಂದೆನ್ನುವುದು "ಅಭಿ' ಶಬ್ದದ ಅರ್ಥ. ಹಾಗಾಗಿ 
ಪರಮಾತ್ಮನನ್ನು ಸರ್ವೋತ್ತಮನೆಂದು (ತತ್ತ ಪೆ ಅರಿತಿದ್ದರೂ ಸರ್ವಯಜ್ಞ ಗಳಲ್ಲಿ ಸಾಕ್ಷಾತ್ತಾಗಿ 
ಹವಿಸ್ಸಿನ ಅರ್ಪಣೆಗೆ ಉದ್ದೇಶ್ಯನು ಎಂಬ ಈ ರೀತಿಯಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ 
ವಂದಂತಾಯಿತು. ತತ್ತ್ವೇನ (ನ ಜಾನಂತಿ) ಎಂದಿರುವುದು ಬ್ರಹ್ಮಾದಿದೇವತೆಗಳನ್ನು 
ಪರಮಾತ್ಮನ ಪರಿವಾರ ದೇವತೆಗಳು (ಪ್ರಧಾನದೇವತೆಗಳವರಲ್ಲ) ಎಂಬ ಈ ರೀತಿಯಲ್ಲಿತಿಳಿದಿಲ್ಲ 
ಎಂಬ ಅಭಿಪ್ರಾಯದಿಂದ. ಹಿ ಯಾವಕಾರಣದಿಂದ ಹೀಗೆ ಯಥಾವತ್ತಾಗಿ ಹಾಗೂ ಚೆನ್ನಾಗಿ 
ತಿಳಿದಿಲ್ಲವೋ ಆ ಕಾರಣದಿಂದ, ತೇ ಚ್ಯವಂತಿ- ಸ್ವರ್ಗದಿಂದ ಭೂಲೋಕವನ್ನು ಪ್ರವೇಶಿಸುತ್ತಾರೆ. 
|1 24 11 


ವಿವರಣೆ- ಯಾಗಾನುಷ್ಠಾನಕಾಲದಲ್ಲಿ ಪರಮಾತ್ಮನು ಸರ್ವೋತ್ತಮನಾಗಿದ್ದಾನೆ. ಎಲ್ಲ 
ಯಜ್ಞಗಳಿಗೆ ಸಂಬಂಧಿಸಿದ ಹವಿರ್ದ್ರವ್ಯತ್ಯಾಗದ ಉದ್ದೇಶ್ಯನಾಗಿದ್ದಾನೆ. ಬ್ರಹ್ಮಾದಿ ಆಯಾಯ 
ಕರ್ಮದೇವತೆಗಳು ಪ್ರಧಾನದೇವತೆಗಳಲ್ಲ; ಪರಿವಾರ ದೇವತೆಗಳವರು ಎಂಬಿತ್ಯಾದಿ ಯಾವ 
ಯಾವ ಅನುಸಂಧಾನವಿರಬೇಕೋ ಅದೆಲ್ಲಾ ಮೇಳ್ಳಸಿದ್ದರೆ ಆ ಯಜ್ಞವು ವಿಧಿಪೂರ್ವಕ 
ವೆನಿಸುತ್ತದೆ. ತ್ರೈವಿದ್ಯರ ಯಜ್ಞದಲ್ಲಿಇವುಗಳಲ್ಲಿಕೆಲವು ಅನುಸಂಧಾನಗಳು ಇಲ್ಲದಿರುವುದರಿಂದ 
ಅದು ಅವಿಧಿಪೂರ್ವಕವೆನಿಸಿದೆ ಎಂದು ಅಭಿಪ್ರಾಯ. 


ಯಾಂತಿ ದೇವವ್ರತಾ ದೇವಾನ್‌ ಪಿತೃನ್‌ ಯಾಂತಿ ಪಿತೃವ್ರತಾಃ । 
ಭೂತಾನಿ ಯಾಂತಿ ಭೂತೇಜ್ಯಾ ಯಾಂತಿ ಮದ್ಯಾಜಿನೋಇಪಿ ಮಾಮ್‌ ॥॥। 25 ॥| 


566 ಗೀತಾವಿವೃತಿ 


ಅರ್ಥ- ಇಂದ್ರಾದಿ ದೇವತೆಗಳಲ್ಲಿ ನಿಯಮವುಳ್ಳವರಾಗಿ ಅವರನ್ನು ಪೂಜಿಸುತ್ತಿ ರುವವರು 
ಆ ದೇವತೆಗಳನ್ನು ಹೊಂದುತ್ತಾರೆ. ಶ್ರಾದ್ದಾದಿಪಿತೃಪೂಜೆಯಲ್ಲಿನಿರತರಾದವರು ಪಿತೃಗಳನ್ನು 
ಹೊಂದುತ್ತಾರೆ. ಯಕ್ಷಾದಿ ಭೂತಗಳನ್ನು ಪೂಜಿಸುವವರು ಆ ಭೂತಗಳನ್ನು ಹೊಂದುತ್ತಾರೆ. 
ನನ್ನನ್ನು ಪೂಜಿಸುವವರು ನನ್ನನ್ನು ಹೊಂದುತ್ತಾರೆ. 

ಫಲಭೇದಂ ವಿವಿಚ್ಯ ಪ್ರಪಂಚಯತಿ- ಯಾಂತೀತಿ ॥॥ ಇಂದ್ರಾದಿದೇವೇಷು 

ವ್ರತಂ ನಿಯಮೋ ಯೇಷಾಂ ತೇ ತಥಾ | ಇಂದ್ರಾದಿಯಾಜಕಾಃ ಇನ್ನಾ! ದೀನ್‌ 

ಯಾಂತಿ । ಪಿತೃವ್ರತಾಃ ಶ್ರಾದ್ದಾದಿಕ್ರಿಯಾಪರಾಃ ಪಿತ್ವನ್‌ ಯಾಂತಿ | ಭೂತೇಜ್ಯಾ 

ಭೂತೇಷು ಸಪ್ತಮಾತೃಕಾದಿಷು ಇಜ್ಯಾ ಪೂಜಾ ಯೇಷಾಂ ತೇ ಭೂತೇಜ್ಯಾಃ | 

ಶಿಷ್ಟಂ ವ್ಯಕ್ತಮ್‌ ॥। 25 ॥ 


ಅನುವಾದ- “ಯಾಂತಿ ದೇವವ್ರತಾ ದೇವಾನ್‌' ಎಂಬಿತ್ಯಾದಿ ಶ್ಲೋಕದಲ್ಲಿ ತ್ರೈವಿದ್ಯಾದಿ 
ಗಳಿಗೂ ಭಾಗವತರಿಗೂ ಲಭಿಸುವ ಫಲದಲ್ಲಿಯ ವ್ಯತ್ಯಾಸವನ್ನು ಪ್ರತ್ಯೇಕಿಸಿ ಹೇಳುವ ಮೂಲಕ 
ವಿವರಿಸಲಾಗುತ್ತದೆ. ದೇವವ್ರತಾಃ- ಇಂದ್ರಾದಿದೇವತೆಗಳಲ್ಲಿ ನಿಯಮ (ವ್ರತ) ಯಾರಿಗೆ 
ಇದೆಯೋ ಅವರು. ಅಂದರೆ ಇಂದ್ರಾದಿದೇವತೆಗಳನ್ನು ಉದ್ದೇಶಿಸಿ ಹವಿಸನ್ನು ತ್ಯಾಗ ಮಾಡು 
ವವರು ಎಂದು ಅಭಿಪ್ರಾಯ. ದೇವಾನ್‌: ಇಂದ್ರಾ ದಿದೇವತೆಗಳನ್ನು ಹೊಂದುತ್ತಾರೆ. ಪಿತೃ- 
ವ್ರತಾಃ- ಶ್ರಾದ್ಧಾದಿ ಪಿತೃಕ್ರಿಯೆಗಳಲ್ಲಿ ನಿಷ್ಠೆ ಉಳ್ಳವರು ಪಿತೃಗಳನ್ನು ಹೊಂದುತ್ತಾರೆ. ಭೂ- 
ತೇಜ್ಯಾಃ- ಭೂತಗಳಲ್ಲಿ ಅಂದರೆ ಸಪ್ತ ಮಾತೃಕಾದೇವತಾದಿಗಳಲ್ಲಿ ಪೂಜೆ ಉಳ್ಳವರು. ಆ 
ದೇವತೆಗಳಿಗೆ ಪೂಜೆ ಸಲ್ಲಿಸುವವರು ಭೂತೇಜ್ಯರು ಎಂದಂತಾಯಿತು. "ಮದ್ಯಾಜಿನೋಠಪಿ 
ಮಾಂ' ಎಂದೆನ್ನುವುದರ ಅಭಿಪ್ರಾಯ ಹಿಂದಿನಂತೆಯೇ ಸ್ಪಷ್ಟವಾಗಿದೆ. ।। 25 ॥1 


ಪರಮಾತ್ಮನ ಭಜನೆ ಅತಿಸುಲಭ 
ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ । 


ತದಹಂ ಭಕ್ಕುಪಹೃತಮಶ್ನಾಮಿ ಪ್ರಯತಾತ್ಮನಃ "én 
ಅರ್ಥ- ಯಾರು ನನಗೆ ನಿಷಿದ್ದವಲ್ಲದ ಎಲೆಯನ್ನೋ , ಪುಷ್ಪವನ್ನೋ , ಫಲವನ್ನೋ, 
ನೀರನ್ನೋ ಭಕ್ತಿಯಿಂದ ಅರ್ಪಿಸುತ್ತಾನೋ, ವಿಷಯಭೋಗದಿಂದ ಮನಸನ್ನು ನಿಗ್ರಹಿಸಿ 
ಕೊಂಡಿರುವ, ವಿರಕ್ತನೆನಿಸಿರುವ ಅಂತಹ ವ್ಯಕ್ತಿಯು ಭಕ್ತಿಯಿಂದ ಅರ್ಪಿತವಾದ ಆ ವಸ್ತುಗಳನ್ನು 
ನಾನು ಸ್ವೀಕರಿಸುತ್ತೇನೆ. 


ಅನ್ಯದೇವತಾಭಜನಸ್ಯಾಲ್ಪಫಲತ್ಹೇಆಪಿ ತದೇವ ಕಾರ್ಯಂ ಸುಶಕತ್ವಾತ್‌ | 


ಅಧ್ಯಾಯ 9 567 


ತ್ವದ್‌ಭಜನಂ ತು ದುರ್ಬಲೈರಶಕ್ಕಂ ಕರ್ತುಂ ತವಾತಿಮಹಿಮತ್ತಾದಿತ್ಯತ ಆಹ- 
ಪತ್ರಮಿತಿ ॥। ಅನಿಷಿದ್ದಪತ್ರಾದಿಕಂ ಯೋ ಮಹ್ಯಂ ಭಕ್ತ್ಯಾ ದದಾತಿ | ಪ್ರಯ- 
ತಾತ್ಮನಃ | "ಯಮ ಉಪರಮೇ' ಪ್ರಕರ್ಷೇಣೋಪರತಮನಸ್ಕಸ್ಯ ವಿಷಯವಿರಕ್ತಸ್ಯ 
ಭಕ್ಕಾ ಸಮರ್ಪಿತಮಶ್ನಾಮಿ ಭಕ್ತೆ ಪವಾಹಂ ತುಷ್ಟೋ ಭವಾಮಿ ನ 
ದ್ರವ್ಯಾದಿನೇತಿ ಭಾವಃ ॥। 26 ॥ 


ಅನುವಾದ- ಅನ್ಯದೇವತೆಗಳ ಭಜನೆಯು ಅಲ್ಬಫಲವುಳ್ಳದ್ದಾಗಿರಬಹುದು. ಆದರೆ 
ಮಾಡಲು ಸುಲಭವಾದುದರಿಂದ ಅದನ್ನೇ ಮಾಡಬೇಕು.ನೀನು ಅತ್ಯಂತಮಹಿಮಾಶಾಲಿ 
ಯಾಗಿರುವುದರಿಂದ ದುರ್ಬಲರಾದವರು ಭಜಿಸುವುದು ಅಶಕ್ಕವೆನಿಸಿದೆ ಎಂಬ ಆಶಂಕೆಗೆ 
"ಪತ್ರಂ ಪುಷ್ಪಂ ಫಲಂತೋಯಂ' ಎಂಬಿತ್ಯಾದಿ ಶ್ಲೋಕದಲ್ಲಿಉತ್ತರಿಸಲಾಗುತ್ತಿದೆ. ಪತ್ರಪುಷ್ಠಾದಿ 
ಗಳೆಂದು ನಿಷಿದ್ದವಲ್ಲದ ಪತ್ರಪುಷ್ಪಾದಿಗಳು ಹೇಳಲಡುತ್ತಿವೆ. ಅವನ್ನು ಯಾರು ನನಗೆ ಭಕ್ತಿಯಿಂದ 
ಅರ್ಪಿಸುತ್ತಾನೋ, ಎಂದು ಅಭಿಪ್ರಾಯ. "ಪ್ರಯತಾತ್ಮನಃ' ಎಂಬಲ್ಲಿರುವ "ಯತ ' ಎಂಬ 
ಪದವು ಉಪರಮ (ಮನೋನಿಗ್ರಹ) ಎಂಬ ಅರ್ಥದಲ್ಲಿರುವ “ಯಮ' ಧಾತುವಿನರೂಪ. 
ಪ್ರಯತಃ ಆತ್ಮಾ ಯಸ್ಯ ಸ ಪ್ರಯತಾತ್ಯಾ ತಸ್ಯ ಪ್ರಯತಾತ್ಮನಃ. ಪ್ರ: ಚೆನ್ನಾಗಿ, ಯತ- 
ನಿಗ್ರಹಿಸಲ್ಲಟ್ಟ , ಆತ್ಮಾ ಮನಸ್ಸು ಯಾರಿಗೆ ಇದೆಯೋ ಅಂತಹ ವಿಷಯವಿರಕ್ತನ ಭಕ್ತಿಯಿಂದ 
ಸಮರ್ಪಿತ (ಭಕ್ಕಾ ಉಪಹೃತಂ)ವಾದ ಪತ್ರಾದಿಗಳನ್ನು ಸಂತೋಷದಿಂದ ಸ್ವೀಕರಿಸುವೆನು . 
ಅರ್ಪಿಸಲ್ಪಡುವ ದ್ರವ್ಯಾದಿಗಳಿಂದ ನನ್ನ ಸಂತೋಷವಲ್ಲ ಆ ಸಮರ್ಪಣೆಯ ಹಿಂದಿರುವ 
ಭಕ್ತಿಯಿಂದ ಸಂತೋಷ. ಭಕ್ತಿ ಇದೆ ಎಂದಾದರೆ, ಅರ್ಪಿಸಲ್ಪಡುವ ವಸ್ತು ಅದೆಷ್ಟು ಅಲ್ಪವಾಗಿದ್ದರೂ 
ನಾನು ಆವಶ್ಯಕವಾಗಿ ಪ್ರಸನ್ನನಾಗುವೆನು ಎಂದಿದರ ಅಭಿಪ್ರಾಯ (ಹಾಗಾಗಿ ಪರಮಾತ್ಮನ 
ಭಜನೆಯು ಅತ್ಯಂತ ಸುಲಭವೆಂದಾಯಿತು) 1126 ॥1 


ಪರಮಾತ್ಮನಲ್ಲಿ ಸರ್ವಸಮರ್ಪಣೆ ಹಾಗೂ ಅದರ ಫಲ 
ಯತ್ನರೋಷಿ ಯದಶ್ನಾಸಿ ಯಜ್ಞುಹೋಷಿ ದದಾಸಿ ಯತ್‌ ।ಟ 
ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ಟ್ವ ಮದರ್ಪಣಮ್‌ 11 27 1 


ಅರ್ಥ - ಅರ್ಜುನನೇ! ನೀನು ವಿಹಿತವೆನಿಸಿರುವ ಯಾವುದನ್ನು ಮಾಡುತ್ತೀಯೋ, 
ಅನಿಷಿದ್ದವಾದ ಯಾವುದನ್ನು ಉಣ್ಣುತ್ತೀಯೋ ಶಾಸ್ತ್ರವಿಹಿತವಾದ ಯಾವ ದ್ರವ್ಯವನ್ನು 
ಹೋಮಿಸುತ್ತೀಯೋ, ಯೋಗ್ಯವ್ಯಕ್ತಿಗಳಿಗೆ ಅನಿಷಿದ್ದವಾದ ಯಾವುದನ್ನು ದಾನ ಮಾಡುತ್ತೀಯೋ, 
ಏಹಿತವಾದ ರೀತಿಯಲ್ಲಿ ಯಾವ ತಪಸನ್ನು ಕೈಗೊಳ್ಳುತ್ತೀಯೋ ಅವನ್ನೆಲ್ಲಾ ನನಗೆ ಅರ್ಪಿಸು. 


568 ಗೀತಾವಿವೃತಿ 


ಯತೋತಲಮಪಿ ಭಕ್ಕಾರ್ಪಿತಂ ಮಮ ಪ್ರೀತಿಕರಮ್‌ । ಅತಸ್ತ್ಯಮಪಿ 
ತಥಾ ಕುರ್ವಿತ್ಯುಪಸಂಹರತಿ ಯದಿತಿ ॥॥ ಹೇ ಕೌನ್ದೇಯ |! ಯತ್ತ್ವಂ ಯದ್ದಿಹಿತಂ 
ಕರೋಷಿ ವಿಹಿತಮಿತಿ ಸರ್ವತ್ರಾನ್ನೇತವ್ಯಮ್‌ । ನಿಷಿದ್ದಾದಿಕರಣಸ್ಯ ಪ್ರತ್ಯವಾಯ- 
ಹೇತುತ್ವಾತ್‌ | ಪಾತ್ರಾಯ ಚ ಯದ್‌ದ್ರವ್ಯಾದಿ ದದಾಸಿ ತತ್ತರ್ವಂ ಮಯಿ 
ಸಮರ್ಪಣಂ ಕುರುಷ್ಟ ॥ 27 ॥ 


ಅನುವಾದ- ಯಾವಕಾರಣದಿಂದ ಅರ್ಪಿಸಲ್ಪಡುವ ದ್ರವ್ಯವು ಅದೆಷ್ಟು ಅಲ್ಪವಾಗಿದ್ದರೂ 
ನನಗೆ ಸಂತೋಷವನ್ನುಂಟು ಮಾಡುತ್ತದೋ ಆ ಕಾರಣದಿಂದ ನೀನೂ ಕೂಡಾ ಹಾಗೆಯೇ 
ಮಾಡು ಎಂದು ಹೇಳುತ್ತಾ ಈ ವಿಚಾರವನ್ನು "ಯತ್‌ ಕರೋಷಿ' ಎಂಬಿತ್ಯಾದಿ ಶ್ಲೋಕದಲ್ಲಿ 
ಉಪಸಂಹಾರ ಮಾಡಲಾಗುತ್ತಿದೆ. ಕುಂತೀಪುತ್ರನೇ ! ನೀನು ಯತ್‌: ವಿಹಿತವಾದ ಯಾವ 
ಕರ್ಮವನ್ನು ಮಾಡುವಿಯೋ, ನಿಷಿದ್ಧವಾದುದನ್ನು ಹಾಗೂ ವಿಹಿತವಲ್ಲದ್ದನ್ನು ಮಾಡುವುದು 
ಪಾಪಕ್ಕೆ ದಾರಿ ಮಾಡಿ ಕೊಡುವುದರಿಂದ ಇಲ್ಲೆಲ್ಲಾ 'ವಿಹಿತಂ' ಎಂದನ್ನುವುದನ್ನು ಅನ್ವಯಿಸಿ 
ಕೊಳ್ಳಬೇಕು. ಯತ್‌ ದದಾಸಿ- ದಾನಸ್ವೀಕರಿಸುವ ಯೋಗ್ಯತೆಯುಳ್ಳವರಿಗೆ ಯಾವ ದ್ರವ್ಯವನ್ನು 


ದಾನಮಾಡುತ್ತೀಯೋ , ಅವೆಲ್ಲವನ್ನು ಮದರ್ಪಣಂ- ಮಮ ಅರ್ಪಣಂ ಕುರುಷ್ನ- ನನ್ನಲ್ಲಿ 
ಸಮರ್ಪಿಸು. ॥27॥ 


ಶುಭಾಶುಭಫಲೈರೇವಂ ಮೋಕ್ಟ ಸೇ ಕರ್ಮಬಂಧನೈಃ [ 
ಸಂನ್ಯಾಸಯೋಗಯುಕ್ತಾತ್ಮಾ ವಿಮುಕ್ತೋ ಮಾಮುಪೈಷ್ಯಸಿ 11 28 11 
ಅರ್ಥ- ಹೀಗೆ ಎಲ್ಲವನ್ನೂ ನನ್ನಲ್ಲಿ ಸಮರ್ಪಿಸಿದರೆ ಶುಭಾಶುಭ ಫಲವನ್ನು ನೀಡುವ 
ಕರ್ಮದ ಬಂಧನಗಳಿಂದ ಬಿಡುಗಡೆ ಹೊಂದುವಿ. ಕರ್ಮ ಫಲ ಕಾಮನಾ ತ್ಯಾಗ ಹಾಗೂ 
ಕರ್ಮಾ ನುಷ್ಠಾನಗಳಿಂದ ಸಹಿತನಾದಾಗ ಮೋಕ್ಷವನ್ನು ಪಡೆದು ನನ್ನನ್ನು ಹೊಂದುವಿ. 


ತ್ವದರ್ಪಣೇನ ಕಿಮಿತ್ಯತ ಆಹ- ಶುಭಾಶುಭೇತಿ ॥॥ ಶುಭಾಶುಭಫಲೈರಿತಿ 
ಬಹುವ್ರೀಹಿಃ | ಏವಂ ಮಯಿ ಸರ್ವಸಮರ್ಪಣೇ ಸತಿ ಶುಭಾಶುಭಫಲಕ್ಕೆಃ 
ಕರ್ಮಬಂಧನೈಃ ಮೋಕ್ಷ್ಯಸೇ | ತದೇವ ವ್ಯನಕ್ತಿ- ಸಂನ್ಯಾಸೇತಿ ॥॥ ಫಲತ್ಯಾಗ- 
ಕರ್ಮಾನುಷ್ಕಾನಾಭ್ಯಾಂ ಯುಕ್ತಾತ್ಮಾ ವಿಮುಕ್ತಃ ಸನ್‌ ಮಾಮುಪೈಷ್ಯಸಿ ॥ 28 ॥ 


ಅನುವಾದ - ಹೀಗೆ ಎಲ್ಲವನ್ನು ನಿನ್ನಲ್ಲಿ ಅರ್ಪಿಸುವುದರಿಂದ ಏನು ಸಿದ್ಧಿಸುತ್ತದೆ ಎಂಬ 
ಪ್ರಶ್ನೆಗೆ ಉತ್ತರವನ್ನು , "ಶುಭಾ ಶುಭಫಲೈರೇವಂ' ಎಂಬಿತ್ಯಾದಿ ಶ್ಲೋಕದಲ್ಲಿ ನೀಡಲಾಗುತ್ತಿದೆ. 


ಅಧ್ಯಾಯ 9 569 


ಶುಭಾಶುಭಾನಿ ಫಲಾನಿ ಯೇಷಾಂ ತಾನಿ ಶುಭಾಶುಭ ಫಲಾನಿ ತೈಃ ಶುಭಾಶುಭಫಲೈಃ ಎಂದು 
ಬಹುವ್ರೀಹಿಸಮಾಸ. ಏವಂ: ಈ ರೀತಿಯಲ್ಲಿ ಎಲ್ಲವನ್ನು ನನ್ನಲ್ಲಿ ಅರ್ಪಿಸಿದರೆ ಶುಭಾಶುಭ 
ಫಲಗಳನ್ನು ಕೊಡುವ ಕರ್ಮಬಂಧನಗಳಿಂದ ಬಿಡುಗಡೆ ಹೊಂದುವಿ. ಈ ವಿಷಯವನ್ನೇ 
"ಸಂನ್ಯಾಸಯೋಗಯುಕ್ತಾತ್ಮಾ ವಿಮುಕ್ತೋ ಮಾಮುಪೈಷ್ಯಸಿ' ಎಂದೆನ್ನುವ ಮೂಲಕ 
ಸ್ಪಷ್ಟಪಡಿಸಲಾಗುತ್ತಿದೆ. ಕರ್ಮಫಲತ್ಯಾಗ (ಸಂನ್ಯಾಸ) ಹಾಗೂ ಎಹಿತಕರ್ಮಾನುಷ್ಠಾನ (ಯೋಗ) 
ಇವುಗಳಿಂದ ಕೂಡಿದವನಾಗಿ ನೀನು ಮುಕ್ತಿ ಹೊಂದಿದವನಾಗಿ ನನ್ನನ್ನು ಸೇರುವಿ. ।। 28 ॥| 


ಸಕಲಜೀವರಲ್ಲಿ ಪರಮಾತ್ಮನ ಸಮದೃಷ್ಟಿ 


ಸಮೋತಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ । | 
ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಮ್‌ 1129 ॥ 


ಅರ್ಥ- ನಾನು ಎಲ್ಲಾ ಜೀವರಲ್ಲಿ ವೈಷಮ್ಯ ಹಾಗೂ ನಿರ್ದಯತೆರಹಿತನಾಗಿರುವೆನು. 
ಯಾಕೆಂದರೆ ಒಬ್ಬ ಜೀವನು ನನ್ನಲ್ಲಿ ತಾಳಿರುವ ದ್ವೇಷಕ್ಕಿಂತ ಹೆಚ್ಚಿನ ನನ್ನ ದ್ವೇಷಕ್ಕೆ ಅವನು 
ವಿಷಯನಾಗಿರುವುದಿಲ್ಲ ; ಒಬ್ಬ ಜೀವನು ನನ್ನಲ್ಲಿ ಬೆಳೆಸಿಕೊಂಡಿರುವ ಭಕ್ತಿಗಿಂತ ಹೆಚ್ಚಿನ ನನ್ನ 
ಪ್ರೀತಿಗೆ ಆ ಜೀವನು ವಿಷಯನಾಗಿರುವುದಿಲ್ಲ ಯಾವ ಭಕ್ತರು ನನ್ನನ್ನು ಸೇವಿಸುತ್ತಾರೋ ಅವರು 
ನನ್ನ ಅಧೀನರಾಗಿರುತ್ತಾರೆ. ನಾನು ಅವರ ಅಧೀನನಾಗಿರುತ್ತೇನೆ. ಎಲ್ಲಾ ಜೀವರ ಮಧ್ಯೆ 
ಭಕ್ತನಾಗಿರುವವನು ನನ್ನ ದ್ವೇಷಕ್ಕೆ ವಿಷಯನಾಗಿ ಇಲ್ಲ. ಅಭಕ್ತನಾಗಿರುವವನು ನನ್ನ ಪ್ರೀತಿಗೆ 
ವಿಷಯವಾಗಿ ಇಲ್ಲ. ಹಾಗಾಗಿ ಎಲ್ಲಾಜೀವರಲ್ಲೂನಾನು ಸಾಮ್ಯವುಳ್ಳವನಾಗಿರುವೆನು . ಯಾರು 
ನನ್ನಲ್ಲಿ ಪ್ರೀತಿಯುಳ್ಳವರಾಗಿರುತ್ತಾರೋ ಅವರಲ್ಲಿನಾನು ಪ್ರೀತಿಯುಳ್ಳವನಾಗಿರುತ್ತೇನೆ. 


ನನು ಭಕ್ಕುಪಹೃತಮಶ್ನಾಮೀತೃುಕ್ತದಿಶಾ ಯದಿ ತ್ಹಂ ಭಕ್ತಪ್ರಿಯಃ । ತರ್ಹಿ 
ದ್ದೇಷಿಣಾಮಪ್ರಿಯಶ್ಚೇತಿ ಸ್ಯಾತ್‌ । ತಥಾ ಚ ಭಕ್ತೇಷು ದ್ವೇಷಿಷು ಯಥಾಕ್ರಮಂ 
ಸ್ನೇಹದ್ದೇಷವತ್ತಾ ದಲ್ಲಭಕ್ಷಸ್ಯ ಕಸ್ಯಚಿದ್‌ಸುಖರೂಪಂ ಬಹುಫಲಂ ದದಾಸಿ ಅಲ್ಪ- 
ದ್ವೇಷಿಣೋ ಬಹುದುಃಖರೂಪಂ ದದಾಸಿ ಇತ್ಯಾಪದ್ಯತೇ । ರಾಜಾದೌ ತಥಾ 
ದರ್ಶನಾತ್‌ । ಏವಂ ಚ ವೈಷಮ್ಯನೈರ್ಫ್ಯಣ್ಯೇ ಪ್ರಾಪ್ನತಸ್ತವೇತ್ಯತ ಆಹ- 
ಸಮೋರಹಮಿತಿ ॥ ಅಹಂ ಸರ್ವೇಷು ಭೂತೇಷು ಸಮಃ ನ ವೈಷಮ್ಯಾದಿ- 
ಮಾನ್‌ । ಯತೋ ಮೇ ತದೀಯಂ ದ್ವೇಷಮಪೇಕ್ಷಾ ಧಿಕಂ ದ್ವೇಷ್ಯೋ ನಾಸ್ತಿ | 
ತದೀಯಾಂ ಭಕ್ತಿಮಪೇಕ್ಷಾ ಧಿಕ: ಪ್ರಿಯಶ್ಚ ನಾಸ್ತಿ | ಕಿಂತು ತತ್ತದೀಯದ್ದೇಷ- 
ಭಕ್ಕನುಸಾರೇಣ ತತ್ತತದೃಶಫಲದ ಏವಾಹಮ್‌ | ಅತಃ ಸಮೋತಹಮ್‌ | ನಹಿ 


570 ಗೀತಾವಿವೃತಿ 


ತತ್ತತ್ಸರ್ಮಾನುಸಾರೇಣಾನುಶಾಸಿತಾ ಯಮೋ ವಿಷಮೋ ಭವತಿ ! ತಥಾತ್ಸೇ 
ಸಮವರ್ತಿೀ ಪರೇತರಾಟ್‌ ಇತಿ ಪ್ರಸಿದ್ಧಿವಿರೋಧಾತ್‌ | ತಥೇತಿ ಭಾವೇನ 
ಭಕ್ತಿಮತಾಂ ಫಲಮಾಹ- ಯ ಅತಿ ॥। ಯೇ ಭಕ್ತಾಃ ಮಾಂ ಭಜಂತಿ ಸೇವಂತೇ ತೇ 
ಮಯಿ ಮದಧೀನಾಃ ಮದ್ದಶಾಃ ಇತಿ ಜ್ಞಾನವಂತೋ ಭವಂತಿ । ತೇಷು ಚಾಪ್ಯಹಂ 
ತೇಷಾಂ ವಶೋರಹಮಿತ್ಕರ್ಥಃ | 


ಅನುವಾದ- ಒಂದು ವೇಳೆ "ಭಕ್ತಿಯಿಂದ ಅರ್ಪಿಸಿದ್ದನ್ನು ನಾನು ಸ್ನೀಕರಿಸುತ್ತೇನೆ' ಎಂದು 
ಹೇಳಲಾಗಿರುವಂತೆ ನೀನು ಭಕ್ತಿಯಿಂದ ಪ್ರೀತಿಗೊಳ್ಳುವವನೆಂದಾದಲ್ಲಿ ದ್ವೇಷಿಗಳಿಗೆ ಪ್ರೀತಿ 
ತೋರಿಸುವುದಿಲ್ಲ ಎಂದಾಯಿತು. ಹಾಗಾಗಿ ಭಕ್ತರಲ್ಲಿ ಸ್ನೇಹ, ದ್ಲೇಷಿಗಳಲ್ಲಿದ್ದೇಷವಿರುವುದರಿಂದ 
ಯಾವನೋ ಒಬ್ಬಅಲ್ಪಭಕ್ತನಿಗೆ ಸುಖರೂಪದ ಹೆಚ್ಚಿನ ಫಲವನ್ನು ಅನುಗ್ರ ಹಿಸುತ್ತೀಯ, ಯಾರೋ 
ಒಬ್ಬ ಅಲ್ಪದ್ದೇಷಿಗೆ ಹೆಚ್ಚಿನ ದುಃಖರೂಪ ಫಲವನ್ನು ಕೊಡುತ್ತೀಯ ಎಂದೆನ್ನುವುದು ಸಂಭಾವಿತ 
ವೆನಿಸುತದೆ. ರಾಜಾದಿಗಳು ತಮ್ಮ ಅಭಿಮಾನಿಗಳು: ಹಾಗೂ ದ್ವೇಷಿಗಳ ವಿಷಯದಲ್ಲಿಕ್ರಮವಾಗಿ 
ಹಾಗೆ ನಡೆದುಕೊಳ್ಳುವುದು ಕಂಡಿದೆಯಷ್ಟೆ ಹಾಗಾಗಿ ನಿನ್ನಲ್ಲಿ ವೈಷಮ್ಯ ಹಾಗೂ ನಿರ್ದಯತೆ 
ಎಂಬ ದೋಷಗಳು ಅಂಟಿಕೊಂಡಂತಾಗುತದೆ ಎಂಬ ಆಕ್ಷೇಪಕ್ಕೆ silt ಸರ್ವ- 
ಭೂತೇಷು' ಎಂಬೀ ಶ್ಲೋಕದಲ್ಲಿ ಉತ್ತರಿಸಲಾಗುತ್ತಿದೆ. ನಾನು: ಎಲ್ಲಾ ಜೀವರಲ್ಲಿ ವೈಷಮ್ಯಾದಿ 
ಗಳುಳ್ಳವನಲ್ಲ. ಯಾಕೆಂದರೆ ಆ ಜೀವರಲ್ಲಿ ಯಾವನೆ ಒಬ್ಬನು ನನ್ನಲ್ಲಿ ಬಳಸಿಕೊಂಡಿರುವ 
ದ್ವೇಷಕ್ಕಿಂತ ಹೆಚ್ಚಿನ ನನ್ನ ದ್ವೇಷಕ್ಕೆ ಅ ಜೀವನು ಗುರಿಯೆನಿಸುವುದಿಲ್ಲ. ಯಾವನೇ ಒಬ್ಬಜೀವನು 
ನನ್ನಲ್ಲಿ ) ತೋರಿಸುವ ಭಕ್ತಿಗಿಂತ ಹೆಚ್ಚಿನ ನನ್ನ ಪ್ರೀತಿಗೆ ಆ ಜೀವನು ಪಾತ್ರನಾಗುವುದಿಲ್ಲ ಅವರವರ 
ದ್ವೇಷ ಅಥವಾ ಭಕ್ತಿಗೆ ಅನುಗುಣವಾಗಿಯೇ ಕಡಿಮೆ ದ್ವೇಷಕ್ಕೆ ಕಡಿಮೆ ದುಃಖ, ಹೆಚ್ಚುದ್ದೇಷಕ್ಕೆ 
ಹೆಚ್ಚುದುಳು, ಕಡಿಮೆಭಕ್ತಿಗೆ ಕಡಿಮೆಸುಖ, ಹೆಚ್ಚಿನ ಭಕ್ತಿಗೆ ಹೆಚ್ಚಿನ ಸುಖ ಎಂಬೀ ರೀತಿಯಲ್ಲಿ 
Nd ಫಲವನ್ನೇ ಕೊಡುತ್ತಿರುತ್ತೇನೆ. ಆದುದರಿಂದ ನಾನು ಎಲ್ಲಾ ಜೀವರ ವಿಷಯದಲ್ಲಿ 
ವಿಷಮನೆನಿಸದೆ ಸಮದ ಷ್ಟಿಯುಳ್ಳೆವನೇ ಆಗರುವೆನು. ಆಯಾಯ ಜೀವರ ಪಾಪ ರೂಪ- 
ಕರ್ಮಗಳಿಗೆ ಅನುಗುಣವಾಗಿ ಅವರನ್ನು ದಂಡಿಸುವ ಯಮಧರ್ಮರಾಜನು ವಿಷಮ 
ನೆನಿಸಿಲ್ಲವಷ್ಟೆ. ಒಂದು ವೇಳೆ ವಿಷಮನೆನಿಸುವುದಾದರೆ "ಸಮವರ್ತೀ ಪರೇತರಾಟ್‌' - 
ಪ್ರೆ ಜಟ 6 ಯಮನು ಎಲ್ಲಾ ಪಾಪಿಗಳ ವಿಷ ಷಯದಲ್ಲಿ ಸಮನಾಗಿ ನಡೆದುಕೊಳ್ಳುವವ 
ನಾಗಿರುವನು' ಎಂಬ ಪ್ರಸಿದ್ದಿಗೆ ವಿರೋಧವುಂಟಾದೀತು. ಹೀಗೆ ಯಮನಂತೆ ತಾನೂ 
ಸಮನೆನಿಸಿರುವೆನು ಎಂಬ ಅಭಿಪ್ರಾಯದಿಂದ. ತನ್ನಲ್ಲಿ ಭಕ್ತಿಯನ್ನು ಬೆಳೆಸಿಕೊಂಡಿರುವವನಿಗೆ 
ಸಿಗುವ ಫಲವನ್ನು "ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ' 
ಎಂಬ ವಾಕ್ಯದಲ್ಲಿ ಹೇಳಲಾಗುತ್ತಿದೆ. ಯೇ- ಯಾವ ಭಕ್ತರು ನನ್ನನ್ನು ಭಕ್ತಿಯಿಂದ ಭಜಂತಿ 


ಅಧ್ಯಾಯ 9 571 


ಸೇವಿಸುತ್ತಾ ರೋ, ಅವರು ಮಯಿ- ನನ್ನ ಅಧೀನರು- ಅಂದರೆ- ನನ್ನ (ಪರಮಾತ್ಮನ) 
ವಶರಾಗಿರುವೆವು ಎಂಬ ಜ್ಞಾನವುಳ್ಳವರಾಗಿರುತ್ತಾರೆ. ತೇಷು ಚಾಹಂ- ಅವರ ಅಧೀನನು ನಾನು 
ಎಂದು ಅಭಿಪ್ರಾಯ. 


ವಿವರಣೆ - ಮಯಿ ತೇ ಎಂದೆನ್ನುವುದಕ್ಕೆ ಅವರು ನನ್ನ ಅಧೀನರು' ಎಂದಿಷ್ಟೇ ಅರ್ಥವು 
ಸರಿಯೆನಿಸದು. ದ್ವೇಷಿಗಳೂ ಪರಮಾತ್ಮನ ಅಧೀನರೇ ಆಗಿರುವುದರಿಂದ "ತನ್ನ ಅಧೀನ 
ರಾಗಿರುವುದು' ಭಕ್ತರ ಹೆಗ್ಗಳಿಕೆ ಅನಿಸದಷ್ಟೆ.. ಹಾಗಾಗಿ "ತನ್ನ ಅಧೀನರು ಎಂಬ ಎಚ್ಚರಿಕೆ ಉಳ್ಳವರು 
ಭಕ್ತರು' ಎಂಬ ವಿವರಣೆಯನ್ನು ಗೀತಾವಿವೃತಿಯಲ್ಲಿ ಕೊಡಲಾಗಿದೆ. ದ್ವೇಷಿಗಳಿಗೆ ಇಂತಹ ಎಚ್ಚರ 


ಹಾದಿ 


ಇಲ್ಲದಿರುವುದರಿಂದ ಇದು ಭಕ್ತರ ಹೆಗ್ಗಳಿಕೆಯೆನಿಸುತ್ತದೆ. 


ಯದ್ವಾ ಸಮ ಇತಿ ಪೂರ್ವಾರ್ಧೇ ಭಕ್ತೋsಭಕ್ಷ ಇತಿ ಪದದ್ದಯಮಧ್ಯಾ- 
ಹಾರ್ಯಮ್‌ । ಸರ್ವಭೂತೇಷು ಮೇ ಭಕ್ತಃ ದ್ವೇಷ್ಯೋ ನಾಸ್ತಿ | ಅಭಕ್ತೋ ಮೇ 
ಪ್ರಿಯೋ ನಾಸ್ತಿ | ಅತಃ ಸಮೋತಹಮ್‌ | ಯದಿ ಭಕ್ತೇಷು ದ್ವೇಷಮಭಕ್ತೇಷು 
ಪ್ರೀತಿಂ ಕುರ್ಯಾಂ ತರ್ಹೈೇವ ವಿಷಮಃ ಸ್ಯಾಂ । ನ ಚೈವಮ್‌ | ಕಿಂತು ಭಕ್ಕನು- 
ಸಾರೇಣ ಫಲದ ಇತಿ ಭಾವೇನಾ5ಹ- ಯ ಅತಿ ॥ ಯೇ ಮಯಿ ಪ್ರೀತ್ಯಾ 
ವರ್ತಂತೇ ತೇಷ್ಟಹಂ ಪ್ರೀತ್ಯಾ ವರ್ತ ಇತ್ಯರ್ಥಃ ॥1 29 ॥ 


ಅನುವಾದ- ಅಥವಾ "ಸಮೋ5ಹಂ' ಎಂದು ಆರಂಭಗೊಳ್ಳುವ ಈ ಶ್ಲೋಕದ 
ಪೂರ್ವಾರ್ಧದಲ್ಲಿ "ಭಕ್ತಃ' ಹಾಗೂ "ಅಭಕ್ತಃ' ಎಂಬೀ ಎರಡು ಪದಗಳನ್ನು ಅಧ್ಯಾಹಾರ ಮಾಡಿ 
ಕೊಳ್ಳಬೇಕು. ಆಗ "ಸರ್ವಭೂತೇಷು ಮೇ ಭಕ್ತಃ ದ್ವೇಷ್ಯೋ ನಾಸ್ತಿ ಅಭಕ್ತೋ ಮೇ ಪ್ರಿಯೋ 
ನಾಸ್ತಿ 1 ಅತೋರಹಂ ಸಮಃ- ಎಲ್ಲಾ ಜೀವರ ಮಧ್ಯೆ ಭಕ್ತನೆನಿಸಿರುವವನು ನನ್ನ ದ್ವೇಷಕ್ಕೆ 
ಗುರಿಯಾಗಿಲ್ಲ; ಭಕ್ತನಲ್ಲದವನು ನನ್ನ ಪ್ರೀತಿಗೆ ಪಾತ್ರನಾಗಿಲ್ಲ. ಹಾಗಾಗಿ ನಾನು “ಸಮ' 
ಎಂದೆನಿಸಿರುವೆನು- ಎಂದಂತಾಯಿತು. ಭಕ್ತರಲ್ಲಿ ದ್ವೇಷವನ್ನು ಭಕ್ತರಲ್ಲದವರಲ್ಲಿಪ್ರೀತಿಯನ್ನು 
ಮಾಡಿದೆನೆಂದಾದರೆ ಆಗ ನಾನು ವಿಷಮನೆಂದಾದೇನು. ಆದರೆ ಹಾಗೆ ನಾನು ಮಾಡುತ್ತಿಲ್ಲ ಭಕ್ತಿಗೆ 
ಅನುಸಾರವಾಗಿಯೇ ಭಕ್ತಿಯ ಫಲವನ್ನು ಅನುಗ್ರಹಿಸುತ್ತಿದ್ದೇನೆ ಎಂಬ ಅಭಿಪ್ರಾಯದಿಂದ ಯೇ 
ಭಜಂತಿ ಮಾಂ ಭಕ್ಕಾ ಮಯಿ ತೇ ತೇಷು ಚಾಹಂ ಎಂಬ ಉತ್ತರಾರ್ಧ ಹೊರಟಿದೆ. "ಯಾರು 
ನನ್ನ ವಿಷಯದಲ್ಲಿ ಪ್ರೀತಿಯಿಂದ ಇರುತ್ತಾರೋ ಅವರಲ್ಲಿನಾನೂ ಪ್ರೀತಿಯಿಂದ ಇರುತ್ತೇನೆ 
ಎಂದೆನ್ನುವುದು "ತೇ ಮಯಿ ತೇಷು ಚಾಪ್ಯಹಂ' ಎಂಬ ವಾಕ್ಯದ ಅಭಿಪ್ರಾಯವಾಗಿದೆ. । 2911 


ವಿವರಣೆ- ಗೀತಾವಿವೃತಿಯಲ್ಲಿ ಅಥವಾ ಎಂದು ಆರಂಭಿಸಿ ಮುಂದಿಡಲಾಗಿರುವ ಈ 
ಶ್ಲೋಕದ ವ್ಯಾಖ್ಯಾನವು ಆಚಾರ್ಯರ ಗೀತಾ ತಾತ್ಪರ್ಯದ ಅನುಸಾರಿಯಾಗಿದೆ. ಆದರಲ್ಲಿ 


572 ಗೀತಾವಿವೃತಿ 


"ನಾಸ್ಯ ಭಕ್ತೋಠಪಿ ಯೋ ದ್ವೇಷ್ಯೋ ನ ಚಾಭಕ್ತೋತಪಿ ಯಃ ಪ್ರಿಯಃ । ಕಿಂತು ಭಕ್ಕನು- 
ಸಾರೇಣ ಫಲದೋತತಃ ಸಮೋ ಹರಿಃ | ಎಂಬೀ ಪಾದ್ಮಪುರಾಣದ ವಾಕ್ಯವನ್ನು 
ಉದಾಹರಿಸುವ ಮೂಲಕ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ. 


ಭಕ್ತಿಯ ಮಹಿಮೆ 


ಅಪಿ ಚೇತುದುರಾಚಾರೋ ಭಜತೇ ಮಾಮನನ್ಯಭಾಕ್‌ । 
ಸಾಧುರೇವ ಸ ಮಂತವ್ಯಃ ಸಮ್ಯಗ್‌ ವ್ಯವಸಿತೋ ಹಿ ಸಃ 11 30 ॥॥ 


ಅರ್ಥ- ಅತ್ಯಂತ ಕೆಟ್ಟ ಆಚಾರವುಳ್ಳವನೇ ಆಗಿರಬಹುದು, ಅಂತಹ ವ್ಯಕ್ತಿಯು ಇತರ 
ದೇವತೆಗಳನ್ನು, ಅವರಲ್ಲಿ ಸ್ವಾತಂತ್ರಾ ,ನುಸಂಧಾನದಿಂದ ಭಜಿಸದೆ ನನ್ನನ್ನೊಬ್ಬನನ್ನೇ 
ಸೇವಿಸುತ್ತಿದ್ದಾನೆಂದರೆ, ಅವನು ಸಜ್ಜನನೆಂದೇ ಅಂಗೀಕಾರಾರ್ಹನು. ಅವನು ಯೋಗ್ಯವಾದ 
ಭಗವತ್‌ ತತ್ತ ಎಸಿಶ್ನಯವನ್ನು ಮೈಗೂಡಿಸಿಕೊಂಡಿರುವವನೇ ಆಗಿರುವವನಷ್ಟ. 


ಭಕ್ತಪ್ರಶಂಸಾ ಕ್ರಿಯತೇ- ಅಪಿ ಚೇದಿತ್ಯಾದಿನಾ ॥ ಸುದುರಾಚಾರೋಪಪಿ 
ಭಗವದ್‌ಭಕ್ತೋ ಯಃ ಕಶ್ಚಿದ್‌ದೇವಾಂಶಃ ಯಷ್ಯಾದಿಃ ಸ್ಹಯೋಗ್ಯಾಧಿಕಪುಣ್ಯಾಪ- 
ಗಮಾಯ ದೈವಾದತ್ಯಂತದುರಾಚಾರೋಅಪಿ ಅನನ್ಯಭಾಕ್‌ ಸ್ವಾತಂತ್ರ ೇಣ 
(ದೇವತಾಂತರ ) ಭಜನಹೀನಃ ಸನ್‌ ಮಾಂ ಭಜತೇ ಚೇತ್‌ ಸಃ ಸಾಧುರೇವ 
ಮಂತವ್ಯಃ । ಕುತಃ ಹಿ ಯಸ್ಮಾದ್‌ಸ ಚಂದ್ರಸೂರ್ಯಾದ್ಯಂಶಃ ಸಮ್ಯಕ್‌ವ್ಯವಸಿತಃ 
ಸಂಜಾತಸಮೀಚೀನಭಗವತ್ತತ್ತ ನಿಶ್ಚಯವಾನತ ಇತ್ಯರ್ಥಃ ॥ 30 11 


ಅನುವಾದ- ಅಪಿ ಚೇದ್‌ ಸುದುರಾಚಾರೋ ಎಂಬಿತ್ಯಾದಿ ಶ್ಲೋಕದಲ್ಲಿ ಭಕ್ತರ 
ಪ್ರಶಂಸಯನ್ನು ಮಾಡಲಾಗುತ್ತಿದೆ. ಸುದುರಾಚಾರಃ ಅಪಿ- ಪರಮಾತ್ಮನ ಭಕ್ತನಾಗಿದ್ದು ದೇವಾಂಶ 
ಸಂಭೂತನಾದ ಯಾರೋ ಒಬ್ಬ ಯಷಿಯೋ. ಬೇರೊಬ್ಬನೋ, ತನ್ನ ಯೋಗ್ಯತೆಗಿಂತ ಅಧಿ 
ಕವಾಗಿ ಸಂಪಾದಿಸಿದ ಪುಣ್ಯದ ಕ್ಷಯಕ್ಕಾಗಿ ದೈವವಶದಿಂದ ಅತ್ಯಂತ ಕೆಟ್ಟ ಆಚಾರವುಳ್ಳವ 
ನಾಗಿದ್ದರೂ, ಅನನ್ಯಭಾಕ್‌ ಎ ಅವರಲ್ಲಿಸ್ವಾತಂತ್ರಾ ,ನುಸಂಧಾನದಿಂದ ಇತರ ದೇವತೆಗಳನ್ನು 
ಭಜಿಸದೆ (ಪರಮಾತ್ಮನ ಪರಿವಾರದೇವತೆಗಳಿವರು ಎಂಬ ಅನುಸಂಧಾನದಿಂದ ಇತರ 
ದೇವತೆಗಳನ್ನು ಭಜಿಸುವುದು ವಿಹಿತವೇ ಆಗಿದೆ ; ಅವರು ಸ್ವತಂತ್ರರು ಎಂಬ ಅನುಸಂಧಾನ 
ಎರಬಾರದು) ನನ್ನನ್ನು ಭಜಿಸುತ್ತಿದ್ದಾನೆ ಎಂದಾದಲ್ಲಿ ಅವನು ಸಜ್ಜನನೆಂದೇ ಅಂಗೀಕಾರಾರ್ಹನು. 
ಅದು ಯಾಕೆ ಹೀಗೆ ? ಹಿ ಎ ಯಾವ ಕಾರಣದಿಂದ ಚಂದ್ರ ಸೂರ್ಯಾದಿ ದೇವತೆಗಳಲ್ಲೊಬ್ಬರ 
ಅಂಶನೆನಿಸಿರುವ ಅವನು, ಸಮ್ಯಗ್‌ ವ್ಯವಸಿತಃಎ ಸಿದ್ದಿಸಿರುವ ಯೋಗ್ಯ ರೀತಿಯ 


ಅಧ್ಯಾಯ 9 573 


ಪರಮಾತ್ಮವಿಷಯಕ ತತ್ತ ನಿಶ್ಚಯವುಳ್ಳವನೇ ಆಗಿರುತ್ತಾನೊ ಆ ಕಾರಣದಿಂದ "ಅವನು ಸಜ್ಜನನೇ 
ಆಗಿರುವನು ಎಂದು ಅಭಿಪ್ರಾಯ. ॥30 ॥ 


ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಶಶ್ವಚ್ಛಾಂತಿಂ ನಿಗಚ್ಛತಿ 
ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ 11 31 11 


ಅರ್ಥ- ಆ ಭಕ್ತನು ಭಗವತ್‌ ತತ್ತ್ವನಿಶ್ಚಯವುಳ್ಳವನಾದುದರಿಂದ ಆದಷ್ಟು ಬೇಗನೆ 
ದುರಾಚಾರವನ್ನು ತ್ಯಜಿಸಿ ಧರ್ಮಚಿತ್ತನೆನಿಸುತ್ತಾನೆ. ಶಾಶ್ಚಶವಾದ ಮೋಕ್ಷ ರೂಪ ಫಲವನ್ನು 
ಚೆನ್ನಾಗಿ ಪಡೆಯುತ್ತಾನೆ. ಕುಂತಿಪುತ್ರನೇ ! ನನ್ನ ಭಕ್ತನು ಬಹಳ ಕೆಟ್ಟ ಆಚಾರವುಳ್ಳನಾಗಿದ್ದರೂ 
ನರಕಾದ್ಯನರ್ಥಕ್ಕೆ ಪಾತ್ರನಾಗುವುದಿಲ್ಲಎಂದು ತಿಳಿದುಕೋ. 


ಸಮ್ಯಗ್‌ ವ್ಯವಸಾಯವತ್ತೆ £5ಪಿ ಸುದುರಾಚಾರಃ ಕುತಃ ಸಾಧುರ್ಮಂತವ್ಯಃ 
ಇತ್ಯತ ಆಹ- ಕ್ಷಿಪ್ರಮಿತಿ ॥ ಸಮ್ಯಕ್‌ ವ್ಯವಸಾಯವತ್ತಾ ತ್‌ ಕ್ಷಿಪ್ರಂ ಧರ್ಮ- 
ಚಿತ್ತೋ ಭವತಿ । ಶಶ್ನತ್‌ ಶಾಂತಿಂ ಶಾಶ್ಚತಮೋಕ್ಷಂ ಚ ಸಮ್ಯಗಧಿಗಚ್ಛತಿ । ಹೇ 
ಕೌಂತೇಯ ! ಮೇ ಭಕ್ತಃ ದುರಾಚಾರೋಕಪಿ ನ ಪ್ರಣಶ್ಯತಿ ನರಕಾದ್ಯನರ್ಥಂ 
ನ ಪ್ರಾಪ್ನೋತಿ । ಏತಚ್ಚ ದೇವದೇವಾಂಶ-ಖಷ್ಯಾದಿವಿಷಯಂ ಜ್ಞೇಯಮ್‌ । 
11 31 || 
ಅನುವಾದು- ಚೆನ್ನಾಗಿ ಪರಮಾಶ್ಮತತ್ತ್ವ್ವ ನಿಶ್ಚಯವುಳ್ಳವನಾದರೂ, ಅತಿ ಕೆಟ್ಟ ಆಚಾರ 
ವುಳ್ಳವನು ಯಾವ ಕಾರಣದಿಂದ ಸಾಧುವೆಂದು ಅಂಗೀಕಾರಾರ್ಹನು ಎಂಬ ಪ್ರಶ್ನೆಗೆ ಉತ್ತರವನ್ನು 
'ಕ್ಹಿಪ್ರಂ ಭವತಿ ಧರ್ಮಾತ್ಮಾ' ಎಂಬ ಶ್ಲೋಕದಲ್ಲಿ ನೀಡಲಾಗುತ್ತಿದೆ. ಚೆನ್ನಾಗಿ ಭಗವಂತನ 
ತತ್ರ ನಿಶ್ಚಯವು ಇರುವುದರಿಂದಲೇ, ಅವನು ಆದಷ್ಟು ಬೇಗನೆ ಸದಾಚಾರದೆಡೆಗೆ ಆಕರ್ಷಿಸಲ್ಪಟ್ಟ 
ಮನಸುಳ್ಳವನಾಗುತ್ತಾನೆ. ಶಶ್ಚತ್‌ ಶಾಂತಿಂ ಚ- ಶಾಶ್ಚತ ಮೋಕ್ಷವನ್ನೂ ಕೂಡ ಚೆನ್ನಾಗಿ 
ಪಡೆಯುತ್ತಾನೆ. ಕುಂತೀ ಪುತ್ರನೇ ! ನನ್ನ ಭಕ್ತನು ದುರಾಚಾರಿಯೆನಿಸಿದ್ದರೂ ನ ಪ್ರಣಶ್ಯತಿ 
ನರಕಾದ್ಯನರ್ಥಕ್ಕೆ ಗುರಿಯಾಗುವುದಿಲ್ಲ ಹೀಗೆ ದುರಾಚಾರಿಯಾಗಿದ್ದರೂ ನರಕಾದ್ಯನರ್ಥಕ್ಕೆ 
ಗುರಿಯಾಗದೆ ಇರುವುದು, ದೇವತೆಗಳು ದೇವತಾಂಶರು ಹಾಗೂ ಖಷ್ಯಾದಿಗಳು ಇವರಿಗೆ 
ಸಂಬಂಧಿಸಿದಂತೆ ಹೇಳಲ್ಪಟ್ಟಿದೆ. (ಮನುಷ್ಯರು ಭಗವದ್‌ಭಕ್ತರಾಗಿದ್ದು ದೈವವಶಾತ್‌ 
ದುರಾಚಾರಿಗಳಾಗಿದ್ದರೆ ಅವರಿಗೆ ಅನರ್ಥವಿದ್ದೇ € ಇದೆ) ಎಂದು ತಿಳಿದುಕೊಳ್ಳಬೇಕು. 11311 


ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇನಪಿ ಸ್ಕುಃ ಪಾಪಯೋನಯಃ | 
ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಸ್ತೇನಪಿ ಯಾಂತಿ ಪರಾಂ ಗತಿಮ್‌ ॥ 32 ॥ 


514 ಗೀತಾವಿವೃತಿ 


ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ 1 
ಅನಿತ್ಯಮಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಮ್‌ 11 33 11 


ಅರ್ಥ- ಅರ್ಜುನನೇ 1 ಯಾರು ಪಾಪಕರ್ಮದಿಂದ ಹೀನಜನ್ಮ ಪಡದವರಾಗಿ, 
ಸ್ತ್ರೀಯರೋ, ವೈಶ್ಯರೋ, ಹಾಗೆಯೇ ಶೂದ್ರರೋ ಆಗಿರುತ್ತಾರೋ ಅಂತವರೂ ಕೂಡಾ ನನ್ನನ್ನು 
ಆಶ್ರಯಿಸಿ ಇದ್ದಾರೆ ಎಂದಾದಲ್ಲಿ ಮೋಕ್ಟವನ್ನು ಪಡೆಯುತ್ತಾರೆ. ಹಾಗಿರುವಾಗ ಪುಣ್ಯದ 
ಕಾರಣದಿಂದ ಬ್ರಾಹ್ಮಣರೆನಿಸಿದವರು, ರಾಜರೆನಿಸಿದವರು ಖಷಿಗಳೆನಿಸಿದವರು, ನನ್ನ ಭಕ್ತ 
ರಾಗಿದ್ದಾರೆ ಎಂದಾದಲ್ಲಿ ಮೋಕ್ಷವನ್ನು ಪಡೆಯುತ್ತಾರೆ ; ಹಾಗಿರುವಾಗ ಸ್ವಭಾವತಃ ಸ್ತೀ ೀಯರು, 
ವೈಶ್ಯರು, ಶೂದ್ರರೂ ಎನಿಸಿದ್ದು ನನ್ನ ಭಕ್ತರೆನಿಸಿರುವವರು ಮೋಕ್ಷಕ್ಕೆ ಹೋಗುತ್ತಾರೆ ಎಂದು 
ಪ್ರತ್ಯೇಕವಾಗಿ ಹೇಳಬೇಕೇನು ? (ಅವಶ್ಯವಾಗಿ ಹೋಗಿಯೇ ತೀರುತ್ತಾರೆ). ಹೀಗೆ ಭಕ್ತಿಯು 
ಮೋಕ್ಷಕ್ಕೆ ಕಾರಣವಾಗಿರುವುದರಿಂದ, ಅಶಾಶ್ವತವಾದ, ಸುಖರಹಿತವಾದ ಈ ದೇಹ ಹಾಗೂ 


ಭೂಲೋಕವನ್ನು ಹೊಂದಿ ನನ್ನನ್ನು ಸೇವಿಸುವವನಾಗು. 


ಕೈಮುತ್ಯೇನ ಚ ಭಕ್ತೇರ್ಮಹಿಮಾನಮಾಹ- ಮಾಂ ಹೀತ್ಕಾದಿನಾ॥ ಹೇ 
ಪಾರ್ಥ ! ಪಾಪಯೋನಯಃ ಸ್ವಯಮುತ್ತಮವರ್ಣಾ ಅಪಿ ಪಾಪಹೇತುಕಾ 
ಯೋನಿರ್ಜನೃ ಯೇಷಾಂ ತೇ ಪಾಪಯೋನಯಃ | ತೇ ಕ ಇತ್ಯತ ಉಕ್ತಮ್‌- 
ಸ್ತ್ರಿಯ ಇತ್ಯಾದಿನಾ ॥। ಸ್ಪತಃ ಪುಮಾಂಸೋತಪಿ ಪಾಪಾತ್‌ ಸುದ್ಯುಮ್ನಸ್ಯ ಇಲಾತ್ವ- 
ಮಿವ ಸ್ತ್ರೀತ್ವಂ ಪ್ರಾಪ್ತಾ ಯೇ ಚ ಸ್ಪತೋ ಬ್ರಾ ಹ್ಮಣಾದಿರಪಿ ಪಾಪಾದ್‌ ವೈಶ್ಯಾದಿ- 
ಹೀನರ್ವಣತಾಂ ಪ್ರಾಪ್ತಾಃ ಶೂದ್ರತ್ನಂ ವಾ ಪ್ರಾಪ್ತಾಃ ಮಾಮಾಶ್ರಿತ್ಯ ಸ್ಯುಃ ವರ್ತೇ- 
ರನ್‌ ಮಯಿ ಭಕ್ತಿಮಂತೋ ಭವೇಯುಃ ತೇಠಪಿ ಪರಾಂ ಗತಿಂ ಯಾಂತಿ 113211 


ಪುಣ್ಯಾಃ ಪುಣ್ಯಹೇತುಕಾಃ ಬ್ರಾಹ್ಮಣಾಃ (ಸ್ವರೂಪತಃ) ಶೂದ್ರಾದಿಹೀನ- 
ವರ್ಣಾ ಅಪಿ ಸ್ವಯಂ ಯದಿ ಪುಣ್ಯವಶೇನ ದೇಹತಃ ಬ್ರಾಹ್ಮಣತ್ನಂ ಪ್ರಾಪ್ತಾಃ ತಥಾ 
ರಾಜತ್ನಂ ಖಷಿತ್ತಂ ವಾ ಪ್ರಾಪ್ತಾಃ ಪರಾಂ ಗತಿಂ ಯಾಂತಿ | ಕಿಂ ಪುನಃ ಸ್ವಾಭಾವಿಕಾಃ 
ಏತೇ ಸ್ತ್ರೀವೈಶ್ಯಾದಯಃ ಪರಾಂ ಗತಿಂ ಯಾಂತೀತಿ ವಾಚ್ಯಮಿತ್ಯರ್ಥಃ ॥ ಅತ್ರ 
ನೈಮಿತ್ತಿಕಸ್ತ್ರೀವೈಶ್ಯಾದಿಗ್ರ ಹಣಮಧ್ಯೇ ನೈಮಿತ್ತಿಕಪುಂಸಾಂ ಸ್ತ್ರಿಯಃ ಪುಮಾಂಸೋ 
ವೈಶ್ಯಾಃ ಶೂದ್ರಾಃ ಇತ್ಯನುಕ್ತಿಸ್ತು ಸ್ವಭಾವತಃ ಸ್ತ್ರೀಣಾಂ ಕೇನಾಪಿ ಹೇತುನಾ 
ಪುಂಸ್ತ್ಯಾಭಾವೇನ ನೈಮಿತ್ತಿಕಪುಂಸಾಮಭಾವಾದೇವ । “ಯಾಂತಿ ಸ್ಟೀತ್ಸಂ 
ಪುಮಾಂಸೋಅಪಿ ಪಾಪತಃ ಕಾಮತೋsಪಿ ವಾ। ನ ಸ್ತ್ರಿಯೋ ಯಾಂತಿ ಪುಂಸ್ತ್ವಂ 
ತು ಸ್ವಭಾವಾದೇವ ಯಾಃ ' ಇತ್ಯುಕ್ತೇರಿತಿ 1 ಅತೋ ಭಕ್ತೇಃ 


ಸಿ 
ಅ 


ಅಧ್ಯಾಯ 9 575 


ಸಾಧನೋತ್ತಮತ್ವಾದೇವ ಅನಿತ್ಯಮಸುಖಂ ಸುಖಹೀನಂ ಇಮಂ 
ಭಕ್ಕಾದಿಸಾಧನಭೂತಂ ಲೋಕಂ ದೇಹಂ ಭೂಲೋಕಂ ವಾ ಪ್ರಾಪ್ಯ 
ಅವಿಲಂಬೇನ ಮಾಂ ಭಜಸ್ವ ॥ 33 ॥ 


ಅನುವಾದ- "ಮಾಂ ಹಿ ಪಾರ್ಥ' ಎಂಬಿತ್ಯಾದಿ ಮುಂದಿನ ಎರಡು ಶ್ಲೋ ಕಗಳಲ್ಲಿ 
ಕೈಮುತ್ಯನ್ಯಾಯದಿಂದಲೂ (ಅಶಕ್ಕವೆನಿಸಿದ್ದುಸಾಧ್ಯವಾದರೆ ಶಕ್ಕವೆನಿಸಿದ್ದುಯಾಕೆ ಸಾಧೃವೆನಿಸದು 
ಎಂಬ ದಾಟಿಯಲ್ಲಿವಿಷಯವನ್ನು ಸಮರ್ಥಿಸುವುದನ್ನು ಕೈಮುತ್ಯನ್ಯಾಯ ಎಂದೆನ್ನ! ಲಾಗುವುದು) 
ಭಕ್ತಿಯ ಮಾಹಾತ್ಮ್ಯವನ್ನು ಹೇಳಲಾಗುತ್ತಿದೆ. ಅರ್ಜುನನೇ ! ಪಾಪಯೋನಯಃ - ಸ್ವತಃ ತಾವು 
ಪುರುಷರೋ, ಉತ್ತಮ ವರ್ಣದವರೋ ಆಗಿದ್ದು ಪಾಪಕರ್ಮದಿಂದ ಹೀನ ಜನ್ಮವುಳ್ಳವರೆನಿಸಿ 
ದವರು ಯಾರೋ, ಅವರು ಅಂತಹ ಪಾಪಯೋನಿಗಳು ಯಾರು 9? ಎಂಬ ಪ್ರಶ್ನೆಗೆ ಸ್ತ್ರಿಯೋ 
ವೈಶ್ಯಾಃ ಎಂಬಿತ್ಯಾದಿವಾಕ್ಯಶೇಷದಿಂದ ಉತ್ತರಿಸಲಾಗುತ್ತಿದೆ. ಸ್ತ್ರಿಯಃ- (1) ಸುದ್ಯುಮ್ನ ಎಂಬ 
ಪುರುಷನು ಇಲಾ ಎಂಬ ಸ್ತ್ರೀಯಾಗಿ ಜನಿಸಿದಂತೆ, "ಸ್ವಭಾವತಃ' ಪುರುಷರಾಗಿದ್ದರೂ ಪಾಪಕರ್ಮ 
ದಿಂದ ಸ್ವೀತ್ವವನ್ನು ಹೊಂದಿದವರು. ಸ್ವತಃ ಬ್ರಾಹ್ಮಣನೋ ಕೃತ್ರಿಯನೋ ಆಗಿದ್ದು ಪಾಪಕರ್ಮ 
ದಿಂದಾಗಿ ವೈಶ್ಯಾದಿ ಹೀನವರ್ಣದವರಾಗಿ ಜನಿಸಿರುವವರು, ಅಥವಾ ಶೂದ್ರತ್ನವನ್ನು 
ಹೊಂದಿದವರು ( ಇವರೆಲ್ಲರು ಪಾಪಯೋನಿಗಳು) ಇಂತವರೆಲ್ಲಾನನ್ನನ್ನು ಆಶ್ರಯಿಸಿ ಸ್ಫುಃ-ಎ 
ಇರಬೇಕು ಅಂದರೆ - ನನ್ನಲ್ಲಿಭಕ್ತಿಯುಳ್ಳವರಾಗಿರಬೇಕು. ಹಾಗಾದಲ್ಲಿ ಅವರೂ, ಪರಾಂ ಗತಿಂ- 
ಮೋಕ್ಷವನ್ನು ಹೊಂದುತ್ತಾರೆ. ಹಾಗೆಯೇ ಪುಣ್ಯಾ ಬ್ರಾಹ್ಮಣಾಃ- ಸ್ವಭಾವತಃ ಶೂದ್ರಾದಿ 
ಹೀನವರ್ಣದವರಾಗಿದ್ದು ಪುಣ್ಯರೂಪಕಾರಣವುಳ್ಳವರಾಗಿ ಅಂದರೆ- ಪುಣ್ಯದ ವಶದಿಂದಾಗಿ, 
ಶಾರೀರಿಕವಾಗಿ ಬ್ರಾಹ್ಮಣರಾಗಿ ಹುಟ್ಟಿರುವರೋ, ಹಾಗೆಯೆ ರಾಜರಾಗಿಯೋ, ಖುಷಿ 
ಗಳಾಗಿಯೋ ಆಗಿರುವರೋ ಅವರೂ ಮೋಕ್ಷವನ್ನು ಪಡೆಯುವರು. ಕಿಂ ಪುನಃಎ ಸ್ವಾಭಾವಿಕ 
ವಾಗಿಯೇ, ಸ್ತೀ, ವೈಶ್ಯ, ಶೂದ್ರ, ಬ್ರಾಹ್ಮಣ, ರಾಜ, ಯಪಷಿಗಳನಿಸಿರುವ ನನ್ನ ಭಕ್ತರು ಮೋಕ್ಷವನ್ನು 
ಪಡೆಯುತ್ತಾರೆಂದು ಪ್ರತ್ಯೇಕವಾಗಿ ಹೇಳಬೇಕೇನು ? 1132 ॥ 


ಇಲ್ಲಿ ಸ್ವಭಾವತಃ ಪುರುಷರಾಗಿದ್ದು ಪಾಪನಿಮಿತ್ತದಿಂದ ಸ್ತ್ರೀಯೆನಿಸಿದವರನ್ನು, ಸ್ವಭಾವತಃ 
ಬ್ರಾಹ್ಮಣಕ್ಟತ್ರಿ ಯರಾಗಿದ್ದು ಪಾಪವಶಾತ್‌, ವೈಶ್ಯ ಶೂದ್ರರೆನಿಸಿದವರು ಇವರನ್ನು ಹೇಳುವಾಗ 
ಸ್ವಭಾವತಃ ಸ್ತ್ರೀಯರಾಗಿದ್ದು ಪಾಪರೂಪನಿಮಿತ್ತದಿಂದಾಗಿ ಪುರುಷರೆನಿಸಿದವರನ್ನು ಸೇರಿಸಿ 
ಕೊಂಡು, "ಸ್ತ್ರಿಯಃ ಪುಮಾಂಸಃ, ವೈಶ್ಯಾಃ, ಶೂದ್ರಾ' ಎಂದು ಹೇಳಬೇಕಿತ್ತಲ್ಲವೇ ಅವರನ್ನು ಬಿಟ್ಟು 
ಹೇಳಿರುವುದು ಯಾಕೆ ? ಎಂಬ ಪ್ರಶ್ನೆಗೆ ಇದು ಉತ್ತರ - ಇಂತಹ ನೈಮಿತ್ತಿಕ ಪುರುಷರೆಂದರೆ 
ಸ್ವಭಾವತಃ ಸ್ತ್ರೀಯರಾಗಿದ್ದು ಪಾಪರೂಪನಿಮಿತ್ತದಿಂದ ಪುರುಷರೆನಿಸಿದವರನ್ನು ಇಟ್ಟುಕೊಳ್ಳ 
ಬೇಕಾಗುತ್ತದೆ. ಆದರೆ "ಸ್ವಭಾವತಃ ಸ್ತ್ರೀಯರಾಗಿದ್ದವರು ಯಾವುದೇ ಕಾರಣದಿಂದ ಪುರುಷ 
ರೆನಿಸುವುದು ಎನ್ನುವುದೇ ಇಲ್ಲ ಹಾಗಾಗಿ ಅಸಂಭಾವಿತವೆನಿಸಿರುವ ನೈಮಿತ್ತಿಕ ಪುರುಷರನ್ನು 


5716 ಗೀತಾವಿವೃತಿ 


ಸೇರಿಸಿಕೊಂಡು ಹೇಳಿಲ್ಲ- ಎಂದು. ಯಾಂತಿ ಸ್ತ್ರೀತ್ವಂ ಪುಮಾಂಸೋ ಹಿ ಪಾಪತಃ 
ಕಾಮತೋಷಷಿವಾ । ನ ಸ್ತ್ರಿಯೋ ಯಾಂತಿ ಪುಂಸ್ಕೃಂ ತು ಸ್ಥಭಾವಾದೇವ ಯಾಃ ಸ್ಟ್ರೀ ಯಃ- 
ಸ್ವಭಾವತಃ ಪುರುಷರಾದವರು ಪಾಪದಿಂದಲೋ ಇಚ್ಛಾನುಸಾರವಾಗಿಯೋ ಸ್ವೀತ್ವವನ್ನು 
ಹೊಂದುತ್ತಾರೆ. ಆದರೆ ಸ್ವಭಾವತಃ ಯಾರು ಸ್ತ್ರೀಯರೇ ಆಗಿರುತ್ತಾರೋ, ಅಂತಹ ಸ್ತ್ರಿ ೀಯರು 
ಸರ್ವಥಾ ಪುರುಷತ್ವವನ್ನು ಹೊಂದುವುದಿಲ್ಲ' ಎಂಬ ಪ್ರಮಾಣದಿಂದ ನೈಮಿತ್ತಿಕಪುರುಷರೆನ್ನುವ 
ಪ್ರಕಾರವು ಅಸಂಭಾವಿತ ಎಂದು ಸಿದ್ಧವಾಗಿದೆ. ಈ ಎಲ್ಲಾ ಕಾರಣಗಳಿಂದ ಭಕ್ತಿಯು 
ಸಾಧನಗಳಲ್ಲೆಲ್ಲಾ ಉತ್ತಮವೆನಿಸಿರುವುದರಿಂದಲೇ. ಅಶಾಶ್ಚತವಾದ, ಅಸುಖಂ- ಸುಖರಹಿತ 
ವಾದ, ಇಮಂ ಭಕ್ತಿ ಸಂಪಾದನೆಗೆ ಆವಶ್ಯಕವೆನಿಸಿರುವ ಲೋಕಂ: ಶರೀರವನ್ನು ಅಥವಾ 


ಲೋಕಂ- ಭೂಲೋಕವನ್ನು ಹೊಂದಿ (ಅದರ ಸಾರ್ಥಕತೆಗಾಗಿ) ತಡಮಾಡದೆ ನನ್ನ 
ಸೇವಿಸುವವನಾಗು. ॥। 33 ॥ 


ವಿವರಣೆ- (1) ಸುದ್ಯುಮ್ನನೆಂಬ ರಾಜಕುಮಾರನು ಸುಕುಮಾರವನವನ್ನು ಪ್ರವೇಶಿಸಿ, 
"ಇಲ್ಲಿಪ್ರವೇಶಿಸಿದ ಪುರುಷರು ಸ್ತ್ರೀಯರಾಗುತ್ತಾರೆ ' ಎಂಬೀರೀತಿಯ ಪಾರ್ವತೀ ಶಾಪವಶಾತ್‌ 
ಇಳಾ ಎಂಬ ಸ್ವೀರೂಪವನ್ನು ಪಡೆದ ಕತೆ ಭಾಗವತದ ಒಂಬತ್ತನೆಯ ಸ್ಪಂಧದಲ್ಲಿ ವಿಸ್ತಾರವಾಗಿ 


ನಿರೂಪಿತವಾಗಿದೆ. ಅದನ್ನು ಗೀತಾವಿವೃತಿಯಲ್ಲಿ "ಸುದ್ಯುಮ್ನಸ್ಕೇಲಾತ್ವಮಿವ' ಎಂದು 
ಸೂಚಿಸಲಾಗಿದೆ. 


ಮನ್ನನಾ ಭವ ಮದ್ಭತ್ತೋ ಮದ್ಯಾಜೀ ಮಾಂ ನಮಸ್ಕುರು । 
ಮಾಮೇವೈಷ್ಯಸಿ ಯುಕ್ತೆ ಖವಮಾತ್ನಾನಂ ಮತ್ತರಾಯಣಃ 11 34 |! 


I ಓಂತತ್ತದಿತಿ ಶ್ರಿ ಮದ್‌ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ 
ಯೋಗಶಾಸ್ತ್ರೇ ಶ್ರೀಕ್ಯ ಷ್ಲಾರ್ಜುನಸಂವಾದೇ ರಾಜಗುಹ್ಯ ಯೋಗೋ 
(ಭಗವನ್ನಹಿಮಾವರ್ಣನರೂಪಭಕ್ಷಿಯೋಗ)ನಾಮ ನವಮೋತಧ್ಯಾಯಃ !! 


ಅರ್ಥ- ನನ್ನಲ್ಲಿ ಮನಸ್ಸನ್ನು ನಿಶ್ಚಲವಾಗುವಂತೆ ಇಡು. ನನ್ನಲ್ಲಿ ಬೆಳೆಸಿಕೊಂಡ 
ಭಕ್ತಿಯುಳ್ಳವನಾಗು. ಯಾಗಗಳಲ್ಲಿ ನನ್ನನ್ನೇ ಆರಾಧಿಸು . ನನ್ನನ್ನು ನಮಸ್ಕರಿಸು. ಈ ರೀತಿಯಲ್ಲಿ 
ಇರುವವನಾಗಿ ಎಲ್ಲಾಸಂದರ್ಭದಲ್ಲೂ ಮನಸನ್ನು ನನ್ನ ಲ್ಲಿತೊಡಗಿಸಿ, ನನ್ನ ನ್ನು ಆಶ್ರಯಿಸಿದವ 
ನಾಗಿ ನನ್ನನ್ನು ಸೇರುವವನಾಗುವಿ. 


ಇಲ್ಲಿಗೆ ಶ್ರೀಕೃಷ್ಣಾರ್ಜುನ ಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ರಾಜಗುಹ್ಕ ಯೋಗ (ಭಗವನ್ಮಹಿಮಾವರ್ಣನರೂಪಭಕ್ತಿಯೋಗ)ವೆಂಬ 


ಒಂಬತ್ತನೇ ಅಧ್ಯಾಯವು ಮುಗಿಯಿತು. 


ಅಧ್ಯಾಯ 9 577 


ಭಜನಪ್ರಕಾರಂ ದರ್ಶಯನ್‌ ತಸ್ಯ ಫಲಮಾಹ- ಮನ್ಶನಾ ಅತಿ ॥॥ ಏವಂ 
ಮನ್ನನಸ್ತಾ ದಿಪ್ರಕಾರೇಣ ಮತ್ತರಾಯಣಃ ಸನ್‌ ಆತ್ಮಾನಂ ಮನೋ ಮಯಿ 
ಯುಕ್ತಾ_ಮಾಮೇವೈಷ್ಯಸಿ ಪ್ರಾಪ್ಟ್ಯಸೀತಿ ॥। 34 ॥ 
Are ಉಳಿ 


11 ಅತಿತ್ರಿ ಮದ್ಗಿ ೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ನವಮೋಧ್ಯಾ ಯಃ ॥ 


ಅನುವಾದ - "ಮನ್ನನಾ ಭವ ಮದ್‌ಭಕ್ತಃ' ಎಂಬ ಶ್ಲೋಕದಲ್ಲಿ ತನ್ನನ್ನು ಸೇವಿಸುವ 
ಪ್ರಕಾರವನ್ನು ತೋರಿಸುತ್ತಾ, ಆ ಸೇವೆಯ ಫಲವನ್ನು ಹೇಳಲಾಗುತ್ತಿದೆ. ಏವಂ - ನನ್ನಲ್ಲಿ 
ತೊಡಗಿಸಲ್ಪಟ್ಟ ಮನಸ್ಸುಳ್ಳವನು ಎಂಬಿತ್ಯಾದಿ ರೀತಿಯಿಂದ ನನ್ನನ್ನು ಆಶ್ರಯಿಸಿದವನಾಗಿ, 
ನನ್ನಲ್ಲಿಮನಸ್ಸನ್ನು ತೊಡಗಿಸಿ, ನನ್ನನ್ನೇ, ಏಷ್ಯಸಿ - ಹೊಂದುವವನಾಗುವಿ. ॥1 34 ॥ 


ಇಲ್ಲಿಗೆಶ್ರಿ ೇೀರಾಘವೇಂದ್ರತೀರ್ಥರು ಬರೆದ ಶ್ರಿ ಮದ್ದಿ ತಾರ್ಥಸಂಗ್ರಹದಲ್ಲಿ 
ಒಂಬತ್ತನೇ ಅಧ್ಯಾಯವು ಮುಗಿಯಿತು. 


578 ಗೀತಾವಿವೃತಿ 


ಅಧ್ಯಾಯ - 10 


ಧ್ಯಾನಕ್ಕೆ ಉಪಯುಕ್ತ ಮಾಹಾತ್ಮ್ಮ್ಯಗಳ ನಿರೂಪಣೆ 
ಶ್ರೀಭಗವಾನುವಾಚ- 
ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ । 
ಯತ್ರೇಕಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ 11 1 || 


ಅರ್ಥ- ಪರಮಾತ್ಮನು ಹೇಳಿದನು- ಮಹಾಬಾಹುವೆನಿಸಿರುವ ಅರ್ಜುನನೇ ! ನನ್ನ 
ಮಾತನ್ನು ಕೇಳಿಸಿಕೊಂಡು ಸಂತೋಷ ಪಡುವಸ್ವಭಾವವುಳ್ಳ ನಿನಗೆ ಹಿತವುಂಟಾಗಲಿ ಎಂಬ 
ಇಚ್ಛೆಯಿಂದ ನಾನು ಯಾವುದನ್ನು ಹೇಳುತ್ತಿದ್ದೇನೋ, ನನ್ನ ಮಹಿಮೆಯನ್ನು ಪ್ರಚುರಪಡಿಸುವ 
ಅಂತಹ ಮಾತನ್ನು ಪುನಃ ಕೇಳಿಸಿಕೋ. 


ಗೀತಾವಿವೃತಿ 


ಷಷ್ಠೇ5ನಧ್ಯಾಯೇ ಧ್ಯಾನಯೋಗ ಉಕ್ತಃ ।1 ನವಮಾಂತೇ ಚ "ಮನ್ಮನಾ' 
(೨-34) ಇತ್ಯಾದಿನಾ ತದ್‌ಧ್ಯಾನಂ ಸ್ಮಾರಿತಮ್‌ । ತಚ್ಚ ಧ್ವೇಯಸಾಪೇಕ್ಷಮ್‌ 
ಅತೋ ಧ್ಯಾನಾರ್ಥಂ ಭಗವದ್ದಿಭೂತಿರೂಪಾಣಿ ಅತ್ರಾಧ್ಯಾಯೇ ಅಗ್ರೇ "ಹಂತ ತೇ 
ಕಥಯಿಷ್ಯಾಮಿ' ಇತ್ಯಾದಿನಾ ಪ್ರಾಚುರ್ಯೇಣ ವಕ್ಷ್ಯನ್ನಾದೌ ಬುದ್ಧ್ಯಾದೀನಾಂ 
ಮಹರ್ಷ್ಯಾದೀನಾಂ ಚ ಸಾಮರ್ಥ್ಯಾತಿಶಯೋಪೇತತಯಾ ನಿರ್ಮಾಣರೂಪಂ 
ವಿಶೇಷಕಾರಣತ್ನಂ ಚ ಭಗವತೋ ವಕ್ತಿ । ಯದ್ಯಪಿ "ಭೋಕ್ತಾರಂ ಯಜ್ಞತಪಸಾಂ' 
(5-29) ಇತ್ಯಾದಿನಾ ಪಂಚಮಾಂತಾದೌ ಧ್ಯೇಯಮುಕ್ತಮ್‌ । ತಥಾಪಿ 
ವಿಶಿಷ್ಟಾಧಿಕಾರಿಣಾಂ ಭಗವದ್ದಿಭೂತಯ ಉಪಾಸ್ಕಾ ಇತಿ ತದುಕ್ತಿರತ್ರೇತಿ 1 
ಉಕ್ತರೂಪವಿಶೇಷಕಾರಣತ್ವಮಪಿ ವಿಶಿಷ್ಟಾಧಿಕಾರಿಧ್ಯೇಯಮಿತಿ ತಸ್ಯಾಪ್ಯತ್ರೋಕ್ತಃ ! 
ನನು ವಿಭೂತಿರೂಪಾಣ್ಯಪಿ "ರಸೋತ5ಹಮಪ್ಪು ಕೌಂತೇಯ' (7-8) ಇತ್ಯಾದಿನಾ 
"ಅಹಂ ಕ್ರತುಃ' (9-16) ಇತ್ಯಾದಿನಾ ಚೋಕ್ತಾನ್ಯೇವ | ಸತ್ಯಮ್‌ | ಅತ್ರ 
ವಿಸ್ತರೇಣೋಚ್ಯಂತ ಇತ್ಯದೋಷಃ | ಅತ ಏವಾಸ್ಯ ವಿಭೂತ್ಯಧ್ಯಾಯ ಇತಿ 


ಅಧ್ಯಾಯ 10 579 


ವ್ಯಪದೇಶಃ | ತದುಕ್ತೇರೇವ ಬಹುತ್ತೇನೈಕವಾಕ್ಕತಾ ಚಾಧ್ಯಾಯಸ್ಕ | ವಿಭೂತಿ- 
ಶಬ್ದಾರ್ಥಮಗ್ರೇ ವಕ್ಷ್ಯಾಮಃ । ತತ್ರ ಪಾರ್ಥಸ್ಯ ಶ್ರೋತೃತ್ನಸಂಪತ್ತಿಪ್ರತಿಪಾದನಾಯ 
ತದ್ದಿಶೇಷಣೋಕ್ತಿಪೂರ್ವಂ ಸಂಬೋಧ್ಯ ಪ್ರತಿಜಾನೀತೇ- ಭೂಯ ಏವೇತಿ ॥॥ ಹೇ 
ಮಹಾಬಾಹೋ! ಭೂಯ ಏವ ಪುನರೇವ ಮೇ ಪರಮಂ ವಚಃ ಮಾಹಾತ್ಮ ಸೆ 
ಪ್ರತಿಪಾದಕಂ ವಚನಂ ಶೃಣು ಶ್ರುತ್ವಾ ತತ್ರ ನಿಷ್ಠಾಂ ಕುರು | ಪ್ರೀಯಮಾಣಾಯ 
ಮದ್ದಚಃ ಶ್ರುತ್ವಾ ಸಂತೋಷಂ ಪ್ರಾಪ್ನವತೇ । ಅನೇನ ಶ್ರೋತೃತ್ಪಸಂಪತ್ತಿರುಕ್ತಾ । 
ತೇ ತುಭ್ಯಂ ಹಿತಕಾಮ್ಯಯಾ ಹಿತೇಚ್ಛಯಾ ವಕ್ಷಾ್ಯಾಮೀತಿ ॥ 1 ॥ 


ಅನುವಾದ- ಆರನೆಯ ಅಧ್ಯಾಯದಲ್ಲಿ ಧ್ಯಾನವೆಂಬ ಮೋಕ್ಟೋಪಾಯವು ನಿರೂಪಿತ 
ವಾಗಿದೆ. ಒಂಬತ್ತನೆಯ ಅಧ್ಯಾಯದ ಕೊನೆಯಲ್ಲಿ "ಮನ್ಫನಾಃ - ನನ್ನಲ್ಲಿ ನೆಟ್ಟಮನಸುಳ್ಳವನು- 
ಎಂದೆನ್ನುವ ಮೂಲಕ ಆ ಧ್ಯಾನದ ಸ್ಮರಣೆ ಉಂಟಾಗುವಂತೆಯೂ ಮಾಡಲಾಗಿದೆ. ಅಂತಹ 
ಧ್ಯಾನವಾದರೋ ಧ್ಯಾನಕ್ಕೆ ವಿಷಯವಾಗಬೇಕಾದ ವಸ್ತುವನ್ನು ಅವಲಂಬಿಸಿಕೊಂಡಿದೆ. ಹಾಗಾಗಿ 
ಧ್ಯಾನಕ್ಕೆ ಅನುಕೂಲವನ್ನುಂಟುಮಾಡಲು ಪರಮಾತ್ಮನ ವಿಭೂತಿರೂಪಗಳನ್ನು ಮುಂದೆ ಈ 
ಅಧ್ಯಾಯದಲ್ಲಿ "ಹಂತ ತೇ ಕಥಯಿಷ್ಯಾಮಿ' ಎಂಬಿತ್ಯಾದಿ ಶ್ಲೋಕಗಳಲ್ಲಿ ವಿಸ್ತಾರವಾಗಿ 
ಹೇಳಲಾಗುವುದು . ಅದಕ್ಕಿಂತ ಮೊದಲು ವಿಶೇಷಸಾಮರ್ಥ್ಯದಿಂದ ಸಹಿತವಾಗಿ ಬುದ್ಧ್ಯಾದಿ 
ತತ್ತ್ವಗಳ ಹಾಗೂ ಖುಷ್ಯಾದಿಗಳ ಸೃಷ್ಟಿರೂಪದ ಪರಮಾತ್ಮನ "ಅಸಾಧಾರಣ ಕಾರಣನೆನಿಸುವಿಕೆ 
ಯನ್ನು' ಹೇಳಲಾಗುತ್ತದೆ. ಐದನೆಯ ಅಧ್ಯಾಯದ ಕೊನೆಯಿಂದ ಆರಂಭಿಸಿ "ಭೋಕ್ತಾರಂ 
ಯಜ್ಞತಪಸಾಂ' ಎಂದು ಮುಂತಾಗಿ ಧ್ಯಾನಕಾಲದಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕಾದ 
ಪರಮಾತ್ಮನ ಮಹಾತ್ಮೆ ಯನ್ನು ಹೇಳಲಾಗಿದೆ ಎಂದೇನೋಸರಿ. ಆದರೂ ಕೆಲವು ವೈಶಿಷ್ಟ್ಯಪೂರ್ಣ 
ಅಧಿಕಾರಿಗಳಿಗೆ ಪರಮಾತ್ಮನ ವಿಭೂತಿರೂಪಗಳೇ ಧ್ಯಾನಕ್ಕೆ ಯೋಗ್ಯವಾಗಿರುವುದರಿಂದ ಇಲ್ಲಿ 
ಧ್ಯಾನಾರ್ಹರೂಪಗಳನ್ನು ಹೇಳಲಾಗುತ್ತಿದೆ. ಬುದ್ದ್ಯಾದಿತತ್ತ್ವಗಳ ಹಾಗೂ ಯಷಿಗಳ ಸೃಷ್ಟಿ- 
ರೂಪದ “ಪರಮಾತ್ಮನ ಅಸಾಧಾರಣಕಾರಣನೆನಿಸುವಿಕೆ ಎಂಬ ಮಹಿಮೆಯು ಇಂತಹ 
ಅಧಿಕಾರಿಗಳಿಗೆ ಧ್ಯಾನಾರ್ಹವೆನಿಸಿರುವುದರಿಂದ ಅದನ್ನೂ ಇಲ್ಲಿವಿಶೇಷವಾಗಿ ಹೇಳಲಾಗಿದೆ. 
ಪರಮಾತ್ಮನ ವಿಭೂತಿರೂಪಗಳನ್ನು ಏಳನೆಯ ಅಧ್ಯಾಯದಲ್ಲಿ'ರಸೋ5ಹಮಪ್ಪು ಕೌಂತೇಯ' 
ಎಂಬಿತ್ಯಾದಿಯಾಗಿ ಹಾಗೂ ಒಂಬತ್ತನೆಯ ಅಧ್ಯಾಯದಲ್ಲಿ “ಅಹಂ ಕ್ರತುರಹಂ ಯಜ್ಞಃ 
ಎಂಬಿತ್ಯಾದಿಯಾಗಿ ಹೇಳಲಾಗಿದೆ ಎಂದೇನೋಸರಿ. ಆದರೆ ಇಲ್ಲಿಇನ್ನೂ ಹೆಚ್ಚು ವಿಸ್ತಾರವಾಗಿ 
ಅವುಗಳನ್ನು ನಿರೂಪಿಸಲಾಗಿರುವುದರಿಂದ ಪುನರುಕ್ತಿಯೆಂದಾಗಲಿ ವ್ಯರ್ಥವೆಂದಾಗಲಿ 
ಅನಿಸದು. ಹೀಗೆ ವಿಸ್ತಾರವಾಗಿ ವಿಭೂತಿರೂಪಗಳ ನಿರೂಪಣೆ ಇಲ್ಲಿ ಇರುವುದರಿಂದಲೇ ಈ 
ಅಧ್ಯಾಯವನ್ನು ವಿಭೂತಿಶಬ್ದದಿಂದ ಹೆಸರಿಸಲಾಗಿದೆ. ಬೇರೆ ಕೆಲವು ಪ್ರಮೇಯಗಳ ನಿರೂಪಣೆ 


a ಗೀತಾವಿವೃತಿ 


ಇಲ್ಲಿಇದ್ದರೂ ವಿಭೂತಿರೂಪಗಳ ನಿರೂಪಣೆಯೇ ಇಲ್ಲಿಹೆಚ್ಚಾ ುಗಿರುವುದರಿಂದ ಹೆಚ್ಚಿನ ಭಾಗದಲ್ಲಿ 
ಏಕಪ್ರಮೇಯ ಪ್ರತಿಪಾದನೆ ಇದ್ದಂತಾಗಿ ಈ ಅಧ್ಯಾಯಕ್ಕೆ ಏಕವಾಕ್ಯತಾವೂ ಯುಕ್ತವೆನಿಸಿದೆ. 
"ವಿಭೂತಿ' ಎಂಬೀ ಪದದ ಅರ್ಥವೇನು ಎಂದೆನ್ನುವುದನ್ನು ಮುಂದೆ ನಿರೂಪಿಸಲಾಗುವುದು. 
"ಭೂಯ ಏವ ಪ್ರವಕ್ಟ್ಯಾಮಿ' ಎಂಬೀ ಶ್ಲೋಕದಲ್ಲಿ "ಆರ್ಜುನನು ಒಳ್ಳೆಯ ಶ್ರೋತೃವೆನಿಸಲು 
ಬೇಕಾದ ಅರ್ಹತೆಯುಳವನಾಗಿದ್ದಾನೆ' ಎಂದೆನ್ನುವುದನ್ನು ಸೂಚಿಸಲು "ಪ್ರಿ ಜಟಕ ಷಾ 
ನನ್ನ ಮಾತನ್ನು ಕೇಳಿ ಸಂತೋಷ ಪಡುವವನು' ಎಂಬೀ ವಿಶೇಷಣವನ್ನು ಹಚ್ಚುವ ಮೂಲಕ 
ಅವನನ್ನು ಉಲ್ಲೇಖಿಸಿ ಕೌಂತೇಯ ಎಂದು ಸಂಬೋಧಿಸಿ ತಾನು ಈ ಅಧ್ಯಾ ಯದಲ್ಲಿ ಏನನ್ನು 
ಮಾಡುವನಿದ್ದೇನೆ ಎಂದೆನ್ನುವುದರ ಪ್ರತಿಜ್ಞೆಯನ್ನು ಮಾಡಲಾಗುತ್ತಿದೆ. ಪರಮಂ: ಮಾಹಾತ್ಮ್ಯ 
ಪ್ರತಿಪಾದಕವಾಗಿದ್ದು ಶ್ರೇಷ್ಠವೆನಿಸಿರುವ ನನ್ನ ಮಾತನ್ನು ಕೇಳಿಸಿಕೋ. ಕೇಳಿಸಿಕೊಂಡು, ಅದರಲ್ಲಿ 
ಶ್ರ ದ್ಹೆಯನ್ನು ಬೆಳೆಸಿಕೋ. ಪ್ರೀಯಮಾಣಾಯ- ನನ್ನ ಮಾತನ್ನು ಕೇಳಿ ಸಂತೋಷ ಪಡುವ 
ಸ್ವಭಾವವುಳ್ಳ (ನಿನಗೆ). ಈ ವಿಶೇಷಣದಿಂದ SESE ಶ್ರೋತೃವೆನಿಸಲು ಅರ್ಹತೆ ಇದೆ 
ಎಂದಂತಾಯಿತು. ಇಂತಹ ನಿನಗೆ , ಹಿತಕಾಮ್ಯಯಾಎ ಹಿತವಾಗಲಿ ಎಂಬ ಉದ್ದೇಶದಿಂದ 
ಪ್ರಚುರ ಪಡಿಸಲು ಮುಂದಾಗಿದ್ದೇನೆ ಎಂದು ಅನ; |1| 


ದೇವತೆಗಳು ಹಾಗೂ ಮಹರ್ಷಿಗಳ ಅರಿವಿಗೂ ನಿಲುಕದ ಪರಮಾತ್ಮನ ಮಹಿಮೆ 


ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ | 
ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ 11 2 1 


ಅರ್ಥ- ದೇವತೆಗಳ ಸಮೂಹ ಹಾಗೂ ಮಹರ್ಷಿಗಳು ನನ್ನ ಮಹಿಮೆಯನ್ನಾಗಲಿ ನನ್ನ 
ಅಧೀನವಾದ ಜಗತ್ತಿನ ಉತ್ಪತ್ತಿಯನ್ನಾಗಲಿ ತಿಳಿದಿಲ್ಲ ದೇವತೆಗಳು ಮನುಷ್ಯರು, ಮಹರ್ಷಿಗಳು 
ಇವರೆಲ್ಲರಿಗೂ ನಾನೇ ಕಾರಣನಾಗಿರುವುದರಿಂದ ನನಗೆ ಹುಟ್ಟು ಸಲ್ಲದು. 


ಪ್ರತಿಜ್ಞಾತಮಹಿಮಾನಮಾಹ- ನ ಮತಿ ॥ ಸುರಗಣಾ ಮಹರ್ಷಯಪಶ್ಚ ಮೇ 
ಪ್ರಭವಂ ಪ್ರಭಾವಂ ಮಹಿಮಾನಂ ನ ವಿದುಃ | ಪ್ರಭವಮುತ್ತತ್ತಿಂ ಮದಧೀನಾ- 
ಮುತ್ತತ್ತಿಮ್‌ | ಜಗತ ಇತಿ ಯೋಜ್ಯಮ್‌ । ನ ವಿದುಃ ನ ಜಾನಂತಿ । ದೇವಾದಿ- 
ಜಗತೋ ಭಗವದಧೀನಾಮುತ್ತತ್ತಿ ೦ಸುರಗಣಾದಯೋ ನ ಜಾನಂತಿ । ಕಿಮುತಾನ್ಯ 
ಇತ್ಯರ್ಥಃ । ಯದ್ವಾ ಮೇ ಪ್ರಭವಂ ಮಮೋತ್ರ್ಪತ್ತಿಂ ಸುರಗಣಾದಯೋ ನ 
ವಿದುರಿತ್ಯರ್ಥ:ಃ | ಭಗವನ್ನಹಿಮವಜ್ಞಗದುತ್ತತ್ತಿವಚ್ಚ ಭಗವದುತ್ತತ್ತಿಂ ವಿದ್ಯಮಾನಾಂ 
ನ ಜಾನಂತೀತಿ ನ ಭ್ರಮಿತವ್ಯಮ್‌ । ಕಿಂತು ಮಹಿಮಜಗದುತ್ತತ್ವೋಃ ಸತ್ತ್ವಮಿವ 


ಅಧ್ಯಾಯ 10 581 


ಭಗವದುತ್ತತ್ತೇ ಸತ್ತ್ವಮೇವ ನಾಸ್ತೀತಿ ತದಭಾವಾದೇವ ನ ವಿದುರಿತಿ 
ಜ್ಞೇಯಮ್‌ | 


ಅನುವಾದ- ಹಿಂದಿನ ಶ್ಲೋಕದಲ್ಲಿ ಪ್ರತಿಜ್ಞೆಗೈದಿರುವಂತೆ "ನ ಮೇ ವಿದುಃ ಸುರಗಣಾಃ' 
ಎಂಬೀ ಶ್ಲೋಕದಲ್ಲಿ ಪರಮಾತ್ಮನ ಮಹಿಮೆಯನ್ನು ಹೇಳಲಾಗುತ್ತಿದೆ. ದೇವತೆಗಳು ಹಾಗೂ 
ಮಹರ್ಷಿಗಳು, ಮೇ ಪ್ರಭವಂ: ಪ್ರಭಾವಂ ನನ್ನ ಮಹಿಮೆಯನ್ನು, ತಿಳಿದಿಲ್ಲ ಮೇಪ್ರಭವಂ 
ಎಂಬಲ್ಲಿ ಅನ್ಹಯಿಸುವಂತೆ "ಜಗತಃ' ಎಂದೆನ್ನುವುದನ್ನು ಸೇರಿಸಿಕೊಳ್ಳಬೇಕು. ಆಗ ಮೇ- ನನ್ನ 
ಅಧೀನವಾದ ಜಗತಃ ಪ್ರಭವಂ - ಸಮಸ್ತಜಗತ್ತಿನ ಉತ್ಪತ್ತಿಯನ್ನು ಅರಿತಿಲ್ಲ ಎಂದಂತಾಯಿತು. 
ದೇವತೆಗಳನ್ನು ಮೊದಲ್ಗೊಂಡು ಸಮಸ್ತಜಗತ್ತಿನ, ನನ್ನ ಅಧೀನವೆನಿಸಿರುವ ಸೃಷ್ಟಿಯನ್ನು ದೇವತೆಗಳು 
ಹಾಗೂ ಖುಷಿಗಳೇ ತಿಳಿದಿಲ್ಲ ಹಾಗಿರುವಾಗ ಇತರರು ತಿಳಿದಿಲ್ಲ ಎಂದು ಪ್ರತ್ಯೇಕವಾಗಿ 
ಹೇಳಬೇಕೇನು ? ಎಂದು ಇದರ ಹಿಂದಿರುವ ಅಭಿಪ್ರಾಯವಾಗಿದೆ. ಅಥವಾ ಮೇ ಪ್ರಭವಂ- 
ನನ್ನ ಉತ್ಪತ್ತಿಯನ್ನು ದೇವತೆಗಳು ಹಾಗೂ ಮಹರ್ಷಿಗಳು ತಿಳಿದಿಲ್ಲ ಎಂದಿದರ ಅರ್ಥವಾಗಿದೆ. 
ಈ ಪಕ್ಚದಲ್ಲಿಪರಮಾತ್ಮನ ಮಹಿಮೆ ಹಾಗೂ ಅವನ ಅಧೀನವಾದ ಜಗತ್ತಿನ ಉತ್ಪತ್ತಿ ಇವುಗಳು 
ವಾಸ್ತವಿಕವಾಗಿ ಇರುವಂತೆ ಪರಮಾತ್ಮನ ಉತ್ಪತ್ತಿಯು ವಾಸ್ತವಿಕವಾಗಿ ಇಲ್ಲ. ಆದುದರಿಂದಲೇ 
ಸರ್ವಜ್ಞರಾದ ದೇವತೆಗಳು ಹಾಗೂ ಖುಷಿಗಳು ಅದು "ಇದೆ" ಎಂಬೀ ರೀತಿಯಲ್ಲಿ ತಿಳಿದಿಲ್ಲ 
ಎಂದು ಅರ್ಥವೇ ಹೊರತು ವಾಸ್ತವಿಕವಾಗಿರುವ ಜಗತ್ತಿನ ಉತ್ಪತ್ತಿಯನ್ನು ತಿಳಿಯದಿರುವಂತೆ, 
ವಾಸ್ತವಿಕವಾಗಿರುವ ಪರಮಾತ್ಮನ ಉತ್ಪತ್ತಿಯನ್ನು ತಿಳಿದಿಲ್ಲ ಎಂದು ತಪ್ಪಾಗಿ ತಿಳಿಯಬಾರದು. 
ಪರಮಾತ್ಮನ ಮಹಿಮೆ ಹಾಗೂ ಅವನ ಅಧೀನವಾದ ಜಗದುತ್ತತ್ತಿಯಂತೆ ವಾಸ್ತವಿಕವಾಗಿ 
ಇಲ್ಲದಿರುವುದರಿಂದಲೇ ಪರಮಾತ್ಮನ ಉತ್ಪತ್ತಿಯನ್ನು ಅರಿತಿಲ್ಲಎಂಬೀ ರೀತಿಯಲ್ಲಿ ತಿಳಿಯಬೇಕು. 
ಅನ್ಯಥಾ ಅಥೆಣ್ಯಸಿದಂತೆ ಜಾಗರೂಕತೆಯಿಂದ ಇರಬೇಕು. 


ಪರಮಾತ್ಮನ ಉತ್ಪತ್ತಿ ವಾಸ್ತವಿಕವಲ್ಲ 


ಪ್ರಭಾವಜಗತ್ತಭವಯೋರಿವ ಮೇ ಪ್ರಭವಃ ಕುತೋ ನೇತಿ ಚೇತ್‌ 
ತತ್ರೋಚ್ಯತೇ- ಅಹಮಾದಿರಿತಿ ॥॥ ದೇವಾನಾಂ ಮನುಷ್ಯಾಣಾಂ ಚ ಉಪಲಕ್ಷಣ- 
ಮೇತತ್‌ | ದೇವಾದಿಕೃತ್ನ್ನಜಗತೋರ5ಹಮಾದಿಃ ಕಾರಣಂ ಹಿ ಯತೋತತೋ 
ಮೇ ಪ್ರಭವೋ ನೇತಿ । ಸರ್ವಸ್ಯ ಮತ್ಸ ಎಷ್ನತ್ತೇನ ಮಜ್ಜನಕಸ್ಯಾನ್ಯಸ್ಯಾಭಾವಾತ್‌ । 
ಅಸತಶ್ಚ ಪೂರ್ವವೃತ್ತಿತ್ವರೂಪಜನಕತ್ವಾಯೋಗಾತ್‌ । ಆತ್ಮಾಶ್ರಯಾಪತ್ಯಾ 
ಮಯೈವ ಮಜ್ಜನನಾಯೋಗಾದಿತಿ ಭಾವಃ । ತದಾಹ ಸೂತ್ರೇ- "ಈ ಅಸಂಭವಸ್ತು 
ಸತೋಶನುಪಶತ್ರೇಃ ಈ' (2-3-9) ಇತಿ 1 2 ॥ 


582 ಗೀತಾವಿವೃತಿ 


ಅನುವಾದ- ಪರಮಾತ್ಮನ ಮಹಿಮೆ ಹಾಗೂ ಅವನ ಅಧೀನವಾದ ಜಗತ್ತಿನ ಉತ್ಪತ್ತಿಯಂತೆ 
ಅವನ ಉತ್ಪತ್ತಿಯು ಯಾಕೆ ವಾಸ್ತವಿಕವಲ್ಲ ಎಂಬ ಪ್ರಶ್ನೆಗೆ ಉತ್ತರವಾಗಿ "ಅಹಮಾದಿರ್ಹಿ 
ದೇವಾನಾಂ' ಎಂಬಿತ್ಯಾದಿ ಉತ್ತರಾರ್ಧ ಪ್ರಸ್ತುತವಾಗಿದೆ. ಇಲ್ಲಿರುವ "ದೇವಾನಾಂ' ಎಂಬ 
ಪದದಿಂದ ಮನುಷ್ಯರನ್ನೂ ಇಟ್ಟುಕೊಳ್ಳಬೇಕು. ಹಾಗಾಗಿ ಈ ಉತ್ತರಾರ್ಧಭಾಗವು ಹಿ- ಯಾವ 
ಕಾರಣದಿಂದ, ದೇವತೆಗಳು ಯಷಿಗಳು ಹಾಗೂ ಮನುಷ್ಯರನ್ನು ಒಳಗೊಂಡಿರುವ ಸಮಸ್ತಜಗತ್ತು 
ಇದಕ್ಕೆಲ್ಲಾ ನಾನು ಕಾರಣ(ಆದಿ)ನಾಗಿರುವೆನು. ಆದುದರಿಂದ ನನಗೆ ಉತ್ಪತ್ತಿಯಿಲ್ಲ ಎಂಬ 
ಅಭಿಪ್ರಾಯದಲ್ಲಿದೆ. ಎಲ್ಲವೂ ನನ್ನಿಂದಲೇ ಸೃಷ್ಟಿಸಲ್ಪಟ್ಟಿರುವುದರಿಂದ ನನಗಿಂತ ಪೂರ್ವದಲ್ಲಿ 
ಯಾರು ಇರಲಿಲ್ಲ ಎಂದಂತಾಯಿತು. ಹೀಗೆ ಇಲ್ಲದಿರುವ ವಸ್ತುವಿನಲ್ಲಿ ಕಾರ್ಯದ ಪೂರ್ವ 
ಕ್ಷಣದಲ್ಲಿತಪ್ಪದೆ ಇರುವಿಕೆ' ಎಂಬೀ ಬಗೆಯ ಜನಕತ್ವವು ಅಸಂಭಾವಿತವೆನಿಸುವುದರಿಂದ ನನಗೆ 
ಜನಕನೆನಿಸಬಹುದಾದ ಬೇರೊಬ್ಬ ವ್ಯಕ್ತಿಯೇ ಇಲ್ಲ ಆತ್ಮಾಶ್ರಯದೋಷಕ್ಕೆ ಅವಕಾಶ 
ವುಂಟಾಗುವುದರಿಂದ ನನ್ನಿಂದಲೇ ನನ್ನ ಉತ್ಪತ್ತಿ ಎಂದನ್ನುವುದೂ ಯುಕ್ತವಲ್ಲ ಹಾಗಾಗಿ ನನಗೆ 
ಉತ್ಪಕ್ತಿಯಿಲ್ಲ' ಎಂದು ಇದರ ತಾತರ್ಯವಾಗಿದೆ. ಈ ಪ್ರಮೇಯವನ್ನು "ಅಸಂಭವಸ್ತು 
ಸತೋತನುಪಪತ್ತೇಃ'- ಸ್ವತಂತ್ರನೆನಿಸಿ "ಸತ್‌' ಎಂದೆನಿಸಿರುವ ಪರಮಾತ್ಮನಿಗೆ ಅಸಂಭಾವಿತ 
ವಾದುದರಿಂದ ಸರ್ವಥಾ ಉತ್ಪತ್ತಿಯಿಲ್ಲ' ಎಂದು ಸೂತ್ರಕಾರರು ಪ್ರಚುರಪಡಿಸಿದ್ದಾರೆ. ॥ 2 ! 


ವಿವರಣೆ- "ಮೇ ಪ್ರಭವಂ ನ ವಿದುಃ' ಎಂಬೀ ವಾಕ್ಯಕ್ಕೆ ಗೀತಾ ವಿವೃತಿಯಲ್ಲಿ ಮೂರು 
ರೀತಿಯಲ್ಲಿ ಅರ್ಥೈಸಲಾಗಿದೆ. ಈ ಮೂರು ಅರ್ಥಗಳೂ ಗೀತಾಭಾಷ್ಯಾನುಸಾರಿಯಾಗಿವೆ. 
'ಪರಮಾತ್ಮನ ಮಹಿಮೆ ಹಾಗೂ ಅವನ ಅಧೀನವಾದ ಜಗತ್ತಿನ ಉತ್ಪತ್ತಿಯನ್ನು ದೇವಾದಿಗಳು 
ತಿಳಿದಿಲ್ಲ ಎಂದೆನ್ನುವುದಕ್ಕೆ "ಅವು ವಾಸ್ತವಿಕವಾಗಿದ್ದರೂ ಅವನ್ನು ದೇವಾದಿಗಳು ಪೂರ್ಣವಾಗಿ 
ಅರಿತುಕೊಂಡಿಲ್ಲ' ಎಂದು ಅಭಿಪ್ರಾಯವಾಗಿದೆ. "ದೇವಾದಿಗಳು ಪರಮಾತ್ಮನ ಉತ್ಪತ್ತಿಯನ್ನು 
ಅರಿತಿಲ್ಲ ಎನ್ನುವುದಕ್ಕೆ ಇದೇ ಅಭಿಪ್ರಾಯ ಎಂಬ ಭ್ರಾಂತಿಯುಂಟಾಗುವ ಸಾಧ್ಯತೆಯಿದೆ. 
ಹಾಗಾಗಬಾರದೆಂದು ಗೀತಾವಿವೃತಿಕಾರರು ಎಚ್ಚರಿಸುತ್ತಿದ್ದಾರೆ. ಉತ್ತರಾರ್ಧದಲ್ಲಿ "ಹಿ' 
ಶಬ್ದವನ್ನು ಬಳಸಲಾಗಿದೆ. ಆದುದರಿಂದ ಪೂರ್ವಾರ್ಧದ ಅಭಿಪ್ರಾಯವನ್ನು ಸಮರ್ಥಿಸಲು 
ಈ ಉತ್ತರಾರ್ಧವಿದೆ ಎಂದೆನ್ನುವುದು ಸ್ಪಷ್ಟವಾಗುತ್ತಿದೆ. ಇದು ಸರಿಹೊಂದಬೇಕಾದರೆ 
"ದೇವತೆಗಳನ್ನು ಒಳಗೊಂಡ ಸಮಸ್ತಜಗತ್ತೇ ನನ್ನ ಸೃಷ್ಟಿಯೆನಿಸಿದೆ. ಹಾಗಾಗಿ ನನಗಿಂತಲೂ 
ಪೂರ್ವದಲ್ಲಿ ಯಾರೂ ಇರಲಿಲ್ಲ ಎಂದಾಯಿತು. ಹಾಗಿರುವಾಗ ನನಗೆ ಜನಕನಿರಲು ಹೇಗೆ 
ಸಾಧ್ಯ ? ಹಾಗಾಗಿ ನನಗೆ ಉತ್ತತ್ತಿಯಲ್ಲ; ಅದು ಅವಾಸ್ತವ . ಸರ್ವಜ್ಞರೆನಿಸಿರುವ ದೇವತೆಗಳು 
ಹಾಗು ಮಹರ್ಷಿಗಳು ವಾಸ್ತವವಾದುದನ್ನು ಮಾತ್ರ ತಿಳಿದಾರು . ಅವಾಸ್ತವವಾದುದರಿಂದ ನನ್ನ 
ಉತ್ಪತ್ತಿಯನ್ನು ಅರಿತಿಲ್ಲ' ಎಂದು ಅರ್ಥೈಸುವುದು ಅನಿವಾರ್ಯ. ಹೀಗೆ ಸೂಕ್ಷ ದೃಷಿಯಿಂದ 


ಅಧ್ಯಾಯ 10 583 


ಎಚ್ಚರವಹಿಸಿ ಗಮನಿಸಿದಾಗ ಪರಮಾತ್ಮನಿಗೆ ಉತ್ಪತ್ತಿಯಿಲ್ಲ ಎಂದೆನ್ನುವುದು ಸಷ್ಟವಾಗುವುದರಿಂದ 
ಪೂರ್ವಾಪರವನ್ನು ವಿಚಾರ ಮಾಡದೆ ಪ್ರಮಾದದಿಂದ ಅರ್ಥೈಸಿ ಭ್ರಾಂತಿಗೆ ಒಳಗಾಗಬೇಡಿ 
ಎಂದೆನ್ನುವುದು ಈ ಎಚ್ಡ[ ರಿಕೆಯ ಹಿಂದಿರುವ ಅಭಿಪ್ರಾಯವಾಗಿದೆ. 


ಪರಮಾತ್ಮನ ಅರಿವು ಸರ್ವಪಾಪಹರ 


ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಮ್‌ । 
ಅಸಮ್ಮೂಢಃ ಸ ಮರ್ತೈೇಷು ಸರ್ವಪಾಪೈಃ ಪ್ರಮುಚ್ಯತೇ 113 1 


ಅರ್ಥ- ಯಾವ ಅಧಿಕಾರಿಯು ನನ್ನನ್ನು ಜನ್ಮರಹಿತನೆಂದೂ , ಸರ್ವಪ್ರವರ್ತಕನೆಂದೂ 
ಜಗತ್ತಿಗೆ ಕಾರಣನೆಂದೂ, ಮುಖ್ಯಪ್ರಾಣನಿಗೂ ಕಾರಣನೆಂದೂ ಜಗತ್ತುಗಳಿಗೆ ಮಹಾಸ್ವಾಮಿ 
ಎಂದೂ ತಿಳಿದಿರುವನೋ ಅವನು ಮರ್ತ್ಯರ ಮಧ್ಯದಲ್ಲಿ ಭ್ರಾಂತಿರಹಿತನೆನಿಸಿ ಎಲ್ಲಾಪಾಪ 
ಗಳಿಂದ ಬಿಡುಗಡೆ ಹೊಂದುತ್ತಾನೆ. 


ಸ್ವಚ್ಞಾನಾನ್ಮೋಕ್ಷಾಖ್ಯಮಹಿಮಾನಂ ಚಾಹ- ಯೋ ಮಾಮಿತಿ ॥ ಯೋಧಧಿ- 
ಕಾರೀ ಅಜಮುತ್ಪತ್ತಿಹೀನಮ್‌ । ಅನಾದಿಂ ಅನಶ್ಚಾಸಾವಾದಿಶ್ಚ ತಮ್‌ । ಸರ್ವ- 
ಚೇಷ್ಠಕಂ ಕಾರಣಭೂತಂ ಚ 1 ಅನಿತೇರಂತರ್ಣೀತಣ್ಯರ್ಥಾತ್‌ ಪಚಾದ್ಯಚ್‌ । 
ಯದ್ವಾ ಅನಸ್ಯ ಮುಖ್ಯಪ್ರಾಣಸ್ಯ ಕಾರಣಂ ಚ | ಲೋಕಾನಾಂ ಮಹಾಸ್ಥಾಮಿನಂ 
ಮಾಂ ವೇತ್ತಿ ಜಾನಾತಿ ಸ ಮರ್ತೈೇಷು ಅಸಮ್ಮೂಢಃ ಸಮ್ಮೋಹಹೀನಃ 
ಭ್ರಾಂತಿಹೀನಃ ಸನ್‌ ಸರ್ವಪಾಪೈಃ ಪ್ರಮುಚ್ಛತೇ ಮುಕ್ತೋ ಭವತಿ ॥ 3 ॥ 


ಅನುವಾದ- “ತನ್ನ ಜ್ಞಾನದಿಂದ ಮೋಕ್ಷಪ್ರಾಪ್ತಿ' ಎಂದನ್ನುವುದೊಂದು ಪರಮಾತ್ಮನ 
ಮಹಿಮೆ. ಅದನ್ನು "ಯೋ ಮಾಮಜಮನಾದಿಂ' ಎಂಬಿತ್ಯಾದಿ ಶ್ಲೋಕದಲ್ಲಿ ಪ್ರಚುರಪಡಿಸ 
ಲಾಗುತ್ತಿದೆ. ಅಜಂ ಎ ಉತ್ಪತ್ತಿರಹಿತನನ್ನಾಗಿ. ಅನಶ್ಚಾಸೌ ಆದಿಶ್ಚಅನಾದಿಃ, ತಂ ಅನಾದಿಂ ಎಂದು 
ಕರ್ಮಧಾರಯಸಮಾಸ. "ಣಿಚ್‌'ಪ್ರತ್ಯಯದ ಅರ್ಥವನ್ನು ತನ್ನ ಅರ್ಥದಲ್ಲಿ ಅಡಗಿಸಿ 
ಕೊಂಡಿರುವ, ಚೇಷ್ಟೆ (ಪ್ರವೃತ್ತಿ) ಎಂಬ ಅರ್ಥದಲ್ಲಿರುವ "ಅನ'ಧಾತುವಿಗೆ ಪಚಾದ್ಯಚ್‌ ಪ್ರತ್ಯಯ 
ಸೇರಿದಾಗ "ಅನ' ಎಂಬ ಪದದ ನಿಷ್ಪತ್ತಿ. ಹಾಗಾಗಿ ಅನ ಎಂದರೆ ಎಲ್ಲರಲ್ಲೂ ಚೇಷ್ಟೆ (ಪ್ರವೃತ್ತಿ) 
ಯನ್ನುಂಟುಮಾಡುವವನು ಎಂದರ್ಥ. ಆದಿ ಎಂದರೆ, ಎಲ್ಲದಕ್ಕೂ ಕಾರಣನು ಎಂದರ್ಥ. 
ಆದುದರಿಂದ ಅನಾದಿ ಎಂದೆನ್ನುವುದಕ್ಕೆ ಸರ್ವಚೇಷ್ನಕನನ್ನಾಗಿ ಹಾಗೂ ಸರ್ವಕಾರಣನನ್ನಾಗಿ 
ಎಂದು ಅರ್ಥವಾಯಿತು. ಅಥವಾ ಅನಸ್ಯ ಆದಿಃ ಅನಾದಿಃ | ತಂ ಅನಾದಿಂ ಎಂದು ಷಷ್ಠೀ 
ತತ್ಪುರುಷಸಮಾಸ. ಆಗ ಅನಸ್ಯ - ಸರ್ವಚೇಷ್ಟಕನೆನಿಸಿರುವ ಮುಖ್ಯಪ್ರಾಣದೇವರಿಗೆ, ಆದಿಂ- 


584 ಗೀತಾವಿವೃತಿ 


ಕಾರಣನನ್ನಾಗಿ ಎಂದರ್ಥವಾಗುತ್ತದೆ ಹಾಗೂ ಜಗತ್ತಿಗೆ ಮಹಾಸ್ವಾಮಿಯನ್ನಾಗಿ ನನ್ನನ್ನು ಯಾರು 
ತಿಳಿದುಕೊಳ್ಳುತ್ತಾನೋ ಅಂತಹ ಅಧಿಕಾರಿಯು ಮರ್ತ್ಯರಲ್ಲೆಲ್ಲಾ ಅಸಮ್ಮೂಢಃ- ಸಮ್ಮೋಹ 
ರಹಿತನೆನಿಸಿಐ ಭ್ರಾಂತಿರಹಿತನೆನಿಸಿ ಎಲ್ಲ ಪಾಪಗಳಿಂದ ಸಂಪೂರ್ಣವಾಗಿ ಬಿಡುಗಡೆ 
ಹೊಂದುತ್ತಾನೆ. ಅಂದರೆ - ಮುಕ್ತನೆನಿಸುತ್ತಾನೆ. 


ವಿವರಣೆ- ಅನ ಧಾತುವಿಗೆ ಚೇಷ್ಟೆ (ಪ್ರವೃತ್ತಿ) ಎಂದರ್ಥ. ಹಾಗಾಗಿ ಅನಿತಿ ಎಂದರೆ ಪ್ರವೃತ್ತ 
ನಾಗಿದ್ದಾನೆ ಎಂದರ್ಥ. ಈ ಅರ್ಥದಲ್ಲಷ್ಟಕ ಧಾತುವಿಗೆ "ಪಚಾದ್ಯಚ್‌' ಎಂದು ವ್ಯಾಕರಣದಲ್ಲಿ 
ಪ್ರಸಿದ್ಧವಾದ "ಅಚ್‌' ಪ್ರತ್ಯಯ ಸೇರಿದರೆ ಉಂಟಾಗುವ "ಅನ ' ಎಂಬೀ ಪದವು 
"ಪ್ರವೃತ್ತಿಯುಳ್ಳವನು' ಎಂಬೀ ಅರ್ಥವನ್ನು ಕೊಡಲು ಸಾಧ್ಯ. ಆದರೆ ಪ್ರಕೃತ ನಮಗೆ ಆ 
ಪದದಿಂದ ಸಿಗ ಬೇಕಾದ ಅರ್ಥ "ಪರರಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುವವನು 
ಎಂದೆನ್ನುವುದಾಗಿದೆ. ಈ ಪದದಿಂದ ಈ ಅರ್ಥಸಿಗಬೇಕೆಂಬ ಉದ್ದೇಶದಿಂದ ಗೀತಾವಿವೃತಿಯಲ್ಲಿ 
'ಅಂತರ್ಣೀತ- ಣ್ಯರ್ಥಾತ್‌ ಅನಿತೇಃ' ಎಂದೆನ್ನಲಾಗಿದೆ. ಪ್ರಕೃತ ಈ ಅನಧಾತುವು ಪ್ರವೃತ್ತಿ 
ಎಂದಿಷ್ಟೆ ಅರ್ಥದಲ್ಲಿಲ್ಲ . ತನ್ನ ಈ ಅರ್ಥದ ಜೊತೆಗೆ "ಣಿಚ್‌' ಪ್ರತ್ಯಯದ ಅರ್ಥವಾದ 
ಪ್ರೇರಣೆಯನ್ನು ಅಡಗಿಸಿಕೊಂಡಿದೆ. ಹಾಗಾಗಿ ಅಂತಹ ಈ ಅನಧಾತುವಿನಿಂದ ನಿಷ್ಠನ್ನವಾದ 
'ಅಚ್‌' ಪ್ರತ್ಯಯಾಂತ ವಾದ "ಅನ ' ಎಂಬ ಈ ಪದವು ಪ್ರವೃತ್ತಿ ಉಳ್ಳವನು ಎಂದು 
ಅರ್ಥವನ್ನು ಕೊಡದೆ, “ಪರರಲ್ಲಿ ಆಗಬೇಕಾದ ಪ್ರವೃತ್ತಿಯನ್ನು ಪ್ರೇರಿಸುವವನು' ಎಂಬ 
ಅರ್ಥವನ್ನು ಕೊಡಲು ಸಮರ್ಥ ವೆನಿಸುತ್ತದೆ. ಆದುದರಿಂದ ಪ್ರಕೃತ ಪರಮಾತ್ಮನ ಪರವಾಗಿ ಈ 
ಪದದಿಂದ ಸಿಗಬೇಕಾದ, "ಎಲ್ಲರಲ್ಲಿ ಪ್ರವೃತ್ತಿಯನ್ನು ಪ್ರೇರಿಸುವವನು ಸರ್ವ ಪ್ರವರ್ತಕನು' 
ಎಂಬೀ ಅರ್ಥವು ಸಿದ್ಧಿಸುತ್ತದೆ ಎಂದಿಷ್ಟು ಈ ಗೀತಾ ವಿವೃತಿಯ ಅಭಿಪ್ರಾಯವಾಗಿದೆ. ॥ 3 ॥ 
ಜೀವರಿಗೆ ಬುದ್ದಾ ದಿ ಪ್ರಧಾನಧರ್ಮಪ್ರದನು ಪರಮಾತ್ಮ 
ಬುದ್ಧಿರ್ಜಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ । 
ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ 11 4 ॥| 
ಅರ್ಥ- "ಯಾವುದು ಕಾರ್ಯ; ಯಾವುದು ಅಕಾರ್ಯ' ಎಂಬೀ ರೀತಿಯ ವಿವೇಕಜ್ಞಾನ, 
ಸಾಮಾನ್ಯವಾಗಿ ಎಲ್ಲಾವಿಧದ ಜ್ಞಾನ, ಕೈಗೊಳ್ಳಲು ಅನರ್ಹವಾದ ವಿಷಯದಲ್ಲಿಇಚ್ಛೆಯುಂಟಾಗ 
ದಿರುವುದು, ಭ್ರಾಂತಿ ಸಂಭವಿಸದಿರುವುದು, ಕ್ರೋಧವಿಲ್ಲದಿರುವಿಕೆಯಿಂದ ಸಹಿತವಾದ 
ಅಪಕಾರಿಗೆ ಅಪಕರಿಸದೇ ಇರುವುದು ಎಂಬೀ ರೀತಿಯ ಸದ್ಗುಣ, ಸರಿಯಾಗಿ ಅರಿತುಕೊಂಡು 
ಕಾರ್ಯದಲ್ಲಿ ಪ್ರವೃತ್ತಿಮಾಡುವುದು ಹಾಗೂ ಮಾತನಾಡುವುದು, ಇಂದ್ರಿಯಗಳ ನಿಗ್ರಹ, 


ಅಧ್ಯಾಯ 10 585 


ಪರಮಾತ್ಸನಲ್ಲಿ ನಿಷ್ಯೆ ಸುಖ, ದುಃಖ, ಉತ್ಪತ್ತಿ, ಸ್ಥಿತಿ, ಹೆದರಿಕೆ, ಹೆದರಿಕೆಗೆ ವಿರುದ್ಧವಾದ ಮನಖ್ಯತಿ 
(ಪ್ರಾಣಿಗಳಲ್ಲಿರುವ ಎಲ್ಲಾಈ ಧರ್ಮಗಳು ನನ್ನಿಂದಲೇ ಉಂಟಾಗುತ್ತವೆ). 


ಮುಕ್ತಿ ಹೇತುಜ್ಞಾನವಿಷಯತ್ನಮಹಿಮಾನಮುಕ್ತಾ  ಬುದ್ದ್ಯಾದಿಪ್ರದತ್ತ- 
ಮಹಿಮಾನಂ ಚಾಂಹ- ಬುದ್ಧಿ! ರಿತಿ ॥ ಯದ್ವಾ “ಅಹಮಾದಿರ್ಹಿ ದೇವಾನಾಂ' ಅತಿ 
ದೇವಾದ್ಯುಪಲಕ್ಷಿತಸರ್ವಕಾರಣತ್ಹಂ ಸ್ವಸ್ಯೋಕ್ತಮ್‌ । ತತ್ರ ಕೇಷಾಂಚಿದ್‌ 
ಬುದ್ದ್ಯಾದೀನಾಂ ಮಹರ್ಷ್ಯಾದೀನಾಂ ಚ ಸಾಮರ್ಥ್ಯಾತಿಶಯೋಪೇತತಯಾ 
ನಿರ್ಮಾಣರೂಪವಿಶೇಷಕಾರಣತ್ಹೋಕ್ಳ್ಯಾ ಪ್ರಾಗುಕ್ತಂ ಪ್ರಪಂಚಯತಿ- ಬುದ್ಧಿ- 
ರಿತ್ಯಾದಿತ್ರಯೇಣ ॥ ಬುದ್ದಿರಂತಃಕರಣಂ ಕಾರ್ಯಾಕಾರ್ಯನಿಶ್ಚಯೋ ವಾ । 
ಜ್ಞಾನಂ ತು ಪ್ರತೀತಿಸಾಮಾನ್ಯಮ್‌ । ಅಸಮ್ಮೋಹಃ ಅಕಾರ್ಯೆಚ್ಛಾ5 ಭಾವಃ 
ಮಿಥ್ಯಾಜ್ಞಾನಾಭಾವೋ ವಾ । ಕ್ಷಮಾ ಕ್ರೋಧಾಭಾವೇನ ಸಹಾಪಕರ್ತುರನಪ- 
ಕರಣಮ್‌ । ಸತ್ಯಂ ಯಥಾರ್ಥಜ್ಞಾನಪೂರ್ವಕಮನುಷ್ಠಾನಂ ವಚನಂ ವಾ। 
ದಮ ಇಂದ್ರಿಯನಿಗ್ರಹಃ । ಶಮೋ ಭಗವನ್ನಿಷ್ಠತಾ | ಸುಖಮನುಕೂಲವೇದ- 
ನೀಯಮ್‌ । ದುಃಖಂ ಪ್ರತಿಕೂಲವೇದನೀಯಮ್‌ । ಭವ ಉತ್ಪತ್ರಿಃ । ಭಾವಃ 
ಸತ್ತಾ | ಭಯಂ ತ್ರಾಸಃ | ಅಭಯಂ ತ್ರಾಸವಿರೋಧಿಮನೋವ್ಯಾಪಾರಃ 114 || 


ಅನುವಾದ- ಹಿಂದಿನ ಶ್ಲೋಕದಲ್ಲಿ "ಮೋಕ್ಷಕ್ಕೆ ಕಾರಣವಾದ ಜ್ಞಾನಕ್ಕೆ ವಿಷಯ ನಾನು' ಎಂಬ 
ತನ್ನ ಮಹಿಮೆಯನ್ನು ಹೇಳಿ "ಬುದ್ಧಿರ್ಜಾನಂ' ಎಂಬಿತ್ಯಾದಿ ಮುಂದಿನ ಮೂರು ಶ್ಲೋಕಗಳಲ್ಲಿ 
ಪ್ರಾಣಿಗಳಿಗೆ ಬುದ್ಧ್ವಾದಿಗಳನ್ನು ಅನುಗ್ರಹಿಸುವವನು' ಎಂಬ ತನ್ನ ಮಹಿಮೆಯನ್ನು 
ಪರಮಾತ್ಮನು ಪ್ರಚುರಪಡಿಸುತ್ತಿದ್ದಾನೆ. ಅಥವಾ ಹಿಂದೆ ಎರಡನೆಯ ಶ್ಲೋಕದಲ್ಲಿ 
“ಅಹಮಾದಿರ್ಹಿ ದೇವಾನಾಂ' ಎಂಬಿತ್ಯಾದಿ ಮಾತಿನಲ್ಲಿರುವ "ದೇವಾನಾಂ' ಎಂಬ ಪದದಿಂದ 
ಸಕಲ ಜಗತ್ತನ್ನು ಇಟ್ಟುಕೊಂಡು, "ಸರ್ವ ಕಾರಣನು ಪರಮಾತ್ಮ' ಎಂಬೀ ಪ್ರಮೇಯವು 
ಹೇಳಲ್ಪಟ್ಟಿದೆ. ಮುಂದಿನ ಮೂರು ಶ್ಲೋಕಗಳಲ್ಲಿ ""ಆ "ಸರ್ವ'ದಲ್ಲಿ ಸೇರಿರುವ ಬುದ್ಧ್ಯಾದಿ 
ಗಳನ್ನು ಹಾಗೂ ಮಹಷ್ಯಾ ೯ದಿಗಳನ್ನು ವಿಶಿಷ್ಟ ಸಾಮಥಣ್ಯವುಳ್ಳವುಗಳನ್ನಾ ಗಿ ನಿರ್ಮಿಸುವುದು'' 
ಎಂಬ ಬಗೆಯ ಪರಮಾತ್ಮನ ವಿಶೇಷಕಾರಣತ್ವವನ್ನು ಹೇಳುವ ಮೂಲಕ ಎರಡನೆಯ ಶ್ಲೋಕದಲ್ಲಿ 
ಹೇಳಲಾಗಿರುವ ಆ ಪ್ರಮೇಯವನ್ನು ವಿವರಿಸಲಾಗುತ್ತಿದೆ. ಬುದ್ಧಿಃ: ಅಂತಃಕರಣ ಅಥವಾ 
ಯಾವುದು ಕಾರ್ಯ ಯಾವುದು ಅಕಾರ್ಯ ಎಂಬ ಈ ರೀತಿಯ ವಿವೇಕ. ಜ್ಞಾನಂ- 
ಸಾಮಾನ್ಯವಾಗಿ ಎಲ್ಲಾವಿಧದ ಅರಿವು. ಅಸಂಮೋಹಃ- ಮಾಡಲು ಅನರ್ಹವಾದುದರಲ್ಲಿ 
'ಮಾಡಬೇಕು' ಎಂಬ ಈ ರೀತಿಯ ಇಚ್ಛೆ ಉಂಟಾಗದೆ ಇರುವುದು. ಅಥವಾ ಭ್ರಾಂತಿ 


586 ಗೀತಾವಿವೃತಿ 


ಇಲ್ಲದಿರುವುದು. ಸತ್ಯಂ - ಸರಿಯಾಗಿ ಅರಿತು ಕಾರ್ಯನಿರ್ವಹಿಸುವುದು, ಅಥವಾ ಸರಿಯಾಗಿ 
ಅರಿತುಕೊಂಡು ಮಾತನಾಡುವುದು. ದಮಃ- ಇಂದ್ರಿಯ ನಿಗ್ರಹ (ಇಂದ್ರಿಯಗಳ ಮೇಲೆ 
ಹತೋಟಿ) ಶಮಃ - ಪರಮಾತ್ಮನಲ್ಲಿನಿಷ್ಠೆ. ಸುಖಂ- ಇದು ನನಗೆ ಅನುಕೂಲವಾಗಿದೆ ಎಂಬ 
ಭಾವನೆಗೆ ವಿಷಯವಾಗಿರುವಂತದ್ದು. ದುಃಖಂ- ಇದು ನನಗೆ ಪ್ರತಿಕೂಲವೆನಿಸಿದೆ ಎಂಬ 
ಭಾವನೆಗೆ ವಿಷಯವಾಗಿರುವಂತದ್ದು ಭವಃ: ಉತ್ಪತ್ತಿ. ಭಾವಃ: ಇರುವಿಕೆ, ಭಯಂ ಹೆದರಿಕೆ. 
ಅಭಯಂ: ಭಯಕ್ಕೆ ವಿರುದ್ಧವಾದ ಮನಸ್ಥಿತಿ. ॥1 4 ॥1 


ಅಹಿಂಸಾ ಸಮತಾ ತುಪ್ಪಿಸ್ತಪೋ ದಾನಂ ಯಶೋಂಯಶಃ । 
ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ಗಿಧಾಃ 11 5 |! 


ಅರ್ಥ- ಅಹಿಂಸೆ, ಸಮತ್ವ, ತೃಪ್ತಿ , ತಪಸ್ಸು, ದಾನ, ಯಶಸ್ಸು, ಅಪಕೀರ್ತಿ, ಹೀಗೆ ನಾನಾ 
ವಿಧವಾದ ಈ ಧರ್ಮಗಳೆಲ್ಲಾ ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ನನ್ನಿಂದಲೇ ಉಂಟಾಗುತ್ತಿವೆ. 


ಅಹಿಂಸಾ ಪರಪ್ರಾಣಿಪೀಡಾರಭಾವಃ | ಸಮತಾ ದ್ವಂದ್ದೇಷು ನಿರ್ವಿ- 
ಕಾರತ್ನಮ್‌ । ತುಪ್ಪಿರ್ದಿಷಯಾಲಂಬುದ್ದಿಃ । ತಪೋ ಬ್ರಹ್ಮಚರ್ಯಾದಿಃ | 
ದಾನಂ ಧರ್ಮಾರ್ಜಿತವಿತ್ತಸ್ಯ ಪರಸ್ಪತ್ತಾ, ಪಾದನಮ್‌ । ಯಶಃ ಕೀರ್ತಿಃ ! 
ಅಯಶೋತಪಕೀರ್ತಿಃ ॥ ಪೃಥಗ್ಡಿಧಾಃ ನಾನಾವಿಧಾಃ ಏತೇ ಭಾವಾಃ ಧರ್ಮಾಃ 
ಭೂತಾನಾಂ ಪ್ರಾಣಿನಾಂ ಮತ್ತ ಏವ ಭವಂತಿ ಇತಿ ॥ 5 ॥ 


ಅನುವಾದ- ಅಹಿಂಸಾ: ಬೇರೆಪ್ರಾಣಿಗಳನ್ನು ಹಿಂಸಿಸದೆ ಇರುವುದು. ಸಮತಾ: ಸುಖ- 
ದುಃಖ ಮೊದಲಾದ ಪರಸ್ಪರ ವಿರುದ್ಧ ಸ್ಥಿತಿಗಳಲ್ಲಿ ವಿಕಾರ ಹೊಂದದೆ ಇರುವುದು. ತುಷ್ಟಃ 
ಪ್ರಾಪಂಚಿಕ ಭೋಗದ ವಿಷಯದಲ್ಲಿ “ಸಾಕು' ಎಂಬೀರೀತಿಯ ತೃಪ್ತಿ. ತಪಃ- ಬ್ರಹ್ಮಚರ್ಯಾದಿ 
ಗಳು. ದಾನಂ- ನ್ಯಾಯ ಮಾರ್ಗದಿಂದ ಸಂಪಾದಿಸಿದ ಸಂಪತ್ತನ್ನು ಯೋಗ್ಯರಾದ ಬೇರೆಯವರ 
ಕೈಗೆ ಸೇರಿಸುವುದು. ಯಶಃ: ಕೀರ್ತಿ. ಅಯಶಃ- ಅಪಕೀರ್ತಿ, ಪೃಥಗ್‌ವಿಧಾಃ- ನಾನಾ 
ವಿಧವಾದ ಈ ಎಲ್ಲಾ, ಭಾವಾಃ-: ಧರ್ಮಗಳು, ಭೂತಾನಾಂ: ಪ್ರಾಣಿಗಳಿಗೆ ನನ್ನಿಂದಲೇ 
ಉಂಟಾಗುತ್ತಿವೆ. 15 ॥ 
ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಾಸ್ತಥಾ । 
ಮದ್ಭಾವಾ ಮಾನಸಾ ಜಾತಾ ಯೇಷಾಂ ಲೋಕ ಇಮಾಃ ಪ್ರಜಾಃ 1161 
ಅರ್ಥ- ಹಿಂದಿನ ಮನ್ನಂತರದಲ್ಲಿದ್ದಮರೀಚಿ, ಅತ್ರಿ, ಅಂಗೀರಸ, ಪುಲಸ್ಸ್ಯ, ಪುಲಹ, ಕ್ರತು, 
ವಸಿಷ್ಠ ಎಂಬ ಏಳು ಖಯಷಿಗಳು, ಯಾವ ನಾಲ್ಕು ಮನುಗಳ ಮಗ, ಮೊಮ್ಮಗ ಎಂಬಿತ್ಯಾದಿ 


ಅಧ್ಯಾಯ 10 587 


ರೀತಿಯಿಂದ ಲೋಕದಲ್ಲಿರುವ ಈ ಜೀವರೆಲ್ಲಇದ್ದಾರೋ ಅಂತಹ ಬ್ರಹ್ಮದೇವರ ಮನಸಿನಿಂದ 
ಹುಟ್ಟಿರುವ ಸ್ವಾಯಂಭುವ, ಸ್ವಾರೋಚಿಷ, ರೈವತ, ಉತ್ತಮ ಎಂದು ಪ್ರಸಿದ್ಧರಾಗಿರುವ ನಾಲ್ಕು 
ಮಂದಿ ಮನುಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬೀ ನಾಲ್ಕುವರ್ಣಗಳಿಗೆ ಸೇರಿರುವ, 
'ಜ್ಞಾನಿಗಳಾಗಿರುವುದರಿಂದ' ಮನುಗಳೆಂದು ಗುರುತಿಸಲ್ಪಡುತ್ತಿರುವ ಬ್ರಹ್ಮಾದಿದೇವತೆಗಳು 


ಇವರೆಲ್ಲರೂ ನನ್ನಿಂದಲೇ ಜನ್ಮವನ್ನು ತಾಳಿರುವರು. 


ನ ಕೇವಲಂ ಭೂತಾನಾಂ ಬುದ್ದಾ 2ದಿಧರ್ಮಾಃ ಮತ್ತೋ ಭವಂತಿ 1 ಕಿಂತು 
ಭೂತಾನ್ಯಪಿ ಮತ್ತ ಏವ ಭವಂತೀತ್ಯಾಹ- ಮಹರ್ಷಯ ಇತಿ ॥ "ಮರೀಚಿ- 
ರತ್ರ್ಯಂಗಿರಸೌ ಪುಲಸ್ವಃ ಪುಲಹಃ ಕ್ರತುಃ | ವಸಿಷ್ಠಶ್ಚ ಮಹಾತೇಜಾಃ ಪೂರ್ವೇ 
ಸಪ್ತರ್ಷಯಃ ಸ್ಥ ತಾಃ (ಮೋಕ್ಷಧರ್ಮೆ) ಇತ್ಯುಕ್ತಾಃ | ಪೂರ್ವೇ ಪೂರ್ವ- 
ಮನ್ನಂತರಸ್ಥಾಃ ಸಪ್ತಮಹರ್ಷಯಃ । ಮಾನಸಾಃ ಬ್ರಹ್ಮಣೋ ಮನೋತಪತ್ಯ- 
ತಯಾ ಜಾತಾಃ ಪೂರ್ವೇ ಪ್ರಾಥಮಿಕಾಶ್ನತ್ನಾರಃ ಸ್ಥಾಯಂಭುವಸ್ಟಾರೋಚಿಷ- 
ರೈವತೋತ್ತಮಾಖ್ಯಾಃ ಮನವಃ | 


ಅನುವಾದ- ಪ್ರಾಣಿಗಳ ಬುದ್ಧ್ಯಾದಿ ಧರ್ಮಗಳು ನನ್ನಿಂದ ಹುಟ್ಟಿದವು ಎಂದಿಷ್ಟೇ ಅಲ್ಲ 
ಪ್ರಾಣಿಗಳೂ ಕೂಡಾ ನನ್ನಿಂದಲೇ ಹುಟ್ಟುತ್ತವೆ ಎಂಬ ಪ್ರಮೇಯವನ್ನು 'ಮಹರ್ಷಯಃಸಪ್ತ' 
ಎಂಬ ಶ್ಲೋಕದಲ್ಲಿಪ್ರಚುರ ಪಡಿಸಲಾಗುತ್ತಿದೆ. 
"ಮರೀಚಿರತ್ರ ,೦ಗೀರಸೌ ಪುಲಸ್ಕ್ಯಃ ಪುಲಹಃ ಕ್ರತುಃ | 
ವಸಿಷ್ಠಶ್ವ ಮಹಾತೇಜಾಃ ಪೂರ್ವೇ ಸಪ್ತರ್ಷಯಃ ಸ್ಟೃತಾಃ॥ ' 
ಎಂದು ಮೋಕ್ಷಧರ್ಮದಲ್ಲಿ ಹೇಳಲಾಗಿರುವ, ಪೂರ್ವೇ: ಹಿಂದಿನ ಮನ್ನಂತರದಲ್ಲಿದ್ದ 
ಏಳುಮಂದಿ ಯಷಿಗಳು, ಮಾನಸಾಃ- ಬ್ರಹ್ಮದೇವರ ಮನಸಿನ ಮಕ್ಕಳಾಗಿರುವ ಪೂರ್ವೇ: 
ಮನುಗಳಲ್ಲಿಮೊದಲಿಗರಾಗಿರುವ, ಸ್ವಾಯಂಭುವ, ಸ್ಟಾರೋಚಿಷ, ರೈವತ, ಉತ್ತಮ ಎಂದು 
ಪ್ರಸಿದ್ಧ! ರಾದ ನಾಲ್ಕು ಜನ ಮನುಗಳು. 
ದೇವತೆಗಳಲ್ಲಿಯೂ ವರ್ಣ ವ್ಯವಸ್ಥೆ 
ಯದ್ವಾ ಮನು ಅವಬೋಧನೇ ಇತ್ಯತಃ ಉಪ್ರತ್ಯಯೇ ಬೋಧವೈಶೇಷ್ಯಾದ್‌ 
ಬ್ರಹ್ಮಾದ್ಯಾ ದೇವಾಃ ವಿಪ್ರಕ್ಷತ್ರಿಯವೈಶ್ಯಶೂದ್ರಭೇದೇನ ಚತುರ್ಧಾ ಸ್ಥಿತತ್ವಾ- 
ಚ್ಛತ್ತಾರಃ 1 ಉಕ್ತಂ ಹಿ ಬೃಹದ್ಭಾಷ್ಯೇ ಪ್ರಥಮಾಧ್ಯಾಯೇ ಚತುರ್ಥೇತ- 
ವ್ಯಾಕೃತಬ್ರಾಹ್ಮಣೇ- 


588 


ಗೀತಾವಿವೃತಿ 


"ವಿಷ್ಣೋರ್ಬ್ರ್ರಾಹ್ಮಣಜಾತಿಃ ಸನ್‌ ಜಜ್ಞೇ ಬ್ರಹ್ಮಾ ಚತುರ್ಮುಖಃ | 
ಇತೋತಗ್ರೇ ಜಗತಸ್ತಸ್ಮಾತ್‌ ಕ್ಷತ್ರಜಾತಿರಜಾಯತ ॥ 
ವಾಯುಃ ಸದಾಶಿವೋ5ನಂತೋ ಗರುಡಃ ಶಕ್ರ ಏವ ಚ! 
ಕಾಮಶ್ಚ ವರುಣಶ್ಚೈವ ಸೋಮಃ ಸೂರ್ಯೋ ಯಮಸ್ತಥಾ ॥ 
ಏವಮಾದ್ಯಾಃ ಕ್ಷತ್ರಿಯಾಸ್ತು ದೇವತಾ ಬ್ರಹ್ಮನಿರ್ಮಿತಾಃ IW’ ಇತಿ | 


ತಥಾ, 


“ಎವಸ್ಟ ದಿಂದ್ರವರುಣವಿಷ್ಣುಭ್ಯೋತನ್ಯೇರದಿತೋ ಸುತಾಃ! 

ರುದ್ರಾದನ್ಯೇ ತಥಾ ರುದ್ರಾಃ ವಾಯೋರನ್ಯೇ ಚ ವಾಯವಃ । 
ಅಗ್ನೇರನ್ಯೇ ಚ ವಸವೋ ವೈಶ್ಯಾ ಇತ್ಯೇವ ಕೀರ್ತಿತಾಃ ॥ 

ತಥಾರಶ್ಚಿನೌ ಪೃಥಿವೀ ಚೈವ ಕಾಲಾ ಮೃತ್ಯವ ಏವ ಚ | 

ಶೂದ್ರದೇವಾಃ ಸಮುದ್ದಿಷ್ಟಾ ದೇವವರ್ಣಾ ಅತಿ ಸ್ಮೃತಾಃ ॥1' ಇತಿ ಚ ॥ 


ಎವಸ್ಟದಿಂದ್ರವರುಣಾನಾಂ ಕ್ಷತ್ರಿಯತ್ವಾದ್ವಿಷ್ಟೋರವರ್ಣತ್ಕಾತ್ರೇಭ್ಯೋಠ ನ್ಯೇಠ- 
ಷ್ಟಾವಾದಿತ್ಯಾ ಗ್ರಾಹ್ಯಾ ಇತಿ ವಿಷ್ಣುಭ್ಯ ಇತ್ಯುಕ್ತಮ್‌ । ಅಗ್ನೇರ್ಬಾಹ್ಮಣತ್ಸಾತ್‌ 
ಅಗ್ನೇರನ್ಯ ಇತ್ಯುಕ್ತಮ್‌ । ಸಪ್ರೈವ ವಸವೋ ವೈಶ್ಯಾಃ । ಸದಾಶಿವಸ್ಯ ಕ್ಷತ್ರಿಯತ್ತಾದ್‌ 
ರುದ್ರಾದನ್ಯ ಇತ್ಯುಕ್ತಮ್‌ । ದಶೈವ ರುದ್ರಾ ವೈಶ್ಯಾ ಇತ್ಯರ್ಥಃ | ಮದ್ಭಾವಾ ಮತ್ತೋ 
ಭಾವೋ ಜನ್ಮ ಯೇಷಾಂ ತೇ ಮದ್ಭಾವಾಃ ಮತ್ತ ಏವೋತ್ಪತ್ತಿಮಂತ ಇತ್ಯರ್ಥಃ | 
ಲೋಕೇ ಇಮಾಃ ಪ್ರಜಾ ಯೇಷಾಂ ಪ್ರಾಗುಕ್ತಮನೂನಾಂ ಪುತ್ರಪೌತ್ರಾದಿ- 
ರೂಪೇಣ ವರ್ತಂತೇ ತೇ ಮದ್ದಾವಾ ಇತ್ಯನ್ಹಯಃ । ನ ಚ "ತತೋ ಮನೂನ್‌ 
ಸಸರ್ಜಾಂತೇ ಮನಸಾ ಲೋಕಭಾವನಾನ್‌' (ಭಾಗ 3-21-49) ಇತ್ಯುಕ್ಕಾ 
ಬ್ರಹ್ಮಸೃಷ್ಟಾನಾಂ ಸ್ಥಾಯಂಭುವಾದೀನಾಂ ಕಥಂ ಮದ್ಭಾವಾ ಇತ್ಯುಕ್ತಿಃ ? ಇತಿ 
ಶಂಕ್ಯಮ್‌ | ಬ್ರಹ್ಮಾಂತರ್ಯಾಮಿಣೋ ಮತ್ತೋ ಜನಿಮಂತ ಇತ್ಯರ್ಥಕತ್ವಾ- 
ನೃದ್ಧಾವಾ ಇತ್ಯಸ್ಯ | ಬ್ರಹ್ಮಾತು ದ್ವಾರಮಾತ್ರಮ್‌ | ನ ಚೈವಮಪಿ ಪ್ರಿಯವ್ರತಾದ್ಯ- 
ಪತ್ಯತಾದಶಾಯಾಮೇವೋತ್ಪನ್ನಾನಾಂ ತೇಷಾಂ ಮನುಸಂಜ್ಞಕತ್ಸೇನ ಮಾನಸತ್ವ- 
ವೇಲಾಯಾಂ ತದಭಾವೇನ ಮನವ ಇತಿ ಉಕ್ತಿರಯುಕ್ತೇತಿ ವಾಚ್ಯಮ್‌ । ಮಾನಸ- 
ದೇಹಾತ್ಯಾಗೇನೈವ ಪ್ರಿಯವ್ರತಾದಾವುತ್ತನ್ನಾನಾಂ ದ್ವಯೋರ್ದೇಹಯೋರೈಕ್ಯೇನ 
ಮಾನಸತ್ತೋಪಪತ್ತೇಃ ಇತ್ಯೇತದ್‌ಭಾಷ್ಯಟೀಕಾಯಾಮೇವೋಕ್ತೇಃ 11 6 ॥ 


ಅಧ್ಯಾಯ 10 589 


ಅನುವಾದ- ಅಥವಾ ಈ ಮನುಶಬ್ದವು ಜ್ಞಾನ ಎಂಬ ಅರ್ಥದಲ್ಲಿರುವ ಮನು ಧಾತುವಿಗೆ 
'ಉ' ಪ್ರತಯ ಸೇರಿದಾಗ ಮನ್‌ * ಉ ಎ ಮನು ಎಂಬೀರೀತಿಯಲ್ಲಿ ನಿಷ್ಠನ್ನವಾಗಿದ್ದು , 
ಜ್ಞಾನಾತಿಶಯವಿರುವ ಕಾರಣದಿಂದ ಬ್ರಹ್ಮಾದಿದೇವತೆಗಳನ್ನು ಹೇಳುತ್ತಿದೆ. ಈ ದೇವತೆಗಳು 
ಬ್ರಾಹ್ಮಣ, ಕ್ಛತ್ರಿಯ, ವೈಶ್ಯ ಹಾಗೂ ಶೂದ್ರ ಎಂಬೀ ಪ್ರಕಾರಗಳಿಂದ ನಾಲ್ಕು ವಿಧ 
ವಾಗಿರುವುದರಿಂದ ಅವರನ್ನು ಇಲ್ಲಿ ಚತ್ಹಾರಃ (ನಾಲ್ಕುಮಂದಿ) ಎಂದು ಉಲ್ಲೇಖಿಸಲಾಗಿದೆ. 
ಬ್ರಹ್ಮಾದಿದೇವತೆಗಳಲ್ಲಿಯೂ ಬ್ರಾಹ್ಮಣಾದಿವರ್ಣವ್ಯವಸ್ಥೆ ಇದೆ ಎಂದೆನ್ನುವುದು 
ಬೃಹದಾರಣ್ಯಕೋಪನಿಷತ್‌ ಭಾಷ್ಯದ ಮೊದಲನೆಯ ಅಧ್ಯಾಯದ ನಾಲ್ಕನೆಯ ಅವ್ಯಾಕೃತ 
ಬ್ರಾಹ್ಮಣದಲ್ಲಿ ಪ್ರಮಾಣವನ್ನು ಉಲ್ಲೇಖಿಸುವ ಮೂಲಕ ಆಚಾರ್ಯರಿಂದ ಹೀಗೆ 
ನಿರೂಪಿಸಲ್ಪಟ್ಟಿದೆ- "ಜಗತ್ತಿನ ಆದಿಕಾಲದಲ್ಲಿ ವಿಷ್ಣುವಿನಿಂದ ಚತುರ್ಮುಖ ಬ್ರಹ್ಮದೇವರು 
ಬ್ರಾಹ್ಮಣ ಜಾತಿಯುಳ್ಳವರಾಗಿ ಜನಿಸಿದರು. ಆ ಬ್ರಹ್ಮದೇವರಿಂದ ಕ್ಷತ್ರಿಯಜಾತಿಯು ಹುಟ್ಟಿತು. 
ವಾಯುದೇವರು, ರುದ್ರದೇವರು (ಸದಾಶಿವ) ಶೇಷದೇವರು, ಗರುಡದೇವರು, ಇಂದ್ರ (ಶಕ್ರ) 
ದೇವ, ಇವರೆ ಮೊದಲಾದವರು ಬ್ರಹ್ಮದೇವರಿಂದ ಜನಿಸಿದ ಕ್ಚತ್ರಿಯರೆನಿಸಿರುವರು'- ಎಂದು. 
ಹಾಗೆಯೇ ವಿವಸ್ತಾನ್‌, ಇಂದ್ರ, ವರುಣ, ಎಷ್ಟು ಈ ನಾಲ್ದರಿಗಿಂತ ಇತರರಾದ ಎಂಟು ಮಂದಿ 
ಅದಿತಿಯ ಮಕ್ಕಳು (ಆದಿತ್ಯರು) ವಾಯುಗಳಲ್ಲಿಮುಖ್ಯಪ್ರಾ ಣನಿಗಿಂತ ಇತರರಾದ ವಾಯು 
ಗಳು, ಅಷ್ಟವಸುಗಳಲ್ಲಿ ಅಗ್ನಿಗಿಂತ ಇತರರಾದ ಏಳು ಮಂದಿ ವಸುಗಳು, ವೈಶ್ಯರೆಂದು 
ಪರಿಗಣಿಸಲ್ಪಟ್ಟಿರುವರು' ಹಾಗೆಯೇ ಇಬ್ಬರು ಅಶ್ಲಿನಿದೇವತೆಗಳು, ಪೃಥಿವೀದೇವಿ. ಕಾಲದೇವತೆ 
ಗಳು, ಮೃತ್ಯುದೇವತೆಗಳು ಇವರೆಲ್ಲರೂ ಶೂದ್ರದೇವತೆಗಳಂದೇ ಉಲ್ಲೇಖಿಸಲ್ಪಟ್ಟಿದ್ದಾರೆ. ಹೀಗೆ 
ದೇವತೆಗಳಿಗೆ ಸಂಬಂಧಿಸಿದಂತೆ ವರ್ಣಗಳು ಪ್ರಮಾಣಸಿದ್ಧವೆನಿಸಿವೆ'- ಎಂದು ಬೃಹದಾರಣ್ಯಕ 
ಭಾಷ್ಯದಲ್ಲಿಉಲ್ಲೇಖಿಸಲ್ಪಟ್ಟಿದೆ. ಹನ್ನೆರಡು ಮಂದಿ ಆದಿತ್ಯರಲ್ಲಿವಿವಸ್ಥಶ್‌, ಇಂದ್ರ, ವರುಣ ಈ 
ಮೂವರು ಕ್ಷತ್ರಿಯರು. ವಿಷ್ಣುರೂಪದ ಆದಿತ್ಯನು ಯಾವವರ್ಣಕ್ಕೂಸೇರಿದವನಲ್ಲಹಾಗಾಗಿ 
ಏವಸ್ವತ್‌, ಇಂದ್ರ, ವರುಣ ವಿಷ್ಣುಭ್ಯೋ5ನ್ಯೇ ಎಂದೆನ್ನುವ ಮೂಲಕ ಈ ನಾಲ್ಕುಮಂದಿಗಿಂತ 
ಇತರರಾದ ಎಂಟು ಮಂದಿ ಆದಿತ್ಯರನ್ನು ಮಾತ್ರ ವೈಶ್ಯವರ್ಣಕ್ಕೆ ಸೇರಿದವರನ್ನಾಗಿ ಪರಿಗಣಿಸ 
ಲಾಗಿದೆ ಎಂದು ಸೂಚಿಸಿದಂತಾಯಿತು. ವಸುಗಳಲ್ಲಿ ಅಗ್ನಿಯು ಬ್ರಾಹ್ಮಣನಾಗಿರುವುದರಿಂದ 
ಅವನಿಗಿಂತ ಅನ್ಯರಾದ ವಸುಗಳು ವೈಶ್ಯರು ಎಂದೆನ್ನಲಾಗಿದೆ. ಹಾಗಾಗಿ ಎಂಟುಮಂದಿ ವಸುಗಳ 
ಮಧ್ಯೆ ಏಳು ಮಂದಿ ಮಾತ್ರ ವೈಶ್ಯರೆಂದಾಯಿತು. ಸದಾಶಿವರೂಪದ ರುದ್ರನು ಕ್ಷತ್ರಿಯ 
ನಾಗಿರುವುದರಿಂದ ಅವನನ್ನು ಹೊರತುಪಡಿಸಲು "ರುದ್ರಾದನ್ಯೇ ರುದ್ರಾಸ್ತಥಾ (ವೈಶ್ಯಾಃ)' 
ಎಂದೆನ್ನಲಾಗಿದೆ. ಹಾಗಾಗಿ ಏಕಾದಶ ರುದ್ರರಲ್ಲಿಹತ್ತು ಮಂದಿ ಮಾತ್ರ ವೈಶ್ಯರು ಎಂದಾಯಿತು. 


“ಮತ್ತಃ ಭಾವಃ ಯೇಷಾಂ ತೇ ಮದ್ಭಾವಾಃ' ಎಂದು ಬಹುವ್ರೀಹಿಸಮಾಸ. ಇದರಿಂದ ಈ 


590 ಗೀತಾವಿವೃತಿ 


ಏಳು ಮಂದಿ ಖಷಿಗಳು ಹಾಗೂ ನಾಲ್ಕು ಮಂದಿ ಮನುಗಳು ನನ್ನಿಂದಲೇ (ಮತ್ತಃ) 
ಹುಟ್ಟುಳ್ಳವರು ಎಂದಂತಾಯಿತು. ಈ ಶ್ಲೋಕದ ಉತ್ತರಾರ್ಧವನ್ನು "ಲೋಕೇ ಇಮಾಃ ಪ್ರಜಾಃ 
ಯೇಷಾಂ (ಮನೂನಾಂ ಪುತ್ರಪೌತ್ರಾದಿಭಾವೇನ) ಜಾತಾಃ ತೇ ಮಾನಸಾಃ ಮದ್ದಾವಾಃ'- 
ಲೋಕದಲ್ಲಿರುವ ಈ ಜೀವಿಗಳೆಲ್ಲಾ ಯಾರ ಮಗ, ಮೊಮ್ಮಗ ಮೊದಲಾದ ರೂಪದಿಂದ 
ಇರುವರೋ ಅಂತಹ ಬ್ರಹ್ಮದೇವರ ಮಾನಸ ಪುತ್ರರಾದ ಮನುಗಳು ಮದ್ದಾವಾಃ- ನನ್ನಿಂದಲೇ 
ಹುಟ್ಟುಉಳ್ಳವರು- ಎಂದು ಅನ್ವಯಿಸಿಕೊಳ್ಳಬೇಕು. ಇಲ್ಲಿರುವ "ಮದ್ಭಾವಾಃ' ಎಂದೆನ್ನುವುದಕ್ಕೆ 
"ಬ್ರಹ್ಮದೇವರ ಅಂತರ್ಯಾಮಿಯಾದ ನನ್ನಿಂದ ಹುಟ್ಟುಳ್ಳವರು' ಎಂದರ್ಥ. ಹಾಗಾಗಿ 
ಭಾಗವತದ ಮೂರನೆಯ ಸ್ಕಂಧದಲ್ಲಿ "ಆಮೇಲೆ ಕೊನೆಗೆ ಬ್ರಹ್ಮದೇವರು ಲೋಕಕ್ಕೆ 
ಕಾರಣನೆನಿಸಿರುವ ಮನುಗಳನ್ನು ತನ್ನ ಮನಸಿನಿಂದ ಸೃಷ್ಟಿಸಿದರು' ಎಂಬ ಉಲ್ಲೇಖದಂತೆ 
ಬ್ರಹ್ಮದೇವರಿಂದ ಸೃಷ್ಟಿಸಲ್ಪಟ್ಟಿರುವ ಸ್ವಾಯಂಭುವ ಮೊದಲಾದ ಮನುಗಳನ್ನು ನನ್ನಿಂದ 
ಹುಟ್ಟುಳ್ಳವರು (ಮದ್ಭಾವಾಃ) ಎಂದು ಕೃಷ್ಣನು ಹೇಳುತ್ತಿರುವುದು ಹೇಗೆ ಸರಿಯೆನಿಸೀತು' 
ಎಂಬೀ ಆಕ್ಷೇಪಕ್ಕೆ ಅವಕಾಶವಿಲ್ಲ ಅವರು ಸಾಕ್ಟಾತ್ತಾಗಿ ಬ್ರಹ್ಮದೇವರ ಅಂತರ್ಯಾಮಿಯಾದ 
ಪರಮಾತ್ಮನಿಂದ ಹುಟ್ಟಿದವರು. ಬ್ರಹ್ಮದೇವರು ಅವರ ಹುಟ್ಟಿಗೆ ಕೇವಲ ದ್ಹಾರದಂತೆ ಇದ್ದವರು 
'ಮನುಗಳು ಬ್ರಹ್ಮದೇವರ ಮನಸಿನಿಂದ ಹುಟ್ಟಿದ ದೇಹಗಳನ್ನು ತ್ಯಜಿಸದೇನೇ ಪ್ರಿಯವ್ರತಾದಿಗಳ 
ಮಕ್ಕಳಾಗಿ ಜನಿಸಿದರು. ಹಾಗಾಗಿ ಅವರಿಗೆ ಸಂಬಂಧಿಸಿದ ಬ್ರಹ್ಮಮಾನಸದೇಹ ಹಾಗೂ 
ಪ್ರಿಯವ್ರತಾದಿಗಳಿಂದ ಹುಟ್ಟಿದ ದೇಹ ಇವೆರಡೂ ಒಂದೇ ಆಗಿರುವುದರಿಂದ ಬ್ರಹ್ಮದೇವರ 
ಮಾನಸಪುತ್ರರೂ ಮನುಗಳೇ ಆಗಿರುವರು' ಎಂದು ಈ ಬೃಹದಾರಣ್ಯಕ ಭಾಷ್ಯದ ಟೀಕೆಯಲ್ಲಿ 
ವಿವರಿಸಲಾಗಿದೆ. ಆದುದರಿಂದ "ಪ್ರಿಯವ್ರತಾದಿಗಳ ಪುತ್ರರಾಗಿ ಜನಿಸಿದಾಗಲಷ್ಟೇ ಈ 
ಸ್ವಾಯಂಭುವಾದಿಗಳು "ಮನು' ಎಂಬ ಹೆಸರನ್ನು ಪಡೆದಿರುವುದರಿಂದ, ಬ್ರಹ್ಮದೇವರ 
ಮಾನಸಪುತ್ರರಾಗಿದ್ದಾಗ, ಅವರಿಗೆ ಆ ಹೆಸರು ಇಲ್ಲವೆಂದಾಯಿತು; ಹಾಗಿರುವಾಗ "ಮಾನಸಾಃ 
ಮನವಃ' ಎಂದಿರುವುದು ಸರಿಯಲ್ಲಎಂಬ ಆಕ್ಷೇ ಪಕ್ಕೆ ಅವಕಾಶವಿಲ್ಲ. 116 ॥ 


ಎನ್ನ ಮಹಿಮೆಯರಿತವಗೆ ಧ್ಯಾನಸಿದ್ಧಿ 


ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ । 
ಸೋಠವಿಕಂಪೇನ ಯೋಗೇನ ಯುಜ್ಯತೇ ನಾತ್ರ ಸಂಶಯಃ 117 |! 


ಅರ್ಥ- ಯಾರು ನನ್ನ ಅನನ್ಯಸಾಧಾರಣಸ್ಥಿತಿಯನ್ನು - ಅಂದರೆ- "ನ ಮೇ ವಿದುಃ 
ಹುರಗಣಾಃ' ಎಂಬಿತ್ಯಾದಿಯಾಗಿ ಹೇಳಲ್ಪಟ್ಟ "ಸುರಗಣಾದಿಗಳ ಅರಿವಿಗೆ ನಿಲುಕದೇ ಇರುವುದು' 
ಎಂಬೀರೀತಿಯ ಮಹಿಮೆಯನ್ನು ಹಾಗೂ ಬುದ್ಧ್ಯಾದಿ ಸರ್ವಧರ್ಮಗಳ ಹಾಗೂ ಸಪ್ಪರ್ಪಿ 


ಅಧ್ಯಾಯ 10 591 


ಮನುಗಳ ಸೃಷ್ಟಿಗೆ ಕಾರಣನಾಗಿರುವವನು ಎಂದು ಹೇಳಿರುವುದರಿಂದ ಸೂಚಿಸಲ್ಪಟ್ಟ ನನ್ನ 
ಸಾಮರ್ಥ್ಯವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೆಯೋ ಅವನು ದೃಢವಾದ ಧ್ಯಾನರೂಪ 
ಸಾಧನದಿಂದ ಯುಕ್ತನೆನಿಸುತ್ತಾನೆ. ಈ ವಿಷಯದಲ್ಲಿ ಸಂದೇಹ ಪಡಬೇಕಾಗಿಲ್ಲ, 


ಉಕ್ತಮಾಹಾತ್ಮ್ಯಜ್ಞಾನಸ್ಕ್ಯ ಫಲಮಾಹ- ಏತಾಮಿತಿ ॥। ಏತಾಂ "ನ ಮೇ ವಿದುಃ 
ಸುರಗಣಾಃ' ಇತ್ಯಾದಿನೋಕ್ತಾಂ ವಿಭೂತಿಂ ವಿಶಿಷ್ಠಭವನಂ ಸುರಗಣಾದ್ಯವೇದ್ಯತ್ನ- 
ರೂಪಾಂ ಮಹತ್ತಾಂ ವಕ್ಷ ಸಮಾಣನಾನಾವಿಧಭವನಂ ವಾ 1 ಯೋಗಂ ಚ 
ಬುದ್ಧ್ಯಾದಿಸರ್ವಸ್ರಷ್ಟೃತ್ಹೋಕ್ತ್ಯಾ ಲಬ್ದಮ್‌, ಪ್ರಭವಪದಸ್ಯ ಪ್ರಭಾವಮಿತಿ 
ವ್ಯಾಖ್ಯಾನೇನ ಪ್ರಭವಪದೇನೋಕ್ತಂ ವಾ ಮಮ ಸಾಮರ್ಥ್ಯಂ ಚ । “ಯುಜ್ಯತೇ 
ಯೇನ ಯೋಗೋತಸಾವುಪಾಯಃ ಶಕ್ತಿರೇವ ಚ' ಇತ್ಯುಕ್ತೋ | ತತ್ವತೋ ಯೋ 
ವೇತ್ತಿ ಸೋರವಿಕಂಪೇನ ನಿಶ್ಚಲೇನ ಯೋಗೇನ ಧ್ಯಾನರೂಪೋಪಾಯೇನ 
ಯುಜ್ಯತೇ ಯುಕ್ತೋ ಭವತಿ | ಅತ್ರಾರ್ಥೇ ಸಂಶಯೋ ನೇತೃರ್ಥಃ ॥ 7 ॥ 


ಅನುವಾದ- ಹೀಗೆ ನಿರೂಪಿಸಲಾಗಿರುವ ಮಾಹಾತ್ಮ ಃಜ್ಞಾನದ ಫಲವನ್ನು "ಏತಾಂ 
ವಿಭೂತಿಂ ಯೋಗಂ ಚ' ಎಂಬಿತ್ಯಾದಿ ಶ್ಲೋಕದಲ್ಲಿಹೇಳಲಾಗುತ್ತಿದೆ. ಏತಾಂ- "ನ ಮೇವಿದುಃ 
ಸುರಗಣಾಃ' ಎಂದು ಮೊದಲಾಗಿ ಹೇಳಲಾಗಿರುವ ನನ್ನ ವಿಭೂತಿಂ: ವಿಶಿಷ್ಠವಾದ ಸ್ಥಿತಿಯನ್ನು 
ಅಂದರೆ- ಸುರಗಣಾದಿಗಳ ಅರಿವಿಗೆ ನಿಲುಕದೇ ಇರುವಿಕೆ ಎಂಬಿತ್ಯಾದಿ ರೀತಿಯ ನನ್ನ 
ಮಹತ್ತ್ವ ವನ್ನು, ಅಥವಾ ಮುಂದೆ ಹೇಳಲಾಗುವ ನನ್ನ ನಾನಾರೂಪಗಳ ಸ್ಥಿತಿಯನ್ನು "ಯುಜ್ಯತೇ 
ಯೇನ ಯೋಗೋಶಸೌ ಉಪಾಯಃ ಶಕ್ತಿರೇವ ಚ'- ಯುಜ್ಯತೇ ಅನೇನ ಇತಿ ಯೋಗಃ 
(ಯಾವುದರಿಂದ ಬೇಕಾಗಿರುವ ವಸ್ತುವು ಕೈ ಸೇರುತ್ತದೋ ಅದು ಯೋಗ) ಎಂದು ಯೋಗ 
ಶಬ್ದದ ನಿರ್ವಚನ. ಇದರಂತೆ ಯೋಗವೆಂದರೆ ಬೇಕಾಗಿರುವ ವಸ್ತುವಿನ ಪ್ರಾಪ್ತಿಗೆ ಆವಶ್ಯಕವಾದ 
ಉಪಾಯವೂ ಆಗುತ್ತದೆ; ಸಾಮರ್ಥ್ಯವೂ ಆಗುತ್ತದೆ” ಎಂದು ಪ್ರಸಿದ್ಧವಾಗಿರುವಂತೆ ಪ್ರಕೃತ 
ಯೋಗಪದದಿಂದ ಸಾಮರ್ಥ್ಯವನ್ನು ಇಟ್ಟುಕೊಳ್ಳಬೇಕು. ಹಾಗಾಗಿ, ಯೋಗಂ ಚ: "ಬುದ್ಧಿ 
ಯನ್ನು ಮೊದಲ್ಗೊಂಡು ಎಲ್ಲದರ ಸೃಷ್ಟಿಕರ್ತನಾಗಿರುವೆನು' ಎಂದೆನ್ನುವ ಮೂಲಕ ಸಿದ್ಧನಾದ ನನ್ನ 
ಸಾಮಥ್ಯಾ ೯ತಿಶಯವನ್ನು ಎಂದು ಅರ್ಥ. ಹಾಗೆಯೇ "ನ ಮೇ ವಿದುಃ ಸುರಗಣಾಃ ಪ್ರಭವಂ' 
ಎಂದೆನ್ನುವುದಕ್ಕೆ ದೇವತೆಗಳು ನನ್ನ ಪ್ರಭಾವವನ್ನು , ಸಾಮರ್ಥ್ಯವನ್ನು ತಿಳಿದಿಲ್ಲ ಎಂದು 
ವ್ಯಾಖ್ಯಾನಿಸಿರುವುದರಿಂದ, ಯೋಗಂ ಎಂದರೆ, ಪ್ರಭವ ಶಬ್ದದಿಂದ ಹೇಳಲ್ಪಟ್ಟಿರುವ ನನ್ನ 
ಸಾಮರ್ಥ್ಯವನ್ನು ಎಂದೂ ಅರ್ಥ. ಯಥಾವತ್ತಾಗಿ ಯಾರು ತಿಳಿದುಕೊಳ್ಳುತ್ತಾನೋ ಅವನು 
ಅವಿಕಂಪೇನ ನಿಶ್ಚಲ (ದೃಢ) ವಾದ, ಯೋಗೇನ: ಧ್ಯಾನರೂಪದ ಮೋಕ್ಟೋಪಾಯದಿಂದ 
ಯುಜ್ಯತೇ- ಸಹಿತನಾಗುತ್ತಾನೆ. ಅತ್ರ ನ ಸಂಶಯ. ಈ ವಿಷಯದಲ್ಲಿಸಂದೇಹವಿಲ್ಲ ॥7॥ 


592 ಗೀತಾವಿವೃತಿ 


ಜ್ಞಾನಿಗಳು ಭಗವಂತನನ್ನು ಭಜಿಸುವ ವಿಧಾನಗಳು 


ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೇ 1 
ಅತಿ ಮತ್ವಾ ಭಜಂತೇ ಮಾಂ ಬುಧಾ ಭಾವಸಮನ್ನಿತಾಃ 11811 


ಅರ್ಥ- ನಾನು ಸಕಲಜಗತ್ತಿನ ಉತ್ಪತ್ತಿಕಾರಣನಾಗಿದ್ದೇನೆ, ಎಲ್ಲರೂ ನನ್ನಿ ಂದಾಗಿಯೇ ಪ್ರವೃತ್ತಿ 
ಉಳ್ಳವರಾಗಿದ್ದಾರೆ ಎಂದು ತಿಳಿದುಕೊಂಡು ಜ್ಞಾನಿಗಳು ಭಕ್ತಿಯುಕ್ತರಾಗಿ ನನ್ನ ನ್ನು ಸೇವಿಸುತ್ತಿದ್ದಾರೆ. 


ಉಕ್ತಫಲೇ ವಿಶ್ವಾಸಜನನಾರ್ಥಂ ಪೂರ್ವೋಕ್ತಮಹಿಮಜ್ಞಾನಪೂರ್ವಂ ಮಾಂ 
ಭಜಂತಃ ಸಂತೀತ್ಯಹಮಿತ್ಯಾದಿದ್ದಾಭ್ಯಾಮುಕ್ತ್ಯಾ ಪುನಸ್ತೇಷಾಮಿತ್ಯಾದಿದ್ದಾಭ್ಯಾ6 
ಫಲಂ ಚ ವ್ಯನಕ್ತಿ | ಪ್ರಭವತ್ಯಸ್ಥಾದಿತಿ ಪ್ರಭವಃ ಸರ್ವಸ್ಕಾಹಮುತ್ತಾದಕ ಇತ್ಯರ್ಥಃ 
ಮತ್ತಃ ಸರ್ವಂ ಪ್ರವರ್ತತೇ । ಇಷ್ಟಾನಿಷ್ಠಪ್ರಾಪ್ತಿಪರಿಹಾರಾದ್ಯನುಕೂಲವ್ಯಾಪಾರ- 
ವದ್‌ ಭವತಿ | ಲಯಾದಿರಪಿ ಮದಾಯತ್ತ ಇತ್ಯುಪಲಕ್ಷ್ಯತೇ | ಇತಿ ಮತ್ವಾ ಬುಧಾಃ 
ಜ್ಞಾನಿನಃ ಭಾವಸಮನ್ನಿತಾಃ ಭಾವೇನ ಭಕ್ತ್ಯಾ ಸಮುಪೇತಾಃ ಸಂತಃ ಮಾಂ 
ಭಜಂತೇ । ಪತ್ರಪುಷ್ಪಾದಿಭಿರರ್ಚಯಂತಿ ಧ್ಯಾಯಂತಿ ಚೇತ್ಯರ್ಥಃ 1 ಅತ್ರ 
ಪೂರ್ವಾರ್ಧೇನೈವ ಮಾಮಿತೃಸ್ಯ ಲಾಭಾತ್ಪುನರ್ಮಾಮಿತ್ಯುಕ್ತಿರ್ಜೀವೇಶ್ದರೈ- 
ಕ್ಯಾಭಿಪ್ರಾಯೇಣ ಸ್ವಾಶ್ಮಾನಮುದ್ದಿಶ್ಯಾಹಮೇವ ಸರ್ವಸ್ಯ ಪ್ರಭವ ಇತಿ ಮತ್ವಾ 
ಭಜಂತ ಇತಿ ಪ್ರತೀತಿನಿರಾಸಾಯ ॥। 8 ॥ 


ಅನುವಾದ- ಹಿಂದೆ ಹೇಳಲಾಗಿರುವ ತನ್ನ ಮಾಹಾತ್ಮ್ಯಜ್ಞಾನದ ಫಲದಲ್ಲಿ ವಿಶ್ವಾಸಿ ಸವನ್ನು 
ತಂದುಕೊಡುವ ಉದ್ದೇಶದಿಂದ "ಹಿಂದೆ ಹೇಳಲಾಗಿರುವ ಮಹಿಮೆಯನ್ನು ಅರಿತು "ತನ್ನನ್ನು 
ಸೇವಿಸುತ್ತಿರುವವರು ಇದ್ದಾರೆ' ಎಂದೆನ್ನುವುದನ್ನು "ಅಹಂ ಸರ್ವಸ್ಯ ಪ್ರಭವಃ' ಎಂಬ ಎರಡು 
ಶ್ಲೋಕಗಳಲ್ಲಿ ಹೇಳಿ "ತೇಷಾಂ ಸತತ ಯುಕ್ತಾನಾಂ' ಎಂಬ ಮುಂದಿನ ಎರಡು ಶ್ಲೋಕಗಳಲ್ಲಿ 
ಪುನಃ ಅಂತಹ ಭಜನೆಯ ಫಲವನ್ನು ಪ್ರಚುರಪಡಿಸಲಾಗುತ್ತಿದೆ. “ಪ್ರಭವತಿ ಅಸ್ಥಾದಿತಿ ಪ್ರಭವಃ'- 
ಯಾರಿಂದ ಜಗತ್ತಿನ ಉತ್ಪತ್ತಿಯಾಗುತ್ತಿದೆಯೋ ಅವನು- ಎಂದು ಪ್ರಭವಶಬ್ದದ ನಿರ್ವಚನ 
ವಾಗಿದೆ. ಹಾಗಾಗಿ "ಅಹಂ ಸರ್ವಸ್ಯ ಪ್ರಭವಃ' ಎಂದರೆ ನಾನು ಎಲ್ಲಾ ಜಗತ್ತಿನ 
ಸೃಷ್ಟಿಕರ್ತನಾಗಿರುವೆನು ಎಂದರ್ಥ. "ಮತ್ತಃ ಸರ್ವಂ ಪ್ರವರ್ತತೇ' ಎಂದರೆ "ನನ್ನಿಂದಾಗಿಯೇ 
ಎಲ್ಲರೂ ಇಷ್ಟಪ್ರಾಪ್ತಿ ಹಾಗೂ ಅನಿಷ್ಟನಿವೃತ್ತಿ ಮೊದಲಾದ ಉದ್ದೇಶದಿಂದ ಅನುಕೂಲವಾದ 
ಪ್ರವೃತ್ತಿ ಉಳ್ಳವರಾಗುತ್ತಾರೆ' ಎಂದು ಅರ್ಥ. ಎಲ್ಲಾಜಗತ್ತಿನ ಲಯವೇ ಮೊದಲಾದ ಸ್ಥಿತಿಗಳು 
ನನ್ನ ಅಧೀನ ಎಂದೆನ್ನುವುದನ್ನು ಇಲ್ಲಿ ಸೇರಿಸಿಕೊಳ್ಳಬೇಕು. ಇದನ್ನೆಲ್ಲಾ ಅರಿತು ಬುಧಾಃ- 


ಅಧ್ಯಾಯ 10 593 


ಜ್ಞಾನಿಗಳು, ಭಾವೇನ ಸಮನಿತಾಃ ಭಾವಸಮನ್ನಿತಾಃ- ಭಕ್ತಿಯಿಂದ ಸಹಿತರಾಗಿ ನನ್ನನ್ನು 
ಭಜಿಸುತ್ತಿದ್ದಾರೆ. ಪತ್ರಪುಷಾದಿಗಳಿಂದ ನನ್ನನ್ನು ಅರ್ಚಿಸುತ್ತಾರೆ ಹಾಗೂ ಧ್ಯಾನಿಸುತ್ತಿದ್ದಾರೆ ಎಂದು 
ಇವರ ಅಭಿಪ್ರಾಯ. ಇಲ್ಲಿ ಪೂರ್ವಾರ್ಧದಲ್ಲಿ "ಅಹಂ' ಹಾಗೂ "ಮತ್ತಃ' ಎಂದು ಹೇಳಿರುವುದ 
ರಿಂದಲೇ "ಮಾಂ ನನ್ನನ್ನು- ಎಂದೆನ್ನುವುದು ಅರ್ಥಾತ್‌ ಸಿದ್ಧವಾಗುತ್ತಿದ್ದರೂ ಪುನಃ "ಮಾಂ' 
ಎಂದು ಹೇಳಿದುದರ ಉದ್ದೇಶ "ಇಲ್ಲಿ ಜೀವೇಶ್ವರ ಐಕ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು 
ಭಜಕರಾದ ಜ್ಞಾನಿಗಳು ತಮ್ಮನ್ನೇ ಉದ್ದೇಶಿಸಿಕೊಂಡು “ನಾನೇ ಎಲ್ಲಜಗತ್ತಿನ ಉತ್ಪತ್ತಿಕಾರಣನು 
ನನ್ನಿಂದಲೇ ಜಗತ್ತಿನ ಪ್ರವೃತ್ತಿ ಎಂದು ಅನುಸಂಧಾನ ಮಾಡಿಕೊಂಡು ತಮ್ಮನ್ನೇ ಭಾವಿಸುತ್ತಿದ್ದಾರೆ' 
ಎಂಬ ಸಂಭಾವಿತವಾಧ ಭ್ರಾಂತಿಪ್ರತೀತಿಯನ್ನು ನಿವಾರಿಸುವುದೇ ಆಗಿದೆ. ॥ 8 ॥ 

ವಿವರಣೆ- "ನಾನು ಎಲ್ಲದರ ಉತ್ಪತ್ತಿಕಾರಣ; ನನ್ನಿಂದ ಎಲ್ಲವೂ ಪ್ರವೃತ್ತಿ ಉಳ್ಳದ್ದಾಗಿದೆ 
ಎಂದು ಜ್ಞಾನಿಗಳು ಭಜಿಸುತ್ತಿದ್ದಾರೆ ಎಂದಿಷ್ಟೇ ಹೇಳಿದ್ದರೆ, ಈ ಜ್ಞಾನಿಗಳು ತಾವೇ ಈಶ್ವರನೆಂಬ 
ಐಕ್ಯಾನುಸಂಧಾನದಿಂದ ಈಶ್ವರನ ಮಹಿಮೆಯುಳ್ಳವರು ತಾವು ಎಂಬ ಭಾವನೆಯಿಂದ ತಮ್ಮನ್ನ 
ಭಜಿಸುತ್ತಿದ್ದಾರೆ ಎಂಬ ಅಪಾರ್ಥಕ್ಕೆ ಅವಕಾಶವಿತ್ತು. ಹಾಗಾಗದಿರಲಿ ಎಂದು "ಮಾಂ ಭಜಂತೇ' 
ಎಂದೆನ್ನಲಾಗಿದೆ. ಇದರಿಂದ "ಇಲ್ಲಿ ಹೇಳಲಾಗುತ್ತಿರುವುದು ಶ್ರೀಕೃಷ್ಣನ ಭಜನೆ ಹೊರತು, ತಮ್ಮದೇ 
ಭಜನೆಯನ್ನಲ್ಲ' ಎಂದು ಸ್ಪಷ್ಟಪಡಿಸಿದಂತಾಯಿತು. 


ಮಚ್ಚಿತ್ತಾ ಮದ್ದತಪ್ರಾಣಾ ಬೋಧಯಂತಃ ಪರಸ್ಪರಮ್‌ । 
ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ Il 9 I 


ಅರ್ಥ- ಆ ಜ್ಞಾನಿಗಳು ನಿರಂತರವಾಗಿ ನನ್ನಲ್ಲಿನೆಟ್ಟಮನಸ್ಸುಳ್ಳವರಾಗಿ ನನ್ನನ್ನು ಉದ್ದೇಶಿಸಿ 

ಕೊಂಡೆ ಎಲ್ಲಾ ರೀತಿಯ ಕ್ರಿಯೆಗಳಲ್ಲಿತೊಡಗಿದವರಾಗಿ, ಉಪದೇಶದ ಮೂಲಕ ಶಿಷ್ಯರಿಗೆ ನನ್ನ 

ಬಗ್ಗೆ ತಿಳುವಳಿಕೆ ಮೂಡಿಸುತ್ತಾ ಪರಸ್ಪರವಾಗಿ ನನ್ನ ಬಗ್ಗೆ ವರ್ಣನೆಗಳಲ್ಲಿ ನಿರತರಾದವರಾಗಿ 

ತೃಪ್ಪರಾಗಿರುತ್ತಾರೆ ಹಾಗೂ ಸುಖವನ್ನು ಅನುಭವಿಸುತ್ತಿರುತ್ತಾರೆ. 

ಪುನರ್ಭಜನಪ್ರಕಾರಮೇವಾsಹ- ಮಚ್ಚಿತ್ತಾ ಅತಿ ॥1 ಮನ್ನಿಷ್ಠಮನಸ್ಸಾ; I 

ಮದ್ಗತಪ್ರಾಣಾಃ ಮದ್ದಿಷಯಚೇಷ್ಟಾವಂತಃ | ಬೋಧಯಂತಃ ಶಿಷ್ಯಾನ್‌ ಪ್ರತಿ 
ಬೋಧಯಂತೋ ಮಾಮುಪದೇಶೇನೇತಿ ಯೋಜ್ಯಮ್‌ । ಪರಸ್ಪರಂ ಮಾಂ 
ಕಥಯಂತಃ ಕೀರ್ತಯಂತಶ್ಚ ನಿತ್ಯಮಿತಿ ಸರ್ವತ್ರಾನ್ನೇತಿ । ತುಪ್ಯಂತಿ ತೃಪ್ತಾ 
ಭವಂತಿ | ವಿಷಯೇಷ್ನಲಂಬುದ್ದಿಮಂತೋ ಭವಂತಿ । ತತ್ರ ಹೇತುಃ ರಮಂತಿ ಚ 
ಸುಖಮನುಭವಂತಿ ಚೇತಿ ॥ 9 ॥ 


ಜ್ರ ಗೀತಾವಿವೃತಿ 


ಅನುವಾದ- ಮಚ್ಚಿತ್ತಾಃ ಎಂಬಿತ್ಯಾ ದಿ ಶ್ಲೋಕದಲ್ಲಿ ಜ್ಞಾನಿಗಳ ಇನ್ನೂ ಹೆಚ್ಚಿನ ಪರಮಾತ್ಮ 
ಭಜನೆಯ ಪ್ರಕಾರಗಳನ್ನು ಸಾ ಮಚ್ಚಿತ್ತಾಃ- ನನ್ನಲ್ಲಿ ಸ್ಥಿರಗೊಳಿಸಿದ 
ಮನಸ್ತುಳ್ಳವರು. ಮದ್ಧತಪ್ರಾಣಾಃ - ನನ್ನನ್ನು ಉದ್ದೇಶಿಸಿ ಎಲ್ಲಾ ಕ್ರಿ ಯೆಗಳಲ್ಲಿ ತೊಡಗುವವರು. 
"ಬೋಧಯಂತ':' ಎಂಬೀ ಪದದಲ್ಲಿ ಅನ್ನಯಿಸುವಂತೆ ' ಶಿಷ್ಯಾನ್‌ ಪ್ರತಿ ಉಪದೇಶೇನ ಮಾಂ' 
ಎಂದೆನ್ನುವುದನ್ನು ಸೇರಿಸಿಕೊಳ್ಳಬೇಕು. ಆಗ “ಜೋಧಯಂತಃ' ಎಂದರೆ ಉಪದೇಶದ ಮೂಲಕ 
ಶಿಷ್ಯರಲ್ಲಿ ನನ್ನ ಬಗೆ ' ಅರಿವು ಮೂಡಿಸುವವರಾಗಿ ಎಂದು ಅರ್ಥವಾಗುತ್ತದೆ. ಪರಸ್ಪರಂ ಮಾಂ 
ಕಥಯಂತಃ- ತಮ್ಮಲ್ಲೇ ಪರಸ್ಪರವಾಗಿ ನನ್ನ ಬಗ್ಗೆ ಚರ್ಚೆಯಲ್ಲಿ ತೊಡಗಿದವರಾಗಿ. ಲ್ಲಿರುವ 
"ನಿತ್ಯಂ' - ನಿರಂತರವಾಗಿ ಎಂಬ ಪದವನ್ನು  ತುಷ್ಕಂತಿ' ಎಂಬಲ್ಲಿಮಾತ್ರ ಅನ್ಹಯಿಸ ಸದೆ ಮೇಲೆ 
ಹೇಳಲಾದ ಎಲ್ಲವಿಶೇಷಣಗಳಿಗೂ ಅನ್ಹಯಿಸಿಕೊಳ್ಳಬೇಕು. ತುಷ್ಯಂತಿ: ತೃಪ್ತಿ ಹೊಂದುತ್ತಾರೆ ಈ 
ಅಂದರೆ- ಪ್ರಾಪಂಚಿಕ ಭೋಗದ ವಿಷಯದಲ್ಲಿ "ಸಾಕು' ಎಂಬ ಭಾವನೆಯುಳವರಾಗುತ್ತಾರೆ 
ಎಂದು ಅಭಿಪ್ರಾಯ. ಇಂತಹ ತೃಪ್ತಿಗೆ ಕಾರಣವಾಗಿ "ರಮಂತಿ' ಎಂದೆನ್ನ ಲಾಗಿದೆ. ಮೇಲೆ 
ಹೇಳಲಾಗಿರುವ ನಾನಾ ರೀತಿಯ ಭಜನೆಯಲ್ಲಿ ತೊಡಗಿ ಸುಖವನ್ನು ಅನುಭವಿಸುತ್ತಿರುತ್ತಾರೆ 
ಹಾಗಾಗಿ ಪ್ರಾಪಂಚಿಕ ಭೋಗಕ್ಕಾಗಿ ಹಾತೊರೆಯದೆ ತೃಪ್ತರಾಗಿರುತ್ತಾರೆ ಎಂದಂತಾಯಿತು. ॥19 ॥ 


ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಮ್‌ ।ಟ 
ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ Il 10 I 
ಅರ್ಥ - ಸತತವಾಗಿ ನನ್ನಲ್ಲಿ ಸ್ಥಿರಗೊಳಿಸಿದ ಮನಸ್ಸುಳ್ಳ, ಪ್ರೀತಿ ಪೂರ್ವಕವಾಗಿ ನನ್ನನ್ನು 


ಸೇವಿಸುತ್ತಿರುವ ಜ್ಞಾನಿಗಳಿಗೆ, ಯಾವ ಜ್ಞಾನರೂಪಸಾಧನದಿಂದ ನನ್ನನ್ನು ಹೊಂದಲು ಸಾಧ್ಯವೋ 
ಅಂತಹ ಜ್ಞಾನರೂಪದ ಮೋಕ್ಟಸಾಧನವನ್ನು ನಾನು ಅನುಗ್ರ ಹಿಸುತ್ತೇನೆ. 


ಸತತಯುಕ್ತಾನಾಂ ನಿತ್ಯಂ ಮಯಿ ನಿಬದ್ಧಚಿತ್ತಾನಾಂ ಪ್ರೀತಿಪೂರ್ವಕಂ ಮಾಂ 
ಭಜತಾಂ ತೇಷಾಂ ತಮೇವ ಬುದ್ಧಿಯೋಗಂ ಜ್ಞಾನರೂಪಂ ಮುಕ್ಕುಪಾಯಂ 
ದದಾಮಿ । ಯೇನ ಬುದ್ಧಿ ಯೋಗೇನ ಮಾಮುಪಯಾಂತಿ ತಮಿತ್ಯನ್ನಯಃ 11 1011 


ಅನುವಾದ- ಸತತಯುಕ್ತಾನಾಂ- ಸತತವಾಗಿ ನನ್ನ. ಲ್ಲಿ ಸ್ಥಿರಗೊಳಿಸಿದ ಮನಸ್ಸುಳ್ಳ 
ಪ್ರೀತಿಪೂರ್ವಕವಾಗಿ ನನ್ನನ್ನು ಸೇವಿಸುತ್ತಿರುವ ಆ ಜ್ಞಾನಿಗಳಿಗೆ, ಅದೇ ಬುದ್ದಿಯೋಗಂ- 
ಜ್ಞಾನರೂಪದ ಮುಕ್ತಿಸಾಧನವನ್ನು ಅನುಗ್ರಹಿಸುತ್ತೇನೆ. "ಯೇನ - ಯಾವ ಜ್ಞಾನರೂಪದ 
ಸಾಧನದಿಂದ ಅವರು ನನ್ನನ್ನು ಹೊಂದುತ್ತಾರೋ' ಎಂಬ ವಾಕ್ಯ ಭಾಗವನ್ನು ತಂ ಬುದ್ದೀ ಯೋಗಂ 
ಎಂಬಲ್ಲಿಗೆ ಅನ್ಹಯಿಸಿಕೊಳ್ಳಬೇಕು. ॥॥ 10 ॥1 


ಅಧ್ಯಾಯ 10 595 


ತೇಷಾಮೇವಾನುಕಂಪಾರ್ಥಮಹಮಜ್ಞಾನಜಂ ತಮಃ । 
ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ 11 11 1 


ಅರ್ಥ- ಅಂತಹ ಜ್ಞಾನಿಗಳ ಅನುಗ್ರಹಕ್ಕಾಗಿಯೆ, ನಾನು ಆ ಜ್ಞಾನಿಗಳ ಚಿತ್ತವೃತ್ತಿಯಲ್ಲಿ 
ಇದ್ದವನಾಗಿ ಅಜ್ಞಾನದ ಕಾರ್ಯವಾದ ಸುಖದುಃಖ ಮೊದಲಾದ ಕ್ಲೇಶ ರೂಪದ ಸಂಸಾರ 
ಬಂಧವನ್ನು, ಪ್ರಕಾಶಿಸುತ್ತಿರುವ ಜ್ಞಾನವೆಂಬ ದೀಪದಿಂದ ನಾಶಪಡಿಸುತ್ತೇನೆ. 


ಅನಾದ್ಯಜ್ಞಾನಕೃತಬಂಧಸತ್ತಾ ತ್‌ ಕಥಂ ತತ್ಪಾಪ್ತಿರಿತ್ಯತ ಆಹ- ತೇಷಾಮೇ- 
ವೇತಿ ॥॥ ತೇಷಾಮನುಕಂಪಾರ್ಥಮನುಗ್ರಹಾರ್ಥಮೇವ | ನ ತು ಕಿಂಚಿತ್‌ 
ಘಲಮುದ್ಧಿಶ್ಯ ಅಹಮಜ್ಞಾನಜಂ ತೇಷಾಂ ತಮಃ ಸುಖದುಃಖಾದಿಕ್ಷೇಶರೂಪ- 
ಬಂಧಂ ಭಾಸ್ವತಾ ವಿರೋಧಿನಾಶನದಕ್ಷತಯಾ ಪ್ರಕಾಶಮಾನೇನ ಜ್ಞಾನಾಖ್ಯ- 
ದೀಪೇನ ಆತ್ಮಭಾವಸ್ಥಃ ತದೀಯಚಿತ್ತವೃತ್ತಿಸ್ಥಸನ್ನಾಶಯಾಮೀತಿ ॥ 11 ॥ 


ಅನುವಾದ- ಅನಾದ್ಯ ಜ್ಞಾನ ಕಾರ್ಯವಾದ ಬಂಧನವಿರುವುದರಿಂದ, ಆ ಜ್ಞಾನಿಗಳಿಗೆ ನಿನ್ನ 
ಪ್ರಾಪ್ತಿ ಹೇಗೆ ಸಾಧ್ಯ ? ಎಂಬ ಪ್ರಶ್ನೆಗೆ "ತೇಷಾಮೇವಾನುಕಂಪಾರ್ಥಂ' ಎಂಬ ಶ್ಲೋಕದಲ್ಲಿ 
ಉತ್ತರಿಸಲಾಗುತ್ತಿದೆ; ಆ ಜ್ಞಾನಿಗಳ ಅನುಕಂಪಾರ್ಥಮೇವ: ಅನುಗ್ರ ಹಕ್ಕಾಗಿಯೇ ಹೊರತು, 
ಯಾವುದೆ ಫಲದ ನಿರೀಕ್ಷೆಯಿಂದಲ್ಲ- ನಾನು ಅಜ್ಞಾನದಿಂದ ಪ್ರಾಪ್ತವಾಗಿರುವ ತಮಃ - ಅವರ 
ಸುಖದುಃಖ ಮೊದಲಾದ ಕ್ಲೇಶರೂಪದ ಬಂಧನವನ್ನು, ಭಾಸ್ಪತಾ- ತನ್ನ ವಿರೋಧಿಯಾದ 
ಅಜ್ಞಾನವನ್ನು ನಾಶಮಾಡಲು ಸಮರ್ಥವೆನಿಸುವಂತೆ ಪ್ರಕಾಶ ಮಾನವಾದ, ಜ್ಞಾನದೀಪೇನ- 
ಜ್ಞಾನವೆಂಬ ಹೆಸರಿರುವ ದೀಪದಿಂದ, ಆತ್ಮಬಾವಸ್ಥಃ- ಆ ಜ್ಞಾನಿಗಳ ಚಿತ್ರವೃತ್ತಿಯಲ್ಲಿನೆಲೆಸಿದವ 
ನಾಗಿ ನಾಶಮಾಡುತ್ತೇನೆ ಎಂದು (ಉತ್ತರಿಸಲಾಗುತ್ತಿದೆ). ॥ 11 ॥1 


ಅರ್ಜುನ ಉವಾಚ - 


ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್‌ । 


ಪುರುಷಂ ಶಾಶ್ಚತಂ ದಿವ್ಯಮಾದಿದೇವಮಜಂ ವಿಭುಮ್‌ 11 12 11 
ಆಹುಸ್ತಾ ವ ಯಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಚ 
ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ 11 13 I 


ಅರ್ಥ- ಅರ್ಜುನನು ಹೇಳಿದನು- ಕೇಶವನೇ ! ನೀನು ಉತ್ತಮವಾದ ಹಾಗೂ ಪರಿಪೂರ್ಣ 
ವಾದ ತತ್ತ ವೆನಿಸಿರುವಿ; ಶ್ರೇಷ್ಠ ಆಶ್ರಯನೆನಿಸಿರುವಿ.ಪರಮಾತ್ಮನೆನಿಸಿರುವ ನಿನ್ನನ್ನು ವಸಿಷ್ಠಾದಿ 
ಖಯಷಿಗಳೂ ದೇವರ್ಷಿಗಳಾದ ನಾರದರೂ, ಅಸಿತರು, ದೇವಲರು, ವ್ಯಾಸರು, ಇವರೆಲ್ಲರೂ 


596 ಗೀತಾವಿವೃತಿ 


ಪೂರ್ಣಷಡ್ಗುಣ ಸಂಪನ್ನನನ್ನಾಗಿ ನಿರ್ವಿಕಾರನನ್ನಾಗಿ ಲೋಕವಿಲಕ್ಷಣನನ್ನಾಗಿ, ಆದಿದೇವನನ್ನಾಗಿ, 
ಜನ್ಮರಹಿತನನ್ನಾಗಿ, ವೈಶಿಷ್ಟ್ಯ ಪೂರ್ಣನಾಗಿ ವಿವಿಧರೂಪದಿಂದಿರುವುದರಿಂದ ವಿಭು ಎಂಬ 
ಹೆಸರುಳ್ಳವನನ್ನಾಗಿ ಹೇಳುತ್ತಿದ್ದಾರೆ. ನಿನ್ನ ಇಂತಹ ಮಹತ್ತ್ವವನ್ನು "ಅಹಂ ಸರ್ವಸ್ಯ ಜಗತಃ' 
ಎಂಬಿತ್ಯಾದಿ ಮಾತುಗಳಿಂದ ಸ್ವತಃ ನೀನೇ ನನಗೆ ಹೇಳುತ್ತಿರುವ. 


ಏವಂ ಸಂಕ್ಷೇಪೇಣೋಕ್ತಂ ವಿಭೂತಿಂ ಯೋಗಂ ಚ ಶ್ರುತ್ವಾ ವಿಸ್ತರೇಣ 
ಜ್ಞಾತುಕಾಮಃ ತತ್‌ ಸ್ತುತಿಪೂರ್ವಕಂ ತದ್ದಕ್ತುಂ ಪ್ರಾರ್ಥಯತೇ - ಪರಮಿತ್ಯಾದಿಭಿಃ 
ಸಪ್ತಭಿಃ ॥ ಹೇ ಕೇಶವೇತ್ಯಗ್ರೇತನಮಾಕೃಷ್ಠತೇ । ಭವಾನ್‌ ಪರಮುತ್ತಮಂ ಬ್ರಹ್ಮ 
ಪರಿಪೂರ್ಣಂ ವಸ್ತು ಪರಂ ಧಾಮ ಉತ್ತಮಾಶ್ರಯಃ ಪರಮಂ ಪವಿತ್ರಂ ತ್ಹಾಂ 
ಯಷಯೋ ವಸಿಷ್ಠಾದ್ಯಾ ದೇವರ್ಷಿರ್ನಾರದೋಶಸಿತಾದಯಶ್ಚ ಪುರುಷಂ 
ಪೂರ್ಣಹಷಡ್ಗುಣಂ ಶಾಶ್ವತಂ ನಿರ್ವಿಕಾರಂ ದಿವ್ಯಂ ಲೋಕವಿಲಕ್ಷಣಂ ಆದಿದೇವಂ 


ಅಜಂ ಜನ್ಮಹೀನಂ ವಿಭುಂ ವಿಶಿಷ್ಠತಯಾ ವಿವಿಧತಯಾ ಚ ಭವನಹೇತುನಾ ವಿಭು- 
ಶಬ್ದವಾಚ್ಯ ಮಾಹುಃ ॥। 12 ॥ 


“ಅಹಂ ಸರ್ವಸ ' ಇತ್ಯಾದಿನಾಸ ಯಂ ಚಮೇ ಮಹ್ಯಂ ಬ್ರವೀಷಿ ವದಸಿ ॥ 1311 


ಅನುವಾದ- “ಪರಂ ಬ್ರಹ್ಮ ಪರಂ ಧಾಮ' ಎಂಬಿತ್ಯಾದಿ ಏಳು ಶ್ಲೋಕಗಳಲ್ಲಿ ಹಿಂದೆ 
ಕೃಷ್ಣನಿಂದ ಸಂಕ್ಷೇಪವಾಗಿ ಹೇಳಲಟ ್ಲಿ ಪರಮಾತ್ಮನ ವಿಶಿಷ್ಟ ಸ್ಥಿತಿ ರೂಪದ ಮಹಿಮೆಯನ್ನು ಹಾಗೂ 
ಸಾಮರ್ಥವನ್ನು ಕೇಳಿಸಿಕೊಂಡ ಅರ್ಜುನನು, ಅವನ್ನು ವಿಸ್ತಾರವಾಗಿ ಕೇಳಿ ತಿಳಿದುಕೊಳ್ಳಬೇಕೆಂಬ 
ಅಭಿಲಾಷೆಯಿಂದ, ಪರಮಾತ್ಮನನ್ನು ಸ್ತುತಿಸುವ ಮೂಲಕ, ಉಪದೇಶಿಸಲು ಪ್ರಾರ್ಥಿಸುತ್ತಿದ್ದಾನೆ. 
ಮಂದಿನ ಹದಿನಾಲ್ಕನೆಯ ಶ್ಲೋಕದಲ್ಲಿರುವ 'ಕೇಶವ' ಎಂಬ ಪದವು ಈ ಶ್ಲೋಕಕ್ಕೆ 
ಅನ್ವಯಿಸುತ್ತಿದೆ. ಕೇಶವನೆ । ನೀನು, ಪರಂ- ಉತ್ತಮನೆನಿಸಿರುವ, ಬ್ರಹ್ಮ- ಗುಣಪರಿಪೂರ್ಣ 
ನೆನಿಸಿರುವ, ತತ್ತ ಎೌನಿಸಿರುವಿ. ಪರಂ ಧಾಮ ಉತ್ತಮ ಆಶ್ರ ಚ ಜಟಕ ಪರಮ 
ಪವಿತ್ರನೆನಿಸಿರುವ ನಿನ್ನನ್ನು ಮುಷಯಃ ಎ = ವಸಿಷ್ಠಾದಿ ಯಷಿಗಳು, ದೇವರ್ಷಿನಾರದರು, ಅಸಿತರೇ 
ಮೊದಲಾದ ಶ್ರೇಷ್ಠವ್ಯಕ್ತಿಗಳು, ಪುರುಷಂ- ಪೂರ್ಣಷಡ್ಗುಣನನ್ನಾಗಿ, ಶಾಶ್ವತಂ- ನಿರ್ವಿಕಾರ 
ನನ್ನಾಗಿ- ಅಂದರೆ- ಯಾವತ್ತೂ ಒಂದೇ ರೀತಿಯಲ್ಲಿರುವವನನ್ನಾಗಿ, ದಿವ್ಯಂ- ಲೋಕವಿಲಕ್ಷಣ 
ನನ್ನಾಗಿ, ಎಲ್ಲದಕ್ಕೂ ಕಾರಣವೆನಿಸಿರುವ ದೇವನನ್ನಾಗಿ, ಅಜಂ: ಜನ್ಮರಹಿತನನ್ನಾಗಿ. ವಿಭುಂ ವಿಎ 
ಎಶಿಷ್ಟವಾದ ರೀತಿಯಲ್ಲಿ ಹಾಗೂ ವಿವಿಧ ರೀತಿಯಲ್ಲಿ ಇರುವವನಾದುದರಿಂದ "ವಿಭು' 
ಶಬ್ದವಾಚ್ಯನನ್ನಾಗಿ ಹೇಳುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಸ್ವತಃ ನೀನೇ, ನನಗೆ ನಿನ್ನ ಈ ಮಹತ್ತ್ವವನ್ನು 
"ಅಹಂ ಸರ್ವಸ್ಯ' ಎಂಬಿತ್ಯಾದಿ ವಾಕ್ಯಗಳಿಂದ ಹೇಳುತ್ತಿರುವಿ. ॥। 12-13 ॥1 


ಅಧ್ಯಾಯ 10 597 


ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ । 
ನ ಹಿ ತೇ ಭಗವನ್‌ ವ್ಯಕ್ತಿಂ ವಿದುರ್ದೇವಾ ನ ದಾನವಾಃ 1114 11 


ಅರ್ಥ- ಬ್ರಹ್ಮರುದ್ರರ ಸ್ಥಿತಿಗೆ ಕಾರಣನೆನಿಸಿರುವವನೆ ! (ಕೇಶವ !) ನನ್ನನ್ನು ಉದ್ದೇಶಿಸಿ 
ಯಾವ ನಿನ್ನ ಮಹಿಮೆಯನ್ನು ನಿರೂಪಿಸುತ್ತಿರುವಿಯೋ ಅದನ್ನು ಸತ್ಯವೆಂದೇ ನಂಬಿರುವೆನು. 
ಷಡ್ಗ್ಫುಣೈಶ್ಚರ್ಯ ಪೂರ್ಣನೇ ! "ನ ಯಸ್ಯೇಂದ್ರೋ ನ ವರುಣೋ ನ ಮಿತ್ರಃ' ಎಂದು ಪ್ರಸಿದ್ಧ 
ವಾಗಿರುವಂತೆ ನಿನ್ನ ಸಾಮರ್ಥಾತಿಶಯವನ್ನು ದೇವತೆಗಳೂ ಹಾಗೂ ದಾನವರೂ ಅರಿತಿಲ್ಲ 


ಹೇ ಕೇಶವ ! ಯನ್ಮಾಂ ಪ್ರತಿ ವದಸಿ ಸರ್ವಮೇತನ್ಮಾಹಾತ್ಮ್ಯಮ್‌ ಖುತಂ 
ಸತ್ಯಮೇವ ಮನ್ಯೇ । ಕೇಶವಶಬ್ದಾರ್ಥ ಉಕ್ತಃ ಪ್ರಥಮಾಧ್ಯಾಯೇ | ಹೇ ಭಗವನ್‌ 
ಷಡ್ಗುಣಯುಕ್ತ ತೇ ವ್ಯಕ್ತಿಂ ಸಾಮರ್ಥ್ಯಾತಿಶಯಂ ದೇವಾ ದಾನವಾಶ್ಚನ ವಿದುಃ । 
ಹೀತಿ “ನ ಯಸ್ಯೇಂದ್ರೋ ವರುಣೋ ನ ಮಿತ್ರಃ' ಇತ್ಯಾದೌ ಪ್ರಸಿದ್ಧಮಿತ್ಯರ್ಥಃ | 
11 14 ॥| 


ಅನುವಾದ- ಕೇಶವನೆ ! ಮಾಂಪ್ರತಿ - ನನ್ನನ್ನು ಉದ್ದೇಶಿಸಿ ಏನನ್ನು ಹೇಳುತ್ತಿರುವೆಯೋ 
ತತ್‌ ಸರ್ವಂ- ಆಎಲ್ಲಾನಿನ್ನ ಮಹಿಮೆಯನ್ನು ಚಖುತಮೇವಂ- ಸತ್ಯವನ್ನಾಗಿಯೇ ತಿಳಿದಿರುತ್ತೇನೆ. 
ಕಶ್ಚ ಈಶಶ್ತ ಕೇಶೌ । ಕೇಶೌ ಸೃಷ್ಟ್ವಾದಿನಾ ವರ್ತಯತೀತಿ ಕೇಶವಃ- ಕಃ- ಬ್ರಹ್ಮದೇವರು. 

ಚ ಚ ಲ ಬಲೆ 

ಈಶಃ- ರುದ್ರದೇವರು. ಇವರಿಬ್ಬರನ್ನು ಸೃಷ್ಟ್ವಾದಿ ತನ್ನ ವ್ಯಾಪಾರದಿಂದ ಇರಗೊಳಿಸಿದವನು. 
ಹಾಗಾಗಿ ಪರಮಾತ್ಮನು "ಕೇಶವ'ನೆನಿಸಿರುವನು ಎಂಬುದಾಗಿ ಕೇಶವ ಪದದ ವಿವರಣೆಯನ್ನು 
ಪ್ರಥಮಾಧ್ಯಾಯದಲ್ಲಿ ನೀಡಲಾಗಿದೆ. ಅದನ್ನು ಇಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು. 
ಭಗವನ್‌: ಸಮಗೈಶ್ಚರ್ಯಾದಿಷಡ್ಗುಣಯುಕ್ತನೇ! ತೇ ವ್ಯಕ್ತಿಂ- ನಿನ್ನ ಸಾಮಥಾಣ್ಯತಿಶಯವನ್ನು 
ದೇವತೆಗಳು ಹಾಗೂ ದಾನವರು ತಿಳಿಯುತ್ತಿಲ್ಲ' ಇಲ್ಲಿರುವ ಹಿ ಎಂಬೀ ಪದವು ದೇವದಾನವರು 
ತಿಳಿಯತ್ತಿಲ್ಲ ಎಂಬೀ ವಿಷಯವು "ನ ಯಸ್ಯೇಂದ್ರೋ ವರುಣೋ ನ ಮಿತ್ರಃ'- ಇಂದ್ರಾದಿ 
ದೇವತೆಗಳು ಪರಮಾತ್ಮನ ಸಾಮರ್ಥವನ್ನು ಅರಿತಿಲ್ಲ'- ಎಂಬಿತ್ಯಾದಿ ಪ್ರಮಾಣವಾಕ್ಯವು ಪ್ರಚುರ 
ಪಡಿಸುತ್ತಿರುವುದರಿಂದ ಪ್ರಸಿದ್ಧವೇ ಆಗಿದೆ ಎಂದು ಸೂಚಿಸುತ್ತಿದೆ. 1114 ॥1 


ಸ್ವಯಮೇವಾತ್ಮನಾಠತತ್ಮಾನಂ ವೇತ್ವ ತ್ವಂ ಪುರುಷೋತ್ತಮ । 
ಭೂತಭಾವನಭೂತೇಶ ದೇವದೇವ ಜಗತ್ಪತೇ 11 15 11 


ಅರ್ಥ- ಜೀವಸೃಷ್ಟಿಕರ್ತನೇ ! ಜೀವ ನಿಯಾಮಕನೇ ! ದೇವದೇವನೆ ! ಜಗತ್ಸ್ವಾಮಿಯೇ! 


598 ಗೀತಾವಿವೃತಿ 


ಪುರುಷೋತ್ತಮನೆ ! ನೀನು ಬೇರೊಂದು ಉಪಾಯದ ಸಹಾಯವನ್ನು ಅಪೇಕ್ಲಿಸ ಸದೆ ನಿನ್ನ 
ಸಾಮಥಣ್ಯದಿಂದಲೇ ತನ್ನನ್ನು ತಿಳಿದುಕೊಂಡಿರುವಿ. 


ತರ್ಹಿ ಕೋ ಜಾನಾತೀತ್ಯತ ಆಹ- ಸ್ವಯಮೇವೇತಿ 1 ಹೇ ಪುರುಷೋತ್ತಮ! 
ತ್ತಂ ಸ್ವಯಮೇವಾನ 'ದನಪೇಕ್ವಾ , ತ್ಮನಾ ಸಸಾಮಥೆ ೯ನಾತತ್ಗ್ಥಾನಂ ವೇತ್ಥ ಜಾನಾಸಿ! 
ತಭಾವನ ಭೂತಾನಾಮುತಾದಕ ಭೂತೇಶ 'ದೂತನಿಯಾಮಕ 1 15 ॥| 


ಅನುವಾದ- ದೇವದಾನವರು ನಿನ್ನ ಸಾಮಥ್ಯ ವನ್ನು ತಿಳಿದಿಲ್ಲ ಎಂದಾದಲ್ಲಿ ಯಾರು 
ತಿಳಿದಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರವಾಗಿ " ಸ್ನಯಮೇವಾತತ್ಯನಾ' ಎಂಬಶ್ಲೋಕವುಪ್ರ ಸ್ತುತವಾಗಿದೆ. 
ಪುರುಷೋತಮನೇ | 'ನೀನುಸ್ಮಯಮೇವ - ಬೇರೆ ಕ ಸಹಾಯವನ್ನು ಅಪೇಕ್ಟಿಸದೆ, 
ಆತ್ಮನಾ: ತನ್ನ ಸಾಮರ್ಥ್ಯ ಬಿ ಆತ್ಮಾನಂ ವೇತ್ಚಎ ತನ್ನನ್ನು ತಿಳಿದಿರುವಿ. ಭೂತಭಾವನ- 
ಜೀವರಸ ಸೃಷ್ಟಿಕರ್ತನೆ ಜಾತಃ ಜೀವನಿಯಾಮಕನೇ ! 115 I 


ವಕ್ತುಮರ್ಹಸ್ಯಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ | 
ಯಾಭಿರ್ವಿಭೂತಿಭಿರ್ಲೋಕಾನಿಮಾನ್‌ ತ್ಪಂ ವ್ಯಾಪ್ಯ ತಿಷ್ಠಸಿ ॥ 16 |! 


ಅರ್ಥ- ಯಾವ ನಿನ್ನ ನಾನಾ ವಿಧವಾದ ರೂಪಗಳು (ವಿಭೂತಿಗಳು) ಲೋಕವಿಲಕ್ಷಣ 
ವೆನಿಸಿವೆಯೋ, ಯಾವ ಆ ರೂಪಗಳಿಂದ ನೀನು ಈ ಎಲ್ಲಾಲೋಕಗಳನ್ನು ವ್ಯಾಪಿಸಿ ಇರುವೆಯೋ. 
ಆ ನಿನ್ನ ರೂಪಗಳನ್ನು ಸಂಪೂರ್ಣವಾಗಿ ನನಗೆ ತಿಳಿ ಹೇಳಲು ಅರ್ಹನಾಗಿರುವಿ. 
ಏವಂ ಸ್ತುತ್ವಾ ಪ್ರಾರ್ಥಯತೇ- ವಕ್ತುಮಿತಿ ॥। ದಿವ್ಯಾಃ ಯಾ ವಿಭೂತಯಃ | 
ಯಾಭಿರ್ವಿಭೂತಿಭಿಃ ತ್ಹಮಿಮಾನ್‌ ಲೋಕಾನ್‌ ವ್ಯಾಪ್ಯ ತಿಷ್ಠಸಿ | ತಾ ವಿಭೂತೀರ- 
ಶೇಷೇಣ ವಕ್ತುಂ ಅರ್ಹಸೀತ್ಯರ್ಥಃ | ವಿಭೂತಯೋ ನಾಮ ವಿವಿಧತಯಾ 
ನಾನಾರೂಪತಯಾ ರಾಮಕೃಷ್ಣಾದಿತಯಾ ಭೂತಾನಿ ರೂಪಾಣಿ 1 ಯದ್ವಾ 
"ಯೇಷಾಂ ವಿಷ್ಣುಸ್ಸರೂಪಾಣಾಂ ಸನ್ನಿಧೇರನ್ಯವಸ್ತುಷು । ವಿಶಿಷ್ಠತ್ತಂ ಸ್ವಜಾತೇಃ 


ಸ್ಯಾದ್‌ ವಿಭೂತ್ಯಾಖ್ಯಾನಿ ತಾನಿ ತು' ಇತ್ಯುಕ್ತದಿಶಾ ಸ್ಪಸ ನಿಧಿನಿಮಿತ್ತೇನ ವಸ್ತುಷು 
ಸ್ಪಾತ್ಯುತ್ತಮತಾಪಾದಕರೂಪಾಣಿ Il 16 || 


ಅನುವಾದ- 'ದಿವ್ಯಾಃ' ಎಂದೆನ್ನುವಲ್ಲಿ ಅನ್ನಯಿಸುವಂತೆ ಯಾಃ ಎಂಬ ಪದವನ್ನು 
ಅಧ್ಯಾಹಾರ ಮಾಡಿಕೊಳ್ಳಬೇಕು. ಆಗ ಯಾಃ ವಿಭೂತಯಃ ದಿವ್ಯಾಃ ಯಾವ ನಿನ್ನ ವಿಭೂತಿ 
ರೂಪಗಳು ಲೋಕವಿಲಕ್ಷಃ ಣವೆನಿಸಿವೆಯೋ- ಎಂದಂತಾಯಿತು ಹಸ ಯಾವ ನಿನ್ನ ವಿಭೂತಿ 


ಅಧ್ಯಾಯ 10 599 


ರೂಪಗಳಿಂದ ನೀನು ಈ ಲೋಕಗಳನ್ನು ವ್ಯಾಪಿಸಿಕೊಂಡು ಇರುವೆಯೋ. "ವಕ್ತುಮರ್ಹಸಿ 
ಅಶೇಷೇಣ' ಎಂಬಲ್ಲಿಗೆ ಅನ್ಹಯಿಸುವಂತೆ, "ತಾಃ ವಿಭೂತೀಃ' ಎಂದು ಅಧ್ಯಾಹಾರ ಮಾಡಿ 
ಕೊಳ್ಳಬೇಕು. ಆ ವಿಭೂತಿ ರೂಪಗಳನ್ನು ಸಂಪೂರ್ಣವಾಗಿ ನನಗೆ ತಿಳಿ ಹೇಳಲು ಅರ್ಹನಾಗಿರುವಿ 
ಎಂದಂತಾಯಿತು. ವಿಭೂತಯಃ ಎಂದರೆ ವಿ: ವಿವಿಧತಯಾ: ರಾಮ-ಕೃಷ್ಣಾದಿ ನಾನಾ 
ರೂಪಗಳಿಂದ ಇರುವ ಭೂತಯಃ- ರೂಪಗಳು ಎಂದರ್ಥ. ಅಥವಾ "ಯೇಷಾಂ ವಿಷ್ಣು- 
ಸ್ವರೂಪಾಣಾಂ ಸನ್ನಿಧೇಸರ್ವವಸ್ತುಷು । ವಿಶಿಷ್ಠತ್ನಂ ಸ್ವಜಾತೇಃ ಸ್ಯಾತ್‌ ವಿಭೂತ್ಯಾಖ್ಯಾನಿ ತಾನಿ 
ತು॥।' - ಬೇರೆ ಸರ್ವ ವಸ್ತುಗಳಲ್ಲಿವಿಷ್ಣುವಿನ ಯಾವ ರೂಪಗಳ ಸಾನ್ನಿಧ್ಯದಿಂದ, ಆ ವಸ್ತುಗಳು 
ತಮ್ಮ ಸಜಾತೀಯವಾದ ಇತರ ವಸ್ತುಗಳಿಗಿಂತ ಉತ್ತಮವೆನಿಸಿರುವೆಯೋ ಅಂತಹ ರೂಪಗಳು 
'ವಿಭೂತಿ' ಎಂಬ ಹೆಸರುಳ್ಳವುಗಳು ಆಗಿವೆ ' ಎಂದು ಪ್ರಸಿದ್ಧವಾಗಿರುವಂತೆ "ವಿಭೂತಯಃ' 
ಎಂದರೆ ವಿಶಿಷ್ಟಾ ಭೂತಯಃ- ವಿಶಿಷ್ಟಾನಿ ಭೂತಾನಿ- ವಸ್ತೂನಿ ಯಾಭ್ಯಃ ತಾಃ 
ಯಾವುದರಿಂದಾಗಿ ವಸ್ತುಗಳು ಉತ್ತಮ (ಎಶಿಷ್ಟ)ವೆನಿಸಿರುವವೋ ಅವು ವಿಭೂತಿಗಳು - ಎಂಬ 
ವ್ಯುತ್ಪಕ್ತಿಗನುಸಾರವಾಗಿ ತಮ್ಮ ಸನ್ನಿಧಾನದ ಕಾರಣದಿಂದಾಗಿ ವಸ್ತುಗಳಿಗೆ ವಿಶಿಷ್ಟತೆ (ಉತ್ತಮತ್ಪ 
ಯನ್ನು ತಂದುಕೊಡುವ ಪರಮಾತ್ಮನ ರೂಪಗಳು ಎಂದರ್ಥ. 1116 ॥ 


ಕಥಂ ವಿದ್ಯಾಮಹಂ ಯೋಗಿನ್‌ ತ್ವಾಂ ಸದಾ ಪರಿಚಿಂತಯನ್‌ । 
ಕೇಷು ಕೇಷು ಚ ಭಾವೇಷು ಚಿಂತ್ಯೋತಸಿ ಭಗವನ್‌ ಮಯಾ ॥ 17 ॥ 
ಅರ್ಥ- ಅನಂತಶಕ್ತಿರೂಪನೆ ! ಷಡ್ಗ್ಲುಣೈಶ್ಚರ್ಯಸಂಪನ್ನನೇ 1 ನಿರಂತರವಾಗಿ 
ಧ್ಯಾನಿಸುತ್ತಿರುವವನಾದರೂ ನಿನ್ನ ಉಪದೇಶವಿಲ್ಲವೆಂದರೆ, ನಾನು ನಾನಾ ಪ್ರಕಾರದ ಆ 
ರೂಪಗಳನ್ನು ಹೇಗೆ ತಾನೆ ತಿಳಿದುಕೊಂಡೇನು ೧ (ತಿಳಿಯಲು ಸಾಧ್ಯವೇ ಇಲ್ಲ) ಈ ಕಾರಣದಿಂದ, 
ನನ್ನಿಂದ ನೀನು ಯಾವಯಾವ ವಸ್ತುಗಳಲ್ಲಿ ( ಆಯಾಯ ) ಆ ವಸ್ತುಗಳನ್ನು ಸಜಾತೀಯ 
ಇತರ ವಸ್ತುಗಳಿಗಿಂತ ಉತ್ತಮವನ್ನಾಗಿ ಮಾಡುತ್ತ ಇರುವವನಾಗಿ ಧ್ಯಾನಿಸಲಡಬೇಕು. ಅದಕ್ಕಾಗಿ 
ನೀಮ ನನಗೆ ನಿನ್ನ ಆ ರೂಪಗಳನ್ನು ಉಪದೇಶಿಸುವುದು ಅವಶ್ಯ ವೆನಿಸಿದೆ. 
ನಿತ್ಯಂ ಮಚ್ಚಿಂತನಯಾ ವಿಭೂತಿರೂಪಾಣಿ ಜಾನೀಹಿ ಕಿಂ ಮದ್ದಚನ- 
ಪ್ರಾರ್ಥನಯೇತೃತ ಆಹ- ಕಥಮಿತಿ ॥ ತ್ಹಾಂ ಪರಿಚಿಂತಯನ್ನಪ್ಯಹಂ ತ್ವದ್ವಚನಾ- 
ಭಾವೇ । ಹೇ ಯೋಗಿನ್ನನಂತಶಕ್ತೇ ವಿಭೂತೀಃ ಕಥಂ ವಿದ್ಯಾಂ ಜಾನೀಯಾಮ್‌। 
ಅತೋ ಹೇ ಭಗವನ್ನಯಾ ಕೇಷು ಕೇಷು ಭಾವೇಷು ಪದಾರ್ಥೇಷು ತೇಷಾಂ 
ಸ್ವಜಾತ್ಯುತ್ತಮತಾಪಾದಕತಯಾ ಸ್ಥಿತಃ ಸನ್‌ ಚಿಂತ್ಯೋಪಸಿ ॥ 17 ॥ 


ಚ ಗೀತಾವಿವೃತಿ 


ಅನುವಾದ- ನಿರಂತರವಾಗಿ ನನ್ನನ್ನು ಧ್ಯಾನಿಸುವ ಮೂಲಕ ಸ್ವತಃ ನೀನೇ ಆ ನನ್ನ 
ವಿಭೂತಿರೂಪಗಳನ್ನು ಅರಿತುಕೋ. ಅದಕ್ಕಾಗಿ "ಉಪದೇಶಿಸು' ಎಂದು ನನ್ನನ್ನು ಯಾಕೆ ಪ್ರಾರ್ಥಿಸ 
ಬೇಕು ? ಎಂಬ ಕೃಷ್ಣನ ಪ್ರಶ್ನೆಗೆ ಅರ್ಜುನನು "ಕಥಂ ವಿದ್ಯಾಮಹಂ' ಎಂಬ ಶ್ಲೋಕದಲ್ಲಿ 
ಉತ್ತರಿಸುತ್ತಿದ್ದಾನೆ. ತ್ವಾಂ ಸದಾ ಪರಿಚಿಂತಯನ್‌ ಎಂದನ್ನುವುದು ಅನ್ಹಯಿಸುವಂತೆ 'ಅಪಿತ್ನದ್‌ 
ವಚನಾಭಾವೇ ! ಎಂದು ಅಧ್ಯಾಹಾರ ಮಾಡಿಕೊಳ್ಳಬೇಕು. ಆಗ "ನಿರಂತರವಾಗಿ ನಿನ್ನನ್ನು 
ಧ್ಯಾನಿಸುತ್ತಿದ್ದರೂ ನಿನ್ನ ಉಪದೇಶದ ಸಹಾಯವಿಲ್ಲದೆ ಹೇಗೆ ತಾನೆ ನಿನ್ನ ಆ ರೂಪಗಳನ್ನು 
ಅರಿತುಕೊಳ್ಳಲು ಸಾಧ್ಯ ? ಎಂದಂತಾಯಿತು. ಯೋಗಿನ್‌- ಅನಂತ ಶಕ್ತಿಶಾಲಿಯೇ ! ನಿನ್ನ 
ವಿಭೂತಿರೂಪಗಳನ್ನು ಹೇಗೆ ತಾನೆ, ವಿದ್ಯಾಂ- ತಿಳಿದೇನು ? ಈ ಕಾರಣದಿಂದ ಭಗವಂತನೇ! 
ನೀನು ನನ್ನಿಂದ, ಕೇಷು ಕೇಷು ಭಾವೇಷು- ಯಾವ ಯಾವ ಪದಾರ್ಥಗಳಲ್ಲಿ, ಆ ಪದಾರ್ಥ 
ಗಳಿಗೆ ತಮ್ಮ ಸಜಾತೀಯವಾದ ಇತರ ಪದಾರ್ಥಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡುತ್ತಾ 


ಇರುವವನಾಗಿ ಧ್ಯಾನಿಸಲು ಅರ್ಹನಾಗಿರುವಿ ? (ಇದಕ್ಕಾಗಿ ನಿನ್ನ ಉಪದೇಶದ ಆವಶ್ಯಕತೆಯಿದೆ.) 
1171 


ವಿಸ್ತರೇಣಾsತ್ಸನೋ ಯೋಗಂ ವಿಭೂತಿಂ ಚ ಜನಾರ್ದನ । 
ಭೂಯಃ ಕಥಯ ತೃಷ್ತಿರ್ಹಿ ಶೃಣ್ಣತೋ ನಾಸ್ತಿ ಮೇರಮೃತಮ್‌ 11 18 I 


ಅರ್ಥ- ನಿನ್ನ ಅಮೃತಸದೃಶವಾದ ಮಾತನ್ನು ಆಲಿಸುತ್ತಿರುವ ನನಗೆ ಯಾವ ಕಾರಣದಿಂದ 
ತೃಪ್ತಿಯೇ ಉಂಟಾಗುತ್ತಿಲ್ಲವೋ, ಆ ಕಾರಣದಿಂದ ಜನಾರ್ದನನೇ | ವಸ್ತುಗಳಿಗೆ ವೈಶಿಷ್ಟ್ಯವನ್ನು 
ತಂದುಕೊಡುವ. ಆ ನಿನ್ನ ನಾನಾ ಪ್ರಕಾರಗಳಲ್ಲಿಇರುವ ರೂಪಗಳನ್ನು ಹಾಗೂ ಸಾಮರ್ಥ್ಯವನ್ನು 


ವಿಸ್ಥಾರವಾಗಿ ನನಗೆ ಉಪದೇಶಿಸು. 


ತಮಾತ್ಮನೋ ವಿಭೂತಿಂ ವಸ್ತೂನಾಂ ವಿಶಿಷ್ಠತಾಪ್ರ ದಮಾತ್ಮನೋ ರೂಪಂ 
ವಿವಿಧತಯಾ (ನಾನಾವಿಧತಯಾ) ಭೂತಂ ರೂಪಂ ಚ । ಏಕವಚನಂ 
ಸಮುದಾಯಾಶಯಮ್‌ । ಯೋಗಂ ಸಾಮರ್ಥ್ಯಂ ಚ ವಿಸ್ತರೇಣ ಭೂಯಃ ಪುನಃ 
ಪುನಃ ಕಥಯ । ತೇ ವಚೋತಮೃತಂ ಶೃಣತೋ ಮೇ ತೃಪ್ತಿರ್ನಾಸ್ತಿ 1 
ಜನಾರ್ದನಶಬ್ದಾರ್ಥ ಉಕ್ತಃ ತೃತೀಯಾಧ್ಯಾ ಯೇ ॥ 18 ॥ 


ಅನುವಾದ- ತಂ ಆತ್ಮನೋ ಎಭೂತಿಂ- ವಸ್ತುಗಳಿಗೆ, ವಿ: ವಿಶಿಷ ಷ್ನತೆಯನ್ನು ತಂದುಕೊಡುವ 
ಹಾಗೂ ನಾನಾ ಪ್ರಷಕವಿಜ ಇರುವ ತನ್ನ ರೂಪವನ್ನು , ವಿಭೂತೀಃ ಎಂದು ಬಹುವಚನದ 
ಬದಲು ವಿಭೂತಿಂ ಎಂದು ಏಕವಚನವನ್ನು ಬಳಸಿರುವುದು ಆ ವಿಭೂತಿ ರೂಪಗಳ ಸಮೂಹ 


ಅಧ್ಯಾಯ 10 601 


ಎಂಬ ಅಭಿಪ್ರಾಯದಲ್ಲಿ. ಯೋಗಂ ಚ - ತನ್ನ ಸಾಮರ್ಥವನ್ನು ಕೂಡಾ ವಿಸ್ತಾರವಾಗಿ ಪುನಃ 
ಪುನಃ ವರ್ಣಿಸು. ತೇ ಅಮೃತಂ: ನಿನ್ನ ಅಮೃತ ಸದೃಶವಾದ ಮಾತನ್ನು ಕೇಳಿಸಿಕೊಳ್ಳುತ್ತಿರುವ 
ನನಗೆ ತೃಪ್ತಿಯೇ ಇಲ್ಲವಷ್ಟೆ ನಜ: ಜನ- ಹುಟ್ಟಿಲ್ಲದವನು . ಅರ್ದಯತೀತಿ ಅರ್ದನಃ 
ಸಂಸಾರವನ್ನು ನಾಶಪಡಿಸುವವನು. ಜನಶ್ಚಾಸೌ ಅರ್ದನಶ್ಚ - ಜನಾರ್ದನಃ , ತಾನು 
ಹುಟ್ಟಿಲ್ಲದವನಾಗಿದ್ದು , ತನ್ನ ಭಕ್ತರ ಸಂಸಾರವನ್ನು ನಾಶಪಡಿಸುವ ಮೂಲಕ ಅವರಿಗೂ 
ಹುಟ್ಟಿಲ್ಲದಂತೆ ಮಾಡುವವನು. ಹೀಗೆ ಜನಾರ್ದನ ಪದದ ನಿಷ್ಠತ್ತಿ ಹಾಗೂ ಅಭಿಪ್ರಾಯವನ್ನು 
ಮೂರನೆಯ ಅಧ್ಯಾಯದಲ್ಲಿತೋರಿಸಲಾಗಿದೆ. ॥ 18 ॥1 


ಪರಮಾತ್ಮನ ಅಶೇಷ ವಿಭೂತಿಗಳ ನಿರೂಪಣೆ ಅಸಾಧ್ಯ 
ಶ್ರೀಭಗವಾನುವಾಚ - 


ಹಂತ ತೇ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ | 
ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ Il 19 ॥ 


ಅರ್ಥ- ಪರಮಾತ್ಮನು ಹೇಳಿದನು - ಕುರುಶ್ರೇಷ್ಠನೆ ! ಲೋಕವಿಲಕ್ಷಣವೆನಿಸಿರುವ, ವಸ್ತುಗಳಲ್ಲಿ 
ಮಹತ್ವವನ್ನು ತಂದು ಕೊಡುವ ಹಾಗೂ ವಿವಿಧ ಪ್ರಕಾರಗಳಲ್ಲಿರುವ ನನ್ನ ಯಾವ ರೂಪ 
ಗಳಿವೆಯೋ , ಅವುಗಳಲ್ಲಿ ಪ್ರಧಾನವೆನಿಸಿರುವ ರೂಪಗಳನ್ನು ನಿನಗೆ ಪ್ರಚುರಪಡಿಸುತ್ತೇನೆ. ನನ್ನ 
ವಿಸ್ತಾರವಾದ ಇಂತಹ ರೂಪಗಳ ಸಮೂಹಕ್ಕೆ ಕೊನೆ ಎಂಬುದೇ ಇಲ್ಲ 


"ವಕ್ತುಮರ್ಹಸ್ಯಶೇಷೇಣ' ಇತ್ಯಸ್ಯೋತ್ತರಂ ವದನ್‌ ಪ್ರತಿಜ್ಞಾಂ ತಾವತ್‌ 
ಕರೋತಿ- ಹಂತೇತಿ ॥॥ ಹಂತ ಹರ್ಷೇ | ಯಾ ದಿವ್ಯಾಃ ಆತ್ಮವಿಭೂತಯಃ 
ವಸ್ತೂನಾಂ ವಿಶಿಷ್ಠತಾಪ್ರದರೂಪಾಣಿ ವಿವಿಧರೂಪಾಣಿ ಚ । ತಾನಿ ರೂಪಾಣಿ 
ಪ್ರಾಧಾನ್ಯತಃ ಪ್ರಧಾನತಯಾ ಸ್ಥಿತಾನಿ | ತೇ ತುಭ್ಯಂ ಕಥಯಿಷ್ಯಾಮಿ | ಮೇ ವಿಸ್ತರಸ್ಯ 
ವಿಭೂತಿರಾಶೇರಂತಃ ಸಮಾಪ್ತಿರ್ನಾಸ್ತಿ । ಅತೋ ನಾಶೇಷೇಣ ವಚನಂ 
ಯುಕ್ತಮಿತಿ ಭಾವಃ ॥। 19 ॥ 


ಅನುವಾದ- "ನಿನ್ನ ವಿಭೂತಿರೂಪಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಡಲು ಅರ್ಹ 
ನಾಗಿರುವಿ' ಎಂಬ ಅರ್ಜುನನ ಪ್ರಾರ್ಥನೆಗೆ ಉತ್ತರಿಸುತ್ತಾ, ಅವನ ಕೋರಿಕೆಯನ್ನೇನೋತಾನು 
ಪೂರೈಸುತ್ತೇನೆ ಎಂದು ಭಗವಂತನು "ಹಂತ ತೇ ಕಥಯಿಷ್ಯಾಮಿ' ಎಂಬೀ ಶ್ಲೋಕದಲ್ಲಿಭರವಸೆ 
ಕೊಡುತ್ತಿದ್ದಾನೆ. ಇಲ್ಲಿರುವ "ಹಂತ ' ಎಂಬ ಅವ್ಯಯವು "ನಿನ್ನ ಪ್ರಾರ್ಥನೆಯನ್ನು ಪೂರೈಸಲು ನನಗೆ 
ಹರ್ಷವಾಗುತ್ತಿದೆ' ಎಂಬ ಅಭಿಪ್ರಾಯವನ್ನು ಸೂಚಿಸುತ್ತಿದೆ. ದಿವ್ಯವೆನಿಸಿರುವ ಆತ್ಮ- 


602 ಗೀತಾವಿವೃತಿ 


ವಿಭೂತಯಃ- ಆತ್ಮ- ನನ್ನ, ವಿದ ವಸ್ತುಗಳಲ್ಲಿವಿಶಿಷ್ಟತೆಯನ್ನು ತಂದುಕೊಡುವ ಹಾಗೂ ವಿವಿಧ 
ಪ್ರ ಪ್ರಕಾರಗಳಲ್ಲಿರುವ ಯಾ ವಿಭೂತಯಃ: ಯಾವ "ರೂಪಗಳಿವೆಯೋ, ಅವುಗಳಲ್ಲಿ ಪ್ರಧಾನ 
ವೆನಿಸಿರುವ ರೂಪಗಳನ್ನು , ತೇವ ನಿನಗಾಗಿ ಹೇಳುತ್ತೇನೆ. ಅತ್ಯಂತ ವಿಶಾಲವಾದ ನನ್ನ ಆ 
ವಿಭೂತಿಗಳ ಸಮೂಹಕ್ಕೆ ಅಂತೋ ನಾಸ್ತಿ = ಕೊನೆಯೆಂಬುದೇ ಇಲ್ಲ. ಹಾಗಾಗಿ ಹಾಟ 


ಕೋರಿಕೆಯಂತೆ ಸಂಪೂರ್ಣವಾಗಿ ಅವುಗಳ ನಿರೂಪಣೆಯು ಸಾಧ್ಯ ವೆನಿಸದು ಎಂದು 
ಅಭಿಪ್ರಾಯ. ॥ 19 ॥ 


ಸೃಷ್ಟಿ-ಸ್ಸಿತಿ-ಲಯ ಕಾರಣನಾದ ನಾನು ಜೀವರ ಹೃದಯಗುಹಾವಾಸಿ 
ಅಹಮಾತ್ಮಾ ಗುಡಾಕೇಶ ಸರ್ವಭೂತಾಶಯಸ್ಥಿತಃ I 
ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ 1 20 ॥ 


ಅರ್ಥ- ನಿದ್ದೆಯನ್ನು ಗೆದ್ದವನೆ ! ನಾನು ಸರ್ವತ್ರ ವ್ಯಾಪ್ತನಾಗಿದ್ದರೂ ವಿಶೇಷವಾಗಿ ಎಲ್ಲಾ 


ಜೀವರ ಹೃದಯ ಗುಹೆಯಲ್ಲಿ ಇರುವವನು. ಎಲ್ಲಾ ಆತ: ಸೃಷ್ಟಿ ಸ್ಥಿತಿ ಹಾಗೂ ಲಯ ಇವುಗಳ 
ಕತ ರ್ಸೈವೂ ನಾನಾಗಿರುವೆ. 


"ಕೇಷು ಕೇಷು ಚ ಭಾವೇಷು ಚಿಂತ್ಯಃ' ಇತ್ಯಸ್ಯ ಪ್ರಶ್ನಸ್ಯ ಸರ್ವಭೂತೇಷ್ವಪಿ ಚಿಂತ್ಯ 
ಇತಿ ಭಾವೇನ ಸರ್ವಭೂತಸ್ಥತ್ತಂ ತಾವತಾಮಾನ್ನ ತೋ ವಕ್ತಿ- ಅಹಮಿತಿ ॥ ಹೇ 
ಗುಡಾಕೇಶ ಜಿತನಿದ್ರ । ಅಹಮಾತ್ಮಾ ವ್ಯಾಪ್ಲೋಂಪಿ ಸರ್ವಭೂತಾನಾಂ ಹೃ ದಯ- 


ಗುಹಾಯಾಂಸ್ಥಿತಃ । ಅಹಮೇವ ಭೂತಾನಾಮಾದಿರ್ಮಧ್ಯಮಂತಶ್ಚ ಸೃಷ್ಟಿ-ಸ್ಥಿತಿ- 
ಲಯಕರ್ತಾ ಚೇತ್ಯರ್ಥ: ॥ 20 ॥ 


ಅನುವಾದ- "ಯಾವ ಯಾವ ವಸ್ತುಗಳಲ್ಲಿರುವವನಾಗಿ ನೀನು ಧ್ಯಾನಾರ್ಹನಾಗಿರುವ 
ಎಂಬ ಪ್ರಶ್ನೆಗೆ ಉತ್ತರವಾಗಿ "ಎಲ್ಲಾ ಜೀವರಲ್ಲಿ ತಾನು ಧ್ಯಾನಾರ್ಹನೆನಿಸಿರುವೆನು' ಎಂಬ 
ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತ "ಅಹಮಾತ್ಮಾಗುಡಾಕೇಶ ' ಎಂಬ ಶ್ಲೋಕದಲ್ಲಿ "ತನ್ನ ಎಲ್ಲಾ 
ಜೀವರಲ್ಲಿಇರುವಿಕೆ' ಎಂಬ ಈ ಮಹತ್ವವನ್ನು ಹೇಳಲಾಗುತ್ತಿದೆ. ಹೇ ಗುಡಾಕೇಶ!= ನಿದ್ದೆಯನ್ನು 
ಗೆದ್ದವನೆ ! ಅಹಂ ಆತ್ಮಾ- ನಾನು ಸರ್ವತ್ರವ್ಯಾ ಪ್ರನೆನಿಸಿದ್ದರೂ, ವಿಶೇಷವಾಗಿ ಎಲ್ಲಾ "ಜೀವರ 
(ಸರ್ವಭೂತ) ಹೃ ದಯ ಗುಹೆಯಲ್ಲಿ (ಆಶಯ) ಇರುವವನು. "ಎಲ್ಲಾ ಜೀವರ ಆದಿಐ 
ಸೃಷ್ಟಿಕತ್ಛ ೯, ಮಧ್ಯಂ- ಸ್ಥಿತಿಕತ್ಛ ೯ ಹಾಗೂ ಅಂತಃ- ಲಯಕರ್ತೃವು ನಾನೇ ಆಗಿರುವೆನು' 
kbs ವುದು, "ನಾನು ಎಲ್ಲಾ ) ಭೂತಗಳ ಆದಿ, ಮಧ್ಯ ಹಾಗೂ ಅಂತ ಇವುಗಳಾಗಿರುವೆನು' 
ಎಂಬ ಮಾತಿನ ಅಭಿಪ್ರಾಯವಾಗಿದೆ. ॥। 20 ॥ 


ಅಧ್ಯಾಯ 10 603 


ವಿಭೂತಿರೂಪಗಳು ಪ್ರತ್ಯಕ್ಷ ಹಾಗೂ ತಿರೋಹಿತ ಎಂದು ಎರಡುವಿಧ 


ಆದಿತ್ಯಾನಾಮಹಂ ವಿಷ್ಣುರ್ಜ್ಯೋತಿಷಾಂ ರವಿರಂಶುಮಾನ್‌ । 
ಮರೀಚಿರ್ಮರುತಾಮಸ್ತಿ ನಕ್ಷತ್ರಾಣಾಮಹಂ ಶಶೀ 11 21 11 


ಅರ್ಥ- ಹನ್ನೆರಡು ಮಂದಿ ಆದಿತ್ಯರ ಮಧ್ಯದಲ್ಲಿ ನಾನು "ವಿಷ್ಣು' ಎಂಬ ಆದಿತ್ಯನಾಗಿ 
ರುವೆನು. ಪ್ರಕಾಶರೂಪದ ವಸ್ತುಗಳ ಮಧ್ಯ ನಾನು ಎಲ್ಲೆಡೆ ವ್ಯಾಪಿಸಿರುವ ಕಿರಣವುಳ್ಳ ರವಿ 
ಯಲ್ಲಿದ್ದು ಅವನಿಗೆ ಇತರ ಪ್ರಕಾಶಮಾನವಸ್ತುಗಳಿಗಿಂತ ಶ್ರೇಷ್ಠತೆಯನ್ನು ತಂದು ಕೊಡುತ್ತಾ 
ರವಿನಾಮಕನೆನಿಸಿರುವೆನು. ನಲವತ್ತೊಂಬತ್ತು ಮಂದಿ ಮರುತ್‌ಗಳ ಮಧ್ಯೆ ನಾನು ಮರೀಚಿ ಎಂಬ 
ಮರುತ್‌ನಲ್ಲಿದ್ದು, ಅವನಿಗೆ ಇತರ ಮರುತ್‌ಗಳಗಿಂತ ಉತ್ತಮತ್ನವನ್ನು ತಂದುಕೊಡುತ್ತಾ 
ಮರೀಚಿ ಎಂಬ ಹೆಸರುಳ್ಳವನಾಗಿರುವೆನು. ನಕ್ಷತ್ರ ಗಳ ಮಧ್ಯೆ ಇರುವ ಚಂದ್ರನಲ್ಲಿ ನಾನಿದ್ದು ಆ 
ಎಲ್ಲಾ ನಕ್ಷತ್ರಗಳಿಗಿಂತ ಅವನಿಗೆ ಉತ್ಕರ್ಷವನ್ನು ತಂದುಕೊಡುತ್ತಾ "ಶಶಿ' ಎಂಬ ಹೆಸರುಳ್ಳವ 
ನಾಗಿರುವೆನು'. 


ದ್ವಿವಿಧಂ ಹಿ ಭಗವತೋ ವಿಭೂತಿರೂಪಂ ಪ್ರತ್ಯಕ್ಷಂ ತಿರೋಹಿತಂ ಚ । ತತ್ರ 
ಪ್ರತ್ಯಕ್ಷಂ ವಿಷ್ಣುಕಪಿಲವ್ಯಾಸವಾಸುದೇವರಾಮಾದಿರೂಪಮ್‌ | ತಿರೋಹಿತಂ ತು 
ಪದಾರ್ಥೇಷ್ಠನ್ಯತ ಉತ್ಕರ್ಷಪ್ರದತ್ಹೇನ ಸನ್ನಿಹಿತಮ್‌ । ದ್ವಿವಿಧವಿಭೂತಿರೂಪಾಣಿ 
ಸಂಕಲಯ್ಯಾ5ಹ - ಆದಿತ್ಯಾನಾಮಿತಿ ॥ ದ್ವಾದಶಾದಿತ್ಯಾನಾಂ ಮಧ್ಯೇ ಅಹಂ 
ಎಷ್ಟುರಸ್ಥಿ ಸರ್ವ(ತ್ರ)ವ್ಯಾಪ್ಪತ್ನಾತ್‌ ಸರ್ವೇಷು ಪ್ರವಿಷ್ಠತ್ತಾದ್‌ವಾ ವಿಷ್ಣು- 
ನಾಮಾಶಸ್ಕಿ । ವಿಷ್ಣೃ ವ್ಯಾಪ್ತಾವಿತ್ಯತಃ ಕ್ನುಪ್ರತ್ಯಯಃ । ವಿಶ ಪ್ರವೇಶನೇ ಇತ್ಯತಃ 
ಕ್ನುಪ್ರತ್ಯಯೇ ಶಕಾರಸ್ಯ ಷತ್ಹೇ ವಾ ವಿಷ್ಣುರಿತಿ ಸಿದ್ದೇಃ | "ಕೇಷು ಕೇಷ್ಮಿತಿ' 
ಪೃಷ್ಟಸ್ಯೋತ್ತರಮಾಹ - ಜ್ಯೋತಿಷಾಮಿತಿ ॥। ಜ್ಯೋತಿಷಾಂ ಪ್ರಕಾಶರೂಪಾಣಾಂ 
ಮಧ್ಯೇ ಅಂಶುಮಾನ್‌ ವಿಶವ್ಯಾಪಿರಶ್ಲಿಯುಕ್ತೋ ರವಿರಹಮಸ್ಸಿ ಜ್ಯೋತೀ- 
ರೂಪೇಭ್ಯೋ ರವೇರಾಧಿಕ್ಯಹೇತುತಯಾ ರವೇಣ ವೇದಶಬ್ದೇನ ಈಯತೇ 
ಜ್ಞಾಯತೇ ಇತಿ ವ್ಯತ್ತತ್ವಾ ರವಿನಾಮಕಃ ಸನ್‌ ರವೌ ಸನ್ನಿಹಿತೋಶಸ್ಮೀತ್ಯರ್ಥಃ । 
ರವಶಬ್ದ ಉಪಪದೇ ಅಣ್‌ ಗತಾವಿತೃತಃ ಕಿಪ್‌ ಉಪಪದಾಂತಲೋಪಃ । 
ಮರುತಾಮೇಕೋನಪಂಚಾಶನ್ನರುತಾಂ ಮಧ್ಯೇ ತೇಭ್ಯೋ ಮರೀಚಿನಾಮ್ನೋ 
ಮರುತ ಆಧಿಕ್ಯಹೇತುತಯಾ ಮರಶಬ್ಲೋಕ್ತೋದಕವಾನ್‌ ಮೇಘೋ ಮರೀ ತಂ 
ಚಾಲಯತೀತಿ ವ್ಯತತ್ವಾ ಮರೀಚಿಃ ಮರೀಚಿನಾಮಾ ಸನ್ನರೀಚೌ ಮರುತಿ 


604 ಗೀತಾವಿವೃತಿ 


ಸನ್ನಿಹಿತೋಶಸ್ಥಿ । ನಕ್ಪತ್ರಾಣಾಂ ಮಧ್ಯೇ ತೇಭ್ಯೋ ಶಶಿನ ಆಧಿಕ್ಯಹೇತುತಯಾ 
ಶಶಶಬ್ಬಿತಾತಿಸುಖತ್ತ ಹೇತುನಾ ಶಶಿನಾಮಾ ಸನ್‌ ಶಶಿನಿ ಚಂದ್ರೇ ಸ್ಥಿತೋಶಸ್ಥಿ | 
ಏವಮಗ್ರೇ ಸರ್ವತ್ರ ತಿರೋಹಿತೇಷರ್ಥೋ ಧ್ಯೇಯಃ । ಗ್ರಂಥಗೌರವಭಯಾತ್‌ 
ನಿರುಕ್ತಿಮಾತ್ರಂ ವಕ್ಚ್ಯಾಮಃ ॥1 21 ॥ 


ಡಾ 


ಅನುವಾದ- ಪ್ರತ್ಯಕ್ಷ ವಿಭೂತಿರೂಪ ಹಾಗೂ ಗುಪ್ತ ವಿಭೂತಿರೂಪ ಎಂದು ಪರಮಾತ್ಮನ 
ವಿಭೂತಿ ರೂಪಗಳಲ್ಲಿಎರಡು ಪ್ರಕಾರ. ಅವುಗಳಲ್ಲಿ ಎಷ್ಟು >} ಕಪಿಲ, ವ್ಯಾಸ, ವಾಸುದೇವ, ರಾಮ 
ಇವೇ ಮೊದಲಾದವು ಪ್ರತ್ಯಕ್ಷ ವಿಭೂತಿರೂಪಗಳೆನಿಸಿವೆ. ಪದಾರ್ಥಗಳಲ್ಲಿ ಸನ್ನಿಹಿತವಾಗಿದ್ದು 
ಆಯಾಯ ಪದಾರ್ಥಗಳಿಗೆ ಇತರ ಪದಾರ್ಥಗಳಿಗಿಂತ ವಿಶಿಷ್ಠತೆಯನ್ನು ತಂದುಕೊಡುತ್ತಾ, ಆ 
ಪದಾರ್ಥಗಳನ್ನು ಹೇಳುವ ಪದದಿಂದಲೇ ಮುಖ್ಯವಾಗಿ ಹೇಳಲ್ಪಡುತ್ತಿರುವ ವಿಭೂತಿ ರೂಪಗಳು 
ತಿರೋಹಿತ (ಗುಪ) ) ವಿಭೂತಿ ರೂಪಗಳು. “ಆದಿತ್ಯಾನಾಮ್‌ ಅಹಂ ವಿಷ್ಣು' ಎಂದು ಮುಂತಾಗಿ 
ಮುಂದಿನ ಶ್ಲೋಕದಲ್ಲಿ ಈ ಎರಡು ರೀತಿಯ ವಿಭೂತಿರೂಪಗಳನ್ನು ಮಿಶ್ರ ಗೊಳಿಸಿ ನಿರೂಪಿಸ 
ಲಾಗುತ್ತಿದೆ. ಹನ್ನೆರಡು ಮಂದಿ ಆದಿತ್ಯರ ಮಧ್ಯೆ ನಾನು ವಿಷ್ಣು ಎಂಬ ಹೆಸರಿನ ಆದಿತ್ಯ 
ನಾಗಿರುವೆನು. ವ್ಯಾಪ್ತಿ ಎಂಬ ಅರ್ಥದಲ್ಲಿ ರುವ ವಿಷ... ದಾತುನಿಗೆ 'ಕ್ನು' ಎಂಬ ಪ್ರತ್ಯ ಯವು 
ಸೇರಿದಾಗ ವಿಷ್‌4ನು- "ಎಷ್ಟು' ಎಂಬ ಪದವು ನಿಷ್ಠನ್ನವಾಗಿದೆ. seri ಎಲ್ಲೆಡೆ ವ್ಯಾಪಿಸಿ 
ರುವುದರಿಂದ ಈ ಪ್ರತ್ಯಕ್ಷ ವಿಭೂತಿರೂಪವು ವಿಷ್ಣುಎಂಬ ಹೆಸರುಳದ್ದಾಗಿದೆ. ಅಥವಾ ಪ್ರ ವೇಶ 
ಎಂಬ ಅರ್ಥದಲ್ಲಿರುವ. ವಿಶ್‌' ಧಾತುವಿಗೆ "ಕ್ಲು' ಪ್ರತ್ಯಯ ಸೇರಿದಾಗ, ಧಾತುವಿನ ಶಕಾರಕ್ಕೆ 
'ಷ'ಕಾರವು ಆದೇಶವಾಗಿ ಬಂದು ವಶ್‌+ ಎತ ಈ +ನು ವಿಷ್ಣು ಎಂಬ ಪದದ ನಿಷತ್ತಿ. 
ಹಾಗಾಗಿ ನಿಯಾಮಕನಾಗಿ ಎಲ್ಲವನ್ನು ಪ್ರವೇಶಿಸಿರುವುದರಿಂದ ಈ ವಿಭೂತಿ ರೂಪವು ವಿಷ್ಣು 
ಎಂಬ ಹೆಸ ರುಳ್ಳದ್ದಾಗಿದೆ ಎಂದು "ಇಟ್ಟುಕೊಳ್ಳಬೇಕು. "ಯಾವ ಯಾವ ವಸ್ತುಗಳಲ್ಲ 
ವಿಭೂತಿರೂಪಗಳುಳ್ಳವನಾಗಿ ನೀನು ಧ್ಯಾ ನಾರ್ಹನಾಗಿರುವಿ' ಎಂಬ ಅರ್ಜುನನ ಪ್ರಶ್ನೆಗೆ 
"ಜ್ಯೋತಿಷಾಂ ರವಿರಂಶುಮಾನ್‌' ಎಂಬಿತ್ಯಾದಿಯಾಗಿ ಉತ್ತರಿಸಲಾಗುತ್ತಿದೆ. ಜ್ಯೋತಿಷಾಂ 5 
ಪ್ರಕಾಶಮಾನವಾದ ವಸ್ತುಗಳ ಮಧ್ಯೆ ಜಗತ್ತನ್ನು ವ್ಯಾಪಿಸಿಕೊಂಡಿರುವಕಿರಣಗಳುಳ್ಳರವಿಯಲ್ಲಿದ್ದು 
ಅವನಿಗೆ ಇತರ ಪ್ರಕಾಶಮಾನ ವಸ್ತುಗಳಿಗಿಂತ ಶ್ರೇಷ್ಠತೆಯನ್ನು ಅನುಗ್ರ ಹಿಸುತ್ತಾ ರವಿ ಎಂಬ 
ಹೆಸರುಳ್ಳ ವಿಭೂತಿರೂಪವುಳ್ಳವನು ಪರಮಾತ್ಮ. ರವ- ಅಂದರೆ - ಶಬ್ದ ವೇದ ರೂಪದ ಶಬ್ದ 
ಅಂತಹ ರವದಿಂದ ಈಯತೇ - ಜ್ಞಾಯತೇ - ತಿಳಿಯಲ್ಪಡುತ್ತಿದ್ದಾನೆ. ( ರವ * ಇ ರವಿ) 
ಎಂದು ರವಿಪದದ ವ್ರೃತ್ಪತ್ತಿ. ಹಾಗಾಗಿ ರವದಿಂದ ಅಂದರೆ ಸಮಸ್ತ ವೇದರಾಶಿಯಿಂದ 
ಪ್ರತಿಪಾದ್ಯ ನಾದುದರಿಂದ ಈ ವಿಭೂತಿ ರೂಪವು ರವಿ ಎಂಬ ಹೆಸರುಳ್ಳದ್ದಾ ಗಿದೆ. ಇದರಿಂದಾಗಿ 
"ರವ ಶಬ್ದವು ಉಪಪದವಾಗಿರುವ ಜ್ಞಾನ ಎಂಬ ಅರ್ಥದಲ್ಲಿರುವ ಇ(ಣ್‌) ಎಂಬ ಧಾತುವಿಗೆ 


ಅಧ್ಯಾಯ 10 605 


'ಕ್ವಿಪ್‌' ಪ್ರತ್ಯಯ ಸೇರಿದಾಗ, ರವ * ಇ*ಕ್ಟಿಪ್‌ ಎಂದಾಗಲು, ಕ್ಲಿಪ್‌ ಪ್ರತ್ಯಯವು ಲೋಪವಾಗಿ 
ರವ4ಅ: ರವಿ ಎಂಬ ಪದವು ನಿಷ್ಪನ್ನವಾಗಿದೆ ಎಂದಂತಾಯಿತು. ಮರುತಾಂ- ನಲವತ್ತೊಂಬತ್ತು 
ಮಂದಿ ಮರುತ್‌ ದೇವತೆಗಳ ಮಧ್ಯೆ, ಮರೀಚಿ ಎಂಬ ಮರುತ್‌ ದೇವತೆಯಲ್ಲಿದ್ದು ಆ ಮರೀಚಿಗೆ 
ಇತರ ಮರುತ್‌ಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಟ್ಟಿರುವ ಮರೀಚಿ ಎಂಬ ಹೆಸರುಳ್ಳ. 
ಎಭೂತಿರೂಪನು ನಾನಾಗಿರುವೆನು. "ಮರ' ಎಂದರೆ ನೀರು. ಮರಂ ಅಸ್ಕಅಸ್ತೀತಿ ಮರೀ- 
ಯಾವುದು ನೀರುಳ್ಳದ್ದೊ € ಅದುಮರೀ ಎಂಬಿ ವ್ಯತತ್ತಿಯಂತೆ ನೀರುಳ್ಳ ಮೋಡವು "ಮರಿನ್‌' 
ಎಂದನಿಸಿದೆ. ಇಂತಹ ಮೋಡವನ್ನು ಚಲಿಸುವಂತೆ ಪ್ರೇರಿಸುವುದರಿಂದ ಮರಿಣಂ ಚಾಲಯತಿ= 

ಮೋಡವನ್ನು ಚಲಿಸುವಂತೆ ಮಾಡುತ್ತಾನೆ” ಎಂಬ ವ್ಯುತ್ತತ್ತಿಯಂತೆ ಪರಮಾತ್ಮನ ಈ ವಿಭೂತಿ 

ರೂಪವು ಮರೀಚಿ ಎಂಬ ಹೆಸರುಳ್ಗದ್ದಾಗಿದೆ ಎಂದು ಇದರ ಅಭಿಪ್ರಾಯವಾಗಿದೆ. ನಕ್ಷತ್ರಗಳ 

ಮಧ್ಯೆ ಇರುವ ಶಶಿ (ಚಂದ್ರ) ಯಲ್ಲಿ ನಾನು ಇದ್ದು , ಆ ಶಶಿಗೆ ನಕ್ಷತ್ರಗಳಿಗಿಂತ ಉತ್ತಮತ್ನವನ್ನು 

ಅನುಗ್ರ ಹಿಸುತ್ತಿರುವ ಶಶಿನಾಮಕ ವಿಭೂತಿರೂಪನು ಆಗಿರುವೆನು. "ಶಶ' ಎಂದರೆ ಬಹಳವಾದ 

ಸುಖ. ಶಶಃ ಅಸ್ಯ ಅಸ್ತೀತಿ ಶಶೀ- ಬಹಳವಾದ ಸುಖವುಳ್ಳವನು ಶಶೀ ಎಂಬೀ ವ್ಯತ್ಸತ್ತಿಯಂತೆ, 

ಪರಿಪೂರ್ಣಸುಖವುಳ್ಳವನಾಗಿರುವುದರಿಂದ ಈ ವಿಭೂತಿರೂಪವು ಶಶೀ ಎಂಬ ಅನ್ವರ್ಥನಾಮ 

ವುಳ್ಳದ್ದಾ ಗಿದೆ ಎಂದು ಅಭಿಪ್ರಾಯ. ಮುಂದೆ ಹೇಳಲಾಗುವ ವಿಭೂತಿರೂಪಗಳಲ್ಲೂ"'ಆಯಾಯ 

ವಿಶಿಷ್ಟವಸ್ತುಗಳಲ್ಲಿ ವೈಶಿಷ್ಟ್ಯವನ್ನು ತಂದುಕೊಡುವ ಮೂಲಕ ಅಲ್ಲಿರುವುದರಿಂದ ಆಯಾಯ 

ವಸ್ತುವನ್ನು ಹೇಳುವ ಪದಗಳಿಂದ ಮುಖ್ಯವಾಗಿ ಆಯಾಯ ವಿಭೂತಿರೂಪವು ಹೇಳಲ್ಪಡುತ್ತಿದೆ 
ಎಂಬುದನ್ನು ಕಂಡುಕೊಳ್ಳಬೇಕು. ಎಲ್ಲವನ್ನು ಹೀಗೆ ವಿವರಿಸುತ್ತ ಹೋದರೆ ಗ್ರಂಥವು ಬಹಳ 
ವಿಸ್ತಾರವಾಗುವ ಭಯವಿರುವುದರಿಂದ ತುಂಬಾ ವಿಸ್ತಾರವಾದ ವಿವರಣೆಯನ್ನು ಕೈಗೊಳ್ಳದೆ 
ಆಯಾಯ ವಿಭೂತಿ ರೂಪಗಳಿಗೆ ಅನ್ವಯಿಸುವಂತೆ ಆಯಾಯ ನಾಮಪದಗಳ ನಿರ್ವಚನವನ್ನು 
ಮಾತ್ರ ಮುಂದೆ ನಿರೂಪಿಸಲಾಗುವುದು. 1121 ॥1 


ವಿವರಣೆ- ಪರಮಾತ್ಮನ ವಿಭೂತಿರೂಪಗಳಲ್ಲಿ ಎರಡು ವಿಧ. ಒಂದು ವಸ್ತು ಅಥವಾ 
ವ್ಯಕ್ತಿಯಲ್ಲಿದ್ದುಕೊಂಡು ಆ ವಸ್ತು ಅಥವಾ ವ್ಯಕ್ತಿಯಲ್ಲಿ ಶ್ರೇಷ್ಠತೆಯನ್ನು ತಂದು ಕೊಡುತ್ತಾ ಆವಸ್ತು 
ಅಥವಾ ವ್ಯಕ್ತಿಯ ಹೆಸರಿನಿಂದಲೇ ಕರೆಸಿಕೊಳ್ಳಲಡುತ್ತಿರುವ ವಿಭೂತಿರೂಪಗಳು ಒಂದು ವಿಧ. 
ಈ ರೂಪಗಳು ಪ್ರತ್ಯೇಕವಾಗಿ ಕಾಣಸಿಗದೆ, ಆಯಾಯ ವಸ್ತು ಅಥವಾ ವ್ಯಕ್ತಿಯಲ್ಲಿ ಗುಪ್ತ 
ವಾಗಿರುವುದರಿಂದ ಇವನ್ನು ತಿರೋಹಿತವಿಭೂತಿರೂಪಗಳಂದು ಪರಿಗಣಿಸಲಾಗಿದೆ. ಈ ರೂಪಗಳ 
ಪರವಾಗಿ ವಿಭೂತಿ ಶಬ್ದವನ್ನು , ವಿ ವಿಶಿಷ್ಠ್ತತಯಾ ಭೂತಿಃ- ಭವನಂ ಯಸ್ಥಾತ್‌ - ಯಾವ 
ಪರಮಾತ್ಮನ ರೂಪದಿಂದಾಗಿ ಒಂದು ವಸ್ತು ಅಥವಾ ವ್ಯಕ್ತಿಯು ವಿಶಿಷ್ಠವೆನಿಸಿದೆಯೋ ಅಂತಹ 
ರೂಪ- ಎಂದು ವಿವರಿಸಲಾಗಿದೆ. ಉದಾ : ಶಶಿನಾಮಕವಾದ ವಿಭೂತಿರೂಪ. ಇದು 


606 ಗೀತಾವಿವೃತಿ 


ಚಂದ್ರನಲ್ಲಿದ್ದುಕೊಂಡು, ಅವನಿಗೆ ತನ್ನ ಜೊತೆ ಬೆಳಗುತ್ತಿರುವ ನಕ್ಷತ್ರಗಳಿಗಿಂತ ವಿಶಿಷ್ಟತೆಯನ್ನು 
ತಂದುಕೊಡುತ್ತಾ ಚಂದ್ರನ ಹೆಸರಾದ ಶಶಿ ಶಬ್ದದಿಂದ ಕರೆಸಿಕೊಳ್ಳಲ್ಪಡುತ್ತಿದೆ. ಶಶ ಎಂದರೆ 
ಪರಿಪೂರ್ಣಸುಖ. ಇದು ಈ ರೂಪದ ಮಹಿಮೆಯಾಗಿರುವುದರಿಂದ ಶಶಿ ಎಂಬ ಹೆಸರು ಈ 
ರೂಪಕ್ಕೆ ಅನ್ವರ್ಥವೆನಿಸಿದೆ. ಪರಮಾತ್ಮನ ರಾಮ ಕೃಷ್ಣ, ವ್ಯಾಸ, ವಿಷ್ಣು ಮೊದಲಾದ ರೂಪಗಳು 
ಎರಡನೆ ತರಹದ ವಿಭೂತಿ ರೂಪಗಳು. ಈ ರೂಪಗಳ ಪರವಾಗಿ ವಿಭೂತಿ ಶಬ್ದವನ್ನು ವಿವ 
ವಎಧತಯಾ, ಭೂತಿಃ- ಭವನಂ ಯಸ್ಯ- ಯಾವ ರೂಪದ ಸ್ಥಿತಿಯು, ಪರಮಾತ್ಮನ 
ಎವಿಧರೂಪಗಳಲ್ಲಿ ಒಂದೆನಿಸಿದೆಯೋ, ಅಂತಹ ರೂಪ ಎಂದು ವಿವರಿಸಲಾಗಿದೆ. ಇದು ತನ್ನ 
ಸನ್ನಿಧಾನದಿಂದ ತಾನು ಇರುವ ವಸ್ತು ಅಥವಾ ವ್ಯಕ್ತಿಗೆ ವಿಶಿಷ್ಠತೆಯನ್ನು ತಂದುಕೊಡುವ 
ರೂಪವಲ್ಲ, ಯಾವ ವಸ್ತು ಅಥವಾ ವ್ಯಕ್ತಿಗಳಿಗಿಂತ ತಾನು ವಿಶಿಷ್ಟನೆನಿಸಿರುವನೋ, ಆ ವಸ್ತು ಅಥವಾ 
ವ್ಯಕ್ತಿಗಳ ಮಧ್ಯೆ ಪ್ರತ್ಯೇಕವಾಗಿ ಇರುವ ರೂಪವಿದು. ಹೀಗೆ ಪ್ರತ್ಯೇಕವಾಗಿ ಗುರುತಿಸಲು 
ಸಾಧ್ಯವಾಗಿರುವುದರಿಂದಲೇ ಇದನ್ನು ಪ್ರತ್ಯಕ್ಷ ವಿಭೂತಿ ರೂಪವೆಂದು ಪರಿಗಣಿಸಲಾಗಿದೆ. 
ಉದಾ: ದ್ವಾ ದಶ ಆದಿತ್ಯರ ಪೈಕಿ ವಿಭೂತಿ ರೂಪವೆನಿಸಿರುವ ಎಷ್ಟು ಎಂಬ ಹೆಸರಿರುವ ಆದಿತ್ಯ. 
ಇದು ದ್ವಾದಶ ಆದಿತ್ಯರಲ್ಲಿ ಒಂದು ಹೊರತು ಅವರ ಮಧ್ಯದಲ್ಲಿ ಒಬ್ಬ ಆದಿತ್ಯನಲ್ಲಿರುವ 
ರೂಪವಲ್ಲ. ಈ ಇಪ್ಪತ್ತೊಂದನೆಯ ಶ್ಲೋಕದಲ್ಲಿ ಹಾಗೂ ಮುಂದಿನ ಶ್ಲೋಕಗಳಲ್ಲಿ ಈ ಎರಡು 
ರೀತಿಯ ವಿಭೂತಿ ರೂಪಗಳ ನಿರೂಪಣೆಯಿರುವುದರಿಂದ "ದ್ವಿವಿಧವಿಭೂತಿರೂಪಾಣಿ 
ಸಂಕಲಯ್ಯ ಆಹ ' ಎಂದು ಗೀತಾವಿವೃತಿಯಲ್ಲಿ ಹೇಳಲಾಗಿದೆ. 


ವೇದಾನಾಂ ಸಾಮವೇದೋಸಸ್ಥಿ ದೇವಾನಾಮಸ್ಸಿ ವಾಸವಃ ಟ 
ಆಂದ್ರಿಯಾಣಾಂ ಮನಶ್ನಾಸ್ಟಿ ಭೂತಾನಾಮಸ್ಮಿ ಚೇತನಾ 11 22 Hl 


ಅರ್ಥ- ವೇದಗಳ ಮಧ್ಯೆ ನಾನು ಸಾಮವೇದದಲ್ಲಿದ್ದು ಅದಕ್ಕೆ (ಯಗ್ದೇದವನ್ನು ಹೊರತು 
ಪಡಿಸಿ) ಇತರ ವೇದಕ್ಕಿಂತ ಉತ್ತಮತ್ನವನ್ನು ತಂದುಕೊಡುತ್ತ ಸಾಮ ಎಂಬ ಹೆಸರುಳ್ಳ ವಿಭೂತಿ 
ರೂಪವಾಗಿರುವೆನು. ದೇವತೆಗಳ ಮಧ್ಯೆ ವಾಸವ (ಇಂದ್ರ)ನಲ್ಲಿದ್ದು ಅವನಿಗೆ ಬ್ರಹ್ಮಾದಿ 
ದೇವತೆಗಳನ್ನು ಹೊರತುಪಡಿಸಿ ಇತರ ದೇವತೆಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡುತ್ತ 
ವಾಸವನಾಮಕ ವಿಭೂತಿರೂಪನು ನಾನಾಗಿರುವೆನು. ಇಂದ್ರಿಯಗಳ ಮಧ್ಯೆ ಮನಸಿನಲ್ಲಿದ್ದು. 
ಅದಕ್ಕೆ ಇತರ ಇಂದ್ರಿಯಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡುತ್ತಿರುವ "ಮನಸ್‌' ಎಂಬ 
ಹೆಸರುಳ್ಳ ವಿಭೂತಿರೂಪನು ನಾನಾಗಿರುವೆನು. ಜೀವಿಗಳಲ್ಲಿ ಅವುಗಳ ಚೇತನಾಕ್ಕೆ ಪ್ರೇರಕನಾಗಿ 
ಅವುಗಳ ವಿಶಿಷ್ಟಧರ್ಮವೆನಿಸಿರುವ "ಚೇತನಾ' ವನ್ನು ಅವುಗಳಿಗೆ ಅನುಗ್ರಹಿಸಿದ ಚೇತನಾ 
ನಾಮಕ ಸ್ಪೀರೂಪದ ವಿಭೂತಿಯು ನಾನಾಗಿರುವೆನು. 


ಅಧ್ಯಾಯ 10 607 


ಸಾಮ್ಮಹೇತುನಾ ಸಾಮ, ವೇದನಹೇತುನಾ ವೇದೇ ಸ್ಥಿತಃ ಸಾಮವೇದ- 
ನಾಮಾ । ವಸಂತ್ಯತ್ರೇತಿ ವಾಸಃ ಸರ್ವದೇಶಃ ತತ್ರ ಸರ್ವತ್ರ ವರ್ತತ ಇತಿ 
ವಾಸವಃ | ವಸತೇರಧಿಕರಣೇ ಫ್‌ ತಸ್ಮಿನ್ನುಪಪದೇ ವೃತುಧಾರ್ತೋರ್ಡಃ । 
ಅವಬೋಧರೂಪತ್ತಾನ್ಮನಃ ಮನ್ಯತೇರಸುನ್‌ 1 ಚೇತೋನೇತೃತ್ನಾಚ್ಛೇತನಾ 
ಸ್ತ್ರೀರೂಪೇಣ ಚೇತನಾಯಾಂ ಸ್ಥಿತತ್ವಾತ್‌ ಸ್ತ್ರೀಲಿಂಗಮ್‌ ಯದ್ದಾ ಭೂತಾನಾಂ 
ಚೇತನಾರೂಪಸಾರಧರ್ಮದ ಇತ್ಯರ್ಥಃ | ಚೇತನಾ ನಾಮ ಚೇತಸೋ 
ವ್ಯಾಪ್ತಿಃ | ಸಾ ಚ “ಬಹುಸ್ಥರಣಶಕ್ತಿಶ್ಚ ಚೇತನೇತ್ಯಭಿಧೀಯತೇ' ಇತ್ಯುಕ್ತದಿಶಾ 
ಜ್ಞೇಯಾ ॥ 22 ॥ 


ಅನುವಾದ- ಸಾಮವೇದದಲ್ಲಿರುವ ಪರಮಾತ್ಮನ ವಿಭೂತಿರೂಪವು ಸರ್ವತ್ರ ಸಮ 
ವಾಗಿರುವುದರಿಂದ "ಸಾಮ' ಎಂದೂ, ಜ್ಞಾನ (ವೇದನ) ರೂಪವಾಗಿರುವುದರಿಂದ "ವೇದ 
ಎಂದೂ ಅನಿಸಿದ್ದು ಸಾಮವೇದ ಎಂಬ ಹೆಸರುಳ್ಳದ್ದಾಗಿದೆ. "ವಸತಿ ಅತ್ರ ಎ ಇಲ್ಲೆಲ್ಲಾ ಜೀವಿಗಳು 
ವಾಸಿಸುತ್ತಿದ್ದಾ ರೆ- ಎಂದು ವಾಸ ಶಬ್ದದ ನಿರ್ವಚನವಾಗಿದೆ. ಹಾಗಾಗಿ ವಾಸವೆಂದರೆ ಜೀವಿಗಳ 
ವಾಸಯೋಗ್ಯವಾದ "ಸರ್ವಪ್ರದೇಶ' ಅಂತಹ ವಾಸದಲ್ಲಿ ವರ್ತತೇ (ಇದ್ದಾನೆ) ಎಂಬ 
ಅರ್ಥದಲ್ಲಿ "ವಾಸವ' ಎಂಬ ಹೆಸರು, ಪರಮಾತ್ಮನ ಸರ್ವ ದೇಶವ್ಯಾಪ್ತಿರೂಪದ ಮಹಿಮೆಯನ್ನು 
ಪ್ರಚುರಪಡಿಸುತ್ತಿದೆ. ಹಾಗಾಗಿ ವಾಸ ಎಂಬ ಅರ್ಥದಲ್ಲಿರುವ "ವಸ' ಧಾತುವಿಗೆ ಅಧಿ 
ಕರಣಕಾರಕಾರ್ಥದಲ್ಲಿ "ಘಇಗ್‌' ಪ್ರತ್ಯಯ ಸೇರಿದಾಗ ವಸ್‌ * ಫ್‌ - ವಸ್‌ * ಅವ 
ವಾಸ್‌ ೬ ಅ ಎ ವಾಸ ಎಂಬ ಪದದ ನಿಷ್ಪತ್ತಿ; ಆ "ವಾಸ' ಪದವು ಉಪಪದವಾಗಿರುವಾಗ “ವೃತ್‌' 
ಧಾತುವಿಗೆ “ಡ' ಪ್ರತ್ಯಯಸೇರಿದಾಗ ವಾಸ *ವೃತ್‌ * ಡ -ವೃತ್‌ * ಅವ್‌ *ಅಎ 
ವಾಸ *ವ್‌ ಅ - ವಾಸವ ಎಂಬ ಪದದ ನಿಷ್ಪತ್ತಿ ಎಂದಂತಾಯಿತು. ಅವಬೋಧನ (ಜ್ಞಾನ) 
ಎಂಬ ಅರ್ಥ ದಲ್ಲಿರುವ "ಮನ' ಧಾತುವಿಗೆ ಅಸುನ್‌ ಪ್ರತ್ಯಯ ಸೇರಿದಾಗ ಮನ್‌ * ಅಸುನ್‌- 
ಮನ್‌ + ಅಸ್‌- “ಮನಸ್‌' ಎಂಬ ಪದದ ನಿಷ್ಪತ್ತಿ. ಹಾಗಾಗಿ ಅವಬೋಧ (ಜ್ಞಾನ) 
ರೂಪವಾಗಿರುವುದರಿಂದ ಮನ ಇಂದ್ರಿಯದಲ್ಲಿರುವ ಪರಮಾತ್ಮನ ವಿಭೂತಿರೂಪವು "ಮನಸ್‌' 
ಎಂಬ ಹೆಸರುಳ್ಳದ್ದಾಗಿದೆ. ಚೇತಸ್‌ (ಮನಸ್‌)ಗೆ ನಾಯಕನಾಗಿರುವುದರಿಂದ ಜೀವನು 
"ಚೇತನಾ' ಎನಿಸಿರುವನು. ಅಂತಹ ಚೇತನಾದಲ್ಲಿ ಸ್ತ್ರ ೀರೂಪದಿಂದ ಇರುವ ಪರಮಾತ್ಮನ ವಿಭೂತಿ 
ರೂಪವು "ಚೇತನಾ' ಎಂಬ ಸ್ತ್ರೀಲಿಂಗ ಪದದಿಂದ ಕರೆಯಲ್ಲಡುತ್ತಿದೆ ಅಥವಾ ಜೀವಿಗಳಲ್ಲಿರುವ 
ಸಾರರೂಪದಧರ್ಮಕ್ಕೆ ಚೇತನಾ ಎಂದು ಹೆಸರು. ಅದನ್ನು ಜೀವಿಗಳಿಗೆ ಅನುಗ್ರ ಹಿಸುತ್ತಿರುವುದ 
ರಿಂದ ಜೀವಿಗಳಲ್ಲಿರುವ ಪರಮಾತ್ಮನ ವಿಭೂತಿರೂಪವು ಚೇತನಾ ಎಂಬ ಹೆಸರುಳ್ಳದ್ದಾಗಿದೆ 
ಎಂದಾದರೂ ಇಟ್ಟುಕೊಳ್ಳಬಹುದು. "ಬಹುಸ್ಥರಣಶಕ್ತಿಶ್ಚ ಚೇತನೇತ್ಯಭಿಧೀಯಿತೇ' - ಬಹಳ 


ತಿ 
608 ಗೀತಾವಿವೃ 


ವಿಷಯಗಳನ್ನು ಸ್ಥ್ಮರಣೆಯಲ್ಲಿಟ್ಟು ಕೊಳ್ಳುವ ಸಾಮರ್ಥ್ಯವು "ಚೇತನಾ' ಎಂದು ಹೇಳಲಡುತ್ತಿದೆ- 
ಎಂದು ಹೇಳಲಾಗಿರುವಂತೆ ಜೀವಿಗಳ ಸಾರಭೂತಧರ್ಮವಾದ ಚೇತನಾವು ಬಹು ಸ್ಮರಣ 
ಸಾಮಥಣ್ಯವೆನಿಸಿದೆ. 11 22 || 


ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಚರಕ್ಟಸಾಮ್‌ 1 
ವಸೂನಾಂ ಪಾವಕಶ್ನಾಸ್ತಿ ಮೇರು: ಶಿಖರಿಣಾಮಹಮ್‌ 11 23 11 


ಅರ್ಥ- ಏಕಾದಶ ರುದ್ರರ ಮಧ್ಯೆ ಶಂಕರನೆಂಬ ರುದ್ರನಲ್ಲಿದ್ದು ಅವನಿಗೆ ಇತರ ಹತ್ತು ಮಂದಿ 
ರುದ್ರರಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡುತ್ತ ಶಂಕರ ಎಂಬ ಹೆಸರುಳ್ಳ ವಿಭೂತಿರೂಪನು 
ನಾನಾಗಿರುವೆನು. ಯಕ್ಷರಾಕ್ಷಸರ ಮಧ್ಯೆ ವಿತ್ತೇಶ (ಕುಬೇರ)ನಲ್ಲಿದ್ದು ಅವನಿಗೆ ಇತರ 
ಯಕ್ಷರಾಕ್ಷಸರಿಗಿಂತ ಶ್ರೇಷ್ಠತೆಯನ್ನು ಅನುಗ್ರಹಿಸುತ್ತಿರುವ ನನ್ನ ವಿಭೂತಿ ರೂಪವು ವಿತ್ತೇಶ ಎಂಬ 
ಹೆಸರುಳ್ಳದ್ದಾಗಿದೆ. ಎಂಟು ಮಂದಿ ವಸುಗಳ ಮಧ್ಯ ನಾನು ಪಾವಕನೆಂಬ ವಸುವಿನಲ್ಲಿದ್ದು 
ಅವನಿಗೆ ಇತರ ವಸುಗಳಿಗಿಂತ ಮಹತ್ತ ವನ್ನು ಅನುಗ್ರಹಿಸುತ್ತಿರುವ ಪಾವಕನಾಮಕ ವಿಭೂತಿ 
ರೂಪನು ನಾನಾಗಿರುವೆನು. ಪರ್ವತಗಳ ಮಧ್ಯೆ ಮೇರುವಿನಲ್ಲಿದ್ದು ನಾನು ಅದಕ್ಕೆ ಇತರ 


ಪರ್ವತಗಳಿಗಿಂತ ವಿಶಿಷ್ಟತೆಯನ್ನು ತಂದುಕೊಡುತ್ತಾ, ಮೇರುನಾಮಕ ವಿಭೂತಿರೂಪನು 
ಆಗಿರುವೆನು. 


ಸುಖಕಾರಣತ್ವಾತ್‌ ಶಂಕರನಾಮಾ 1 ವಿತ್ತಸ್ಥಾಮಿತ್ವಾತ್‌ ವಿತ್ತೇಶನಾಮಾ 


ಕುಬೇರಸ್ಥಃ । ಪಾವಕಃ ಪಾವಯತಿ ಶೋಧಯತೀತಿ ವ್ರುತತ್ತ್ಯಾ ಪಾವಕನಾಮಾ 
"ಪವ ಶುದ್ಧಾ ಇತ್ಯತೋತಂತರ್ಣೀತಣ್ಯರ್ಥಾತ್‌ ಣ್ಹುಲ್‌ । ಶುದ್ಧಿಕರ್ತೇತ್ಯರ್ಥಃ 
ಮೇದುರಿತ್ಯತ್ರ ಮಾ ಈರುರಿತಿ ವಿಭಾಗಃ | ಈರಯತಿ ಪ್ರೇರಯತೀತಿ ಈರಃ 
ಪ್ರೇರಕಃ | ಮಾಶಬ್ಲೋ ನಿಷೇಧಾರ್ಥಃ ಯ ಈರಃ ಪ್ರೇರಕೋತಸ್ಯಾನ್ಯೋ ಮಾ 
ನಾಸ್ತೀತಿ ಮೇರಃ । ಮೇರ ಏವ ಮೇರುಃ । ಈರ ಪ್ರೇರಣ ಇತ್ಯತಃ ತಾಚಿ; ೀಲ್ಯಾರ್ಥೇ 
ಉ ಪ್ರತ್ಯಯಃ | ಶಿಖರಿಣಾಂ ಪರ್ವತಾನಾಮ್‌ ॥॥। 23 ॥1 


ಅನುವಾದ - ಶಂ ಕರೋತಿ- ಸುಖವನ್ನು ಉಂಟುಮಾಡುತ್ತಾನೆ ಎಂಬ ವ್ಯತ್ಸತ್ತಿಯಂತೆ, 
ಶಂಕರರೂಪ ರುದ್ರದೇವನಲ್ಲಿರುವ ವಿಭೂತಿರೂಪವು ಸುಖಕ್ಕೆ ಕಾರಣವಾದುದರಿಂದ ಶಂಕರ 
ನಾಮಕವೆನಿಸಿದೆ. ವಿತ್ತಸ್ಯ ಈಶಃ- ಸಂಪತ್ತಿಗೆ ಸ್ವಾಮಿ ಎಂಬ ಅರ್ಥದಲ್ಲಿ ಕುಬೇರನಲ್ಲಿರುವ 
ವಿಭೂತಿರೂಪವು ವಿತ್ತೇಶ ಎಂಬ ಹೆಸರುಳ್ಗದ್ದಾಗಿದೆ. ಶುದ್ಧಿ ಎಂಬ ಅರ್ಥದಲ್ಲಿರುವ "ಪವ 'ಎಂಬ 
ಧಾತುವಿಗೆ, ಈ ಧಾತುವು ತನ್ನ ಈ ಅರ್ಥದ ಜೊತೆಗೆ "ಣಿಚ್‌' ಪ್ರತ್ಯಯದ ಅರ್ಥವಾದ 
ಪ್ರೇರಣೆಯನ್ನು ಹುದುಗಿಸಿಕೊಂಡಾಗ 'ಣ್ಹುಲ್‌' ಎಂಬ ಪ್ರತ್ಯಯ ಸೇರಿದಾಗ, ಪಾವಕ ಎಂಬ 


ಅಧ್ಯಾಯ 10 609 


ಪದದ ದಿಷತ್ತಿ . ಹಾಗಾಗಿ ಅದಕ್ಕೆ 'ಶುದ್ದಿಕರ್ತೃ' ಎಂದು ಅರ್ಥ ಆದುದರಿಂದ ಪಾವಯತಿ ಅತಿ 
ಪಾವಕಃ ಶುದ್ದಿ ಗೊಳಿಸುವುದರಿಂದ ಪಾವಕನೆನಿಸಿರುವನು ಎಂಬ ವ್ಯತತ್ತಿಗನುಸಾರವಾಗಿ, ಪಾವಕ 
ಎಂಬ ವಸುವಿನಲ್ಲಿರುವ ವಿಭೂತಿರೂಪವು ಪಾವಕ ಎಂಬ ಹೆಸರುಳ್ಳದ್ದಾಗಿದೆ. ಮಾ ಈರುಃ 
ಎಂದು ಮೇರು ಶಬ್ದದ ವಿಭಾಗವಾಗಿದೆ. ಪ್ರೇರಣೆ ಎಂಬ ಆರ್ಥದಲ್ಲಿರುವ ಈರ ಧಾತುವಿಗೆ 
"ಅಂತಹ ಸ್ವಭಾವವುಳ್ಳವನು' ಎಂಬ ಅರ್ಥದಲ್ಲಿ "ಉ' ಪ್ರತ್ಯಯ ಸೇರಿದಾಗ "ಈರು' ಎಂಬ 
ಪದದ ನಿಷ್ಠತ್ತಿ. ಸಾಮಾನ್ಯವಾಗಿ "ಈರಯತಿ'- ಪ್ರೇರಿಸುತ್ತಾನೆ ಎಂಬ ವ್ವತ್ತತ್ರಿಯಂತೆ ಈರ ಎಂಬ 
ರೂಪವು ನಿಷ್ಠನ್ನವಾಗುತ್ತಿದೆ. "ಮಾ' ಎಂಬ ಅವ್ಯಯವು ನಿಷೇಧಾರ್ಥದಲ್ಲಿದೆ. "ಮಾ ಈರಃ 
ಯಸ್ಯಸಃ - ಯಾರಿಗೆ ಬೇರೊಬ್ಬ ಪ್ರೇರಕನಿಲ್ಲವೋ ಅವನು- ಎಂಬ ವ್ರೃತ್ತತ್ತಿಯಂತೆ ಮೇರ 
ಎಂದರೆ ಪ್ರೇರಕ ರಹಿತನು "ಪ್ರಕೃತ ' "ಉ' ಪ್ರತ್ಯಯವಿರುವುದರಿಂದ "ಮೇರ ' ಎಂದೆನ್ನುವುದು 
"ಮೇರು' ಎಂದಾಗಿದೆ. (ಹೀಗೆ ತನಗೆ ಇನ್ನೊಬ್ಬ ಪ್ರೇರಕನು ಇಲ್ಲದಿರುವುದರಿಂದ ಮೇರು 
ಪರ್ವತದಲ್ಲಿರುವ ಪರಮಾತ್ಮರೂಪವು ಮೇರುನಾಮಕವೆನಿಸಿದೆ) ಶಿಖರಿಣಾಂ- ಪರ್ವತಗಳ 
ಮಧ್ಯದಲ್ಲಿ. 23 || 


ಎವರಣೆ- "ಪವ್‌' ಧಾತುವಿಗೆ ಶುದ್ಧಿ ಎಂದು ಅರ್ಥ. ಹಾಗಾಗಿ ಅಷ್ಟೇ ಅರ್ಥದಲ್ಲಿ ಅದಕ್ಕೆ 
ಣ್ಹುಲ್‌ ಪ್ರತ್ಯಯ ಬಂದಾಗ ಉಂಟಾಗುವ "ಪಾವಕ' ಎಂಬ ಪದವು. ಶುದ್ಧನಾಗು ಎಂಬ 
ಅರ್ಥವನ್ನಷ್ಟೇ ಕೊಡಬಹುದು. ಪಾವನಪಾವನನೆನಿಸಿರುವ ಪರಮಾತ್ಮನಿಗೆ ಶುದ್ಧನಾಗು ಎಂಬ 
ಅರ್ಥದಲ್ಲಿ ಈ ಪದವು ಅನ್ನಯಿಸದು. ಹಾಗಾಗಿ ಈ ಧಾತುವು ತನ್ನ ಈ ಅರ್ಥದ ಜೊತೆಗೆ 
"ಣಿಚ್‌' ಪ್ರತ್ಯಯದ ಅರ್ಥವನ್ನು ಸೇರಿಸಿಕೊಂಡಿದೆ ಎಂದೆನ್ನಲಾಗಿದೆ. ಇಂತಹ ಧಾತುವಿನಿಂದ 
ನಿಷ್ಠನ್ನವಾದ ಪಾವಕಶಬ್ದವು "ಶುದ್ಧಿಯನ್ನು ಪ್ರೇರಿಸುವವನು' ಶುದ್ಧಗೊಳಿಸುವವನು ಎಂಬ 
ಅರ್ಥವನ್ನು ಕೊಡುವಂತಾಗಿ ಪರಮಾತ್ಮನಲ್ಲಿ ಅನ್ವಯಿಸಲು ಯೋಗ್ಯವೆನಿಸುತ್ತದೆ. "ಪವ್‌' 
ಧಾತುವಿಗೆ ಣ್ವುಲ್‌ ಪ್ರತ್ಯಯ ಸೇರಿ ಪವ್‌ + ಣ್ಣುಲ್‌ ಎಂದಿರುವಾಗ. ಈ ಪ್ರತ್ಯಯದಲ್ಲಿರುವ 
ಣಕಾರ ಹಾಗೂ ಲಕಾರಕ್ಕೆ ಪಾಣಿನಿ ವ್ಯಾಕರಣದಂತೆ ಲೋಪವಾದಾಗ 'ವು' ಎಂಬ ಅಂಶವಷ್ಟೆ 
ಉಳಿಯುತ್ತದೆ. ಈ “ವು' ಅನ್ನುವುದು. "ಅಕ' ಎಂಬ ರೂಪವನ್ನು ಪಡೆಯುತ್ತದೆ. ಹಾಗಾಗಿ 
ಪವ್‌ + ಣ್ಹುಲ್‌ = ಹವ್‌ *ವು - ಪವ್‌ + ಅಕ ಎ ಪಾವ್‌ * ಅಕ ಎ ಪಾವಕ ಎಂಬ ರೂಪ 
ನಿಷ್ಪತ್ತಿಯ ಪ್ರಕ್ರಿಯೆ ಎನಿಸಿದೆ. 


ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಮ್‌ । 
ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ತಿ ಸಾಗರಃ 11 24 11 


610 ಗೀತಾವಿವೃತಿ 


ಅರ್ಥ- ಅರ್ಜುನನೆ ! ಪುರೋಹಿತರ ಮಧ್ಯೆ ಪ್ರಧಾನಪುರೋಹಿತನೆನಿಸಿರುವ ಬೃಹಸತಿ 
ಯಲ್ಲಿದ್ದು, ಅವರಿಗೆ ಇತರ ಪುರೋಹಿತರಿಗಿಂತ ಶ್ರೇಷ್ಠತೆಯನ್ನು ತಂದು ಕೊಡುತ್ತಾ ಬೃಹಸ್ಥತಿ 
ನಾಮಕ ವಿಭೂತಿ ರೂಪವುಳ್ಳವನನ್ನಾಗಿ ನನ್ನನ್ನು ತಿಳಿದುಕೋ. ಸೇನಾನಾಯಕರ ಮಧ್ಯದಲ್ಲಿನಾನು 
ಸ್ಕಂದನಲ್ಲಿದ್ದು ಅವನಿಗೆ ಇತರ ಸೇನಾನಾಯಕರಿಗಿಂತ ಉತ್ತಮತ್ನವನ್ನು ತಂದುಕೊಡುತ್ತಿರುವ 
ಸ್ಕಂದ ಎಂಬ ಹೆಸರುಳ್ಳ ವಿಭೂತಿರೂಪನು ನಾನಾಗಿರುವೆನು. ಸರೋವರಗಳ ಮಧ್ಯೆ ಸಮುದ್ರ 
ದಲ್ಲಿದ್ದು ಅದಕ್ಕೆ ಸರೋವರಗಳಿಗಿಂತ ಮಹತ್ವವನ್ನು ಅನುಗ್ರಹಿಸುತ್ತಿರುವ "ಸಾಗರ ' ಎಂಬ 
ಹೆಸರುಳ್ಳ ವಿಭೂತಿರೂಪನು ನಾನಾಗಿರುವೆನು. 


ಪುರೋಧಸಾಂ ಪುರೋಹಿತಾನಾಂ | ಬೃಹತಾಂ ಪತಿತ್ಥಾದ್‌ ಬೃಹಸ್ತತಿ- 
ನಾಮಾನಮ್‌ | ಸೇನಾನೀನಾಂ ಸೇನಾನೇತೃೃಣಾಮ್‌ । ಸ್ಥಂದನಾದ್‌ ಸ್ವಸ್ಮಾ- 
ಜಗತೋ ನಿಷ್ಕಾಸನಾತ್‌ ಸ್ಥಂದನಾಮಾ । ಸ್ಥಂದಿರ್ಗತಿವಿಶೋಷಣಯೋರಿತಿ 
ಧಾತೋರಚ್‌ । ಸರಸಾಂ ಸರೋವರಾಣಾಂ ಸಾಗರಃ । ಗಿರತೀತಿ ಗರಃ 1 ಗ್ರ 


ನಿಗರಣೇ ಪಚಾದ್ಯಚ್‌ । ಸಾರಸ್ಯ ಗರಃ ಸಾಗರಃ । ರಶಬ್ದಲೋಪೋ ನಿರುಕ್ತ- 
ತ್ವಾತ್‌ | ಸಾರಭೋಕ್ಪತ್ವಾತ್‌ ಸಾಗರನಾಮಾ ಸಮುದ್ರಸ್ಥಃ ॥ 24 ॥ 


ಅನುವಾದ- ಪುರೋಧಸಾಂ- ಪುರೋಹಿತರ ಮಧ್ಯೆ. ಬೃಹತಾಂ ಪತಿತ್ಥಾತ್‌- ಶ್ರೇಷ್ಠರಾದ 
ರಮಾಬ್ರಹ್ಮಾದಿಗಳ ಸ್ಥಾಮಿಯಾಗಿರುವುದರಿಂದ- ಪರಮಾತ್ಮನ ಬೃಹಸ್ಪತಿಯಲ್ಲಿರುವ ವಿಭೂತಿ 
ರೂಪವು "ಬೃಹಸ್ಪತಿ' ಎಂಬ ಹೆಸರುಳ್ಳದ್ದಾಗಿದೆ. ಸೇನಾನೀನಾಂ- ಸೇನಾನಾಯಕರ ಮಧ್ಯೆ. ಗತಿ 
ಹಾಗೂ ಒಣಗಿಸು ಎಂಬ ಅರ್ಥಗಳಲ್ಲಿರುವ ಸ್ಮಂದ್‌ ಧಾತುವಿಗೆ ಅಚ್‌ ಪ್ರತ್ಯಯ ಸೇರಿದಾಗ 
ಸ್ಕಂದ್‌ * ಅಚ್‌ ಎ ಸ್ಕಂದ್‌* ಅ ಎ ಸ್ಕಂದ ಎಂಬೀ ಪದದ ನಿಷ್ಪತ್ತಿ. ಹಾಗಾಗಿ ಪರಮಾತ್ಮನ ಈ 
ವಿಭೂತಿ ರೂಪವು, ಸ್ಥಂದನಾತ್‌ ಎ ಸೃಷ್ಠಿಕಾಲದಲ್ಲಿ ಜಗತ್ತನ್ನು ತನ್ನಿಂದ ಹೊರಹಾಕುವುದರಿಂದಾಗಿ 
'ಸ್ಕಂದ' ಎಂಬ ಹೆಸರುಳ್ಳದ್ದಾಗಿದೆ. ಸರಸಾಂ- ಸರೋವರಗಳ ಮಧ್ಯೆ ಸಾಗರದಲ್ಲಿರುವ 
ಪರಮಾತ್ಮನ ರೂಪವು ಸಾಗರನಾಮಕವೆನಿಸಿದೆ. ನಿಗರಣ (ನುಂಗು) ಎಂಬ ಅರ್ಥದಲ್ಲಿರುವ ಗೃ 
ಎಂಬ ಧಾತುವಿಗೆ ಪಚಾದ್ಯಚ್‌ ಪ್ರತ್ಯಯಸೇರಿದಾಗ ಗೃ * ಅಚ್‌ -ಗೃ 4 ಅಐಗರ್‌ ೬ಅ -ಗರ 
ಎಂದ ಶಬ್ದ ದ ಎಷ್ಟತ್ತಿ . ಹಾಗಾಗಿ ಗರ ಅಂದರೆ ನುಂಗುವವನು, (ತಿನ್ನುವವನು) ಎಂದು ಅರ್ಥ. 
ಸಾರಸ್ಯ ಗರಃ - ಸಾಗರಃ ಎಂದು ನಿರ್ವಚನವು ಪ್ರಮಾಣ ಸಿದ್ಧವಾಗಿರುವುದರಿಂದ, ಸಾರಶಬ್ದ] ದ 
"ರ' ಎಂಬ ಅಂಶಕ್ಕೆ ಲೋಪವಾದಾಗ, ಸಾರಗರ- ಸಾಗರ ಎಂದಾಗುತ್ತದೆ. ಹಾಗಾಗಿ, 
ಸಮುದ್ರದಲ್ಲರುವ ಪರಮಾತ್ಮನ ವಿಭೂತಿರೂಪವು ಸಾರವನ್ನು ಉಣ್ಣುವುದರಿಂದಾಗಿ ಸಾಗರ 
ಎಂಬ ಹೆಸರುಳ್ಳದ್ದಾಗಿದೆ. ॥। 24 ॥1 


ಅಧ್ಯಾಯ 10 611 


ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಥೆ 5ಕಮಕ್ಷರಮ್‌ | 
ಯಜ್ಞಾನಾಂ ಜಪಯಜ್ಞೋಶಸ್ಥಿ ಸ್ನಾವರಾಣಾಂ ಹಿಮಾಲಯ 11 25 1 


ಅರ್ಥ- ಮಹರ್ಷಿಗಳ ಮಧ್ಯೆ ನಾನು ಭೃಗುಯಷಿಯಲ್ಲಿದ್ದು ಅವನಿಗೆ ಇತರ ಖುಷಿಗಳಿಗಿಂತ 
ಉತ್ತಮತ್ವವನ್ನು ಅನುಗ್ರಹಿಸುತ್ತಾ ಭೃಗು ಎಂಬ ಹೆಸರುಳ್ಳ ವಿಭೂತಿರೂಪನಾಗಿರುವೆನು. 
ಮಾತುಗಳ ಮಧ್ಯೆ ಪ್ರಧಾನವೆನಿಸಿರುವ ಅಕ್ಷರ ನಾಮಕ ಓಂಕಾರದಲ್ಲಿದ್ದು ಅದಕ್ಕೆ ಇತರ 
ಮಾತುಗಳಿಗಿಂತ ಶ್ರೇಷ್ಠತೆಯನ್ನು ತಂದು ಕೊಡುತ್ತಿರುವವನಾಗಿ ಅಕ್ಷರ ಎಂಬ ಹೆಸರುಳ್ಳ ವಿಭೂತಿ 
ರೂಪನು ನಾನಾಗಿರುವೆನು. "ಯಜ್ಞಗಳ ಮಧ್ಯೆ ಜಪ ಯಜ್ಞದಲ್ಲಿದ್ದು, ಅದಕ್ಕೆ ಜ್ಞಾನಯಜ್ಞವನ್ನು 
ಹೊರತು ಪಡಿಸಿ ಇತರ ಎಲ್ಲಾಯಜ್ಞಗಳಿಗಿಂತ ವೈಶಿಷ್ಟ್ಯವನ್ನು ತಂದುಕೊಡುತ್ತಾ ಜಪಯಜ್ಞ 
ನಾಮಕನೆನಿಸಿರುವೆನು. ಅಚರ ವಸ್ತುಗಳ ಮಧ್ಯೆ ಹಿಮಾಲಯ ಪರ್ವತದಲ್ಲಿ: ದ್ದು ಅದಕ್ಕೆ ಇತರ 
ಅಚರವಸ್ತುಗಳಿಗಿಂತ ಆಧಿಕ್ಯವನ್ನು ತಂದುಕೊಡುತ್ತಿರುವ, ಹಿಮಾಲಯನಾಮಕ ವಿಭೂತಿ 
ರೂಪನು ನಾನಾಗಿರುವೆನು. 


ವಿರೋಧಿನಾಂ ಭರ್ಜನಾದ್‌ದಹನಾದ್‌ಭೃಗುನಾಮಾ ಭೃಗುಸ್ಪಃ | ಮುಖ್ಯ- 
ತ್ಹಾದೇಕಮ್‌ ಚತುರ್ವಿಧನಾಶಹೀನತ್ಪಾದ್‌ ಅಕ್ಷರನಾಮಾ ಪ್ರಣವಸ್ಥಃ | ಜಾನ್‌ 
ಜಾತಾನ್‌ ಪಾತೀತಿ ಜಪಃ ಯಾಜ್ಯತ್ವಾದ್‌ ಯಜ್ಞಃ ಜಪಶ್ಥಾಸೌ ಯಜ್ಞಶ್ನೇತಿ 
ವ್ಯತ್ತತ್ಯಾ ಜಪಯಜ್ಞನಾಮಾ ಜಪರೂಪಯಜ್ಞಸ್ಥಃ I ಸ್ನಾವರಾಣಾಂ ಗತಿ- 
ಹೀನಾನಾಂ ಹಿಮಾಲಯ ಅತಿ । ಹ್ರೀಶ್ಚ ಮಾಚ ತಯೋರಾಲಯ ಆಶ್ರಯಃ 
ಹ್ರೀಮಾಲಯಃ ಸ ಏವ ಹಿಮಾಲಯ । ಹ್ರೀಶ್ರೀಶಬ್ದಿತಲಕ್ಷ ೀರೂಪದ್ದಯಸ್ಯ 
ಆಶ್ರಯತ್ನಾದ್‌ ಹಿಮವತ್ತರ್ವತಸ್ನಃ 11 25 ॥| 


ಅನುವಾದ- ಭರ್ಜನಾತ್‌ ಭೃಗುಃ: ತನ್ನ ವಿರೋಧಿಗಳನ್ನು ಭರ್ಜನ ಮಾಡುವುದರಿಂದ 
ಅಂದರೆ- ಸುಟ್ಟುಹಾಕುವುದರಿಂದ ಭೃಗುವಿನಲ್ಲಿರುವ ಪರಮಾತ್ಮನ ವಿಭೂತಿರೂಪವು ಭೃಗು 
ಎಂಬ ಹೆಸರುಳ್ಳದ್ದಾಗಿದೆ. ಮಾತುಗಳ ಮಧ್ಯದಲ್ಲಿ ಪ್ರಧಾನವೆನಿಸಿರುವುದರಿಂದ ಓಂಕಾರವನ್ನು 
"ಏಕಂ' ಎಂದು ವಿಶೇಷಣವನ್ನು ಕೊಟ್ಟು ಉಲ್ಲೇಖಿಸಲಾಗಿದೆ. ಈ ಓಂಕಾರ (ಪ್ರಣವ)ದಲ್ಲಿರುವ 
ಪರಮಾತ್ಮನ ರೂಪವು ನಾಲ್ಕೂರೀತಿಯ ನಾಶಕ್ಕೆ ಒಳಗಾಗದಿರುವುದರಿಂದ "ಅಕ್ಬರ ' ಎಂಬ 
ಹೆಸರುಳ್ಳದ್ದಾಗಿದೆ. ಜಪಶ್ಚಾಸೌ ಯಜ್ಞಶ್ಚ ಜಪಯಜ್ಞಃ ಎಂದು ಕರ್ಮಧಾರಯ ಸಮಾಸ. 
ಜಾನ್‌ - ಜಾತಾನ್‌- ಹುಟ್ಟಿದವರನ್ನು , ಪಾತಿ ರಕ್ಷಿಸುತ್ತಾನೆ ಎಂಬ ವ್ರೃತ್ಪತ್ತಿಯಂತೆ 
ಪರಮಾತ್ಮನು ಜಪ ಜಪವೆನಿಸಿರುವನು. ಯಾಗಗಳಲ್ಲಿ ಪೂಜ್ಯನಾದುದರಿಂದ ಯಜ್ಞ- 


612 ಗೀತಾವಿವೃತಿ 


ನಾಮಕನೂ ಆಗಿರುವನು . ಹಾಗಾಗಿ ಜಪಯಜ್ಞದಲ್ಲಿರುವ ಪರಮಾತ್ಮನ ವಿಭೂತಿರೂಪವು, 
ಜಪ ಯಜ್ಞ ಎಂಬಹೆಸರುಳ್ಳದ್ದಾಗಿದೆ. ಸ್ಥಾವರಾಣಾಂ- ಚಲನೆ ರಹಿತವಾದ ವಸ್ತುಗಳ ಮಧ್ಯೆ. 
ಹ್ರೀ ಚ ಮಾಚ ಹ್ರೀಮೇ . ಹ್ರೀಮಯೋಃ ಆಲಯಃ- ಆಶ್ರಯಃ "ಹ್ರೀಮಾಲಯಃ' ಎಂದು 
ದ್ವಂದ್ವಸಮಾಸಸಹಿತವಾದ ಷಷ್ಟೀತತ್ಸುರುಷಸಮಾಸ. "ಹ್ರೀ'ಮಾಲಯ ಎಂದೆನ್ನು ವ್ರದೇ 
ನಿರ್ವಚನದ ಬಲದಿಂದ "ಹಿಮಾಲಯ ' ಎಂದಾಗಿದೆ. "ಮಾ' ಎಂದರೆ “ಶ್ರೀ' ಎಂದರ್ಥ. 
ಹಾಗಾಗಿ "ಹ್ರೀ' ಹಾಗೂ ಶ್ರೀ” ಎಂದು ಹೆಸರುಳ್ಳ ಲಕ್ಷ್ಮೀದೇವಿಯ ಎರಡು ರೂಪಗಳಿಗೆ 
ಆಶ್ರಯವಾದುದರಿಂದ ಈ ವಿಭೂತಿರೂಪವು ಹಿಮಾಲಯವೆಂಬ ಹೆಸರುಳ್ಳದ್ದಾ] ಗಿದೆ. 1125 ॥ 


ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ । 
ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ 11 26 I 


ಅರ್ಥ- ಎಲ್ಲಾವಿಧವಾದ ಮರಗಳ ಮಧ್ಯೆ ಅಶ್ವತ್ಥ ಮರದಲ್ಲಿದ್ದು ಅದಕ್ಕೆ ಇತರ ಮರ 
ಗಳಿಗಿಂತ ಉತ್ತಮತ್ವವನ್ನು ಅನುಗ್ರ ಹಿಸುತ್ತಿರುವ ಅಶ್ವತ್ಥ ಎಂಬ ಹೆಸರಿನ ವಿಭೂತಿರೂಪನು 
ನಾನಾಗಿರುವೆನು . ದೇವರ್ಷಿಗಳ ಮಧ್ಯೆ ನಾರದರಲ್ಲಿದ್ದು. ಅವರಿಗೆ ಇತರ ದೇವರ್ಷಿಗಳಿಗಿಂತ 
ಉತ್ತಮತ್ನವನ್ನು ಅನುಗ್ರಹಿಸುತ್ತಿರುವ ನಾರದ ಎಂಬ ವಿಭೂತಿರೂಪನು ನಾನಾಗಿರುವೆನು. 
ಗಂಧರ್ವರ ಮಧ್ಯೆ ಚಿತ್ರರಥನೆಂಬ ಗಂಧರ್ವನಲ್ಲಿದ್ದು ಅವನಿಗೆ ಇತರ ಗಂಧರ್ವರಿಗಿಂತ 


ವೃಶಿಷ್ಟ್ಯವನ್ನು ತಂದುಕೊಡುತ್ತಾ ನಾನು ಚಿತ್ರರಥನಾಮಕ ವಿಭೂತಿರೂಪನಾಗಿರುವೆನು. ಸಿದ್ಧರ 
ಮಧ್ಯೆ ಶ್ರೇಷ್ಠನೆನಿಸಿರುವ ಕಪಿಲಮುನಿಯು ನಾನಾಗಿರುವೆನು. 


ಅಶ್ವವತ್ತಿಷ್ಠತೀತ್ಯಶ್ಚತ್ವನಾಮಾ ಅಶ್ಪತ್ತಗತಃ ನರಾಣಾಮಪೇಕ್ಟಿತಂ ನಾರಮ್‌ |। 
ತದ್‌ದದಾತೀತಿ ನಾರದನಾಮಾ ನಾರದಸ್ಟಃ । ವಿಚಿತ್ರಾಧಿದೇವಾದಿರಥವತ್ತಾತ್‌ 
ಚಿತ್ರರಥನಾಮಾ ತನ್ನಾಮಕಗಂಧರ್ವಸ್ಥಿತಃ । ಸುಖರೂಪತ್ವಾತ್ಯಃ । ಪಾಲ್ಕತೇ 
ಜಗದನೇನೇತಿ ಪಃ: 1 ಪಾ ರಕ್ಷಣ ಇತ್ಯತಃ ಕಿಃ 1 "ಆತೋ ಲೋಪ ಇಟಿ ಚ' 
ಇತ್ಯಾಕಾರಲೋಪಃ | ಲೀಯತೇ ಜಗದನೇನೇತಿ ಲಃ 1 ಲೀ ಶ್ಲೇಷಣ ಇತ್ಯತೋ 


ಡಃ 1 ಲಾ ಆದಾನ ಇತ್ಯತೋ ವಾಕಃ। ಕಶ್ಚಾಸೌ ಪಿಶ್ಚಾಸೌ ಲಶ್ಡೇತಿ ಕಪಿಲಃ । 
ಕಂ ಸುಖಂ ಪಿಬತ್ಯನುಭವತಿ ಲೀಲಯೇತಿ ವಾ ಕಪಿಲಃ ॥ 26 11 


ಅನುವಾದ- ಅಶ್ನವತ್‌ ತಿಷ್ಕತೀತಿ ಅಶ್ವತ್ಥಃ ಎಂಬ ವ್ರುತ್ಪಕ್ತಿಯಂತೆ ಹಯಗ್ರೀವಾವತಾರನಾಗಿ 
ಅಶ್ನ(ಕುದುರೆ)ದ ರೂಪದಲ್ಲಿ ಇರುವವನಾದುದರಿಂದ ಅಶ್ವತ್ಥಮರದಲ್ಲಿರುವ ಪರಮಾತ್ಮನ 
ವಿಭೂತಿರೂಪವು ಅಶ್ವತ್ಥನಾಮಕವೆನಿಸಿದೆ. ಮನುಷ್ಯ (ನರ)ರಿಗೆ ಸಂಬಂಧಿಸಿದ ಅವರಿಂದ 


ಅಧ್ಯಾಯ 10 613 


ಅಪೇಕ್ಲಿತವಾದ ಫಲವು "ನರಾಣಾಂ ಇದಂ ನಾರಂ'ಎಂಬ ವ್ರತತ್ತಿಗಮುಸಾರವಾಗಿ "ನಾರ' 
ಎಂದೆನಿಸಿದೆ. ನಾರಂ ದದಾತಿ: ನರರಿಂದ ಅಪೇಕ್ಟಿಸಲ್ಪಟ್ಟ ಫಲವನ್ನು ಕೊಡುತ್ತಿದ್ದಾನೆ ಎಂಬ 
ವ್ರತ್ಪತ್ತಿಯಂತೆ, ತನ್ನ ಭಕ್ತರ ಅಪೇಕ್ಷೆಯನ್ನು ಪೂರೈಸುತ್ತಿರುವುದರಿಂದ ನಾರದರಲ್ಲಿರುವ 
ಪರಮಾತ್ಮನ ವಿಭೂತಿರೂಪವು ನಾರದ ಎಂಬ ಹೆಸರುಳ್ಳದ್ದಾ] ಗಿದೆ. ಅಧಿದೈವಾದಿ ವಿಚಿತ್ರ ರಥವುಳ್ಳ 
ದ್ಹಾದುದರಿಂದ ಚಿತ್ರರಥನೆಂಬ ಗಂಧರ್ವನಲ್ಲಿರುವ ಪರಮಾತ್ಮನ ವಿಭೂತಿರೂಪವು "ಚಿತ್ರರಥ' 
ಎಂಬ ಹೆಸರುಳ್ಳದ್ದಾ] ಗಿದೆ. "ಕ' ಎಂದರೆ ಸುಖ. ಸುಖರೂಪನಾದುದರಿಂದ ಪರಮಾತ್ಮನು "ಕ' 
ಎನಿಸಿರುವನು. ರಕ್ಷಣೆ ಎಂಬ ಅರ್ಥದಲ್ಲಿರುವ ಪಾ ಧಾತುವಿಗೆ "ಕಿ' ಎಂಬ ಪ್ರತ್ಯಯ ಸೇರಿ, 
ಪಾ+ಕಿ-ಪಾ+ ಅ ಎಂದಿರಲು "ಆತೋ ಲೋಪ ಇಟಿ ಚ' ಎಂಬ ಪಾಣಿನಿಸೂತ್ರದಂತೆ, 
ಪಾ ಧಾತುವಿನ ಆಕಾರಕ್ಕೆ ಲೋಪವಾಗಿ ಹ್‌ * ಇ- ಪಿ ಎಂಬ ಶಬ್ದದ ನಿಷ್ಪತ್ತಿ. ಹಾಗಾಗಿ 
"ಇವನಿಂದ ಜಗತ್ತು ರಕ್ಷಿಸಲ್ಲಡುತ್ತಿದೆ ಎಂಬ ಅರ್ಥದಲ್ಲಿ ಪರಮಾತ್ಮನು "ಪಿ' ಎನಿಸಿರುವನು. 
ಲೀನವಾಗು ಎಂಬ ಅರ್ಥದಲ್ಲಿರುವ "ಲೀ' ಎಂಬ ಧಾತುವಿಗೆ "ಡ' ಪ್ರತ್ಯಯ ಸೇರಿದಾಗ 
ಲೀ ೬ಡ *ಲೀ*ಅ ಎ ಲ್‌ *ಅ- ಲ ಎಂಬ ಪದದ ನಿಷ್ಪತ್ತಿ. ಅಥವಾ ಸ್ವೀಕರಿಸು ಎಂಬ 
ಅರ್ಥದಲ್ಲಿರುವ "ಲಾ' ಎಂಬ ಧಾತುವಿಗೆ "ಕ' ಎಂಬ ಪ್ರತ್ಯಯ ಸೇರಿದಾಗ ಧಾತುವಿನ ಆಕಾರಕ್ಕೆ 
ಲೋಪವಾಗಿ ಲಾ ೬ಕ ಲಾ * ಅ-ಲ್‌ *ಅ-ಲಎಂಬಪದದ ನಿಷ್ಪತ್ತಿ. ಹಾಗಾಗಿ, ಜಗತ್ತು 
ಪ್ರಲಯಕಾಲದಲ್ಲಿಪರಮಾತ್ಮನಲ್ಲಿಲೀನವಾಗುವುದರಿಂದ, ಜಗತ್ತನ್ನು ತನ್ನಲ್ಲಿಸ್ಟೀಕರಿಸುತ್ತಿರುವು 
ದರಿಂದ ಪರಮಾತ್ಚನು "ಲ' ಎಂದೆನಿಸಿರುವನು. ಹೀಗೆ ಪರಮಾತ್ಮನ ಈ ಮುನಿರೂಪದ ಪ್ರತ್ಯಕ್ಷ 
ವಿಭೂತಿ ರೂಪವು ಸುಖರೂಪವೂ (ಕ) ಜಗದ್ರಕಕವೂ (ಪಿ) ಜಗತ್ತನ್ನು ತನ್ನ ಲ್ಲಿ ಲೀನಗೊಳಿಸಿ 
ಸ್ನೀಕರಿಸುತ್ತಿರುವುದೂ ಆಗಿರುವುದರಿಂದ ಕಪಿಲ ಎಂಬ ಹೆಸರುಳ್ಳದ್ದಾಗಿದೆ. ಅಥವಾ ಸುಖಂ 
(ಕಂ) ಪಿಬತಿ ಎ ಅನುಭವಿಸುತ್ತಿದೆ (ಪಿ) ಲೀಲಿಯಾ (ಲ) ಎಂಬ ವ್ರತ್ಪಕ್ತಿಯಂತೆ ಲೀಲೆಯಿಂದ 
ಸುಖವನ್ನು ಅನುಭವಿಸುತ್ತಿರುವುದರಿಂದ ಈ ಮುನಿರೂಪವು ಕಪಿಲ ಎಂಬ ಹೆಸರುಳ್ಳದ್ದಾಗಿದೆ. 
1126 11 


ಉಚ್ಚೈಃಶ್ರ ವಸಮಶ್ಚಾನಾಂ ವಿದ್ಧಿ ಮಾಮಮೃತೋದ್ಧವಮ್‌ 
ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಮ್‌ 11 27 ॥॥ 


ಅರ್ಥ - ಕುದುರೆಗಳ ಮಧ್ಯೆ ಕ್ಷೀರಸಮುದ್ರದಿಂದ ಉದ್ಭವಿಸಿದ, ಉಚ್ಚೈಃಶ್ರವಸ್‌ ನಲ್ಲಿದ್ದು 
ಅದಕ್ಕೆ ಇತರ ಕುದುರೆಗಳಿಗಿಂತ ಉತ್ತಮತ್ನವನ್ನು ಅನುಗ್ರ ಹಿಸುತ್ತಿರುವ ನನ್ನ ವಿಭೂತಿರೂಪವು 
ಉಚ್ಚೈಃ ಶ್ರವಸ್‌ ಎಂಬ ಹೆಸರುಳ್ಳದ್ದಾಗಿದೆ ಎಂದು ತಿಳಿದುಕೋ. ಶ್ರೇಷ್ಠ ಆನೆಗಳ ಮಧ್ಯೆ 
ಐರಾವತವೆಂಬ ಇಂದ್ರನ ಆನೆಯಲ್ಲಿದ್ದು ಅದಕ್ಕೆ ಶ್ರೇಷ್ಠತೆಯನ್ನು ತಂದುಕೊಡುತ್ತಿರುವ ಐರಾವತ 
ಎಂಬ ಹೆಸರುಳ್ಳವನನ್ನಾಗಿ ನನ್ನನ್ನು ತಿಳಿದುಕೋ. ಮನುಷ್ಯರ ಮಧ್ಯದಲ್ಲಿಚಕ್ರವರ್ತಿ ಮೊದಲಾದ 


614 ಗೀತಾವಿವೃತಿ 


ರಾಜರಲ್ಲಿದ್ದು ಅವರಿಗೆ ಮನುಷ್ಯರ ಮಧ್ಯದಲ್ಲಿ ಶ್ರೇಷ್ಠತೆಯನ್ನು ತಂದುಕೊಡುತ್ತಿರುವ ನನ್ನ 
ವಿಭೂತಿರೂಪವನ್ನು ನರಾಧಿಪ ಎಂಬ ಹೆಸರುಳ್ಳದ್ದನ್ನಾಗಿ ತಿಳಿದುಕೋ. 


ಅತ್ಯುತೃಷ್ಠಕೀರ್ತಿಮತ್ತ ಹೇತುನಾ ಉಚ್ಚೈಃಶ್ರವೋನಾಮಾನಮಮೃತೋ- 
ದ್ಲವಂ ಕ್ಲೀರಸಮುದ್ರಜಾತೋಚ್ಚೆ ಶ್ರವಃಸ್ತಂ ವಿದ್ದಿ। "ತದೈರಂ ಮದೀಯಂ ಸರಃ ' 
ಬ ಇ ಎ 
ಇತಿ ಮುಕ್ತಿಸ್ನಸರಸೋ ಲಕ್ಷ್ಮ್ಮಾತ್ಮಕತ್ಹೋಕ್ತೇಃ ಐರಂ ಶ್ರೀಃ ತಾಮವತೀತಿ ಐರಾವತ- 
ನಾಮಾನಂ ಇಂದ್ರವಾಹನಸ್ಥಂ ಎದ್ದಿ। ನರೇಶ್ದರತ್ವ ಹೇತುನಾ ನರಾಧಿಪನಾಮಾನಂ 
ಚಕ್ರವರ್ತ್ಯಾದಿಸ್ಪಂ ವಿದಿ ॥। 27 ॥ 
ಛು ಎ 


ಅನುವಾದ- ಅಮೃತೋದ್ಧವಂ ಉಚ್ಚೈಃಶ್ರವಸಂ- ಕ್ಷೀರಸಮುದ್ರದಿಂದ ಉದ್ಭವಿಸಿದ 
ಉಚ್ಛೈಃಶ್ರವಸ್‌ ಎಂಬ ಕುದುರೆಯಲ್ಲಿರುವ ಈ ವಿಭೂತಿರೂಪವನ್ನು "ಉಚ್ಚೈಃ ಶ್ರವಃ ಯಸ್ಯಸಃ- 
ಅತ್ಯುತೃಷ್ಣವಾದ ಕೀರ್ತಿಯುಳ್ಳದ್ದಾದುದರಿಂದ "ಉಚ್ಛೈಃಶ್ರವಸ್‌' ಎಂಬ ಹೆಸರುಳ್ಳದ್ದನ್ನಾಗಿ 
ತಿಳಿದುಕೋ. "ತದೈರಂ ಮದೀಯಂ ಸರಃ' ಶ್ಲೇತದ್ದೀಪವೆಂಬ ವಿಷ್ಣುಧಾಮದಲ್ಲಿ ಲಕ್ಷ್ಮ್ಮಾತ್ಮಕ 
ವಾದ ಸುಖಕರವಾದ ಸರೋವರವಿದೆ ಎಂದು ನಿರೂಪಿಸುವ ಮೂಲಕ ಈ ಐರಸರೋವರ 
ಲಕ್ಷ್ಮೀಸ್ಥರೂಪವೆಂದು ಹೇಳಲಾಗಿರುವುದರಿಂದ ಐರ- ಲಕ್ಷ್ಮೀದೇವಿ. ಐರಂ ಅವತಿ: ಲಕ್ಷ್ಮೀದೇವಿ 

ಬ ಉರಿ 

ಯನ್ನು ರಕ್ಷಿಸುತ್ತಾನೆ- ಎಂಬ ವ್ಯತ್ಪತ್ತಿಯಂತೆ, ಲಕ್ಷ್ಮೀದೇವಿಯ ರಕ್ಷಕನಾದುದರಿಂದ ಇಂದ್ರನ 
ವಾಹನವಾದ ಐರಾವತದಲ್ಲಿರುವ ಪರಮಾತ್ಮನ ವಿಭೂತಿ ರೂಪವನ್ನು, "ಐರಾವತ' ಎಂಬ 
ಹೆಸರುಳ್ಳದ್ದನ್ನಾಗಿ ತಿಳಿದುಕೋ. ಚಕ್ರವರ್ತಿಗಳೇ ಮೊದಲಾದ ನರಾಧಿಪರಲ್ಲಿರುವ ಪರಮಾತ್ಮನ 
ಎಭೂತಿರೂಪವನ್ನು ನರರಿಗೆ ಸ್ವಾಮಿ (ಅಧಿಪತಿ) ಆಗಿರುವುದರಿಂದ ನರಾಧಿಪ ಎಂಬ 
ಹೆಸರುಳ್ಳದ್ದನ್ನಾಗಿ ತಿಳಿದುಕೋ. ।। 27 ॥। 


ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್‌ । 
ಪ್ರ ಜನಶ್ಚಾಸ್ಟಿ ಕಂದರ್ಪ: ಸರ್ಪಾಣಾಮಸ್ಥಿ ವಾಸುಕಿಃ Il 28 1 


ಅರ್ಥ- ನಾನು ಆಯುಧಗಳ ಮಧ್ಯೆ ವಜ್ರಾಯುಧದಲ್ಲಿದ್ದು ಅದಕ್ಕೆ ಸುದರ್ಶನ ಚಕ್ರವನ್ನು 
ಹೊರತುಪಡಿಸಿ ಇತರ ಆಯುಧಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡುತ್ತ ವಜ್ರನಾಮಕ 
ನಾಗಿರುವೆನು. ಹಸುಗಳ ಮಧ್ಯೆ ಕಾಮಧೇನುವಿನಲ್ಲಿದ್ದು ಅವಳಿಗೆ ಇತರ ಹಸುಗಳಿಗಿಂತ 
ಎಶಿಷ್ಟತೆಯನ್ನು ಅನುಗ್ರ ಹಿಸುತ್ತಾ “ಕಾಮಧುಕ್‌' ಎಂಬ ಹೆಸರುಳ್ಳವನಾಗಿರುವನು. ಜೀವಿಗಳ 
ಜನ್ಮಕ್ಕೆ ಪ್ರಮುಖಕಾರಣನಾದ ಕಂದರ್ಪ (ಮನ್ನಥ)ನಲ್ಲಿದ್ದು ನಾನು ಕಂದರ್ಪನಾಮಕ 
ನೆನಿಸಿರುವೆನು. ಸರ್ಪಗಳ ಮಧ್ಯೆ ವಾಸುಕಿಯಲ್ಲಿದ್ದು ಅವನಿಗೆ ಇತರ ಸರ್ಪಗಳಿಗಿಂತ 


ಅಧ್ಯಾಯ 10 615 


ಶ್ರೇಷ್ಠತೆಯನ್ನು ತಂದುಕೊಡುತ್ತಿರುವ "ವಾಸುಕಿ' ಎಂಬ ಹೆಸರುಳ್ಳ ವಿಭೂತಿರೂಪನು 
ನಾನಾಗಿರುವೆನು. 


ಸರ್ವದೋಷವರ್ಜಿತತ್ವಾದರಿಭಿರ್ವರ್ಜನಾದ್ಹಾ ವಜ್ರನಾಮಾ ಇಂದ್ರಾ- 
ಯುಧಸ್ಥಃ ಕಾಮಿತಾರ್ಥದೋಗ್ಗ ತ್ಲಾತ್‌ ಕಾಮಧುಜ್‌ನಾಮಾ ಕಾಮಧೇನು- 
ಸ್ಟ | ಕಂ ಸುಖಂ ತಸ್ಯ ದರಾಃ ಪ್ರಭೇದಾಃ ತಾನ್‌ ಪಿಬತ್ಯನುಭವತೀತಿ 
ಕಂದರ್ಪನಾಮಾ ಪ್ರಕೃಷ್ಣಜನನಕಾರಣಮನ್ಮಥಸ್ಥಃ | ಸರ್ಪಾಣಾಮೇಶಶಿರಸಾಂ 1 
ವಾಸಸ್ಯ ಕಂ ವಾಸಕಮ್‌ ಅತಿಶಯಾರ್ಥ ಉಕಾರಃ ವಾಸುಕಃ ತದ್‌ದಾತೃತ್ತೇನ 
ತದ್ದಾನ್‌ ವಾಸುಕಿಃ | ಮತ್ತರ್ಥಕ ಇಕಾರಪ್ರತ್ಯಯಃ । "ವಾಸುಕಿರ್ವಾಸಸುಖದಃ' ಇತಿ 
ನಿರುಕ್ಷೇಃ 11 28 ॥ 


ಅನುವಾದ- ಇಂದ್ರನ ವಜ್ರಾಯುಧದಲ್ಲಿರುವ ಪರಮಾತ್ಮನ ವಿಭೂತಿರೂಪವು ಸರ್ವ- 
ದೋಷವರ್ಜಿತತ್ವಾತ್‌- ಎಲ್ಲಾ ದೋಷಗಳಿಂದ ದೂರವಾಗಿರುವುದರಿಂದ ಅಥವಾ ತನ್ನ 
ಶತ್ರುಗಳಿಂದ ವರ್ಜಿತತ್ವಾತ್‌- ದೂರದಲ್ಲಿರುವುದರಿಂದ "ವಜ್ರ' ಎಂಬ ಹೆಸರುಳೃದ್ಹಾಗಿದೆ. 
ಕಾಮಧೇನುವಿನಲ್ಲಿರುವ ಪರಮಾತ್ಮನ ವಿಭೂತಿರೂಪವು ತನ್ನ ಭಕ್ತರ ಕಾಮನೆಗಳನ್ನೆಲ್ಲಾ 
ಉದಾರವಾಗಿ ಪೂರೈಸುತ್ತಿರುವುದರಿಂದ "ಕಾಮಧುಕ್‌' ಎಂಬ ಹೆಸರುಳ್ಳದ್ದಾಗಿದೆ. ಜೀವಿಗಳ 
ಜನ್ಮಕ್ಕೆ ಪ್ರಕೃಷ್ಣಕಾರಣನೆನಿಸಿರುವ ಮನ್ನಥನಲ್ಲಿರುವ ಪರಮಾತ್ನನ ವಿಭೂತಿರೂಪವು ಕಸ್ಯ ಎ 
ಸುಖದ, ದರಾನ್‌: ನಾನಾ ಪ್ರಭೇದಗಳನ್ನು ಪಿಬತಿ- ಅನುಭವಿಸುತ್ತಿದೆ ಎಂಬ ಅರ್ಥದಲ್ಲಿಕಂ 
(ಸುಖದ) +೬ ದರ (ಪ್ರಭೇದಗಳನ್ನು) (ಪಿಬತಿ ಎ ಅನುಭವಿಸುತ್ತದೆ) ಕಂದರ್ಪ ಎಂಬ 
ಹೆಸರುಳ್ಳದ್ದಾಗಿದೆ. ಸರ್ಪಾಣಾಂ ಎ ಒಂದೇ ತಲೆಯುಳ್ಳ ನಾಗಗಳ ಮಧ್ಯೆ. ವಾಸಸ್ಯ ಕಂ 
ವಾಸಕಂ- ಅಂದರೆ ವಾಸಕ್ಕೆ ಸಂಬಂಧಿಸಿದ ಸುಖ. ವಾಸ ಎಂಬಲ್ಲಿರುವ ಅಕಾರಕ್ಕೆ ಅತಿಶಯಾರ್ಥ 
ದಲ್ಲಿ ಉಕಾರ ಬಂದು ವಾಸುಕ ಎಂದಾಗಿದೆ. ಇಂತಹ ವಾಸಕ್ಕೆ ಸಂಬಂಧಿಸಿದ ಸುಖವನ್ನು 
(ವಾಸುಕವನ್ನು) ಭಕ್ತರಿಗೆ ಅನುಗ್ರಹಿಸುತ್ತಿರುವುದರಿಂದ, ಅಂತಹ ವಾಸುಕ ಉಳ್ಳವನು ಪರಮಾತ್ಮ. 
ಹಾಗಾಗಿ "ವಾಸುಕ ' ಶಬ್ದಕ್ಕೆ, ಮತುಪ್‌ ಪ್ರತ್ಯಯದ ಅರ್ಥವಾದ "ಅದು ಉಳ್ಳವನು' (ವಾಸುಕ 
ಉಳ್ಳವನು) ಎಂಬೀ ಅರ್ಥದಲ್ಲಿ "ಇ' ಎಂಬ ಪ್ರತ್ಯಯಸೇರಿದಾಗ ವಾಸುಕ * ಇ ಎ ವಾಸುಕಿ 
ಎಂದಾಗಿದೆ. ಆದುದರಿಂದ ಪರಮಾತ್ಮನ ಈ ವಿಭೂತಿರೂಪವು ಭಕ್ತರಿಗೆ ವಾಸದ ಸುಖವನ್ನು 
ಅನುಗ್ರಹಿಸುತ್ತಿರುವುದರಿಂದ ವಾಸುಕಿ ಎಂಬ ಹೆಸರುಳ್ಳದ್ದಾಗಿದೆ "ವಾಸುಕಿರ್ವಾಸ ಸುಖದಃ' 
(ವಾಸದ ಸುಖವನ್ನು) ಕೊಡುವವನು ಎಂಬ ನಿರ್ವಚನವು ಪ್ರಮಾಣಸಿದ್ದವಾಗಿರುವುದರಿಂದ 
ಪರಮಾತ್ಮನಿಗೆ ಅನ್ವಯಿಸುವಂತೆ ವಾಸುಕಿಶಬ್ದಕ್ಕೆ ಈ ಅರ್ಥವು ಯುಕ್ತವೇ ಆಗಿದೆ. 1128 ॥1 


616 ಗೀತಾವಿವೃತಿ 


ಅನಂತಶ್ಚಾನ್ಮಿ ನಾಗಾನಾಂ ವರುಣೋ ಯಾದಸಾಮಹಮ್‌ । 
ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಮ್‌ ॥। 29 11 


ಅರ್ಥ- ನಾಗಗಳ ಮಧ್ಯೆ ನಾನು ಅನಂತ (ಶೇಷುನಲ್ಲಿದ್ದು ಅವನಿಗೆ ಇತರ ನಾಗಗಳಿಗಿಂತ 
ಶ್ರೇಷ್ಠತೆಯನ್ನು ಅನುಗ್ರ ಹಿಸುತ್ತಾ, ಅನಂತ ಎಂಬ ಹೆಸರುಳ್ಳವನಾಗಿರುವೆನು. ಜಲಚರಗಳ ಮಧ್ಯೆ 
ಅವುಗಳ ಸ್ವಾಮಿಯಾದ ವರುಣದೇವನಲ್ಲಿರುವ ವರುಣ ಎಂಬ ಹೆಸರುಳ್ಳ ವಿಭೂತಿರೂಪನು 
ನಾನಾಗಿರುವೆನು. ಪಿತೃದೇವತೆಗಳ ಮಧ್ಯೆ ಅರ್ಯಮ ಎಂಬ ಪಿತೃದೇವತೆಯಲ್ಲಿದ್ದು ಆ ದೇವತೆಗೆ 
ಇತರ ಪಿತೃದೇವತೆಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡುತ್ತಿರುವ ನಾನು "ಅರ್ಯಮಾ' ಎಂಬ 
ಹೆಸರುಳ್ಳವನಾಗಿರುವೆನು. ಲೋಕವನ್ನು ನಿಯಂತ್ರಣ ಮಾಡುತ್ತಿರುವವರ ಮಧ್ಯ ನಾನು 


ಯಮದೇವನಲ್ಲಿದ್ದು ಅವನಿಗೆ ಇತರ ಲೋಕನಾಯಕರಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡುತ್ತಾ 
ಯಮ ಎಂಬ ಹೆಸರುಳ್ಳವನಾಗಿರುವೆನು. 


ನಾಗಾನಾಮನೇಕಶಿರಸಾಂ ದೇಶಕಾಲಗುಣಾನಂತ್ಯಹೇತುನಾ5ನಂತನಾಮಾ 
ಶೇಷಗತಃ | ಯಾದಸಾಂ ಜಲಚರಾಣಾಂ ಉತ್ಕೃಷ್ಟಾನಂದದತ್ವಾದ್‌ವರುಣನಾಮಾ 
ವರುಣಸ್ಥಃ | "ಣಶ್ಚನಿರ್ವೃತಿವಾಚಕಃ' ಇತ್ಯುಕ್ತೇಃ | ವರಶಬ್ದಸ್ಯ ಉಕಾರೋಶಠಂತಾ- 
ದೇಶಃ | ವೃಣೋತೀತಿ ವಾ ವರುಣಃ ವೃಇ? ಉಣಪ್ರತ್ಯಯಃ | ಯ 7ತಾವಿತಿ 
ಧಾತೋರ್ಯಪ್ರತ್ಯಯೇ ಅರ್ಯಂ ಜ್ಞೇಯಂ ತನ್ಮಾತಿ ಜಾನಾತೀತ್ಯರ್ಯಮ- 
ನಾಮಾ ತನ್ನಾಮಕಪಿತೃಸ್ಥಃ | ಸಂಯಮತಾಂ ನಿಯಮನಂ ಕುರ್ವತಾಂ ಯಮಃ 
ನಿಯಮನಹೇತುನಾ ಯಮನಾಮಾ ಯಮಾಖ್ಯಸಾರಧರ್ಮಪ್ರದಃ (ಇತ್ಯರ್ಥಃ)! 


| 29 || 


ಅನುವಾದ- ನಾಗಾನಾಂ: ಅನೇಕ ತಲೆಗಳುಳ್ಳ ಸರ್ಪಗಳ ಮಧ್ಯೆ. ಶೇಷದೇವರಲ್ಲಿರುವ 
ಪರಮಾತ್ಮನ ವಿಭೂತಿರೂಪವು ಎಲ್ಲಾ ದೇಶ ಹಾಗೂ ಕಾಲದಲ್ಲಿ ವ್ಯಾಪ್ತವಾಗಿದ್ದು 
ಗುಣಪರಿಪೂರ್ಣ ನೆನಿಸುವ ಮೂಲಕ ದೇಶತಃ ಕಾಲತಃ ಗುಣತಃ ಆನಂತ್ಯವುಳ್ಳದ್ದಾ] ದುದರಿಂದ 
ಅನಂತ ಎಂಬ ಹೆಸರುಳ್ಳದ್ದಾಗಿದೆ. ಯಾದಸಾಂ- ನೀರಿನಲ್ಲಿ ವಾಸಿಸುವ ಜೀವಿಗಳಿಗೆ ಸಂಬಂಧಿ 
ಸಿದ "ಣಶ್ವನಿರ್ವ್ವತಿವಾಚಕಃ'- "ಣ'- ಎಂದೆನ್ನುವುದು ಸುಖವನ್ನು ಹೇಳುತ್ತಿದೆ- ಎಂಬ ಪ್ರಸಿದ್ಧಿ 
ಇರುವುದರಿಂದ "ಣ' ಅಂದರೆ ಸುಖ. ವರಃ ಣಃ ಯಸ್ಥಾತ್‌ಸ ವರುಣಃ ಯಾರಿಂದಾಗಿ 
ಶ್ರೇಷ್ಠವಾದ ಮೋಕ್ಷಸುಖವು ಲಭ್ಯವೋ ಅವನು ವರುಣ- ವರಶಬ್ದದ ಕೊನೆಯಲ್ಲಿರುವ 
"ಅ'ಕಾರಕ್ಕೆ "ಉ'ಕಾರ ಬಂದು, ವರಣ ಎಂದೆನ್ನುವುದು ವರುಣ ಎಂದಾಗಿದೆ. ಹಾಗಾಗಿ 


ಅಧ್ಯಾಯ 10 617 


ವರುಣನಲ್ಲಿರುವ ಪರಮಾತ್ಮನ ವಿಭೂತಿರೂಪವು ಮೋಕ್ಷರೂಪದ ಉತ್ಕೃಷ್ಟ ಸುಖವನ್ನು 
ಅನುಗ್ರಹಿಸುತ್ತಿರುವುದರಿಂದ ವರುಣ ಎಂಬ ಹೆಸರುಳ್ಳದ್ದಾಗಿದೆ. ಅಥವಾ ಸ್ವೀಕರಿಸು ಎಂಭೀ 
ಅರ್ಥದಲ್ಲಿರುವ ವೃ(ಜ್‌) ಧಾತುವಿಗೆ, ವೃಣೋತಿ= ಸ್ನೀಕರಿಸುತ್ತಾನೆ ಎಂಬ ಅರ್ಥದಲ್ಲಿ 
'ಉಣ' ಪ್ರತ್ಯಯ ಸೇರಿದಾಗ ವೃ ಉಣ- ವರ್‌ *ಉಣ = ವರುಣ ಎಂಬ ಪದವು 
ನಿಷ್ಠನ್ನವಾಗಿದೆ. ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಸ್ಲೀಕರಿಸುತ್ತಿರುವುದರಿಂದ ಈ ವಿಭೂತಿರೂಪವು 
ವರುಣ ಎಂಬ ಹೆಸರುಳ್ಳದ್ದಾಗಿದೆ ಎಂದಂತಾಯಿತು. ಗತಿ(ಜ್ಞಾನ) ಎಂಬ ಅರ್ಥದಲ್ಲಿರುವ "ಯ' 
ಎಂಬ ಧಾತುವಿಗೆ "ಯ' ಎಂಬ ಪ್ರತ್ಯಯವು ಸೇರಿದಾಗ ಯ *ಯ - ಅರ್‌ “ಯ: ಅರ್ಯ 
ಎಂಬ ಪದದ ನಿಷ್ಪತ್ತಿ. ಅರ್ಯ: ಜ್ಞಾನಕ್ಕೆ ವಿಷಯವಾದುದು. ಅರ್ಯಂ ಮಾತಿ- ಜ್ಞಾನ 
ವಿಷಯವನ್ನು ಅರಿತುಕೊಂಡಿದ್ದಾನೆ ಎಂಬ ವ್ಯತ್ಪತ್ತಿಯಂತೆ ಅರ್ಯ*ಮಾ- ಅರ್ಯಮ ಶಬ್ದದ 
ನಿಷ್ಠತ್ತಿ. ಹಾಗಾಗಿ ಜ್ಞಾನವಿಷಯವೆನಿಸಲು ಅರ್ಹವಾದ ಎಲ್ಲವನ್ನು ತಿಳಿದಿರುವುದರಿಂದ 
(ಸರ್ವಜ್ಞನಾಗಿರುವುದರಿಂದ) ಅರ್ಯಮಾ ಎಂಬ ಪಿತೃದೇವತೆಯಲ್ಲಿರುವ ಪರಮಾತ್ಮನ 
ರೂಪವು ಅರ್ಯಮಾ ಎಂಬ ಹೆಸರುಳ್ಳದ್ದಾಗಿದೆ. ಸಂಯಮತಾಂ: ನಿಯಮನ ಮಾಡುವವರಿಗೆ 
ಅವರಲ್ಲಿರುವ ಸಾರಭೂತಧರ್ಮವೆನಿಸಿರುವ ನಿಯಮನ ಶಕ್ತಿಯನ್ನು ಕೊಡುತ್ತಾ ಎಲ್ಲವನ್ನು 
ಹತೋಟಿಯಲ್ಲಿಇಟ್ಟುಕೊಂಡಿರುವುದರಿಂದ ಯಮನಲ್ಲಿರುವ ಈ ವಿಭೂತಿರೂಪವು "'ಯಮ' 
ಎಂಬ ಹೆಸರುಳ್ಳದ್ದಾಗಿದೆ ಎಂದು ಅಭಿಪ್ರಾಯ. ॥। 29 ॥ 


ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಮ್‌ । 
ಮೃಗಾಣಾಂ ಚ ಮೃಗೇಂದ್ರೋಆಹಂ ವೈನತೇಯಶ್ವ ಪಕ್ಷಿಣಾಮ್‌ 11 30 11 


ಅರ್ಥ- ಬೈತ್ಯರ ಮಧ್ಯೆನಾನು ಪ್ರಹ್ನಾದನಲ್ಲಿದ್ದು ಅವನಿಗೆ ಇತರ ದೈತ್ಯರಿಗಿಂತ ಶ್ರೇಷ್ಠತೆಯನ್ನು 
ತಂದುಕೊಡುತ್ತಿರುವ ಪ್ರಹ್ಲಾದನಾಮಕ ವಿಭೂತಿರೂಪನಾಗಿರುವೆನು. ಬಂಧನವನ್ನುಂಟು 
ಮಾಡುತ್ತಿರುವ ವಸ್ತುಗಳ ಮಧ್ಯೆ ಕಾಲದಲ್ಲಿದ್ದು, ಅದಕ್ಕೆ ಇತರ ಬಂಧಕ ವಸ್ತುಗಳಿಗಿಂತ ಶ್ರೇಷ್ಠತೆ 
ಯನ್ನು ತಂದು ಕೊಡುತ್ತಿರುವ ಕಾಲನಾಮಕನು ನಾನಾಗಿರುವೆನು. ಮೃಗಗಳ ಮಧ್ಯೆ ಮೃಗರಾಜ 
ನೆನಿಸಿರುವ ಸಿಂಹದಲ್ಲಿದ್ದು ಅದಕ್ಕೆ ಶ್ರೇಷ್ಠತೆಯನ್ನು ತಂದುಕೊಡುತ್ತಿರುವ ಮೃಗೇಂದ್ರನಾಮಕ 
ವಿಭೂತಿರೂಪನು ನಾನಾಗಿರುವೆನು. ಪಕ್ಷಿಗಳ ಮಧ್ಯೆ ವೈನತೇಯ (ಗರುಡ)ನಲ್ಲಿದ್ದು ಅವನಿಗೆ 
ಇತರ ಪಕ್ಷಿಗಳಿಗಿಂತ ಉತ್ತಮತ್ತವನ್ನು ಅನುಗ್ರಹಿಸುತ್ತಿರುವ ನಾನು ವೈನತೇಯ ಎಂಬ 
ಹೆಸರುಳ್ಳವನು. 


ಪ್ರಕೃಷ್ಣಃ ಹ್ಲಾದಃ ಸುಖಂ ಯಸ್ಯೇತಿ ಪ್ರಹ್ಲಾದನಾಮಾ ತನ್ನಾಮಕದೈತ್ಯಸ್ಥಃ | 
ಕಲಯತಾಮಾಕಲಯತಾಂ ಬಂಧನಾದಿ ಕುರ್ವತಾಂ ವಾ ಕಾಲಃ । ಕಲ ಜ್ಞಾನ ಇತಿ 


618 ಗೀತಾವಿವೃತಿ 


ಧಾತೋಃ ಸರ್ವಮಾಕಲಯತೀತಿ ಕಾಲನಾಮಾ ಕಾಲಸ್ಪಃ | ಸ್ವಾತ್ಮಾನಂ 
ಮೃಗಯಂತ್ಯನ್ಹೇಷಯಂತೀತಿ ಮೃಗಾಃ ಭಕ್ತಾಸ್ತದಧಿಪತಿತ್ವಾತ್‌ ಮೃಗೇಂದ್ರನಾಮಾ 
ಮೃಗೇಂದ್ರಸ್ಟಃ | ವಿಶೇಷೇಣ ನತಾಃ ವಿನತಾಸ್ತೇಷಾಂ ಆಶ್ರಯತಯಾ ತತ್ತಂಬಂಧೀ 
ವೈನತೇಯಃ 1 "ವೈನತೇಯೋ ನತಾಸದಃ' ಇತಿ ನಿರ್ವಚನಾತ್‌ | ಸಂಬಂಧೇ 
ಢಕ್‌ ॥1 30 ॥ 
ಅನುವಾದ- ಪ್ರಹ್ನಾದನೆಂಬ ದೈತ್ಯನಲ್ಲಿರುವ ವಿಭೂತಿರೂಪವು ಪ್ರಕೃಷ್ಟ: ಹ್ಲಾದಃ ಯಸ್ಯ 
ಸಃ- ಯಾರ ಸುಖವು ಉತೃಷ್ಟವಾಗಿದಯೋ ಅವನು- ಎಂಬ ವ್ರತ್ತಿ ಯಂತೆ ಅತ್ಯುತ್ತಮಸುಖ 
ರೂಪವಾಗಿರುವುದರಿಂದ ಪ್ರಹ್ಲಾದನಾಮಕವೆನಿಸಿದೆ. ಕಲಯತಾಂ- ಒಳ್ಳೆಯ ಅರಿವುಳ್ಳವರ 
ಮಧ್ಯೆ ಅಥವಾ ಬಂಧನಾದಿಗಳನ್ನುಂಟು ಮಾಡುವ ವಸ್ತುಗಳ ಮಧ್ಯೆ. ಜ್ಞಾನ ಎಂಬ 
ಅರ್ಥದಲ್ಲಿರುವ ಕಲಧಾತುವಿನಿಂದ ಕಾಲಶಬ್ದವು ನಿಷ್ಠನ್ನವಾಗಿದೆ. ಹಾಗಾಗಿ ಕಾಲದಲ್ಲಿರುವ 
ಪರಮಾತ್ಮನ ವಿಭೂತಿರೂಪವು ಎಲ್ಲವನ್ನು ತಿಳಿದಿದೆ (ಸರ್ವಜ್ಞನೆನಿಸಿದೆ) ಎಂಬ ಅಭಿಪ್ರಾ ಯದಿಂದ 
ಕಾಲ ಎಂಬ ಹೆಸರುಳ್ಳದ್ದಾಗಿದೆ. ಆತ್ಮಾನಂ ಮೃಗಯಂತಿ- ಅನ್ನೇಷಯಂತಿ ಪರಮಾತ್ಮ ನನ್ನು 
ಹುಡುಕುತ್ತಿರುತ್ತಾರೆ- ಎಂಬ ವ್ಯತ್ತತ್ತಿಯಂತೆ, ಪರಮಾತ್ಮನ ಹುಡುಕಾಟದಲ್ಲಿ ತೊಡಗಿರುವ 
ಭಕ್ತರನ್ನು ಮೃಗ ಎಂಬ ಪದವು ಹೇಳುತ್ತಿದೆ. ಇಂತಹ ಭಕ್ತರಿಗೆ ಅಧಿಪತಿಯಾಗಿರುವುದರಿಂದ 
ಸಿಂಹದಲ್ಲಿರುವ ವಿಭೂತಿರೂಪವು ಮೃಗೇಂದ್ರ ನಾಮಕವೆನಿಸಿದೆ. ವಿಶೇಷೇಣ ನತಾಃ- ಪರಮಾತ್ಮ 
ನನ್ನು ವಿಶೇಷವಾಗಿ ನಮಿಸುತ್ತಿರುವ ಭಕ್ತರು "ವನತ' ಎಂದೆನಿಸಿರುವರು. ಅವರಿಗೆ ಪರಮಾತ್ಮನು 
ಆಶ್ರಯನಾಗಿದ್ದು ಸಂಬಂಧಿಯೆನಿಸಿರುವುದರಿಂದ, ವಿನತರ ಸಂಬಂಧಿ ಎಂಬ ಅರ್ಥದಲ್ಲಿ 
"ಢಕ್‌' ಪ್ರತ್ಯಯ ಸೇರಿ ನಿಷ್ಠನ್ನವಾದ ವೈನತೇಯ ಎಂಬ ಪದವು ಎನತರಿಗೆ ಆಶ್ರಯ- 
ನಾದುದರಿಂದ ಪರಮಾತ್ಮನಾಮವೆನಿಸಿದೆ. ವೈನತೇಯೋ ನತಾಸ್ಪದಃ- ನಮಿಸುವವರಿಗೆ ಆಶ್ರಯ 
ನೆನಿಸಿರುವವನು ವೈನತೇಯನೆನಿಸಿರುವನು ಎಂಬೀ ನಿರ್ವಚನವು ಪ್ರಮಾಣಸಿದ್ದವಾಗಿರು 
ವುದರಿಂದ (ಸಾಮಾನ್ಯವಾಗಿ ಅಪತ್ಯ - ಸಂತತಿ ಎಂಬ ಅರ್ಥದಲ್ಲಿ ಪ್ರಸಿದ್ಧವಾಗಿದ್ದಾಗಿದ್ದರೂ) 
ಪ್ರಕೃತ ಸಂಬಂಧ ಎಂಬ ಅರ್ಥದಲ್ಲಿ “ಢಕ್‌' ಪ್ರತ್ಯಯ ಬಂದಿರುವುದು ಯುಕ್ತವೇ ಆಗಿದೆ. 
|| 30 ॥| 


ವಿವರಣೆ- ಪಾಣಿನಿ ವ್ಯಾಕರಣದಂತೆ ಪ್ರತ್ಯಯದ ಆದಿಯಲ್ಲಿರುವ ಢಕಾರಕ್ಕೆ "ಏಯ್‌' 
ಎಂಬ ಆದೇಶಬರುತ್ತದೆ. ಹಾಗಾಗಿ ವಿನತ + ಢ(ಕ್‌) ಎಂದಿರುವಾಗ "ಢ್‌' ಎಂಬಿ ಅಂಶಕ್ಕೆ 
ಏಯ್‌ ಬಂದಾಗ ವಿನತ * ಏಯ್‌ + ಅ ಎ ವಿನತೇಯ - ವೈನತೇಯ ಎಂಬ ಪದವು 
ನಿಷನ್ನವಾಗಿದೆ. 


ಅಧ್ಯಾಯ 10 619 


ಪವನಃ ಪವತಾಮಸ್ಥಿ ರಾಮಃ ಶಸ್ತ್ರ ಭೃತಾಮಹಮ್‌ 
ರುಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಸಿ ಜಾಹ್ನವೀ 11 31 1 


ಅರ್ಥ- ಶುದ್ಧಿಯನ್ನುಂಟುಮಾಡುವ ವಸ್ತುಗಳ ಮಧ್ಯೆ ಅಥವಾ ವೇಗವುಳ್ಳವಸ್ತುಗಳ ಮಧ್ಯೆ. 
ನಾನು ಪವನ (ವಾಯು)ನಲ್ಲಿದ್ದುಅದಕ್ಕೆ ಇತರ ಅಂತಹ ವಸ್ತುಗಳಿಗಿಂತ ವಿಶಿಷ್ಟತೆಯನ್ನು ತಂದು 
ಕೊಡುತ್ತಾ ಪವನ ಎಂಬ ಹೆಸರುಳ್ಳ ವಿಭೂತಿ ರೂಪನು ಆಗಿರುವೆನು. ಶಸ್ತ್ರಧಾರಿಗಳ ಮಧ್ಯೆ 
ರಾಮನೆಂಬ ಹೆಸರುಳ್ಳ ಪ್ರತ್ಯಕ್ಷ ವಿಭೂತಿರೂಪನು ನಾನಾಗಿರುವೆನು. ಮೀನುಗಳ ಮಧ್ಯೆ ಮಕರ 
(ಮೊಸಳೆ)ದಲ್ಲಿ] ದ್ದು ಅದಕ್ಕೆ ಇತರ ಮೀನುಗಳಿಗಿಂತ ಶ್ರೇಷ್ಠತೆಯನ್ನು ಅನುಗ್ರಹಿಸುತ್ತಿರುವಮಕರ 
ನಾಮಕ ವಿಭೂತಿರೂಪನು ನಾನಾಗಿರುವೆನು. ನದಿಗಳ ಮಧ್ಯೆ ಜಾಹ್ನವಿ (ಗಂಗಾನದಿ)ಯಲ್ಲಿದ್ದು 
ಅದಕ್ಕೆ ಶ್ರೇಷ್ಠತೆಯನ್ನು ತಂದು ಕೊಂಡುತ್ತಾ "ಜಾಹ್ನವಿ' ಎಂಬ ಹೆಸರುಳ್ಳವನು ನಾನಾಗಿದ್ದೇನೆ. 


ಪವತಾಂ ಶೋಧಕಾನಾಂ ವೇಗವತಾಂ ವಾ | ಪಾಂತೀತಿ ಪಾಃ "ಪಾ ರಕ್ಷಣೇ' 
ಕಿಪ್‌ । ಪಾಭಿಃ ಪಾಲಕೈಃ ವನನೀಯತ್ನಾದ್‌ಭಜನೀಯತ್ಪಾತ್‌ ಪವನಃ ಪವನಸ್ಥಃ | 
ಲೋಕಂ ರಮಯತೀತಿ ರಾಮಃ । ಲೋಕೋತಸ್ಥಾದ್ರಮತ ಇತಿ ವಾ ರಾಮಃ । 
ರಮೇರ್ಥಇ್‌ ಟ। ರುಷಾಣಾಂ ಮೀನಾನಾಮ್‌ | ಮಾಜ್‌ಮಾನ ಇತ್ಯತೋ 
ಮಾಶಬ್ದೇನ ಜ್ಞಾನಂ ತಸ್ಯಾಲ್ಪತಾಜ್ಲಾಪನಾಯ ಹ್ರಸ್ನ್ತತಯಾ ನಿರ್ದೇಶಃ । 
"ಊನಾರ್ಥೇ ಚೋನಮಿಷ್ಯತೇ' ಇತ್ಯುಕ್ತೇಃ ಟ ಲೋಕಸ್ಯ ಮಂ ಅಲ್ಲಜ್ಞಾನಂ 
ಕರೋತೀತಿ ಮಕರನಾಮಾ ಮಕರಾಖ್ಯಜಂತುಗತಃ । ಅಸಾರತಯಾ ಸಂಸಾರಂ 
ಜಹತಸ್ತ್ಯಜತೋಶವತಿ ರಕ್ಟತೀತಿ ಜಾಹ್ನವೀನಾಮಾ ಗಂಗಾಸ್ಥಃ Il 31 11 


ಅನುವಾದ- ಪವತಾಂ- ಶುದ್ದಿಯನ್ನುಂಟು ಮಾಡುವ ವಸ್ತುಗಳ ಮಧ್ಯೆ ಅಥವಾ ವೇಗವುಳ್ಳ 
ವಸ್ತುಗಳಮಧ್ಯೆ. ರಕ್ಷಣೆ ಎಂಬ ಅರ್ಥದಲ್ಲಿರುವ 'ಪಾ' ಧಾತುವಿಗೆ ರಕ್ಷಿಸುತಿದ್ದಾನೆ ಎಂಬ 
ಅರ್ಥದಲ್ಲಿ ಕ್ಲಿಪ್‌ ಸೇರಿದಾಗ "ಪಾ' ಎಂಬ ಪದದ ನಿಷ್ಠಕ್ತಿ. ಹಾಗಾಗಿ ಪವನನಲ್ಲಿರುವ ವಿಭೂತಿ 
ರೂಪವು ಪಾಭಿಃ - ರಕ್ಷಕರಿಂದ ವನನೀಯ (ಭಜಿಸಲು ಅರ್ಹ)ವಾಗಿರುವುದರಿಂದ ಪವನ 
ಎಂಬ ಹೆಸರುಳದ್ದಾಗಿದೆ. ಸಂತೋಷ ಎಂಬ ಅರ್ಥದಲ್ಲಿರುವ "ರಮ್‌' ಧಾತುವಿಗೆ ಘ್‌ 
ಪ್ರತ್ಯಯ ಸೇರಿದಾಗ ರಮ್‌+೬ ಫೇಜ್‌ ರಾಮ್‌ * ಘಲ್‌ - ರಾಮ್‌ +೬ ಅ ಎ ರಾಮ ಎಂಬ 
ಪದದ ನಿಷ್ಠತ್ತಿ. ಭಕ್ತ ಲೋಕವನ್ನು ಸಂತೋಷಗೊಳಿಸುತ್ತಾನೆ. ಇವನಿಂದಾಗಿ ಭಕ್ತ ಲೋಕವು 
ಸಂತೋಷಗೊಳ್ಳುತ್ತಿದೆ ಎಂಬ ಕಾರಣದಿಂದ ಈ ಪ್ರತ್ಯಕ್ಷ ವಿಭೂತಿರೂಪವು ರಾಮ ಎಂಬ 
ಹೆಸರುಳ್ಳದ್ದಾಗಿದೆ. ರುಷಾಣಾಂ - ಮೀನುಗಳ ಮಧ್ಯೆ ಜ್ಞಾನ ಎಂಬ ಅರ್ಥದಲ್ಲಿರುವ "ಮಾ' 


620 ಗೀತಾವಿವೃತಿ 


ಧಾತುವಿನಿಂದ ನಿಷ್ಠನ್ನವಾದ ಪದ “ಮಾ' ಎಂದೆನ್ನುವುದು. ಹಾಗಾಗಿ ಅದು ಜ್ಞಾನ ಎಂಬ 
ಅರ್ಥದಲ್ಲಿದೆ. ಊನಾರ್ಥೇ ಚೋನಮಿಷ್ಯತೇ- ಅಲ್ಪತೆಯನ್ನು ಸೂಚಿಸುವುದಕ್ಕಾಗಿ 
ದೀರ್ಫಾಕ್ಷರವಿರಬೇಕಾದಲ್ಲಿ ಹ್ರಸ್ಟವು ಬಳಸಲ್ಪಡುತ್ತಿದೆ- ಎಂದು ಪ್ರ ಸಿದ್ದವಾಗಿರುವಂತೆ "ಅಲ್ಪ 
ಎಂಬೀ ಅರ್ಥದಲ್ಲಿ ಆ ಕಾರವು ಪ್ರಸ್ಥವೆನಿಸಿ "ಮ' ಎಂದಾಗುತ್ತದೆ. a ಮಂ (ತನ್ನ 
ವಿಷಯದಲ್ಲಿ ್ಲಿಅಲ್ಲಜ್ಞಾನವನ್ನು) ಕರೋತಿ=- ಉಂಟು ಮಾಡುತ್ತಿದೆ ಎಂಬೀ ಕಾರಣದಿಂದ ಮೊಸಳೆ 
ಯಲ್ಲಿರುವ ವಿಭೂತಿರೂಪವು ಮಕರನಾಮಕವೆನಿಸಿದೆ. ಸಂಸಾರವು ತನ್ನ ವಿಷಯದಲ್ಲಿಅಸಾರ- 
ವಾಗಿರುವುದರಿಂದ, ಅದನ್ನು ಜಹತಃ - ತ್ಯಜಿಸುವವರನ್ನು ಅವತಿ 5 ರಕ್ಷಿಸುತ್ತಾನೆ (ಜಾಹ್ನ* 


ಅವ- ಜಾಹ್ನವೀ) ಎಂಬೀ ಕಾರಣದಿಂದ ಗಂಗೆಯಲ್ಲಿರುವ ವಿಭೂತಿರೂಪವು ಜಾಹ್ನವೀ ಎಂಬ 
ಹೆಸರುಳ್ಳದ್ದಾಗಿದೆ. || 31 1 


ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ | 
ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಮ್‌ 11 32 1 


ಅರ್ಥ- ಅರ್ಜುನನೇ | ಸೃಷ್ಟಿಸಲ್ಪಡುವ ವಸ್ತುಗಳ ಸೃಷ್ಟಿ ಸ್ಥಿತಿ ಹಾಗೂ ಲಯಗಳಿಗೆ ನಾನೇ 
ಕಾರಣ ನೆನಿಸಿರುವೆನು. ವಿದ್ಯೆ ಗಳ ಮಧೆ | ಅಧ್ಯಾತ್ಮವಿದ್ಯೆ ಯಲ್ಲಿದ್ದು ಅದಕ್ಕೆ ಇತರ ವಿದ್ಯೆ ಗಳಿಗಿಂತ 
ಶ್ರೇಷ್ಠತೆಯನ್ನು ಅನುಗ್ರಹಿಸುತ್ತಾ ನಾನು ಅಧ್ಯಾತ್ಮವಿದ್ಯಾ ಹ ರುಳ್ಳವನಾಗಿರುವನು. ವಾದ, 
ಜಲ್ಪ ಹಾಗೂ ವಿತಂಡಾ ಎಂದು ಮೂರು ವಿಧವಾದ ಶಾಸ್ಪಾರ್ಥಚರ್ಚೆ(ಕಥಾ)ಯಲ್ಲಿ 
ತೊಡಗಿರುವವರಲ್ಲಿರುವ ವಾದರೂಪ ಚರ್ಚೆಯಲ್ಲಿದ್ದು ಅದಕ್ಕೆ ಇತರ ಎರಡು ವಿಧವಾದ 
ಚರ್ಚೆಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡುತ್ತಾ ನಾನು ವಾದ ಎಂಬ ಹೆಸರುಳ್ಳವನಾಗಿರುವನು. 


ಸೃಜ್ಯಂತ ಇತಿ ಸರ್ಗಾಃ ಭೂತಾನಿ ತೇಷಾಂ ಸೃಷ್ಟಿಸ್ತಿತಿಲಯಹೇತುರಹ- 
ಮೇವೇತ್ಯರ್ಥಃ । ಆತ್ಮನೋ ಜೀವಾನಧಿಕೃತ್ಯ ಪತಿತ್ಲೇನ ವರ್ತತೇ ಜೃಪ್ತಿಸ್ನರೂಪ- 
ಶ್ಲೇತ್ಯಧ್ಯಾತ್ಮವಿದ್ಯಾ ia ಬ್ರಹ್ಮವಿದ್ಯಾಸ್ಥ ಪ್ರ Wu ಜಲವಿತಂಡಾದಿಕಥಾಂ 
ಕುರ್ವತಾಂ ವಾಚ್ಯ ತ್ವಹೇತುನಾ ed ವಾದಕಥಾಸ್ಪ; 11 32 Wl 


ಅನುವಾದ- ಸೃಜ್ಯ ೦ತೇ ಇತಿ ಸರ್ಗಾಃ ಎ ಸರ್ಗಾಃ ಎಂದರೆಸ ಸೃಷ್ಟಿಸಲ್ಪ ಲಡುತ್ತಿರುವ ವಸ್ತುಗಳು 
ಎಂದರ್ಥ. ಅವುಗಳಿಗೆ "ಆದಿಃ ಮಧ್ಯಂ ಅಂತಶ್ಚ ಅಹಮೇವ ಎ ನೀಟ ಸೃಷ್ಟಿ ಸ್ಥಿತಿ ಹಾಗೂ 
ಲಯಗಳ ಕಾರಣನೆನಿಸಿರುವೆನು. ಆತ್ಮನಃ ಅಧಿಕೃತ್ಯ ವರ್ತತೇ ಇತಿ ಅಧ್ಯಾತ್ಮಾ ಎಂಬೀ 
ವ್ರತ್ಪತ್ತಿಯಂತೆ ಜೀವರಿಗೆ ಪತಿ(ಸ್ವಾಮಿ)ಯಾಗಿ ಇರುವುದರಿಂದ ಪರಮಾತ್ಮನು "ಅಧ್ಯಾತ್ಮಾ' 


ಎನಿಸಿರುವನು. ಜ್ಞಾನರೂಪನಾಗಿರುವುದರಿಂದ "ವಿದ್ಯಾ' ಎನಿಸಿರುವನು. ಹೀಗೆ ಜೀವರ ಅಧಿ 


ಅಧ್ಯಾಯ 10 | 621 


ಪತಿಯಾಗಿದ್ದು ಜ್ಞಾನ ರೂಪನಾಗಿರುವುದರಿಂದ ಅಧ್ಯಾತ್ಮ ವಿದ್ಯೆಯಲ್ಲಿರುವ ಪರಮಾತ್ಮನ 
ವಿಭೂತಿರೂಪವು ಅಧ್ಯಾತ್ಮ ವಿದ್ಯಾ ಎಂಬ ಹೆಸರುಳ್ಳದ್ದಾಗಿದೆ. ಪ್ರವದತಾಂ- ವಾದ, ಜಲ್ಪಹಾಗೂ 
ವತಂಡಾ ಎಂದು ಮೂರು ವಿಧವಾದ ಚರ್ಚೆ (ಕಥಾ) ಯಲ್ಲಿ ತೊಡಗಿರುವ ವಾದಿಗಳಿಗೆ 
ಸಂಬಂಧಿಸಿದ ವಾದರೂಪದ ಕಥಾದಲ್ಲಿರುವ ಪರಮಾತ್ಮನ ರೂಪವು ಸರ್ವಶಬ್ದವಾಚ್ಯ 
ವಾಗಿರುವುದರಿಂದ ವಾದ ಎಂಬ ಹೆಸರುಳ್ಳದ್ದಾಗಿದೆ. 1132 1 


ಅಕ್ಬರಾಣಾಮಕಾರೋಶಸ್ಥಿ ದ್ವಂದ್ವಃ ಸಾಮಾಸಿಕಸ್ಯ ಚ । 
ಅಹಮೇವಾಕ್ಟ್ಷಯಃ ಕಾಲೋ ಧಾತಾಹಂ ವಿಶ್ವಶೋಮುಖಃ 11 33 11 


ಅರ್ಥ- ಅಕ್ಷರಗಳ ಮಧ್ಯೆ ಅಕಾರದಲ್ಲಿದ್ದು ಅದಕ್ಕೆ ಇತರ ಅಕ್ಷರಗಳಿಗಿಂತ ಶ್ರೇಷ್ಠತೆಯನ್ನು 
ತಂದುಕೊಡುತ್ತಾ ನಾನು "ಅಕಾರ' ನಾಮಕನಾಗಿರುವೆನು. ಸಮಾಸಗಳ ಮಧ್ಯೆ ದ್ವಂದ್ವ 
ಸಮಾಸದಲ್ಲಿದ್ದು ಅದಕ್ಕೆ ಇತರ ಸಮಾಸಗಳಿಗಿಂತ ಮಹತ್ವವನ್ನು ತಂದುಕೊಡುತ್ತಿರುವ ನನ್ನ 
ವಿಭೂತಿರೂಪವು ದ್ವಂದ್ವ ಎಂಬ ಹೆಸರುಳ್ಳದ್ದಾಗಿದೆ. ಕೊನೆಯ ಅವಧಿ ಇಲ್ಲದಿರುವುದರಿಂದ 
ಅಕ್ಷಯವೆನಿಸಿರುವ ತ್ರಿಕಾಲಪ್ರವಾಹದಲ್ಲಿರುವ ನನ್ನ ರೂಪವು ಅಕ್ಷಯಕಾಲ ಎಂಬ ಹೆಸರುಳ್ಳ 
ದ್ಹಾಗಿದೆ. ಚತುರ್ಮುಖಬ್ರಹ್ಮನಲ್ಲಿ ಧಾತೃ ಹಾಗೂ ವಿಶ್ವತೋಮುಖ ಎಂಬ ಹೆಸರಿನಲ್ಲಿರುವ 
ವಿಭೂತಿರೂಪನು ನಾನಾಗಿರುವೆನು. 


"ಅ' ಇತ್ಯಾಕ್ರಿಯಮಾಣತ್ವಾದ್‌ ಅಕಾರನಾಮಾ ಅಕಾರಸ್ಥಃ | ಸಾಮಾಸಿಕಸ್ಯ 
ಸಮಾಸಸಮೂಹಸ್ಯ ಬಹಿರಂತರ್ದ್ವಿರೂಪತ್ತೇನ ದ್ವಂದ್ಹನಾಮಾ ದ್ವಂದ್ಧ- 
ಸಮಾಸಸ್ಪಃ | ಕ್ಷಯಹೀನತ್ನಾದ್‌ಅಕ್ಚಯನಾಮಾ ಸಂಹರ್ತ್ವೃತ್ವಾತ್‌ ಕಾಲನಾಮಾ 
ಸನ್‌ । ಅಕ್ಷಯಕಾಲಸ್ಥಃ ಉತ್ತರಾವಧಿಶೂನ್ಯಃ ತ್ರಿಕಾಲಗತಃ । ಕಲ ಚ್ಛೇದನ ಇತಿ 
ಧಾತೋಃ | ಧಾತಾ ಧಾರಣಪೋಷಣಕರ್ತಾ 1 ಡುಧಾಜ್‌ ಧಾರಣ- 
ಪೋಷಣಯೋಃ ॥ಟ ಸರ್ವದಿಜ್ಞುಖತ್ನಹೇತುನಾ ವಿಶತೋಮುಖನಾಮಾ 
ಚತುರ್ಮುಖಸ್ಥಇತ್ಯೇಕೇ | ಸರ್ವತ್ರ ಸ್ಥಿತಮುಖೋಪಲಕ್ಷಿತತರ್ವಾವಯವವಾನ್‌ 


ಇತ್ಯನ್ಯೇ 11 33 || 


ಅನುವಾದ- ಅಕಾರದಲ್ಲಿರುವ ಪರಮಾತ್ಮನ ರೂಪವು "ಅ' ಎಂದು ಕರೆಯಲ್ಪಡುತ್ತಿರುವುದ 
ರಿಂದ "ಅ ಇತಿ ಆಕ್ರಿಯತೇ ಇತಿ ಅಕಾರಃ' ಎಂಬ ವ್ರೃತ್ತತ್ತಿಗನುಸಾರವಾಗಿ ಅಕಾರ ಎಂಬ 
ಹೆಸರುಳ್ಳದ್ದಾಗಿದೆ. ಸಾಮಾಸಿಕಸ್ಯ - ಸಮಾಸಗಳ ಸಮೂಹದ ಮಧ್ಯೆ, ದ್ವಂದ್ಹಸಮಾಸದಲ್ಲಿರುವ 
ಪರಮಾತ್ಮನ ರೂಪವು ಎಲ್ಲಾವಸ್ತುಗಳ ಹೊರಗೆ ಹಾಗೂ ಒಳಗೆ ಎಂಬ ರೀತಿಯಲ್ಲಿಎರಡು 


622 ಗೀತಾವಿವೃತಿ 


ರೂಪದಿಂದ ಇರುವ ಕಾರಣದಿಂದಾಗಿ ದ್ವಂದ್ವ ಎಂಬ ಹೆಸರುಳ್ಳದ್ದಾಗಿದೆ. ಅಕ್ಚಯಕಾಲಸ್ಥಃ ಎ 
ಕೊನೆಯಿಲ್ಲದಿರುವ ಕಾಲ ಪ್ರವಾಹದಲ್ಲಿರುವ ಪರಮಾತ್ಮನ ರೂಪ. ಅದು ಕ್ಷಯ (ನಾಶ-ಕೊನೆ) 
ರಹಿತವಾಗಿರುವುದರಿಂದ ಅಕ್ಷ ಯೆಂಬ ಹೆಸರುಳ್ಳದ್ದಾ ಗಿದೆ. ಕಾಲ ಎಂಬ ಪದವು "ತುಂಡರಿಸು' 
ಎಂಬ ಅರ್ಥದಲ್ಲಿರುವ ಕಲ ಎಂಬ ಧಾತುವಿನಿಂದ ನಿಷನ್ನವಾಗಿದೆ. ಹಾಗಾಗಿ ಅಕ್ಷಯ 
ಕಾಲದಲ್ಲಿರುವ ಪರಮಾತ್ಮನ ರೂಪವು ಸಂಸಾರವನ್ನು ತುಂಡರಿಸುವುದರಿಂದ (ನಾಶ 
ಪಡಿಸುವುದರಿಂದ) ಕಾಲ ಎಂಬ ಹೆಸರುಳ್ಳದ್ದ ಅಗಿದೆ. "ಧಾತಾ' ಎಂದೆನ್ನುವುದು ಧಾರಣೆ 
ಹಾಗೂ ಪೋಷಣೆ ಎಂಬ ಅರ್ಥಗಳಲ್ಲಿರುವ "ಧಾಳಇ್‌್‌' ಎಂಬ ಧಾತುವಿನಿಂದ ನಿಷ್ಠನ್ನವಾಗಿದ್ದು 
ಧಾರಣ ಪೋಷಣಕರ್ತ್ಯವಾಗಿರುವುದರಿಂದ ಚತುರ್ಮುಖ ಬ್ರಹ್ಮನಲ್ಲಿರುವ ವಿಭೂತಿರೂಪದ 
ಹೆಸರೆನಿಸಿದೆ. ನಾಲ್ಕು ಮುಖಗಳಿರುವುದರಿಂದ ವಿಶ್ವತೋ ಮುಖನೆನಿಸಿರುವ ಚತುರ್ಮುಖ 
ಬ್ರಹ್ಮದೇವರಲ್ಲಿರುವ ಪರಮಾತ್ಮನ ರೂಪವು ಎಲ್ಲದಿಕ್ಕುಗಳಿಗೂ ಮುಖ ಮಾಡಿರುವ ಕಾರಣ 
ದಿಂದಾಗಿ ವಿಶ್ತಶೋಮುಖ ಎಂಬ ಹೆಸರುಳ್ಳದ್ದಾಗಿದೆ ಎಂದು ಕೆಲವರು ಅರ್ಥೈಸುತ್ತಾರೆ. ಇನ್ನು 
ಕೆಲವರು ಇಲ್ಲಿರುವ ಮುಖಶಬ್ದದಿಂದ ಪರಮಾತ್ಮನ ಎಲ್ಲಾ ಅವಯವಗಳನ್ನು ಇಟ್ಟುಕೊಂಡು ಈ 
ರೂಪವು ಮುಖ ಮೊದಲ್ಗೊಂಡು ಎಲ್ಲಾ ಅವಯವಗಳಿಂದ ಎಲ್ಲಾಕಡೆ ವ್ಯಾಪಿಸಿರುವುದರಿಂದ 
ವಿಶ್ವತೋಮುಖ ಎಂಬ ಹೆಸರುಳ್ಳದ್ದಾಗಿದೆ' ಎಂದು ಅಭಿಪ್ರಾಯ ಪಡುತ್ತಾರೆ. ॥ 33 ॥ 


ಮೃತ್ಯುಃ ಸರ್ವಹರಶ್ನಾ; ಹಮುದ್ಧವಶ್ಚ ಭವಿಷ್ಯತಾಮ್‌ । 
ಕೇರ್ತಿಃ ಶ್ರೀರ್ವಾಕ್‌ ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ 11 34 11 


ಅರ್ಥ- ನಾನು ಸರ್ವಸಂಹಾರಕರ್ತೃವಾದ ಮೃತ್ಯುವಿನಲ್ಲಿದ್ದು ಮುಖ್ಯವಾಗಿ ಸರ್ವಮಾರಕ 
ನಾಗಿರುವುದರಿಂದ ಮೃತ್ಯು ಎಂಬ ಹೆಸರುಳ್ಳವನಾಗಿರುವೆನು. ಮುಂದೆ ಹುಟ್ಟ ಬೇಕಾದ 
ವಸ್ತುಗಳಿಗೆ ಸಂಬಂಧಿಸಿದ ಉದ್ಭವದಲ್ಲಿ (ಹುಟ್ಟಿನಲ್ಲಿ) ಉದ್ಭವ ಎಂಬ ಹೆಸರುಳ್ಳವನಾಗಿರುವನು. 
ಕೀರ್ತಿಯಲ್ಲಿ ಕೀರ್ತಿನಾಮಕನಾಗಿಯೂ ಸಂಪತ್ತಿನಲ್ಲಿ ಶ್ರೀ ಎಂಬ ಹೆಸರುಳ್ಳವನಾಗಿಯೂ , 
ಸ್ತ್ರೀಯರ ಮಾತಿನಲ್ಲಿ “ವಾಕ್‌' ಎಂಬ ಹಸರುಳ್ಳವನಾಗಿಯೂ, ಸ್ಥರಣಶಕ್ತಿಯಲ್ಲಿಸ್ಟೃತಿನಾಮಕ 
ನಾಗಿಯೂ, ಬುದ್ದಿಶಕ್ತಿಯಲ್ಲಿ ಮೇಧಾ ಎಂಬ ಹೆಸರುಳ್ಳವನಾಗಿಯೂ, ಧೈರ್ಯದಲ್ಲಿ 
ಧೃತಿನಾಮಕನಾಗಿಯೂ, ಸಹನೆಯಲ್ಲಿ “ಕ್ಹಮಾ' ಎಂಬ ಹೆಸರುಳ್ಳವನಾಗಿಯೂ ಇರುವೆನು. 


ಸರ್ವಹರೋ ಮಾರಕತಹೇತುನಾ ಮೃತ್ತುಸಃ 1 ಭವಿಷತಾಮುತತ 

ನ ೪ ಕಠ ಬೆ ಎಣಲಿ 

ಮಾನಾನಾಂ ಉದ್ಧ್ಭಾವಯತೀತಿ ವೃತ್ತತ್ಯೋದ್ಧವನಾಮಾ ಉದ್ಭವಸ್ಥಃ 
ಕೀರ್ತ್ಯತ್ನಾಶ್ರಯತ್ತವಕೃತ್ತಹೇತುಭಿಃ ಕೀರ್ತಿಶ್ರೀವಾಜ್‌ನಾಮಾ ಸನ್‌ ಕೀರ್ತೌ 


ಅಧ್ಯಾಯ 10 623 


ಶ್ರಿಯಾಂ ವಾಚಿ ಚ ಸ್ಥಿತಃ | ಸ್ಥ್ಮರಣೀಯತ್ಪಾದ್‌ ಸ್ಮೃತಿನಾಮಾ ಸ್ಥ ಅತಿಸಃ | 

ಮೇಧಾದೃತಿಕ್ಟಮಾರೂಪತ್ವಾತ್‌ ತತ್ತನ್ನಾಮಾ ಮೇಧಾದೃತಿಕ್ಟಮಾಸ್ಟಃ 11 34 ॥ 

ಅನುವಾದ- ಮೃತ್ಯುವಿನಲ್ಲಿರುವ ಸರ್ವನಾಶಕವಾದ ಪರಮಾತ್ಮನ ರೂಪವು ಎಲ್ಲದಕ್ಕೂ 
ಮಾರಕ(ನಾಶಕ)ವೆನಿಸಿರುವುದರಿಂದ ಮೃತ್ಯು ಎಂಬ ಹೆಸರುಳ್ಳದ್ದಾ ಗಿದೆ. ಭವಿಷ್ಯತಾಂ- ಮುಂದೆ 
ಹುಟ್ಟ ಬೇಕಾದ ವಸ್ತುಗಳಿಗೆ ಸಂಬಂಧಿಸಿದ. "ಉದ್ಧವ ' ಎಂಬ ಕ್ರಿಯೆಯಲ್ಲಿರುವ ಪರಮಾತ್ಮನ 
ರೂಪವು, ಉದ್ಧಾವಯತೀತಿ ಉದ್ಭವಃ- ಹುಟ್ಟಿಸುವ ಕಾರಣದಿಂದಾಗಿ ಉದ್ಭವ ಎಂಬ 
ಹೆಸರುಳ್ಳದ್ದಾಗಿದೆ. ಕೀರ್ತಿಯಲ್ಲಿರುವ ಪರಮಾತ್ಮನ ರೂಪವು ಕೀರ್ತ್ಯತ್ವಾತ್‌ ಕೀರ್ತಿಃ- 
ಹೊಗಳಲು ಯೋಗ್ಯವಾಗಿರುವುದರಿಂದ ಕೀರ್ತಿ ಎಂಬ ಹೆಸರುಳ್ಳದ್ದು. ಸಂಪತ್ತಿನಲ್ಲಿರುವ 
ಪರಮಾತ್ಮನ ರೂಪ ಆಶ್ರಯತ್ನಾತ್‌ ಶ್ರೀಃ: ಆಶ್ರಯವಾಗಿರುವುದರಿಂದ ಶ್ರೀ ಎಂಬ 
ಹೆಸರುಳ್ಳದ್ದು. ವಾಕ್‌ (ಮಾತು) ನಲ್ಲಿರುವ ಪರಮಾತ್ಮನ ರೂಪವು. ವಕೃತ್ನಾತ್‌ವಾಕ್‌- 
ಮಾತುಗಾರನಾಗಿರುವುದರಿಂದ ವಾಕ್‌ ಎಂಬ ಹೆಸರುಳದ್ದು. ಸ್ಮೃತಿ (ಸ್ಥ್ನರಣಶಕ್ತಿ) ಯಲ್ಲಿರುವ 
ಪರಮಾತ್ಮನ ರೂಪವು ಅವಶ್ಯವಾಗಿ ಸ್ಫರಿಸಲ್ಪಡಬೇಕಾಗಿರುವುದರಿಂದ ಸೃತಿ ಎಂಬ ಹೆಸರುಳ್ಳದ್ದು 
ಮೇಧಾ (ಬುದ್ಧಿಶಕ್ತಿ) ದಲ್ಲಿರುವ ರೂಪವು ಮೇಧಾರೂಪವಾಗಿರುವುದರಿಂದ ಮೇಧಾ ಎಂಬ 
ಹೆಸರುಳ್ಳದ್ದೂ , “ಧೃತಿ' (ಧೈರ್ಯ)ದಲ್ಲಿರುವ ವಿಭೂತಿರೂಪವು ಧೃತಿಸ್ವರೂಪವಾಗಿರುವುದ 
ರಿಂದ "ಧೃತಿ' ಎಂಬ ಹೆಸರುಳ್ಳದ್ದು , ಕ್ಹಮಾ(ಸಹನಾಶಕ್ತಿ)ದಲ್ಲಿರುವ ರೂಪವು ಕ್ಷಮಾರೂಪ 
ವಾದುದರಿಂದ ಕ್ಷಮಾ ಎಂಬ ಹೆಸರುಳ್ಳದ್ದೂ ಆಗಿದೆ. ॥ 34 ॥1 


ಬೃಹತ್ತಾಮ ತಥಾ ಸಾಮ್ನಾಂ ಗಾಯತ್ರೀ ಛಂದಸಾಮಹಮ್‌ ।ಟ 
ಮಾಸಾನಾಂ ಮಾರ್ಗಶೀರ್ಷೋ ಹಮ್‌ ಖುತೂನಾಂ ಕುಸುಮಾಕರ: ॥। 35 ॥ 
ಅರ್ಥ- ಸಾಮಗಳ ಮಧ್ಯೆ ಬೃಹತ್‌ಸಾಮದಲ್ಲಿದ್ದು ಅದಕ್ಕೆ ಶ್ರೇಷ್ಠತೆಯನ್ನು 

ಅನುಗ್ರ ಹಿಸುತ್ತಿರುವ ನನ್ನ ವಿಭೂತಿರೂಪವು "ಬೃಹತ್‌ ಸಾಮ' ಎಂದು ಕರೆಯಲ್ಪಡುತ್ತದೆ. 
ಛಂದಸ್ಸುಗಳ ಮಧ್ಯೆ ಗಾಯತ್ರೀ ಛಂದಸಿನಲ್ಲಿದ್ದು ಅದಕ್ಕೆ ಇತರ ಛಂದಸುಗಳಿಗಿಂತ ಮಹತ್ವವನ್ನು 
ತಂದು ಕೊಡುತ್ತಿರುವ "ಗಾಯತ್ರೀ' ಎಂಬ ಹೆಸರುಳ್ಳ ವಿಭೂತಿರೂಪನು ನಾನಾಗಿರುವೆನು. 
ಮಾಸಗಳ ಮಧ್ಯೆ ಮಾರ್ಗಶೀರ್ಷ' ಮಾಸದಲ್ಲಿ] ದ್ದು ಅದಕ್ಕೆ ಇತರ ಮಾಸಗಳಿಂದ ವೈಶಿಷ್ಟ ವನ್ನು 
ಅನುಗ್ರ ಹಿಸುತ್ತಾ "ಮಾರ್ಗಶೀರ್ಷ' ಎಂಬ ಹೆಸರುಳ್ಳ ವಿಭೂತಿರೂಪನು ನಾನಾಗಿರುವೆನು. 
ಮತುಗಳ ಮಧ್ಯೆ ಕುಸುಮಾಕರ (ವಸಂತ) ಯತುನಲ್ಲಿ ಶ್ರೇಷ್ಠತೆಯನ್ನು ತಂದುಕೊಡುತ್ತಿರುವ 
ನಾನು ಕುಸುಮಾಕರ ಎಂಬ ಹೆಸರುಳ್ಳವನಾಗಿರುವೆನು. 


624 


ಗೀತಾವಿವೃತಿ 


ಬೃ ಹತಾರತ್ಪಾದ್‌ಬ್ಬ ಹತಃ ಅಮೇಯತ್ನಾದಮಃ ಬ್ರ ಹತಶ್ಥಾಸಾವಮಶ್ಚೆ ತಿ 
ಬೃಹತ್ತಾಮನಾಮಾ I ರಥಂತರವೈ ರೂಪವೈ 'ರಾಜಶಾಕ್ಷರಾದಿಸಾಮ್ನಾಂ ಮಧ್ಯೆ 
ತದಾಧಿಕ್ಯ ಹೇತುತಯಾ ಬೃಹತ್ತಾಮಸ್ಥಃ I ಸ್ವಗಾಯಕಾನ್‌ ತ್ರಾತೀತಿ ವ್ಯತತ್ಯಾ 
ಗಾಯತ್ರೀನಾಮಾ ತ್ರಿಷ್ಣುಹ್‌ಜಗತ್ಯಾದಿ ಛಂದೋಭ್ಯ ಆಧಿಕೃ ಹೇತುತಯಾ 
ಗಾಯತ್ರಿ ಚ್ಚೆಂದಸ್ಥಃ | ಮಾರ್ಗಾಣಾಂ ಶೀರ್ಷಸ್ಥಾನತ್ವಾತ್‌ Sabet 
ನಾಮಾ ಮಾಸೆ ಸೇಭ್ಲ ಆಧಿಕ್ಕಹೇತುತಯಾ ಮಾರ್ಗಶೀರ್ಷಮಾಸಸ್ತಃ | ಕುತಿತಾಂ 
ಸುಷ್ಠುಭೂತಾಂ ಚ ಮಾಂ ಜ್ಞಾನಂ ಕರೋತೀತಿ ಕುಸುಮಾಕರನಾಮಾ 
ಅನ್ಯಯತುಭ್ಯ ಆಧಿಕ್ಕ ಹೇತುನಾ ವಸಂತಯತುಸ್ಥಃ ॥ 35 ॥ 


ಅನುವಾದ- ಶ್ರೇಷ್ಠರಾದ ಬ್ರಹ್ಮಾದಿಗಳಿಗಿಂತ ಸಾರನಾಗಿರುವುದರಿಂದ- ಶ್ರೇಷ್ಠನಾಗಿರುವುದ 
ರಿಂದ ಪರಮಾತ್ಮನು “ಬೃಹತ ' ಎಂದೆನಿಸಿರುವನು. ಅಮೇಯನಾದುದರಿಂದ ಎ = ತಿಳಿದು 
ಕೊಳ್ಳಲು ಅಶಕ್ಕ ಜಾದವ "ಅಮ' ಎಂದೂ ಎನಿಸಿರುವನು. ಹಾಗಾಗಿ ಬೃ ಹತ್‌ಸಾಮ 
ದಲ್ಲಿರುವ ಪರಮಾತ್ಸನ ವಿಭೂತಿರೂಪವು ಬೃಹತ್ತ*ಅಮ= ಬೃಹತ್ಸಾಮ ಎಂಬ ಹೆಸರುಳ್ಳ 
ದ್ಹಾಗಿದೆ. ಈ ರೂಪವು ರಥಂತರ, ವೈರೂಪ, ವೈರಾಜ, ಶಾಕ್ಷರ ಇವೇ ಮೊದಲಾದ ಸ 
ಮಧ್ಯೆ "ಬೃಹತ್‌ ಸಾಮ'ದಲ್ಲಿದ್ದು ಅದಕ್ಕೆ ರಥಂತರಾದಿ ಸಾಮಗಳಿಗಿಂತ ಇರುವ ಆಧಿಕ್ಯಕ್ಕೆ 
ಕಾರಣವಾಗಿದ್ದುಕೊಂಡು ನೆಲೆಸಿದೆ. ಗಾಯತ್ರೀಛಂದಸಿನಲ್ಲಿರುವ ಪರಮಾತ್ಮನ ವಿಭೂತಿರೂಪವು. 
ತ್ರಿಷ್ಟುಪ್‌ , ಜಗತೀ,ಮೊದಲಾದ ಛಂದಸುಗಳಿಗಿಂತ ಅದಕ್ಕೆ ಶ್ರೇಷ್ಠತೆಯನ್ನು ತಂದು ಕೊಡುತ್ತಿದ್ದು 
ಸ್ವಗಾಯಕಾನ್‌ ತ್ರಾತಿ- ತನ್ನ ಗುಣಗಾನ ಮಾಡುವವರನ್ನು ರಕ್ಷಿಸುತ್ತಿದೆ- ಎಂಬ ವ್ಯತ್ನತ್ತಿಯಂತೆ. 
ಗಾಯತ್‌*ತ್ರಾತಿ: ಗಾಯತ್‌* ತ್ರೀ: ಗಾಯತ್ರೀ ಎಂಬ ಹೆಸರುಳ್ಳದ್ದಾಗಿದೆ. ಇತರ 
ಮಾಸಗಳಿಗಿಂತ ಮಾರ್ಗಶೀರ್ಷಮಾಸದಲ್ಲಿ ಆಧಿಕ್ಯಕ್ಕೆ ಕಾರಣವಾಗಿ ಆ ಮಾಸ ಸದಲ್ಲಿರುವ 
ಪರಮಾತ್ಮನ ವಿಭೂತಿರೂಪವು "ಮಾರ್ಗಾಣಾಂ ಶೀರ್ಷಮಿವ' ಎಂಬ ವ್ಯತ್ತತ್ತಿಗೆ ಅನುಗುಣ 
ವಾಗಿ ಅರ್ಚಿರಾದಿ ಮಾರ್ಗಗಳ ಕೂನೆಯಲ್ಲಿದ್ದು ಆ ಮಾರ್ಗಗಳ ಮೂಲಕ ತಲುಪಬೇಕಾದ 
ಕೊನೆಯ ಸ್ಥಾನವಾಗಿ ಶಿರಸಿನಂತೆ ಇರುವುದರಿಂದ ಮಾರ್ಗಶೀರ್ಷ ಎಂಬ ಹೆಸರುಳ್ಳದ್ದಾಗಿದೆ. 
ಇತರ ಖತುಗಳಿಗಿಂತ ವಸಂತ ಖುತುವಿಗೆ ಆಧಿಕ್ಯವನ್ನು ತಂದುಕೊಡುವುದಕ್ಕಾಗಿ ಆ 
ಯತುವಿನಲ್ಲಿರುವ ಪರಮಾತ್ಮನ ವಿಭೂತಿರೂಪವು ಕುಮಾಂ ಹಾಗೂ ಸುಮಾಂ- ದುಷ್ಟರಿಗೆ 
ಕೆಟ್ಟಜ್ಞಾನ ಹಾಗೂ ಸಜ್ಜನರಿಗೆ ಒಳ್ಳೆಯ ಜ್ಞಾನವನ್ನು ಉಂಟುಮಾಡು (ಕರೋತಿ)ತ್ತಿರುವುದರಿಂದ 
ಕುಮಾ *ಸುಮಾ +೬ಕರ - ಕುಸುಮಾಕರ ಎಂಬ ಹೆಸರುಳದ್ದಾಗಿದೆ. | 35 1 


ದ್ಯೂತಂ ಛಲಯತಾಮಸ್ತಿ ತೇಜಸ್ತೇಜಸ್ವಿನಾಮಹಮ್‌ । 
ಜಯೋಪಸ್ವಿ ವ್ಯವಸಾಯೋಶಕಸ್ಥಿ ಸತ್ತ್ವಂ ಸತ್ತ ವತಾಮಹಮ್‌ Il 36 ॥॥ 


ಅಧ್ಯಾಯ 10 625 


ಅರ್ಥ- ಮೋಸದಲ್ಲಿತೊಡಗಿರುವವರಿಗೆ ಸಂಬಂಧಿಸಿದ ಜೂಜಾಟದಲ್ಲಿ ನಾನು ದ್ಯೂತ 
ಎಂಬ ಹಸರುಳ್ಳವನಾಗಿ ಇರುವೆನು. ತೇಜಸ್ಸಿಗಳ ತೇಜಸಿನಲ್ಲಿ "ತೇಜಸ್‌, ಎಂಬ ಹೆಸರುಳ್ಳವನಾಗಿ 
ನಾನು ಇರುವೆನು. ಜಯಶಾಲಿಗಳ ಜಯದಲ್ಲಿ ಜಯನಾಮಕನೂ, ನಿಶ್ಚಯರೂಪದ 
ಜ್ಞಾನವುಳ್ಳವರಿಗೆ ಸಂಬಂಧಿಸಿದ ನಿಶ್ಚಯ ರೂಪಜ್ಞಾನದಲ್ಲಿ ನಾನು ವ್ಯವಸಾಯ ಎಂಬ 
ಹೆಸರುಳ್ಳವನೂ, ಸತ್ತಶಾಲಿಗಳಿಗೆ ಸಂಬಂಧಿಸಿದ ಸತ್ತ ಗುಣದಲ್ಲಿ ನಾನು ಸತ್ತ್ವ ಎಂಬ 
ಹೆಸರುಳ್ಳವನೂ ಆಗಿರುವೆನು. 


ಛಲಯತಾಂ ಕಾಪಟ್ಯಮಾಚರತಾಂ ಕ್ರೀಡಾಪರತ್ಹಹೇತುನಾ ದ್ಯೂತನಾಮಾ 
ದ್ಯೂತಸ್ಥಃ | ಪ್ರಕಾಶಕತ್ಥಾಶ್ರೇಜೋನಾಮಾ ತೇಜಃಸ್ಥಃ | ಜಯಿನಾಂ ಜಯರೂಪ- 
ಸಾರಪ್ರದತ್ತಹೇತುನಾ ಜಯೋಶಕ್ಕಿ | ವ್ಯವಸಾಯೋ ನಿಶ್ಚಯಃ | ವ್ಯವಸಾಯಿನಾಂ 
ವ್ಯವಸಾಯರೂಪಸಾರಧರ್ಮದಾತಾಶಸ್ಥೀತ್ಯರ್ಥೋ ಜ್ಞೇಯಃ | ಸತ್ತ್ವವತಾಂ 
ಸತ್ತ್ವರೂಪಸಾರಧರ್ಮಪ್ರದೋಶಸ್ಮೀತ್ಯರ್ಥಃ ॥ 36 ॥ 


ಅನುವಾದ- ಛಲಯತಾಂ- ವಂಚನೆಯಲ್ಲಿ ತೊಡಗಿರುವವರಿಗೆ ಸಂಬಂಧಿಸಿದ 
ಜೂಜಿನಲ್ಲಿರುವ ಪರಮಾತ್ಮನ ರೂಪವು ಜಗತ್‌ ಸೃಷ್ಟಾ 5ದಿ ಕ್ರೀಡೆಯಲ್ಲಿ ತೊಡಗಿರುವುದರಿಂದ 
"ದ್ಯೂತ ' ಎಂಬ ಹೆಸರುಳ್ಳದ್ದಾಗಿದೆ. (ಈ ದ್ಯೂತ ಶಬ್ದವು - ಕ್ರೀಡೆ ಎಂಬ ಅರ್ಥದಲ್ಲಿರುವ 
"ದಿವ್‌' ಧಾತುವಿನಿಂದ ನಿಷ್ಠನ್ನವಾಗಿದ್ದು ಕ್ರೀಡಾ ತತ್ತರ ಎಂಬ ಅರ್ಥದಲ್ಲಿದೆ) ತೇಜಸಿನಲ್ಲಿರುವ 
ಪರಮಾತ್ಮನ ವಿಭೂತಿರೂಪವು ಪ್ರಕಾಶವನ್ನುಂಟುಮಾಡುವ ಕಾರಣದಿಂದಾಗಿ "ತೇಜಸ್‌' ಎಂಬ 
ಹೆಸರುಳ್ಳದ್ದಾಗಿದೆ. ಜಯಶಾಲಿಗಳಿಗೆ ಸಂಬಂಧಿಸಿದ ಜಯವೆಂಬ ಪ್ರಕೃಷ್ಣಧರ್ಮವನ್ನು 
ಅನುಗ್ರಹಿಸುತ್ತಿರುವುದರಿಂದ, ಜಯದಲ್ಲಿರುವ ನಾನು ಜಯನಾಮಕನಾಗಿರುವೆನು. ವ್ಯವಸಾಯ 
ಅಂದರೆ ನಿಶ್ಚಯ. ನಿಶ್ಚ ಯಶಾಲಿಗಳಿಗೆ ಸಂಬಂಧಿಸಿದ ವ್ಯವಸಾಯ ರೂಪ ಉತ್ಕೃಷ್ಟ ಧರ್ಮವನ್ನು 
ಅನುಗ್ರ ಹಿಸುತ್ತಿರುವುದರಿಂದ ವ್ಯವಸಾಯದಲ್ಲಿರುವ ನಾನು ವ್ಯವಸಾಯ ಎಂಬ ಹೆಸರುಳ್ಳವ 
ನಾಗಿರುವೆನು ಎಂದು "ವ್ಯವಸಾಯೋಪಸ್ಥಿ' ಎಂದೆನ್ನುವುದರ ಅಭಿಪ್ರಾಯವೆಂದು ತಿಳಿದು 
ಕೊಳ್ಳಬೇಕು. ಸತ್ತ್ವಶಾಲಿಗಳಿಗೆ ಸಂಬಂಧಿಸಿದ ಸತ್ತ್ವರೂಪದ ಉತ್ತಮಧರ್ಮವನ್ನು 
ಅನುಗ್ರಹಿಸುತ್ತಿರುವ ಕಾರಣದಿಂದ ನಾನು ಸತ್ತ್ವ ಎಂಬ ಹೆಸರುಳ್ಳವನು ಎಂದು “ಸತ್ತ್ವಂ 
ಸತ್ತ್ವವತಾಂ ಅಹಂ' ಎಂದೆನ್ನುವುದರ ಅಭಿಪ್ರಾಯವಾಗಿದೆ. ॥1 36 ॥1 


ವೃಷ್ಟೀನಾಂ ವಾಸುದೇವೋಶಸ್ಥಿ ಪಾಂಡವಾನಾಂ ಧನಂಜಯಃ | 
ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ 11 37 1 


626 ಗೀತಾವಿವೃತಿ 


ಅನುವಾದ- ಯಾದವರ ಮಧ್ಯೆ ನಾನು ವಾಸುದೇವನೆಂಬ ಪ್ರತ್ಯಕ್ಷ ವಿಭೂತಿರೂಪ 
ನಾಗಿರುವೆನು. ಪಾಂಡವರ ಮಧ್ಯೆ ಧನಂಜಯ (ಅರ್ಜುನ)ನಲ್ಲಿದ್ದು, ಅವನಿಗೆ ಭೀಮನನ್ನು 
ಹೊರತುಪಡಿಸಿ ಇತರ ಪಾಂಡವರಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡುತ್ತಾ ನಾನು ಧನಂಜಯ 
ಎಂಬ ಹೆಸರುಳ್ಳವನಾಗಿರುವೆನು. ಮುನಿಗಳ ಮಧ್ಯೆ ನಾನು "ವ್ಯಾಸ' ಎಂಬ ಹೆಸರುಳ್ಳ ಪ್ರತ್ಯಕ್ಷ 
ವಿಭೂತಿರೂಪನಾಗಿರುವೆನು. ಜ್ಞಾನಿಗಳ ಮಧ್ಯೆ ನಾನು ಕವಿಗಳೆನಿಸಿರುವ ಶುಕ್ರಾಚಾರ್ಯರಲ್ಲಿದ್ದು 
ಅವರಿಗೆ ಇತರ ಕವಿ(ಜ್ಞಾನಿ)ಗಳಿಗಿಂತ ಶ್ರೇಷ್ಠತೆಯನ್ನು ಅನುಗ್ರಹಿಸುತ್ತ "ಉಶನಸ್‌' ಎಂಬ 
ಹೆಸರುಳ್ಳವನಾಗಿರುವೆನು. 


ವಾಸಯತಿ ಸರ್ವಮಾಚ್ಛಾದಯತಿ ನಿವಾಸಯತೀತಿ ವಾ ವಾಸುಃ । "ವಸ 
ಆಚ್ಚಾದನೇ' “ವಸ ನಿವಾಸೇ' ಇತ್ಯತೋ ವಾ ಣ್ಯಂತಾದುಣ್‌ | ಸರ್ವತ್ರ ವಸತೀತಿ 
ವಾ ವಾಸುಃ ವಸತೇರುಣ್‌ | ಸ ಚಾಸೌ ದೇವಶ್ಚ ಕ್ರೀಡಾದಿಗುಣವಿಶಿಷ್ಠಪ್ಲೇತಿ 
ವಾಸುದೇವಃ | ಧನಂ ಜಯತೀತಿ ಧನಂಜಯನಾಮಾ ಧನಂಜಯಸ್ಥಃ | ಸರ್ವ- 
ಸ್ಮಾದ್‌ ವುಶಿಷ್ಠತ್ತಾದ್‌ ವಿಃ ಆಸಮಂತಾತ್‌ಸಃ ಗತಃ | ಸೃಗತಾವಿತ್ಯತೋ ಡಃ । 
ವಿಶ್ಥಾಸಾವಾಸಶ್ಚ ಸರ್ವಗತಶ್ಟೇತಿ ವ್ಯಾಸಃ | ಯದ್ವಾ ವಿಶಿಷ್ಟಾಆಸಾ ಸ್ಥಿತಿರ್ಯಸ್ಯಾಸೌ 
ವ್ಯಾಸಃ । ಆಸ ಉಪವೇಶನೇ ಇತಿ ಧಾತೋಃ | ಉಶ ಇಚ್ಛಾಯಾಮಿತಿ ಧಾತೋಃ 


ಸರ್ಗಾದೀಚ್ಛಾವತ್ತಾ ದುಶನಾನಾಮಾ ಸನ್ನುಶನಾ ಕವಿಃ ಉಶನಸಿ ಕವೌ ಸ್ಥಿತ 
ಇತ್ಯರ್ಥಃ 11 37 11 


ಅನುವಾದ- "ಮರೆ ಮಾಚು' ಎಂಬ ಅರ್ಥದಲ್ಲಿರುವ ಅಥವಾ "ನಿವಾಸ' ಎಂಬ ಅರ್ಥ 
ದಲ್ಲಿರುವ "ಣಿಚ್‌' ಪ್ರತ್ಯಯಾಂತವಾದ "ವಸ ' ಧಾತುವಿಗೆ ಉಣ್‌ ಪ್ರತ್ಯಯ ಸೇರಿದಾಗ 
ವಸ್‌ + ಣಿಚ್‌ + ಉ: ವಾಸಿ *ಉ - ವಾಸ್‌ + ಉ- ವಾಸು ಎಂಬ ಪದದ ನಿಷ್ಪತ್ತಿ. ಮುಚ್ಚಿ 
ಹಾಕುವವನು, ಅಥವಾ ವಾಸಿಸುವಂತೆ ಮಾಡುವವನು ಎಂದು ಇದರ ಅರ್ಥ. ಅಥವಾ 
ಣಿಜಂತವಲ್ಲದ, "ನಿವಾಸ ' ಎಂಬ ಆರ್ಥದಲ್ಲಿರುವ "ವಸ' ಧಾತುವಿಗೆ "ಉಣ್‌' ಪ್ರತ್ಯಯ 
ಸೇರಿದಾಗ ವಸ್‌ * ಉ - ವಾಸ್‌ * ಉ = ವಾಸು ಎಂಬ ಪದದ ನಿಷ್ಪತ್ತಿ. ಆಗ ಅದು ಎಲ್ಲೆಡೆ 
ವಾಸಿಸುವವನು ಎಂಬ ಅರ್ಥದಲ್ಲಿದೆ. ದೇವ ಪದವು ಕ್ರೀಡಾದಿಗುಣವಿಶಿಷ್ಟನು ಎಂಬ 
ಅರ್ಥದಲ್ಲಿದೆ. ಹೀಗಾಗಿ ಸಂಸಾರಾವಸ್ಥೆಯಲ್ಲಿ ಜೀವರ ಸ್ವರೂಪವನ್ನು ಮುಚ್ಚುವವನು . 
ಎಲ್ಲರನ್ನೂ ವಾಸಿಸುವಂತೆ ಮಾಡುವವನು, ಎಲ್ಲೆಡೆ ವಾಸಿಸುವವನೂ (ವಾಸು) ಕ್ರೀಡಾದಿಗುಣ 
ಎಶಿಷ್ಟನೂ (ದೇವ) ಆಗಿರುವುದರಿಂದ ಯಾದವರ ಮಧ್ಯದಲ್ಲಿರುವ ಪರಮಾತ್ಮನ 
ವಿಭೂತಿರೂಪವು ವಾಸುದೇವ ಎಂಬ ಹಸರುಳ್ಳದ್ದಾಗಿದೆ. ಅರ್ಜುನನಲ್ಲಿರುವ ಪರಮಾತ್ಮನ 


ಅಧ್ಯಾಯ 10 627 


ವಿಭೂತಿ ರೂಪವು ಧನವನ್ನು- ಸಂಪತ್ತನ್ನು- ಗೆದ್ದಿರುವುದರಿಂದ “ಧನಂ ಜಯತಿ' ಎಂಬ 
ವ್ಯುತ್ತತ್ರಿಯಂತೆ ಧನಂಜಯ ಎಂಬ ಹೆಸರುಳ್ಳದ್ದಾಗಿದೆ. ಚರಾಚರಸಕಲಜಗತ್ತಿಗಿಂತ ವಿಶಿಷ್ಟ 
ವೆನಿಸಿರುವುದರಿಂದ ಪರಮಾತ್ಮನು 'ವಿ' ಎಂದೆನಿಸಿರುವನು. ಸಮಂತಾತ್‌- ಎಲ್ಲೆಡೆ ಎಂಬ 
ಅರ್ಥದಲ್ಲಿರುವ "ಆಜ್‌'ಎಂಬ ಉಪಸರ್ಗ ವಿಶಿಷ್ಟವಾದ, “ಗತಿ' ಎಂಬ ಅರ್ಥದಲ್ಲಿರುವ ಸ್ಪ 
ಧಾತುವಿಗೆ "ಡ 'ಪ್ರತ್ಯಯ ಸೇರಿದಾಗ "ಆಸ' ಎಂಬ ಪದದ ನಿಷ್ಪತ್ತಿ. ಹಾಗಾಗಿ "ಆಸ' ಎಂದರೆ 
ಎಲ್ಲೆಡೆ ಇರುವವನು ಎಂದರ್ಥ. ವಿಶಿಷ್ಠನಾಗಿದ್ದು ಎಲ್ಲೆಡೆ ಇರುವವನಾದುದರಿಂದ ಮುನಿಗಳ 
ಮಧ್ಯದಲ್ಲಿರುವ ಪ್ರತ್ಯಕ್ಷವಿಭೂತಿರೂಪವು ವ್ಯಾಸ (ವಿ * ಆಸ - ವ್ಯಾಸ) ಎಂಬ ಹೆಸರುಳ್ಗದ್ದಾಗಿದೆ 
ಅಥವಾ ವಿ: ವಿಶಿಷ್ಟವಾದ ಆಸಾ ಎ ಸ್ಥಿತಿ ಉಳ್ಳವನು. ವಿ * ಆಸ - ವ್ಯಾಸ ಎಂಬ ಹೆಸರುಳ್ಳವನು. 
ಈ ಪಕ್ಷದಲ್ಲಿ "ಆಸ' ಎಂಬ ಪದವು ಉಪವೇಶ (ಇರುವಿಕೆ) ಎಂಬ ಅರ್ಥದಲ್ಲಿರುವ "ಆಸ ' 
ಧಾತುವಿನಿಂದ ನಿಷ್ಠನ್ನವಾಗಿದೆ. "ಇಚ್ಛೆ' ಎಂಬ ಅರ್ಥದಲ್ಲಿರುವ "ವಶ' ಧಾತುವಿನಿಂದ 
ನಿಷನ್ನವಾದ ಪದ "ಉಶನಾ' ಎಂದೆನ್ನುವುದು. "ಉಶನಾ ಕವಿಃ' ಎಂದರೆ ಜ್ಞಾನಿಗಳಾದ 
ಶುಕ್ರಾಚಾರ್ಯರಲ್ಲಿರುವವ ಎಂದರ್ಥ. ಹಾಗಾಗಿ ಶುಕ್ರಾಚಾರ್ಯರಲ್ಲಿರುವ ಪರಮಾತ್ಮನ 
ರೂಪವು ಸೃಷ್ಟ್ವಾದಿಕ್ರಿಯೆಗಳಲ್ಲಿ ಇಚ್ಛೆ ಉಳ್ಳದ್ದಾದುದರಿಂದ "ಉಶನಾ' ಎಂಬ ಹೆಸರುಳ್ನದ್ದಾಗಿದೆ. 

11371 


ದಂಡೋ ದಮಯತಾಮಸ್ಥಿ ನೀತಿರಸ್ಥಿ ಜಿಗೀಷತಾಮ್‌ । 
ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಮ್‌ Il 38 11 


ಅರ್ಥ- ದಂಡಿಸುವ ಅಧಿಕಾರಿಗಳಿಗೆ ದಂಡನಾಶಕ್ತಿರೂಪಧರ್ಮವನ್ನು ಅನುಗ್ರಹಿಸುತ್ತಿರು 
ವುದರಿಂದ "ದಂಡ' ಎಂಬ ಹೆಸರುಳ್ಳ ವಿಭೂತಿ ರೂಪನು ನಾನಾಗಿರುವೆನು. ಗೆಲ್ಲಲು ಇಚ್ಛಿಸುವ 
ವ್ಯಕ್ತಿಗಳಲ್ಲಿನೀತಿರೂಪದ ಶ್ರೇಷ್ಠಧರ್ಮವನ್ನು ಅನುಗ್ರ ಹಿಸುತ್ತಾ ನೀತಿನಾಮಕ ವಿಭೂತಿ ರೂಪನು 
ನಾನಾಗಿರುವೆನು. ರಹಸ್ಯವಾದ ವಸ್ತುಗಳಿಗೆ ಸಂಬಂಧಿಸಿದ ಮೌನದಲ್ಲಿ "ಮೌನ ' ಎಂಬ 
ಹೆಸರಿನ ವಿಭೂತಿರೂಪನು ನಾನಾಗಿರುವೆನು. ಜ್ಞಾನಿಗಳಿಗೆ ಸಂಬಂಧಿಸಿದ ಜ್ಞಾನರೂಪ- 
ಸಾರಭೂತಧರ್ಮದಲ್ಲಿದ್ದು ಜ್ಞಾನನಾಮಕ ನಾನಾಗಿರುವೆನು. 


ದಮಯತಾಂ ದಂಡಂ ಕುರ್ವತಾಂ ದಂಡನಹೇತುನಾ ದಂಡನಾಮಾ 
ದಂಡನರೂಪಧರ್ಮದಾತಾಶಸ್ಮೀತ್ಯರ್ಥಃ | ಜಿಗೀಷತಾಂ ನೀತಿರಸ್ತಿ ನೀತಿರೂಪ- 
ಸಾರಪ್ರದೋಶಸ್ಥಿ | ಗುಹ್ಯಾನಾಂ ಗೋಪನೀಯಾನಾಂ ಮುನೀನಾಮೀಡ್ಯತ್ತ- 
ಸಂಬಂಧೇನ ಮುನೀನಾಮಿದಂ ಮೌನಮ್‌ । ಶಬ್ಧ್ದಸ್ತಭಾವಾನ್ನಪುಂಸಕತಾ । 
ಮುನಿಸಂಬಂಧಿತಯಾ ಮೌನನಾಮಾ ಮೌನಸಃ | ಜ್ಞಾನವತಾಂ ಜ್ಞಾನಾಖ್ಯ- 


628 ಗೀತಾವಿವೃತಿ 


ಸಾರದೋ5ಹಮಿತ್ಯರ್ಥಃ | ಸ್ಹಯಂ ಚ ಜ್ಞಾನರೂಪತ್ನೇನ ಜ್ಞಾನನಾಮಾ | ಅತ್ರ 
ಶಶ್ಯಾದಿಷು ವಿಜಾತೀಯಶ್ರೈಷ್ಠ್ಯದಂ ವಿಭೂತಿರೂಪಮುಕ್ತಮ್‌ | ನಕ್ಷತ್ರಾದೀನಾಂ 
ವಿಜಾತೀಯತ್ಪಾತ್‌ | “ಸತ್ತ © ಸತ್ತ ವತಾಂ' ಇತ್ಯಾದೌ ಧರ್ಮಿಷು ಸತ್ತಾ ದಿ 
ಸಾರಧರ್ಮದಂ ವಿಭೂತಿರೂಪಮುಕ್ತಂ ಜ್ಞೇಯಮ್‌ । ತಥೈವ ದರ್ಶಿತಮ್‌ 
ಅಸ್ಥಾಭಿಸ್ತತ್ರ ತತ್ರೈವ | ರುದ್ರಾಣಾಂ ಶಂಕರಃ' ಇತ್ಯಾದೌ ಸಜಾತೀಯಶೈಷ್ಟ್ಯದಂ 
ವಿಭೂತಿರೂಪಮುಕ್ತಮ್‌ । ವಾಸವೋಶನೋಧನಂಜಯಜಪಯಜ್ಞವಜ್ರಸಾಮ- 
ವೇದಾನಾಂ ಸಜಾತೀಯೈಕದೇಶಾಧಿಕ್ಕದಂ ವಿಭೂತಿರೂಪಮುಕ್ತಮ್‌ | ತೇಷಾಂ 
ಸಜಾತೀಯಸರ್ವಶ್ರೈಷ್ಠಾ ಭಾವಾತ್‌ । ದೇವೇಷು ಕವಿತ್ವಾದಿಗುಣೇಷು ಚ 
ಬ್ರಹ್ಮಣಃ, ಪಾರ್ಥೇಷು ಭೀಮಸ್ಯ, ಯಜ್ಞೇಷು ಜ್ಞಾನಯಜ್ಞಸ್ಯ, ಆಯುಧೇಷು 
ಚಕ್ರಸ್ಯ, ವೇದೇಷು ಯಗ್ಗೇದಸ್ಕಾ$ಧಿಕ್ಕಾತ್‌ ॥ 38 ॥! 


ಅನುವಾದ- ದಮಯತಾಂ- ದಂಡನೆಯನ್ನು ವಿಧಿಸುವವರಿಗೆ ಸಂಬಂಧಿಸಿದ ದಂಡನೆ 
ಯಲ್ಲಿರುವ ನಾನು ದಂಡನ ಎಂಬ ಕ್ರಿಯೆ ಉಳ್ಳವನಾಗಿ ಇತರ ದಂಡನೆ ಕರ್ತೃಗಳಲ್ಲಿದಂಡನ 
ರೂಪ ಧರ್ಮವನ್ನು ಕೊಡುತ್ತಿರುವವನು ಆಗಿರುವುದರಿಂದ ದಂಡ ಎಂಬ ಹೆಸರುಳ್ಳವನು 
ಆಗಿರುವನು. ಗೆಲ್ಲಲು ಇಚ್ಛಿಸುವವರಲ್ಲಿರುವ ನೀತಿ ಎಂಬ ವಿಶಿಷ್ಠಧರ್ಮವನ್ನು ಅನುಗ್ರಹಿಸು 
ವವನು ನಾನಾಗಿರುವೆನು. ಗುಹ್ಯಾನಾಂ- ಮುಚ್ಚಿಡಲು ಯೋಗ್ಯವಾದ ವಸ್ತುಗಳಿಗೆ ಸಂಬಂಧಿ 
ಸಿದ ಮೌನದಲ್ಲಿರುವ ಪರಮಾತ್ಮನ ವಿಭೂತಿರೂಪವು ಮುನಿಗಳಿಂದ ಸ್ತುತ್ಯವಾಗಿರುವಮೂಲಕ 
ಮುನಿಗಳಿಗೆ ಸಂಬಂಧಿಸಿರುವುದರಿಂದ ಮುನೀನಾಂ ಇದಂ (ಮುನಿಗಳಿಗೆ ಸಂಬಂಧಿಸಿದ್ದು) 
ಮೌನಂ ಎಂಬ ವ್ಯತ್ವತ್ತಿಯಂತೆ ಮೌನ ಎಂಬ ಹೆಸರುಳ್ಳದ್ದಾಗಿದೆ. ಮೌನ ಶಬ್ದವು ಸ್ವಭಾವತಃ 
ನಪುಂಸಕಲಿಂಗವಾಗಿರುವುದರಿಂದ, ಪ್ರಕೃತ ಪರಮಾತ್ಮನನ್ನು ಹೇಳುತ್ತಿದ್ದರೂ ಪುಲ್ಲಿಂಗದಲ್ಲಿ ಇರದೆ 
ನಪುಂಸಕಲಿಂಗದಲ್ಲಿ ಇದೆ. ಜ್ಞಾನಿಗಳಿಗೆ ಸಂಬಂಧಿಸಿದ ಜ್ಞಾನರೂಪ ಪ್ರಧಾನಧರ್ಮವನ್ನು 
ಅನುಗ್ರ ಹಿಸುತ್ತಿರುವುದರಿಂದ "ಅಹಂ ಜ್ಞಾನವತಾಂ ಜ್ಞಾನಂ' ಎಂದೆನ್ನಲಾಗಿದೆ. ಸ್ವತಃ 
ಪರಮಾತ್ಮನು ಜ್ಞಾನರೂಪನಾಗಿರುವುದರಿಂದ ಜ್ಞಾನನಾಮಕನೂ ಆಗಿರುವನು ಎಂದೂ ಇದರ 
ಅಭಿಪ್ರಾಯವಾಗಿದೆ. ಚಂದ್ರನು ನಕ್ಷತ್ರವಲ್ಲವಾದುದರಿಂದ ನಕ್ಷತ್ರ ಗಳು ಅವನಿಗೆ ವಿಜಾತೀಯ 
ಗಳು. ವರುಣನು ಜಲಚರ ಜೀವಿಯಲ್ಲಹಾಗಾಗಿ ಜಲಚರಜೀವಿಗಳು ಅವನ ವಿಜಾತೀಯಗಳು. 
ಆದುದರಿಂದ ಚಂದ್ರನಲ್ಲಿ ಹೇಳಲಾಗಿರುವ ನಕ್ಷತ್ರಗಳಿಗಿಂತ ಶ್ರೇಷ್ಠತೆ, ಹಾಗೂ ವರುಣನಲ್ಲಿ 
ಹೇಳಲಾಗಿರುವ ಜಲಚರಗಳಿಗಿಂತ ಶ್ರೇಷ್ಠತೆ ವಿಜಾತೀಯ ಶ್ರೇಷ್ಠತೆ ಎನಿಸಿದೆ. ಹಾಗಾಗಿ 
ಇವರಲ್ಲಿರುವ ವಿಭೂತಿರೂಪವು ವಿಜಾತೀಯ ವೈಶಿಷ್ಟ 5ವನ್ನು ಅನುಗ್ರ ಹಿಸುವಂತಹದ್ದಾ ಗಿದೆ. 


ಅಧ್ಯಾಯ 10 629 


'ಸತ್ತ್ವವತಾಮಹಂ ಸತಂ "ದಂಡೋ ದಮಯತಾಂ' ಜಿಗೀಷೂಣಾಂ ನೀತಿರಸ್ಪಿ ; 
ಎಂಬಿತ್ಯಾದಿ ನಿರೂಪಣೆಗಳಲ್ಲಿ ಮುಂದಿಡಲಾಗಿರುವ ವಿಭೂತಿರೂಪಗಳು, ವಸ್ತುವಿಶೇಷದಲ್ಲಿ 
ಸಜಾತೀಯ ಅಥವಾ ವಿಜಾತೀಯ ವೈಶಿಷ್ಟ ವನ್ನು ತಂದುಕೊಡುವಂತದ್ದಲ್ಲ, ಸತ್ತ್ವಾದಿ 
ಆಯಾಯ ಧರ್ಮಗಳುಳ್ಳ ವಸ್ತುಗಳಲ್ಲಿ ಸಾರಭೂತವಾದ ಸತ್ತ್ವಾದಿಧರ್ಮಗಳನ್ನು 
ಅನುಗ್ರಹಿಸುತ್ತಿರುವ ವಿಭೂತಿ ರೂಪಗಳು ಅವು ಆಗಿವೆ ಎಂಬ ವಿಶೇಷವನ್ನು ಗಮನಿಸಬೇಕು. 
ಅಂತಹ ಆಯಾಯ ವಭೂತಿರೂಪಗಳನ್ನು ನಿರೂಪಿಸುವ ಗೀತಾವಾಕ್ಕ ಗಳನ್ನು ವ್ಯಾಖ್ಯಾನಿಸುವಾಗ 
ನಮ್ಮಿಂದ (ಗೀತಾವಿವೃತಿಕಾರರಿಂದ) ಈ ವಿಶೇಷಾಂಶವು ಎತ್ತಿ ತೋರಿಸಲ್ಪಟ್ಟಿದೆ. ರುದ್ರಾಣಾಂ 
ಶಂಕರಃ ಆಯುಧಾನಾಂ ವಜ್ರಂ, ಧೇನೂನಾಂ ಕಾಮಧುಕ್‌ ಎಂಬಿತ್ಯಾದಿ ನಿರೂಪಣೆಗಳಲ್ಲಿ 
ಸಜಾತೀಯ ವಸ್ತುಗಳಗಿಂತ ಆಯಾಯ ವಸ್ತುಗಳಲ್ಲಿ ಶ್ರೇಷ್ಠತೆಯನ್ನು ತಂದುಕೊಡುತ್ತಿರುವ 
ವಿಭೂತಿರೂಪಗಳು ಹೇಳಲ್ಪಟ್ಟಿವೆ. ದೇವತೆಗಳಲ್ಲಿ ಚತುರ್ಮುಖ ಬ್ರಹ್ಮದೇವರು ಸರ್ವಾಧಿಕರು. 
ಹಾಗಾಗಿ ಇಂದ್ರನಲ್ಲಿರುವ ದೇವತಾಶ್ರೇಷ್ಠತೆಯೆಂದರೆ ಬ್ರಹ್ಮದೇವರನ್ನು ಹೊರತುಪಡಿಸಿದ 
ದೇವತಾವೈಶಿಷ್ಟ್ಯ . ಕವಿತ್ವಗುಣದ ವಿಷಯದಲ್ಲೂ ಬ್ರಹ್ಮ ದೇವರೇ ಸರ್ವಕವಿಗಳಿಗಿಂತ ಅಧಿಕರು. 
ಹಾಗಾಗಿ ಶುಕ್ರಾಚಾರ್ಯರಲ್ಲಿಹೇಳಲಾಗಿರುವ ಕವಿಶ್ರೇಷ್ಠತೆಯು ಬ್ರಹ್ಮದೇವರನ್ನು ಹೊರತು 
ಪಡಿಸಿದ ಕವಿಶ್ರೇಷ್ಠತೆಯಾಗಿದೆ. ಪಾಂಡವರಲ್ಲಿಭೀಮನು ಸರ್ವಾಧಿಕನು. ಹಾಗಾಗಿ ಅರ್ಜುನನಲ್ಲಿ 
ಹೇಳಲಾಗಿರುವ ಪಾಂಡವಶ್ರೇಷ್ಠತೆಯು ಭೀಮನನ್ನು ಹೊರತುಪಡಿಸಿದ ಪಾಂಡವ ಶ್ರೇಷ್ಠತೆ 
ಎನಿಸಿದೆ. ಯಜ್ಞಗಳಲ್ಲಿ ಜ್ಞಾನಯಜ್ಞವು ಸರ್ವಾಧಿಕವೆನಿಸಿರುವುದರಿಂದ, ಜಪಯಜ್ಞಕ್ಕೆ ಹೇಳ 
ಲಾಗಿರುವ ಯಜ್ಞಶ್ರೇಷ್ಠತೆಯು ಜ್ಞಾನಯಜ್ಞವನ್ನು ಹೊರತುಪಡಿಸಿದ ಶ್ರೇಷ್ಠತೆಯೆನಿಸಿದೆ. 
ಆಯುಧಗಳಲ್ಲಿ ಸುದರ್ಶನಚಕ್ರವು ಸರ್ವಾಧಿಕವಾಗಿರುವುದರಿಂದ, ವಜ್ರಾಯುಧಕ್ಕೆ ಹೇಳ 
ಲಾಗಿರುವ ಆಯುದಶ್ರೇಷ್ಠತೆಯು ಸುದರ್ಶನವನ್ನು ಹೊರತುಪಡಿಸಿದ ಆಯುಧ ಶ್ರೇಷ್ಠತೆ 
ಎನಿಸಿದೆ. ವೇದಗಳಲ್ಲಿ ಖುಗ್ಗೇದವು ಸರ್ವಶ್ರೇಷ್ಠವಾಗಿರುವುದರಿಂದ, ಸಾಮವೇದಕ್ಕೆ ಹೇಳ 
ಲಾಗಿರುವ ವೇದಶ್ರೇಷ್ಠತೆಯು ಖುಗ್ದೇದವನ್ನು ಹೊರತುಪಡಿಸಿದ ವೇದ ಶ್ರೇಷ್ಠತೆಯಾಗಿದೆ. 
ಹಾಗಾಗಿ, ಇಂದ್ರ, ಶುಕ್ರಾಚಾರ್ಯ, ಅರ್ಜುನ, ಜಪಯಜ್ಞ, ವಜ್ರಾಯುಧ ಹಾಗೂ 
ಖಯಗ್ಗೇದಗಳಲ್ಲಿಎಲ್ಲಸಜಾತೀಯ ವಸ್ತುಗಳಿಗಿಂತ ಆಧಿಕ್ಯವಿಲ್ಲವೆಂದಂತಾಯಿತು. ಆದುದರಿಂದ 
ಇವುಗಳಲ್ಲಿ ಹೇಳಲಾಗಿರುವ ವಿಭೂತಿ ರೂಪಗಳು ಸಕಲ ಸಜಾತೀಯ ವಸ್ತುಗಳಿಗಿಂತ ವಿಶಿಷ್ಟತೆ 
ಯನ್ನು ತಂದು ಕೊಡುವಂತದ್ದಲ್ಲ; ಸಜಾತೀಯವಾದ ವಸ್ತುಗಳಲ್ಲಿಕೆಲವು ವಸ್ತುಗಳಿಗಿಂತ ಮಾತ್ರ 
ವೈಶಿಷ್ಟ್ಯವನ್ನು ತಂದುಕೊಡುವಂತಾದ್ದುವಎಂದೆನ್ನುವುದನ್ನು ಇಲ್ಲಿಗಮನಿಸಬೇಕು. ॥ 38 ॥। 


ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ । 
ನ ತದಸ್ತಿ ವಿನಾ ಯತ್‌ ಸ್ಕಾನ್ನಯಾ ಭೂತಂ ಚರಾಚರಮ್‌ Il 39 11 


630 ಗೀತಾವಿವೃತಿ 


ಅರ್ಥ- ಎಲ್ಲಾ ವಸ್ತುಗಳ ಮೂಲಕಾರಣವೆನಿಸಿರುವ ಪ್ರಕೃತಿಗೆ ಶ್ರೇಷ್ಠತೆಯನ್ನು ತಂದು 
ಕೊಡುತ್ತಿರುವುದರಿಂದ ಅದರಲ್ಲೂ ನಾನಿರುವೆನು. ನನ್ನಿಂದ ಹೊರತಾಗಿ ಯಾವುದು 
ಇರಬಹುದೋ ಅಂತಹ ಜಂಗಮ ಅಥವಾ ಸ್ಥಾವರವೆನಿಸಿರುವ ವಸ್ತುವೊಂದಿಲ್ಲ. 


ಬೀಜಂ ಕಾರಣಂ ತದಪ್ಯಹಮೇವ ಶ್ರೈಷ್ಠ ದತ್ನೇನ । ಭಗವತಃ ಸರ್ವಗತತ್ತಂ 
ಕುತೋ ಮಾನಾದಿತ್ಯತ ಆಹ- ನ ತದಿತಿ ॥ ಮಯಾ ವಿನಾ ಯದ್ಧೂತಂ ಸ್ಯಾತ್‌ 
ತಚ್ಚರಾಚರಂ ನಾಸ್ತಿ ಯತೋತತೋತಹಂ ಸರ್ವತ್ರ ಸ್ಥಿತ ಇತ್ಯರ್ಥಃ । ಯದ್ವಾ 
ರವಿಪ್ರಭೃತಿಷು ಶೈಷ್ಠ ;ದತ್ತೇನ ತವ ಸನ್ನಿಧಾವುಕ್ಷೇ ಜ್ಯೋತಿರಾದಿಷು ನೇತಿ ಪ್ರಾಪ್ತಂ 
ಅತಃ ಸರ್ವತ್ರಾಹಮಸ್ಸೀತಿ ವ್ಯತಿರೇಕಮುಖೇನಾ5ಹ - ನ ತದಿತಿ 11 39 ॥ 


ಅನುವಾದ- "ಬೀಜಂ' ಅಂದರೆ ಮೂಲಕಾರಣ. ಅದಕ್ಕೆ ಶ್ರೇಷ್ಠತೆಯನ್ನು ತಂದು 
ಕೊಡುವವನು ತಾನಾಗಿರುವುದರಿಂದ "ನಾನೇ ಬೀಜನೆನಿಸಿರುವೆನು ಎಂದೆನ್ನ ಲಾಗಿದೆ. 
'ಪರಮಾತ್ಮನು ಸರ್ವಗತನೆನ್ನುವುದು ಯಾವ ಪ್ರಮಾಣದಿಂದ ಸಿದ್ಧಿಸುತ್ತದೆ ಎಂಬ ಪ್ರಶ್ನೆಗೆ ಉತ್ತರ 
ವಾಗಿ “ನ ತದಸ್ಪಿ ವಿನಾ ಯತ್‌ ಸ್ಯಾತ್‌ ಮಯಾ ಭೂತಂ ಚರಾಚರಂ' ಎಂದೆನ್ನಲಾಗಿದೆ. 
ನನ್ನಿಂದ ಹೊರತಾಗಿ ಯಾವುದು ಇರಬಹುದೋ ಅಂತಹ ಚರಾಚರವಸ್ತುವು ಯಾವ 
ಕಾರಣದಿಂದ ಇಲ್ಲವೋ ಆ ಕಾರಣದಿಂದ ನಾನು ಎಲ್ಲೆಡೆ ಇರುವವನು ಆಗಿರುವನು. ಪ್ರಕಾಶ 
ಮಯವಾದ ವಸ್ತು ಮೊದಲಾದವುಗಳ ಮಧ್ಯೆ ರವಿ ಮೊದಲಾದವರಲ್ಲಿಮಾತ್ರ ಶ್ರೇಷ್ಠತೆಯನ್ನು 
ತಂದುಕೊಡುತ್ತಾ ನಿನ್ನ ಸನ್ನಿಧಾನ ಇದೆ ಎಂದಾದರೆ, ಇತರ ಪ್ರಕಾಶಮಯ ವಸ್ತುಗಳೇ 
ಮೊದಲಾದವುಗಳಲ್ಲಿ ನಿನ್ನ ಸನ್ನಿಧಾನವಿಲ್ಲವೆಂದಾಯಿತಲ್ಲವೆ ಎಂಬ ಆಕ್ಷೇಪಕ್ಕೆ ಉತ್ತರವಾಗಿ, 
ಎಲ್ಲದರಲ್ಲೂ, ನನ್ನ ಸಾನ್ನಿಧ್ಯವಿದೆ ಎಂದು ನೇರವಾಗಿ ಹೇಳದೆ, "ನಾನಿಲ್ಲದಿರುವ ವಸ್ತುವಿಲ್ಲ' 
ಎಂಬ ಧಾಟಿಯ ವ್ಯತಿರೇಕ ರೂಪದ ಬಳಸು ಮಾರ್ಗದಿಂದ "ನ ತದಸ್ತಿ' ಎಂಬಿತ್ಯಾದಿ ಈ 
ವಾಕ್ಯವು ಹೊರಟಿದೆ ಎಂದಾದರೂ ಅರ್ಥೈಸಬಹುದಾಗಿದೆ. ॥॥ 39 ॥1 


ಭಗವದ್‌ ವಿಭೂತಿರೂಪಗಳ ಗಣನೆಗೆ ಪರ್ಯವಸಾನವಿಲ್ಲ 
ನಾಂತೋಶಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ । 
ಏಷ ತೂದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ 11 40 11 
ಅರ್ಥ- ಶತ್ರುತಾಪಕನೇ ! ನನ್ನ ಅಲೌಕಿಕವಾದ ವಿಭೂತಿರೂಪಗಳಿಗೆ ಕೊನೆ (ಪರಿಮಿತಿ) 


ಎಂಬುದೇ ಇಲ್ಲ . "ಅಹಮಾತ್ಮಾ ಗುಡಾಕೇಶ' ಎಂದು ಆರಂಭಿಸಿ, "ಆದಿತ್ಯಾನಾಂ ಅಹಂ' 
ಎಂಬಿತ್ಯಾದಿಯಾಗಿ ಇಷ್ಟರ ತನಕ ಒಂದೊಂದು ವಿಭೂತಿರೂಪಗಳನ್ನು ಎತ್ತಿತೋರಿಸುವ 


ಅಧ್ಯಾಯ 10 631 


ಮೂಲಕ ವಿಭೂತಿರೂಪಗಳ ಸಂಕ್ಷೇಪವು ನನ್ನಿಂದ ನಿರೂಪಿಸಲ್ಪಟ್ಟಿತು . ನಿನಗೆ ಪ್ರಚುರ 
ಪಡಿಸುವುದಕ್ಕಾಗಿ ಈಗಾಗಲೆ ನನ್ನ ಮನಸ್ಸಿನಲ್ಲಿರುವ ನನ್ನ ವಿಭೂತಿರೂಪಗಳ ವಿಸ್ತಾರವು ಇನ್ನು 
ಮುಂದೆ ಈಗ ನನ್ನಿಂದ ಹೇಳಲ್ಪಡುತ್ತದೆ. 


ಸಂಕ್ಟೇಪಕರಣೇ ಕಾರಣಂ ದರ್ಶಯನ್ನುಪಸಂಹರತಿ- ನಾಂತ ಅತಿ ॥। ಅಂತಃ 
ಪರ್ಯವಸಿತಿಃ | ಅತ್ರ ಏಷ ಇತಿ ಪದಮಾವರ್ತತೇ | ಏಷ "ಅಹಮಾತ್ಮಾ 
ಗುಡಾಕೇಶ' ಇತಿ "ಆದಿತ್ಯಾನಾಮಹಂ ವಿಷ್ಣುಃ' ಇತ್ಯಾದಿನಾ ವಿಭೂತಿರೂಪಸಂಕ್ಷೇಪ 
ಉದ್ದೇಶತಃ ಶೃಂಗಗ್ರಾಹಿಕಯಾ ಇದಮಿತಿ ವಿಶಿಷ್ಠ ನಿರ್ದೇಶೇನ ಮಯಾ 
ಪ್ರೋಕ್ತಃ | ಏಷ ತು ವಕ್ಷ್ಯಮಾಣತಯಾ ಹೃದಿಸ್ಟಸ್ತು ವಿಭೂತೇರ್ವಿಸ್ತರೋ ಮಯಾ 
ಪ್ರೋಕ್ತಃ ಪ್ರೋಚ್ಯತೇ | ವರ್ತಮಾನೇ ನಿಷ್ಠಾಪ್ರತ್ಯಯಃ । ಪುರಾ ಪ್ರೋಕ್ರ ಇತಿ 
ವಾರರ್ಥಃ ॥। 40 ॥ 


ಅನುವಾದ- ವಿಭೂತಿರೂಪಗಳ ನಿರೂಪಣೆಯನ್ನು ಸಂಕ್ಷೇಪಗೊಳಿಸಿದ್ದಕ್ಕೆ "ಕೊನೆಯಿಲ್ಲ 
ದಿರುವುದರಿಂದ ಎಲ್ಲಾ ವಿಭೂತಿ ರೂಪನಿರೂಪಣೆಯು ಅಸಾಧ್ಯ' ಎಂಬ ಕಾರಣವನ್ನು 
ಸೂಚಿಸುತ್ತ "ನಾಂತೋಶಸ್ತಿ ಮಮ ದಿವ್ಯಾನಾಂ' ಎಂಬಿತ್ಯಾದಿ ಶ್ಲೋಕದಲ್ಲಿ ಉಪಸಂಹಾರ 
ಮಾಡಲಾಗುತ್ತಿದೆ. ಅಂತಃ: ಪರ್ಯವಸಿತಿಃ - ಕೊನೆ. ಈ ಶ್ಲೋಕದ ಉತ್ತರಾರ್ಧದಲ್ಲಿ "ಏಷ ' 
ಎಂಬ ಪದವನ್ನು ಎರಡು ಸಲ ಇಟ್ಟುಕೊಂಡು, "ಏಷಃ ಉದ್ದೇಶತಃ ಪ್ರೋಕ್ತಃ ಏಷಃ ವಿಭೂತೇಃ 
ವಿಸ್ತರೋ ಮಯಾ ಪ್ರೋಕ್ತಃ' ಎಂದು ವಾಕ್ಕಯೋಜನೆ ಮಾಡಬೇಕು ಏಷಃ ಉದ್ದೇಶತಃ 
ಪ್ರೋಕ್ಷಃ- ಇಷ್ಟರ ತನಕ ಅಹಮಾತ್ಮಾ ಗುಡಾಕೇಶ ಎಂದು ಆರಂಭಿಸಿ "ಆದಿತ್ಯಾನಾಂ ಅಹಂ 
ಎಷ್ಟು ಎಂಬಿತ್ಯಾದಿಯಾಗಿ ವಿಭೂತಿರೂಪಗಳ ಸಂಕ್ಷೇಪವು "ಇದು ಇಲ್ಲವಿಭೂತಿರೂಪ, ಇದು 
ಇಲ್ಲಿವಿಭೂತಿ ರೂಪ' ಎಂಬೀರೀತಿಯಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಎತ್ತಿತೋರಿಸುವ ಮೂಲಕ 
(ಉದ್ದೇಶತಃ) ಹೇಳಲ್ಲ; ಟ್ವಿತು. ಏಷ ವಿಭೂತೇರ್ವಿಸ್ತರಃ ಮಯಾಪ್ರೋಕ್ತಃ ಎಂಬ ವಾಕ್ಯದಲ್ಲಿರುವ 
ಪ್ರೋಕ್ತ ಶಬ್ದದಲ್ಲಿವರ್ತಮಾನಾರ್ಥದಲ್ಲಿ'ಕ್ತ'ಪ್ರತ್ಯಯ ಬಂದಿದೆ. ಹಾಗಾಗಿ "ಪ್ರೋಕ್ಷಃ' ಎಂದರೆ 
(ಹೇಳಲ್ಪಟ್ಟಿತು ಎಂಬ ಭೂತಕಾಲಾರ್ಥದ ಬದಲು) ಹೇಳಲಡುತ್ತಿದೆ ಎಂದರ್ಥ ವಾಯಿತು 
ಹಾಗಾಗಿ ಏಷ- ನಿನಗೆ ಮುಂದೆ ಪ್ರಚುರಪಡಿಸಬೇಕೆಂಬ ಉದ್ದೇಶದಿಂದ ಈಗಾಗಲೇ ನನ್ನ 
ಮನಸಿನಲ್ಲಿ ಸಿದ್ಧವಾಗಿರುವ, ವಿಭೂತಿಯ ವಿಸ್ತಾರವು ಈಗ ಇನ್ನು ಮುಂದೆ ನನ್ನಿಂದ 
ಹೇಳಲಡುತ್ತಿದೆ ಎಂದು ಈ ವಾಕ್ಯಭಾಗದ ಅರ್ಥವಾಯಿತು. ಅಥವಾ ಪುರಾಪದವನ್ನು 
ಅಧ್ಯಾಹಾರ ಮಾಡಿ ಪುರಾ ಪ್ರೋಕ್ತಃ - ಹಿಂದೆ ಹೇಳಲ್ಪಟ್ಟಿತ್ತು ಎಂದು ಅನ್ವಯಿಸಿಕೊಳ್ಳಬೇಕು. 
ಆಗ ಪ್ರೋಕ್ತಃ ಎಂಬಲ್ಲಿಭೂತಕಾಲಾರ್ಥದಲ್ಲೇ "ಕ್ತ' ಪ್ರತ್ಯಯ ಎಂದಾಗುವುದು. ॥। 40 ॥1 


632 ಗೀತಾವಿವೃತಿ 


ಭಗವದ್‌ ವಿಭೂತಿಗಳ ಸಾಮಾನ್ಯಲಕ್ಷಃ ಣ 


ಯದ್ಯದ್ದಿಭೂತಿಮತ್ತತ್ತಂ ಶ್ರೀಮದೂರ್ಜಿತಮೇವ ವಾ | 
ತತ್ತದೇವಾವಗಚ್ಛ ತ್ವಂ ಮಮ ತೇಜೋತಂಶಸಂಭವಮ್‌ 11 41 | 


ಅರ್ಥ- ಯಾವ ಯಾವ ವಸ್ತುವು ತನ್ನ ಜಾತಿಗೆ ಸೇರಿದ ಇತರ ಪದಾರ್ಥಗಳಿಗಿಂತ 
ಶ್ರೇಷ್ಠತೆಯಿಂದ ಕೂಡಿದೆಯೋ, ಸಂಪದ್‌ ಭರಿತವಾಗಿದೆಯೋ ಅಥವಾ ಉತ್ತರೋತ್ತರ ಅಭಿವೃದ್ಧಿ 
ಶೀಲವೆನಿಸಿದೆಯೋ, ಅಂತ ವಸ್ತುವೆಲ್ಲವನ್ನೂ, ನನ್ನ ಪ್ರಕಾಶರೂಪದ ಅಂಶದ ಸಹಭಾವ 
ವುಳ್ಳದ್ದನ್ನಾಗಿ ಅನುಸಂಧಾನ ಮಾಡಿಕೋ. 


ತಮೇವ ವಿಭೂತಿವಿಸ್ತರಂ ಲಕ್ಷಣೋಕ್ಕಾ 55ಹ- ಯದ್ಯದಿತಿ ॥ ಯದ್ಯತ್‌ 
ಸತ್ತ ೦ ವಸ್ತು ವಿಭೂತಿಮತ್‌ ಸ ಜಾತಿಃ ಶ್ರೈಷ್ಠೊ ಹೇತಂ ಶ್ರೀಮತ್‌ ಸಂಪದ್ಕು | 
ಊರ್ಜಿತಮ್‌ ಅಭಿವೃದ್‌ಧ್ಯುಪೇತಂ ವಾ ತತ್ತದಸ್ತು ಮಮ ತೇಜೋರೂಪೇಣ 


ಪ್ರಕಾಶರೂಪೇಣಾಂಶೇನ ಸಹ ಭವತೀತಿ ತೇಜೋತಂಶಸಂಭವಮೇವಾವಗಚ್ಛ 
ಜಾನೀಹಿ ॥1 41 ॥ 


ಹಿಂದಿನ ಶ್ಲೋಕದಲ್ಲಿ ಆಶ್ವಾಸನೆ ನೀಡಿದಂತೆ ತನ್ನ ಆ ವಿಭೂತಿ ರೂಪಗಳ ವಿಸ್ತಾರವನ್ನು 
ಅವುಗಳ ಸಾಮಾನ್ಯ ಲಕ್ಷಣವನ್ನು ಹೇಳುವ ಮೂಲಕ "ಯದ್ಯದ್‌ ವಿಭೂತಿಮತ್‌ ಸತ್ತ ಂ' ಎಂಬ 
ಶ್ಲೋಕದಲ್ಲಿ ಪ್ರಚುರ ಪಡಿಸಲಾಗುತ್ತಿದೆ. ಯದ್‌ ಯದ್‌ ಸತ್ತ = ಯಾವ ಯಾವ ವಸ್ತುವು, 
ವಿಭೂತಿಮತ್‌ - ತನ್ನ ಜಾತಿಯಲ್ಲಿ ಶ್ರೇಷ್ಠತೆಯಿಂದ ಕೂಡಿದೆಯೋ, ಶ್ರೀಮತ್‌: ಸಂಪದ್ಭರಿತ 
ವಾಗಿದೆಯೋ, ಊರ್ಜಿತಂ ವಾ ಅಥವಾ ಅಭಿವೃದ್ದಿಯಿಂದ ಸಹಿತವಾಗಿದೆಯೋ, ತತತ್‌- ದ 
ಆಯಾಯ ವಸ್ತುವನ್ನು , ಮಮ ತೇಜೋಶಠಂಶಸಂಭವಂ- ನನ್ನ ಪ್ರಕಾಶರೂಪದ ಅಂಶದ 
ಸಹವಾಸವುಳ್ಳದ್ದನ್ನಾಗಿ, ಅವಗಚ್ಛೆ - ಅರಿತುಕೋ. ॥ 41 ॥1 


ಅರ್ಜುನನಿಗೆ ವಿಭೂತಿಜ್ಞಾನಮಾತ್ರ ದಿಂದ ಫಲವಿಲ್ಲ 


ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ । 
ವಿಷ್ಣಭ್ಯಾಹಮಿದಂ ಕೃತ್ಸ _ಮೇಕಾಂಶೇನ ಸ್ಥಿತೋ ಜಗತ್‌ ॥। 42 ॥ 
11 ಓಂತತ್ತದಿತಿ ಶ್ರೀಮದ್‌ಭಗವದ್ಗೀತಾಸು ಉಪನಿಷತ್ತು ಬ್ರ ಹ್ನವಿದ್ಯಾಯಾಂ 


ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ವಿಭೂತಿಯೋಗೋ ನಾಮ 
ದಶಮೋತಧ್ಯಾಯಃ ॥ 


ಅಧ್ಯಾಯ 10 633 


ಅರ್ಥ- ಅಥವಾ ವಿಭೂತ್ಯಾದಿಗಳಿಂದ ಸಹಿತವಾದ ರವಿ ಮೊದಲಾದವರಲ್ಲಿರುವ ಪರಿಮಿತ 
ವಿಭೂತಿರೂಪಗಳ ವಿಸ್ತಾರವು ತಿಳಿಯಲ್ಪಟ್ಟರೂ ನಿನಗೇನು ಫಲ. (ಅದರಿಂದ ಸಿಗಬಹುದಾದ 
ಫಲವು ನಿನ್ನ ಅರ್ಹತೆಯಂತ ಸಿಗಬೇಕಾದ ಫಲಕ್ಕಿಂತ ಅಲ್ಲವಾದುದರಿಂದ ನಿನ್ನಂತವರ ಮಟ್ಟಿಗೆ 
ಅದು ಫಲವೇ ಅಲ್ಲ) ನಾನು ಈ ಸಮಸ್ತ ಜಗತ್ತನ್ನು ನನ್ನ ಅನಂತ ಅಂಶಗಳ ಮಧ್ಯೆ ಕೇವಲ ಒಂದು 
ಅಂಶದಿಂದ ವ್ಯಾಪಿಸಿಕೊಂಡು ಇರುವೆನು. 


ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ವಿಭೂತಿಯೋಗವೆಂಬ ಹತ್ತನೆಯ ಅಧ್ಯಾ ಯವು ಮುಗಿಯಿತು. 


ಲಕ್ಷಣಮುಖೇನೋಕ್ತ ತತ್ತದ್‌ವಸ್ತುನಿಷ್ಠವಿಭೂತಿವಿಸ್ತರಾದಪ್ಯಧಿಕವಿಭೂತಿ- 
ವಿಸ್ತರಮಾಹ- ಅಥವೇತಿ ॥1 ಅಥವೇತಿ ಪಕ್ಚಾಂತರೇ | ಏತೇನ ಬಹುನಾ 
ವಿಭೂತ್ಯಾದಿಯುಕ್ತರವಿಪ್ರಬ್ಛತಿ ತತ್ತದ್‌ವಸ್ತುನಿಷ್ಠಪರಿಚ್ಚಿನ್ನ ವಿಭೂತಿರೂಪಾಣಾಂ 
ವಿಸ್ತರೇಣ ಜ್ಞಾತೇನ ತವ ಕಿಮ್‌ । ನ ಕಿಮಪಿ ಫಲಮ್‌ । ವಕ್ಷೃಮಾಣವ್ಯಾಪ್ತ- 
ಜ್ಞಾನಫಲಾದಲ್ಲಫಲತ್ನಾದಾಕ್ಲೇಪಃ | ನತು ವೈಫಲ್ಯಾದಿತಿ ಭಾವಃ । ತರ್ಹಿ ಕಿಂ 
ಜ್ಞಾತವ್ಯಮಿತ್ಯತ ಆಹ- ವಿಷ್ಠಭ್ಯೇತಿ ॥ ಇದಂ ಪ್ರಮಾಣಾವಗತಂ ಕೃತ್ಸ್ನಂ 
ಜಗದೇಕಾಂಶೇನ ಅನಂತಾಂಶಮಧ್ಯೇ ಏಕಾಂಶೇನೈವ ವಿಷ್ಠಭ್ಯ ವ್ಯಾಪ್ಯ ಸ್ಥಿತಃ 
ಸರ್ವಾಂಶೇನ ವ್ಯಾಪುಂ ಜಗತ್ತಹಸ್ತ್ರಮಪಿ ನಾಲಮ್‌ । ಅತಃ ತಾದೃಶಾಪರ್ಯ- 
ವಸಿತವ್ಯಾಪ್ತಿಮಾನಹಮ್‌ | ಅತಸ್ತದ್‌ ಜ್ಞಾನಮಾವಶ್ಯಕಮಿತಿ ಭಾವಃ ।ಟ ನ 
ಚೈತದ್‌ಜ್ಞಾನಾದೇವ ಮೋಕ್ಷಸಿದ್ದ್‌ ಪ್ರಾಗುಕ್ತಪರಿಚ್ಛಿನ್ನ ವಿಭೂತಿರೂಪಾಣಾಂ 
ಜ್ಞಾನಂ ವೃರ್ಥಮಿತಿ ತದುಕ್ತಿರ್ವರ್ಥೇತಿ ಶಂಕ್ಕಮ್‌ ॥। 'ಅಜ್ಞಾತೈನಂ 
ಸರ್ವವಿಶೇಷಯುಕ್ತಂ ದೇವಂ ಪರಂ ಕೋ ವಿಮುಚ್ಯೇತ ಬಂಧಾತ್‌' ಇತಿ ಶ್ರುತ್ಯಾ 
ಪ್ರಾಗುಕ್ತಜ್ಞಾಃ ನಸ್ಕಾವಶ್ಯಕತ್ಪಾತ್‌ | ಮಹಾಫಲಾಧಿಕಾರಿತ್ಪಾತ್‌ ತವೋಭಯಜ್ಞಾನ- 
ಮಾವಶ್ಯಕಮ್‌ । ನ ವಿಶೇಷಜ್ಞಾನಮಾತ್ರೇಣಾಲಮಿತಿ ತವೈತೇನ ಜ್ಞಾತೇನ ಕಿಮಿತಿ 
ಭಾವೇನ ತವೇತ್ಯುಕ್ತಮ್‌ ॥। 42 ॥ 


11 ಇತಿ ಶ್ರೀಮದ್ಗೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ದಶಮೋತಧ್ಯಾಯಃ ॥ 


ಅನುವಾದ- ಪ್ರಚುರಪಡಿಸಲಾದ ಆಯಾಯ ವಸ್ತುಗಳಲ್ಲಿರುವ ವಿಭೂತಿರೂಪಗಳ 
ವಿಸ್ತರಕ್ಕಿಂತಲೂ ಅಧಿಕವಾದ ವಿಭೂತಿವಿಸ್ತರವನ್ನು ಲಕ್ಷಣವನ್ನು ಹೇಳುವ ಮೂಲಕ "ಅಥವಾ 


634 ಗೀತಾವಿವೃತಿ 


ಬಹುನೈತೇನ ' ಎಂಬೀ ಶ್ಲೋಕದಲ್ಲಿಪ್ರಚುರ ಪಡಿಸಲಾಗುತ್ತಿದೆ. ಅಥವಾ ಎಂಬ ಅವ್ಯಯವು 
"ಇದು ಹಿಂದೆ ಹೇಳಲಾದ ಪಕ್ಷಕ್ಕಿಂತ ಬೇರೆಯದಾದ ಪಕ್ಷ” ಎಂಬ ಅರ್ಥದಲ್ಲಿದೆ. ಜ್ಞಾತೇನ 
ಏತೇನ ಬಹುನಾ- ತಿಳಿಯಲ್ಪಟ್ಟ, ಈ ವಿಭೂತ್ಯಾದಿಗಳಿಂದ ಸಹಿತರಾದ ರವಿ ಮೊದಲಾದವರಲ್ಲಿ 
ಇರುವ ಪರಿಮಿತ ಸ್ವರೂಪದ ವಿಭೂತಿರೂಪಗಳ ವಿಸ್ತಾರದಿಂದ, ತವ ಕಿಂ: ನಿನಗೆ ಏನಾಗ 
ಬೇಕಾಗಿದೆ. ಅಂತಹ ವಿಭೂತಿವಿಸ್ತಾರಜ್ಞಾನದಿಂದ ನಿನಗೆ ಫಲವಿಲ್ಲ ಎಂದು ಹೇಳಿದಂತಾಯಿತು. 
ಅದರ ಜ್ಞಾನ ಸರ್ವಥಾ ನಿಷ್ಠಲ ಎಂದೆನ್ನುವುದು ಈ ಆಕ್ಷೇಪದ ಹಿಂದಿರುವ ಅಭಿಪ್ರಾಯವಲ್ಲ, 
ಮುಂದೆ ಇಲ್ಲಿ ಹೇಳಲಾಗುವ ವ್ಯಾಪ್ತ ವಿಭೂತಿಗಳ ವಿಸ್ತಾರ ಜ್ಞಾನದ ಫಲಕ್ಕಿಂತ ಈ 
ವಿಸ್ತಾರಜ್ಞಾನದ ಫಲವು ಅಲ್ಪ ಎಂದೆನ್ನುವುದಷ್ಟೇ ಇದರ ಅಭಿಪ್ರಾಯವಾಗಿದೆ. ಈ ವಿಭೂತಿ 
ವಿಸ್ತಾರವನ್ನು ತಿಳಿಯುವ ಆವಶ್ಯಕತೆ ಇಲ್ಲವೆಂದಾದಲ್ಲಿಫಲಕ್ಕಾಗಿ ನಾನು ಏನನ್ನು ಅವಶ್ಯವಾಗಿ 
ತಿಳಿದುಕೊಳ್ಳಬೇಕು ಎಂಬ ಅರ್ಜುನನ ಪ್ರಶ್ನೆಗೆ "ವಿಷ್ಣಭ್ಯಾಹಮಿದಂ ಕೃತ್ನಮೇಕಾಂಶೇನ ಸ್ಥಿತೋ 
ಜಗತ್‌ ಎಂದು ಉತ್ತರಿಸಲಾಗುತ್ತಿದೆ. ಇದಂ - ಪ್ರಮಾಣದಿಂದ ಸಿದ್ದವಾಗಿರುವ, ಕೃತ್ಸ್ನಂ ಜಗತ್‌- 
ಸಮಸ್ತ ಜಗತ್ತನ್ನು, ಏಕಾಂಶೇನ ಎ ನನ್ನ ಅನಂತ ಅಂಶಗಳ ಮಧ್ಯೆ ಕೇವಲ ಒಂದು ಅಂಶದಿಂದ 
'ಅಹಂ ವಿಷ್ಣಭ್ಯ ಸ್ಥಿತಃ - ನಾನು ವ್ಯಾಪಿಸಿಕೊಂಡು ಇರುವೆನು. ಇದರಿಂದ "ನನ್ನ ಅನಂತವಾದ ಆ 
ಎಲ್ಲಾ ಅಂಶಗಳಿಂದ ನಾನು ವ್ಯಾಪಿಸಬೇಕಾದರೆ ಸಾವಿರಾರು ಜಗತ್ತುಗಳು ಇದ್ದರೂ ಸಾಲದು. 
ಹಾಗಾಗಿ ಅಷ್ಟರ ಮಟ್ಟಿನ ಕೊನೆಯೆ ಇಲ್ಲದ ವ್ಯಾಪ್ತಿ ಉಳ್ಳವನು ನಾನಾಗಿರುವೆನು. ಆದುದರಿಂದ 
ಈ ಪ್ರಮೇಯದ ಜ್ಞಾನವು ನಿನಗೆ ಆವಶ್ಯಕ ಎಂದಂತಾಯಿತು. ಪರಮಾತ್ಮನ ಇಂತಹ ಮಹಿಮೆಯ 
ಜ್ಞಾನದಿಂದಲೇ ಮೋಕ್ಷರೂಪ ಫಲವು ದೊರಕುವುದೆಂದಾದಲ್ಲಿ, ಹಿಂದೆ ಹೇಳಲಾದ, ಪರಿಮಿತಿ 
ಯುಳ್ಳವಿಭೂತಿರೂಪಗಳ, ಜ್ಞಾನವು ವ್ಯರ್ಥವೆಂದಾಯಿತು. ಹಾಗಾದಾಗ ಆ ವಿಭೂತಿರೂಪಗಳ 
ನಿರೂಪಣಯೂ ವ್ಯರ್ಥವೆನಿಸಿತಲ್ಲವೆ ಎಂಬ ಆಕ್ಷೇಪ ಸರಿಯಲ್ಲ ಯಾಕೆಂದರೆ ಶ್ರುತಿಯು 
"ಅಜ್ಞಾತ್ತೆ ಪ ನಂ ಸರ್ವ ವಿಶೇಷಯುಕ್ತಂ ದೇವಂ ಪರಂ ಕೋ ವಿಮುಚ್ಛೇತ ಬಂಧಾತ್‌- ಎಲ್ಲಾ 
ರೀತಿಯ ರೂಪ ವಿಶೇಷವುಳ್ಳ ವನನ್ನಾಗಿ ಈ ಸರ್ವೋತ್ತಮನಾದ ಪರಮಾತ್ಮನನ್ನು ತಿಳಿಯದೆ 
ಯಾರುತಾನೇ ಬಂಧದಿಂದ ಬಿಡುಗಡೆ ಹೊಂದಲು ಸಾಧ್ಯ - ಎಂದು ಸಾರಿ ಹೇಳುವ ಮೂಲಕ, 
ಪರಮಾತ್ಮನ ಅಂತಹ ವಿಭೂತಿ ರೂಪಗಳ ಜ್ಞಾನವೂ ಮೋಕ್ಷಕ್ಕಾಗಿ ಆವಶ್ಯಕ ಎಂದು 
ಪ್ರಚುರಪಡಿಸುತ್ತಿದೆಯಷ್ಟೆ ! ಅರ್ಜುನನಾದರೊ ಅಂತಹ ವಿಭೂತಿರೂಪಜ್ಞಾನದಿಂದ ಸಿಗುವ 
ಫಲಕ್ಕಿಂತಲೂ ಹೆಚ್ಚಿನ ಫಲಕ್ಕೆ ಅರ್ಹನಾಗಿರುವನು. ಹಾಗಾಗಿ ಅವನಿಗೆ ಅವುಗಳ ಜ್ಞಾನವಷ್ಟೇ 
ಸಾಲದುಅವುಗಳ ಜ್ಞಾನವೂ ಬೇಕು, ಇಲ್ಲಿ ಉತ್ತರಾರ್ಧದಲ್ಲಿ ಹೇಳಲಾಗಿರುವ 
ಮಹಾಮಹಿಮೆಯ ಜ್ಞಾನವೂ ಬೇಕು ಎಂಬೀ ಅಭಿಪ್ರಾಯದಿಂದ "ಇಂತಹ ವಿಭೂತಿರೂಪಗಳ 
ವಿಸ್ತಾರವೆಂಬ ಪ್ರಮೇಯ ಜ್ಞಾನದಿಂದ ನಿನಗೇನಾಗಬೇಕಾಗಿದೆ' ಎಂದು ಹೇಳಲಾಗಿದೆ ಹೊರತು 


ಅಧ್ಯಾಯ 10 635 


ಫಲಕ್ಕಾಗಿ ಅದರ ಜ್ಞಾನದ ಆವಶ್ಯಕತೆಯೇ ಇಲ್ಲ ಎಂಬ ಅಭಿಪ್ರಾಯದಿಂದಲ್ಲ. ಈ 
ಅಭಿಪ್ರಾಯವನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಏನು ಪ್ರಯೋಜನ ಎಂದಿಷ್ಟೇ ಹೇಳದೆ 
"ಜ್ಞಾತೇನ ತವ ಕಿಂ' (ಅರ್ಜುನನಿಗೆ ಏನು ಪ್ರಯೋಜನ) ಎಂದು "ತವ' ಎಂಬ ಪದದಿಂದ 
ವಿಶೇಷವಾಗಿ ಅರ್ಜುನನನ್ನು ಉಲ್ಲೇಖಿಸಲಾಗಿದೆ. ॥ 42 ॥1 


ಇಲ್ಲಿಗೆಶ್ರೀರಾಘವೇಂದ್ರತೀರ್ಥರು ಬರೆದ ಶ್ರಿ ಮದಿ ೀತಾರ್ಥಸಂಗ್ರ ಹದಲ್ಲಿ 
ಹತ್ತನೆಯ ಅಧ್ಯಾಯವು ಮುಗಿಯಿತು. 


636 ಗೀತಾವಿವೃತಿ 


ಅಧ್ಯಾಯ - 11 
ವಿಶರೂಪದರ್ಶನದ ಆಕಾಂಕೆ 
ವೆ ವಿ. 
ಅರ್ಜುನ ಉವಾಚ - 


ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮಸಂಜ್ಞಿತಮ್‌ । 
ಯತ್‌ ತ್ವಯೋಕ್ತಂ ವಚಸ್ತೇನ ಮೋಹೋತಯಂ ವಿಗತೋ ಮಮ 


11 1 || 


ಅರ್ಥ- ಅರ್ಜುನ ಹೇಳಿದ - ಶ್ರೀಕೃಷ್ಣನೇ ನನ್ನ ಅನುಗ್ರಹಕ್ಕಾಗಿ ಅತಿ ರಹಸ್ಯವಾದ ಭಗವಂತನ 
ಬಗೆಗೆ ಇರುವ, ಅಧ್ಯಾತ್ಮವೆನಿಸುವ ಮಾತನ್ನು ನೀನು ಹೇಳಿರುವಿ. ಆದ್ದರಿಂದ ಬಂಧುಸ್ನೇಹ 
ಮುಂತಾದ ಸ್ವರೂಪವುಳ್ಳ ನನ್ನ ಮೋಹವು ಅಡಗಿದೆ.ದೂರವಾಗಿದೆ. 


ಗೀತಾವಿವೃತಿ 

ಓಂ ॥ ಪೂರ್ವಾಂತೇ “ಎಷ್ಟಭ್ಯಾಹಮಿದಂ ಕೃತ್ನಮ್‌' ಇತಿ ವ್ಯಾಪ್ತ- 
ರೂಪೋಪಾಸನಂ ಸಂಕ್ಟೇಪೇಣೋಕ್ತಮ್‌ । ಸಂಕ್ಷೇಪೇಣೋಕ್ತರೂಪಸ್ಯ ಬುದ್ದಾ- 
ವನಾರೋಹೇಣಾಶಕ್ಕಧ್ಯಾನತ್ನಾತ್‌ ತದ್‌ಧ್ಯಾನಸೌಕರ್ಯಾಯ ಪ್ರಾಕ್‌ ಸಂಕ್ಷೇ- 
ಪೇಣೋಕ್ತವಿಶ್ಚರೂಪಸ್ಥಿತಿರತ್ರ ಎಸ್ತರೇಣೋಚ್ಛತ ಇತಿ ಪೂರ್ವಾನಂತರ್ಯ- 
ಮರ್ಥಭೇದಶ್ಚಾಸ್ಯೇತಿ ಧ್ಯೇಯಮ್‌ । ವಿಶ್ಷರೂಪಂ ಜ್ಞಾತುಂ ತತ್‌ಪ್ರಷ್ಟು ಕಾಮಃ 
ಪ್ರಾಗುಕ್ತಮನುವದತ್ಯರ್ಜುನಃ- ಮದನುಗ್ರ ಹಾಯೇತಿ ದ್ವಾಭ್ಯಾಮ್‌ ॥॥ ಪರಮಂ 
ಗುಹ್ಯಮತಿಗೋಷ್ಯಂ ಆತ್ಮಾನಂ ಭಗವಂತಮ್‌ ಅಧಿಕೃತ್ಯ ಸ್ಥಿತಮಧ್ಯಾತ್ಮಂ ಅಧ್ಯಾತ್ಮ- 
ನಾಮಕಂ ಯದ್ದಚಃ ತ್ವಯಾ ಮದನುಗ್ರಹಾಯೋಕ್ತಮ್‌ | ತೇನ ಬಂಧುಸ್ನೇಹಾದಿ- 
ರೂಪೋs ಯಂ ಮೋಹೋ ವಿಗತೋsಪಗತಃ ಮಮ ॥| 1 ॥ 


ಅನುವಾದ- ಹಿಂದಿನ ಅಧ್ಯಾಯದ ಕೊನೆಯಲ್ಲಿ "ವಿಷ್ಣಭ್ಯಾಹಮಿದಂ ಕೃತ್ಸ್ನಂ' ಮುಂತಾಗಿ 
ವ್ಯಾಪ್ತರೂಪದ ಉಪಾಸನೆಯನ್ನು ಸಂಕ್ಷೇ ಆಪವಾಗಿ ಹೇಳಿದೆ. ಸಂಕ್ಷೇಪವಾಗಿ ಹೇಳಿದ ರೂಪವು 
ಬುದ್ದಿಯಲ್ಲಿ ಆರೂಢವಾಗದಿರುವುದರಿಂದ ಧ್ಯಾನವು ಅಶಕ್ಕವಾಗಿದೆ. ಆದ್ದರಿಂದ ಧ್ಯಾನಿಸಲು 


ಅಧ್ಯಾಯ 11 637 


ಅನುಕೂಲವಾಗಲೆಂದು ಹಿಂದೆ ಸಂಕ್ಷೇಪವಾಗಿ ಹೇಳಿದ ವಿಶ್ವರೂಪದ ಇರುವಿಕೆಯನ್ನು ಈ 
ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳುತ್ತಾರೆ. ಹೀಗೆ ಹಿಂದಿನ ಅಧ್ಯಾಯದಿಂದ ಆನಂತರ್ಯ 
ಸಂಬಂಧವಿದೆ. ಹೇಳುವ ಪ್ರಮೇಯದಲ್ಲಿ ಅಂತರವೂ (ಹಿಂದಿನದಕ್ಕಿಂತ ವ್ಯತ್ಯಾಸವೂ) ಇದೆ 
ಎಂದು ತಿಳಿಯಬೇಕು. ವಿಶ್ವರೂಪವನ್ನು ತಿಳಿಯಲು ಅದನ್ನು ಕೇಳಲು ಇಚ್ಛಿಸುವ ಅರ್ಜುನನು 
ಹಿಂದೆ ಹೇಳಿದ್ದನ್ನು "ಮದನುಗ್ರಹಾಯ' ಮುಂತಾಗಿ ಎರಡು ಶ್ಲೋಕಗಳಿಂದ ಅನುವಾದಿ 
ಸುತ್ತಿದ್ದಾನೆ. ಪರಮಂ ಗುಹ್ಯಂ - ಅತಿಗೋಪ್ಯವಾದ, ಆತ್ಮಾನಂ- ಭಗವಂತನ ಬಗ್ಗೆ ಇರುವುದೇ 
ಅಧ್ಯಾತ್ಮ ಎನಿಸುತ್ತದೆ. ಅಧ್ಯಾತ್ಮ ಎನಿಸುವ ಯಾವ ಮಾತನ್ನು ನೀನು ನನ್ನ ಅನುಗ್ರಹಕ್ಕಾಗಿ 
ಹೇಳಿರುವೆಯೋ ಅದರಿಂದ ಬಂಧುಸ್ನೇಹ ಮುಂತಾದ ಸ್ವರೂಪವುಳ್ಳ ನನ್ನ ಈ ಮೋಹವು, 
ವಿಗತಃ - ದೂರಸರಿಯಿತು. ॥ 1 ॥ 


ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ । 
ತತ್ತಃ ಕಮಲಪತ್ರಾಕ್ಷ ಮಾಹಾತ್ಮ ಮಪಿ ಚಾವ್ಯಯಮ್‌ Il 2 1 
ವ್‌ ಶೆ 


ಅರ್ಥ- ಹೇ ಕಮಲದಳದಂತೆ ವಿಸ್ತಾರವಾದ ಕಣ್ಣುಳ್ಳವನೇ । ನಿನ್ನಿಂದ ಎಲ್ಲಾ ಪ್ರಾಣಿಗಳ 
ಉತ್ಪತ್ತಿನಾಶಗಳನ್ನು ವಿಸ್ತಾರವಾಗಿ ಕೇಳಿರುವೆನು. ನಿನ್ನ ಮುಗಿಯದ (ನಾಶವಿಲ್ಲದ) ಮಾಹಾತ್ಮ್ಯ 
ವನ್ನು ನಾನು ಕೇಳಿರುವನು. 


ಹೇ ಕಮಲದಲವದಾಯತನೇತ್ರ ! ತೃತ್ತಃ ಭೂತಾನಾಂ ಭವಾಷ್ಯಯೌ 
"ಅಹಂ ಕೃತ್ನ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ' (7-3) ಇತ್ಯಾದಿನಾ 
ಸಪ್ತಮಾಧ್ಯಾಯಾದಿಷು ವಿಸ್ತರಶೋ ಮಯಾ ಶ್ರುತೌ । ಅವ್ಯಯಂ ಮಾಹಾತ್ಮ ಸ್‌ 


ಮಪಿ ಚ ಶ್ರುತಮ್‌ ॥ 2 ॥ 


ಅನುವಾದ- ಹೇ ಕಮಲದಳದಂತೆ ವಿಸ್ತಾರವಾದ ಕಣ್ಣುಳ್ಳವನೆ ! ನಿನ್ನಿಂದ ಪ್ರಾಣಿಗಳ 
ಉತ್ಪತ್ತಿನಾಶಗಳನ್ನು "ನಾನು ಇಡೀ ಜಗತ್ತಿಗೆ ಉತ್ಪಾದಕನು ನಾಶಕನು' (7-6) ಮುಂತಾಗಿ ಏಳನೇ 
ಅಧ್ಯಾಯ ಮುಂತಾದೆಡೆ ವಿಸ್ತಾರವಾಗಿ ನಾನು ಕೇಳಿರುವೆನು. ನಾಶರಹಿತವಾದ ನಿನ್ನ 
ಮಾಹಾತ್ಸ್ಯವನ್ನೂ ಕೇಳಿರುವೆನು. ॥ 2 ॥ 


ಏವಮೇತದ್ಯಥಾ5 ತ್ವ ತ್ವಮಾತ್ಮಾನಂ ಪರಮೇಶ್ವರ | 
ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ಚರಂ ಪುರುಷೋತ್ತಮ 113 ॥ 


ಅರ್ಥ- ಹೇ ಪರಮೇಶ್ವರನೇ 1! ಯಾವ ರೀತಿಯಿಂದ ನಿನ್ನ ಬಗ್ಗೆ ನೀನು 


638 ಗೀತಾವಿವೃತಿ 


ಹೇಳಿರುವೆಯೋ ಅದು ಹಾಗೆಯೇ ಇದೆ. ನಿನ್ನ ಮಾತು ಸತ್ಯವೇ. ಪುರುಷೋತ್ತಮನೇ! 
ಅಚಿಂತ್ಯಶಕ್ತಿಯುಳ್ಳನಿನ್ನ ರೂಪವನ್ನು ನೋಡಲು ನಾನು ಇಚ್ಛಿಸುವೆನು. 


ತದ್‌ವಚನಂ ಸ್ತುವನ್‌ ಜ್ಞಾತವೃವಿಶ್ಚರೂಪಾವಿರ್ಭಾವಂ ಪ್ರಾರ್ಥಯತೇ- 
ಏವಮಿತ್ಯಾದಿದ್ದಾಭ್ಯಾಮ್‌ ॥। ಹೇ ಪರಮೇಶ್ವರ ! ಯಥಾ ಯೇನ ಪ್ರಕಾರೇಣಾ- 
ತ್ಥಾನಂ ತ್ವಮಾತ್ಮ ವದಸಿ ಏತದ್‌ವಚನಂ ಏವಮೇವ ಸತ್ಯಮೇವ । ಹೇ 
ಪುರುಷೋತ್ತಮ ! ಐಶ್ಚರಮಚಿನ್ರಶಕ್ತಿಕಂ ತೇ ರೂಪಂ ದ್ರಷ್ಟುಮಿಚ್ಛಾಮಿ ॥ 3 ॥ 


ಅನುವಾದ- ಹೇ ಪರಮೇಶ್ವರನೇ ! ಯಥಾ: ಯಾವರೀತಿಯಿಂದ ನಿನ್ನನ್ನು ನೀನು, ಆತ್ಮ. ಈ 
ಹೇಳಿರುವಿಯೋ, ಏತತ್‌: ಈ ಮಾತು, ಏವಮೇವ- ಸತ್ಯವೇ. ಹೇ ಪುರುಷೋತ್ತಮನೇ ! 
ಐಶ್ನರಂ - ಅಚಿಂತ್ಯಶಕ್ತಿಯುಳ್ಳ ನಿನ್ನ ರೂಪವನ್ನು ನೋಡಲಿಚ್ಛಿಸುವೆನು. ॥3 ॥ 


ಮನ್ಯಸೇ ಯದಿ ತಚ್ಛಕ್ಕಂ ಮಯಾ ದ್ರಷ್ಟುಮಿತಿ ಪ್ರಭೋ | 
ಯೋಗೇಶ್ವರ ತತೋ ಮೇ ತ್ತಂ ದರ್ಶಯಾತ್ಮಾನಮವ್ಯಯಮ್‌ 1141 


ಅರ್ಥ- ಹೇ ಸಮರ್ಥನೇ ! "ಆ ರೂಪವು ನನ್ನಿಂದ ನೋಡಲು ಶಕ್ಕವೆಂದು ನೀನು 
ತಿಳಿದಿರುವಿಯಾದರೆ, ಸರ್ವ ಉಪಾಯಗಳಿಗೆ ಸ್ವಾಮಿಯೇ | ನೀನು ನಿನ್ನ ಯಾವ ವಿಕಾರಎಲ್ಲದ 
ಸ್ವರೂಪವನ್ನು ನನಗೆ ತೋರಿಸು. 


ಹೇ ಪ್ರಭೋ | ಸಮರ್ಥ | ತದ್ರೂಪಂ ಮಯಾ ದ್ರಷ್ಟುಂ ಶಕ್ಕಮಿತಿ ಯದಿ 
ಮನ್ಯಸೇ ತತಸ್ಪರ್ಹಿ ಯೋಗೇಶ್ವರ ।! ಸರ್ವೋಪಾಯಪತೇ |! ತ್ವಮವ್ಯಯ- 
ಮಾತ್ಮಾನಂ ಸ್ವರೂಪಂ ಮೇ ಮಹ್ಯಂ ದರ್ಶಯ । ಪ್ರಾರ್ಥನಾಯಾಂ ಲೋಟ್‌ । 
ಪ್ರಭೋ ಇತಿ ವಚನಂ ತವಾತಿಸಮರ್ಥತ್ವಾತ್‌ ತ್ವಚ್ಛಕ್ಕಾ ಏವ ಅತೀಂದ್ರಿಯಸ್ಯಾಪಿ 
ದರ್ಶನಂ ಸ್ಯಾದಿತಿ ಜ್ಞಾಪನಾಯ ॥ 4 ॥ 


ಅನುವಾದ- ಹೇ ಪ್ರಭೋ !=- ಸಮರ್ಥನೇ, ತತ್‌- ಆ ರೂಪವು ನನ್ನಿಂದ ನೋಡಲು 
ಶಕ್ಯವೆಂದು ನೀನು ತಿಳಿಯುವಿಯಾದರೆ, ತತಃ- ಆ ಪಕ್ಷದಲ್ಲಿ ಯೋಗೇಶ್ಚರ !=- ಎಲ್ಲ ಸಾಧನೆ 
ಗಳಿಗೆ ಸ್ವಾಮಿಯೇ , ನೀನು ನಾಶರಹಿತವಾದ ಆತ್ಮಾನಂ - ನಿನ್ನ ಸ್ವರೂಪವನ್ನು, ಮೇ. ನನಗೆ 
ತೋರಿಸು. "ದರ್ಶಯ' ಎಂಬಲ್ಲಿ ಪ್ರಾರ್ಥನೆ ಎಂಬರ್ಥದಲ್ಲಿ ಲೋಟ್‌ಲಕಾರದ ಪ್ರಯೋಗ 
ಎದೆ. ಅರ್ಜುನನು ಹೀಗೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದಾನೆ. ಪ್ರಭೋ ಎಂಬ ಅರ್ಜುನನ 
ಮಾತು ನೀನು ಅತಿ ಸಮರ್ಥನಾದ್ದರಿಂದ, ಅತೀಂದ್ರಿಯವಾದರೂ (ಕಣ್ಣಿಗೆ ಕಾಣಲು ಅಶಕ್ಕ 
ವಾದರೂ) ಆ ನಿನ್ನ ರೂಪದ ದರ್ಶನ ಮಾಡಿಸಲು ಸಮರ್ಥ ಎಂದು ತಿಳಿಸಲು ಇದೆ. ॥ 4 ॥ 


ಅಧ್ಯಾಯ 11 639 
ನೋಡೆನ್ನ ವಿಶ್ವರೂಪ 
ಶ್ರೀಭಗವಾನುವಾಚ - 


ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋನಥ ಸಹಸ್ರಶಃ । 
ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ 11 5 || 


ಅರ್ಥ- ಅರ್ಜುನನೇ ! ನನ್ನ ಅಪ್ರಾಕೃತಗಳಾದ ಬಿಳಿ ಮುಂತಾದ ಅನೇಕ ಬಣ್ಣಗಳುಳ್ಳ 
ಅನೇಕ ಆಕಾರಗಳುಳ್ಳ ನೂರಾರು ಮತ್ತು ಸಾವಿರಾರು ಅನೇಕ ರೂಪಗಳನ್ನು ನೋಡು. 


ಏವಂ ಕೌತೂಹಲಾನಿತೇನ ಪಾರ್ಥೇನ ಪ್ರಾರ್ಥಿತೋ ಭಗವಾನ್‌ ರೂಪಂ 
ದಿದರ್ಶಯಿಷುರಾದೌ ದರ್ಶನಂ ಕುರ್ವಿತಿ ವಿಧತ್ತೇ- ಪಶ್ಯೇತ್ಯಾದಿನಾ ಚತುಷ್ಟ- 
ಯೇನ ॥ 

ತೇ ರೂಪಂ ದ್ರಷ್ಟುಮಿಚ್ಛಾಮೀತ್ಯೇಕರೂಪದೃಷ್ಟಿಪ್ರಾರ್ಥನೇಶಪಿ, ದಿವ್ಯಾನ್ಯ- 
ಪ್ರಾಕೃತಾನಿ ನಾನಾಭೂತಾಃ ಶುಕ್ಲಾದಿವರ್ಣಾಃ ಆಕೃತಯಃ ಸಂಸ್ಥಾನವಿಶೇಷಾಃ 
ಯೇಷಾಂ ತಾನಿ | ಶತಶಃ ಸಹಸ್ರಶಃ ಬಹೂನೀತಿ ಯಾವತ್‌ | ಮೇ ರೂಪಾಣಿ 
ಪಾರ್ಥ ಪಶ್ಯೇತಿ ಬಹುರೂಪದರ್ಶನೋಕ್ತಿಃ ಏಕಸ್ಕೈವ ರೂಪಸ್ಯಾಚಿಂತ್ಯ- 
ಶಕ್ಯಾ ವಿಶೇಷಬಲೇನ ಚಾನಂತರೂಪಸಮುದಾಯಾತ್ಮಕತ್ನಾಭಿಪ್ರಾಯೇಣೇತಿ 
ಜ್ಞೇಯಮ್‌ । ನಾನಾವಿಧಾನೀತೃಸ್ಯ ವಿವರಣಂ ನಾನಾವರ್ಣೇತ್ಯಾದಿ ॥। 5 ॥ 


ಅನುವಾದ- ಹೀಗೆ ಕುತೂಹಲದಿಂದ ಕೂಡಿರುವ ಅರ್ಜುನನಿಂದ ಪ್ರಾರ್ಥಿಸಲ್ಪಟ್ಟ 
ಭಗವಂತನು ತನ್ನ ದಿವ್ಯ ರೂಪವನ್ನು ತೋರಿಸಲು ಇಚ್ಛೆ ಉಳ್ಳವನಾಗಿ ಮೊದಲು 
"ಪಶ್ಯ' ಮುಂತಾಗಿ ನಾಲ್ಕು ಶ್ಲೋಕಗಳಿಂದ ನೋಡು ಎಂದು ವಿಧಿಸುತ್ತಿದ್ದಾನೆ. ನಿನ್ನ ರೂಪವನ್ನು 
ನೋಡಲು ಬಯಸುತ್ತೇನೆಂದು ಒಂದು ರೂಪದ ದರ್ಶನಕ್ಕಾಗಿ ಅರ್ಜುನನು ಪ್ರಾರ್ಥಿಸಿರುವನು. 
ಹಾಗಿದ್ದರೂ ನನ್ನ ರೂಪಗಳನ್ನು ನೋಡೆಂದು ಕೃಷ್ಣನ ಅನೇಕ ರೂಪಗಳ ದರ್ಶನದ ಬಗ್ಗೆಮಾತಿದೆ. 
ಅದರ ಅಭಿಪ್ರಾಯ- ಭಗವಂತನ ಒಂದೇ ರೂಪವು ಅಚಿಂತ್ಯ ಶಕ್ತಿಯಿಂದಲೂ ವಿಶೇಷ ಬಲ 
ದಿಂದಲೂ ಅನಂತರೂಪಸಮುದಾಯ ಸ್ವರೂಪವಾಗಿದೆ ಎಂದು ತಿಳಿಯಬೇಕು. ದಿವ್ಯಾನಿ: 
ಅಪ್ರಾಕೃತಗಳು ನಾನಾವಿಧಾನಿ- ಬಿಳಿ ಮುಂತಾದ ಅನೇಕ ಬಣ್ಣಗಳು ಆಕೃತಿಗಳು ಸಂಸ್ಥಾನ 
ವಿಶೇಷಗಳು (ಆಕಾರಗಳು) ಯಾವುಗಳಿಗಿವೆಯೋ ಅವು ನಾನಾವರ್ಣಾಕೃತಿಗಳು ಎಂದೆನಿ 
ಸುತ್ತವೆ. "ಶತಶಃ ಸಹಸ್ರಶಃ' ಎಂದರೆ ಅನೇಕವೆಂದರ್ಥ. ನಾನಾವಿಧವಾಗಿದೆ ಎಂಬುದನ್ನೇ 
ನಾನಾವರ್ಣಾಕೃತಿಗಳೆಂದು ವಿವರಿಸಲಾಗಿದೆ. ॥। 5 ॥ 


640 ಗೀತಾವಿವೃತಿ 


ಪಶ್ಯಾದಿತ್ಯಾನ್‌ ವಸೂನ್‌ ರುದ್ರಾನ್‌ ಅಶ್ವಿನೌ ಮರುತಸ್ತಥಾ ! 
ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ 11 6 11 


ಅರ್ಥ- ಭರತವಂಶದವನೇ। ಹನ್ನೆರಡು ಆದಿತ್ಯ ರನ್ನು | ಎಂಟುವಸುಗಳನ್ನು | ಹನ್ನೊಂದು 
ರುದ್ರರನ್ನು ಹಾಗೂ ಇವತ್ತು ಮರುತ್ತರನ್ನು ನೋಡು, ಈವರೆಗೆ ನೋಡದ ಅನೇಕ ಆಶ್ಚರ್ಯ 
ಗಳನ್ನು ನೋಡು. 


ಪಶ್ಯೇತ್ಯುಕ್ತೌ ಕಸ್ತತ್ರ ವಿಶೇಷ ಇತ್ಯತ ಆಹ- ಪಶ್ಯೇತಿ ॥॥ ದ್ವಾದಶಾದಿತ್ಯಾನಷ್ಟ್‌ 
ವಸೂನೇಕಾದಶರುದ್ರಾನ್‌ ಪಂಚಾಶನ್ನರುತಃ 1 ತಥಾಶಬ್ದಃ ಸಮುಚ್ಚಯೇ । 


ಅದೃಷ್ಟಪೂರ್ವಾಣಿ ಪೂರ್ವಮದೃಷ್ಟಾನಿ ಬಹೂನಿ ಆಶ್ಚರ್ಯಾಣಿ ಅದ್ಭುತಾನಿ 
ಚೆ॥ 61 | 


ಅನುವಾದ- ಹನ್ನೆರಡು ಆದಿತ್ಯರನ್ನು , ಎಂಟು ವಸುಗಳನ್ನು , ಹನ್ನೊಂದು ರುದ್ರರನ್ನು, 
ಐವತ್ತು ಮರುತ್ತರನ್ನು ತಥಾ ಎಂಬ ಶಬ್ದವು ಇವರೆಲ್ಲರನ್ನು ಸೇರಿಸಿ ಎಂಬರ್ಥದಲ್ಲಿದೆ. ಅದೃಷ್ಟ- 
ಪೂರ್ವಾಣಿ - ಹಿಂದೆ ನೋಡದ ಅನೇಕ ಆಶ್ಚರ್ಯಗಳನ್ನು ಅದ್ಭುತಗಳನ್ನು ಎಂದರ್ಥ. ॥1 6 


ಆಹೈಕಸ್ನ[ 0೦ ಜಗತ್‌ಕೃತ್ತ ರಿ ಪಶ್ಯಾದ್ಯ ಸಚರಾಚರಮ್‌ | 
ಮಮ ದೇಹೇ ಗುಡಾಕೇಶ ಯಚಾನ ದ್‌ದಷುಮಿಚಸಿ 117 1 
ಚ ಶಿ dA ೩) 


ಅರ್ಥ- ನಿದ್ರೆಯನ್ನು ಗೆದ್ದವನೇ । ಈ ನಾನು ತೋರಿಸುವ ನನ್ನ ರೂಪದಲ್ಲಿರುವ ಎಲ್ಲ 
ಚರಾಚರಪ್ರಾಣಿಗಳನ್ನು ಒಂದೇ ಕಡೆ ಇರುವಂತೆ ಈಗ ನೋಡು. ಇನ್ನೇನನ್ನು ನೋಡಲು 
ಇಚ್ಛಿಸುವೆಯೋ ಅವೆಲ್ಲವನ್ನು ನನ್ನ ದೇಹದಲ್ಲಿನೋಡು. 


ಮಮ ದೇಹೇ ಮದೀಯೇ ರೂಪೇ ಪಶ್ಯ । ಕೃತ್ಸ್ನಮಿತ್ಯಸ್ಯ ವಿವರಣಂ 
ಸಚರಾಚರಮಿತಿ | ಜಗತ್‌ | ಇಹ ತವ ಪ್ರದರ್ಶನೀಯೇ ಮಮ ದೇಹೇ । 
ಏಕಸ್ಪಮೇಕದೇಶಸ್ಥಮದ್ಯ ಪಶ್ಯ ಹೇ ಗುಡಾಕೇಶ ಜಿತನಿದ್ರ | ಯಚ್ಚಾನ್ಯದ್‌ 
ದ್ರಷ್ಟುಮಿಚ್ಛಸಿ ತತರ್ವಂ ಮಮ ದೇಹೇ ಪಶ್ಯ 117 ॥ 


ಅನುವಾದ- ಮಮ ದೇಹೇ - ನನ್ನ ರೂಪದಲ್ಲಿ ನೋಡು, ಕೃತ್ಸ್ನಂ ಅಂದರೆ ಎಲ್ಲಾ 
ಎಂದರ್ಥ. ಇದರ ವಿವರಣೆಯನ್ನೇ ಸಚರಾಚರಂ (ಎಲ್ಲ ಜಂಗಮಸ್ಥಾವರಗಳಿಂದ ಕೂಡಿದ ) 
ಎಂಬ ಪದ ವಿವರಿಸಿದೆ. ಜಗತ್ತನ್ನು, ಇಹ - ನಿನಗೆ ತೋರಿಸುವ ನನ್ನ ದೇಹದಲ್ಲಿಏಕಸ್ಮಂ ಅಂದರೆ 
ಒಂದೇ ಕಡೆ ಇರುವಂತೆ ನೋಡು. ಹೇ ಗುಡಾಕೇಶ |: ನಿದ್ರೆಯನ್ನು ಗೆದ್ದವನೇ ! ಇನ್ನೇನನ್ನು 
ನೋಡಲು ಇಚ್ಛಿಸುವೆಯೋ ಅದೆಲ್ಲವನ್ನು ನನ್ನ ದೇಹದಲ್ಲಿನೋಡು. ॥7॥ 


ಅಧ್ಯಾಯ 11 641 
ಹೊಸಕಣ್ಣು ಹಚ್ಚುವೆ ವಿಶ್ವರೂಪ ಕಾಂಬುವುದಕೆ 


ನತು ಮಾಂ ಶಕ್ಕಸೇ ದ್ರಷ್ಟುಮನೇನೈವ ಸ್ವಚಕುಷಾ | 
ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ಚರಮ್‌ 118 || 


ಅರ್ಥ- ನೀನು ಈ ನಿನ್ನ ಕಣ್ಣಿನಿಂದ ನನ್ನನ್ನು ನೋಡಲು ಸಮರ್ಥನಲ್ಲ ನಿನಗೆ ಅಲೌಕಿಕವಾದ 
ದೃಷ್ಟಿಯನ್ನು ನೀಡುವೆನು. ನನ್ನ ಸರ್ವನಿಯಾಮಕತ್ವದ ಸಾಮರ್ಥ್ಯವನ್ನು ನೋಡು. 


ತಂ ದ್ರಷ್ಟುಮಿಚ್ಛಸಿ 1 ಮಯಾತಪ್ರೃಚ್ಛತೇ ಪಶ್ಯೇತಿ | ತಥಾಪಿ ತಂ ತನೇನ 

ವ ಟಿ ಲ ಲಿ ಲಿ ಎ ವ 
ಸಚಕ್ಷುಷಾ ಮಾಂ ದ್ರಷ್ಟುಂ ನ ಶಕ್ಕಸೇ ನ ಶಕ್ತೋ ಭವಿಷ್ಯಸಿ । ಅತಸ್ತೇ ದಿವ್ಯಂ 
ವ ಆ ಲೆ ಇವಿ ಲೆ ೨ Ky 
ಅಲೌಕಿಕಂ ಚಕ್ಷುರ್ದದಾಮಿ ದರ್ಶನಶಕ್ಕಿಂ ದದಾಮಿ । ಐಶರಮ್‌ ಈಶ್ತರ- 
ಭೂತಮತ್ತಂಬಂಧಿಯೋಗಂ ಸಾಮರ್ಥ್ಯಂ ಪಶ್ಯೇತಿ 1181 


ಅನುವಾದ - ನೀನು ನೋಡಲು ಇಜ್ಜಿಸುತ್ತಿ. ನೋಡೆಂದು ನಾನೂ ಹೇಳುತ್ತಿರುವೆನು. 
ಹಾಗಿದ್ದರೂ ನೀನು ಈ ನಿನ್ನ ಕಣ್ಣಿನಿಂದ ನನ್ನನ್ನು ನೋಡಲು ಸಮರ್ಥನಲ್ಲ ಆದ್ದರಿಂದ ನಿನಗೆ 
ದಿವ್ಯವಾದ ಅಲೌಕಿಕವಾದ ಕಣ್ಣನ್ನು ಅಂದರೆ ನೋಡುವ ಶಕ್ತಿಯನ್ನು ನೀಡುವೆನು. ಐಶ್ತರಂ ಎ 
ಸರ್ವನಿಯಾಮಕನಾದ ನನ್ನಲ್ಲಿರುವ ಸಾಮರ್ಥ್ಯವನ್ನು ನೋಡು ಎಂದರ್ಥ. ॥18 ॥ 


ಸಂಜಯ ಉವಾಚ - 


ಏವಮುಕ್ತ್ವಾ ತತೋ ರಾಜನ್‌ ಮಹಾಯೋಗೇಶ್ಚರೋ ಹರಿಃ । 
ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ಚರಮ್‌ ॥9 ॥ 


ಅರ್ಥ- ಸಂಜಯ ಹೇಳಿದ- ರಾಜನಾದ ಧೃತರಾಷ್ಟ್ರನೇ "ಅರ್ಜುನ, ನನ್ನ ರೂಪಗಳನ್ನು 
ನೋಡು ' ಮುಂತಾಗಿ ಕೃಷ್ಣನು ಹೇಳಿ ಮಹಾಸಾಧನಗಳಿಗೂ ಅನಂತಶಕ್ತಿಗಳಿಗೂ ಸ್ವಾಮಿಯಾದ 
ಎಲ್ಲಾಯಜ್ಞ ಗಳ ಭಾಗಗಳನ್ನು ಸ್ವೀ ೇಕರಿಸುವುದರಿಂದ ಹರಿ ಎನಿಸುವ ಕೃಷ್ಣನು ಅರ್ಜುನನಿಗೆ ಅನೇಕ 
ವೈಭವಗಳಿಂದ ಕೂಡಿದ ತನ್ನ ಐಶ್ಚರರೂಪವನ್ನು ತೋರಿಸಿದ. 


ಅನಂತರವೃತ್ತಾಂತಂ ಧೃತರಾಷ್ಟ್ರಂ ಪ್ರತಿ ಸಂಜಯ ಉವಾಚ | ತದಾಹ- 
ಏವಮಿತಿ ॥ “ಪಶ್ಯ ಮೇ ಪಾರ್ಥರೂಪಾಣಿ' ಇತ್ಯಾದಿಪ್ರಕಾರೇಣೋಕ್ತ್ವಾ 
ಇತ್ಯರ್ಥಃ । ಮಹತಾಂ ಯೋಗಾನಾಮುಪಾಯಾನಾಮ್‌ ಅನಂತಶಕ್ತೀನಾಂ 
ವೇಶ್ದರಃ | ಕುತ ಏತದಿತ್ಯತ ಉಕ್ತಮ್‌- ಹರಿರಿತಿ ॥ ಸರ್ವಯಜ್ಞಾದಿಭಾಗ- 
ಹರಣಾದ್ದರಿಃ | ಪರಮಮನೇಕವಿಭವೋಹೇತಮ್‌ 1 “ಇಡೋಪಹೂತಂ 


642 ಗೀತಾವಿವೃತಿ 


ಗೇಹೇಷು ಹರೇ ಭಾಗಂ ಕ್ರತುಷ್ಟಹಮ್‌ | ವರ್ಣೋ ಮೇ ಹರಿತಃ ಶ್ರೇಷ್ಠಃ 
ತಸ್ಥಾದ್ದರಿರಿತಿ ಸ್ಕೃತಃ'ಅತಿ ಮೋಕ್ಷಧರ್ಮೋಕ್ತೇಃ | ಗೇಹೇಷು ಇಷ್ಟಿಗ್ರಹೇಷ್ಟಿ- 
ತೃರ್ಥಃ | ಹರತೇರಿಕಾರಪ್ರತ್ಯಯಃ । ಅಪ್ರಾಕೃತವಿಗ್ರಹಸ್ಯ ಸಾಕಾರಸ್ಕಾನಂತ- 
ಪೂಜಾಸ್ಥಾನೇಷು ಯುಗಪತ್ತನ್ನಿಧಾನೇನ ಭಾಗಹಾರಿಣೋ ಮಹಾಯೋಗೇಶರ 
ತ್ದಂ ಕಿಂ ವಕ್ತವ್ಯಮಿತಿ ಭಾವಃ 11 9 ॥ 


ಅನುವಾದ- ನಂತರ ನಡೆದ ವಿಚಾರವನ್ನು ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದ - ಅದನ್ನೇ 
"ಏವಂ' ಮುಂತಾಗಿ ಹೇಳುತ್ತಾರೆ. ಏವಂ - ಹೀಗೆ- ಅರ್ಜುನನೇ ನನ್ನ ರೂಪಗಳನ್ನು ನೋಡು 
ಮುಂತಾದ ರೀತಿಯಿಂದ ಎಂದರ್ಥ. ಶ್ರೇಷ್ಠಯೋಗಗಳಿಗೆ- ಉಪಾಯಗಳಿಗೆ ಅನಂತ 
ಶಕ್ತಿಗಳಿಗೂ ಸ್ವಾಮಿಯಾದವ . ಇದು ಹೇಗೆ ಸಿದ್ಧಿಸುತ್ತದೆ ಎಂದರೆ ಹರಿ ಎಂಬ ಶಬ್ದದಿಂದಲೇ 
ಸಿದ್ಧಿಸುತ್ತದೆ. ಎಲ್ಲಾ ಯಜ್ಞಗಳ ಭಾಗ ಸ್ವೀಕರಿಸುವುದರಿಂದಲೇ ಹರಿ ಎನಿಸಿದ್ದಾನೆ. ಪರಮಂ: 
ಅನೇಕ ವೈಭವಗಳಿಂದ ಕೂಡಿದ. "ಯಜ್ಞದ ಮನೆಗಳಲ್ಲಿಯಜ್ಞಗಳಲ್ಲಿನೀಡಲ್ಪಟ್ಟನನ್ನ ಭಾಗವನ್ನು 
ಸ್ವೀಕರಿಸುತ್ತೇನೆ. ನನ್ನ ಬಣ್ಣವೂ ಶ್ರೇಷ್ಠವಾದ ಹಸಿರು ಆಗಿದೆ. ಆದ್ದರಿಂದ ನಾನು ಹರಿ ಎನಿಸಿದ್ದೇನೆ.' 
ಎಂಬ ಮೋಕ್ಷಧರ್ಮದ ವಚನವೇ ಈ ವಿಚಾರದಲ್ಲಿ ಪ್ರಮಾಣವಾಗಿದೆ. ಈ ಪ್ರಮಾಣದಲ್ಲಿ 
ಗೇಹೇಷು ಎಂದರೆ ಯಜ್ಞಗೃಹಗಳಲ್ಲಿಎಂದರ್ಥ. "ಹೃಆ್‌' ಎಂಬ ಧಾತುವಿಗೆ ಇಕಾರಪ್ರತ್ಯಯ 
ಬಂದು ಹರಿ ಎಂದು ರೂಪವಾಗಿದೆ. ಅಪ್ರಾಕೃತ ಶರೀರವುಳ್ಳವನು ಆಕಾರದಿಂದ ಕೂಡಿದವನು 
ಅನಂತ ಪೂಜಾಸ್ಥಾನಗಳಲ್ಲಿ ಒಂದೇ ಕಾಲದಲ್ಲಿಸನ್ನಿಹಿತನಾಗಿದ್ದುತನ್ನ ಭಾಗವನ್ನು ಸ್ಲೀಕರಿಸುವ 
ನೆಂದಮೇಲೆ ಮಹಾಯೋಗೇಶ್ವರ ಎಂದು ಬೇರೆ ಏನು ಹೇಳಬೇಕು? ಎಂದು ಆಶಯ. ॥19॥ 


ವಿಸ್ಮಯಗಳ ತವರಾದ ವಿಶ್ವರೂಪ 
ಅನೇಕವಕ್ತನಯನಮನೇಕಾದ್ದುತದರ್ಶನಮ್‌ 
ಅನೇಕದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಮ್‌ Il 10 | 
ಅರ್ಥ- ಅನಂತ ಮುಖಗಳು, ಕಣ್ಣು] ಗಳು ಇರುವಂತಹದು. ಅನಂತ ಅದ್ಭುತಗಳ ದರ್ಶನ 


ವುಳ್ಳದ್ದು. ಅನಂತ ದಿವ್ಯ ಆಭರಣಗಳನ್ನು ಧರಿಸಿದ್ದು. ದಿವ್ಯವಾದ ಅನೇಕ ಎತ್ತಿರುವ 
ಆಯುಧಗಳುಳ್ಳದ್ದೂ ಆದ ರೂಪವನ್ನು ತೋರಿಸಿದ. 


ತದ್ರೂಪಮಾಹ - ಅನೇಕೇತಿ ॥ ಅನೇಕಾನಿ ವಕ್ತಾಣಿ ನಯನಾನಿ ಯಸ್ಯ 
ತತ್‌ | ಅನೇಕಶಬ್ದೋಠನಂತವಾಚೀ ಅನೇಕೇಷಾಮದ್ದುತಾನಾಂ ದರ್ಶನಂ 
ಯಸ್ಸಿನ್ನಿತ್ಯನೇಕಾದ್ದುತದರ್ಶನಂ ರೂಪಂ ದರ್ಶಯಾಮಾಸೇತ್ಯನುಷಂಗಃ 1110 1 


ಅಧ್ಯಾಯ 11 643 


ಅನುವಾದ - ಸಂಜಯನು ಆ ರೂಪವನ್ನು ಏವರಿಸುತ್ತಿದ್ದಾನೆ. ಅನೇಕ ಮುಖಗಳೂ, 
ಕಣ್ಣುಗಳೂ ಉಳ್ಳದ್ದು. ಅನೇಕ ಶಬ್ದವು ಅನಂತ ಎಂಬರ್ಥವನ್ನು ಹೇಳುತ್ತದೆ. ಅನೇಕ ಅದ್ಭುತಗಳ 
ನೋಡುವಿಕೆಯುಳ್ಳ ರೂಪವನ್ನು ಅನೇಕಾದ್ಭುತ ದರ್ಶನ ಎಂದಿದ್ದಾರೆ. ಅದನ್ನು ತೋರಿಸಿದ, 
ಎಂದು ಹಿಂದಿನಿಂದ ತಂದು ಸೇರಿಸಬೇಕು. ॥1 10 ॥ 


ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಮ್‌ I 
ಸರ್ವಾಶ್ಚರ್ಯಮಯಂ ದೇವಮನಂತಂ ವಿಶ್ವಶೋಮುಖಮ್‌ 11 11 ॥| 


ಅರ್ಥ- ಆ ರೂಪವು ದಿವ್ಯಮಾಲೆಗಳನ್ನು ವಸ್ತ್ರಗಳನ್ನು ಧರಿಸಿದೆ. ದಿವ್ಯಗಂಧದಿಂದ 
ಅನುಲೇಪಿಸಲ್ಪಟ್ಟಿದೆ. ಎಲ್ಲ ಆಶ್ಚರ್ಯ ಸ್ಟರೂಪವಾಗಿದೆ. ಲೀಲಾತ್ಮಕವಾದದ್ದು, ಜಯರೂಪ 
ವಾದದ್ದು , ಪ್ರಕಾಶರೂಪವಾದದ್ದು , ಸಂಹಾರಾತ್ನವಾದದ್ದು, ಪ್ರಶಂಸನೀಯವಾದದ್ದು, 
ಆನಂದರೂಪವಾದದ್ದು, ಸುಖದಿಂದ ತುಂಬಿ ತುಳುಕಿರುವುದು, ಜ್ಞಾನರೂಪವಾದದ್ದೂ , ಎಲ್ಲೆಡೆ 
ವ್ಯಾಪ್ತವಾದದ್ದು. ಎಲ್ಲ ದೇಶಕಾಲಗಳಿಂದಲೂ ಗುಣಗಳಿಂದಲೂ ಪೂರ್ಣವಾದದ್ದು. ಎಲ್ಲ 
ದಿಕ್ಕು ಗಳಲ್ಲೂ ಮುಖವುಳ್ಳದ್ದು , ಅಥವಾ ಅನಂತ ಮುಖವುಳದ್ದು 


ಸರ್ವಾಶ್ಚರ್ಯಮಯಂ ಸರ್ವಾಶ್ಚರ್ಯಾತ್ಮಕಮ್‌ | ತಾದಾತ್ಮಾ ರ್ರೇ 
ಮಯಟ್‌ 1। ದೇವಂ ಕ್ರೀಡಾದಿಗುಣಮ್‌ । ಅನಂತಂ ದೇಶಕಾಲಗುಣಾ- 
ಪರಿಚಿನ್ನಮ್‌ । ವಿಶತೋಮುಖಂ ಸರ್ವದಿಕ್ಷು ಮುಖಂ ಯಸ್ಕ ತದಿಶತೋ- 
ಲಷ ವ ಲಿ ವವ 
ಮುಖಮ್‌ | ಅನಂತಮುಖಮಿತಿ ವಾ ॥ 11 ॥ 
ಅನುವಾದ- ಸರ್ವಾಶ್ಚರ್ಯಮಯಂ- ಎಲ್ಲ ಆಶ್ಚರ್ಯ ಸ್ವರೂಪವಾದದ್ದು ಒಂದರ 
ಸ್ವರೂಪವಾಗಿದೆ ಎಂಬರ್ಥದಲ್ಲಿ "ಮಯಟ್‌' ಪ್ರತ್ಯಯದ ಪ್ರಯೋಗವಿದೆ. ದೇವಂ: ಲೀಲೆ, 
ಜಯ, ಪ್ರಕಾಶ, ಸಂಹಾರ, ಪ್ರಶಂಸನೀಯತೆ, ಆನಂದ, ಜ್ಞಾನ, ವ್ಯಾಪ್ತಿ, ಮುಂತಾದ ಗುಣ 
ವುಳ್ಳದ್ದೂ ಗುಣರೂಪವೂ ಆಗಿದೆ. ಅನಂತಂ: ದೇಶಕಾಲಗುಣಗಳಿಂದ ಪರಿಮಿತಿ ಇಲ್ಲದ್ದು 
ವಿಶ್ವ್ತತೋ ಮುಖಂ ಎಎಲ್ಲ ದಿಕ್ಕುಗಳಲ್ಲೂ ಮುಖವುಳ್ಳದ್ದು ಅಥವಾ ಅನಂತ ಮುಖವುಳ್ಳದ್ದು 
IW 11 1 
ಸಾವಿರಸೂರ್ಯರ ಕಾಂತಿ ಕಂಗೊಳಿಸುತ್ತಿದೆ ಕೃಷ್ಣನ ಮೊಗದಲ್ಲಿ 


ದಿವಿ ಸೂರ್ಯಸಹಸ್ರಸ್ಯ ಭವೇದ್ಯುಗಪದುತ್ತಿತಾ I 
ಯದಿ ಭಾಃ ಸದೃಶೀ ಸಾ ಸ್ಯಾತ್‌ ಭಾಸಸ್ತಸ್ಯ ಮಹಾತ್ಮನಃ 11 12 11 


644 ಗೀತಾವಿವೃತಿ 


ಅರ್ಥ- ಆಕಾಶದಲ್ಲಿ ಒಮ್ಮೆಲೇ ಉದಿತರಾದ ಅನಂತ ಸೂರ್ಯರ ಒಂದೇ ಕಾಲದಲ್ಲಿ 
ಬೆಳಗುವ ಪ್ರಭೆ ಇದ್ದಿದ್ದರೆ ಅದು ಆ ವಿಶಿಷ್ಟರೂಪದ ಪ್ರಭೆಗೆ ಸಮವಾಗುತ್ತಿತ್ತು. ಮತ್ತೊಂದು 
ಸಮವಾಗದು. 
ಕಿಂಚ ದಿವ್ಯಾಕಾಶೇ ಸೂರ್ಯಸಹಸ್ರಸ್ಕಾನನ್ನಸೂರ್ಯರಾಶೇಃ ಯುಗಪದು- 
ತಸ್ಯೇತಿ ಶೇಷಃ | ಪ್ರಭಾ ಯುಗಪದುತ್ತಿತಾ ಸ್ಯಾತ್‌ ಸಾ ಪ್ರಭಾ ತಸ್ಯ ಮಹಾತ್ಮನೋ 
ವಿಶ್ಚರೂಪಸ್ಥ  ಭಾಸಃ ಪ್ರಭಾಯಾಃ ಸದೃಶೀ ಸ್ಯಾತ್‌ ನಾನ್ಯಾರಸ್ತ್ಯುಪಮೇತ್ಯರ್ಥಃ | 
I 12 1 


ಅನುವಾದ- ಮತ್ತೇನೆಂದರೆ ದಿವ: ಆಕಾಶದಲ್ಲಿ , ಸೂರ್ಯಸಹಸ್ರಸ್ಯ- ಒಟ್ಟಿಗೆ 
ಉದಯಿಸಿರುವ ಎಂದು ಶೇಷಪೂರಣ ಮಾಡಿಕೊಳ್ಳಬೇಕು. ಅಂತಹ ಅನಂತ ಸೂರ್ಯ ರಾಶಿಯ 
ಪ್ರಭೆಯು ಒಟ್ಟಿಗೆ ಬೆಳಗಿದ್ದರೆ ಆ ಪ್ರಭೆಯು ಆ ಮಹಾತ್ಮನ ವಿಶ್ವರೂಪದ, ಭಾಸಃ:- ಪ್ರಭೆಗೆ 
ಸಮವಾಗುತ್ತಿತ್ತು. ಈ ವಿಶ್ತರೂಪದ ಪ್ರಭೆಗೆ ಮತ್ತೊಂದು ಉಪಮೆ ಇಲ್ಲ ॥ 12 ॥ 


ತತ್ರೈಕಸ್ಥಂ ಜಗತ್‌ಕೃತ್ಸ 4 ಪ್ರವಿಭಕ್ತಮನೇಕಧಾ | 
ಅಪಶ್ಯತ್‌ ದೇವದೇವಸ್ಯ ಶರೀರೇ ಪಾಂಡವಸ್ತದಾ 11 13 ॥| 


ಅರ್ಥ- ದೇವದೇವನ ಶರೀರವಾದ ವಿಶ್ಷರೂಪವನ್ನು ಭಗವಂತ ತೋರಿಸಿದಾಗ ಅದರಲ್ಲಿ 
ಪಾಂಡುಪುತ್ರನು ದೇವ, ದಾನವ, ಮಾನವ ಮುಂತಾದ ಅನೇಕ ಪ್ರಕಾರಗಳಿಂದ ಅನೇಕ 
ವಿಧವಾಗಿ ಬೇರೆ ಬೇರೆಯಾಗಿರುವ ಇಡೀ ಜಗತ್ತನ್ನೇ ಒಂದೇ ಕಡೆಯಲ್ಲಿ ನೋಡಿದನು. 


ತತಃ ಕಿಂ ಜಾತಮಿತ್ಯತ ಆಹ- ತತ್ರೇತಿ ॥ ಭಗವತಾ ಪ್ರದರ್ಶಿತೇ ಸತಿ 
ದೇವದೇವಸ್ಯ ಶರೀರೇ ವಶರೂಪೇ ದೇವದಾನವಮಾನವಾದಿಭೇದೇನಾನೇ- 
ಕಧಾ ಪ್ರವಿಭಕ್ತಂ ಕೃತ್ಸ ರಿ ಜಗದೇಕಸ್ಮಮೇಕದೇಶಸ್ಥ ೦ ತದಾರಪಶ್ಯತ್‌ 11 13 11 
ಅನುವಾದ - ಮುಂದೇನಾಯಿತು . ಈ ಶಂಕೆಯನ್ನು "ತತ್ರ' ಮುಂತಾಗಿ ಪರಿಹರಿಸುತ್ತಾನೆ. 
ಭಗವಂತನು ತೋರಿಸಿದಾಗ ದೇವದೇವನ ಶರೀರವಾದ ವಿಶ್ಚರೂಪದಲ್ಲಿ ದೇವ,ದಾನವ, 


ಮಾನವ ಮುಂತಾದ ಪ್ರಕಾರಗಳಿಂದ ಅನೇಕ ರೀತಿಯಾಗಿ ಭಿನ್ನವಾಗಿರುವ ಇಡೀ ಜಗತ್ತನ್ನು, 
ಏಕಸ್ಡಂ- ಒಂದೇ ಪ್ರದೇಶದಲ್ಲಿರುವಂತೆ ಆಗ ನೋಡಿದನು. ॥1 13 ॥ 


ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ । 
ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ 11 14 1 


ಅಧ್ಯಾಯ 11 645 


ಅರ್ಥ- ಅನಂತರ ಆ ಧನಂಜಯನು ಆಶ್ಚರ್ಯಗೊಂಡವನಾಗಿ ರೋಮಾಂಚಿತನಾದನು. 
ಮುಡಿಯಿಂದ ದೇವನಾದ ಕೃಷ್ಣನನ್ನು ನಮಸ್ಕರಿಸಿ ಅಂಜಲಿಬದ್ಧನಾಗಿ ಮಾತನಾಡಿದನು. 


ದರ್ಶನಾನಂತರಂ ಕಿಮಕರೋದಿತ್ಯತ ಆಹ- ತತ ಅತಿ 1 ದರ್ಶನಾನಂತ- 
ರಮ್‌ ॥1 14 ॥ 


ಅನುವಾದ - ನೋಡಿದ ನಂತರ ಏನು ಮಾಡಿದ ಎಂಬ ಶಂಕೆಯನ್ನು "ತತಃ' ಮುಂತಾಗಿ 
ಪರಿಹರಿಸುತ್ತಾರೆ. ತತಃ - ನೋಡಿದ ನಂತರ. ॥। 14 || 


ನೀನು ವಿಶ್ವಾಧಾರ 
ಅರ್ಜುನ ಉವಾಚ - 


ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ 
ಸರ್ವಾಂಸ್ತಥಾ ಭೂತವಿಶೇಷಸಂಘಾನ್‌ । 
ಬ್ರಹ್ಮಾಣಮೀಶಂ ಕಮಲಾಸನಸ್ಮಮ್‌ 
ಖುಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್‌ 11 15 ॥ 


ಅರ್ಥ- ಅರ್ಜುನ ಹೇಳಿದ- ದೇವನೆ ! ನಿನ್ನ ದೇಹದಲ್ಲಿಎಲ್ಲದೇವತೆಗಳನ್ನು ಹಾಗೆಯೇ 
ಪ್ರಾಣಿವಿಶೇಷಗಳ ಸಮೂಹಗಳನ್ನು ಚತುರ್ಮುಖ ಬ್ರಹ್ಮನನ್ನು, ಕಮಲಾಸನ ಚತುರ್ಮುಖನಲ್ಲಿ 
ಆಶ್ರಿತನಾದ ರುದ್ರನನ್ನು ಎಲ್ಲ ಯಷಿಗಳನ್ನು, ಅದ್ಭುತ ಸರ್ಪಗಳನ್ನು ನೋಡುತ್ತಿರುವೆನು. 


ಕಿಮಭಾಷತೇತ್ಯತೋ ದೃಷ್ಟರೂಪಾನುವಾದಪೂರ್ವಂ ಸ್ತುತಿಮಕರೋದಿ- 
ತ್ಯಾಹ- ಅರ್ಜುನ ಉವಾಚೇತ್ಯಾದಿನಾ ॥ ಸರ್ವಾನ್‌ ದೇವಾನ್‌ ಸರ್ವಾನ್‌ 
ಪ್ರಾಣಿವಿಶೇಷಸಮೂಹಾಂಶ್ಚ ಇತ್ಯರ್ಥಃ | ಬ್ರಹ್ಮಾಣಂ ಚತುರ್ಮುಖಮ್‌ । 
ಕಮಲಾಸನೇ ಚತುರ್ಮುಖೇ ಸ್ಥಿತಂ ಈಶಂ ರುದ್ರಮ್‌ 1 ತದುಕ್ತಂ ಪಾದ್ಮೇ- 
"ವಿಷ್ಣುಂ ಸಮಾಶ್ರಿತೋ ಬ್ರಹ್ಮಾ ಬ್ರಹ್ಮಣೋತಂಕಗತೋ ಹರಃ | ಹರಸ್ಯಾಂಗ- 
ವಿಶೇಷೇಷು ದೇವಾಃ ಸರ್ವೇಂಪಿ ಸಂಸ್ಥಿತಾಃ' ಇತಿ | ತವ ದೇಹೇ ದೇವಾನಿತ್ಯತ್ರಾಪಿ 


ಪರಂಪರಯೇತಿ ಜ್ಞೇಯಮ್‌ ದಿವ್ಯಾನ್‌ ಅದ್ಭುತಾನುರಗಾನ್‌ ಸರ್ಪಾಂಶ್ಚ ತವ 
ದೇಹೇ ಪಶ್ಯಾಮಿ 11 15 || 


ಅನುವಾದ - ಏನು ಮಾತನಾಡಿದ ಎಂಬ ಶಂಕೆಗೆ ನೋಡಿದ್ದನ್ನು ಅನುವಾದಿಸಿ ಸ್ತೋತ್ರ 
ಮಾಡಿದ ಎಂದು 'ಅರ್ಜುನ ಉವಾಚ ' ಮುಂತಾಗಿ ಹೇಳುತ್ತಾರೆ. ಎಲ್ಲ ದೇವತೆಗಳನ್ನು 


ಗೀತಾವಿವೃತಿ 
646 


ಪ್ರಾಣಿವಿಶೇಷಗಳ ಸಮೂಹಗಳನ್ನು ಎಂದರ್ಥ. ಬ್ರಹ್ಮಾಣಂ: ಚತುರ್ಮುಖನನ್ನು , ಕಮಲಾಸನ 
ನಾದ ಚತುರ್ಮುಖನಲ್ಲಿಇರುವ ಈಶಂ: ರುದ್ರನನ್ನು, "ಬ್ರಹ್ಮದೇವರು ವಿಷ್ಣುವನ್ನು ಆಶ್ರಯಿಸಿ 
ರುವರು. ರುದ್ರನು ಬ್ರಹ್ಮನ ತೊಡೆಯಲ್ಲಿರುವನು. ಎಲ್ಲಾ ದೇವತೆಗಳು ರುದ್ರದೇವರ ಬೇರೆ 
ಬೇರೆ ಅಂಗಗಳಲ್ಲಿ ಆಶ್ರಿತರಾಗಿದ್ದಾರೆ' ಎಂದು ಪಾದ್ಮ ಪುರಾಣದಲ್ಲಿ ಹೇಳಿದೆ. ನಿನ್ನ ದೇಹದಲ್ಲಿ 
ದೇವತೆಗಳನ್ನು ನೋಡಿದೆ ಎಂದರೆ ನಿನ್ನ ದೇಹದಲ್ಲಿ ಬ್ರಹ್ಮನನ್ನು , ಅವನಲ್ಲಿರುದ್ರನನ್ನು , ಅವನಲ್ಲಿ 
ಎಲ್ಲಾದೇವತೆಗಳನ್ನು ಎಂದು ಪರಂಪರೆಯಾಗಿ ಇರುವುದನ್ನು ನೋಡಿದೆ ಎಂದರ್ಥ. ದಿವ್ಯಾನ್‌- 
ಅದ್ಭುತಗಳಾದ, ಉರಗಾನ್‌ - ಸರ್ಪಗಳನ್ನು ನಿನ್ನ ದೇಹದಲ್ಲಿನೋಡುತ್ತಿರುವನು. ॥1 15 ॥ 


ಅನೇಕಬಾಹೂದರವಕ್ತನೇತ್ರಂ ಪಶ್ಯಾಮಿ 
ತ್ಹಾಂ ಸರ್ವತೋತನಂತರೂಪಮ್‌ । 
ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ 
ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ 11 16 11 


ಅರ್ಥ- ಹೇ ಪೂರ್ಣರೂಪನೇ ! ಜಗತ್ತತಿಯೇ ! ಅನಂತ ಬಾಹುಗಳೂ , ಉದರಗಳೂ, 
ಮುಖಗಳೂ, ಕಣ್ಣುಗಳೂ, ಉಳ್ಳ ಎಲ್ಲೆಡೆಯು ಅಪರಿಮಿತವಾದ ರೂಪವುಳ್ಳ ನಿನ್ನನ್ನು 
ನೋಡುತ್ತಿರುವೆನು. ನಿನ್ನ ಮೊದಲನ್ನು , ಮಧ್ಯವನ್ನು , ಕೊನೆಯನ್ನು ನಾನು ನೋಡುತ್ತಿಲ್ಲ, 


“ಅನೇಕಬಾಹೂದರವಕ್ಚನೇತ್ರಂ' ಇತ್ಯತ್ರಾಪಿ ಅನೇಕನಯನಮಿತ್ಯತ್ರೇವಾ- 
ನೇಕಶಬ್ದೋ5ನಂತವಾಚೀ | ಪ್ರಾಗುಕ್ತಾನುವಾದರೂಪತ್ವಾದಪೌನರುಕ್ತಮ್‌ । 
ಸರ್ವತಃ ಸರ್ವಸ್ಮಿನ್‌ ದೇಶೇ ಅನಂತಾನ್ಯಪರಿಮಿತ ರೂಪಾಣಿ ಯಸ್ಯ ತಮ್‌ | ಹೇ 
ವಿಶ್ಲ್ಷರೂಪ ಪೂರ್ಣರೂಪ ! "ಸರ್ವಂ ಸಮಸ್ತಂ ವಿಶ್ವಂ ಚ ಅನಂತಂ ಪೂರ್ಣಮೇವ 
ಚ ' ಇತ್ಯುಕ್ತಃ । ವಿಶ್ವೇಶ್ವರ ಜಗತ್ಪತೇ | ತವಾದಿಂ ಮಧ್ಯಮ್‌ ಅಂತಂ ವಾನ 
ಪಶ್ಯಾಮಿ | ನಃ ತ್ರಿರುಕಿರಾದರಾರ್ಥಾ | ಅತ ಏವಾದ್ಯಂತಯೋರಭಾವಾದೇವ 
ಮಧ್ಯಾಭಾವಸಿದ್ದೌ ಪುನರ್ಮಧ್ಯಂ ನೇತ್ಯುಪಚಾರನಿವೃತ್ತರ್ಥಮ್‌ 11 16 11 


ಅನುವಾದ- "ಅನೇಕಬಾಹೂದರವಕ್ಚನೇತ್ರಂ' ಎಂಬಲ್ಲಿ ಹಿಂದೆ ಹೇಳಿದ ಅನೇಕ- 
ವಕ್ತನಯನಂ ಎಂಬಲ್ಲಿ ಹೇಳಿದಂತೆ ಅನೇಕ ಶಬ್ದವು ಅನಂತ ಎಂಬ ಅರ್ಥವನ್ನು ಹೇಳುತ್ತದೆ. 
ಹಿಂದೆ ಹೇಳಿದ್ದನ್ನು ಅನುವಾದಿಸಿ ಹೆಚ್ಚಿನ ವಿಧಾನ ಮಾಡುವುದರಿಂದ ಪೌನರುಕ್ಕದೋಷಕ್ಕೆ 
ಅವಕಾಶವಿಲ್ಲ ಸರ್ವತಃ- ಎಲ್ಲ ದೇಶಗಳಲ್ಲೂ ಅನಂತ, ಪರಿಮಿತಿ ಇಲ್ಲದ ರೂಪವುಳ್ಳವ 
ಎಂದರ್ಥ. ಹೇ ವಿಶ್ಷರೂಪ ಪೂರ್ಣರೂಪವುಳ್ಳವನೇ. ಸರ್ವ, ಸಮಸ್ತ, ವಿಶ್ವಅನಂತ, ಪೂರ್ಣ 


ಅಧ್ಯಾಯ 11 647 


ಎಂಬುದಾಗಿ ಎಶ್ಟಶಬ್ದಕ್ಕೆ ಪೂರ್ಣವೆಂದೇ ಅರ್ಥವು ಹೇಳಿದೆ. ವಿಶ್ಲೇಶರ = ಜಗತ್ತಿನ ಸ್ವಾಮಿಯೇ 
ನಿನ್ನ ಮೊದಲನ್ನು ಮಧ್ಯವನ್ನು ಕೊನೆಯನ್ನಾಗಲೀ ನೋಡುತ್ತಿಲ್ಲ. ಇಲ್ಲವೆನ್ನುವ ಅರ್ಥವುಳ್ಳ 
"ನಂಜ್‌' ಶಬ್ದವನ್ನು ಒಮ್ಮೆ ಹೇಳಿದರೂ ಪ್ರತ್ಯೇಕವಾಗಿ ಅನ್ವಯ ಮಾಡಲು ಬರುತ್ತಿತ್ತು. ನಿನ್ನ 
ಮೊದಲು, ಮಧ್ಯ, ಅಂತ್ಯಗಳು ಇಲ್ಲವೇ ಇಲ್ಲ ಎಂಬ ವಿಚಾರದಲ್ಲಿ ಆದರವನ್ನು ಸೂಚಿಸಲು 
ಮೂರು ಬಾರಿ ಪ್ರತ್ಯೇಕವಾಗಿ ಹೇಳಿದೆ. ಮೊದಲು ತುದಿ ಇಲ್ಲದಿರುವುದರಿಂದಲೇ ಮಧ್ಯ 
ಇಲ್ಲವೆಂದು ಸಿದ್ದಿಸುತ್ತದೆ. ಹಾಗಿದ್ದರೂ ಮತ್ತೆ ಮಧ್ಯವಿಲ್ಲವೆಂದು ಹೇಳಿದ್ದು ಈ ಮಾತು ಕೇವಲ 
ಬಾಯಿಮಾತಿನ ಔಪಚಾರಿಕವಾದ ಮಾತಲ್ಲ. ವಾಸ್ತವವಾಗಿಯೂ ಅವನಿಗೆ ಮಧ್ಯವಿಲ್ಲವೆಂಬ 
ಆಶಯದಿಂದ ಹೇಳಿದೆ. ॥1 16 ॥ 


ಕಿರೀಟಿನಂ ಗದಿನಂ ಚಕ್ರಿಣಂ ಚ 
ತೇಜೋರಾಶಿಂ ಸರ್ವತೋ ದೀಪ್ತಿಮಂತಮ್‌ । 
ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್‌ 
ದೀಪ್ತಾನಲಾರ್ಕದ್ಯುತಿಮಪ್ರಮೇಯಮ್‌ Hl 17 ॥ 


ಅರ್ಥ- ಕಿರೀಟ, ಗದೆ, ಚಕ್ರ ಗಳನ್ನು ಧರಿಸಿರುವವನು . ತೇಜೋರಾಶಿಯಾಗಿರುವವನು. 
ಎಲ್ಲೆಡೆಯು ಕಾಂತಿಯನ್ನು ಸೂಸುವ, ಕಣ್ಣುಕುಕ್ಕುವ, ನೋಡಲಾಗದ ಎಲ್ಲೆಡೆಯಿಂದಲೂ 
ಬೆಳಗಿದ ಅಗ್ನಿಸೂರ್ಯರಂತೆ ಬೆಳಗುತ್ತಿರುವ ಅಪರಿಮಿತಕಾಂತಿಯುಳ್ಳ ನಿನ್ನನ್ನು 


ನೋಡುತ್ತಿರುವೆನು. 
ದೀಪ್ರಯೋರನಲಾರ್ಕಯೋರ್ದ್ದ್ಯುತಿರಿವ ದ್ಯುತಿಃ ಪ್ರಕಾಶೋ ಯಸ್ಯ ತಮ್‌ 
ಇತ್ಯುಕ್ತಾ ಪ್ರಾಪ್ತಪರಿಮಿತಿಶಂಕಾವ್ಯದಾಸಾಯೋಕ್ತಮಪ್ರಮೇಯಮಿತಿ ಅಮಿತ- 


ದ್ಯುತಿಮಿತ್ಯರ್ಥಃ 11 17 11 


ಅನುವಾದ- ಬೆಳಗಿದ ಅಗ್ನಿಸೂರ್ಯರ ಕಾಂತಿಯಂತೆ ಕಾಂತಿ - ಪ್ರಕಾಶವುಳ್ಳವನು ಎಂಬ 
ಮಾತಿನಿಂದ ಭಗವಂತನ ಕಾಂತಿಗೆ ಪರಿಮಿತಿ ಇದೆಯೇ ? ಎಂಬ ಶಂಕೆ ಬಂದೀತು. ಅದನ್ನು 
ನಿರಾಕರಿಸಲು ಅಪ್ರಮೇಯಂ ಎ ಅಪರಿಮಿತಕಾಂತಿಯುಳ್ಳವನು ಎಂದಿರುವರು. ॥ 17 || 
ನೀನು ಧರ್ಮರಕ್ತಕ 


ತ್ವಮಕ್ಟರಂ ಪರಮಂ ವೇದಿತವ್ಯಂ 
ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಮ್‌ । 


648 ಗೀತಾವಿವೃತಿ 


ತ್ವಮವ್ಯಯಃ ಶಾಶ್ಚತಧರ್ಮಗೋಪ್ತಾ 
ಸನಾತನಸ್ತಂ ಪುರುಷೋ ಮತೋ ಮೆ 11 18 11 


ಅರ್ಥ- ನೀನು ಪರಮಾಕ್ಷರನೆಂದು ತಿಳಿಯಲ್ಲಡುವವನು. ನೀನು ಈ ಜಗತ್ತಿಗೆ 
ಮುಖ್ಯಾಶ್ರಯನು, ನೀನು ಯಾವ ವಿಕಾರವಿಲ್ಲದವನು. ಹ್ರಾಸವಿಲ್ಲದವನು. ನೀನು ಅನಾದಿ 


ಪರಂಪರೆಯಿಂದ ಬಂದ ಧರ್ಮದ ರಕ್ಷಕನು. ಅನಾದಿನಿತ್ಯಪುರುಷನು ಎಂದು ನಾನು 
ತಿಳಿದಿರುವೆನು. 


ಪರಂ ನಿಧಾನಂ ಮುಖ್ಯಾಶ್ರಯಃ । ಶಾಶತಧರ್ಮಗೋಪ್ತಾ ಅನಾದಿ- 
ಪರಂಪರಾಪ್ರಾಪ್ತಧರ್ಮರಕ್ಷಕಃ । ಅವ್ಯಯೋ ಹ್ರಾಸಹೀನಃ ಸನಾತನೋಠ- 
ನಾದಿನಿತ್ಯಃ ಪುರುಷೋ ಮೇ ಮತಃ ॥। 18 ॥ 


ಅನುವಾದ- ಪರಂ ನಿಧಾನಂ- ಮುಖ್ಯಾಶ್ರಯನು, ಶಾಶ್ಚತಧರ್ಮಗೋಪ್ತಾ- ಅನಾದಿ 
ಪರಂಪರೆಯಿಂದ ಬಂದ ಧರ್ಮದ ರಕ್ಷಕನು. ಅವ್ಯಯಃ- ಹ್ರಾಸವಿಲ್ಲದವನು, ಸನಾತನಃ- 
ಮೊದಲು ಕೊನೆ ಇಲ್ಲದ ಪುರುಷನೆಂದು ನಾನು ತಿಳಿದಿರುವೆನು. 1118 ॥ 


ನಿನಗೆ ಮೊದಲು-ಕೊನೆಗಳಿಲ್ಲ. ನಿನ್ನ ಅನಂತ ಶಕ್ತಿಯಿಂದ ಎಲ್ಲ ವಿಶ್ವ ಬೆಳಗುತ್ತಿದೆ 


ಅನಾದಿಮಧ್ಯಾಂತಮನಂತವೀರ್ಯಮ್‌ 
ಅನಂತಬಾಹುಂ ಶಶಿಸೂರ್ಯನೇತ್ರಮ್‌ । 
ಪಶ್ಯಾಮಿ ತ್ವಾಂ ದೀಪ್ರಹುತಾಶವಕ್ತಂ 
ಸ್ವತೇಜಸಾ ವಿಶ್ವಮಿದಂ ತಪಂತಮ್‌ 11 19 ॥| 


ಅರ್ಥ- ನೀನು ಗುಣಗಳಿಂದ ಮೊದಲು, ಮಧ್ಯ , ತುದಿ ಇಲ್ಲದವನು . ಅನಂತವೀರ್ಯ, 
ಅನಂತ ಬಾಹುಗಳುಳ್ಳವನು . ಚಂದ್ರ ಸೂರ್ಯರು ನಿನ್ನ ಕಣ್ಣನ್ನು ಆಶ್ರಯಿಸಿರುವರು. ನಿನ್ನ 
ಕಣ್ಣಿಂದ ಹುಟ್ಟಿದವರು. ಬೆಳಗುವ ಅಗ್ನಿಯು ನಿನ್ನ ಮುಖದಲ್ಲಿದ್ದಾನೆ. ನಿನ್ನ ಮುಖದಿಂದ 
ಹುಟ್ಟಿದ್ದಾನೆ. ನಿನ್ನ ತೇಜಸ್ಸಿನಿಂದ ಈ ಜಗತ್ತನ್ನೇ ಬೆಳಗುವ, ಬೆಚ್ಚಗಿಡುವ ನಿನ್ನನ್ನು ನೋಡುತ್ತಿರುವನು. 


ಅನಾದಿಮಧ್ಯಾಂತಂ ಆದಿಮಧ್ಯಾಂತಶೂನ್ಯಮ್‌ | ಗುಣತೋತತ್ರಾದಿ- 
ಮಧ್ಯಾಂತಹೀನತ್ನಮುಚ್ಛತೇ | "ನಾಂತಂ ನ ಮಧ್ಯಂ' ಇತ್ಯತ್ರ ದೇಶತಃ | ಅತೋ 
ನ ಪೌನರುಕ್ಕಮ್‌ | ಶಶಿಸೂರ್ಯಾ ನೇತ್ರಯೋರ್ಯಸ್ಯ ತಮಿತಿ ವಾ 
ಜನ್ಯಜನಕಭಾವೇನ ವಾಂಭೇದೋಕ್ತಿಃ ದೇವಾನಾಂ 


ಅಧ್ಯಾಯ 11 649 


ಬಹುರೂಪತ್ಹಾದನೇಕಾಶ್ರಯತ್ನಂ ಯುಕ್ತಮಿತಿ "ಚಂದ್ರಮಾ ಮನಸೋ ಜಾತ' 
(ಯಗ್ಗೇದಖಿಲೇಷು) ಇತಿ ಮನೋಜಾತತಯಾತದಾಶ್ರ ಯತ್ನಮಪೃವಿರುದ್ಧಮ್‌ । 
ದೀಪ್ರಹುತಾಶವಕ್ತಮಿತಿ ಜನ್ಯಜನಕಭಾವೇನಾಶ್ರಯಾಶ್ರಯಿಭಾವೇನ ವೇತಿ 
ಧ್ಯೇಯಮ್‌ (ಜ್ಞೇಯಮ್‌) Il 19 11 


ಅನುವಾದ- ಹಿಂದೆ "ನಾಂತಂ ನ ಮಧ್ಯಂ' ಎಂಬಲ್ಲಿ ಭಗವಂತನಿಗೆ ದೇಶದಿಂದ ಆದಿ 
ಮಧ್ಯ ಅಂತ್ಯವಿಲ್ಲವೆಂದು ಹೇಳಿದೆ. ಈ ಶ್ಲೋಕದಲ್ಲಿ ಅನಾದಿ ಮಧ್ಯಾಂತಂ- ಆದಿ ಮಧ್ಯ ಕೊನೆ 
ಯಿಲ್ಲದವನೆಂದು ಗುಣಗಳಿಂದ ತುದಿಮಧ್ಯ ಕೊನೆಯಿಲ್ಲವೆಂದು ಹೇಳುತ್ತಿದ್ದಾರೆ. ಆದ್ದರಿಂದ 
ಪೌನರುಕ್ತ್ಯದೋಷಕ್ಕೆ ಅವಕಾಶವಿಲ್ಲ ಚಂದ್ರಸೂರ್ಯರು ಇವನ ಕಣ್ಣಿನಲ್ಲಿದ್ದಾರೆ. ಅಥವಾ 
ಚಂದ್ರಸೂರ್ಯರಿಗೆ ಇವನ ಕಣ್ಣುಕಾರಣವಾಗಿದೆ ಎಂಬರ್ಥದಲ್ಲಿಚಂದ್ರಸೂರ್ಯರೇ ಇವನ 
ಕಣ್ಣು ಎಂದು ಹೇಳಿದ್ದಾರೆ. ಯಗ್ಗೇದಖಿಲದಲ್ಲಿ "ಚಂದ್ರಮಾ ಮನಸೋ ಜಾತಃ' ಎಂಬುದಾಗಿ 
ಚಂದ್ರನು ಭಗವಂತನ ಮನಸಿನಿಂದ ಹುಟ್ಟಿದವನಾಗಿ ಅವನ ಮನಸನ್ನು ಆಶ್ರಯಿಸಿದ್ದಾನೆ 
ಎಂದಿದ್ದರೂ ದೇವತೆಗಳಿಗೆ ಅನೇಕ ರೂಪಗಳಿರುವುದರಿಂದ ಅನೇಕ ಕಡೆ ಇರುವುದು ವಿರುದ್ಧವಲ್ಲ 
ದೀಪ್ರಹುತಾಶ ವಕ್ತ್ರಂ ಭಗವಂತನ ಮುಖವು ಬೆಳಗುವ ಅಗ್ನಿಗೆ ಕಾರಣವೆಂದು ಅಥವಾ 
ಆಶ್ರಯವೆಂದು ಅರ್ಥವನ್ನು ತಿಳಿಯಬೇಕು. ॥ 19 ॥ 


ದ್ಯಾವಾಪೃಥಿವ್ಯೋರಿದಮಂತರಂ ಹಿ 
ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ । 
ದೃಷ್ಟ್ವಾನದ್ಭುತಂ ರೂಪಮುಗ್ರಂ ತವೇದಂ 


೪ ಬವ 


ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್‌ Il 20 11 


ಅರ್ಥ- ದ್ಯು-ಪೃಥಿವೀಲೋಕಗಳ ಈ ನಡುಭಾಗವನ್ನು ಒಂದು ರೂಪದಿಂದ 
ವ್ಯಾಪಿಸಿರುವಿ. ಬೇರೆ ರೂಪಗಳಿಂದ ಎಲ್ಲಾ ದಿಕ್ಕುಗಳಿಂದ ವ್ಯಾಪಿಸಿರುವಿ. ಮಹಾತ್ಮನೇ ! ನಿನ್ನ 
ಅದ್ಭುತವಾದ, ಭಯಂಕರದಂತಿರುವ ರೂಪವನ್ನು ನೋಡಿ ಮೂರು ಲೋಕದಲ್ಲಿರುವ ಬಹಳ 
ಭಕ್ತರು ಭಯಗೊಂಡಿದ್ದಾರೆ. ಈ ರೂಪವನ್ನು ಮನಸಿನಿಂದ ಅನುಸಂಧಾನ ಮಾಡಿ ಭಯ 
ಗೊಂಡಿರುವ ಮೂರುಲೋಕದಲ್ಲಿರುವ ಭಕ್ತರೂ ಅಭಕ್ತರೂ ನನ್ನಂತೆಯೇ ಬಹಳ ಭಯ 
ಗೊಂಡಿರುವರು. 


ದ್ಯಾವಾಪೃಥಿವ್ಯೋರಿದಮಂತರಂ ಮಧ್ಯಂ ಏಕೇನ ತ್ವಯಾ ಏಕರೂಪೇಣ 
(ತ್ವಯಾ) ವ್ಯಾಪ್ತಮ್‌ | ರೂಪಾಂತರೈಸ್ತು ಸರ್ವಾ ದಿಶೋ ವ್ಯಾಪ್ತಾ ಇತ್ಯರ್ಥ: । 


650 ಗೀತಾವಿವೃತಿ 


ತ್ಹಯೇತ್ಯೇಕವಚನೇನೈವೈಕೇನೇತಿ ಲಾಭೇ ಪುನರೇಕೇನೇತ್ಯುಕ್ತಿಃ ಏಕೇನ ರೂಪೇಣ 
ದ್ಯಾವಾಪೃಥಿವ್ಯಂತರವ್ಯಾಪ್ತಿಸೂಚನಾಯ | ಹೇ ಮಹಾತ್ಮಂಸ್ತವೇದಮುಗ್ರಂ 
ಭಯಂಕರಮದ್ಭುತಂ ರೂಪಂ ದೃಷ್ಟ್ವಾ ಲೋಕತ್ರಯಂ ಪ್ರವ್ಯಥಿತಂ ಅತಿಭೀತಂ 
ಪಶ್ಯಾಮೀತ್ಯನ್ನಯಃ | ಭೂಮೇರ್ಭಾರಹಾರಾಯ ಪ್ರವೃತ್ತತ್ನಾದುಗಮಿವ ನ 
ತೂಗ್ರಮೇವ । ತದುಗ್ರತ್ತಮಪಿ ಕೇಷಾಂಚಿತ್‌ ಸಂಹಾರ್ಯತ್ನಕಾರಣವಿಶೇಷಾ- 
ದನಭ್ಯಾಸರೂಪಕಾರಣಾದ್ವಾ । ಅಭ್ಯಾಸೇ ತು ಆನಂದ ಏವ ತದ್ಧರ್ಶನಾದ್‌ 
ಭವತಿ | ಅತ್ರ ಲೋಕತ್ರಯಪದೇನ ಲೋಕತ್ರಯಸ್ವಭಕ್ತವರ್ಗಗ್ರ ಹಃ | ಅಭಕ್ತಾನಾಂ 
ತದ್‌ದೃಷ್ಟೇರೇವಾಭಾವಾತ್‌ | ಯದ್ದಾತದ್ರೂಪಮದೃಷ್ಟ್ವಾನಪಿ ಮನಸಾ ತದನು- 
ಸಂಧಾಯೈವ ಬಿಭ್ಯಜ್ಜನಂ ದೃಷ್ಟ್ವಾನರ್ಜುನೋ5ಹಮಿವ ಏತೇಪಪಿ ದೃಷ್ಟ್ವಾ 
ಬಿಭ್ಯತೀತಿ ಬುದ್‌ಧ್ಹಾ ಲೋಕತ್ರಯಂ ಪ್ರವ್ಯಥಿತಂ ಪಶ್ಯಾಮೀತ್ಯಾಹೇತಿ 
ಜ್ಲೇಯಮ್‌ । ಅಸ್ಮಿನ್‌ ಪಕ್ಷೇ ಲೋಕತ್ರಯಶಬ್ದೋ ಭಕ್ತಾಭಕ್ತವರ್ಗಪರಃ ॥। 20 ॥ 
ಐ 
ಅನುವಾದ - ದ್ಯಾವಾ ಪೃಥಿವ್ಯೋರಿದಮಂತರಂ- ದ್ಯುಲೋಕ ಪೃಥಿವೀಲೋಕಗಳ ಈ 
ಮಧ್ಯಭಾಗವು. ಏಕೇನ ತ್ವಯಾ- ಒಂದುರೂಪವುಳ್ಳ ನಿನ್ನಿಂದ ವ್ಯಾಪ್ತವಾಗಿದೆ. ಬೇರೆ 
ರೂಪಗಳಿಂದ ಎಲ್ಲ ದಿಕ್ಕುಗಳೂ ವ್ಯಾಪಿಸಲ್ಪಟ್ಟಿವೆ ಎಂದರ್ಥ. ತ್ವಯಾ ಎಂಬಲ್ಲಿಯ ಏಕವಚನ 
ದಿಂದಲೇ ಒಬ್ಬನಿಂದ ಎಂಬರ್ಥ ಸಿದ್ಧವಾದರೂ ಮತ್ತೆ ಒಬ್ಬನಿಂದ ಎನ್ನುವ ಮಾತು ಒಂದು 
ರೂಪದಿಂದ ದ್ಯುಪೃಥಿವೀ ಲೋಕಗಳ ಮಧ್ಯವನ್ನು ವ್ಯಾಪಿಸಿರುವಿ ಎಂಬರ್ಥವನ್ನು ಸೂಚಿಸಲು 
ಇದೆ. ಹೇ ಮಹಾತ್ಮನೇ ನಿನ್ನ ಈ ಉಗ್ರ - ಭಯಂಕರವಾದ ಅದ್ಭುತರೂಪವನ್ನು ನೋಡಿ ಮೂರು 
ಲೋಕಗಳನ್ನು ಪ್ರವ್ಯಥಿತಂ- ಬಹಳ ಭಯಗೊಂಡಿದ್ದನ್ನಾಗಿ ನೋಡುತ್ತಿದ್ದೇನೆ ಎಂದು ಅನ್ವಯ 
ಎದೆ. ಭಗವಂತನ ಈ ಕೃಷ್ಣರೂಪವು ಭೂಮಿಯ ಭಾರವನ್ನು ಅಪಹರಿಸಲು ಪ್ರವೃತ್ತವಾದ್ದರಿಂದ 
ಭಯಂಕರವಾದಂತಿದೆ. ಭಯಂಕರವೇ ಆಗಿಲ್ಲ ಆ ಉಗ್ರತೆಯೂ ಕೂಡ ಕೆಲವರಿಗೆ 
ಸಂಹರಿಸಲ್ಪಡುವ ವಿಶೇಷ ಕಾರಣದಿಂದ ಅಥವಾ ಈವರೆಗೆ ನೋಡದಿರುವುದರಿಂದ ಇದೆ. 
ನೋಡಿ ಅಭ್ಯಾಸವಿರುವವರಿಗೆ ಆ ರೂಪದರ್ಶನದಿಂದ ಆನಂದವೇ ಉಂಟಾಗುತ್ತದೆ. ಇಲ್ಲಿ 
ಭಕ್ತರಲ್ಲದವರಿಗೆ ಭಗವಂತನ ಆ ರೂಪದ ದರ್ಶನವೇ ಇಲ್ಲದಿರುವುದರಿಂದ ಲೋಕತ್ರಯವೆಂಬ 
ಶಬ್ದದಿಂದ ಮೂರು ಲೋಕದಲ್ಲಿರುವ ಭಕ್ತರ ಸಮೂಹ ಎಂದರ್ಥವನ್ನು ಗ್ರಹಿಸಬೇಕು. ಅಥವಾ 
ಆ ರೂಪವನ್ನು ನೋಡದೆಯೇ ಮನಸಿನಿಂದ ಅನುಸಂಧಾನ ಮಾಡಿಯೇ ಹೆದರುವ ಜನರನ್ನು 
ನೋಡಿ ಅರ್ಜುನನು ನನ್ನಂತೆ ಇವರು ನೋಡಿ ಹೆದರುತ್ತಿದ್ದಾರೆ ಎಂದು ತಿಳಿದು, ಹೆದರಿದ 
ಮೂರು ಲೋಕವನ್ನು ನೋಡುತ್ತಿದ್ದೇನೆ ಎಂದು ಹೇಳುತ್ತಾನೆ ಎಂದರ್ಥ ತಿಳಿಯಬೇಕು . ಈ 
ಪಕ್ಷದಲ್ಲಿ ಲೋಕತ್ರಯಶಬ್ದವು ಭಕ್ತರನ್ನು ಮತ್ತು ಅಭಕ್ತರನ್ನು ಹೇಳುತ್ತದೆ. ॥120 ॥1 


ಅಧ್ಯಾಯ 11 651 
ಅಚ್ಚರಿಕಂಗಳಿಂದ ವೀಕ್ಷಿಸುತಿಹರು ನಿನ್ನ ಎಲ್ಲರೂ 


ಅಮೀ ಹಿ ತ್ವಾ ಸುರಸಂಘಾ ವಿಶಂತಿ 
ಕೇಚಿದೀತಾಃ ಪ್ರಾಂಜಲಯೋ ಗ್ಲಣಂತಿ । 
ಬ ಲ 
ಸ್ಪಸ್ತೀತ್ಯುಕ್ತಾ ಯ ಮಹರ್ಷಿಸಿದ್ದಸಂಘಾಃ 
ಸ್ತುವಂತಿ ತ್ವಾಂ ಸುತಿಭಿಃ ಪುಷ್ಕಲಾಭಿಃ 11 21 I 


ಅರ್ಥ- ಈ ಮುಕ್ತರಾದ ದೇವತೆಗಳ ವರ್ಗಗಳು ನಿನ್ನನ್ನು ಪ್ರವೇಶಿಸುತ್ತಿರುವರು. ಕೆಲವರು 
ಭೀತರಾಗಿ ಅಂಜಲಿಬದ್ಧರಾಗಿ ಸ್ಟೋತ್ರ ಮಾಡುತ್ತಿರುವರು ಮಹರ್ಷಿಗಳ ಸಿದ್ದರ ಸಮೂಹಗಳು 
ಜಗತ್ತಿಗೆ ಮಂಗಳವಾಗಲಿ ಎಂದು ಈ ನಿನ್ನ ಗುಣಗಳಿಂದ ತುಂಬಿರುವ ಸ್ತೋತ್ರಗಳಿಂದ ನಿನ್ನನ್ನು 
ಸ್ತುತಿಸುತ್ತಿರುವರು. 

ಅನ್ಯದಪಿ ಸ್ವದೃಷ್ಟಮಾಹಾರ್ಜುನಃ- ಅಮೀ ಹೀತಿ ॥ ಸುರಸಂಘಾಃ ಮುಕ್ತ- 

ದೇವವರ್ಗಾಃ | "ಪ್ರವೇಶೋ ನಿರ್ಗಮಶ್ಚೈವ ಮುಕ್ತಾನಾಂ ಸ್ನೇಚ್ಛಯಾ ಭವೇತ್‌' 

ಇತಿ ವಚನಾತ್‌ | ತೇನ “ಪಶ್ಯಾಮಿ ದೇವಾಂಸ್ತವ ದೇವ ದೇಹ' ಇತ್ಯನೇನ ನ 

ಪೌನರುಕ್ಕಮ್‌ । ಅತ್ರ ಮುಕ್ತಾನಾಂ ತತ್ರಾಮುಕ್ತಾನಾಂ ಉಕ್ತೇಃ । ಪುಷ್ಕಲಾ- 

ಭಿರ್ಗುಣಪೂರ್ಣಾಭಿಃ ಸ್ತುತಿಭಿಃ ಸ್ತುವಂತಿ 11211 

ಅನುವಾದ- ಅರ್ಜುನ ತಾನು ನೋಡಿದ ಬೇರೆ ವಿಚಾರವನ್ನೂ “ಅಮೀ ಹಿ' ಮುಂತಾಗಿ 
ಹೇಳುತ್ತಿದ್ದಾನೆ. ಮುಕ್ತರಿಗೆ ತಮ್ಮಿಚ್ಛೆಗೆ ಅನುಸಾರವಾಗಿ ಭಗವಂತನಲ್ಲಿ ಪ್ರವೇಶವೂ ಹೊರಗೆ 
ಬರುವಿಕೆಯೂ ಇದೆ ಎಂಬ ಮಾತಿನಂತೆ ಇಲ್ಲಿ"ಸುರಸಂಘಾಃ' ಎಂದರೆ ಮುಕ್ತರಾದ ದೇವತೆಗಳ 
ಸಮೂಹಗಳು ಎಂದರ್ಥ. ಹೀಗರ್ಥ ಮಾಡಿರುವುದರಿಂದ ಈ ಶ್ಲೋಕದಲ್ಲಿ ಮುಕ್ತರನ್ನೂ ಹಿಂದೆ 
ಅಮುಕ್ತರನ್ನೂ ಹೇಳಿರುವುದರಿಂದ, ಈ ಹಿಂದೆ ದೇವನೇ ! ನಿನ್ನ ದೇಹದಲ್ಲಿರುವ ದೇವತೆಗಳನ್ನು 
ನೋಡುತ್ತಿರುವೆನು ಎಂಬ ಮಾತಿನಿಂದ ಪುನರುಕ್ತಿದೋಷವಿಲ್ಲ. ಪುಷ್ಕಲಾಭಿಃ- ಗುಣಗಳಿಂದ 
ತುಂಬಿರುವ ಸ್ರೋತ್ರಗಳಿಂದ ಸ್ತುತಿಸುತ್ತಾರೆ. ।। 21 ॥| 


ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾ 

ವಿಶ್ವೇತಶ್ಚಿನೌ ಮರುತಶ್ಟೋಷ್ಠಪಾಶ್ಚ | 
ಗಂಧರ್ವಯಕ್ಷಾಸುರಸಿದ್ದಸಂಘಾ 

ಎೀಕ್ಷಂತೇ ತ್ವಾಂ ವಿಸ್ಥಿತಾಶ್ಚೈವ ಸರ್ವೇ 11 22 1 


ಹ ಗೀತಾವಿವೃತಿ 


ಅರ್ಥ - ಯಾವ ರುದ್ರರೂ, ಆದಿತ್ಯರೂ , ವಸುಗಳೂ, ಸಾಧ್ಯರೂ, ವಿಶ್ವೇದೇವತೆಗಳೂ, 
ಅಶ್ವಿನೀದೇವತೆಗಳೂ, ಮರುತ್ತುಗಳೂ, ಊಪಷ್ಠಪರೆನಿಸುವ ಪಿತೃಗಳೂ, ಗಂಧರ್ವ, ಯಕ್ಷ , 
ಅಸುರ, ಸಿದ್ದರ ಸಮೂಹಗಳು ಈ ಎಲ್ಲರೂ ಆಶ್ಚರ್ಯಗೊಂಡವರಾಗಿ ನಿನ್ನನ್ನು ನೋಡುತ್ತಿದ್ದಾರೆ. 
ಊಷ್ಟಪಾಃ ಪಿತರಃ "ಊಷ್ಠ್ಕಭಾಗಾ ಹಿ ಪಿತರ' ಇತಿ ಶ್ರುತೇಃ | ಗಂಧರ್ವಾ- 
ದೀನಾಂ ಸಂಘಾಃ ॥। 22 ॥ 


ಅನುವಾದ- "ಪಿತೃಗಳು ಊಷ್ಠಭಾಗವುಳ್ಳವರು' ಎಂದು ಶ್ರುತಿ ಇರುವುದರಿಂದ 
"ಊಷ್ಟಪಾಃ' ಎಂದರೆ ಪಿತೃಗಳು ಎಂದರ್ಥ. ಗಂಧರ್ವ ಮುಂತಾದವರ ಸಮೂಹಗಳು. 
|| 22 || 


ರೂಪಂ ಮಹತ್ತೇ ಬಹುವಕ್ತನೇತ್ರಂ 
ಮಹಾಬಾಹೋ ಬಹುಬಾಹೂರುಪಾದಮ್‌ । 
ಬಹೂದರಂ ಬಹುದಂಷ್ಟಾಕರಾಲಂ 


ದೃಷ್ಟ್ವಾ ಲೋಕಾಃ ಪ್ರವೃಥಿತಾಸ್ತಥಾನಹಮ್‌ 1123 ॥ 


ಅರ್ಥ- ಹೇ ಮಹಾಬಾಹುವುಳ್ಳವನೇ ! ನಿನ್ನ ಈ ಮಹಾರೂಪವು ಅನಂತ ಮುಖ 
ಕಣ್ಣುಗಳುಳ್ಳದ್ದು ಅನಂತ ಬಾಹು, ತೊಡೆ, ಪಾದಗಳುಳ್ಳದ್ದು . ಅನಂತ ಉದರಗಳುಳ್ಳದ್ದು. 
ಅನಂತ ಕೋರೆ ಹಲ್ಲುಗಳಿಂದ ಭಯಂಕರವಾದದ್ದು. ಇದನ್ನು ನೋಡಿರುವ ಭಕ್ತರೂ ಹಾಗೂ 


ನಾನೂ ಹೆದರಿರುವೆವು. ಭಕ್ತರೂ ಅಭಕ್ತರೂ ಮನಸಿನಿಂದ ಅನುಸಂಧಾನ ಮಾಡಿಯೇ 
ಹೆದರಿರುವರು. 


ಬಹುದಂಷ್ಟಾಭಿಃ ಕರಾಲಂ ವಿರೂಪಮ್‌ । ಲೋಕಾಃ ಭಕ್ತವರ್ಗಾಃ 1 
ಭಕ್ತಾಭಕ್ತವರ್ಗಾರ್ಥತ್ವೇ ತು ಲೋಕತ್ರಯಮಿತೃತ್ರೇವಾಭಿಪ್ರಾಯೋ ಧ್ಯೇಯಃ । 
ತಥಾಂಹಮಪಿ ಪ್ರವ್ಯಥಿತಃ 11 23 11 


ಅನುವಾದ - ಅನೇಕ ಕೋರೆ ಹಲ್ಲುಗಳಿಂದ ಕರಾಳವಾಗಿದೆ. ವಿರೂಪವಾಗಿದೆ. ಲೋಕಗಳು: 
ಭಕ್ತವರ್ಗಗಳು . ಭಕ್ತರ ಅಭಕ್ತರ ವರ್ಗಗಳು ಎಂಬರ್ಥದಲ್ಲಿ ಲೋಕತ್ರಯಂ ಎಂಬ 20ನೇ 
ಶ್ಲೋಕದ ಪದಕ್ಕೆ ಎಂಬಂತೆ ಭಗವಂತನ ರೂಪವನ್ನು ಮನಸ್ಸಿನಿಂದ ಅನುಸಂಧಾನ ಮಾಡಿಯೇ 

ಹೆದರಿದವರು ಎಂಬ ಆಶಯವನ್ನು ತಿಳಿಯಬೇಕು . ಹಾಗೆಯೇ ನಾನೂ ಹೆದರಿರುವೆನು. 
1123 || 


ಅಧ್ಯಾಯ 11 653 


ಗಗನಚುಂಬಿಯಾದ ನಿನ್ನ ರೂಪ ಗಾಬರಿವುಂಟುಮಾಡಿದೆ 


ನಭಃಸ್ತೃಶಂ ದೀಪ್ರಮನೇಕವರ್ಣಂ 
ವ್ಯಾತ್ತಾನನಂ ದೀಪ್ರವಿಶಾಲನೇತ್ರಮ್‌ । 
ದೃಷ್ಟಾ ಸ ಹಿ ತ್ಚಾಂ ಪ್ರವ್ಯಥಿತಾಂತರಾತ್ಮಾ 
ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ 11 24 ॥ 
ಅರ್ಥ- ಎಲ್ಲೆಡೆ ವ್ಯಾಪಿಸಿರುವ, ಎಲ್ಲೆಡೆ ಪ್ರವೇಶಿಸಿರುವವನೇ | ನಿನ್ನೀ ರೂಪವು ಆಕಾಶವನ್ನು 
ಮುಟ್ಟುತ್ತಿದೆ. ಬೆಳಗಿದೆ. ಅನೇಕ ಬಣ್ಣವುಳ್ಳದ್ದು. ತೆರೆದ ಬಾಯಿಯುಳ್ಳದ್ದು. ಬೆಳಗಿದ 
ವಿಶಾಲವಾದ ಕಣ್ಣುಗಳುಳ್ಳದ್ದು . ಈ ನಿನ್ನನ್ನು ನೋಡಿ ನನ್ನ ಮನಸ್ಸು ಬೆದರಿದೆ. ಧೈರ್ಯವನ್ನು 
ಪಡೆಯುತ್ತಿಲ್ಲ ಸುಖವನ್ನು ಹೊಂದುತ್ತಿಲ್ಲ. 
ವ್ಯಾತ್ತಾನನಂ ವಿವೃತಮುಖಮ್‌ ಅಂತರಾತ್ಥಾ ಮನಃ | ನ ವಿಂದಾಮಿ ನ 
ಪ್ರಾಪ್ನೋಮಿ ।ಶಮಂಸುಖಂಚ ನ ವಿಂದಾಮಿ।ನ ಪ್ರಾಪ್ನೋಮಿ | ವಿಷ್ಣುಶಬ್ದಾರ್ಥ 
ಉಕ್ತಃ ದಶಮೇತಧ್ಯಾಯೇ ॥ 24 ॥ 


ಅನುವಾದ- ವ್ಯಾತ್ತಾನನಂ- ತೆರೆದ ಬಾಯಿಯುಳ್ಳದ್ದು . ಅಂತರಾತ್ಮಾ- ಮನಸ್ಸು ನ 
ವಿಂದಾಮಿ- ಪಡೆಯುತ್ತಿಲ್ಲ. ಶಮಂ: ಸುಖವನ್ನು ಹೊಂದುತ್ತಿಲ್ಲ. ವಿಷ್ಣುಶಬ್ದದ ಅರ್ಥವನ್ನು 
10ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿಹೇಳಿದೆ. ॥ 24 ॥ 


ದಂಷ್ಟಾಕರಾಲಾನಿ ಚ ತೇ ಮುಖಾನಿ 
ದೃಷ್ಟೆ ಆವೆ ಕಾಲಾನಲಸನ್ನಿಭಾನಿ 
ದಿಶೋ ನ ಜಾನೇ ನ ಲಭೇ ಚ ಶರ್ಮ 
ಪ್ರಸೀದ ದೇವೇಶ ಜಗನ್ನಿವಾಸ j 11 25 11 


ಅರ್ಥ- ಕೋರೆ ಹಲ್ಲುಗಳಿಂದ ವಿಕೃತಗಳಾದ ಪ್ರಳಯಕಾಲದ ಅಗ್ನಿಯಂತೆ ಜ್ವಲಿಸುವ ನಿನ್ನ 
ಮುಖಗಳನ್ನು ನೋಡಿಯೇ ದಿಜ್ಞೂಢನಾಗಿರುವೆನು. ಸುಖವನ್ನು ಹೊಂದುತ್ತಿಲ್ಲ. 
ದೇವಶ್ರೆ ೇಷ್ಠನೇ |! ಜಗದಾಧಾರನೇ | ನನ್ನಲ್ಲಿಪ್ರಸನ್ನನಾಗು. 


ದಂಷ್ಟಾಕರಾಲಾನಿ ದಂಷ್ಟಾಭಿರ್ವಿರೂಪಾಣಿ | ಕಾಲೇತಿ ಪ್ರಲಯಕಾಲಾಗ್ಗಿ- 
ಸನ್ನಿಭಾನಿ ಸಮಪ್ರಭಾಣಿ 1 ನ ಜಾನೇ ನ ಜಾನಾಮಿ । ಶರ್ಮ ಸುಖಂ ಚ ನ 
ವಿಂದಾಮಿ । ಜಗನ್ನಿವಾಸ ಜಗದಾಧಾರ ॥। 25 ॥1 


654 ಗೀತಾವಿವೃತಿ 


ಅನುವಾದ- ದಂಷ್ಟಾಕರಾಲಾನಿ- ಕೋರೆಹಲ್ಲುಗಳಿಂದ ವಿಕೃತವಾಗಿರುವ. ಕಾಲವೆಂದರೆ 
ಪ್ರಳಯಕಾಲದ ಅಗ್ನಿ ಸದೃಶವಾದವುಗಳು. ಪ್ರಳಯಾಗ್ನಿಯ ಸಮಾನ ತೇಜಸ್ಸುಳ್ಳವುಗಳು. ನ 
ಜಾನೇ: ದಿಕ್ಕುಗಳನ್ನು ತಿಳಿಯುತ್ತಿಲ್ಲ, ಶರ್ಮ- ಸುಖವನ್ನು ಹೊಂದುತ್ತಿಲ್ಲ. ಜಗನ್ನಿವಾಸ- 
ಜಗದಾಧಾರನೇ ! 1125 ॥ 


ಮೃತ್ಯುವಿನಿಂದ ಆಲಿಂಗಿತರಾದ ನಮ್ಮವರು ಹಾಗೂ ಕೌರವರು 
ನಿನ್ನಲ್ಲಿ ಪ್ರವೇಶ ಪಡೆಯುತಿಹರು 
ಅಮೀ ಚ ತ್ತಾಂ ಧೃತರಾಷ್ಟ್ರಸ್ಯ ಪುತಾ: 
ಸರ್ವೇ ಸಹೈವಾವನಿಪಾಲಸಂಘೆೈಃ 
ಭೀಷ್ಠ್ಮೋ ದ್ರೋಣಃ ಸೂತಪುತ್ರಸ್ತಥಾಃಸೌ 
ಸಹಾಸ್ಮದೀಯೈರಪಿ ಯೋಧಮುಖ್ಯೆ ಃ 11 26 ॥ 


ಅರ್ಥ- ಈ ಎಲ್ಲಾ ರಾಜರ ಸಮೂಹಗಳೊಂದಿಗೆ ಈ ಧೃತರಾಷ್ಠನ ಮಕ್ಕಳೂ ನಿನ್ನ 
ಮುಖವನ್ನು ಪ್ರವೇಶಿಸುತ್ತಿದ್ದಾರೆ. ಭೀಷ್ಮ, ದ್ರೋಣ, ಹಾಗೆ ಸೂತ ಪುತ್ರನಾದ ಈ ಕರ್ಣನೂ 
ಯೋಧರಲ್ಲಿ ಶ್ರೇಷ್ಠರಾದ ನಮ್ಮವರೊಂದಿಗೆ ನಿನ್ನನ್ನು ಪ್ರವೇಶಿಸುತ್ತಿದ್ದಾರೆ. 


ತ್ವಾ ತ್ವಾಂ ಸೂತಪುತ್ರಃ ಕರ್ಣಃ | ಯೋಧಮುಖ್ಯೈಃ ಯೋಧೇಷು ಭಟೇಷು 
ಪ್ರಧಾನೈಃ ಅಸ್ಥದೀಯ್ಕೆಃ ಸಹ ॥। 26 ॥ 


ಅನುವಾದ-ತ್ಥಾ- ನಿನ್ನನ್ನು, ಸೂತಪುತ್ರಃ- ಕರ್ಣನು ಯೋಧಮುಖ್ಯೈಃ- ಯೋಧರಲ್ಲಿ 
ಭಟರಲ್ಲಪ್ರಧಾನರಾದ ನಮ್ಮವರೊಂದಿಗೆ . ।। 26 11 
ವಕ್ತಾಣಿ ತೇ ತ್ವರಮಾಣಾ ವಿಶಂತಿ 
ದಂಷ್ಠಾಕರಾಲಾನಿ ಭಯಾನಕಾನಿ । 
ಕೇಚಿದ್ದಿಲಗ್ನಾ ದಶನಾಂತರೇಷು 


ಸಂದೃಶ್ಯಂತೇ ಚೂರ್ಣಿತೈರುತ್ತಮಾಂಗೈಃ 11 27 1 


ಅರ್ಥ- ಈ ಹಿಂದೆ ಹೇಳಿದ ಧೃತರಾಷ್ಟ್ರನ ಮಕ್ಕಳೇ ಮುಂತಾದವರು ಕೋರೆ ಹಲ್ಲು] ಗಳಿಂದ 
ವಿರೂಪಗಳಾದ ಭಯಂಕರವಾದ ನಿನ್ನ ಮುಖಗಳನ್ನು ತ್ವರೆಯಿಂದ ಪ್ರವೇಶಿಸುತ್ತಿದ್ದಾರೆ. ಕೆಲವರು 
ಆ ಕಾಲದಲ್ಲಿಸಾಯುವವರು ಹಲ್ಲುಗಳ ಎಡೆಗಳಲ್ಲಿ ಸಿಕ್ಕಕೊಂಡವರಾಗಿ ಪುಡಿಪುಡಿಯಾಗಿರುವ 
ತಲೆಗಳಿಂದ ಕೂಡಿದವರಾಗಿ ಕಾಣಿಸುತ್ತಿದ್ದಾರೆ. 


ಅಧ್ಯಾಯ 11 655 


ತೇ ಪ್ರಾಗುಕ್ತದೃತರಾಷ್ಟಪುತ್ರಾದಯಃ ತೇ ತವ ವಕ್ತಾಣಿ ವಿಶಂತೀತ್ಯತ್ರ ತೇಷಾಂ 
ಭಗವನ್‌ಮುಖಾಭಿಮುಖಚೇಷ್ಟಾಭಾವೇಪಿ ಭಗವಾನೇವಾನೇಕಮುಖ್ಯೆಃ ಸೇನಾ- 
ದ್ವಯಸ್ಡಯೋಧಾನ್‌ ಗ್ರಸಿತ್ವಾ ತಿಷ್ಠತೀತ್ಯುಪಚಾರೇಣ ವಿಶಂತೀತ್ಯುಕ್ತಿಃ ಜ್ಞೇಯಾ । 
ಏವಮಗ್ರೇಅಷಿ । ಕೇಚಿತ್ತಸ್ಥಿನ್‌ ಮುಹೂರ್ತ ಏವ ಮರಿಷ್ಯಮಾಣಾಃ | ಕೇಚಿದ್‌ 
ದಶನಾಂತರೇಷು ಎಲಗ್ನಾಃ ಚೂರ್ಣಿತೈಃ ಶತಶಃ ಸೂಕ್ಷ ಪೇಖೋಪೇತಶೀರ್ಣ- 
ಘಟವತ್‌ ಶತಶಃ ಸೂಕ್ಮರೇಖೋಪೇತತಯಾ ಭಿನ್ನೈಃ ಉತ್ತಮಾಂಗೈಃ ಶಿರೋಭಿ- 
ರುಪಲಕ್ಷಿತಾಃ ಸನ್ನಃ ದೃಶ್ಯಂತೇ ಮಯೇತೃರ್ಥಃ । ಮಂದದೃಷ್ಟೀನಾಂ ಅನ್ಯೇಷಾಂ 
ತಥಾ ದೃಷ್ಟ್ಯಭಾವೇರಪ್ಯರ್ಜುನಸ್ಯ ದಿವ್ಯದೃಷಿಮತ್ತಾ ತ್ರಥಾ ದರ್ಶನಂ ಯುಕ್ತಮಿತಿ 
ಜ್ಲೇ ೀಯಮ್‌ | ಯಥಾಠನೈ ರದೃಷ್ಟಸ್ಯಾಪಿ ಪುರೂರವಸೋ ಜರಾಶಶ್ಚಿಭ್ಯಾಂ ದೃಷ್ಟಾ 
ತಥೇತಿ । ವ್ಯಕ್ತಮೇತದ್‌ವಿಷ್ಣುಧರ್ಮೇ ಏಕೋನವಿಂಶೇ5ಧ್ಯಾಯೇ | (ತಥಾಹಿ- 
ಪುರೂರವಸೋ ರೂಪಂ ದ್ರಷ್ಟುಮಾಗತಾವಶ್ಲಿನೌ ಪ್ರತಿ ಪುರೂರವಾ ರಾಜಾ 
'ತೈಲಾಭ್ಯಕ್ಷಃ ಸನ್‌ ಸ್ನಾತಃ ಭೂಷಣಯುತಃ ಸನ್‌ ಆಗಮಿಷ್ಯಾಮಿ ತದಾ ಮದ್ರೂಪಂ 
ದ್ರಷ್ಟವ್ಯಮಿತ್ಯುಕ್ತೇ "ಅಪ್ರಸಾಧಿತಮೇವಾಶು ಭವಂತಂ ವಸುಧಾಧಿಪ । ಪಶ್ಯಾವೋ 
ಭೂಷಿತಂ ತ್ವಾಂ ವೈ ವಸ್ತಾಲಂಕರಣಾನ್ನಿತಂ' ಇತೃಶ್ವಿಭ್ಯಾಮುಕ್ತೇ ತೂಷ್ಲೀಂ 
ಬಹಿರ್ಗತಸ್ಯ ರಾಜ್ನಃ ಸಾಂಗೋಪಾಂಗಾದಿಕಂ ಸರ್ವಂ ಸಮಪಶ್ಯತಾಮ್‌ । 
ಶಿರೋಲಲಾಟಬಾಹ್ನಾಸ್ಕನಯನಾದಿವಿಲೋಕನಮ್‌ । 
ಕೃತ್ನಾsಚಿರಂ ಮಹೀಪಾಲಮೂಚತುಸ್ತಾವರಿಂದಮೌ ॥ 
ಪ್ರವಿಶ್ಯ ಸ್ನಾಹಿ ಭೂಪಾಲ ಯಥಾರ್ಟೈಶ್ವ ವಿಭೂಷಣಃ । 
ವಿಭೂಷಿತತನುಂ ಭೂಯಸ್ತಾಂ ದ್ರಕ್ಸ್ಯಾಮೋ ನರೇಶ್ದರಮ್‌ ॥ 
ಆತ್ಯಶ್ವಿಭ್ಯಾಮುಕ್ತೋ ರಾಜಾ ಗೃಹಂ ಪ್ರವಿಶ್ಯ ಸ್ನಾತ್ವಾನನುಲಿಪ್ರೋ ವಸ್ತಾಲಂಕಾ- 
ರಾದಿಭೂಷಿತಃ ಸನ್ನಶ್ಚಿನೋಃ ಸಮೀಪಮಾಗತಃ ॥। ತದಾ ತೌ ತದ್ರೂಪಂ ದೃಷ್ಟ್ವಾ 
ಹಾಸಂ ಚಕ್ರತುಃ | ತದಾ ರಾಜ್ಞಾ ಹಾಸಕಾರಣೇ ಪೃಷ್ಟೇ- 
"ಶೃಣು ಭೂಪಾಲ ಸಕಲಮಾವಯೋರ್ಹಾಸಕಾರಣಮ್‌ । 
ಯುಷ್ಠದ್‌ದರ್ಶನಸಂಭೂತಂ ಕ್ಷಣಾಪಚಯಹೇತುಕಮ್‌ ॥ 


ಅತಸ್ತಸ್ಯಾಭವತ್ಪೂರ್ವಂ ಯಾದೃಶೀ ತೇ ಸ್ಪರೂಪತಾ | 
ಸಾಂಪ್ರತಂ ತಾದೃಶೀ ನೇಯಂ ಭೂಷಿತಸ್ಯಾಪಿ ಭೂಷಣೈಃ ॥ 


656 ಗೀತಾವಿವೃತಿ 


ದಿವ್ಯೇನ ಚಕ್ಸುಷಾ ಭೂಪ ಕಾಲಸ್ಯಾಸ್ಯ ಚ ತಸ್ಯ ಚ! 
ವಪುಃಪರಿಣತಿಂ ಸ್ಪಸ್ನಾತ್‌ ಪಶ್ಯಾವೋ5ಪಚಯಪ್ರದಾಮ್‌ IW’ 
ಆತ್ಯಾದಿನೇತಿ ಭಾವಃ ॥ 27 ॥ 


ಅನುವಾದ- ಈ ಹಿಂದೆ ಹೇಳಿದ ಧೃತರಾಷ್ಟನ ಮಕ್ಕಳೇ ಮುಂತಾದವರು ತೇ: ನಿನ್ನ 
ಮುಖಗಳನ್ನು ಪ್ರವೇಸಿಸುತ್ತಿದ್ದಾರೆ ಎಂಬಲ್ಲಿಅವರು ಭಗವಂತನ ಮುಖಕ್ಕೆ ಅಭಿಮುಖವಾಗಿ 
ಹೋಗದಿದ್ದರೂ ಭಗವಂತನೇ ಅನೇಕ ಮುಖಗಳಿಂದ ಎರಡು ಸೇನೆಗಳಲ್ಲಿರುವ ಯೋಧರನ್ನು 
ಮಂಗಿ ನಂತಿದ್ದಾನೆ ಎಂದರ್ಥ. ಔಪಚಾರಿಕವಾಗಿ ಅವರೇ ಪ್ರ ವೇಶಿಸುತ್ತಿದ್ದಾರೆ ಎಂಬ ಮಾತನ್ನು 
ತಿಳಿಯಬೇಕು. ಮುಂದೆಯೂ ಇದೇ ರೀತಿ ಅರ್ಥೈಸಬೇಕು. ಆ ” ಮುಹೂರ್ತದಲ್ಲೇ 
ಸಾಯುವವರು. “ಕೇಚಿತ್‌' ದಶನಾಂತರೇಷು ವಿಲಗ್ನಾಃ- ಹಲ್ಲುಗಳ ಎಡೆಗಳಲ್ಲಿ ಸಿಕ್ಕಿಕೊಂಡವರು. 
ಚೂರ್ಣಿತೈಃ- ನೂರಾರು ಸೂಕ್ಚ್ಮರೇಖೆಗಳಿಂದ ಕೂಡಿರುವುದರಿಂದ ತುಂಡಾದ ' ಉತ್ತಮಾಂಗ 
ಗಳಿಂದ - ಶಿರಸುಗಳಿಂದ ಕೂಡಗಿ ನನಗೆ ಕಾಣಿಸುತ್ತಿದ್ದಾರೆ. ಮಂದ ದೃ ಷಿಯುಳ್ಳೆ 
ಇತರರಿಗೆ ಹಾಗೆ ಕಾಣಿಸ ದಿದ್ದರೂ ದಿವ್ಯದೃಷ್ಟಿಇರುವುದರಿಂದ ಅರ್ಜುನನಿಗೆ ಹಾಗೆ ಇ ತರು 
ಉಚಿತವಾಗಿದೆ ಎಂದು ಹೀಯತೇ. ಹೇಗೆ ಬೇರೆಯವರಿಂದ ಪುರೂರವ ರಾಜನ ಮುಪ್ಪು 
ಕಾಣಿಸಲ್ಪಡದಿದ್ದರೂ ಅಶ್ವಿನೀದೇವತೆಗಳಿಂದ ಕಾಣಿಸಲ್ಪಟ್ಟಿತೋ ಅಂತೆಯೇ. ಎಷ್ಟು ಧರ್ಮದಲ್ಲಿ 
21ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿದೆ. (ಹೇಗೆಂದರೆ). ಪುರೂರವಸ್ನನ್ನು ನೋಡಲು ಬಂದ ಅಶ್ವಿನೀ 
ದೇವತೆಗಳಿಗೆ ರಾಜನು ತೈಲಾಭ್ಯಂಜನ ಮಾಡಿ, ಸ್ನಾನಮಾಡಿ, ಭೂಷಣಗಳಿಂದ ಕೂಡಿದವನಾಗಿ 
ಬರುವೆನು. ಆಗ ನನ್ನ ರೂಪವನ್ನು ನೋಡಬೇಕು ಎಂದಾಗ ಅಶ್ವಿನೀ ದೇವತೆಗಳು ಹೇಳಿದರು- 
ಭೂಮಿಪತಿಯೇ ! ಪ್ರಸಾಧನಗಳನ್ನು ಮಾಡಿಕೊಂಡಿಲ್ಲದಿದ್ದರೂ (ನಿನ್ನನ್ನು ಭೂಷಿತನನ್ನಾಗಿಯೂ 
ವಸ್ಟ್ರಾಲಂಕಾರಗಳಿಂದ ಕೂಡಿದವನನ್ನಾಗಿಯೂ) ಶೀಘ್ರವೆ ನೋಡುವೆವು ಎಂದರು. ಅಗಲೇ 
ಹೊರಗೆ ಬಂದಿರುವ ರಾಜನ ಎಲ್ಲಾ ಅಂಗಗಳಿಂದ ಕೂಡಿದ ಉಪಾಂಗಗಳನ್ನು ನೋಡಿದರು. 
ತಲೆ, ಹಣೆ, ಬಾಹುಗಳು, ಮುಖ, ಕಣ್ಣುಗಳು ಮುಂತಾದವುಗಳನ್ನು ಬೇಗನೆ ನೋಡಿ ಆ 
ಶತ್ರುಸಂಹಾರಕರು ರಾಜನಿಗೆ ಹೇಳಿದರು- ರಾಜನೇ ! ಅರಮನೆಗೆ ಪ್ರವೇಶಿಸಿ, ಸ್ನಾನ ಮಾಡು, 
ಯೋಗ್ಯವಾದ ಆಭೂಷಣಗಳಿಂದ ಅಲಂಕರಿಸಲ್ಪಟ್ಟ ಶರೀರವುಳ್ಳರಾಜನಾದ ನಿನ್ನನ್ನು ಮತ್ತೊಮ್ಮೆ 
ನೋಡುವೆವು ಎಂದರು. ಹೀಗೆ ಹೇಳಿದಾಗ ರಾಜನು ಮನೆಯನ್ನು ಪ್ರವೇಶಿಸಿ, ಸ್ನಾನ ಮಾಡಿ, 
ಗಂಧಾದಿಲೇಪನಗಳನ್ನು ಮಾಡಿಕೊಂಡು ವಸ್ತ್ರಅಲಂಕಾರಗಳಿಂದ ಭೂಷಿತನಾಗಿ ಅಶ್ವಿನೀದೇವತೆ 
ಗಳ ಸಮೀಪಕ್ಕೆ ಬಂದನು. ಆಗ ಅವರು ಅವನ ರೂಪವನ್ನು ನೋಡಿ ನಕ್ಕರು. ಆಗ ರಾಜನು ನಗಲು 
ಕಾರಣವನ್ನು ಕೇಳಿದಾಗ ಹೇಳಿದರು- ರಾಜನೇ ನಮ್ಮನಗುವಿಗೆ ಕಾರಣವನ್ನು ಕೇಳು- ಈಗಾಗಲೇ 
ನಿನ್ನನ್ನು ಮೊದಲೇ ನೋಡಿದ ಕಾಲದಿಂದ ಈವರೆಗೆ ಅನೇಕ ಕ್ಷಣಗಳು ಕಳೆದಿವೆ. ಅಷ್ಟು 


ಅಧ್ಯಾಯ 11 657 


ಸಮಯದಲ್ಲಿ ಹಿಂದೆ ನಿನ್ನ ಸೌಂದರ್ಯ ಹೇಗಿದ್ದಿತೋ ಈಗ ಅಲಂಕಾರಗಳಿಂದ ಅಲಂಕರಿಸಲ್ಪ 
ಟೃರೂ ಹಾಗಿಲ್ಲ ರಾಜನೇ "ನಮ್ಮ ದಿವ್ಯದೃಷ್ಟಿಯಿಂದ ಈ ಕಾಲದಲ್ಲಿರುವ ಶರೀರದಲ್ಲಿ (ಮತ್ತು ಆ 
ಕಾಲದ ಶರೀರ ಮೊದಲಿನ ತನ್ನಿಂದಲೇ) ಕುಗ್ಗುವಿಕೆ ನೀಡುವ ಸೂಕ್ಷ್ಮ ಪರಿಣತಿಯನ್ನು ನೋಡುತ್ತಿ 
ದ್ದೇವೆ 'ಮುಂತಾಗಿ ದಿವ್ಯದೃಷ್ಟಿ ಇರುವವರಿಗೆ ಸೂಕ್ಷ್ಮ ದರ್ಶನವಾಗುತ್ತದೆ ಎಂದಿದ್ದಾರೆ. ॥। 27 


ಯಥಾ ನದೀನಾಂ ಬಹವೋಂಂಬುವೇಗಾಃ 
ಸಮುದ್ರಮೇವಾಭಿಮುಖಾದ್ರವಂತಿ। 

ತಥಾ ತವಾಮೀ ನರಲೋಕವೀರಾ 
ವಿಶಂತಿ ವಕ್ತಾಣ್ಯಭಿ ವಿಜ್ವಲಂತಿ 11 28 11 


ಅರ್ಥ- ಹೇಗೆ ನದಿಗಳ ಅನೇಕ ರಭಸದ ಪ್ರವಾಹಗಳು ಸಮುದ್ರದೆಡೆಗೆ ಹರಿಯುತ್ತವೋ 
ಅಂತೆಯೇ ಈ ಮನುಷ್ಯಲೋಕದ ವೀರರು ಬೆಳಗುತ್ತಿರುವ ನಿನ್ನ ಮುಖವನ್ನು ಎದುರಾಗಿ 
ಪ್ರವೇಶಮಾಡುತ್ತಿದ್ದಾರೆ. 
ವಿಜ್ವಲಂತಿ ದೀಪ್ಯಮಾನಾನಿ ವಕ್ತಾಣಿ Il 28 ॥ 
ಅನುವಾದ- ವಿಜ್ಜಲಂತಿ - ಬೆಳಗುವ ಮುಖಗಳನ್ನು . 1128 ॥1 


ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ 
ವಿಶಂತಿ ನಾಶಾಯ ಸಮೃದ್ಧವೇಗಾಃ I 
ತಥೈವ ನಾಶಾಯ ವಿಶಂತಿ ಲೋಕಾಃ 
(ಸ್ಪ)ತವಾಪಿ ವಕ್ತಾಣಿ ಸಮೃದ್ಧವೇಗಾಃ 11 29 11 


ಅರ್ಥ- ಹೇಗೆ ವೇಗವುಳ್ಳ ಪತಂಗಗಳು ನಾಶಕ್ಕೆ ಕಾರಣವಾದ ಬೆಂಕಿಯನ್ನು 
ಪ್ರವೇಶಿಸುತ್ತವೋ ಅಂತೆಯೇ ಈ ಎಲ್ಲಾಜನರು ವೇಗವುಳ್ಳವರಾಗಿ ತಮ್ಮ ನಾಶಕ್ಕೆ ಕಾರಣವಾಗಿ 
ನಿನ್ನ ಮುಖಗಳನ್ನು ಪ್ರವೇಶಿಸುತ್ತಿದ್ದಾರೆ. 
ತವಾಪಿ ವಕ್ತಾಣಿ ಸಮೃದ್ಧವೇಗಾ ಅತ್ಯತ್ರ ಭಗವತಾ ಅತಿತೀವ್ರಂ 
ಗ್ರಸ್ಯಮಾನತ್ಹಾದ್‌ತಥೋಪಚರ್ಯತ ಇತಿ ಭಾವಃ ॥ 29 ॥ 
ಅನುವಾದ - "ತವಾಪಿ ವಕ್ಚ್ರಾಣಿ ಸಮೃದ್ಧವೇಗಾಃ' ಎಂಬಲ್ಲಿ ಭಗವಂತನೇ ಅತಿಶೀವ್ರವಾಗಿ 


ನುಂಗುವುದರಿಂದ ಅವರೇ ಪ್ರವೇಶ ಮಾಡುತ್ತಾರೆ ಎಂಬುದು ಔಪಚಾರಿಕ ಪ್ರಯೋಗ - ಗೌಣ 
ಪ್ರಯೋಗ. 1129 ॥1 


658 ಗೀತಾವಿವೃತಿ 


ಲೇಲಿಹ್ಯಸೇ ಗ್ರಸಮಾನಃ ಸಮಂತಾತ್‌ 

ಲೋಕಾನ್‌ ಸಮಗ್ರಾನ್‌ ವದನೈರ್ಜ್ವಲದ್ದಿಃ 
ತೇಜೋಭಿರಾಪೂರ್ಯ ಜಗತ್‌ ಸಮಗ್ರಂ 

ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ 11 30 ॥ 


ಅರ್ಥ- ಎಲ್ಲಜನರನ್ನು ಜ್ವಲಿಸುವ ಮುಖಗಳಿಂದ ಎಲ್ಲೆಡೆಯಿಂದ ನುಂಗುತ್ತಾ ಕೋಪದಿಂದ 
ರಕ್ತಸಿಕ್ತವಾದ ತುಟಿಗಳನ್ನು ನಾಲಿಗೆಯಿಂದ ಆಸ್ವಾದಿಸುವಂತೆ ನೆಕ್ಕುತ್ತಿರುವಿ. ಹೇ ಜಗದ್ವಾಪ್ತನೇ! 


ನಿನ್ನ ತೀಕ್ಷ್ಣವಾದ ಪ್ರಭೆಗಳು ತಮ್ಮ ಪ್ರಕಾಶ ಶಕ್ತಿಯಿಂದ ಇಡೀ ಜಗತ್ತನ್ನೇ ದೇಹ ಮುಂತಾದ 
ಪದಾರ್ಥಗಳಲ್ಲಿಬಿಸಿಯನ್ನುಂಟು ಮಾಡುತ್ತಿವೆ. 


ಸಮಗ್ರಾನ್‌ಲೋಕಾನ್‌ ಜನಾನ್‌ ಜ್ವಲದ್ದಿರ್ವದನೈಃ ಸಮಂತಾದ್‌ಗ್ರಸಮಾನಃ 
ಮುಖಾಂತಚುರ್ವಾಣಃ ಲೇಲಿಹ್ಯಸೇ 1 ಕೋಷೇನ ರುಧಿರಾಸಿಕ್ತಮೋಷ್ಠ 
ಪುಟಾದಿಕಂ ಜಿಹ್ವಾಗ್ರೇಣಾಸ್ಥಾದಯಸೀವಾಸಕೃತ್‌ಸ್ಪೃಶಸಿ 1 ಹೇ ವಿಷ್ಣೋ ! 
ತವೋಗ್ರಾಃ ತೀಕ್ಷ್ಮ; ಭಾಸಃ ಪ್ರಭಾಃ ತೇಜೋಭಿಃ ಪ್ರಕಾಶನಶಕ್ತಿಭಿಃ ಸಮಗ್ರಂ 


ಜಗದಾಪೂರ್ಯ ವ್ಯಾಪ್ಯ ಪ್ರತಪಂತಿ ದೇಹಾದಿಪದಾರ್ಥೇಷೂಷ್ಮಾಣಂ 
ಜನಯಂತಿ ॥ 30 ॥ 


ಅನುವಾದ- ಸಮಗ್ರಾನ್‌ ಲೋಕಾನ್‌ ಎಲ್ಲಾ ಜನರನ್ನು ಜ್ವಲಿಸುವ ಮುಖಗಳಿಂದ 
ಎಲ್ಲೆಡೆಯಿಂದ, ಗ್ರಸಮಾನಃ- ಮುಖದ ಒಳಗೆ ಸೇರಿಸುತ್ತಾ. ಲೇಲಿಹ್ಯಸೇ- ಕೋಪದಿಂದ 
ರಕ್ತಸಿಕ್ತವಾದ ತುಟಿ ಮುಂತಾದ್ದನ್ನು ನಾಲಿಗೆಯ ತುದಿಯಿಂದ ಆಸ್ಚಾದಿಸುವಂತೆ ಮುಟ್ಟುತ್ತಿರುವಿ. 
ಹೇ ವ್ಯಾಪ್ತನಾದ ಜಗತ್ಪವಿಷ್ಟನಾದವನೇ | ನಿನ್ನ ಉಗ್ರಾಃ- ತೀಕ್ಷ್ಫ್ಚಗಳಾದ ಭಾಸಃ- ಪ್ರಭೆಗಳು : 
ತೇಜೋಭಿಃ: ಪ್ರಕಾಶಗೊಳಿಸುವ ಶಕ್ತಿಗಳಿಂದ ಎಲ್ಲಾ ಜಗತ್ತನ್ನು, ಆಪೂರ್ಯ- ತುಂಬಿ, ದೇಹ 
ಮುಂತಾದ ಪದಾರ್ಥಗಳಲ್ಲಿಬೇಗೆಯನ್ನು ಉಂಟು ಮಾಡುತ್ತಿವೆ. ।। 30 ॥1 


ಆಖ್ಯಾಹಿ ಮೇ ಕೋ ಭವಾನುಗ್ರರೂಪೋ 
ನಮೋಸ್ತು ತೇ ದೇವವರ ಪ್ರಸೀದ 1 
ವಿಜ್ಞಾತುಮಿಚ್ಚಾ; ಮಿ ಭವಂತಮಾದ್ಯಂ 
ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಮ್‌ 11 31 || 


ಅರ್ಥ- ನೀನು ಏಕೆ ಉಗ್ರರೂಪವುಳ್ಳವನಾಗಿರುವೆ . ನನಗೆ ತಿಳಿಸು. ದೇವಶ್ರೇಷ್ಠನೇ ನಿನಗೆ 


ಅಧ್ಯಾಯ 11 659 


ನಮಸ್ಕಾರವು. ಪ್ರಸನ್ನನಾಗು. ಆದಿಪುರುಷನಾದ ನಿನ್ನನ್ನು ತಿಳಿಯಲು ಇಚ್ಛಿಸುತ್ತೇನೆ. ನಿನ್ನ 
ಪ್ರವೃತ್ತಿಯನ್ನು ತಿಳಿಯಲಾರೆನು. 
ಭಗವತ್ಸ ರೂಪಂ ತದೀಯಗುಣಕರ್ಮಾಣಿ ಜಾನನ್ನಪ್ಯರ್ಜುನಃ ಅಜ್ಞಾತ- 
ಗುಣಕರ್ಮವಿಶೇಷಜ್ಞಾನಾರ್ಥಂ ಪೃಚ್ಛತಿ- ಆಖ್ಯಾಹೀತಿ ॥॥ ಉಗ್ರರೂಪೋ 
ಭವಾನ್‌ ಕಃ ಕಿಂಧರ್ಮಕಃ | ಕಿಮರ್ಥಮುಗ್ರ ರೂಪ ಇತ್ಯರ್ಥಃ ॥1 31 ॥ 


ಅನುವಾದ - ಭಗವಂತನ ಸ್ಪರೂಪವನ್ನು ಅವನ ಗುಣಕರ್ಮಗಳನ್ನು ತಿಳಿದವನಾದರೂ 
ಅರ್ಜುನನು, ತಿಳಿಯದ ಗುಣಕರ್ಮವಿಶೇಷಗಳನ್ನು ತಿಳಿಯಲು "ಆಖ್ಯಾಹಿ' ಮುಂತಾಗಿ 
ಕೇಳುತ್ತಾನೆ. ಉಗ್ರರೂಪೀ ಭವಾನ್‌ ಕಃ ಯಾವ ಧರ್ಮ ಉಳ್ಳವನು ? ಯಾವ ಕಾರಣಕ್ಕಾಗಿ 
ಉಗ್ರರೂಪವುಳ್ಳವನಾಗಿರುವಿ ಎಂದರ್ಥ. 1131 (| 


ಲೋಕಕ್ತಯಕಾರಿ ಮೃತ್ಯು ನಾನಾಗಿಹೆ 
ಶ್ರೀಭಗವಾನುವಾಚ - 
ಕಾಲೋಪಸ್ತಿ ಲೋಕಕ್ಟಯಕೃತ್‌ಪ್ರವೃದ್ಧೋ 
ಲೋಕಾನ್‌ ಸಮಾಹರ್ತುಮಿಹ ಪ್ರವೃತ್ತಃ | 


ಯತೇಪಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ 
ಯೇತವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ Il 32 11 


ಅರ್ಥ- ನಾನು ಕಾಲನಾಗಿರುವೆನು. ಪೂರ್ಣಷಡ್ಗುಣಗಳಿಂದ ತುಂಬಿರುವೆನು. ಹಾಗೆಯೇ 
ಜಗತ್ತಿಗೆ ಬಂಧಕನು, ಸಂಹಾರಕನು , ಜ್ಞಾನದಾತೃವು, ದೇಶಕಾಲಗಳಿಂದ ತುಂಬಿದ ಅನಾದಿ 
ನಿತ್ಯನು, ಲೋಕದ ಕ್ಷಯವನ್ನುಂಟು ಮಾಡುವುದಕ್ಕಾಗಿ ಯುದ್ಧಭೂಮಿಯಲ್ಲಿರುವ ಜನರನ್ನು 
ಪ್ರತ್ಯಕ್ಷವಾಗಿ ಸಂಹರಿಸಲು ಪ್ರವೃತ್ತನಾಗಿರುವೆನು. ನೀನು ಧರ್ಮರಾಜ ಮುಂತಾದವರನ್ನು 
ಹೊರತಾಗಿ ಪರಸ್ಪರ ಪ್ರತಿಸ್ಪರ್ಧಿಯಾಗಿರುವ ಎರಡು ಸೇನೆಗಳಲ್ಲಿರುವ ಎಲ್ಲಾಯೋಧರು ಇನ್ನು 
ಮುಂದೆ ಇಲ್ಲವಾಗುತ್ತಾರೆ. 


ಏವಮರ್ಥಿತೋ ಭಗವಾನ್‌ ಸ್ವಗುಣಾದೀನಾಹ-ಕಾಲೋಶಸ್ಥೋತಿ 11 "ಕಲ 
ಬಂಧನೇ ಕಲ ಸಂಹರಣೇ ಕಲ ಜ್ಞಾನೇ ಕಲ ವಿದ್ರಾವಣೇ *ಕಲ ಕಾಮಧೇನುಃ' 
ಅತಿ ಧಾತುಪಾಠಾತ್‌ ಪೂರ್ಣ(ಷಡ್‌)ಸದ್ಗುಣಃ ಕಲಿತತ್ವಾತ್‌ ಸಮೃದ್ಧತ್ವಾತ್ಕಾಲಃ 


1. ಕಲ ಕಾಮಧೇನೌ 


660 ಗೀತಾವಿವೃತಿ 


ಪೂರ್ಣಸದುಣೋ(ಷಡ್ಗುಣೋ)ಸ್ಕೀತ್ಯ ರ್ಥಃ | ತಥಾ ಜಗದ್ದಃ ೦ಧನಸಂಹರಣ- 
ಬೋಧನವಿದ್ರಾ ವಣಾದಿಕರ್ಮಯುಕ್ತತ್ವಾಚ್ಚ ಕಾಲೋಶಸ್ಥೀತ್ಯ ರ್ಥಃ 1 ಕಲತೇಃ 
ಕರ್ಮಣಿ ಕರ್ತರಿ ಚ ಅಣ್‌, ಘೇಖ್‌ಪ್ರತ್ಯಯೋ ವಾ ",ಮರ್ಥಮುಗ್ರ ರೂಪ 
ಇತ್ಯಸ್ಕೊ ತ್ರರಮ್‌- ಲೋಕಕ್ಷಯಕೃದಿತ್ಯಾದಿ ॥ ಪ್ರ ವೃದ್ಧೋ ದೇಶಕಾಲತಃ ಪರಿ- 
ಪೂರ್ಣಃ । ಅನಾದಿನಿತ್ಯ ಇತಿ ವಾ । ಲೋಕಸ್ಯ ಕ್ಹಯಕೃ ದ್‌ಭವನ್ನಿಹ ಯುದ್ಧ- 
ಮಂಡಲಗತಾನ್‌ ಲೋಕಾನ್‌ ಜನಾನ್‌ ಪ್ರತ್ಯಕ್ಷತ ಏವ ಒಹೋ 
ಪ್ರವೃತ್ತೋಪಸ್ಥಿ | ತರ್ಹಿ 'ಪಾರ್ಥಾನಪಿ ಸಂಹರ್ತುಂ ಪ್ರವೃತ್ತಃ ಕಿಮಿತ್ಯತ ಆಹ- 
ಯತೇತಪೀತಿ ॥ ಅಪಿರ್ಧರ್ಮಾದಿಸಮುಚ್ಚಯೇ | ಧರ್ಮಾದಿಪಂಚ: 
ಪಾಂಡವಾನ್‌ ಅಶ್ಚತ್ಥಾಮಕೃತವರ್ಮಕೃ ಪಾಂಶ್ಚ " ವಿನೇತ್ಯರ್ಥಃ ಪ್ರತ್ಯನೀಕೇಷು 
ಪರಸ್ಪರಂ ಪ್ರತಿಸರ್ಧಿತಯಾ ಸಿತೇ ಸೇನಾದ್ದಯೇ ಅೌಹಿಣೇಬಹುತ್ತಾಭಿ- 
ಪ್ರಾಯೇಣ ಬಹುವಚನಮ್‌ । ಯೇಠವಸ್ಥಿತಾ ಯೋಧಾಸ್ತೇ ಸರ್ವೇ ನ 
ಭವಿಷ್ಯಂತೀತ್ಯರ್ಥಃ ॥1 32 ॥ 


ಅನುವಾದ- ಹೀಗೆ ಪ್ರಾರ್ಥಿಸಲ್ಪಟ್ಟಭಗವಂತನು ತನ್ನ ಗುಣ ಮುಂತಾದವನ್ನು 'ಕಾಲೋಸ್ಥಿ 
ಮುಂತಾಗಿ ಹೇಳುತ್ತಾನೆ. "ಕಲ' ಧಾತು, ಬಂಧನ ಎಂಬರ್ಥದಲ್ಲೂ, ಸಂಹಾರ ಎಂಬರ್ಥದಲ್ಲೂ 
ಜ್ಞಾನ, ಓಡಿಸುವಿಕೆ, ಅಭೀಷ್ಟಗಳನ್ನು ನೀಡುವುದು ಎಂಬರ್ಥಗಳಲ್ಲಿ ಇದೆ ಎಂದು ಧಾತು 
ಪಾಠವಿರುವುದರಿಂದ ಪೂರ್ಣವಾದ ಐಶ್ವರ್ಯ ಮುಂತಾದ ಆರು ಗುಣಗಳಿಂದ ಸಂಬದ್ಧ 
ನಾಗಿರುವುದರಿಂದ- ತುಂಬಿರುವುದರಿಂದ ನಾನು ಕಾಲನು: ಪೂರ್ಣವಾದ ಸದ್ಗುಣ 
ಗಳಿರುವವನು, ಐಶ್ವರ್ಯ ಮುಂತಾದ ಆರು ಗುಣಗಳಿರುವವನು ಎಂದರ್ಥ. ಹಾಗೆಯೇ 
ಜಗತ್ತಿಗೆ ಬಂಧನ, ಸಂಹಾರ, ಜ್ಞಾನ, ಓಡಿಸುವುದು ಮುಂತಾದ ಕರ್ಮಗಳನ್ನು ನೀಡುವುದರಿಂದ 
ಕಾಲನಾಮಕನಾಗಿರುವೆನು ಎಂದರ್ಥ. "ಕಲ' ಧಾತುವಿಗೆ ಕರ್ಮ ಮತ್ತು ಕರ್ತೃ ಎರಡರ್ಥ 
ದಲ್ಲೂ "ಅಣ್‌' ಅಥವಾ "ಘಳಇಗ್‌' ಪ್ರತ್ಯಯ ಬಂದು ಕಾಲವೆಂದು ರೂಪವಾಗಿದೆ. ಏಕೆ ಉಗ್ರ 
ರೂಪವುಳ್ಳವನೆಂಬುವುದಕ್ಕೆ ಉತ್ತರವನ್ನು "ಲೋಕಕ್ಷಯಕೃತ್‌' ಮುಂತಾಗಿ ಹೇಳುತ್ತಿದ್ದಾನೆ. 
ಪ್ರವೃದ್ಧಃ = ದೇಶಕಾಲಗಳಿಂದ ಪರಿಪೂರ್ಣನು ಅಥವಾ ತುದಿಮೊದಲಿಲ್ಲದವನು ಎಂದರ್ಥ. 
ಲೋಕದ ನಾಶವನ್ನು ಮಾಡುವವನಾಗಿ ಇಲ್ಲ ಯುದ್ದರಂಗದಲ್ಲಿಯ ಜನರನ್ನು ಎದುರಿನಲ್ಲೇ 
ಸಂಹರಿಸಲು ಪ್ರವೃತ್ತನಾಗಿರುವೆನು. ಹಾಗಾದರೆ ಪಾಂಡವರನ್ನೂ ಸಂಹರಿಸಲು ಪೃವುತ 


ಆ ೦೨ 
ನಾಗಿರುವೆಯೋ ಎಂಬುದಕ್ಕೆ "ಯತೇಪಿ' ಮುಂತಾಗಿ ಉತ್ತರಿಸುತ್ತಿದ್ದಾನೆ. ನಿನ್ನ ನ್ನು ಹೊರತಾಗಿ 


1. ಪಾರ್ಥಾನಾಮಖ 


ಅಧ್ಯಾಯ 11 661 


ಎಂದರ್ಥ. ಇಲ್ಲಿ ಅಪಿಶಬ್ದವು ಧರ್ಮರಾಜ ಮುಂತಾದವರನ್ನು ಸೇರಿಸಿಕೊಳ್ಳಬೇಕೆಂಬರ್ಥ 
ದಲ್ಲಿದೆ. ಧರ್ಮರಾಜ ಮುಂತಾದ ಐದು ಪಾಂಡವರನ್ನು, ಅಶ್ವತ್ಥಾಮ, ಕೃತವರ್ಮ, 
ಕೃಪಾಚಾರ್ಯರನ್ನು ಹೊರತಾಗಿ ನಾಶ ಮಾಡುತ್ತೇನೆ. ಪ್ರತ್ಯನೀಕೇಷು - ಪರಸ್ಪರವಾಗಿ 
ಪ್ರತಿಸ್ಪರ್ಧಿಗಳಾಗಿ ನಿಂತಿರುವ ಎರಡು ಸೇನೆಗಳಲ್ಲಿ ಸಂಸ್ಕೃತದಲ್ಲಿ ಎರಡು ವಸ್ತುಗಳಿದ್ದಾಗ 
ಬಹುವಚನವಿರುವುದಿಲ್ಲ ದ್ವಿವಚನವಿರುತ್ತದೆ. ಇಲ್ಲಿ ಸ್ಪೆನ್ನಗಳು ಎರಡಾದರೂ ಅಕ್ಟೋಹಿಣಿಗಳು 


ಣ ಲೆ 
ಬಹಳವಿರುವುದರಿಂದ ಸೈನ್ಯಗಳಲ್ಲಿಎಂದು ಬಹುವಚನವನ್ನು ಪ್ರಯೋಗಿಸಿದ್ದಾರೆ. ಯುದ್ಧರಂಗ 


ದಲ್ಲಿ ಯಾರಿದ್ದಾರೋ ಅವರೆಲ್ಲರೂ ಇಲ್ಲವಾಗುತ್ತಾರೆ ಎಂದರ್ಥ. ॥।32 ॥ 


ಎಲ್ಲ ನಾನೇ ಮಾಡುವೆ, ಹೆಸರಿಗೆ ಮಾತ್ರ ನೀನಿರು 
ತಸ್ಮಾತ್‌ ತ್ವಮುತ್ತಿಷ್ಟ ಯಶೋ ಲಭಸ್ವ 
ಜಿತ್ವಾ ಶತ್ರೂನ್‌ ಭುಂಕ್ಚ್ವ ರಾಜ್ಯಂ ಸಮೃದ್ಧಮ್‌ । 
ಮಯ್ಯೆವೈತೇ ನಿಹತಾಃ ಪೂರ್ವಮೇವ 
ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್‌ 11 33 1 


ಅರ್ಥ- ನಾನೇ ಜನರನ್ನು ಸಂಹರಿಸಲು ಇಲ್ಲಿ ಪ್ರವೃತ್ತನಾದ್ದರಿಂದ ನಿನಗೆ ವಿಜಯದಲ್ಲಿ 
ಸಂದೇಹವಿಲ್ಲದಿರುವುದರಿಂದ ಯುದ್ಧಕ್ಕೆ ಸನ್ನದ್ಧನಾಗು ಶತ್ರುಗಳನ್ನು ಗೆದ್ದುಕೀರ್ತಿಯನ್ನು ಪಡೆ. 
ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಈಗಾಗಲೇ ಆಯುಷ್ಯಾಪಹಾರ ಮಾಡಿರುವುದರಿಂದ 
ಮರಣವನ್ನು ಸಮೀಪಿಸಿರುವ ಮೃತರಂತಿರುವವರನ್ನು ಪ್ರತ್ಯಕ್ಷವಾಗಿ ಸಂಹರಿಸು. ಎಡ-ಬಲ 
ಕೃಗಳಿಂದ ಬಾಣವನ್ನು ಪ್ರಯೋಗಿಸುವವನೇ ! ನೀನು ಕೇವಲ ನಿಮಿತ್ತನಾಗು. ನಿನ್ನೊಳಗಿದ್ದು 
ನಾನೇ ಸಂಹರಿಸುವೆನು. 


ಪೂರ್ವಂ ದ್ವಿತೀಯೇ "ನ ಚೈತದ್‌ವಿದ್ದಃ ಕತರನ್ನೋ ಗರೀಯೋ ಯದ್ವಾ 
ಜಯೇಮ ಯದಿ ವಾ ನೋ ಜಯೇಯುಃ' (2-6) ಇತಿ ವದಂತಂ ಪಾರ್ಥಂ ಪ್ರತಿ 
ಸಿಂದೇಹೇತಪಿ ಯುದ್ದೇ ಪ್ರವೃತ್ತಿರ್ಯುಕ್ತಾ । ಪಕ್ಷದ್ದಯೇತಪಿ ಫಲಲಾಭಾತ್‌ । 
"ಹತೋ ವಾ ಪ್ರಾಪ್ಸ್ಯಸಿ ಸರ್ಗಂ ಜಿತ್ಹಾವಾ ಭೋಕ್ಬ್ಯಸೇ ಮಹೀಮ್‌' (2-37) 
ಇತ್ಯುತ್ತರಮುಕ್ತಮ್‌ | ಇದಾನೀಂ ತವ ಪರಾಜಯಶಂಕಾ ನಾಸ್ತೀತ್ಯಾಹ- ತಸ್ಮಾದಿತಿ 
ದ್ವಯೇನ 11 ಯಸ್ಮಾದಹಮೇವ ಲೋಕಾನ್‌ ಸಮಾಹರ್ತುಂ ಇಹ ಪ್ರವೃತ್ತಃ 
ತಸ್ಮಾದ್‌ ವಿಜಯೇ ಸನ್ಪೇಹಾಭಾವಾದುತ್ತಿಷ್ಠ ಯೋದ್ದುಂ ಸನ್ನದ್ಧೋ ಭವ ।ಟ 
ಶತ್ರೂನ್‌ ಜಿತ್ವಾ ಯಶೋ ಲಭಸ್ವ ಸಮೃದ್ಧಂ ರಾಜ್ಯಂ ಭುಂಕ್ಚ | ಪೂರ್ವಮೇವ 
ಮಯಾ ನಿಹತಾಃ ನಿಹತಪ್ರಾಯಾಃ ಅಪಹೃತಾಯುಷ್ಟೇನ ಸನ್ನಿಹಿತಮರಣಾಃ 


662 ಗೀತಾವಿವೃತಿ 


ಸಂತಿ । ತಾನ್‌ ಪ್ರತ್ಯಕ್ಷತೋ ಹಂತುಂ ಹೇ ಸವ್ಯಸಾಚಿನ್‌ ತ್ಹಂ ನಿಮಿತ್ತಮಾತ್ರಂ 
ಭವ । ಪಶ್ಚಾದಪಿ ತ್ನಯಿ ಸ್ಥಿತ್ವಾರಹಮೇವ ಹನಿಷ್ಯಾಮೀತಿ ಭಾವಃ 11 33 ॥ 


ಅನುವಾದ- ಹಿಂದೆ ಎರಡನೇ ಅಧ್ಯಾಯದಲ್ಲಿ ಯುದ್ಧದಲ್ಲಿ ಗೆಲ್ಲುತ್ತೇವೋ ಇಲ್ಲವೋ? 
ಯಾವುದು ಶ್ರೇಷ್ಠವೆಂದು ತಿಳಿಯಲಾರೆನು (2-6) ಎಂದು ಹೇಳಿದ ಅರ್ಜುನನಿಗೆ ಫಲದಲ್ಲಿ 
ಸಂದೇಹವಿದ್ದರೂ ಯುದ್ಧದಲ್ಲಿ ಪ್ರವೃತ್ತಿ ಸರಿಯಾಗಿದೆ. ಯುದ್ದದಲ್ಲಿ ಮೃತನಾದರೆ ಸ್ವರ್ಗವನ್ನು 
ಸೇರುವಿ. ಗೆದ್ದರೆ ರಾಜ್ಯವನ್ನು ಭೋಗಿಸು. (2-37) ಎಂದು ಸೋಲು, ಗೆಲುವು ಎರಡು 
ಪಕ್ಚಗಳಲ್ಲೂ ಫಲವಿದೆ. ಆದ್ದರಿಂದ ಯುದ್ಧ ಪ್ರವೃತ್ತಿ ಸರಿ ಎಂದು ಉತ್ತರ ನೀಡಿದೆ. ಈಗ ನಿನಗೆ 
ಪರಾಜಯ ಶಂಕೆಯೂ ಇಲ್ಲವೆಂದು "ತಸ್ಥಾತ್‌' ಮುಂತಾಗಿ ಎರಡು ಶ್ಲೋಕದಿಂದ ಹೇಳುತ್ತಾನೆ. 
ಯಾವ ಕಾರಣದಿಂದ ಈ ಜನರನ್ನು ಸಂಹರಿಸಲು ನಾನು ಪ್ರವೃತ್ತನಾಗಿರುವೆನೊ ಆದ್ದರಿಂದ 
ವಿಜಯದಲ್ಲಿ ಸಂದೇಹವಿಲ್ಲದಿರುವುದರಿಂದ ಉತ್ತಿಷ್ಠ ಯುದ್ಧ ಮಾಡಲು ಸನ್ನದ್ಧನಾಗು, 
ಶತ್ರುಗಳನ್ನು ಗೆದ್ದು ಕೀರ್ತಿಯನ್ನು ಪಡೆ . ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಮೊದಲೇ 
ನನ್ನಿಂದ ನಿಹತಾಃ- ಸಂಹರಿಸಲ್ಪಟ್ಟಂತಿರುವ ಆಯುಷ್ಯಾಪಹರಣದಿಂದ ಮೃತ್ಯುವನ್ನು 
ಸಮೀಪಿಸಿದವರಾಗಿದ್ದಾರೆ. ಅವರನ್ನು ಪ್ರತ್ಯಕ್ಷವಾಗಿ ಕೊಲ್ಲಲು ಹೇ ಸವ್ಯಸಾಚಿಯೇ (ಎಡಬಲ 
ಕೈಗಳಿಂದ ಬಾಣಗಳನ್ನು ಬಿಡುವವನೇ) ನೀನು ಕೇವಲ ನಿಮಿತ್ತನಾಗು. ಮುಂದೆ ಕೂಡಾ 
ನಿನ್ನಲ್ಲಿದ್ದುನಾನೇ ಅವರನ್ನು ಸಂಹರಿಸುವೆನು ಎಂದು ಆಶಯ. ॥ 33 ॥1 


ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ 
ಕರ್ಣಂ ತಥಾsನ್ಯಾನಪಿ ಯೋಧವೀರಾನ್‌ । 
ಮಯಾ ಹತಾಂಸ್ತಂ ಜಹಿ ಮಾ ವೃಥಿಷ್ಠಾ 
ಯುಧ್ಯಸ್ವ ಜೇತಾಂಸಿ ರಣೇ ಸಪತ್ನಾನ್‌ 11 34 ॥| 


ಅರ್ಥ- ನನ್ನಿಂದ ಈಗಾಗಲೇ ಕೊಲ್ಲಲ್ಪಟ್ಟಂತಿರುವ ದ್ರೋಣರನ್ನು , ಭೀಷ್ನರನ್ನು, ಜಯದ್ರಥ 
ನನ್ನು , ಕರ್ಣನನ್ನು ಹಾಗೇ ಬೇರೆ ವೀರರಾದ ಯೋಧರನ್ನು ನೀನು ಕೊಲ್ಲುದುಃಖಿಸಬೇಡ. 
ಯುದ್ಧಮಾಡು. ಯುದ್ದದಲ್ಲಿ ಶತ್ರು ಗಳನ್ನು ಗೆಲ್ಲುವಿ. 


ನನು ದ್ರೋಣೋ ಧನುರ್ವಿದ್ಯಾಚಾರ್ಯಃ ಭೀಷ್ಮಃ ಸ್ನಚ್ಛಂದಮೃತ್ಯುಃ | 
ಯೋತಸ್ಯ ಶಿರಃ ಛಿತ್ವಾ ಭೂಮೌ ಪಾತಯೇತ್‌ ತಚ್ಛಿರೋ ಭೇತ್ತ ತೆ ಅತಿ 
ಪಿತುರ್ವರೇಣ ಬಲಿಷ್ಠಃ ಸೈಂಧವಃ । ವಾಸವಶಕ್ಕಾ ಕರ್ಣೋ ಬಲವಾನ್‌ | 


ಏವಮನ್ಯೇ ಚ ಬಲಿಷ್ಠಾಃ ಸಂತಿ | ತೇ ಕಥಂ ಮಯಾ ಜೇಯಾ ಇತ್ಯತ ಆಹ- 
ದ್ರೋಣಂ ಚೇತಿ ॥। 34 ॥ 


ಅಧ್ಯಾಯ 11 663 


ಅನುವಾದ- ದ್ರೋಣರು ಧನುರ್ವಿದ್ಯೆಯಲ್ಲಿಗುರುಗಳು. ಭೀಷ್ಠರು ಇಚ್ಛಾಮರಣಿಗಳು. 
ಜಯದ್ರಥನು- ಯಾರು ಇವನ ಶಿರಸ್ಸನ್ನು ಕಡಿದು ಭೂಮಿಯಲ್ಲಿ ಬೀಳಿಸುವರೋ ಅವರ 
ತಲೆಯು ಸೀಳುತ್ತದೆ ಎಂಬ ತಂದೆಯ ವರದಿಂದ ಬಲಿಷ್ಠನಾಗಿರುವನು. ಇಂದ್ರನು 
ನೀಡಿದ ಶಕ್ತಿ ಆಯುಧದಿಂದ ಕರ್ಣನು ಬಲಿಷ್ಠನಾಗಿರುವನು. ಹೀಗೆ ಅವರನ್ನು ನಾನು ಹೇಗೆ 
ಗೆಲ್ಲಲಿ ಎಂಬ ಶಂಕೆಗೆ "ದ್ರೋಣಂ ಚ' ಮುಂತಾಗಿ ಉತ್ತರಿಸುತ್ತಾನೆ. ॥1 34 ॥ 


ಭೀತನಾದ ಅರ್ಜುನನ ಪ್ರಾರ್ಥನೆ 
ಸಂಜಯ ಉವಾಚ - 


ಏತಚ್ಛು ತ್ವಾ ವಚನಂ ಕೇಶವಸ್ಯ 
ಕೃತಾಂಜಲಿರ್ವೇಪಮಾನಃ ಕಿರೀಟೀ । 
ನಮಸ್ಕೃತ್ವಾ ಭೂಯ ಏವಾಠಹ ಕೃಷ್ಣಂ 
ಸಗದ್ಗದಂ ಭೀತಭೀತಃ ಪ್ರಣಮ್ಯ 11 35 1 
ಅರ್ಥ- ಸಂಜಯನು ಹೇಳಿದ- ಕೇಶವನ ಈ ಮಾತನ್ನು ಕೇಳಿ ಅರ್ಜುನ ಅಂಜಲಿ 
ಬದ್ಧನಾದ. ಭಯದಿಂದ ಅಂಗಗಳು ನಡುಗಿದವು. ಮತ್ತೆಮತ್ತೆ ಕೃಷ್ಣನನ್ನು ನಮಸ್ಕರಿಸಿ ಅತ್ಯಂತ 
ಭೀತನಾಗಿ ಮತ್ತೆ ನಮಸ್ಕರಿಸಿ ಗದ್ದದಕಂಠನಾಗಿ ಕೃಷ್ಣನಿಗೆ ಹೇಳಿದ. 
ತತಃ ಕಿಂ ಜಾತಮಿತಿ ಧಾರ್ತರಾಷ್ಟ್ರಹಾರ್ದಂ ಪರಿಹರ್ತುಂ ಸಂಜಯ 
ಉವಾಚ 1 ಕಿಮಿತ್ಯತ ಆಹ- ಏತದಿತ್ಯಾದಿನಾ ॥॥ ವೇಪಮಾನಃ ಭಯ- 
ಕಂಪಿತಾಂಗಃ | ಭೀತಭೀತಃ ಅತ್ಯಂತಭೀತಃ 11 35 11 


ಅನುವಾದ- ಮುಂದೇನಾಯಿತು ಎಂಬ ಧೃತರಾಷ್ಟನ ಶಂಕಯನ್ನು ಪರಿಹರಿಸಲು 
ಸಂಜಯನು ಹೇಳಿದ. ಅದು ಏನೆಂದು "ಏತತ್‌' ಮುಂತಾಗಿ ಹೇಳುತ್ತಾರೆ. ವೇಪಮಾನಃಎ 
ಭಯದಿಂದ ನಡುಗಿದ ಅಂಗವುಳ್ಳವನು. ಭೀತಭೀತಃ: ಬಹಳವಾಗಿ ಹೆದರಿದವ. ॥ಟ। 35 ॥ 


ಸುಜನರಿಗೆ ಶಂಕರ - ಕುಜನರಿಗೆ ಭಯಂಕರ 
ಅರ್ಜುನ ಉವಾಚ - 


ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯಾ 
ಜಗತ್‌ ಪ್ರಹೃಷ್ಯತ್ಯನುರಜ್ಯತೇ ಚ । 


ಗೀತಾವಿವೃತಿ 
664 


ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ 
ಸರ್ವೇ ನಮಸ್ಕಂತಿ ಚ ಸಿದ್ಧಸಂಘಾಃ 11 36 11 


ಅರ್ಥ- ಅರ್ಜುನ ಹೇಳಿದ ಹೇ ಇಂದ್ರಿ ಯನಿಯಾಮಕನೆ | ನಿನ್ನ ಕೀರ್ತಿಯಿಂದ 
ಜಗತ್ತು ಸಂತುಷ್ಠವಾಗುತ್ತದೆ. ನಿನ್ನಲ್ಲಿ ಅನುರಾಗವುಳ್ಳದ್ದಾಗುತ್ತಿದೆ. ಇದು ಸರಿಯೇ. ಎಲ್ಲಾ 


ರಾಕ್ಷಸ ರು ಭಯಗೊಂಡು ದಿಕ್ಕುಗಳಿಗೆ ಪಲಾಯನ ಮಾಡುತ್ತಿದ್ದಾರೆ. ಎಲ್ಲ ಸಿದ್ದರ ಸಮೂಹಗಳು 
ನಿನ್ನನ್ನು ನಮಸ]ರಸುತ್ತವೆ. 


ತದ್ವಚನಮಾಹ- ಸ್ಥಾನ ಇತ್ಯಾದಿನಾ ॥ ಹೇ ಹೃಷೀಕೇಶ ! ಸರ್ವೇಂದ್ರಿಯ- 
ಪ್ರೇರಕ ! ತವ ಪ್ರಕೀರ್ತ್ಯಾ ಜಗತ್ಫಹೃಷ್ಯತಿ ಅನುರಜ್ಯತೇ ಚೇತ್ಯಾದಿ(ಕಂ) ಸ್ಥಾನೇ | 
ಅವ್ಯಯಮೇತತ್‌ | ಯುಕ್ತಮೇವೇತ್ಯರ್ಥಃ 11 36 ॥ 


ಅನುವಾದ- ಅರ್ಜುನನ ಮಾತನ್ನು "ಸ್ಥಾನೇ' ಮುಂತಾಗಿ ಹೇಳುತ್ತಾರೆ. ಹೇ ಹೃಷೀಕೇಶ: 
ಎಲ್ಲಇಂದ್ರಿಯಗಳಿಗೆ ಪ್ರೇರಕನೇ | ನಿನ್ನ 3 ಶ್ರೇಷ್ಠಕೀರ್ತಿಯಿಂದ ಈ ಜಗತ್ತು ಸಂತುಪ್ಪವಾಗುತ್ತಿದೆ. 


ನಿನ್ನಲ್ಲಿ ಅನುರಾಗ ಉಳ್ಳದ್ದಾಗಿದೆ. ಮುಂತಾದ್ದು ಉಚಿತವೇ. ಸ್ಥಾನೇ ಎನ್ನುವುದು ಅವ್ಕ ಯವು. 
ಉಚಿತವೇ ಆಗಿದೆ ಎಂದರ್ಥ. 11 36 ॥ 


ಕಸ್ಮಾಚ್ಚ ತೇ ನ ನಮೇರನ್‌ ಮಹಾತ್ಮನ್‌ 
ಗರೀಯಸೇ ಬ್ರಹ್ಮಣೋತಪ್ಯಾದಿಕರ್ತೇ । 
ಅನಂತ ದೇವೇಶ ಜಗನ್ನಿವಾಸ 


ತ್ವಮಕ್ಬರಂ ಸದಸತ್‌ತತ್ಪರಂ ಯತ್‌ 11 37 1 


ಅರ್ಥ- ಹೇ ಮಹಾತ್ಮನೇ ! ಪೂರ್ಣವಾದ ವ್ಯಾಪ್ತಿಯುಳ್ಳವನೇ ! ಪೂರ್ಣವಾದ ಸ್ವೀಕಾರ 
ಉಳ್ಳವನೇ ! ಪೂರ್ಣವಾದ ವಿ ಸಸುರ ! ಪೂರ್ಣವಾದ ನಿತ್ಯಸತ್ತಾ 
ತುವ | ಅತ್ಯಂತ ಶೆ ಶ್ರೇಷ್ಠನಾದ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಮಾಡುವ ನಿನಗೆ ಈ ಜಗತ್ತು 
ಏಕೆ ನಮಸ್ಕರಿಸುವುದಿಲ್ಲ? ನಮಸ್ಕರಿಸಿಯೇ ತೀರುತ್ತದೆ. ಕೊನೆಯಿಲ್ಲದವನೇ, ದೇವತೆಗಳಿಗೂ 
ನಿಯಾಮಕನೇ, ಜಗದಾಶ್ರಯನೇ, ಮೂರ್ತಾಮೂರ್ತವಾದ ಜಗತ್ತಿಗಿಂತ ಶ್ರೇಷ್ಠನಾಗಿರುವ 
ಅಕ್ಬರನು ನೀನೇ ಆಗಿರುವಿ. 


ಕಥಂ ಯುಕ್ತಮಿತ್ಯತ ಆಹ- ಕಸ್ಮಾದಿತಿ ॥॥ ಹೇ ಮಹಾತ್ಮನ್‌ ! ಮಹಾಂಶ್ಚಾಸಾ- 
ವಾತ್ಮಾ ಚ ತಸ್ಯ ಸಂಬುದ್ದಿಃ ಮಹಾತ್ಮನ್‌ | ಮಹಚ್ಚಬ್ಹೋರತ್ರ 


ಅಧ್ಯಾಯ 11 665 


ಪೂರ್ಣವಾಚೀ । ಆತ್ಮಶಬ್ದೋಠಪಿ "ಯಚ್ಚಾಪ್ನೋತಿ' (ಭಾರತೇ) ಇತ್ಯಾದಿ- 
ಸ್ಥ Jತೇರಾಪ್ಟಾದಾನವಿಷಯಾನುಭವನಿತ್ಯಸತ್ತಾರೂಪಾರ್ಥಚತುಷ್ಠಯವಾಚೀ 
ಪೂರ್ಣಾಪ್ತ್ಯಾದಿಮಾನ್‌ ಇತ್ಯರ್ಥಃ | ಗರೀಯಸೇ ಗುರುತಮಾಯ, ಬ್ರಹ್ಮಣ- 
ಶ್ಚತುರ್ಮುಖಸ್ಕ್ಯಾಪ್ಯಾದಿಕರ್ತ್ರೇ ತೇ ತುಭ್ಯಂ ಕಸ್ಮಾನ್ನ ನಮೇರನ್‌ । ನಮೇಯು- 
ರೇವ | ಅನಂತ ಅಂತಶೂನ್ಯ | (ದೇವೇಶ) ದೇವಾನಾಮೀಶ | ಜಗನ್ನಿವಾಸ 
ಜಗದಾಶ್ರಯ । *ಯತ್ನದಸದ್ಧಾವಾಭಾವಾತ್ಮಕಂ ಜಗತ್ತತ್ತರಂ ತದುತ್ತಮಮಕ್ಚ- 
ರಮ್‌ ।ಟ ತ್ಹಮೇವೇತೃ್ಯರ್ಥಃ | 37 11 


ಅನುವಾದ- ಅದು ಹೇಗೆ ಉಚಿತವೆನ್ನುವುದನ್ನು 'ಕಸ್ಕಾತ್‌ ' ಮುಂತಾಗಿ ಹೇಳುತ್ತಿದ್ದಾರೆ. 
ಪೂರ್ಣನಾದ ಆತ್ಮನು ಎಂದರ್ಥ. ಮಹಾತ್ಮನ್‌ ಶಬ್ದದ ಸಂಬೋಧನಾವಿಭಕ್ತಿಯಲ್ಲಿ 
"ಮಹಾತ್ಮನ್‌' ಎಂದು ರೂಪವಾಗುತ್ತದೆ. ಇಲ್ಲಿಮಹತ್‌ ಎಂಬ ಶಬ್ದವು ಪೂರ್ಣ ಎಂಬರ್ಥವನ್ನು 
ಹೇಳುತ್ತಿದೆ. ಆತ್ಮಶಬ್ದವೂ ಕೂಡ "ಯಚ್ಚಾಪ್ನೋತಿ' ಮುಂತಾದ (ಮಹಾಭಾರತದಲ್ಲಿ) ಸ್ಪೃತಿಗನು 
ಸಾರವಾಗಿ ಎಲ್ಲವನ್ನೂ ವ್ಯಾಪಿಸುವುದು, ಸ್ವೀಕರಿಸುವುದು, ವಿಷಯಾನುಭವ ಮಾಡುವುದು, 
ನಿತ್ಯವಾದ ಇರುವಿಕೆ ಎಂಬ ನಾಲ್ಕು ಅರ್ಥಗಳನ್ನು ಹೇಳುತ್ತದೆ. ಪೂರ್ಣವಾದ ವ್ಯಾಪ್ತಿ 
ಮುಂತಾದ್ದು ಉಳ್ಳವನು ಎಂದರ್ಥ. ಗರೀಯಸೇ- ಅತ್ಯಂತ ಶ್ರೇಷ್ಠನಾದ , ಬ್ರಹ್ಮಣಃ ಎ 
ಚತುರ್ಮುಖನಿಗೂ ಸೃಷ್ಟಿಯನ್ನುಂಟು ಮಾಡುವ, ತೇ- ನಿನಗೆ ಏಕೆ ನಮಸ್ಕರಿಸುವುದಿಲ್ಲ? 
ಅವಶ್ಯವಾಗಿ ನಮಸ್ಕರಿಸುತ್ತಾರೆ. ಅನಂತ: ಕೊನೆ ಇಲ್ಲದವನೇ. ದೇವೇಶ - ದೇವತೆಗಳಿಗೆ 
ನಿಯಾಮಕನೇ | ಜಗನ್ನಿವಾಸ: ಜಗತ್ತಿಗೆ ಆಶ್ರಯನೇ, ಯಾವ ಸತ್‌-ಅಸತ್‌ ಎನಿಸುವ 
ಜಗತ್ತಿದೆಯೋ, ಅದಕ್ಕಿಂತ ಉತ್ತಮನಾದ ಅಕ್ಷರನೆನಿಸುವವನು ನೀನೇ ಎಂದರ್ಥ. ॥ 37 ॥ 


ಎಲ್ಲೆಡೆ ವ್ಯಾಪಿಸಿದ ನಿನ್ನ ರೂಪಗಳು ಅನಂತ 
ತ್ವಮಾದಿದೇವಃ ಪುರುಷಃ ಪುರಾಣಃ 
ತ್ರಮಸ್ಯ ವಿಶ್ವಸ್ಯ ಪರಂ ನಿಧಾನಮ್‌ । 
ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ 
ತ್ವಯಾ ತತಂ ವಿಶ್ವಮನಂತರೂಪ Il 38 11 
ಅರ್ಥ - ನೀನು ಆದಿದೇವನು . ಪೂರ್ಣವಾದ ಷಡ್ಗುಣಗಳಿರುವವನು . ಸನಾತನನು ಈ 
ಜಗತ್ತಿಗೆ ಶ್ರೇಷ್ಠ ಆಶ್ರಯನು. ಎಲ್ಲವನ್ನೂ ತಿಳಿದವನು. ಎಲ್ಲರಿಂದ ತಿಳಿಯಬೇಕಾದವನು 
1. ಯತ್ನದಸದ್ಭಾವಾತ್ಮಕಮ್‌ 


666 ಗೀತಾವಿವೃತಿ 


ನೀನೊಬ್ಬನೇ. ಶ್ರೇಷ್ಠ ತೇಜಸ್ಪಮೂಹನು ನೀನೇ. ಕಾಲದಿಂದಲೂ ಅಂತ್ಯವಿಲ್ಲದ ರೂಪ 
ವುಳವನೇ ! ನಿನ್ನಿಂದ ಜಗತ್ತೇ ವ್ಯಾಪಿಸಲಟ್ಟಿದೆ. 
೪ ೦್ಮ್‌ ೨ ಶೆ ಲ ಪ 


ನಿಧಾನಮಾಶ್ರಯಃ । ವೇತ್ತಾಸಿ ವೇದಿತಾಶಸಿ ಪರಿಜ್ಞಾತಾಪಸಿ | ವೇದ್ಯಂ ಚ 
ತಮೇವ | ಪರಂ ಧಾಮ ತೇಜೋಜಾತಂ ಚ ತ್ವಮೇವ | ಅನಂತರೂಪ | 
ಕಾಲತೋ5ಂತಹೀನಂ ರೂಪಂ ಯಸ್ಯ ತಸ್ಯ ಸಮ್ಮುದ್ದಿಃ । ನಚ "ನಾಂತಂ ನ ಮಧ್ಯಂ 
ನ ಪುನಸ್ತವಾದಿಂ ಪಶ್ಯಾಮಿ' ಇತ್ಯನೇನ "ತ್ವಯಾ ತತಮಿ'ತ್ಯಸ್ಯ ಪೌನರುಕ್ತ್ಯಂ 
ಶಂಕ್ಕಮ್‌ । ನಾಂತಂ ಪಶ್ಯಾಮೀತ್ಯುಕ್ತೇ ವಿದ್ಯಮಾನಮಪ್ಯಂತಂ ಸ್ಹಯಂ ನ 
ಪಶ್ಯಾಮೀತ್ಯಪಿ ಪ್ರತೀತ್ಯಾ ಪರಿಮಾಣಾನಂತ್ಯಂ ನೇಶ್ತರಸ್ಯ ಸಿಧ್ಯತೀತ್ಯತೋ ನ 
ಕೇವಲಮಹಂ ನ ಪಶ್ಯಾಮಿ | ತ್ಹಯಾ ತತಂ ಚ ಎಶ್ಟಮಿತ್ಯುಕ್ತತ್ತೇನ ಸಪ್ರಯೋ- 
ಜನತ್ನಾನ್ನ ಪುನರುಕ್ತಿರಿತಿ 'ಜ್ಞೇಯಮ್‌ । ದ್ಯಾವಾಪೃಥಿವ್ಯೋರಿದಮಂತರಂ ಹಿ 
ವ್ಯಾಪ್ತಂ ತ್ಹಯೈಕೇನ ದಿಶಶ್ಚ ಸರ್ವಾಃ ಇತಿ "ತ್ವಯಾ ತತಂ ವಿಶ್ಚಮನಂತರೂಪ' 
ಇತ್ಯಾದ್ಯಭ್ಯಾಸೋ ವಿಷ್ಣೋರ್ದೇಶಕಾಲಗುಣೈೆಃ ಆನಂತ್ಯೇ ಸ್ವಸ್ಯ ಮಹಾತಾತ್ಸರ್ಯ- 
ಜ್ಞಾಪನಾರ್ಥಂ ಇತಿ ನ ಪೌನರುಕ್ಕಂ ಶಂಕ್ಕಮ್‌ ॥ 38 ॥1 


ಅನುವಾದ- ನಿಧಾನಂ- ಆಶ್ರಯ, ವೇತ್ತಾಸಿ- ವೇದಿತನಾಗಿರುವಿ, ತಿಳಿಯುವವನಾಗಿರುವಿ. 
ತಿಳಿಯಲ್ಪಡುವವನೂ ನೀನೇ. ಪರಂಧಾಮ - ತೇಜಸ್ಸಮೂಹನೂ ನೀನೇ. ಅನಂತರೂಪ 5 
ಕಾಲದಿಂದ ಕೊನೆಯಿಲ್ಲದ ರೂಪವುಳ್ಳವನು. ಈ ಶಬ್ದದ ಸಂಬೋಧನಾವಿಭಕ್ತಿಯ ರೂಪ 
ವಿದಾಗಿದೆ. ತ್ವಯಾ ತತಂ - ನಿನ್ನಿಂದ ಜಗತ್ತು ವ್ಯಾಪ್ತವಾಗಿದೆ ಎಂಬ ವಾಕ್ಯಕ್ಕೆ, ನಿನ್ನ ತುದಿ, ಮಧ್ಯ. 
ಆದಿಯನ್ನು ನಾನು ಕಾಣುವುದಿಲ್ಲಎಂಬವಾಕ್ಯದಿಂದ ಪುನರುಕ್ತಿ ದೋಷವನ್ನು ಶಂಕಿಸಬಾರದು. 
ನಿನ್ನ ಕೊನೆಯನ್ನು ನಾನು ನೋಡುವುದಿಲ್ಲವೆಂದಾಗ ಇರುವ ಕೊನೆಯನ್ನು ನಾನು ಸ್ವಯಂ 
ನೋಡುವುದಿಲ್ಲಎಂಬ ಅರ್ಥವು ತೋರುವುದರಿಂದ ಭಗವಂತನಿಗೆ ಪರಿಮಾಣದಿಂದ ಅಂತ್ಯ 
ಎಲ್ಲೆಂಬರ್ಥ ಸಿದ್ಧವಾಗುವುದಿಲ್ಲ ಆದ್ದರಿಂದ ಕೇವಲ ನಾನು ಸ್ವತಃ ನೋಡುವುದಿಲ್ಲವೆಂದಷ್ಟೇ 
ಅರ್ಥವಲ್ಲ ನೀನು ಜಗತ್ತನ್ನು ವ್ಯಾಪಿಸಿರುವಿ ಎಂದು ಹೇಳಿರುವುದರಿಂದ- ಪ್ರಯೋಜನ 
ಏರುವುದರಿಂದ ಪುನರುಕ್ತಿದೋಷವಿಲ್ಲವೆಂದು ತಿಳಿಯಬೇಕು . ದ್ಯುಲೋಕ ಪೃಥಿವೀ ಲೋಕಗಳ 
ಈ ಮಧ್ಯಭಾಗವು ಎಲ್ಲಾದಿಕ್ಕುಗಳು ನಿನ್ನೊಬ್ಬನಿಂದಲೇ ವ್ಯಾಪಿಸಲ್ಪಟ್ಟಿವೆ ಎಂದು ಮತ್ತು ಕಾಲದಿಂದ 
ಅಂತ್ಯವಿಲ್ಲದವನೇ ನೀನು ಜಗತ್ತನ್ನು ವ್ಯಾಪಿಸಿರುವಿ ಮುಂತಾಗಿ ಪುನಃಪುನಃ ಹೇಳಿರುವುದು 


1. ಜೇಯಮಿತಿ 


ಇದಾ 


ಅಧ್ಯಾಯ 11 667 


ವಿಷ್ಣುವಿಗೆ ದೇಶಕಾಲ ಗುಣಗಳಿಂದ ಅಂತ್ಯವಿಲ್ಲವೆಂಬ ವಿಷಯದಲ್ಲಿ ತನ್ನ ಮಹಾತಾತರ್ಯನವಿದೆ 
ಎಂದು ತಿಳಿಸಲು ಇದೆ. ಆ ಕಾರಣ ಇಲ್ಲಿಪುನರುಕ್ತಿದೋಷವನ್ನು ಶಂಕಿಸಬಾರದು. ॥ 38 ॥ 


ಎಲ್ಲ ದೇವತೆಗಳಲ್ಲಿ ಹರಿಯುವ ಶಕ್ತಿ ನಿನ್ನದು 


ವಾಯುರ್ಯಮೋನಗ್ನಿರ್ವರುಣಃ ಶಶಾಂಕಃ 
ಪ್ರಜಾಪತಿಸ್ತ ಂ ಪ್ರಪಿತಾಮಹಶ್ಚ! 
ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ 
ಪುನಶ್ಚ ಭೂಯೋಪಪಿ ನಮೋ ನಮಸ್ತೇ 11 39 ॥| 
ಅರ್ಥ- ನೀನು ಬಲಜ್ಞಾನರೂಪನಾದ್ದರಿಂದ ವಾಯು. ದೋಷದೂರನಾದ್ದರಿಂದ 
ಯಮನು. ಸ್ವಯಂ ಕ್ರಿಯೆಯಿಲ್ಲದಿರುವ ಜಗತ್ತನ್ನು ಪ್ರೇರಿಸುವುದರಿಂದ ಅಗ್ನಿಯು. ಭಕ್ತರನ್ನು 
ಸ್ವೀಕರಿಸುವುದರಿಂದ ವರುಣನು . ಬಹಳ ಸುಖದಿಂದ ಕೂಡಿದವನಾದ್ದರಿಂದ ಶಶಾಂಕನು. 
ಪ್ರಜಾಪಾಲನೆ ಮಾಡುವುದರಿಂದ ಪ್ರಜಾಪತಿಯು. ಪಿತಾಮಹನಾದ ಬ್ರಹ್ಮನಿಗೂ ತಂದೆಯಾಗಿ 
ಪ್ರಪಿತಾಮಹನೂ ನೀನೆ. ನಿನಗೆ ಸಾವಿರಬಾರಿ ಪುನಃ ಪುನಃ ನಮಸ್ಕಾರಗಳು. ಮತ್ತೆಮತ್ತೆ 
ಬಹಳವಾಗಿ ನಿನಗೆ ನಮಸ್ಕರಿಸುವೆನು. 


ಗುಣಾಂತರಯುಕ್ತತ್ತೇನ ಪುನಃ ಸ್ಟೌತಿ- ವಾಯುರಿತಿ ॥ ವಾಯುರ್ಬಲ- 
ಜ್ಞಾನರೂಪಃ । ಯಮಃ ದೋಷೋಹಪರತಿಮಾನ್‌ । ಅಗ್ನಿಃ ಸ್ಪತೋ ಗತಿಹೀನ- 
ಜಗನ್ನೇತಾ | ವೃಣುತೇ ಭಕ್ತಾನಿತಿ ವರುಣಃ | *ಅತಿಸುಖಾಂಕಿತತ್ವಾತ್‌ ಶಶಾಂಕಃ | 
ಪ್ರಜಾಪಾಲನಾತ್‌ ಪ್ರಜಾಪತಿಃ ॥ 39 ॥ 
ಅನುವಾದ- ವಾಯುಃ- ಬಲ,ಜ್ಞಾನರೂಪನು. ಯಮಃ- ದೋಷಗಳಿಂದ ದೂರನು . 
ಅಗ್ನಿಃ: ಸ್ವಯಂ ಕ್ರಿಯೆಯಿಲ್ಲದ ಜಗತ್ತಿಗೆ ಪ್ರೇರಕನು. ಭಕ್ತರನ್ನು ಸ್ವೀಕರಿಸುವುದರಿಂದ 
ವರುಣನೆನಿಸುತ್ತಾನೆ. ಬಹಳ ಸುಖದಿಂದ ಚಿಹ್ನಿತನಾದ್ದರಿಂದ ಶಶಾಂಕ ಎನಿಸುತ್ತಾನೆ. ಪ್ರಜೆಗಳನ್ನು 
ಪಾಲಿಸುವುದರಿಂದ ಪ್ರಜಾಪತಿಯು. ॥ 39 ॥ 
ಅನಂತವೀರ್ಯನಿಗಿರಲಿ ಅನಂತ ನಮನ 
ನಮಃ ಪುರಸ್ತಾದಥ ಪೃಷ್ಠತಸ್ತೇ 
ನಮೋಸ್ತು ತೇ ಸರ್ವತ ಏವ ಸರ್ವ । 


1. ಅತಿಸುಖಾಂತಿಕತ್ವಾತ್‌ 


668 ಗೀತಾವಿವೃತಿ 


ಅನಂತವೀರ್ಯಾಮಿತವಿಕ್ರಮಸ್ತ ಂ 
ಸರ್ವಂ ಸಮಾಪ್ನೋಷಿ ತತೋsಸಿ ಸರ್ವಃ 11 40 11 


ಅರ್ಥ- ನಿನಗೆ ಎದುರಿನಿಂದ ನಮಸ್ಕಾರಗಳು. ಮತ್ತು ಹಿಂದಿನಿಂದಲೂ ನಮಸ್ಕಾರಗಳು. 
ದಕ್ಷಿಣ, ಉತ್ತರ ಮುಂತಾದ ಎಲ್ಲಾ ಆ ಬ್‌ ನಮಸ್ಕಾರಗಳು. ಹೇ ಪೂರ್ಣನೇ! ನೀನು 
ಅನಂತ ವೀರ್ಯವುಳವನು. ಅನಂತ ಪರಾಕ ಕ್ರಮವುಳ್ಳವನು. ಎಲ್ಲಾ ವಿಶ್ವವನ್ನು ವ್ಯಾ ಪಿಸಿರುವುದ 
ರಿಂದ ಸರ್ವ ಎನಿಸುವವನು. 


ಸರ್ವತಃ ದಕ್ಷಿಣೋತ್ತರಾದಿಸರ್ವಪಾರ್ಶೇಭ್ಯಃ ನಮೋಸ್ತು ತೇ |! ಹೇ ಸರ್ವ 
ಪರಿಪೂರ್ಣ ! ನನು "ಸರ್ವಂ ಖಲ್ಲಿದಂ ಬ್ರಹ್ಮ '(ಛಾಂ. 3-14-1) ಇತಿ ಶ್ರುತೌ 
ಇದಂ ಸರ್ವಂ ಚ ಜಗದ್‌ ಬ್ರಹ್ಮೇತಿ ಸರ್ವಸ್ಯ ಜಗತೋ ಬ್ರಹ್ಮಾತ್ಸಕತ್ಲೋಕ್ತೇಃ 
"ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಮ್‌ । ತ್ವಯಾ ತತಮಿದಂ ವಿಶಮ್‌' ಇತ್ಯಾದ್ಯ- 
ಯುಕ್ತಮಿತ್ಯತಃ ಶ್ರುತಿಗತಸರ್ವಶಬ್ದಾರ್ಥಮಾಹ- ಸರ್ವಮಿತಿ ॥ ಸರ್ವಂ ವಿಶ್ವಂ 
ಸಮಾಪ್ನೋಷಿ ವ್ಯಾಪ್ನೋಷಿ ಯತಃ ತತಃ ಸರ್ವೋಶಸಿ । "ಸರ್ವಂ ಖಲ್ವಿದಂ ಬ್ರ ಹ್ಮ' 
“ಪುರುಷ ಏವೇದಂ ಸರ್ವಂ' (ತೈ. ಆ. 3-12) ಇತ್ಯಾ ದಿಶ್ರುತಿಸ್ಟ; ಸರ್ವಶಬ- 
ವಾಚ್ಯೋಶಸಿ | ಇದಂ ಬ್ರಹ್ಮ ಸರ್ವಂ ಖಲು ಸರ್ವಜಗದ್‌ವ್ಯಾಪಿ ಖಲಿತ್ಯಾದಿ- 
ರೂಪೇಣ ಶ್ರುತ್ಯರ್ಥೋ ಜ್ಲೇ ೀಯಃ । ನತು ಜಗದಾತ್ಮಕತ್ತೆ NS) ಆತ್ಯಭಿಪ್ರಾಯಃ 114011 


ಅನುವಾದ- ಸರ್ವತಃ- ದಕ್ಷಿಣ, ಉತ್ತರ ಮುಂತಾದ ಎಲ್ಲಾ ಕಡೆಗಳಿಂದಲೂ ನಿನಗೆ 
ನಮಸ್ಕಾರಗಳು. ಹೇ ಸರ್ವ!= ಪರಿಪೂರ್ಣನೇ ! "ಸರ್ವಂ ಖಲ್ಲಿದಂ ಬ್ರಹ್ಮ' (ಛಾ.3-14-1) 
ಎಂಬ ಶ್ರುತಿಯಲ್ಲಿ ಈ ಜಗತ್ತೆಲ್ಲಾ ಬ್ರಹ್ಮಸ್ತರೂಪ ಎಂದಿದೆ. ಎಲ್ಲ ಜಗತ್ತಿಗೂ ಬ್ರಹ್ಮ 
ಸ್ವರೂಪತ್ವವನ್ನು ಹೇಳಿರುವುದರಿಂದ ನೀನು ಈ ಜಗತ್ತಿಗೆ ಮುಖ್ಯಾಶ್ರಯನು. ನಿನ್ನಿಂದ ಈ 
ಜಗತ್ತು ವ್ಯಾಪ್ತವಾಗಿದೆ. ಮುಂತಾದ್ದು ಸರಿಯಲ್ಲ ಎಂಬ ಶಂಕೆಯನ್ನು ಪರಿಹರಿಸಲು 
ಶ್ರುತಿಯಲ್ಲಿರುವ ಸರ್ವಶಬ್ದದ ಅರ್ಥವನ್ನು “ಸರ್ವಂ' ಮುಂತಾಗಿ ಹೇಳುತ್ತಾನೆ. ಸರ್ವಂ- 
ವಿಶ್ವವನ್ನು, ಸಮಾಪ್ನೋಷಿ- ವ್ಯಾಪಿಸಿರುವುದರಿಂದ ನೀನು ಸರ್ವ ಎನಿಸಿರುವಿ. "ಸರ್ವಂ ಖಲ್ಲಿದಂ 
ಬ್ರಹ್ಮ' (ಛಾ.1-14-1) "ಪುರುಷ ಏವೇದಂ ಸರ್ವಂ' ( ತೈ.ಅ.3-12) ಮುಂತಾದ ಶ್ರುತಿ 
ಗಳಲ್ಲಿರುವ ಸರ್ವಶಬ್ದಗಳಿಂದ ಹೇಳಲ್ಪಟ್ಟಿರುವಿ. ಇದಂ ಬ್ರಹ್ಮ ಈ ಪರಮಾತ್ಮನು “ಸರ್ವಂ 
ಖಲು' ಎಲ್ಲಾಜಗತ್ತನ್ನು ವ್ಯಾಪಿಸಿರುವನಷ್ಟೆ ಮುಂತಾಗಿ ಶ್ರುತಿಯ ಅರ್ಥವನ್ನು ತಿಳಿಯಬೇಕು . 
ಬ್ರಹ್ಮಜಗತ್ಸ್ವರೂಪನೆಂದು ತಿಳಿಯಬಾರದು ಎಂದು ಆಶಯ. ॥। 40 ॥ 


ಅಧ್ಯಾಯ 11 669 


ಅಜ್ಞಾನದಿಂದಾದ ಅಪಚಾರದ ಬಗೆ ಕಮೆ ಇರಲಿ 
ಗಿ ಖಿ. 


ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ 
ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ । 
ಅಜಾನತಾ ಮಹಿಮಾನಂ ತವೇದಂ 
ಮಯಾ ಪ್ರಮಾದಾತ್‌ ಪ್ರಣಯೇನ ವಾಪಿ 11 41 || 
ಅರ್ಥ- ನಿನ್ನ , ಜಗತ್ತನ್ನು ಸೃಷ್ಟಿಮಾಡುವಿಕೆ ಮುಂತಾದ ಮಹಿಮೆಯನ್ನು ತಿಳಿಯದ 
ನನ್ನಿಂದ ಪರವಶತೆಯಿಂದ, ಸ್ನೇಹದಿಂದಾಗಲೀ , ಮಿತ್ರನೆಂಬ ಭಾವನೆಯಿಂದಾಗಲೀ ಹೇ ಕೃಷ್ಣ | 
ಹೇ ಯಾದವ | ಹೇ ಸಖನೇ । ಎಂಬುದಾಗಿ ಗೌರವವಿಲ್ಲದೇ ನಾನು ಹೇಳಿರುವುದನ್ನು ಕ್ಷಮಿಸು. 


ಏತಾದೃಶಮಾಹಾತ್ಮ್ಯಂ ಭಗವಂತಂ ಪ್ರತಿ ಯದಪರಾದ್ದಂ ತತ್‌ಕ್ಷಂತವ್ಯ- 
ಮಿತ್ಯಾಹ- ಸಖೇತ್ಯಾದಿನಾ ॥। ಇದಂ ಪ್ರಾಗುಕ್ತಂ ಜಗತ್‌ಸ್ರಷ್ಟೃತ್ವಾದಿಕಂ ಮಹಿ- 
ಮಾನಂ ಅಜಾನತಾ ಮಯಾ ಪ್ರಮಾದಾತ್‌ಪಾರವಶ್ಯಾತ್‌ಪ್ರಣಯೇನ ವಾ 
ಸ್ನೇಹೇನ ವಾ ಸಖೇತಿ ಮತ್ತಾ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಪ್ರಸಭಂ 
ಅಬಹುಮಾನಂ ಯಥಾ ತಥಾ ಯದುಕ್ತಂ ತತ್‌ ಕಾಮಯೇ ಕ್ಷಮಾಪಯೇ 
ಇತ್ಯಗ್ರೇತನೇನಾನ್ನಯಃ । ಹೇ ಸಖ ಇತಿ ವಿಚ್ಚಿದ್ಯ ವಕ್ತವ್ಯೇ ಸಂಧಿಶ್ಲಾಂಧಸಃ ॥ 4111 


ಅನುವಾದ- ಇಂತಹ ಮಾಹಾತ್ಮ್ಯವುಳ್ಳ ಭಗವಂತನ ಬಗ್ಗೆ ತಾನು ಮಾಡಿರುವ ಅಪರಾಧವನ್ನು 
ಕೃಮಿಸಬೇಕೆಂದು "ಸಖೇತಿ' ಮುಂತಾಗಿ ಹೇಳುತ್ತಾನೆ. ಇದಂ: ಹಿಂದೆ ಜಗತ್ಸೃಷ್ಟಿಮಾಡುವಿಕೆ 
ಮುಂತಾದ ಮಹಿಮೆಯನ್ನು ತಿಳಿಯದ ನನ್ನಿಂದ. ಪ್ರಮಾದಾತ್‌- ಪರವಶತೆಯಿಂದ, 
ಪ್ರಣಯೇನ ವಾ = ಸ್ನೇಹದಿಂದಾಗಲೀ ಸಖೇತಿ- ಮಿತ್ರನೆಂದು ತಿಳಿದು. ಹೇ ಕೃಷ್ಣ! ಹೇ 
ಯಾದವ! ಹೇ ಸಖೇ! ಎಂದು ಪ್ರಸಭಂ: ಗೌರವವಿಲ್ಲದಂತೆ ಏನನ್ನು ಹೇಳಿರುವೆನೋ ಅದನ್ನು 
ಕ್ಷಾಮಯೇವ ಕ್ಷಮಿಸು ಎಂದು ಪ್ರಾರ್ಥಿಸುತ್ತೇನೆ ಎಂದು ಮುಂದಿನ ಶ್ಲೋಕದಲ್ಲಿರುವ ಪದದಿಂದ 
ಅನ್ನಯವನ್ನು ಮಾಡಬೇಕು. ಹೇ ಸಖ ಇತಿ ಎಂಬಲ್ಲಿ ವ್ಯಾಕರಣನಿಯಮದಂತೆ ಸಂಧಿಮಾಡದೆ 


ಬೇರೆಯಾಗಿಯೇ ಹೇಳಬೇಕು. ಆದರೂ ವೇದತುಲ್ಯ ಗ್ರಂಥವಾದ್ದರಿಂದ ಸಂಧಿ ಮಾಡಿ "ಸಖೇತಿ' 
ಎಂದಿದೆ ॥ 41 


ಯಚ್ಚಾಪಹಾಸಾರ್ಥಮಸತೃತೋಪಸಿ 
ಎಹಾರಶಯ್ಯಾಸನಭೋಜನೇಷು | 


670 ಗೀತಾವಿವೃತಿ 


ಏಕೋ ಥವಾಪ್ಯಚ್ಯುತ ತತ್ತ ಮಕ್ಚ[ 0೦ 
ತತ್‌ಕ್ಲಾಮಯೇ ತ್ವಾಮಹಮಪ್ರಮೇಯಮ್‌ Il 42 Hl 


ಅರ್ಥ- ಎಲ್ಲಾ ಗುಣಗಳಿಂದ ಚ್ಯುತಿ ಇಲ್ಲದವನೇ ! ಕ್ರೀಡೆ, ಮಲಗುವಿಕೆ, ಆಸನ, 
ಭೋಜನಾದಿಗಳ ಪ್ರಸಂಗಗಳಲ್ಲಿ ಸರ್ವೋತ್ತಮನಾಗಿ ಅಸತ್ಮಾರಕ್ಕೆ ಅನರ್ಹನಾದರೂ ಯಾವ 
ಅಪಹಾಸಕ್ಕಾಗಿ ಅಪಮಾನಿತನಾಗಿರುವೆಯೋ ಅದನ್ನು ಪೂರ್ಣವಾಗಿ ತಿಳಿಯಲಾರದ ನಿನ್ನ 
ಎದುರಿನಲ್ಲೇ ಕ್ಷಮಿಸಬೇಕೆಂದು ಪ್ರಾರ್ಥಿಸುತ್ತೇನೆ. 


ಕಿಂಚ ಅಥವೇತಿ ಪಕ್ಚಾಂತರೇ | ಹೇ ಅಚ್ಯುತ ಸರ್ವಗುಣೈಶ್ನು ;3ಹೀನ | 
ಎಹಾರಃ ಕ್ರೀಡಾ ತದಾದಿಷು ಏಕೋಪಿ ತ್ವಂ ಸರ್ಮೋತ್ತಮೋತಪಿ ಅಸತ್ಕಾರಾ- 
ನರ್ಹೋsಪಿ ಇತಿ ಯಾವತ್‌ ।ಟ ಯದಪಹಾಸಾರ್ಥಮಸತೃತೋಶಸಿ ಅವ- 
ಮತೋತಸಿ ತದಪ್ರಮೇಯಂ ತ್ವಾಂ ಸಮಕ್ಷಂ ತ್ವತ್ಪುರತೋರಹಂ ಕ್ಷಮಾಪಯೇ 
ಕ್ಷಮಸ್ನೇತಿ ಪ್ರಾರ್ಥಯೇ । ಏಕಶಬ್ದೇ ಏ ಶಬ್ದ ಏಕವಾಚೀ 1 ಕಶಬ್ದಸ್ತು 
ಕರೋತೇರಂತರ್ಣೀತಣ್ಯರ್ಥಾತ್‌ ಕೇವಲಾದ್ವಾ ಡ ಪ್ರತ್ಯಯೇ ಕ ಇತಿ ಕರ್ತೃ- 
ವಾಚೀ ಕಾರಯಿತೃವಾಚೀ ಚ | ಏ ಏಕೋಶಠಸಹಾಯ ಏವ ಈ ಕರ್ತಾ 
ಕಾರಯಿತಾ ಚೇತ್ಯೇಕಃ ಸರ್ವೋತ್ತಮಃ ಅನ್ಯನಿರಪೇಕ್ಬ ಕರ್ತೃತ್ವಾದಿಮತ ಏವ 
ಸರ್ವೋತ್ತಮತ್ತಾದಿತಿ ಅತ್ರ ಏಕಶಬ್ದಃ ಸರ್ವೋತ್ತಮಪರೋ ಧ್ಯೇಯಃ ॥ 421! 


ಅನುವಾದ- ಕಿಂಚ, ಅಥವಾ ಎಂಬ ಶಬ್ದಗಳು ಮತ್ತೊಂದು ಪಕ್ಷದಲ್ಲಿ ಎಂಬರ್ಥದಲ್ಲಿನೆ. 

ಹೇ ಅಚ್ಯುತ: ಎಲ್ಲಾಗುಣಗಳಿಂದ ಚ್ಯುತಿರಹಿತನೇ ! ವಿಹಾರ = ಕ್ರೀಡೆಯು ಅದೇ ಮೊದಲಾದ 
ಪ್ರಸಂಗಗಳಲ್ಲಿ ಏಕೋರಪಿ- ನೀನು ಸರ್ವೋತ್ತಮನಾಗಿದ್ದರೂ, ಅಸತ್ಸಾರಕ್ಕೆ ಅನರ್ಹನಾದರೂ 
ಎಂದು ಆಶಯ. ಅಪಹಾಸಕ್ಕಾಗಿ ಅಸತೃತೋಶಸಿ- ಏನು ಅಪಮಾನಿತನಾಗಿರುವೆಯೋ ಅದನ್ನು 
ಯಾರಿಂದಲೂ ಪೂರ್ಣವಾಗಿ ತಿಳಿಯಲಾಗದ ನಿನ್ನನ್ನು . ಸಮಕ್ಟಂ- ನಿನ್ನ ಎದುರೇ ನಾನು, 
ಕ್ಹಮಾಪಯೇ - ಕ್ಷಮಿಸು ಎಂದು ಪ್ರಾರ್ಥಿಸುತ್ತೇನೆ. "ಏಕ' ಎಂಬ ಶಬ್ದದಲ್ಲಿ "ಏ' ಎಂಬ ಶಬ್ದವು 
ಒಬ್ಬನು ಎಂದು ಹಳುತ್ತದೆ. ಕ ಶಬ್ದವು ಣಿಜಂತ ಅರ್ಥವುಳ್ಳ ಕೃಧಾತುವಿನಿಂದ ಅಥವಾ ಕೇವಲ 
ಕೃಧಾತುವಿನಿಂದ ಡಪ್ರತ್ಯಯ ಬಂದಾಗ "ಕ' ಎಂಬುದಾಗಿ ಕರ್ತೃವನ್ನು, ಮಾಡಿಸುವವನನ್ನು 
ಹೇಳುತ್ತದೆ. ಏವ ಏಕಃ- ಬೇರೆಯವರ ಸಹಾಯವಿಲ್ಲದೆಯೇ ಮಾಡುವವನೂ, ಮಾಡಿಸು 
ವವನೂ ಎಂಬರ್ಥದಲ್ಲಿಇದೆ. ಏಕಃ- ಸರ್ವೋತ್ತಮನು- ಇನ್ನೊಬ್ಬರ ಅಪೇಕ್ಷೆ ಇಲ್ಲದೇ ಕರ್ತೃತ್ವ 
ಮುಂತಾದ್ದು ಇರುವವನು ಸರ್ವೋತ್ತಮನಾಗಿದ್ದಾನೆ. ಹೀಗೆ ಏಕ ಶಬ್ದವು ಸರ್ವೋತ್ತಮನನ್ನು 
ಹೇಳುತ್ತಿದೆ ಎಂದು ತಿಳಿಯಬೇಕು. ॥ 42 ॥1 


ಅಧ್ಯಾಯ 11 671 


ನಿನಗಿಂತ ಹಿತರಾರು 9 


ಪಿತಾಂಸಿ ಲೋಕಸ್ಯ ಚರಾಚರಸ್ಯ 
ತ್ವಮಸ್ಯ ಪೂಜೃಶ್ಚ ಗುರುರ್ಗರೀಯಾನ್‌ । 

ನ ತೃತಮೋತಸ್ವಭ್ಯಧಿಕಃ ಕುತೋತನ್ಕೋ 
ಲೋಕತ್ರಯೇsಪ್ಯಪ್ರತಿಮಪ್ರಭಾವ 11 43 11 


ಅರ್ಥ- ನೀನು ಸ್ಥಾವರ ಜಂಗಮಾತ್ಮಕವಾದ ಈ ಲೋಕಕ್ಕೆ ತಂದೆಯಾಗಿರುವಿ. ಪೂಜ್ಯನೂ, 
ಶ್ರೇಷ್ಠಗುರುವೂ ಆಗಿರುವಿ. ಮೂರು ಲೋಕದಲ್ಲೂ ಅಸದೃಶ ಐಶ್ವರ್ಯ ಉಳ್ಳವನೇ ! ನಿನಗೆ 
ಸಮಾನನಾದವನು ಇನ್ನೊಬ್ಬನು ಇರುವುದಿಲ್ಲ, ಅಧಿಕನು ಹೇಗಿದ್ದಾನು ? 


ಅಸತ್ಕಾರಾನರ್ಹತಾಮೇವ ಗುಣಾಂತರೋಕ್ಕಾ ವ್ಯನಕ್ತಿ- ಪಿತಾಸೀತ್ಯಾದಿನಾ ॥ 
ತ್ತಮಸ್ಯ ಚರಾಚರಸ್ಯ ಲೋಕಸ್ಯ ಪಿತಾತಸಿ ಜನಕೋಶಸಿ | ಅತ ಏವ ಪೂಜ್ಯೋ 
ಗರೀಯಾನ್‌ ಗುರುರತ್ಯಂತಂ ಗುರುಶ್ವ। ಅಪ್ರತಿಮಪ್ರಭಾವ ಅನುಷಮೈಶ್ಚರ್ಯ। 
|| 43 || 


ಅನುವಾದ- ನೀನು ಚರಾಚರಾತ್ಮಕವಾದ ಲೋಕಕ್ಕೆ ಪಿತಾಸಿ- ತಂದೆಯಾಗಿರುವಿ. 
ಆದ್ದರಿಂದಲೇ ಪೂಜ್ಯನು. ಗರೀಯಾನ್‌ ಗುರುಃ - ಅತ್ಯಂತವಾಗಿ ಗುರುವಾಗಿರುವಿ. ಅಪ್ರತಿಮ 
ಪ್ರಭಾವ- ಅಸದೃಶ ಐಶ್ಚರ್ಯವುಳ್ಳವನೇ ! ॥1 43 ॥ 


ತಸ್ಮಾತ್ವಣಮ್ಯ ಪ್ರಣಿಧಾಯ ಕಾಯಂ 
ಪ್ರಸಾದಯೇ ತ್ವಾಮಹಮೀಶಮೀಡ್ಕಮ್‌ ।ಟ 
ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ 
ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಮ್‌ ॥ 44 ॥ 
ಅರ್ಥ- ಯಾವ ಕಾರಣದಿಂದ ಹಿಂದೆ ಹೇಳಿದ ಮಹಿಮೆ ಉಳ್ಳವನೋ ಆದ್ದರಿಂದ ನನ್ನೀ 
ಶರೀರವನ್ನು ಭೂಮಿಯಲ್ಲಿಟ್ಟು ನಿಯಾಮಕನಾದ ಸ್ತೋತ್ರಾರ್ಹನಾದ ನಿನ್ನನ್ನು ನಾನು ನಮಸ್ಕರಿಸಿ 
ಪ್ರಸನ್ನಗೊಳಿಸುವೆನು. ದೇವನೇ ! ತಂದೆಯು ಮಗನ, ಮಿತ್ರನು ಮಿತ್ರನ, ಪ್ರಿಯನು ಪ್ರಿಯನ 
ಅಪರಾಧವನ್ನು ಸಹಿಸುವಂತೆ ನನ್ನ ಅಪರಾಧವನ್ನು ಸಹಿಸು. 


ಯಸ್ಮಾದುಕ್ತಮಹಾಮಹಿಮಾ ತಸ್ಮಾತ್ಕಾಯಂ ಭೂಮೌ ಪ್ರಣಿಧಾಯ 


672 ಗೀತಾವಿವೃತಿ 


ಈಶಮೀಡ್ಕ್ಯಂ ಸ್ತುತ್ಯಂ ತ್ವಾಂ ಪ್ರಣಮ್ಯ ಪ್ರಸಾದಯೇ । ಹೇ ದೇವ ಪಿತ್ರಾದಿಃ 

ಪುತ್ರಾದೇರಿವಾಪರಾಧಂ ಸೋಢುಮರ್ಹಸಿ ॥ 44 1 

ಅನುವಾದ - ಯಾವ ಕಾರಣದಿಂದ ಹಿಂದೆ ಹೇಳಿದ ಮಹಿಮೆ ಉಳ್ಳವನೋ ಆದ್ದರಿಂದ 
ಭೂಮಿಯಲ್ಲಿಶರೀರವನ್ನಿಟ್ಟು , ಈಶಂ- ನಿಯಾಮಕನೂ, ಈಡ್ಯಂ- ಸ್ಫೋತ್ರಾರ್ಹನೂ ಆದ, 
ತ್ಹಾಂ- ನಿನ್ನನ್ನು ನಮಸ್ಕರಿಸಿ ಸಂತೋಷಗೊಳಿಸುವನು. ಹೇ ದೇವನೇ ! ತಂದೆ ಮುಂತಾದವರು 
ಮಗ ಮುಂತಾದವರ ಅಪರಾಧವನ್ನೆ ೦ಬಂತೆ ನನ್ನ ಅಪರಾಧವನ್ನು ಸಹಿಸು. 11 44 ॥| 


ಅದೃಷ್ಟಪೂರ್ವಂ ಹೃಷಿತೋಶಸ್ಥಿ ದೃಷ್ಟಾ | 
ಭಯೇನ ಚ ಪ್ರವ್ಯಥಿತಂ ಮನೋ ಮೇ ಟ 
ತದೇವ ಮೇ ದರ್ಶಯ ದೇವ ರೂಪಂ 


ಪ್ರಸೀದ ದೇವೇಶ ಜಗನ್ನಿವಾಸ 11 45 ॥| 


ಅರ್ಥ- ಹೇ ದೇವನೇ ! ಈವರೆಗೆ ನೋಡದ ನಿನ್ನ ರೂಪವನ್ನು ನೋಡಿ 
ಸಂತುಷ್ಠನಾಗಿರುವೆನು. ಹಾಗೆಯೇ ಭಯದಿಂದ ನನ್ನ ಮನಸ್ಸು ನಡುಗಿದೆ. ಆದ್ದರಿಂದ 
ದೇವತೆಗಳಿಗೆ ನಿಯಾಮಕನೇ ।! ಜಗದಾಧಾರನೇ ನಿನ್ನ ಮೊದಲಿನ ರೂಪವನ್ನು ತೋರಿಸು. 
ಪ್ರಸನ್ನನಾಗು. 

ಏವಂ ಕ್ಷಮಾಪ್ಯ ಪ್ರಾರ್ಥಯತೇ- ಅದೃಷ್ಟೇತಿ ॥ ಹೇ ದೇವ ! ಪೂರ್ವ- 

ಮದೃಷ್ಟಮದೃಷ್ಟಪೂರ್ವಂ ತವ ರೂಪಂ ದೃಷ್ಟ್ವಾ ಹೃಷಿತೋಶಸ್ಥಿ | ತಥಾ ಭಯೇನ 

ಚ ಮೇ ಮನಃ ಪ್ರವೃಥಿತಂ ಪ್ರಚಲಿತಮ್‌ । ಅತೋ ಹೇ ದೇವೇಶ! ಜಗನ್ನಿವಾಸ 

ತದೇವ ರೂಪಂ ಮೇ ದರ್ಶಯ ಪ್ರಸೀದ ॥ 45 ॥ 


ಅನುವಾದ- ಹೀಗೆ ಕ್ಹಮೆಬೇಡಿ ಪ್ರಾರ್ಥಿಸುತ್ತಾನೆ- "ಅದೃಷ್ಟ' ಮುಂತಾಗಿ- ಹೇ ದೇವನೇ! 
ಹಿಂದೆ ನೋಡದ್ದು ಅದೃಷ್ಟಪೂರ್ವವೆನಿಸುತ್ತದೆ. ಆ ನಿನ್ನ ರೂಪವನ್ನು ನೋಡಿ ಸಂತುಷ್ಟ 
ನಾಗಿರುವೆನು. ಹಾಗೇ ಭಯದಿಂದ ನನ್ನ ಮನಸ್ಸು, ಪ್ರವ್ಯಥಿತಂ- ನಡುಗಿದೆ. ಆದ್ದರಿಂದ ಹೇ 
ದೇವ ಶ್ರೇಷ್ಠನೇ ! ಜಗದಾಧಾರನೇ ! ನಿನ್ನ ಆ ರೂಪವನ್ನು ತೋರಿಸು ಪ್ರಸನ್ನನಾಗು. ॥। 45! 


ಕಿರೀಟಿನಂ ಗದಿನಂ ಚಕ್ರಹಸ್ತಮ್‌ 
ಆಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ । 
ತೇನೈವ ರೂಪೇಣ ಚತುರ್ಭುಜೇನ 
ಸಹಸ್ರಬಾಹೋ ಭವ ವಿಶ್ವಮೂರ್ತೆೇ 11 46 ॥| 


ಅಧ್ಯಾಯ 11 673 


ಅರ್ಥ - ಹೇಗೆ ಎಶ್ಚರೂಪವನ್ನು ನೋಡಿರುವೆನೋ ಹಾಗೆಯೇ ಹಿಂದೆ ನೋಡಿರುವ 
ನಾಲ್ಕು ಭುಜಗಳುಳ್ಳ ರೂಪದಿಂದ ಕಿರೀಟ ಧರಿಸಿದ ಗದೆಯುಳ್ಳ ಕೃಯಲ್ಲಿ ಚಕ್ರವನ್ನು ಹಿಡಿದಿರುವ 
ನಿನ್ನನ್ನು ನಾನು ನೋಡಲು ಇಚ್ಛಿಸುತ್ತೇನೆ . ಹೇ ಅನಂತ ಬಾಹು ಉಳ್ಳವನೇ ! ಗುಣಪೂರ್ಣವಾದ 
ಶರೀರ ಉಳ್ಳವನೇ ! ಎಲ್ಲೆಡೆ ರೂಪ ಉಳ್ಳವನೇ ! ಮೊದಲಿನಂತೆಯೇ ಆಗಿರು. 


ತದೇವೇತ್ಯುಕ್ತಂ ರೂಪಮಾಹ- ಕಿರೀಟಿನಮಿತಿ ॥ ಯಥಾ ವಿಶ್ರರೂಪಂ 
ದೃಷ್ಟವಾನ್‌ ಅಸ್ಮಿ ತಥೈವ ತೇನೈವ ಪೂರ್ವದೃಷ್ಟೇನ ಚತುರ್ಭುಜೇನ ರೂಪೇಣ 
ತ್ವಾಂ ದ್ರಷ್ಟುಮಿಚ್ಛಾಮಿ | ಹೇ ಸಹಸ್ರಬಾಹೋ ಅನಂತಬಾಹೋ ವಿಶ್ಠ್ವಮೂರ್ತೇ 
ಗುಣಪೂರ್ಣವಿಗ್ರಹ ಇತಿ ವಾ ವಿಶ್ವಸ್ಥಿನ್‌ಮೂರ್ತಿರ್ಯಸ್ಯೇತಿ ವಾಠರ್ಥಃ ॥ 4611 
ಅನುವಾದ- ಅದೇ ಎಂದು ಹೇಳಿದ ರೂಪವನ್ನು 'ಕಿರೀಟಿನಂ' ಮುಂತಾಗಿ ವಿವರಿಸಿ 
ಹೇಳುತ್ತಿದ್ದಾನೆ. ಹೇಗೆ ವಿಶ್ವರೂಪವನ್ನು ನೋಡಿರುವೆನೋ ಹಾಗೆ ಹಿಂದೆ ನೋಡಿರುವ ನಾಲ್ಕು 
ಭುಜಗಳುಳ್ಳ ರೂಪದಿಂದ ನಿನ್ನನ್ನು ನೋಡಲು ಇಚ್ಛಿಸುವೆನು. ಹೇಸಹಸ್ರಬಾಹೋ!- ಅನಂತ 
ಬಾಹು ಉಳ್ಳವನೇ | ವಿಶ್ವಮೂರ್ತೇ!- ಗುಣಗಳಿಂದ ತುಂಬಿದ ಶರೀರವುಳ್ಳವನೇ ! ಅಥವಾ 
ಎಲ್ಲೆಡೆ ರೂಪ ಉಳ್ಳವನೇ ! ಎಂದರ್ಥ. ॥ 46 ॥ 
ಕರುಣೆಯಿಂದ ತೋರಿರುವೆ ವಿಶ್ವರೂಪ 
ಶ್ರೀ ಭಗವಾನುವಾಚ - 
ಮಯಾ ಪ್ರಸನ್ನೇನ ತವಾರ್ಜುನೇದಂ 
ರೂಪಂ ಪರಂ ದರ್ಶಿತಮಾತ್ಮಯೋಗಾತ್‌ । 
ತೇಜೋಮಯಂ ವಿಶ್ವಮನಂತಮಾದ್ಯಂ 
ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಮ್‌ I 47 
ಅರ್ಥ- ಶ್ರೀಭಗವಂತನು ಹೇಳಿದನು- ಹೇ ಅರ್ಜುನ ! ಸಂತುಷ್ಟನಾದ ನನ್ನಿಂದ, ನಿನಗೆ ಈ 
ಶ್ರೇಷ್ಠವಾದ ರೂಪವು ತೋರಿಸಲ್ಪಟ್ಟದೆ. ಅದು ತೇಜೋರೂಪವಾಗಿದೆ. ದೇಶಕಾಲಗಳಲ್ಲಿ 
ವ್ಯಾಪಿಸಿದೆ. ಸನಾತನವಾಗಿದೆ. ನಿನಗಿಂತ ಯೋಗ್ಯತೆಯಲ್ಲಿಕಡಿಮೆಯಾದವರಿಂದ ನೋಡಲಟ್ಟಿಲ್ಲ. 
ಅವರಿಂದಲೂ ಅರ್ಜುನನಂತೆ ನೋಡಲ್ಪಟ್ಟಿಲ್ಲ 
ಭಕ್ತೃತಿಶಯೋತ್ಪಾದನಾಯ ವಿಶ್ವರೂಪಪ್ರದರ್ಶನಸ್ಯ ದೌರ್ಲಭ್ಯಮಾಹ- 
ಮಯೇತಿ ॥॥ ಹೇ ಅರ್ಜುನ ! ಪ್ರಸನ್ನೇನ ಮಯಾ ಆತ್ಮಯೋಗಾತ್‌ ಸ್ವರೂಪ- 
ಸಾಮರ್ಥ್ಯಾತ್‌ ಪರಮುತ್ತಮಮ್‌ ಇದಂ ರೂಪಂ ತವ ದರ್ಶಿತಮ್‌ । ತದ್‌ 


674 ಗೀತಾವಿವೃತಿ 


ವಿಶಿನಷ್ಟಿ ! ತೇಜೋಮಯಂ ಪ್ರಚುರತೇಜಸ್ಪ ರೂಪಮ್‌ | ವಿಶ್ದಂ ಪೂರ್ಣಮ್‌ 
ಅನಂತಂ ದೇಶಕಾಲಾಪರಿಚ್ಛಿನ್ನಮ್‌, ಆದ್ಯಂ ತದನ್ಯೆ ನನದ ;ಷಪೂರ್ವಮಿತೃಸ್ಯ ಸ 
ತ್ತತ್ತೋsಧಮೃ ರದ ೃಷ್ಟಪೂರ್ವಮಿತ್ಯ ಹ I ಹ ರಪಿ ಸ್ಹ್ವಯೋಗ್ಯ ಜಸ 
ದೃಷತ್ತೇತಪಿ ಅರ್ಜುನವನ್ನ ದೃಷ್ಟಮಿತ್ಯ ದೃಷ್ಟಶ್ವೋಕ್ರಿಃ | ತಥಾ ತ್ವಯಾ ತ್ಲಿಂದ್ರ - 
Reco ದೃಷ್ಟಪೂರ್ವಮಿತೃಷಿ ತದ ನೇತಿ "ಎತೇಷಣಾಲ್ಲಭ್ಯ ತೇ ಯನ್ನೇ 
ರೂಪಂ ದರ್ಶಿತಮಿತ್ಯನ್ನಯಃ । ಅತ್ರ ವಿಶ್ವರೂಪಸ್ಯ ಪರಮಿತ್ಯುತ್ತಮತ್ತೋಕ್ತಿಃ ಅಜ್ಜ" 
ಜನಾಪೇಕ್ಟಯೈವ | ಬ್ರಹ್ಮಾದೀನಾಂ ಕೃಷ್ಣಾದ್ಯವತಾರೇಷ್ಟಪಿ ಪರತ್ನಧೀಸತ್ತಾ ದಿತಿ । 

11 47 ॥ 


ಅನುವಾದ - ಹೆಚ್ಚಿನ ಭಕ್ತಿಯನ್ನು ಹುಟ್ಟಿಸಲು ವಿಶಿಷ್ಟರೂಪ ಪ್ರದರ್ಶನ ಬಹಳ ದುರ್ಲಭ 
ಎಂದು ಶ್ರೀಕೃಷ್ಣ 'ಮಯಾ' ಜಾಗ ಹೇಳುತ್ತಿದ್ದಾನೆ. ಹೇ ಅರ್ಜುನ! ಪ್ರಸನ್ನನಾದ ನಾನು, 
ಆತ್ಮಯೋಗಾತ್‌ - ಸ್ವರೂಪಸಾಮರ್ಥ್ಯದಿಂದ, ಪರಂ ಉತ್ತಮವಾದ ರೂಪವನ್ನು ನಿನಗೆ 
ತೋರಿಸಿರುವೆನು. ಅದರ ವಿಶೇಷವನ್ನು ಹೇಳುತ್ತಾನೆ. ತೇಜೋ ಮಯಂ ಬಹಳವಾದ 
ತೇಜಸ್ಸ್ನರೂಪವಾದದ್ದು. ವಿಶ್ವಂ ಪೂರ್ಣವಾದದ್ದು. ಅನಂತಂ: ದೇಶಕಾಲಗಳಿಂದ ಪರಿಮಿತಿ 
ಇಲ್ಲದ್ದು ಅನಾದಿ ಕಾಲದ್ದು, "ನಿನ್ನನ್ನು ಬಿಟ್ಟು ಬೇರೆಯವರಿಂದ ನೋಡಲ್ಪಟ್ಟಿಲ್ಲ ಎಂದರೆ 
ನಿನಗಿಂತ ಅಧಮರಿಂದ ನೋಡಲ್ಪಟ್ಟದ್ದಲ್ಲ ಎಂದರ್ಥ. ಅವರು ತಮ್ಮ ಯೋಗ್ಯ ತೆಗನುಗುಣವಾಗಿ 
ನೋಡಿದರೂ ಅರ್ಜುನನಂತೆ ನೋಡಿಲ್ಲ ಎಂದಿರುವುದು. ಹಾಗೆಯೇ ನಿನಗಿಂತ ಬೇರೆ 
ಯವರಿಂದ ನೋಡಲ್ಪಟ್ಟಿಲ್ಲವೆಂಬಲ್ಲಿ ನೀನು ಇಂದ್ರಶರೀರದಿಂದ ನೋಡಿರುವೆ ಎಂದು ಸಿದ್ಧ 
ವಾಗುತ್ತದೆ. ಯಾವ ರೂಪವನ್ನು ನಾನು ತೋರಿಸಿರುವೆನೋ ಅದನ್ನು ಎಂದು ಶಬ್ದ ಅನ್ವಯವನ್ನು 
ಹೇಳಬೇಕು. ಇಲ್ಲಿ ಅಜ್ಞಜನರ ಅಪೇಕ್ಷೆಯಿಂದ ವಿಶ್ವರೂಪವನ್ನು, ಪರಂ- ಉತ್ತಮ ಎಂದಿದ್ದಾರೆ. 

ಬ್ರಹ್ಮಾದಿಗಳಿಗೆ ಕೃಷ್ಣ ಕೃಷ ತ ಮುಂತಾದ ಅವತಾರಗಳಲ್ಲೂ ಉತ್ತಮತ್ತ ಬುದಿ ಇರುತ್ತದೆ. 11471 


ನ ವೇದಯಜ್ಞಾಧ್ಯಯನೈರ್ನ ದಾನೈಃ 
ನ ಚ ಕ್ರಿಯಾಭಿರ್ನ ತಪೋಭಿರುಗೈಃ $ | 
ಏವಂರೂಪಃ ಶಕ್ಕ ಅಹಂ ನೃಲೋಕೇ 
ದ್ರಷ್ಟುಂ ತ್ವದನ್ಯೇನ ಕುರುಪ್ರವೀರ 11 48 Il 


ಅರ್ಥ - ಹೇ ಕುರುಶೆ ಶ್ರೇಷ್ಠನೇ |! ವೇದಗಳ, ಯಜ್ಞಗಳ ಅಧ್ಯ ಯನಗಳಿಂದ, ಅಗ್ನಿ ಹೋತ್ರ 
ಮುಂತಾದ ಕ್ರಿಯೆಗಳಿಂದ ಕಠೋರವಾದಕ ೈಚ್ಛ, ಚಾಂದ್ರಾ 1 ಮುಂತಾದ ತಪ ಪಸುಗಳಿಂದ 


ಹಿಂದೆ ಹೇಳಿದ ರೂಪವುಳ್ಳ ನಾನು ಈ ಮನುಷ್ಯ ಲೋಕದಲ್ಲಿನಿನಗಿಂತ ಬೇರೆಯಾದ ತಾರತಮ್ಮ 
ದಲ್ಲಿಕೆಳಗಿನವರಿಂದ ನಿನ್ನಂತೆ ನೋಡಲು ಶಕ್ಕನಾಗದವನು. 


ಅಧ್ಯಾಯ 11 675 


ನನು ಅರ್ಜುನಾದವರೈಃ ಸತೋಠರ್ಜುನವನ್ನ ದೃಷ್ಟಮಪಿ ವಿಶ್ವರೂಪಂ 
ವೇದಾದಿಸಾಧನೈರರ್ಜುನೇನೇವ ತದವರೈರಪಿ ತಥಾ ದೃಶ್ಯತಾಮಿತ್ಯತ ಆಹ- ನ 
ವೇದೇತಿ ॥। ವೇದಾನಾಂ ಯಜ್ಞಾನಾಂ ಚಾಧ್ಯಯನೈರಗ್ನಿಹೋತ್ರಾದಿಕ್ರಿ ಯಾಭಿಃ । 
ಉಗ್ಗೈಃ ಕೃಚ್ಛ್ರ ಚಾಂದ್ರಾಯಣಾದಿತಪೋಭಿರೇವಂರೂಪಃ ಪ್ರಾಕ್‌ ಪ್ರದರ್ಶಿತ- 
ವಿಶರೂಪೋsಹಂ ನಲೋಕೇ ತದನ್ನೇನ ತತೋರವರೇಣ ತದದ್‌ದ್ರಷುಂ ನ 

ನ ಲ ನಶ ವ ವನ ಇ ಆ 
ಶಕ್ಕ ಇತ್ಯರ್ಥಃ । ಸರ್ವಾತ್ಮನಾನರ್ಜುನಾದನ್ಯೇನಾದೃಷ್ಟಾ! ರ್ಥತ್ತೇ "ದೃಷ್ಟ್ಯಾ ದ್ಭುತಂ 
ರೂಪಮಿ'ತಿ ಪ್ರಾಗುಕ್ತವಿರೋಧ ಇತಿ ಜ್ಞೇಯಮ್‌ ॥ 48 ॥ 


ಅನುವಾದ- ಅರ್ಜುನನಿಗಿಂತ ತಾರತಮ್ಯದಲ್ಲಿ ಕೆಳಗಿರುವವರು ಸ್ವತಃ ಅರ್ಜುನನಂತೆ 
ನೋಡದಿದ್ದರೂ ವಿಶ್ವರೂಪವನ್ನು ವೇದಾಧ್ಯಯನ ಮೊದಲಾದ ಸಾಧನಗಳಿಂದ ಅರ್ಜುನನು 
ನೋಡಿದಂತೆ ಕೆಳಗಿನವರು ನೋಡಬಹುದು ಎಂಬ ಶಂಕೆಯನ್ನು "ನ ವೇದ' ಮುಂತಾಗಿ 
ಪರಿಹರಿಸುತ್ತಾರೆ. ವೇದಗಳ, ಯಜ್ಞಗಳ ಅಧ್ಯಯನಗಳಿಂದ ಅಗ್ನಿ ಹೋತ್ರ ಮುಂತಾದ 
ಕ್ರಿಯೆಗಳಿಂದ, ಉಗ್ರವಾದ ಕೃಚ್ಛ್ರ , ಚಾಂದ್ರಾಯಣ ಮುಂತಾದ ತಪಸುಗಳಿಂದ. ಏವಂರೂಪಃ- 
ಹಿಂದೆ ತೋರಿಸಿದ ವಿಶ್ವರೂಪವುಳ್ಳ ನಾನು ಈ ಮನುಷ್ಯಲೋಕದಲ್ಲಿ ನಿನಗಿಂತ ಬೇರೆಯಾದ 
ನಿನಗಿಂತ ಕೆಳಗಿನವರಿಂದ ನಿನ್ನಂತೆ ನೋಡಲು ಶಕ್ಯನಾದವನಲ್ಲಎಂದರ್ಥ. ಸರ್ವಥಾ ಅರ್ಜುನ 
ನಿಗಿಂತ ಬೇರೆಯವರಿಂದ ನೋಡಲಾಗದವನು ಎಂದರೆ "ದೃಷ್ಟ್ಯಾದ್ಭುತಂ ರೂಪಂ' ಮುಂತಾಗಿ 
ಹಿಂದೆ ಭಕ್ತರು ನೋಡಿ ನಡುಗಿರುವುದನ್ನು ಹೇಳಿದ್ದಕ್ಕೆ ವಿರೋಧ ಬರುತ್ತಿತ್ತೆಂದು ತಿಳಿಯಬೇಕು. 
|| 48 || 


ಮಾ ತೇ ವ್ಯಥಾ ಮಾ ಚ ವಿಮೂಢಭಾವೋ 
ದೃಷ್ಟ್ವಾ ರೂಪಂ ಘೋರಮೀದೃಜ್‌ ಮಮೇದಮ್‌ । 


ವ್ಯಪೇತಭೀಃ ಪ್ರೀತಮನಾಃ ಪುನಸ್ತ ಂ 
ತದೇವ ಮೇ ರೂಪಮಿದಂ ಪ್ರಪಶ್ಯ 11 49 ॥| 


ಅರ್ಥ - ಘೋರವಾದ ಹೀಗೆ ಅನಂತ ಬಾಹು ಮುಂತಾಗಿವುಳ್ಳ ನನ್ನೀರೂಪವನ್ನು 
` ನೋಡಿದ ನಿನಗೆ ದುಃಖವಿರದಿರಲಿ. ವಿಮೂಢತೆಯು ಇಲ್ಲದಿರಲಿ ಭಯರಹಿತನಾಗಿ ಸಂತುಷ್ಟ 
ಮನಸ್ಸುಳ್ಳವನಾಗಿ ಮತ್ತೆ ಈ ಹಿಂದೆ ನೋಡಿದ ಆ ರೂಪವನ್ನೇ ನೋಡು. 


ಅದೃಷ್ಟಪೂರ್ವಮಿತ್ಯಾದಿನಾ ಪ್ರಾರ್ಥಿತಸ್ಯೋತ್ತರಮಾಹ- ಮಾ ತ ಅತಿ ॥ 
ಘೋರಂ ಸಂಹರ್ತ್ವರೂಪಂ ಈದೃಗೀದೃ್ಭಶಂ ಅನಂತಬಾಹ್ಹಾದಿರೂಪಂ ದೃಷ್ಟಾ ತೇ 
ವ್ಯಥಾ ಮಾಸ್ತು | ವಿಮೂಢಭಾವೋ ವಿಮೂಢತ್ತಂ ಚ ಮಾಸ್ತು | ವ್ಯಪಗತ- 


ಗೀತಾವಿವೃತಿ 
676 


ಭಯಃ ಪ್ರೀತಮನಾಶ್ಚ ಸನ್‌ ಪುನಸ್ತ್ವಂ ತದೇವ ರೂಪಂ ಪೂರ್ವದೃಷಮೇವ 
ರೂಪಂ ಪ್ರಪಶ್ಯೇತಿ ॥। 49 ॥ 


ಅನುವಾದ- "ಅದೃಷ್ಠಪೂರ್ವಂ' ಮುಂತಾಗಿ ಮೊದಲ ರೂಪವನ್ನೇ ತೋರಿಸು ಎಂಬ 
ಪ್ರಾರ್ಥನೆಗೆ "ಮಾ ತೇ' ಮುಂತಾಗಿ ಉತ್ತರವನ್ನು ಹೇಳುವನು. ಘೋರಂ: ಸಂಹರ್ತ್ಶೃ- 
ರೂಪವನ್ನು. ಈದೃಕ್‌- ಇಂತಹ ಅನಂತಬಾಹು ಮುಂತಾಗಿ ಉಳ್ಳರೂಪವನ್ನು ನೋಡಿ ನಿನಗೆ 
ದುಃಖವಲ್ಲದಿರಲಿ. ವಿಮೂಢಭಾವಃ- ವಿಮೂಢತೆಯು ಇಲ್ಲದಿರಲಿ. ಭಯರಹಿತನೂ 


ಸಂತುಷ್ಠನೂ ಆಗಿ ಮತ್ತೆ ನೀನು ತದೇವ ರೂಪಂ - ಮೊದಲು ನೋಡಿದ ರೂಪವನ್ನು ನೋಡು 
ಎಂದರ್ಥ. 1149 ॥ 


ಸಂಜಯ ಉವಾಚ - 


ಇತ್ಯರ್ಜುನಂ ವಾಸುದೇವಸ್ತಥೋಕ್ತಾ 
ಸಂ ರೂಪಂ ದರ್ಶಯಾಮಾಸ ಭೂಯಃ । 
ಆಶ್ವಾಸಯಾಮಾಸ ಚ ಭೀತಮೇನಂ 


ಭೂತ್ವಾ ಪುನಃ ಸೌಮ್ಯವಪುರ್ಮಹಾತ್ಮಾ 11 50 ॥ 


ಅರ್ಥ- ವಾಸುದೇವನು ಅರ್ಜುನನಿಗೆ ಹೀಗ ಹೇಳಿ ತನ್ನ ಮೊದಲ ರೂಪವನ್ನು 
ತೋರಿಸಿದನು. ಮಹಾತ್ಮನಾದ ಕೃಷ್ಣನು ಮತ್ತೆ ಸೌಮ್ಯವಾದ ಶರೀರವುಳ್ಳವನಾಗಿ ಭಯ 
ಗೊಂಡಿರುವ ಅರ್ಜುನನನ್ನು ಮತ್ತೆ ಸಾಂತ್ಸನಗೊಳಿಸಿದನು ಎಂದು ಸಂಜಯನು ಹೇಳಿದನು. 


ತತಃ ಕಿಂ ಜಾತಮಿತಿ ಧಾರ್ತರಾಷ್ಟಹಾರ್ದಂ ನಿರಸಿತುಂ ಸಂಜಯ ಉವಾಚ 

ಇತ್ಯರ್ಜುನಮಿತ್ಯಾದಿನಾ || ಇತ್ಯುಕ್ತ ೇತ್ನನಯಃ | ತಥಾಶಬಃ ಸಮುಚಯೇ 1ಸಕಂ 
ಎವ ರವ ೦ ಚ ದ 

ರೂಪಂ ದರ್ಶಯಾಮಾಸ ಚೇತ್ಯರ್ಥಃ ಸ್ಪಕಂ ಸ್ಪಕೀಯತಯಾ ಪ್ರದರ್ಶನೀಯ- 

ಮಿತ್ಯರ್ಥಃ ವಿಶರೂಪಂ ನ ಸ್ಪಕೀಯಂ ಇದಂ ತು ಸ್ಪಕೀಯಮಿತಿ ಲೋಕ- 

ಭ್ರಾಂತಿವಿಷಯಮಿತಿ ಯಾವತ್‌ ।ಟ ಭೀತಮೇನಂ ಭೂಯ ಆಶ್ವಾಸಯಾಮಾಸ 


ಚ ॥ಕಿಂ ಕೃತ್ವಾ ೧ ಮಹಾತ್ಮಾ ಸೌಮ್ಯವಪುರ್ಭೂತ್ಹೇತಿ 11 50 ॥| 


ಅನುವಾದ - ಮುಂದೇನಾಯಿತು ? ಎಂಬ ಧೃತರಾಷ್ಟ್ರನ ಶಂಕೆಯನ್ನು ದೂರ ಮಾಡಲು 
"ಸಂಜಯ ಹೇಳಿದ '- "ಇತ್ಯರ್ಜುನಂ' ಮುಂತಾಗಿ . ಹೀಗೆ ಹೇಳಿ ಎಂದು ಅನ್ಹಯ. ತಥಾ ಎಂಬ 
ಶಬವು "ಹೇಳುವುದು, ತೋರಿಸುವುದು' ಎಂಬ ಎರಡು ಕ್ರಿಯೆಗಳ ಸಮುಚ್ಚಯ ಎಂಬರ್ಥ 
ಎ 
ದಲ್ಲಿದೆ. ತನ್ನ ರೂಪವನ್ನು ತೋರಿಸಿದ ಎಂದರ್ಥ. ಸ್ಥಕಂ- ತನ್ನ ರೂಪವೆಂದು ತೋರಿಸ 


ಅಧ್ಯಾಯ 11 677 


ಬೇಕಾಗಿರುವ ರೂಪವನ್ನು ಎಂದರ್ಥ. ಎಶ್ಚರೂಪವು ಅವನದ್ದಲ್ಲ , ಈ ರೂಪವಾದರೋ 
ಅವನದ್ದು ಎಂಬ ಲೋಕದ ಭ್ರಾಂತಿಗೆ ಎಷಯವಾದದ್ದು ಎಂದು ಆಶಯ. ಹೆದರಿರುವ 
ಅರ್ಜುನನನ್ನು ಮತ್ತೆ ಸಾಂತ್ಸನಗೊಳಿಸಿದನು . ಏನು ಮಾಡಿ ? ಮಹಾತ್ಮನು ಸೌಮ್ಯಶರೀರ- 
ವುಳ್ಳವನಾಗಿ ಎಂದರ್ಥ. ।। 50 || 


ಅರ್ಜುನ ಉವಾಚ - 


ದೃಷ್ಟೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ । 
ಆದಾನೀಮಸ್ಥಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ 11 51 1 
ಅರ್ಥ- ಓ ಜನಾರ್ದನನೇ ! ಮನುಷ್ಯನಂತೆ ಕಾಣುವ ಈ ನಿನ್ನ ಸೌಮ್ಯರೂಪವನ್ನು ನೋಡಿ 
ನಾನೀಗ ಪ್ರಸನ್ನಮನಸ್ಮನಾಗಿರುವನು. ಹಿಂದಿನ ಸ್ವಭಾವವಾದ ಸ್ಥಸ್ಥತೆಯನ್ನು ಹೊಂದಿರುವೆನು. 
ವಿಶರೂಪತಿರೋಧಾನೇನ ಕೃಷ್ಣರೂಪ(ಪ್ರ)ದರ್ಶನೇನಾಶ್ಚಾಸಿತೋ5- 
ಛಂ ಣ ವ 
ಸ್ಮೀತ್ಯಾಹ- ಅರ್ಜುನೋ ದೃಷ್ಟೇತಿ ॥ ಕಿಂಚ ಮನುಷ್ಯವದ್‌ದೃಶ್ಯಮಾನತ್ವಾತ್‌ 
ಮಾನುಷಂ ಇದಂ ಸೌಮ್ಯಮಕ್ರೂರಂ' ತವ ರೂಪಂ ದೃಷ್ಟ್ವಾಇದಾನೀಂ ಸಚೇತಾಃ 
ಪ್ರಸನ್ನಚಿತ್ತಃ ಸಂವೃತ್ತೋ ಜಾತೋಸ್ಥಿ । ಪ್ರಕೃತಿಂ ಪೂರ್ವಸ್ವಭಾವಂ ಸಸ್ಪತಾಂ 
ಗತೋಷಸ್ಥೀತ್ಯುವಾಚೇತ್ಯನ್ಹಯಃ Il 51 I 
ಅನುವಾದ- ವಿಶ್ವರೂಪವನ್ನು ಅಂತರ್ಧಾನ ಮಾಡಿ ಕೃಷ್ಣರೂಪ ಪ್ರದರ್ಶನದಿಂದ 
ಆಶ್ವಾಸನೆಗೊಂಡಿರುವೆನೆಂದು ಅರ್ಜುನನು 'ದೃಷ್ಟ್ವಾ' ಮುಂತಾಗಿ ಹೇಳುತ್ತಾನೆ. ಮತ್ತೆ 
ಮನುಷ್ಯನಂತೆ ಕಾಣಿಸುವುದರಿಂದ ಮಾನುಷ ಎನಿಸುವ ಸೌಮ್ಯಂ - ಕ್ರೂರವಲ್ಲದ ಈ ನಿನ್ನ 
ರೂಪವನ್ನು ನೋಡಿ ಈಗ, ಸಚೇತಾಃ - ಪ್ರಸನ್ನಮನಸ್ಮನು, ಸಂವೃತ್ತಃ- ಆಗಿರುವೆನು. ಪ್ರಕೃತಿಂ- 
ಹಿಂದಿನ ಸ್ವಭಾವವನ್ನು ಹೊಂದಿರುವೆನು ಎಂದು ಹೇಳಿದ ಎಂದು ಅನ್ವಯ ಹೇಳಬೇಕು. 
1511 
ವಿಶ್ವರೂಪದರ್ಶನ ದೊರಕದೆಲ್ಲರಿಗೆ 
ಶ್ರೀ ಭಗವಾನುವಾಚ - 
ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ । 
ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ I 52 ॥॥ 
1. ಅಕ್ರೂರಮ್‌ ಇದಮ್‌ 


ಅರ್ಥ- ನನ್ನ ಯಾವ ರೂಪವನ್ನು ನೋಡಿರುವೆಯೋ ದೇವತೆಗಳು ಅದನ್ನು ನೋಡಲು 
ಇಚ್ಛೆಯುಳ್ಳವರಾಗಿ ಯಾವುದನ್ನು ನೋಡಿದರೋ ಆ ಈ ಎಶ್ಚರೂಪವು ಕೆಲವರಿಗೆ ಸುಲಭವಾಗಿ 
ಇ ನಿಜ ಚಕ ಕೆಲವರಿಗೆ ಸುಖದಿಂದಲೂ, ದುಃಖದಿಂದಲೂ ದರ್ಶನೀಯವಾಗಿದೆ. 


ಭಯಂಕರಂ ರೂಪಂ ಕಿಮರ್ಥಂ ದರ್ಶಿತವಾನಸೀತ್ಯತಃ ವಿಶ್ಷರೂಪದೃಷ್ಟೇ- 
ರ್ಮಹಿಮಾನಮಾಹ ಭಗವಾನ್‌- ಸುದುರ್ದರ್ಶಮಿತಿ 1 ಯನ್ನಮ ರೂಪಂ 
ದೃಷ್ಟವಾನಸಿ । ಅಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣೋ ಯೇ ದೇವಾಃ ತೇಠಪಿ 
ಯದ್‌ದೃಷ್ಠವಂತಸ್ತದಿದಂ ಸುದುರ್ದರ್ಶಮ್‌ | ಕೇಷಾಂಚಿತ್‌ಸುಖೇನ ದರ್ಶ- 
ನೀಯಮ್‌ | ಕೇಷಾಂಚಿತ್‌ ಸುಖೇನ ದುಃಖೇನ ಚ ದರ್ಶನೀಯಮಿತೃರ್ಥ:ಃ I 
ದೇವಾನಾಮಪೃಪೇಕ್ಟಿತತ್ವಾತ್‌ ತವ ಶತ್ರುವಧೇ ನಿಮಿತ್ತಮಾತ್ರತ್ತಜ್ಞಾಪನಾಯ 
ಚೈತದ್‌ರೂಪಂ ದರ್ಶಿತಮಿತಿ ಭಾವಃ ॥ 52 ॥ 


ಅನುವಾದ- ಭಯಂಕರ ರೂಪವನ್ನು ಏಕೆ ತೋರಿಸಿರುವಿ ಎಂಬ ಶಂಕೆಗೆ ಉತ್ತರವಾಗಿ 
ವಿಶ್ವರೂಪದ ದರ್ಶನದ ಮಹಿಮೆಯನ್ನು ಭಗವಂತನು "ಸುದುರ್ದರ್ಶಂ' ಮುಂತಾಗಿ 
ಹೇಳುತ್ತಾನೆ. ಯಾವ ನನ್ನ ರೂಪವನ್ನು ನೋಡಿರುವೆಯೋ ಈ ರೂಪವನ್ನು ಯಾವಾಗಲೂ 
ನೋಡಲು ಇಚ್ಛೆಯುಳ್ಳ ಯಾವ ದೇವತೆಗಳಿರುವರೋ ಅವರೂ ಯಾವುದನ್ನು ನೋಡುತ್ತಾರೋ. 
ಆ ಈ ರೂಪವು ಸುದುರ್ದರ್ಶಂ- ಕೆಲವರಿಗೆ ಸುಖದಿಂದ ದರ್ಶನೀಯವಾಗಿದೆ. ಕೆಲವರಿಗೆ 
ಸುಖದಿಂದಲೂ ದುಃಖದಿಂದಲೂ ದರ್ಶನೀಯವಾಗಿದೆ ಎಂದರ್ಥ. ಈ ರೂಪದರ್ಶನವು 
ದೇವತೆಗಳಿಂದಲೂ ಅಪೇಕ್ಟಿತವಾದ್ದರಿಂದ ನೀನು ಶತ್ರುವಧಕ್ಕೆ ಕೇವಲ ನಿಮಿತ್ತನಾಗಿರುವ ಎಂದು 
ತಿಳಿಸಲು ಈ ರೂಪವು ತೋರಿಸಲ್ಪಟ್ಟಿದೆ ಎಂದು ಆಶಯ ॥ 52 ॥ 


ಕೇವಲ ಭಕ್ತಿಯಿಂದ ನಾನೊಲಿವೆ 


ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯಾ 
ಶಕ್ಕ ಏವಂವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ 11 53 11 


ಅರ್ಥ- ಹೇಗೆ ನೋಡಿರುವೆಯೋ ಈ ವಿಶ್ವರೂಪವುಳ್ಳ ನಾನು ವೇದಗಳಿಂದಲೂ, 
ತಪಸಿನಿಂದಲೂ, ದಾನದಿಂದಲೂ, ಯಜ್ಞಗಳಿಂದಲೂ ನೋಡಲು ಶಕ್ಕನಲ್ಲ 


ಕಿಂಚಾತಿ ದುರ್ಲಭದರ್ಶನಂ ತೇ ಮಯಾ ಕಾರಿತಮಿತಿ ಭಾವೇನಾಠ5ಹ- 


ಅಧ್ಯಾಯ 11 679 


ನಾಹಮಿತಿ ॥ ಯಥಾ ದೃಷ್ಟವಾನಸಿ ಏವಂವಿಧೋ ವಿಶರೂಪವಾನಿತ್ಯರ್ಥಃ 
11 ೨3 11 


ಅನುವಾದ- ಮತ್ತೂ ಬಹಳ ದುರ್ಲಭವಾದ ದರ್ಶನವನ್ನು ನಾನು ನಿನಗೆ ಮಾಡಿಸಿರುವೆನು 
ಎಂಬ ಆಶಯದಿಂದ ಕೃಷ್ಣನು "ನಾಹಂ' ಎಂಬುದಾಗಿ ಹೇಳುತ್ತಾನೆ. ಹೇಗೆ ನೋಡಿರುವೆಯೋ 
ಹಾಗೆಯೇ ವಿಶ್ಷರೂಪವುಳ್ಳವನೆಂದರ್ಥ 11 53 11 


ಭಕ್ತ್ಯಾ ತ್ವನನ್ಯಯಾ ಶಕ್ಕ ಅಹಮೇವಂವಿಧೋತರ್ಜುನ ಟ 
ಜಾತುಂ ದ್ರಷ್ಟುಂ ಚ ತತ್ತೇನ ಪ್ರವೇಷುಂ ಚ ಪರಂತಪ 11 54 11 
೧೧7 ಲ “ವ ಲ 


ಅರ್ಥ- ಅರ್ಜುನನೇ ! ಶತ್ರುಸಂತಾಪಕನೇ ಅಸಾಧಾರಣವಾದ ಬೇರೆ ಸಹಾಯವಿಲ್ಲದ 
ಭಕಿಯಿಂದಲಾದರೋ ಹೀಗಿರುವ ನಾನು ಇರುವಂತೆ ತಿಳಿಯಲು, ನೋಡಲು, ಸಾಯುಜ್ಯ 
ವನ್ನು ಹೊಂದಲು ಶಕ್ಯನಾಗುವನು. 


ಕೇನೋಪಾಯೇನ ದ್ರಷ್ಟುಂ ಶಕ್ಕ ಇತ್ಯತ ಆಹ- ಭಕ್ಕೇತಿ ॥॥ ವೇದಾದಿತೋ 
ವಿಶೇಷದ್ಯೋತಕಸ್ತುಶಬ್ಬಃ | ಅನನ್ಯಯಾರನ್ಯಾಸಾಧಾರಣಯಾ ಅಸಹಾಯಯೇತಿ 
ವಾ | ತತ್ತ್ವೇನ ಜ್ಞಾತುಂ ದ್ರಷ್ಟುಂ ಪ್ರವೇಷ್ಟುಂ ಸಾಯುಜ್ಯಂ ಪ್ರಾಪ್ತಂ ಚ 
ಶಕ್ಕೋತಹಮಿತಿ ॥ 54 ॥ 


ಅನುವಾದ- ಯಾವ ಉಪಾಯದಿಂದ ನೋಡಲು ಶಕ್ಯ ಎಂಬ ಶಂಕೆಯನ್ನು "ಭಕ್ಕಾ' 
ಮುಂತಾಗಿ ಪರಿಹರಿಸುತ್ತಾರೆ. "ತು' ಶಬ್ದವು ವೇದಾದಿಗಳಿಗಿಂತ ಭಕ್ತಿಗೆ ವಿಶೇಷವನ್ನು ಸೂಚಿಸುತ್ತದೆ. 
ಅನನ್ಯಯಾ- ಬೇರೆ ಸಾಧನೆಗಳಿಗಿಂತ ಅಸಾಧಾರಣವಾದ ಅಥವಾ ಬೇರೆ ಸಾಧನಗಳ ಸಹಾಯ 
ವಲ್ಲದ ಎಂದರ್ಥ. ಯಥಾರ್ಥವಾಗಿ ತಿಳಿಯಲು, ನೋಡಲು, ಪ್ರವೇಷ್ಟುಂ- ಸಾಯುಜ್ಯವನ್ನು 
ಹೊಂದಲು ನಾನು ಶಕ್ಕನು ಎಂದರ್ಥ. 1154 ॥ 


ಮತ್ತರ್ಮಕೃನ್ನತ್ತರಮೋ ಮದ್ದಕ್ತಃ ಸಂಗವರ್ಜಿತತಃ | 
ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ 11 55 || 


11 ಓಂತತ್ನದಿತಿ ಶ್ರೀಮದ್‌ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ 
ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ವಿಶ್ವರೂಪದರ್ಶನಂ ನಾಮ 
ಏಕಾದಶೋತಧ್ಯಾಯಃ || 


ಅರ್ಥ- ಓ ಪಾಂಡುಪುತ್ರನೇ ! ನಾನೇ ಉತ್ತಮನೆಂಬ ಜ್ಞಾನ ಉಳ್ಳವನಾಗಿ ಫಲ 


680 ಗೀತಾವಿವೃತಿ 


ಸ್ನೇಹರಹಿತನಾಗಿ ನನ್ನ ಪ್ರೀತಿಗಾಗಿ ಕರ್ಮವನ್ನು ಮಾಡುವ, ಎಲ್ಲಾ ಪ್ರಾಣಿಗಳಲ್ಲೂ ದ್ವೇಷ 
ಮಾಡದ ನನ್ನ ಭಕ್ತನು ನನ್ನನ್ನು ಹೊಂದುತ್ತಾನೆ. 


ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ವಿಶ್ಷರೂಪದರ್ಶನವೆಂಬ ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು. 


"ಅನನ್ಯಯೇತ್ಯುಕ್ಕಾ ಜಾತಾನ್ಯತ್ಯಾಗಭ್ರಾಂತಿಂ ನಿರಾಹ- ಮತ್ಕರ್ಮಕೃದಿತಿ ll 
ಅಹಮೇವ ಪರಮೋ ಯಸ್ಯ ಸ ತಥಾ । ಮದುತ್ತಮತಾಜ್ಞಾನವಾನಿತ್ಯರ್ಥ:ಃ 
ಸಂಗವರ್ಜಿತಃ ಫಲಸ್ನೇಹಹೀನಃ ಯಃ ಸ ಮಾಮೇತೀತಿ ॥ 55 ॥ 


11 ಇತಿ ಶ್ರೀಮದ್ಗೀತಾರ್ಥಸಂಗ್ರಹೇ ಶ್ರೀರಾಘವೇಂದ್ರ ಯತಿಕೃತೇ 
ಏಕಾದಶೋsಧ್ಯಾಯಃ ll 


ಅನುವಾದ - ಅನನ್ಯಯಾ ಎಂದು ಹೇಳಿದ್ದರಿಂದ ಉಂಟಾದ , ಬೇರೆ ಸಾಧನಗಳನ್ನು ತ್ಯಾಗ 
ಮಾಡಬೇಕು ಎಂಬ ಭ್ರಾಂತಿಯನ್ನು ನಿರಾಕರಿಸುತ್ತಾನೆ . ಯಾರಿಗೆ ನಾನೇ ಸರ್ವೋತ್ತಮನೋ 
ಅವನು ಮತ್ತರಮನು. ನನ್ನ ಸರ್ವೋತ್ತಮತ್ನಜ್ಞಾನವುಳ್ಳವನೆಂದರ್ಥ. ಸಂಗವರ್ಜಿತಃ- 
ಫಲಸ್ನೇಹವಿಲ್ಲದವನು ಯಾರೋ ಅವನು ನನ್ನನ್ನು ಸೇರುತ್ತಾನೆ. ॥ 55 ॥ 


ಇಲ್ಲಿಗೆ ಶ್ರೀರಾಘವೇಂದ್ರತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ್ರಹದಲ್ಲಿ 
ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು. 


ಅಧ್ಯಾಯ - 12 


ಸಿರಿ ಮತ್ತು ಹರಿಯುಪಾಸಕರಲ್ಲಿ ಮುಕ್ತಿ ಯಾರಿಗೆ ಸುಲಭ ? 
ಅರ್ಜುನ ಉವಾಚ - 


ಏವಂ ಸತತಯುಕ್ತಾ ಯೇ ಭಕ್ತಾಸ್ತಾ_ಂ ಪರ್ಯುಪಾಸತೇ । 
ಯೇ ಚಾಪ್ಯಕ್ಟರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ ॥। 1 ॥ 


ಅರ್ಥ- ಯಾವ ಭಕ್ತರು, ಸತತ ಧ್ಯಾನ-ಕರ್ಮಯೋಗವುಳ್ಳವರಾಗಿ, ಹಿಂದೆ ವರ್ಣಿಸಿದ 
ಮಹಿಮಾನ್ನಿತನಾದ ನಿನ್ನನ್ನು, ಉಪಾಸನೆ ಮಾಡುವರೋ ಮತ್ತು ಯಾವ ಭಕ್ಷರು ದೇಹನಾಶ 
ಎಲ್ಲದ ಅವ್ಯಕ್ಷತತ್ತಾ ಭಿಮಾನಿನಿಯಾದ ಶ್ರೀದೇವಿಯನ್ನು ಉಪಾಸಿಸುವರೋ ಇವರೀರ್ವರಲ್ಲಿ 
ಯಾರು ಹೆಚ್ಚುಮುಕ್ತಿಯ ಉಪಾಯ ತಿಳಿದವರು ? 


ಗೀತಾವಿವೃತಿ 


ದೇವದೇವ್ಯಪಾಸನಯೋರ್ಮದಧ್ಯೇ ದೇವೋಪಾಸನಸ್ಯಾಧಿಕ್ಯಾಯ ತದು- 
ಪಾಸನಮಾಹ ಅಸ್ಥಿ ನ್ಹಧ್ಯಾಯೇ ಭಗವದುಪಾಸ್ಕ್ಯಾಧಿಕ್ಯಪರತ್ವಾದಸ್ಯ ಭಗವನ್‌- 
ಮಾಹಾತ್ಮ 2ಪರಷಟ್ಕಾಂತರ್ಭಾವಶ್ಚ | "ತಮೇವಂ ಎದ್ದಾನ್‌ ' (ತೈ.ಆ. 3-12-7) 
ಇತ್ಯಾದೌ ಭಗವದುಪಾಸ್ತೇರಿವ "ಶ್ರಿಯಂ ವಸಾನಾ ಅಮೃತತ್ವಮಾಯನ್‌' ಇತ್ಯಾದಿ 
ಶ್ರುತೌ ಶ್ರಿಯಂ ಪ್ರತ್ಯುಪಾಸೀನಾ ಅಮೃತತ್ಪಂ ಪ್ರಾಪ್ತಾ ಇತಿ ಶ್ರೀದೇವ್ಯಪಾಸ್ಟೇರಪಿ 
ಮುಕ್ತಿ ಹೇತುತ್ಹಾವಫಗಮೇನ ಜಾಯಮಾನಪರಕೀಯಸಂದೇಹಮಾಪೃತ್ಯ ವಿಶೇಷ- 
ಯುಕ್ತಿಬುಭುತ್ತಯಾ ಪೃಚ್ಛತಿ- ಏವಮಿತಿ ॥ 


ಅನುವಾದ- ಸಿರಿದೇವಿ- ಸಿರಿಯರಸನ ಉಪಾಸನೆಗಳಲ್ಲಿ , ಸಿರಿಯರಸನ ಉಪಾಸನೆ 
ಸರ್ವಶ್ರೇಷ್ಠವಂದು ತಿಳಿಸಲು, ಅವನ ಉಪಾಸನೆಯನ್ನು ಈ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ. 
ಶ್ರೀಹರಿಯ ಉಪಾಸನೆಯ ಪಾರಮ್ಯಪ್ರತಿಪಾದಕವಾದುದರಿಂದ, ಹರಿಮಾಹಾತ್ಮ್ಯ ಬೋಧಕ 


682 ಗೀತಾವಿವೃತಿ 


ವಾದ ನಡುವಿನ ಆರು ಅಧ್ಯಾಯಗಳಲ್ಲಿ ಈ ಅಧ್ಯಾಯದ ಸೇರ್ಪಡೆಯಾಗಿರುವುದು 
ಸಮುಚಿತವಾಗಿದೆ. 


"ತಮೇವಂ ವಿದ್ದಾನ್‌' (ತೈ. ಆ. 3.12.7) ಎಂಬ ಶ್ರುತಿಯು (1) ಶ್ರೀಪತಿಯ ಉಪಾಸನೆ 
ಮುಕ್ತಿಸಾಧನ ವರು ಪ್ರತಿಪಾದಿಸುತ್ತಿರುವಂತೆ "ಶ್ರಿಯಂ ವಸಾನಾ ಅಮೃ ತತ್ವಮಾಯನ್‌' 
ಇವೇ ಮೊದಲಾದ ಶ್ರುತಿಗಳಲ್ಲಿ (2) "ಶ್ರೀದೇವಿಯ ಉಪಾಸಕರು ಅಮೃ ತತ್ವವನ್ನು 
ಪಡೆಯುವರು' ಎಂಬುದಾಗಿ ಶ್ರೀತತ್ತೋಪಾಸನೆಗೂ ಮುಕ್ತಿಕಾರಣತ್ಸವುಪ್ರತಿಪಾದಿತವಾಗಿದೆ. 
ಇದರಿಂದ ಪರರಿಗೆ ಬರುವ ಸಂದೇಹವನ್ನು ತಾನು ಎತ್ತಿಕೊಂಡು ಸಿರಿಯರಸನ ಉಪಾಸನೆಯ 


ಹಿರಿಮೆಯ ವಿಷಯದಲ್ಲಿ ವಿಶೇಷಯುಕ್ತಿಯನ್ನು ಅರಿಯಬಯಸಿದ ಅರ್ಜುನನು ಪ್ರಶ್ಲಿಸುತ್ತಾನೆ- 
"ಏವಮ್‌' ಎಂಬುದಾಗಿ. 


ನಚ ದೇವ್ರಪಾಸ್ತೇರ್ಮುಕ್ತಿಹೇತುತ್ತಮುಪಚರಿತಮ್‌ “ಅಂತವತ್ತು ಫಲಂ 
ತೇಷಾಮ್‌' ಇತಿ ಸಾಪ್ತಮಿಕನ್ಯಾಯಾತ್‌ । ಅತೋ ನಾಸ್ಯ ಸಂದೇಹಹೇತುತ್ತಮಿತಿ 
ಶಂಕ್ಯಮ್‌ । ಬ್ರಹ್ಮಾದಿ ದೇವಾನಾಂ ಜನಿಮೃತಿಮತ್ತೇನ ತದುಪಾಸ್ತೇರಂತವತ್‌ 
ಫಲಕತ್ವೇರಪಿ ಶ್ರಿಯಸ್ತು "ಚತುಷ್ಕಪರ್ದಾ' ಇತ್ಯಾದೌ ನಿತ್ಯಯೌವನಜ್ಞಾನ- 
ಮಯತ್ನದೇವಪೂಜ್ಯತ್ವಾದಿಮಹಾಮಹಿಮ್ನಃ ಶ್ರವಣೇನ ತದುಪಾಸ್ತೇರ್ಮುಕ್ತಿ- 
ಹೇತುತ್ಸಸಂಭವೇನ ಸಂದೇಹಹೇತುತ್ತಂ ಮನ್ಹಾನಸ್ಯಾಯಂ ಪ್ರಶ್ನಃ | ಯೇ ಭಕ್ತಾಃ 
'ಸತತಯುಕ್ತಾಃ 'ಸತತಂ ಧ್ಯಾನಕರ್ಮಯೋಗವಂತಃ ಏವಂ ದೃಷ್ಟಶ್ರುತರೂಪಂ 
ತ್ಹಾಂ ಏವಂ “"ಮತ್ಕ್ಯರ್ಮಕೃತ್‌' ಇತ್ಯಾದ್ಯುಕ್ತಪ್ರಕಾರೇಣ ಪರ್ಯುಪಾಸತೇ, 
ಯೇತಪಿ ಚಾಕ್ಷರನಾಮಕಮವ್ಯಕ್ತಂ ಚಿತ್ಪತೃತಿಂ ಪರಿ ಶ್ರದ್ಧಯಾ ಭಕ್ತ್ಯಾದಿಪೂರ್ವಕ- 
ಮುಪಾಸತೇ ತೇಷಾಂ ಮಧ್ಯೇ ಕೇ ಯೋಗವಿತ್ರಮಾಃ ಮೋಕ್ಟೋಪಾಯಜ್ಞೇಷು 
ಶ್ರೇಷ್ಠಾಃ ಇತ್ಯುವಾಚಾರ್ಜುನಃ ಇತ್ಯನ್ನಯಃ । ಏವಮಿತ್ಯಸ ; ತಾಮಿತೃತ್ತೊ ೇಪಾಸತ 
ಇತ್ಯತ್ರ ಚಾನ್ಹಯಃ । ಏವಮಿತೃಸ್ಯ ಪೂರ್ವಹರಾಮಶೀತ್ವಾತ್‌ ಪೂರ್ವಾ” 
ನಂತರ್ಯಮಪ್ಯಸಾ ಬಧ್ಯಾಯಸ್ಯ ಧ್ಯೇಯಮ್‌ ಅತ್ರಾವ್ಯಕ್ತಮಿತ್ಯೆ ವ ವಾಚ್ಯೇ 
ಅಕ್ಷರಮಿತಿ ತದ್‌ವಿಶೇಷಣೋಕ್ತಿಃ ಕ್ಷರಣವದ್‌ಭ್ಯೋ ಬ್ರಹ್ಮಾ! ದಿದೇವಾಂತರೇಭ್ಯೋ 
ವೈಲಕ್ಷಣ್ಯಪ್ರದರ್ಶನೇನ ಪ್ರಶ್ನಸಂಭಾವನಾರ್ಥಾ ॥ 1 ॥ 


ಇಲ್ಲಿ ಒಂದು ಶಂಕೆ ಸಹಜ- " ಶ್ರೀದೇವಿಯ ಉಪಾಸನೆ ಮುಕ್ತಿಸಾಧನವೆಂದು ವರ್ಣಿತ 
ವಾದರೂ ಅದೂ ಔಪಚಾರಿಕ. (ಈ ವರ್ಣನೆ ವಸ್ತುನಿಷ್ಠವಲ್ಲ) ಏಕೆಂದರೆ. "ಅಂತವತ್ತು ಫಲಂ 


ಅಧ್ಯಾಯ 12 683 


ತೇಷಾಂ' (ಭ.ಗೀ. 7.23) ಎಂಬುದಾಗಿ ಸಪ್ತಮಾಧ್ಯಾಯದಲ್ಲಿ (3) ಈ ಬಗ್ಗೆ ವಿವರಿಸಲಾಗಿದೆ. 
ಆದ್ದರಿಂದ ಶ್ರೀತತ್ತೊ ಪಾಸನೆ ಮುಕ್ತಿಸಾಧನೆಯೆಂಬ ಶಂಕೆ ಇಲ್ಲಿಉದ್ದವಿಸಲಾರದಲ್ಲವೆ ? 


ಪ್ರಕೃತ ಸಂದೇಹದ ಔಚಿತ್ಯವನ್ನು ಹೀಗೆ ವಿವರಿಸಬಹುದಾಗಿದೆ - "ಬ್ರಹ್ಮಾದಿದೇವತೆಗಳಿಗೆ 
ಜನನ-ಮರಣಗಳಿರುವುದರಿಂದ ಅವರ ಉಪಾಸನೆಯಿಂದ ಶಾಶ್ಚತ ಮುಕ್ತಿರೂಪವಾದ ಫಲವು 
ದೊರಕದೆಯೇ, ಅಶಾಶ್ಚತಫಲವೇ ದೊರಕಬಹುದು. ಆದರೆ, "ಚತುಷ್ಕಪರ್ದಾ' ಇತ್ಯಾದಿ 
ಶ್ರುತಿಗಳಲ್ಲಿಶ್ರೀದೇವಿಯು, ನಿತ್ಯ ಯೌವನಸಂಪನ್ನಳು- ಜ್ಞಾನಮಯಶರೀರಳು. ಸಕಲ ದೇವತೆ 
ಗಳಿಂದ ಪೂಜ್ಯಳು ಇತ್ಯಾದಿ ಮಹಿಮೆಗಳು ಕೇಳಿಬಂದಿದೆ. ಹೀಗಾಗಿ ಅವಳು ಇತರ ದೇವತೆ 
ಗಳಿಗಿಂತ ಎಶಿಷ್ಠಳಾದ ಕಾರಣ ಅವಳ ಉಪಾಸನೆ ಮುಕ್ತಿ ಕಾರಣವಾಗಬಹುದು ಎಂಬ ಶಂಕೆ 
ಸಹಜ. ಈ ಹಿನ್ನೆಲೆಯಲ್ಲಿಪ್ರಶ್ನೆ ಸಮಂಜಸವಾಗಿದೆ. 


(ಶ್ಲೋಕಾರ್ಥ)- ಯಾವ ಭಕ್ತರು "ಸತತಯುಕ್ತಾಃ' ಧ್ಯಾನ-ಕರ್ಮರೂಪವಾದ ಉಪಾಯ 
ವುಳ್ಳವರು "ಏವಂ' ಹಿಂದೆ ದರ್ಶನ-ಶ್ರವಣಗೋಚರನಾದ ನಿನ್ನನ್ನು "ಏವಂ'- 'ಮತ್ಕರ್ಮಕೃತ್‌' 
(ಭ.ಗೀ. 11.55) ಎಂಬಲ್ಲಿ ವರ್ಣಿಸಿದಂತೆ (4) "ಪರ್ಯುಪಾಸತೇ' ಸೇವೆಗ್ಗೆಯುವರೋ 
"ಯೇಅಪಿ' ಯಾರು "ಅಕ್ಬರಮ್‌' ಅಕ್ಷರನಾಮಕಳೂ "ಅವ್ಯಕ್ತಮ್‌' ಅವ್ಯಕ್ತಾಭಿಮಾನಿನಿಯೂ 
ಆದ ರಮೆಯನ್ನು ಶ್ರದ್ದೆಯಿಂದ ಭಕ್ತಿಪೂರ್ವಕವಾಗಿ ಉಪಾಸನೆ ಮಾಡುವರೋ ಇವರೀರ್ವರಲ್ಲಿ 
ಯಾರು "ಯೋಗವಿತ್ತಮಾಃ' ಮೋಕ್ಟೋಪಾಯವನ್ನು ತಿಳಿದವರಲ್ಲಿ ಶ್ರೇಷ್ಠರು ಎಂಬುದಾಗಿ 
ಅರ್ಜುನನು ಪ್ರಶ್ನಿಸಿದನು. 

"ಏವಂ' ಎಂಬ ಪದಕ್ಕೆ "ತ್ವಾಮ್‌' ಮತ್ತು "ಉಪಾಸತೇ' ಎಂಬ ಪದದೊಂದಿಗೆ ಅನ್ನಯ 
ಮಾಡಿಕೊಳ್ಳಬೇಕು. ("ಏವಂ' - ದೃಷ್ಟಶ್ರುತರೂಪಂ ತ್ವಾಂ "ಏವಮ್‌'- "ಮತ್ಕರ್ಮಕೃತ್‌' 
ಇತ್ಯಾದ್ಯುಕ್ತ ಪ್ರಕಾರೇಣ ಉಪಾಸತೇ) 'ಏವಂ' ಎಂಬ ಪದವು ಪೂರ್ವದಲ್ಲಿ ಉಪವರ್ಣಿಸಿದ 
ಅನುಭವ- ಶ್ರವಣವಿಷಯನಾದ ಪರಮಾತ್ಮನನ್ನು ಪರಾಮರ್ಶ ಮಾಡುತ್ತಿರುವುದರಿಂದ 
ಪೂರ್ವಾಧ್ಯಾಯದ ನಂತರ ಅವನ ಉಪಾಸನೆಯೇ ಮುಕ್ತಿ ಸಾಧನವೆಂದು ಸಮರ್ಥಿಸುವ ಈ 
ಅಧ್ಯಾಯವು ಬಂದಿರುವುದು ಸಂಗತವಾಗಿದೆ. 


ಇಲ್ಲಿ 'ಅವ್ಯಕ್ತಮ್‌' ಎಂಬ ಪದದಿಂದಲೇ ರಮೆಯನ್ನು ತಿಳಿಸಿದಂತಾಗುವುದು. ಆದರೂ 
'ಅಕ್ಷರಮ್‌' ಎಂಬ ವಿಶೇಷಣ ನೀಡಿರುವುದು, ಬ್ರಹ್ಮಾದಿಗಳಲ್ಲಿಇಲ್ಲದ ಕೇವಲ ರಮೆಯಲ್ಲಿರುವ 
ವೃಶಿಷ್ಟ್ಯವನ್ನೂ ತೋರಿಸಲು. ಬ್ರಹ್ಮಾದಿದೇವತೆಗಳಿಗೆ ಶರೀರನಾಶವಿರುವುದರಿಂದ ಅವರು 
"ಕ್ರ ರರು'. ರಮೆ, ವಿಜ್ಞಾನಾನಂದಮಯವಾದ ನಿತ್ಯಶರೀರವುಳ್ಳವಳಾದ ಕಾರಣ ಅಕ್ಷರಳನಿಸಿದ್ದಾಳೆ. 
ಆದ್ದರಿಂದ ಇತರದೇವತೆಗಳ ಉಪಾಸನೆಯಿಂದ ದೊರಕದ ಮುಕ್ತಿಯು, ರಮೆಯ ಉಪಾಸನೆ 
ಯಿಂದ ದೊರಕಬಹುದು ಎಂಬ ಶಂಕೆ ಸಮಂಜಸ. 


ವ 
ಸ ಗೀತಾವಿವೃತಿ 


ವಿವರಣೆ- 1. "ತಮೇವಂ ವಿದ್ದಾನ್‌' ಎಂಬ ಶ್ರುತಿಯ ಪೂರ್ಣಪಾಠ ಮತ್ತು ಅರ್ಥ 
ಹೀಗಿದೆ- ತಮೇವಂ ವಿದ್ವಾನ್‌ ಅಮೃತ ಇಹ ಭವತಿ ನಾನ್ಯಃ ಪಂಥಾ ಅಯನಾಯ 
ವಿದ್ಯತೇ। ಪರಮಾತ್ಮನ ಮಹಿಮೆಗಳನ್ನು ಸರಿಯಾಗಿ ತಿಳಿದವನು ಮುಕ್ತಿ ಪಡೆಯುವನು, ಮುಕ್ತಿಗೆ 
ಪರಮಾತ್ಮನ ಸಾಕ್ಟಾಶ್ಶಾರಕ್ಕಿಂತ ಬೇರೆ ದಾರಿ ಇಲ್ಲ. 


2. ಶ್ರೀದೇವಿಯ ಉಪಾಸನೆ ಮುಕ್ತಿ ಕಾರಣವೆಂದು ಪ್ರತಿಪಾದಿಸುವ ಶ್ರುತಿಗಳ ಪಾಠ - 
ಅರ್ಥಗಳು ಹೀಗಿವೆ- 


"ಶ್ರಿಯಂ ವಸಾನಾ ಅಮೃತತ್ವಮಾಯನ್‌ ಭವಂತಿ ಸತ್ಯಾ ಸಮಿಥಾ ಮಿತದ್ರೌ' 


"ಲಕ್ಷ್ಮೀದೇವಿಯ ಉಪಾಸಕರು ಮುಕ್ತಿ ಪಡೆವರು. ಅವರ ಇಷ್ಟಾರ್ಥಗಳಲ್ಲ ಮುಕ್ತ 
ಲೋಕಗಳಲ್ಲಿಈಡೇರುವವು' 


"ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯ್ಯ ತಂ ಮೃತ್ಯುಮುಖಾತ್‌ 
ಪ್ರಮುಚ್ಛತೇ' 


"ಮಹತ್ತತ್ತ ಕಿಂತ ಹಿರಿದಾದ ಅನಾದಿ-ನಿತ್ಯವಾದ ಶ್ರೀತತ್ತ್ವವನ್ನು ಉಪಾಸಿಸಿ ಮು 
ಪಡೆಯುತ್ತಾನೆ.' 


bdo 


3. ಭಗವದ್ಗೀತೆಯ ಸಪ್ತಮಾಧ್ಯಾಯದಲ್ಲಿ ಬರುವ ಈ ಶ್ಲೋಕದ ಪಾಠ ಮತ್ತು ಅರ್ಥ 
ಹೀಗಿದೆ- 

"ಅಂತವತ್ತು ಫಲಂತೇಷಾಂ ತದ್‌ಭವತ್ಯ ಲಮೇಧಸಾಮ್‌ | 

ದೇವಾನ್‌ ದೇವಯಜೋ ಯಾಂತಿ ಮದ್‌ಭಕ್ತಾ ಯಾಂತಿ ಮಾಮಪಿ ॥1' (ಭ.ಗೀ7-23) 

"ರಮಾ - ಬ್ರಹ್ನಾದಿ ದೇವತೆಗಳ ಆರಾಧಕರಿಗೆ ದೊರಕುವ ಫಲ ಅಲಕಾಲೀನವಾದುದು. 
(ಶಾಶ್ನತವಲ್ಲ) ದೇವತೆಗಳ ಪೂಜಕರು ವಿನಾಶವುಳ್ಳ ಅವರ ಲೋಕಕ್ಕೆ ತೆರಳುವರು. ನನ್ನ 
ಆರಾಧಕರು, ಪರಿವಾರರಾದ ದೇವತೆಗಳ ಮೂಲಕ ನನ್ನನ್ನೇ ಹೊಂದುವರು.' 


4. "ಮತ್ಕರ್ಮಕೃತ್‌' ಎಂಬ ಶ್ಲೋಕದ ಪಾಠ ಮತ್ತು ಅರ್ಥ ಹೀಗಿದೆ - 

ಮತ್ಕರ್ಮಕೃತ್‌ ಮತ್ತರಮಃ ಮದ್‌ಭಕ್ತಃ ಸಂಗವರ್ಜಿತಃ। 

ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ ॥। (ಭ.ಗೀ. 11.55) 
ಅರ್ಥ - ಓ ಅರ್ಜುನ! ಹರಿಪ್ರೀತಿಗಾಗಿ ಕರ್ಮಾನುಷ್ಠಾನಗೈಯುವವನು, ನನ್ನಲ್ಲಿ ಪಾರಮ್ಯ 


ಬುದ್ದಿಯುಳ್ಳವನು, ನನ್ನ ಭಕ್ತನು, ದುರ್ಜನರ ಸಹವಾಸ ತೊರೆದವನು, ಎಲ್ಲಾಪ್ರಾ ಣಿಗಳಲ್ಲಿ 
"ವೈರ 'ಭಾವ ತಳೆಯದವನು ನನ್ನನ್ನು ಹೊಂದುತ್ತಾನೆ. 


ಅಧ್ಯಾಯ 12 685 


ಹರಿಯ ಆರಾಧಕರು ಮುಕ್ತಿಯ ಉಪಾಯವರಿತವರು 
ಶ್ರೀ ಭಗವಾನುವಾಚ - 


ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೇ । 
ಶ್ರದ್ಧಯಾ ಪರಯೋಪೇತಾಸ್ತೇ ಮೇ ಯುಕ್ತತಮಾ ಮತಾಃ 112 1 


ಅರ್ಥ- ಯಾರು ನನ್ನಲ್ಲ ಮನಸನ್ನು ನೆಲೆಗೊಳಿಸಿ ಕರ್ಮಯೋಗ -ಧ್ಯಾನಯೋಗಗಳಿಂದ 
ಉತ್ತಮವಾದ ಶ್ರದ್ದೆಯುಳ್ಳವರಾಗಿ ನನ್ನನ್ನು ಉಪಾಸನೆ ಮಾಡುವರೋ ಅವರು ಮುಕ್ತಿಯ 
ಉಪಾಯವನ್ನು ಹೆಚ್ಚುಚೆನ್ನಾಗಿ ತಿಳಿದವರೆಂದು ನನ್ನ ಆಶಯ. 


ಅವ್ಯಕ್ತೋಪಾಸಕಾನ್ನದುಪಾಸಕಾ ಏವೋತ್ತಮಾ ಇತ್ಯಾಹ- ಮಯೀತಿ ॥॥ ಯೇ 

ಮಯಿ ಸಮ್ಯಜ್‌ಮನ ಆವೇಶ್ಯ ನಿತ್ಯಯುಕ್ತಾಃ ನಿತ್ಯಂ ಕರ್ಮಯೋಗ-ಧ್ಯಾನ- 

ಯೋಗವತ್ತ್ವೇನ ನಿತ್ಯಯುಕ್ತಾಃ । ಪರಯಾ ಶ್ರದ್ಧಯೋಪೇತಾಶ್ಚ ಸಂತಃ ಮಾಮ್‌ 

ಉಪಾಸತೇ ತೇ ಯುಕ್ತತಮಾಃ | ಮೋಕ್ಟೋಪಾಯವಿತ್ತು ಶ್ರೇಷ್ಠಾಃ ಮೇ ಮತಾ 

ಇತ್ಯರ್ಥಃ ॥। 2 ॥ 

ಅನುವಾದ- ಅವ್ಯಕ್ತಾಭಿಮಾನಿನಿಯಾದ ರಮೆಯ ಉಪಾಸಕರಿಗಿಂತ ನನ್ನ ಉಪಾಸಕರೇ 
ಶ್ರೇಷ್ಠರೆಂದು ನಿರೂಪಿಸುತ್ತಿದ್ದಾನೆ - "ಮಯಿ' ಎಂಬ ಶ್ಲೋಕದಲ್ಲಿ 

ಯಾರು ನನ್ನಲ್ಲಿ ಚೆನ್ನಾಗಿ ಮನಸ್ಸನ್ನು ನೆಲೆಗೊಳಿಸಿ "ನಿತ್ಯಯುಕ್ತಾಃ' ಕರ್ಮಯೋಗ- 
ಧ್ಯಾನಯೋಗರೂಪ ಉಪಾಯವುಳ್ಳವರಾಗಿ ಉತ್ತಮವಾದ ಶ್ರದ್ಧಾಸಂಪನ್ನರಾಗಿ ನನ್ನನ್ನು 
ಉಪಾಸಿಸುವರೋ ಅವರು ಮೋಕ್ಟೋಪಾಯವನ್ನು ತಿಳಿದವರಲ್ಲಿ ಅತಿ ಶ್ರೇಷ್ಠರೆಂದು ನನ್ನ 
ಅಭಿಮತ. 112 ॥ 


ಯೇ ತ್ವಕ್ಷರಮನಿರ್ದೇಶ್ಯಮವ್ಯಕ್ತಂ ಪರ್ಯುಪಾಸತೇ । 
ಸರ್ವತ್ರಗಮಚಿಂತ್ಯಂ ಚ ಕೂಟಸ್ಮಮಚಲಂ ಧ್ರುವಮ್‌ 11 3 11 
ಅರ್ಥ- ಯಾರು ದೇಹನಾಶರಹಿತಳಾದ, ಬುದ್ದಿಗೆ ನಿಲುಕದ, ಸೂಕ್ಷ ಖಾದ, ಎಲ್ಲೆಡೆ ಇರುವ, 
ಅಚಿಂತ್ಯಳೂ ಅವ್ಯಾಕೃತಾಕಾಶಾಭಿಮಾನಿನಿಯೂ ಅಚಲಳೂ ನಿರ್ವಿಕಾರಳೂ ಆದ ಲಕ್ಷಿ ದೇವಿ 
ಯನ್ನು ಉಪಾಸಿಸುವರೋ ಅವರು (ನನ್ನನ್ನೇ ಪಡೆಯುವರು) 
ನನ್ನವ್ಯಕ್ತೋಪಾಸಕಾನಾಂ ಮೋಕ್ಷಾಭಾವೇ “ಶ್ರಿಯಂ ವಸಾನಾ ಅಮೃತತ್ನ- 
ಮಾಯನ್‌' ಇತ್ಯಾದಿಶ್ರುತಿವಿರೋಧಃ | ಮೋಕ್ಟಸತ್ತ್ವೇ ಚ ಕಥಂ ತ್ವದುಪಾಸಕಾನಾ- 


ಇ ಗೀತಾವಿವೃತಿ 


ಮೇವ ಯುಕ್ತತಮತ್ತಂ ಫಲಸಾಮ್ಯಾದಿತ್ಯತ ಆಹ- ಯೇ ತ್ವಿತಿ ॥ ಯದ್ವಾ 
ಉಕ್ತಶ್ರುತ್ಯಾದಿನಾರವ್ಯಕ್ತೋಪಾಸಕಾನಾಂ ಮತ್ಸಾಪ್ತಿರೂಪಮೋಕ್ಷಸತ್ನೇಪಿ 
ತದುಪಾಸನಂ ಕಷ್ಟಸಾಧ್ಯಮ್‌ । ಮದುಪಾಸನಂ ನ ತಥಾ | ಅತೋ ಮದುಪಾಸಕಾ 
ಏವೋತ್ತಮಾ ಇತ್ಯಾಹ- ಯೇ ತ್ವಿತ್ಯಾದಿನಾ ಶ್ಲೋಕಪಂಚಕೇನ ॥ ಅಕ್ಷರಮ್‌ 
ಅವಿನಾಶಿ । ಸೂಕ್ಸ್ಮತ್ವಾತ್‌ ಅನಿರ್ದೇಶ್ಯಮ್‌ । ಅಪ್ರಸಿದ್ಧತ್ಹಾತ್‌ ಜಗದುಪಾದಾನ- 
ಪ್ರಕೃತ್ಯಭಿಮಾನಿತ್ವಾಚ್ಚಾವ್ಯಕ್ತನಾಮಕಂ ಶ್ರೀತತ್ತ್ವಂ ಪರ್ಯುಪಾಸತೇ ವಿಷ್ಣುಭಕ್ತಿ- 
ವಿಷ್ಣಾತ್ರಮತ್ವಜ್ಞಾನವಿಷ್ಣೂಪಾಸನಾದಿಪೂರ್ವಕಮುಪಾಸತೇ । ತದ್‌ವಿಶಿನಷ್ಟಿ - 
ಸರ್ವತ್ರಗಮಿತಿ ॥॥ ದೇಶತೋ ವ್ಯಾಪ್ರಮ್‌ 1 ಗುಣಬಾಹುಲ್ಯಾದಚಿಂತ್ಯಮ್‌ | 
ಕೂಟಸ್ಥಂ ಕೂಟೇರವ್ಯಾಕೃತಾಕಾಶೇ ಅಭಿಮಾನಿತಯಾ ಸ್ಥಿತಮ್‌ । ಕದಾಠಪಿ 


ಆ 


ಸ್ವಪದಾದಭ್ರಷ್ಠತ್ನಾದಚಲಮ್‌। ಧ್ರುವಂ ನಿರ್ವಿಕಾರಮಿತಿ ॥1 3 ॥ 

ಅನುವಾದ- ಅವ್ಯಕ್ತತತ್ತಾ _ಭಿಮಾನಿನಿಯಾದ ಶ್ರೀದೇವಿಯ ಉಪಾಸಕರಿಗೆ ಮುಕ್ತಿಯು 
ದೊರಕದಿರುವಲ್ಲಿ "ಶ್ರಿಯಂ ವಸಾನಾ ಅಮೃತತ್ತಮಾಯನ್‌' ಎಂಬ ಶ್ರೀದೇವಿಯ ಉಪಾಸನೆಗೆ 
ಮುಕ್ತಿಫಲವೆಂದು ತಿಳಿಸುವ ಶ್ರುತಿವಿರೋಧ ಬರಲಾರದೆ 9 ಮುಕ್ತಿಯು ದೊರಕುವುದೆಂದು 
ಒಪ್ಪಿದರೆ, ನಿನ್ನ ಉಪಾಸಕರೇ ಶ್ರೇಷ್ಠರೆಂಬ ಹೇಳಿಕೆ ಎಷ್ಟು ಸಮಂಜಸ 9 ಏಕೆಂದರೆ, ಈರ್ವರ 
ಉಪಾಸನೆಯೂ ಮುಕ್ತಿಕಾರಣವಾಗಿದೆ. ಈ ಶಂಕೆಗೆ "ಯೇ ತ್ಠಕ್ಷರಂ' ಎಂಬ ಶ್ಲೋಕ ಉತ್ತರಿಸುತ್ತಿದೆ. 


ಅಥವಾ ಹಿಂದೆ ತಿಳಿಸಿದ ಶ್ರುತಿಗಳಿಗೆ ಅನುಗುಣವಾಗಿ ಅವ್ಯಕ್ತೋಪಾಸಕರಿಗೆ ಮುಕ್ತಿ 
ದೂರಕುತ್ತದೆಯಾದರೂ ಅವ್ಯಕ್ತತತ್ವದ ಉಪಾಸನೆ ಕಷ್ಟಸಾಧ್ಯವಿದೆ. ನನ್ನ ಉಪಾಸನೆ ಕಷ್ಟಸಾಧ್ಯ 
ವಲ್ಲ ಆದ್ದರಿಂದ ನನ್ನ ಉಪಾಸಕರು ಶ್ರೇಷ್ಠರೆಂದು "ಯೇ ತ್ನಕ್ಚರಮ್‌' ಇತ್ಯಾದಿ ಐದು 
ಶ್ಲೋಕಗಳಿಂದ ಪ್ರತಿಪಾದಿಸುತ್ತಿರುವನು . ಈ ಶ್ಲೋಕದಲ್ಲಿ "ಅಕ್ಷರಮ್‌' "ಅನಿರ್ದೇಶ್ಯಮ್‌' 
ಇತ್ಯಾದಿಯಾಗಿ ಶ್ರೀದೇವಿಯನ್ನು ವರ್ಣಿಸಿದ್ದಾರೆ. ಶರೀರನಾಶವಿಲ್ಲದ ಕಾರಣ ಅವಳು 
'ಅಕ್ಷರ'ಳನಿಸಿದ್ದಾಳೆ. ಸೂಕ್ಸ್ಮಳಾದುದರಿಂದ "ಅನಿರ್ದೇಶ್ಯ' ಎನಿಸಿರುವಳು. ಅಜ್ಞರಿಗೆ ಅಪ್ರಸಿದ್ಧ 
ಳಾದ ಕಾರಣ ಮತ್ತು ವಿಶ್ವದ ಉಪಾದಾನಕಾರಣವೆನಿಸಿದ ಪ್ರಕೃತಿಗೆ ಅಭಿಮಾನಿನಿ 
ಯಾದುದರಿಂದಲೂ ಅವ್ಯಕ್ತ” ಎನಿಸಿರುವಳು. ಎಲ್ಲೆಡೆ ವ್ಯಾಪ್ತಳಾದುದರಿಂದ "ಸರ್ವತ್ರಗ' 
ಎನಿಸಿರುವಳು. ಅನಂತಗುಣಳಾದುದರಿಂದ “ಅಚಿಂತ್ರ'ಳೆನಿಸಿರುವಳು. ಅವ್ಯಾಕೃತಾಕಾಶಕ್ಕೆ 
ಅಭಿಮಾನಿನಿಯಾದುದರಿಂದ 'ಕೂಟಸ್ಥ 'ಳೆನಿಸಿರುವಳು. ಎಂದೆಂದೂ ಸ್ಥಾನಭ್ರಷ್ಟಜಾಗದ ಕಾರಣ 
"ಅಚಲ'ಳೆನಿಸಿರುವಳು. ನಿರ್ವಿಕಾರಳಾದುದರಿಂದ "ಧ್ರುವ'ನೆನಿಸಿರುವಳು. ಇಂತಹ ಶ್ರೀತತ್ವ್ವ 
ವನ್ನು ವಿಷ್ಣುಭಕ್ತಿ - ವಿಷ್ಣುಪಾರಮ್ಯಜ್ಞಾನ- ವಿಷ್ಣಾಪಾಸನಾ-ಪೂರ್ವಕವಾಗಿ ಯಾರು ಉಪಾಸನೆ 
ಮಾಡುವರೋ (ಅವರು ನನ್ನನ್ನೇ ಹೊಂದುವರು) ॥ 3 ॥1 


ಅಧ್ಯಾಯ 12 687 


ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ । 
ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ 1141 


ಅರ್ಥ- ಇಂದ್ರಿಯಗಳನ್ನೆಲ್ಲಹಿಡಿತದಲ್ಲಿರಿಸಿಕೊಂಡು ಎಲ್ಲೆಡೆ ಇರುವ ಪರಮಾತ್ಮನ ರೂಪ 
ಗಳಲ್ಲಿ ಏಕತೆಯನ್ನು ಚಿಂತಿಸುತ್ತಾ, ಎಲ್ಲ ಜೀವಿಗಳ ಹಿತಸಾಧನೆಯಲ್ಲಿ ತೊಡಗಿ, ಯಾರು 
ಲಕ್ಷ್ಮಿಯನ್ನು ಉಪಾಸಿಸುವರೋ ಅವರು ನನ್ನನೇ ಹೊಂದುವರು. 


ತದುಪಾಸನಾಯಾಮಿತಿಕರ್ತವ್ಯತಾಮಾಹ- ಸನ್ನಿಯಮ್ಯೇತಿ ॥॥ ಇಂದ್ರಿಯ- 
ಗ್ರಾಮಂ ಇಂದ್ರಿಯಸಮುದಾಯಂ ಸನ್ನಿಯಮ್ಯ ವಿಷಯೇಭ್ಯ ಉಪಸಂಪೃತ್ಯ 
ಸರ್ವತ್ರ ಸಮಬುದ್ದಯಃ ಷಷ್ಠಾಧ್ಯಾಯೋಕ್ತದಿಶಾ `ಸಮ್ಯಗ್‌ಜ್ಞಾನವಂತಃ ಸರ್ವ- 
ಭೂತಹಿತೇ ರತಾಶ್ಚ ಸಂತಃ ಪರ್ಯುಪಾಸತ ಇತ್ಯನ್ನಯಃ । ಅತ್ರ ಅಕ್ಷರತ್ತಾದಿ- 
ವಿಶೇಷಣಂ ಮೋಕ್ಟದಾನಶಕ್ತಿದ್ಯೋತನಾಯ | ತೇ ಮಾಮೇವ ಪ್ರಾಪ್ನವಂತೀತಿ | 
1141 


ಅನುವಾದ- ಶ್ರೀದೇವಿಯ ಉಪಾಸನೆಯಲ್ಲಿ ಸಹಕಾರಿಗಳನ್ನು ನಿರೂಪಿಸುತ್ತಿದ್ದಾರೆ- 
'ಸನ್ನಿಯಮ್ಯ' ಎಂಬ ಶ್ಲೋಕದಲ್ಲಿ "ಇಂದ್ರಿಯಗ್ರಾಮಮ್‌' ಸ್ರ. ಎಲ್ಲಇಂದ್ರಿ ಯಗಳನ್ನು 
Re "ಸನ್ನಿಯಮ್ಯ'- ವಿಷಯ (ಭೋಗ) ಪದಾರ್ಥಗಳಿಂದ ಹೊರಸೆಳೆದು. 'ಸರ್ವತ್ರ 
ಸಮಬುದ್ದಯಃ' - - ಆರನೆಯ ಅಧ್ಯಾಯದಲ್ಲಿ ತಿಳಿಸಿದಂತೆ ಯಥಾರ್ಥ ಜ್ಞಾನಸಂಪನ್ನರಾಗಿ ಎಲ್ಲ 
ಜೀವಿಗಳ ಹಿತವನ್ನು ಬಯಸುವವರಾಗಿ ಯಾರು ಲಕ್ಷ್ಮಿಯನ್ನು "ಪರ್ಯುಪಾಸತೇ' ಉಪಾಸನೆ 
ಗೈವರೋ ಅವರು ನನ್ನನ್ನೇ ಹೊಂದುವರು. ಇಲ್ಲಿ "ಅಕ್ಬರಮ್‌' ಇತ್ಯಾದಿ ವಿಶೇಷಣಗಳು 
ಮೋಕ್ಷವನ್ನು ಕರುಣಿಸುವ ಶಕ್ತಿ ಶ್ರೀದೇವಿಗೆ ಇದೆಯೆಂದು ತಿಳಿಸಲು ಬಂದಿವೆ. ॥॥ 4 || 


ಕೇವಲ ರಮೆಯ ಉಪಾಸಕರಿಗೆ ಶ್ರಮವಧಿಕ 


ಕ್ಲೇಶೋನಧಿಕತರಸ್ತೇಷಾಮವ್ಯಕ್ತಾಸಕ್ತಚೇತಸಾಮ್‌ । 
ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಧಿರವಾಪೃತೇ 1151 


ಅರ್ಥ- ಕೇವಲ ರಮೆಯ ಉಪಾಸಕರಿಗೆ ಆಯಾಸ ಹೆಚ್ಚು. ಹೇಗೆಂದರೆ ಅವ ಕ್ರತತ್ವಾಭಿ- 
ಮಾನಿನಿಯಾದ ರಮೆಯ ಉಪಾಸನೆಯ ಮೂಲಕ ನನ್ನನ್ನು ಹೊಂದುವ ಪ್ರಯತ್ನವು 
ಆಯಾಸದಾಯಕ. 


| "ಸಾಮ್ಯಜ್ಞಾನವಂತಃ' ಇತಿ ಕ್ವಚಿತ್‌ 


688 ಗೀತಾವಿವೃತಿ 


ಅವ್ಯ ಕ್ರೋಪಾಸಕಾನಾಮಪಿ ತ್ತತ್ಲಾಪಿರೂಪಮೋಕ್ಸತ್ತೆ € ಕಥಂ ತ್ತದುಪಾಸ- 
ಕಾನಾಂ ಉತ್ತಮತೇತ್ಯ ತ ಆಹ- ಕ್ಲೇಶ ಇತಿ ॥। ಅವ್ಯ ಕ್ಷೇ ವಿಷ್ಣುಂ ವನಾಕೃತಶ್ರಿ ತತ್ತೇ 

ಆಸಕ್ಷಚಿತ್ತಾನಾಂ ತೇಷಾಂ ಕ್ಲೇಶಃ ಅಧಿಕತರಃ ಅತ್ಯ ಂತಾಧಿಕಃ | ಕಥಮಿತ್ಯ ತ ಆಹ- 
ಅವ್ಯಕ್ತಾ ಹೀತಿ ॥ ಗತಿಶಬ್ದೋ ಗಮ್ಯ ತೇ5ನೇನೇತಿ ಕರಣವೃತತ್ವಾ ಮಾರ್ಗ- 
ಪರಃ | ಅವ್ಯ ಕ್ಷಶಬ್ಧಸ್ತದುಪಾಸನಂ ಲಕ್ಷಯಿತ್ತಾ ತದ್‌ದ್ದಾರಕಲಕ್ಷಕಃ | ಅವ್ಯ ಕ್ರೋ” 
ಪಾಸನದ್ದಾರಕೋ “ಭಗವತ್‌ಪ್ರಾಪ್ತಿಮಾರ್ಗಃ ದುಃಖಂ ಯಥಾ ಭವತಿ ತಥಾ 
ದೇಹವದ್ದಿರವಾಪ್ಯತೇ ಹಿ 1 ಪ್ರಾಗುಕ್ತಪರಿಶಬ್ದಾರ್ಥಪೂರ್ವಕಮುಪಾಸನಂ 
ಇಂದ್ರಿಯಗ್ರಾಮಾತಿನಿಯಮನಂ, ಷಹ್ಠೋಕ್ತಪ್ರಕಾರೇಣ ಸರ್ವತ್ರ ಸಮಬುದ್ದಿತ್ವಂ 
ಸರ್ವಭೂತಹಿತಕರತ್ನಂ ಸುಷ್ಮ್ವಾಚಾರಂ ಚ ವಿನಾನ ದೇವೀಪ್ರಸಾದಃ । ತೇನ ವಿನಾ 
ನೇಶ್ದರಪ್ರಸಾದಃ । ತೇನ ವಿನಾ ನ ತತ್ಪಾಪ್ತಿರಿತಿ ತದುಪಾಸ್ತಿದ್ದಾರಕಭಗವತ್‌ಪ್ರಾಷ್ಟಿ- 
ಮಾರ್ಗಸ್ಯ ಕ್ಲೇಶತರತ್ನಂ ಧ್ಯೇಯಮ್‌ ॥ 5 ॥ 


ಅನುವಾದ- ಅವ್ಯಕ್ತ (ಶ್ರೀ) ಉಪಾಸಕರಿಗೂ ನಿನ್ನನ್ನು ಹೊಂದುವ ಮುಕ್ತಿಯು ಲಭ್ಯವಾದರೆ, 
ನಿನ್ನ ಉಪಾಸಕರೇ ಶ್ರೇಷ್ಠರೆಂಬುದು ಹೇಗೆ ? ಎಂಬ ಪ್ರಶ್ನೆಗೆ "ಕ್ಲೇಶಃ ಅಧಿಕತರಃ' ಎಂಬ ಶ್ಲೋಕ 
ಉತ್ತರಿಸುತ್ತಿದೆ. "ಅವ್ಯಕ್ತಾಸಕ್ತಚೇತಸಾಮ್‌' ವಿಷ್ಣುವನ್ನು ಆರಾಧಿಸದೆಯೇ ಕೇವಲ ಶ್ರೀದೇವಿಯ 
ಆರಾಧಕರಿಗೆ "ಕ್ಲೇಶಃ' 'ಸಮಸೆ [ಯು "ಅಧಿಕತರಃ' 'ಅತಿಹೆಚ್ಚು. ಹೇಗೆಂದರೆ , ಅವ್ಯಕ್ತೋಪಾಸನೆಯ 
ಮೂಲಕ ಎಷ್ಟುವನ್ನು ತದ ಮಾರ್ಗವು RE "ಅವ, ಕ್ರಾಹಿಗತಿಃ 
ಎಂಬಲ್ಲಿ "ಗಮ್ಯ ತೇ ಅನೇನ ಇತಿ ಗತಿಃ ಎಂಬ ಕರಣ ವ್ಯತ್ಪತ್ತಿಯಿಂದ ಗತಿಶಬ್ದವು ಮಾರ್ಗಪರ 
ವಾಗಿದೆ. "ಅವ್ಯಕ್ತಾ' ಎಂಬ ಶಬ್ದವು ಅವ್ಯಕ್ತೋಪಾಸನೆಯ ಮೂಲಕ ಶ್ರೀಹರಿಯನ್ನು ತಲುಪುವ 
ಮಾರ್ಗಪ ರವಾಗಿದೆ ಈ ಮಾರ್ಗದಲ್ಲಿ ಸಾಧಕರಿಗೆ ಬಹುದುಃಖವಿದೆ. ಹಿಂದೆ "ಪರ್ಯು- 
ಪಾಸತೇ' (12.3) ಎಂಬಲ್ಲಿ "ಪರಿ' ಎಂಬ ಉಪಸರ್ಗದಿಂದ ವಿವೃತವಾದ ಉಪಾಸನೆಯು 
ಬೇಕು . ಸಕಲೇಂದ್ರಿಯ ನಿಯಮನ ಬೇಕು, ಷಷ್ಠಾಧ್ಯಾಯದಲ್ಲಿ ತಿಳಿಸಿದಂತೆ ಎಲ್ಲೆಡೆ ಸಮ 
ಬುದ್ದಿಯನ್ನು ಹೊಂದಿರಬೇಕು. ಸರ್ವಭೂತಗಳಲ್ಲಿಹಿತಸಾಧನಾದೃಷ್ಟಿ , ಪರಿಶುದ್ಧವಾದ ಆಚಾರ 
ಇವುಗಳಿಲ್ಲದೇಶ್ರಿ ಶ್ರೀದೇವಿಯ ಪ್ರಸನ್ನತೆ ಆಗುವುದಿಲ್ಲ, ಶ್ರೀದೇವಿಯ ಅನುಗ್ರಹಎಲ್ಲದೆಶ್ರಿ ಶ್ರೀಹರಿಯ 
ಪ್ರಸಾದವಿಲ್ಲ, ಅವನ ಅನುಗ್ರಹವಿಲ್ಲದೇ ಅವನನ್ನು ಹೊಂದುವುದು ಸಾಧ್ಯವೇ ಇಲ್ಲ, ಈ ಹಿನ್ನೆ 
ಲೆಯಲ್ಲಿ ಶ್ರೀದೇವಿಯ ಉಪಾಸನೆಯ ಮೂಲಕ ಪರಮಾತ್ಮನನ್ನು ಹೊಂದುವ ಮಾರ್ಗವು ಅತಿ 
ಕ್ಲೇಶದಾಯಕ. (ಅಧಿಕತರಃ ಎಂಬಲ್ಲಿರುವ ತರಪ್‌ ಪ್ರತ್ಯಯವು ಈ ಮಾರ್ಗವು ಅತ್ಯಂತ 
ಕ್ಲೇಶದಾಯಕವೆಂದು ತಿಳಿಸುತ್ತಿದೆ.) 5 


ಅಧ್ಯಾಯ 12 689 


ಸಾಧನೆಯಲ್ಲಿ ನ್ಯೂನತೆಗಳಿದ್ದರೂ ಹರಿ ಕೃಪೆ ತೋರುವನು ಅನನ್ಯ ಭಕರಿಗೆ 
ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸಂನ್ಯಸ್ಯ ಮತ್ತರಾಃ 
ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೇ Il 6 ॥| 


ಅರ್ಥ- ಯಾರು ಸಕಲ ಕರ್ಮಗಳನ್ನು ನನ್ನ ಪೂಜಾರೂಪವೆಂದು ಚಿಂತಿಸಿ, ನಾನೇ 
ಮಾಡಿಸುವನೆಂದು ತಿಳಿದು, ಶ್ರೀದೇವಿ ಮೊದಲಾದವರನ್ನು ನನ್ನ ಪರಿವಾರರೆಂದು ಅನುಸಂಧಾನ 
ಗೈದು ಅಲವಾಗಿಯಾದರೂ ಉಪಾಸಿಸುವರೋ (ಅವರನ್ನು ನಾನು ಬಹುಬೇಗ 
ಉದ್ದರಿಸುತ್ತೇನೆ.) 
ಮದುಪಾಸನೇ ನ ತಥಾ ಕ್ಲೇಶ ಇತ್ಯಾಹ- ಯೇ ತ್ವಿತಿ ॥॥ ಪೂರ್ವಸ್ಥಾದ್‌- 
ವೈಲಕ್ಷಣ್ಯದ್ಯೋತಕಸ್ತುಶಬ್ದ; 1 ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸಂನ್ಯಸ್ಯ 
ಸರ್ವಸ್ವತಂತ್ರೋ ಹರಿರೇವ ಮಯಿ ಸ್ಥಿತ್ವಾ ಸ್ಹಪೂಜಾತ್ತೇನ ಕರ್ಮಾಣಿ ಸ್ನಾಧೀನ- 
ಕರ್ತಾ ಮಯಾ ಕಾರಯತೀತ್ಯನುಸಂಧಾಯ ಸಮರ್ಪ್ಯೇತಿ ವಾ | ಮತ್ತರಾಃ 
ಅಹಮೇವೋತ್ತಮ ಇತಿ ಜಾನಂತಃ ಅನನ್ಯೇನೈವ ಯೋಗೇನ ಅವ್ಯಕ್ತೋಪಾಸನಾಂ 
ವಿನಾ ಕೃತೇನ ಧ್ಯಾನೇನ ಕೇವಲಮದ್ದಿಷಯಧ್ಯಾನೇನಾಪೀತಿ ಯಾವತ್‌ | ಮಾಂ 
ಧ್ಯಾಯಂತ ಉಪಾಸತೇ 1 ಅತ್ರ ಉಪಾಸತ ಇತ್ಳುಕ್ಕಾ ಪರ್ಯುಪಾಸತ 
ಆತ್ಯುಕ್ತಾವ್ಯಕ್ತೋಪಾಸನಮಿವ ನಾತಿಶಯಿತೋಪಾಸನಮ್‌ । ಅತೀವೇಂದ್ರಿಯ- 
ನಿಯಮನಾದಿಕಂ ಮತ್ಚಸಾದೇ ನಾಪೇಕ್ಟಿತಮಿತಿ ನ ಕ್ಲೇಶ ಇತಿ ಸೂಚಿತಮ್‌ | ತಥಾ 
"ನ ಚಿರಾತ್‌ 'ಇತ್ಯನೇನಾವ್ಯಕ್ತಾಪರೋಕ್ಟೇ ಯಾವಾನ್‌ ಪ್ರಯಾಸಸ್ತಾವತಾ ಯದಿ 
ಮಾಮುಪಾಸತೇ ತದೂನೇನ ವಾ ತದಾ ಮದಪರೋಕ್ಟಮೇವ ಭವತೀ- 
ತೃತೋರಪಿ ನ ಕ್ಲೇಶ ಇತಿ ಸೂಚಿತಮ್‌ । ತೇಷಾಮಹಂ ಸಮುದ್ಧರ್ತಾ 
ಭವಾಮೀತ್ಯನೇನೇಂದ್ರಿಯಸಂಯಮಾದ್ಯೂನಭಾವೇಶಪಿ ದೇವೀವದ್ದೇವೋ 
ನೋಪೇಕ್ಟತೇ ಕಿಂತು ತಾನಿ ಸಾಧನಾನಿ ಭಕ್ತಿಮತಃ ಸ್ಹ್ವಯಮೇವಾಪ್ರಯತ್ನೇನ 
ದದಾತೀತಿ ಚಾತಿಸೌಕರ್ಯಂ ಭಕ್ತಾನಾಂ ಭಗವದುಪಾಸನೇ ಇತಿ ಭಾವಃ | ಯದ್ವಾ 
'ಕ್ಲೇಶೋತಧಿಕತರ' ಇತಿ ಶ್ಲೋಕೇ ಅವ್ಯಕ್ತೋಪಾಸ್ತಿಮಾರ್ಗಸ್ಯ ಕ್ಷೇಶತರತ್ತೋಕ್ಳೆ ವ 
ಸುಷ್ಮಾ ಎಚೌರಾದೇರೂನತ್ನೇಶಪಿ ಮತ್ಚಸಾದೋ ಭವತ್ಯೇವೇತೃ್ಯಕ್ಷೇಶತ್ವಾದ್‌ 
ಮದುಪಾಸ್ತಿಮಾರ್ಗ ಏವ ಶ್ರೇಷ್ಠ ಇತಿ ತಾತ್ಪರ್ಯಗತ್ಯೋಕ್ತಪ್ರಾಯತ್ಹಾದ್‌ 
ಹೇತ್ಸಂತರೇಣಾಪಿ ಭಗವದುಪಾಸ್ತಿಮಾರ್ಗಃ ಶ್ರೇಷ್ಠ ಇತ್ಯಾಹ- ಯೇ ತ್ತಿತಿ ॥ 
ಪೂರ್ವಾರ್ಧಸ್ಯ ಪ್ರಾಗಿವಾರ್ಥಃ | ಅನನ್ಯೇನೈವ । ಅನ್ಯಶಬ್ಲೋ ಲಕ್ಟ್ಮ್ಮಾದ್ಯನ್ಯ- 


ಎಲಿ 


690 ಗೀತಾವಿವೃತಿ 


ದೇವತಾವಾಚೀ ಸನ್‌ ತನ್ನಿಷ್ಠಸ್ಥಾಶಂತ್ರಾ ಪರಿವಾರತ್ನವಿಷಯ(ಕ)ಪರಃ ! ಸನ 
ಭವತೀತ್ಯನನ್ಯಃ ! ತೇನ ಯೋಗೇನ ಧ್ಯಾನೇನ ಭಗವದಧೀನತಯಾ ತತ್ತರಿ- 
ವಾರತ್ನೇನ ಲಕ್ಷ್ಮೀಬ್ರ ಹ್ಮಾದಿಸಹಿತೇನ ಧ್ಯಾನಯೋಗೇನೇತಿ ಯಾವತ್‌ | 
ಅಂಗಾವ ಬದ್ಧಾಸ್ತು ನ ಶಾಖಾಸು ಹಿ ಪ್ರತಿವೇದಮ್‌ ಓಂ' (3-3-57) ಇತ್ಯಾದಿ 
ಸೂತ್ರಾತ್‌ ಮಾ ಧ್ಯಾಯಂತ ಉಪಾಸತೇ ॥ 6 ॥ 


ಅನುವಾದ- ನನ್ನ ಉಪಾಸನೆ ಮಾಡುವಲ್ಲಿ ಹೆಚ್ಚಿನ ಕ್ಲೇಶವಿಲ್ಲವೆಂದು ಶ್ರೀ ಕೃ ಷ್ಠನು 
ಉಪದೇಶಿಸುತ್ತಿರುವನು- "ಯೇತು' ಎಂಬ ಶ್ಲೋಕದಲ್ಲಿ ಶ್ರೀತತ್ತೊ ಪಾಸನೆಗಿಂತ ವೈ ಲಕ್ಷಣ್ಯ 
ವನ್ನು ತಿಳಿಸಲು "ತು' ಶಬ್ದವಿದೆ. "ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನೃಸ್ಯ'- 'ಯಾರು 
ಎಲ್ಲ "ಕರ್ಮಗಳನ್ನು ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯೇ ನನ್ನಲ್ಲಿದ್ದು (ಜವನಲ್ಲಿದು) ತನ್ನ 
(ಶ್ರೀಹರಿ) ತನ್ನ a ಹ? ಕರ್ಮಗಳನ್ನು ತನ್ನ ಅಧೀನನಾದ lg 
ಮಾಡಿಸುತಿರುವನೆಂದು ಅನುಸಂಧಾನಗೈದು ಅಥವಾ ಅವನಲ್ಲಿ SN "ಮತ್ತರಾಃ' ನಾನೇ 
ಉತ್ತಮನೆಂದು ತಿಳಿಯುತ್ತ "ಅನನ್ಯೇನೈವ ಯೋಗೇನ' ಶ್ರೀತತ್ತೊ ಪಾಸನೆಯನ್ನು ತೊರೆದು 
ಕೇವಲ ಹರಿಯ ಧ್ಯಾನದಿಂದ ಭೂ ಧ್ಯಾಯಂತ ಉಪಾಸತೇ' ನನ್ನನ್ನು ಧ್ಯಾನದ ಮೂಲಕ 
ಉಪಾಸಿಸುವರೋ, (ಅವರನ್ನು ಶ್ರೀಘ್ರವಾಗಿ ಸಂಸಾರದಿಂದ ಉದ್ದರಿಸುವೆನು) . 


ಇಲ್ಲ "ಉಪಾಸತೇ' ಎಂಬ ಪದಪ್ರಯೋಗದ ಮೂಲಕ ಶ್ರೀಕೃಷ್ಣನು, ಹಿಂದೆ ಬಂದ 
ಶ್ರೀದೇವಿಯ ಉಪಾಸನೆಗೆ ಸಂಬಂಧಿಸಿದಂತೆ "ಪರ್ಯುಪಾಸತೇ' phd "ಪರಿ' ಉಪಸರ್ಗದ 
ಮೂಲಕ ಸೂಚಿಸಿದ ಅತಿಶಯಿತವಾದ ಉಪಾಸನೆಯ ಅಗತ್ಯವಿಲ್ಲವೆಂದು ತಿಳಿಸುತ್ತಿರುವನು. 
ಇದರಂತೆ ಶ್ರೀದೇವಿಯ ಉಪಾಸನೆಗೆ ಅಗತ್ಯ ಎರುವಷ್ಟು ಇಂದ್ರಿಯಜಯವು ಹರಿಯ 


ಒಲುಮೆಗೆ ಅನಗತ್ಯವೆಂದು Stele ಕ್ಲೇಶರಹಿತವೆಂದು 
ತಿಳಿಸುತ್ತಿರುವನು. 


"ನಚಿರಾತ್‌' (12.7) ಎಂಬ ವಾಕ್ಯವಿನ್ಯಾಸದಿಂದ ಅವ್ಯಕ್ಷತತ್ತೊ ಪಾಸನೆಯಲ್ಲಿ ಎಷ್ಟು 
ಶ್ರಮವಿದೆಯೋ ಅಷ್ಟರಿಂದಲಾಗಲೀ ಅಥವಾ ಅದಕ್ಕಿಂತ ಸ್ವಲ ಕಡಿಮೆ ಪ್ರಯಾಸ ದಿಂದಲಾಗಲೀ 


ನನ್ನ ಸಾಕ್ಟಾತ್ಕಾರವೇ ದೊರಕುವುದರಿಂದ ಈ ಮಾರ್ಗವು "ಕ್ಲೇಶದಾಯಕವಲ್ಲ ಎಂದು 
ತಿಳಿಸಲಾಗಿದೆ. 


"ತೇಷಾಮಹಂ ಸಮುದ್ಧರ್ತಾ ಭವಾಮಿ' (12.7) ಎಂಬ ವಚನದಿಂದ ಕೃಷ್ಣನು, 
ಸ್ವಲ್ಪಮಟ್ಟಿಗೆ ಇಂದ್ರಿಯ ಸಂಯಮನವೇ ಮೊದಲಾದ ಸಾಮಗ್ರಿಗಳ ಕೊರತೆ ಇದ್ದರೂ, 
ಶ್ರೀದೇವಿಯಂತೆ ನಾರಾಯಣನು ಭಕ್ತರನ್ನು ತ್ಯಜಿಸುವುದಿಲ್ಲ ಭಕ್ತಿ ಉಳ್ಳ ಉಪಾಸಕನಿಗೆ ತಾನೇ 


ಅಧ್ಯಾಯ 12 691 


ಆ ಸಾಧನಗಳನ್ನು ಅಪ್ರಯತ್ನವಾಗಿ ಕೊಡುತ್ತಾನೆ .ಆದ್ದರಿಂದ ಶ್ರೀಹರಿಯ ಉಪಾಸನೆಗೆ ಹೆಚ್ಚು 
ಸೌಕರ್ಯವಿದೆ. 


ಅಥವಾ "ಕ್ಷೇಶೋರಧಿಕತರಃ' ಎಂಬ ಶ್ಲೋಕದಲ್ಲಿ ಅವ್ಯಕ್ತೋಪಾಸನಾಮಾರ್ಗವು 
ಕ್ಲೇಶದಾಯಕವೆಂದು ತಿಳಿಸಿದ್ದರಿಂದಲೇ, ಸ್ವಲ್ಪಸದಾಚಾರಾದಿಗಳ ಊನತೆ ಇದ್ದರೂ ತನ್ನ ಪ್ರಸಾದ 
ದೊರಕುವುದೆಂದು ಶ್ರೀಕೃಷ್ಣನು ಕ್ಲೇಶದಾಯಕವಲ್ಲದ ನನ್ನ ಉಪಾಸನೆಯೇ ಶ್ರೇಷ್ಠವೆನ್ನುತ್ತಿದ್ದಾನೆ 
ಎಂದು ತಾನಾಗಿಯೇ ತಿಳಿದು ಬರುವುದು. ಅದರಿಂದ, ಶೀಘ್ರ ಮುಕ್ತಿದಾಯಕವಾಗಿದೆ ಎಂಬ 
ಇನ್ನೊಂದು ಕಾರಣದಿಂದಲೂ ತನ್ನ ಉಪಾಸನೆಯೇ ಶ್ರೇಷ್ಠವೆಂದು "ಯೇತು' ಎಂಬ ಶ್ಲೋಕದಲ್ಲಿ 
ತಿಳಿಸುತ್ತಿರುವನು ಎಂದು ತಿಳಿಯಬೇಕು. 


ಪೂರ್ವಾರ್ಧದ ಆಶಯವನ್ನೂ ಹಿಂದಿನಂತೆಯೇ . "ಅನನ್ಯೇನೈವ ಯೋಗೇ ನ' ಎಂಬಲ್ಲ 
"ಅನ್ಯ' ಶಬ್ದವು ಲಕ್ಷ್ಮೀ ಮೊದಲಾದ ದೇವತೆಗಳನ್ನು ತಿಳಿಸುತ್ತದೆ. ಅವರಲ್ಲಿ ಸ್ಥಾಶಂತ್ರ ವನ್ನೂ ಹರಿ 
ಪರಿವಾರದವರಲ್ಲ ಎಂಬ ಭಾವನೆಯನ್ನೂ ತಾಳದಿರುವುದೇ "ಅನನ್ಯಭಾವ 'ವೆನಿಸಿದೆ. ಹೀಗೆ 
ಲಕ್ಷ್ಮೀ ಮೊದಲಾದ ದೇವತೆಗಳು ಸ್ಪಕಂತ್ರರಲ್ಲಮತ್ತು ಹರಿದಾಸರು (ಹರಿಪರಿವಾರ) ಎಂಬ 
ಭಾವನೆಯೊಂದಿಗೆ, ಅಂಗಾವಬದ್ಧಾಸ್ತು "ನಶಾಖಾಸು ಹಿ ಪ್ರತಿವೇದಮ್‌' (ಬ್ರ.ಸೂ.3.3.57) 
ಎಂಬ ಸೂತ್ರ ತಿಳಿಸಿದಂತೆ ಉಪಾಸಿಸುವವರು ನನ್ನನ್ನು ಹೊಂದುತ್ತಾರೆ. 


ವಿವರಣೆ- "ಅಂಗಾವಬದ್ಧಾಸ್ತು' ಎಂಬ ಸೂತ್ರದ ಸಾರ ಹೀಗಿದೆ- ಹರಿಯ ಕಣ್ಣು-ಕಿವಿ- 
ಹೃದಯ ಮುಂತಾದ ಅಂಗಗಳಲ್ಲಿ ಆಶ್ರಯಪಡೆದ ದೇವತೆಗಳನ್ನು ಹರಿಪರಿವಾರರೆಂದೇ 
ಉಪಾಸನೆ ಮಾಡಬೇಕು. ಉತ್ತಮ ದೇವತೆಗಳ ಗುಣಗಳನ್ನು ಕೆಳಗಿನ ಕಕ್ಷೆಯ ದೇವತೆಗಳಲ್ಲಿ 
ಉಪಾಸನೆ ಮಾಡಬಾರದು . ಕೆಳಗಿನ ಕಕ್ಷೆಯ ದೇವತೆಗಳ ಗುಣಗಳನ್ನು ಉತ್ತಮ ದೇವತೆಗಳಲ್ಲಿ 
ಉಪಾಸನ ಮಾಡಬಹುದು. 


ತೇಷಾಮಹಂ ಸಮುದ್ಧರ್ತಾ ಮೃತ್ಯುಸಂಸಾರಸಾಗರಾತ್‌ I 
ಭವಾಮಿ ನಚಿರಾತ್ಪಾರ್ಥ ಮಯ್ಯಾವೇಶಿತಚೇತಸಾಮ್‌ 7 


ಅರ್ಥ - ಲಕ್ಷಿ ನಸಹಿತನಾದ ನನ್ನಲ್ಲಿ ಬಗೆಯನ್ನು ನೆಲೆಗೊಳಿಸಿದವರನ್ನು ಮರಣ 
ರೂಪವಾದ ಸಂಸಾರಸಾಗರದಿಂದ ಬಹುಬೇಗ ಉದ್ದರಿಸುತ್ತೆ ನೆ. 


ತೇಷಾಂ ಮಯ್ಯಾವೇಶಿತಚೇತಸಾಮಹಂ ಮೃತ್ಯುಸಂಸಾರಸಾಗರಾತ್‌ ಮೃತ್ಯು- 
ರೂಪಸಂಸಾರಸಮುದ್ರಾನ್ನಚಿರಾಚ್ಛೀಘ್ರಂ ಸಮುದ್ಧರ್ತಾ ಭವಾಮೀತ್ಯರ್ಥಃ । ಅತ್ರ 
ನಚಿರಾದಿತ್ಯುಕ್ಕಾ ಶ್ರಿಯಾ ಸಹ ಭಗವದುಪಾಸನೇ ದ್ಹ್ವಯೋರಪಿ ಪರಮಪ್ರಸಾದ- 


ಈ ಗೀತಾವಿವೃತಿ 


ಸಂಭವೇನ ಅಚಿರಾನ್ಸೋಕ್ಲೊ ಫೀ ಭವತಿ । ಪೃಥಗವ್ಯಕ್ತೊ ೇಪಾಸನಪಕ್ಚೇ (ತು ಪೂರ್ವಂ 
ಕಿಂಚಿದ್‌ಭಗವದುಪಾಸನಂ ಕೃತ್ವಾ ಬಹುಕಾಲಂ ಪೃಥಕ್‌ ಶ್ರಿಯಮುಪಾಸ್ಯ ಪುನಃ 
ಶ್ರಿಯಾ ಸಹ ಭಗವದುಪಾಸನಂ ತು ನಿರಂತರಂ ಕಾರ್ಯಮ್‌ ಟ ತತೋ ಮುುಕ್ತಿರಿತಿ 
ಚಿರೇಣೈವ ಭವತೀತ್ಯತೋತಚಿರೇಣ ಮುಕ್ತಿಹೇತುತ್ವಾಚ್ಚ ಭಗವದುಪಾಸನ- 
ಮೇವಾಧಿಕಮಿತ್ಯುಕ್ತಂ ಭವತಿ । ತದುಕ್ತಮ್‌ । "ಎಷ್ಟುನಾ ಸಹಿತಾ ಧ್ಯಾತಾ ಸಾಠಪಿ 
ತುಷ್ಟಿಂ ಪರಾಂ ವ್ರಜೇತ್‌' ಇತ್ಯಾದಿ ॥ 7 ॥ 


ಅನುವಾದ- ನನ್ನಲ್ಲಿ ಮನಸನ್ನು ಇಟ್ಟ ಸಾಧಕರಿಗೆ ಮರಣರೂಪವಾದ ಸಂಸಾರ- 
ಸಾಗರದಿಂದ ಬಹುಬೇಗ ಉದ್ಧರಿಸುವೆನು. ಇಲ್ಲಿ "ನ ಚಿರಾತ್‌' ಎಂದು ಹೇಳಿದ್ದರಿಂದ, 
(ಶ್ರೀದೇವಿಯನ್ನು )ಪರಮಾತ್ಮನ ಜೊತೆಗೆ ಉಪಾಸನೆ ಮಾಡಿದಲ್ಲಿ , ಈರ್ವರ ಪರಮಾ- 
ನುಗ್ರಹವೂ ದೊರಕಿ ಶೀಘ್ರವಾಗಿ ಮುಕ್ತಿ ದೊರಕುವುದು. ಪ್ರತ್ಯೇಕವಾಗಿ ಶ್ರೀದೇವಿಯ ಉಪಾಸನೆ 
ಮಾಡುವುದಾದರೆ ಮೊದಲು ಸ್ವಲಕಾಲ ನಾರಾಯಣನ ಉಪಾಸನೆ ಮಾಡಿ, ನಂತರ ಬಹುಕಾಲ 
ಪ್ರತ್ಯೇಕವಾಗಿ ಶ್ರೀದೇವಿಯ ಉಪಾಸನೆಗೈದು, ಮತ್ತು ನಾರಾಯಣನೊಡನೆ ಶ್ರೀದೇವಿಯ 
ಉಪಾಸನೆ ಬಹುಕಾಲ ಮಾಡಬೇಕು. ಅನಂತರ ಮುಕ್ತಿ ದೊರಕುವುದು. ಹೀಗೆ ಪ್ರತ್ಯೇಕ 
ಶ್ರೀತತ್ತೊ ಪಾಸನೆಯಿಂದ ಮುಕ್ತಿ ವಿಲಂಬವಾಗಿ ದೊರಕುವುದು. ನಾರಾಯಣನ ಜೊತೆಗೆ 
ಅಪ್ರಧಾನಳಾಗಿ ಸಿರಿದೇವಿಯನ್ನು ಉಪಾಸಿಸಿದರೆ, ಶೀಘ್ರವೇ ಮುಕ್ತಿ ದೊರಕುವುದರಿಂದ 
ಶ್ರೀಹರಿಯ ಉಪಾಸನೆಯೇ ಶ್ರೇಷ್ಠವೆನಿಸಿದೆ. ಈ ಅಂಶವು "ವಿಷ್ಣುನಾ ಸಹಿತಾ ಧ್ಯಾತಾ ಸಾರಪಿ 
ತುಪ್ಪಿಂ ಪರಾಂ ವ್ರಜೇತ್‌ ' ಪ್ರಮಾಣಸಿದ್ಧವಾಗಿದೆ. ಈ ಪ್ರಮಾಣವಚನವು, ವಿಷ್ಣುವಿನ ಜೊತೆಗೆ 


ಪರಿವಾರ ಎಂಬ ಭಾವದಿಂದ ಸಿರಿದೇವಿಯನ್ನು ಉಪಾಸಿಸಿದರೆ ಅವಳು ಅತ್ಯಂತ ಸಂತುಷ್ಟ 
ಳಾಗುವಳೆಂದು ಸಾರುತ್ತಿದೆ. ।। 7 ॥| 


ಮಯ್ಯೇವ ಮನ ಆಧತ್ಸ ಜಿ ಮಯಿ ಬುದ್ಧಿಂ ನಿವೇಶಯ । 
ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ 1181 


ಅರ್ಥ- ನನ್ನಲ್ಲಿಯೇ ಮನಸ್ಸಿಡು. ಅದಾಗದಿದ್ದರೆ ನಿರ್ಣಯಾತ್ಮಕವಾದ ಬುದ್ದಿಯನ್ನು 
ನನ್ನಲ್ಲಿಡು. (ಜ್ಞಾನ ಸಂಪಾದಿಸು) ನನ್ನನ್ನು ಪಡೆದ ನಂತರ (ಸಾಕ್ಷಾತ್ಮರಿಸಿಕೊಂಡ ಮೇಲೆ) ಮುಕಿ 
ಹೊಂದುವಿ. 
ಏವಮುಕ್ತದಿಶಾ ಭಗವದುಪಾಸ್ತೇರೇವೋತ್ತಮತ್ವಾತ್‌ ತದೇವ ಕುರು 1 
ತದಶಕ್ಕೌ ತತ್ತಿದ್ದ್ಯರ್ಥಂ ಉಪಾಯಾಂತರಾಣಿ ಸಂಪಾದಯೇತ್ಯಾಹ- ಮಯೀ- 
ತ್ಯಾದಿಚತುಷ್ಟಯೇನ ॥ ಮಯ್ಯೇವ ಮನ ಆಧತ್ಹ್ವ ಆಧೇಹಿ ಮಾಮುಪಾಸ್ಟೇತಿ 


ಅಧ್ಯಾಯ 12 693 


ಯಾವತ್‌ | ತದಲಾಭೇ ಮಯಿ ಬುದ್ದಿಂ ನಿವೇಶಯ | ಮದ್ದಿಷಯಂ ಜ್ಞಾನಂ 
ಸಂಪಾದಯ ಟ ಅತ ಊರ್ಧ್ವಂ ಮತ್ತಂಪತ್ಯನಂತರಂ ಮಯ್ಯೇವ ನಿವಸಿಷ್ಯಸಿ 
ನಿರ್ದುಃಖಾನಂದಾನುಭವಾತ್ಮಿಕಾಂ ಸ್ಥಿತಿಂ ಪ್ರಾಪ್ಸ್ಯಸಿ ॥ 8 ॥ 


ಅನುವಾದ- ಹೀಗೆ ಹಿಂದೆ ತಿಳಿಸಿದಂತೆ ಪರಮಾತ್ಮನ ಉಪಾಸನೆಯು ಅತ್ಯುತ್ತಮ- 
ವಾದುದರಿಂದ ಅದನ್ನೇ ಮಾಡು. ಅದು ಸಾಧ್ಯವಾಗದ ತನಕ ಅದನ್ನು ದೊರಕಿಸಿಕೊಡುವ 
ಇತರ ಸಾಧನಗಳನ್ನು ಅನುಷ್ಠಾನದಲ್ಲಿರಿಸಿಕೋ, ಎಂದು "ಮಯಿ' ಇತ್ಯಾದಿ ಮುಂದಿನ ನಾಲ್ಕು 
ಶ್ಲೋಕಗಳಿಂದ ಕೃಷ್ಣನು ಸಾಧನಗಳನ್ನು ಉಪದೇಶಿಸುತ್ತಿರುವನು. "ಮಯ್ಯೇವ ಮನ ಆಧಶ್‌ಸ್ವ- 
ನನ್ನನ್ನೇ ಉಪಾಸಿಸು . ಉಪಾಸನೆ ಸಾಧ್ಯವಾಗದಿರುವಲ್ಲಿ ನನ್ನಲ್ಲಿ ಬುದ್ದಿ ಯನ್ನಿರಿಸು.. ಶಾಸ್ತ್ರಗಳ 
ಮೂಲಕ ನನ್ನ ಜ್ಞಾನವನ್ನು ಸಂಪಾದಿಸು. ನನ್ನನ್ನು ಪಡೆದ ಮೇಲೆ ದುಃಖವಿಲ್ಲ ನಿತ್ಯಾನಂದಾನುಭವ 
ವನ್ನು ಪಡೆಯುವಿ. ॥ 8 ॥1 


ಅಭ್ಯಾಸ ನಿಷ್ಕಾಮಕರ್ಮಗಳು ನನ್ನನ್ನು ಹೊಂದಲು ಸಾಧನಗಳು 


ಅಥ ಚಿತ್ರಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಮ್‌ 

ಅಭ್ಯಾಸಯೋಗೇನ ತತೋ ಮಾಮಿಚ್ಛಾನಪುಂ ಧನಂಜಯ 1191 
ಅರ್ಥ- ನನ್ನಲ್ಲಿಸ್ಥಿರವಾಗಿ ಮನಸನ್ನು ಇಡಲು ಸಾಧ್ಯವಾಗದಿರುವಲ್ಲಿ ಅಭ್ಯಾಸರೂಪವಾದ 

ಉಪಾಯದಿಂದ ನನ್ನ ಜ್ಞಾನವನ್ನು ಸಂಪಾದಿಸಲು ಬಯಸು. 
ಅಥೇತ್ಯರ್ಥಾಂತರೇ ಸ್ಥಿರಂ ಯಥಾ ತಥಾ ಮಯಿ ಚಿತ್ತಂ ಸಮಾಧಾತುಂ ನ 

ಶಕ್ನೋಷಿ 1 ತತೋ ಮನಃಸಮಾಧಾನಾಶಕ್ಷತ್ನಾದ್‌ಪುನಃ ಪುನಃ ಪ್ರತ್ಯಾಹಾರೇಣ 
ಭಗವನ್ನನಃಸಮಾಧಾನರೂಪಾಭ್ಯಾಸಲಕ್ಷಣೋಪಾಯೇನ ಮಾಮಾಪ್ಪಂ 
ಜ್ಞಾತುಮಿಚ್ಛ Il 9 ॥| 


ಅನುವಾದ- "ಅಥ ' ಎಂಬ ಪದವು ಇದು ಇನ್ನೊಂದು ಪ್ರಮೇಯವೆಂದು ತಿಳಿಸುತ್ತಿದೆ. 
ಸ್ಥಿರವಾಗಿ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಲು ಅಸಮರ್ಥನಾದರೆ, ಭೋಗವಸ್ತುಗಳಲ್ಲಿ ಚಲಿಸುವ 
ಮನಸ್ಸನ್ನು ಮತ್ತೆಮತ್ತೆ ನನ್ನಲ್ಲಿ ನೆಲೆಗೊಳಿಸುವ ಅಭ್ಯಾಸ (ಪ್ರಯತ್ನ) ರೂಪವಾದ ಉಪಾಯದಿಂದ 
ನನ್ನನ್ನು ತಿಳಿಯ ಬಯಸು ॥9 ॥ ಸ 
ಅಭ್ಯಾಸೇನಷ್ಯಸಮರ್ಥೋಸಿ ಮತ್ಕರ್ಮಪರಮೋ ಭವ ।ಟ 
ಮದರ್ಥಮಪಿ ಕರ್ಮಾಣಿ ಕುರ್ವನ್‌ ಸಿದ್ದಿಮವಾಪ್ಪ 5 11 10 ॥ 


ಗೀತಾವಿವೃತಿ 
694 


ಅರ್ಥ- ಜ್ಞಾನ ಸಂಪಾದನೆಯಲ್ಲಿ ಪ್ರಯತ್ನ ಮಾಡುವುದಕ್ಕೂ ಅಸಮರ್ಥನಾದರೆ ನನ್ನ 
ಪ್ರೀತಿಗಾಗಿ ಕರ್ಮಾನುಷ್ಠಾನ ಮಾಡು. ಇದರಿಂದಲೂ ಸಿದ್ದಿ ನಿಶ್ಚಿತ. 


ಅಭ್ಯಾಸೇತಪ್ಯಶಕ್ತೋತಸಿತದಾ ಮತ್ಕರ್ಮಪರಮಃ ಮತ್ತೀತ್ಯರ್ಥಂ ಮದ್ದಿಷಯ- 
ಕರ್ಮಾನುಷ್ಠಾನಮೇವ ಪರಮಮುತ್ತಮಂ ಯಸ್ಯ ಸ ತಥಾ ತಾದೃಶೋ ಭವ । 

ತಾವತಾ ಕಥಮಿಷ್ಠಸಿದ್ದಿರಿತ್ಯತ ಆಹ- ಮದರ್ಥಮಿತಿ ॥ ಕುರ್ವನ್ನಪೀತ್ಯರ್ಥ:ಃ | 
Il 10 I 


ಅನುವಾದ- ಹಿಂದೆ ತಿಳಿಸಿದಂತೆ ಅಭ್ಯಾಸರೂಪವಾದ ಉಪಾಯವನ್ನು ರೂಢಿಸಿಕೊಳ್ಳಲು 
ಸಾಧ್ಯವಾಗದಿರುವಲ್ಲಿ ಶ್ರೇಷ್ಠವೆನಿಸಿದ, ಹರಿಪ್ರೀತಿಕಾರಣವಾದ ಕರ್ಮಾನುಷ್ಠಾನವನ್ನು ಮಾಡು. 


ನನ್ನ ಪ್ರೀತಿಗಾಗಿಯೇ ಕರ್ಮಾನುಷ್ಠಾನ ಮಾಡುವುದರಿಂದಲೂ ನೀನು ಸಿದ್ದಿ ಯನ್ನು ಪಡೆಯುವೆ. 
Il 10 || 


ಅಥೈತದಪ್ಯಶಕ್ತೋತಸಿ ಕರ್ತುಂ ಮದ್ಯೋಗಮಾಶ್ರಿತಃ 1 
ಸರ್ವಕರ್ಮಫಲತ್ಯಾಗಂ ತತಃ ಕುರು ಯತಾತ್ಮವಾನ್‌ 11 11 1 
ಅರ್ಥ- ವೇದೋಕ್ತಕರ್ಮಗಳನ್ನು ಎಲ್ಲವನ್ನೂ ನನ್ನ ಪ್ರೀತಿಗಾಗಿ ಮಾಡುವ ಮನೋದಾರ್ಥ್ಯ 


(ಶ್ರದ್ಧೆ) ಇಲ್ಲವಾದರೆ, ಇತರ ದೇವತೆಗಳ ಪ್ರೀತಿಗಾಗಿ ಮಾಡಿದ ಕರ್ಮಗಳನ್ನು ಅಂತ್ಯದಲ್ಲಿನನಗೆ 
ಸಮರ್ಪಿಸು. ಅನಂತರ ಮನಸನ್ನು ನಿಗ್ರಹಿಸಿ ಎಲ್ಲ ಕರ್ಮಗಳ ಫಲಕಾಮನೆಯನ್ನೂ ತ್ಯಜಿಸು. 


NA 
(ಕರ್ಮಫಲವನ್ನು ನನಗೆ ಅರ್ಪಿಸು). 
ಅಥೇತಿ ಪ್ರಾಗತ್‌ | ಏತದಪಿ ಸರ್ವಾಣ್ಯಪಿ ಜಪಾರ್ಚನಾದೀನಿ 


ಕರ್ಮಾಣಿ ಮದುದ್ದೇಶ್ಯಕಾನಿ ಮತ್ಲೀತ್ಯರ್ಥಕಾನೀತ್ಯನುಷ್ಠಾನಮಪಿ ಕರ್ತುಮ- 
ಶಕ್ತೋಶಸಿ | ತರ್ಹಿ ದೇವತಾಂತರೋದ್ದೇಶೇನ ಕರ್ಮಾಣಿ ಕೃತ್ನಾsಂತೇ ಮಯಿ 
ಸಮರ್ಪಣರೂಪಂ ಮದ್ಯೋಗಂ ಮತ್ಕರ್ಮವತ್ತೆ ನ ಉಪಾಯಮ್‌ ।ಟ ಅಂತೇ 
ಮಯಿ ಸಮರ್ಪಣಂ ಸರ್ವಕರ್ಮಣಾಂ ವೈಷ್ಣವತ್ತೇನ ಕರಣೇ ಯ 
ಉಪಾಯಸ್ತಮಾಶ್ರಿತೋ ಭವ । ತತೋ ಮದ್ಯೋಗಾತ್‌ ಯತಾತ್ಮವಾನ್‌ 
ನಿಯತಮನಸ್ಥಃ ಸರ್ವಕರ್ಮಫಲತ್ಯಾಗಂ ಕುರ್ವಿತ್ಯರ್ಥಃ । ಸರ್ವಪ್ರಕಾರೇಣಾಪಿ 
ಮದುಪಾಸನಮೇವ ತ್ವದುಪಲಕ್ಷಿತೈಃ ಸರ್ವೈಃ ಕಾರ್ಯಮಿತಿ ತಾತರ್ಯಾರ್ಥ:ಃ 

Il 11 UW 


ಅಧ್ಯಾಯ 12 695 


ಅನುವಾದ- ಅಥ ಶಬ್ದವು ಹಿಂದಿನಂತೆಯೇ ಇದು ಇನ್ನೊ. ೦ದು ಪ್ರಮೇಯವೆಂದು 
ಸೂಚಿಸುತ್ತದೆ. ಜಪ-ದೇವಶಾರ್ಚನೆ ಇತ್ಯಾದಿ ಎಲ್ಲ ಪುಣ್ಯಕಾರ್ಯಗಳನ್ನು ನನ್ನ ಪ್ರೀತಿಗಾಗಿ 
ಅನುಷ್ಠಾನ ಮಾಡಲು ಸಾಧ್ಯವಾಗದಿರುವಲ್ಲಿ ಇತರ ದೇವತೆಗಳ ಪ್ರೀತಿಗಾಗಿ ಆಚರಿಸಿದ 
ಕರ್ಮಗಳನ್ನು ಅಂತಿಮವಾಗಿ ನನಗೆ ಸಮರ್ಪಿಸು. ವಿಷ್ಣುಪ್ರೀತಿಗಾಗಿ ಕರ್ಮಾನುಷ್ಠಾನ 
ಮಾಡುವುದೇ ಧ್ಯೇಯವಾಗಬೇಕು. ನಂತರ ಈ ಉಪಾಯದಿಂದ ಮನಸನ್ನು ನಿಗ್ರಹಿಸಿ ಎಲ್ಲ 
ಕರ್ಮಗಳ ಫಲವನ್ನು ತ್ಯಜಿಸು . ಎಲ್ಲ ರೀತಿಯಿಂದಲೂ ನನ್ನ ಉಪಾಸನೆಯೇ ನಿನ್ನಂತಿರುವ 
(ಬದ್ದರಾದ ಜೀವರಿಂದ) ಮಾಡಲಡಬೇಕು. 1111 


ಅಪರೋಕ್ಷ ಜ್ಞಾನಿಗೆ ಮುಕ್ತಿ 


ಶ್ರೇಯೋ ಹಿ ಜ್ಞಾನಮಭ್ಯಾಸಾದ್‌ಜ್ಞಾನಾದ್‌ಧ್ಯಾನಂ ಎಶಿಷ್ಯತೇ ॥ 
ಧ್ಯಾನಾತ್‌ಕರ್ಮಫಲತ್ಯಾಗಃ ತ್ಯಾಗಾಚ್ಛಾಂತಿರನಂತರಮ್‌ 11 12 1 


ಅರ್ಥ- ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಷ್ಠ. ಜ್ಞಾನಸಂಪಾದನೆಗಿಂತ ಧ್ಯಾನವು ಶ್ರೇಷ್ಠ. 
ಸಕಾಮಧ್ಯಾನಕ್ಕಿಂತ ಕರ್ಮಫಲತ್ವಾಗ ಪೂರ್ವನಿಷ್ಠಾಮ ಧ್ಯಾನವು ಶ್ರೇಯಸ್ಕರ. ಇದಕ್ಕಿಂತ 
ಅಪರೋಕ್ಷಜ್ಞಾನವು ಶ್ರೇಷ್ಠ. ಅದಕ್ಕಿಂತ ಮುಕ್ತಿ ಉತ್ತಮ. 


ಮಯೀತ್ಕ್ಯಾದಿನೋಕ್ತಧ್ಯಾನಾಲಾಭೇ ಜ್ಞಾನಂ ತದಲಾಭೇ5ಭ್ಯಾಸಯೋಗ 
ಇತ್ಯೇತತ್‌ಸಮರ್ಥಯತೇ- ಶ್ರೇಯೋ ಹೀತಿ ॥ ಅಜ್ಞಾನಪೂರ್ವಕಾ- 
ದಭ್ಯಾಸಾದ್‌ ಜ್ಞಾನಂ ಶ್ರೇಯಃ । ಜ್ಞಾನಮಾತ್ರಾದ್‌ಜ್ಞಾನಪೂರ್ವಕಧ್ಯಾನಂ 
ಶ್ರೇಯಃ 1 ತಸ್ಮಾದ್‌ಧ್ಯಾನಾತ್‌ ಜ್ಞಾನಪೂರ್ವಕಸಕಾಮಧ್ಯಾನಾದಿತ್ಯರ್ಥಃ । 
ಕರ್ಮಫಲತ್ಯಾಗಃ ಶ್ರೇಯಾನ್‌ । ಏತಾದೃಶಸಕಾಮಧ್ಯಾನಾತ್ಮರ್ಮಫಲ- 
ತ್ಯಾಗೋಪಲಕ್ಷಿತತಾದೃಶನಿಷ್ಠಾಮಧ್ಯಾನಂ ಶ್ರೇಯ ಇತಿ (ಧ್ಯೇಯಮ್‌) 
ಯೋಜ್ಯಮ್‌ | ಫಲತ್ಯಾಗಾತ್ಮರ್ಮಫಲತ್ಯಾಗೋಪಲಕ್ಷಿತನಿಷ್ಠ್ಕಾಮಧ್ಯಾನಾ- 
ದಿತ್ಯರ್ಥಃ | ಅಪರೋಕ್ಷಜ್ಞಾನಂ ಶ್ರೇಯ ಇತಿ ಯೋಜ್ಯಮ್‌ । ಅನಂತರಂ 
ಶಾಂತಿರ್ಮೋಕ್ಸ ಇತ್ಯರ್ಥಃ 11 12 11 


ಅನುವಾದ- “ಮಯ್ಯೇವ ಮನ ಆದಧತ್ತ್ವ' ಎಂಬ ಶ್ಲೋಕದಲ್ಲಿ ತಿಳಿಸಿದಂತೆ ಧ್ಯಾನ 
ಮಾಡಲು ಸಾಧ್ಯವಾಗದಿರುವಲ್ಲಿ ಜ್ಞಾನವನ್ನು ಸಂಪಾದಿಸಬೇಕು. ಅದನ್ನೂ ಮಾಡಲು ಸಾಧ್ಯ 
ವಾಗದಿರುವಾಗ ಅಭ್ಯಾಸರೂಪವಾದ ಉಪಾಯವನ್ನು ಆಶ್ರಯಿಸಬೇಕೆಂದು ಹಿಂದೆ ಹೇಳಿದ 
ಪ್ರಮೇಯವನ್ನು ಸಮರ್ಥಿಸುತ್ತಿರುವನು - "ಶ್ರೇಯೋ ಹಿ' ಎಂಬ ಶ್ಲೋಕದ ಮೂಲಕ. 


ವಿವುತಿ 
696 ಜ್ಜ 


ಅಜ್ಞಾನಪೂರ್ವಕವಾದ ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಷ್ಠ. ಜ್ಞಾನಮಾತ್ರಕ್ಕಿಂತ ಜ್ಞಾನದ 
ಬಲದಿಂದ ನಡೆಸುವ ಧ್ಯಾನವು ಶ್ರೇಷ್ಠ. ಧ್ಯಾನಕ್ಕಿಂತ (ಸಕಾಮಧ್ಯಾನಕ್ಕಿಂತ) ಕರ್ಮಫಲತ್ಯಾಗವು 
ಶ್ರೇಯಸ್ಕರ. ಅಂದರೆ ಸಕಾಮಧ್ಯಾನಕ್ಕಿಂತ ಕರ್ಮಫಲತ್ಯಾ ಗಶಬ್ದದಿಂದ ಏವಕ್ಬಿತವಾದ ನಿಷ್ಕಾಮ 
ಧ್ಯಾನವು ಶ್ರೇಷ್ಠವೆನಿಸಿದೆ. ನಿಷ್ಠಾಮಧ್ಯಾನಕ್ಕಿಂತ ಅಪರೋಕ್ಷಜ್ಞಾನವು ಶ್ರೇಷ್ಠವೆನಿಸಿದೆ. 
ಅದಕ್ಕಿಂತಲೂ ಮೋಕ್ಷವು ಉತ್ತಮವೆನಿಸಿದೆ. 11 12 ॥ 


ಶ್ರೀಹರಿಯ ಅನುಗ್ರಹಸಾಧನಗಳು 


ಅದ್ದೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ । 
ನಿರ್ಮಮೋ ನಿರಹಂಕಾರಃ ಸಮದುಃಖಸುಖಃ ಕಮೀ 11 13 |! 


ಅರ್ಥ- ಯಾರನ್ನೂ ದ್ವೇಷಿಸದವ, ಎಲ್ಲರಲ್ಲೂ ಮೈತ್ರಿ ಹೊಂದಿದವ, ಕರುಣೆಯುಳ್ಳವನು, 
ಅಹಂಕಾರ-ಮಮಕಾರ ತೊರೆದವನು ಸುಖದುಃಖಗಳನ್ನು ಸಮವಾಗಿ ಸ್ವೀಕರಿಸುವವನು 
ಸಹನಶೀಲನು . (ನನಗೆ ಪ್ರಿಯನು) 


"ಯೇ ತು ಸರ್ವಾಣಿ ಕರ್ಮಾಣಿ' ಇತ್ಯುಕ್ತಂ ತದುಪಲಕ್ಷಿತಧರ್ಮಾಂತ- 
ರೋಕ್ವ್ಯಾ ಪ್ರಪಂಚಯತಿ- ಅದ್ದೇಷ್ಲೇತ್ಯಾದಿನಾ 1 "ಅದ್ದೇಷ್ಟಾ: ಅಪ್ರಿಯಮ್‌ 
ಅಕುರ್ವನ್‌ । ಕ್ಷೇಶಸ್ಥಾನಂ ನಿರೂಪ್ಯ ತತೋ ರಕ್ಷಿತಾ "ಮೈತ್ರಃ' । "ಕರುಣಃ' ಕೃಪಾ- 
ವಾನ್‌ | "ನಿರ್ಮಮಃ' ಮಮೇದಮಿತಿ ಸ್ವಾತಂತ್ರ ್ಯಬುದ್ಧಿಹೀನಃ । "ನಿರಹಂಕಾರಃ' 
ಅವಿದ್ಯಮಾನಾತ್ಮಗುಣಾಭಿಮಾನಮೋಹಹೀನಃ | ಹೇಯತಯಾ ದುಃಖಸಮಂ 
ವೈಷಯಿಕಸುಖಂ ಯಸ್ಯ ಸ ಸಮದುಃಖಸುಖಃ । ಕ್ಷಮೀ ಸಹಿಷ್ಣುಃ ॥ 13 ॥ 


ಅನುವಾದ- "ಯೇ ತು ಸರ್ವಾಣಿ ಕರ್ಮಾಣಿ' (12.6) ಎಂಬಲ್ಲಿ ಹೇಳಿದ್ದನ್ನು 
ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾದ ಬೇರೆ ಸಾಧನಗಳೊಂದಿಗೆ “ಅದ್ದೇಷ್ಟಾ' ಇತ್ಯಾದಿ 
ಶ್ಲೋಕಗಳಿಂದ ವಿವರಿಸುತ್ತಿರುವನು. 


"ಅದ್ದೇಷ್ಟಾ - ಅಪ್ರಿಯ ಮಾಡದವನು "ಮೈತ್ರಃ'- ಬರಲಿರುವ ಆಪತ್ತನ್ನು ಮೊದಲೇ ತಿಳಿದು 
ರಕ್ಷಿಸುವವನು. "ಕರುಣಃ' - ಕೃಪೆಯುಳ್ಳವನು "ನಿರ್ಮಮಃ'- ಇದು ನನ್ನದು ಎಂಬ ಸ್ವಾತಂತ್ರ ್ಯ 
ಬುದ್ದಿ ತೊರೆದವನು "ನಿರಹಂಕಾರಃ' - ತನ್ನಲ್ಲಿ ಇಲ್ಲದ ಗುಣಗಳ ಬಗೆಗೆ ಅಭಿಮಾನ ಮತ್ತು 
ಭ್ರಮೆಗಳಿಲ್ಲದವನು. (ತನ್ನ ಇತಿ-ಮಿತಿಗಳನ್ನು ಸರಿಯಾಗಿ ಅರಿತವನು) "ಸಮದುಃಖಸುಃಖಃ'- 
ದುಃಖವು ಹೇಗೆ ತ್ಯಾಜ್ಯವೋ ಹಾಗೆಯೇ ವಿಷಯಸುಖವೂ ಹೇಯ (ತ್ಯಾಜ್ಯ)ವೆಂದು 
ಅರಿತವನು "ಕೃಮೀ'- ಕ್ಹಮಾಗುಣವುಳ್ಳವನು. 13 1 


ಅಧ್ಯಾಯ 12 697 


ಸಂತುಷ್ನಃ ಸತತಂ ಯೋಗೀ ಯತಾತ್ಮಾ ದೃಢನಿಶ್ಚಯಃ I 
ಮಯ್ಯರ್ಪಿತಮನೋಬುದ್ಧಿರ್ಯೋ ಮದ್ದಕ್ತಃ ಸ ಮೇ ಪ್ರಿಯಃ 11 14 ॥ 
ಅರ್ಥ- ಯಾವಾಗಲೂ ಸಂತುಷ್ಟ ಚಿತ್ತನು, ಸದಾ ಜ್ಞಾನಸಾಧನಗಳನ್ನು ಅನುಷ್ಠಾನ 
ಮಾಡುವವನು, ಮನೋನಿಗ್ರಹಸಂಪನ್ನನು, ತತ್ತ ನಿರ್ಣಯವುಳ್ಳವನು, ನನ್ನಲ್ಲಿ ಮನಸು- 
ಬುದ್ದಿಗಳನ್ನು ನೆಲೆಗೊಳಿಸಿದವನು ಇಂಥ ಯಾವ ಭಕ್ತನಿರುವನೋ ಅವನು ನನಗೆ ಪ್ರಿಯನು. 


“ಸಂತುಷ್ಠಃ' ಅಲಂಬುದ್ದಿಮಾನ್‌ | "ಯೋಗೀ' ಕರ್ಮಧ್ಯಾನರೂಪಜ್ಞಾನೋ- 
ಪಾಯವಾನ್‌ । "ಯತಾತ್ಕಾ' ವಿಷಯೇಭ್ಯ ಉಪಸಂಹೃತ ಚಿತ್ತ: | "ದೃಢನಿಶ್ಚಯಃ' 
ಅಪ್ರಾಮಾಣ್ಯಶಂಕಾಶೂನ್ಯತತ್ತ ನಿಶ್ಚಯವಾನ್‌ | ಮಯ್ಯರ್ಪಿತೇ ಮನೋಬುದ್ದೀ 

ಎವ ಚ ಲೆ ಎ 
ಯಸ್ಯ ಸ ತಥೋಕ್ತಃ ॥ 14 ॥ 


ಅನುವಾದ- “ಸಂತುಷ್ಟಃ' ಸಿಕ್ಕಿದ್ದರಲ್ಲಿಯೇ ತೃಪ್ತಿಯುಳ್ಳವನು "ಯೋಗೀ'- ಕರ್ಮ- 
ಧ್ಯಾನರೂಪ ಉಪಾಯವುಳ್ಳವನು "ಯತಾತ್ಮಾ'- ಭೋಗವಸ್ತುಗಳಿಂದ ಮನವನ್ನು ಹೊರ 
ಸೆಳೆದವನು 'ದೃಢನಿಶ್ಚಯಃ' - ಇದು ಅಪ್ರಮಾಣವೆಂಬ ಶಂಕೆ ಇಲ್ಲದಂತೆ ತತ್ತ್ವನಿಶ್ಚಯವುಳ್ಳವನು. 
'ಮಯ್ಯರ್ಪ್ಷಿತಮನೋಲಬುದ್ಧಿಃ' ನನ್ನಲ್ಲಿಯೇ ನೆಲೆಗೊಳಿಸಿದ ಮನಸ್ಸು ಮತ್ತು ಬುದ್ಧಿಯುಳ್ಳ 
ಯಾವ ಭಕ್ತನಿರುವನೋ ಅವನು ನನಗೆ ಪ್ರಿಯನು ॥। 141 


ಯಸ್ಮಾನ್ನೋದ್ದಿಜತೇ ಲೋಕೋ 
ಲೋಕಾನ್ನೋದ್ದಿಜತೇ ಚ ಯಃ 
ಹರ್ಷಾಮರ್ಷಭಯೋದ್ದೇಗೈ- 
ರ್ಮುಕ್ತೋ ಯಃಸಚಮೇ ಪ್ರಿಯಃ 11 15 11 


ಅರ್ಥ- ಯಾರಿಂದ ಸಮಾಜವು ಉದ್ದಿಗ್ನಗೊಳ್ಳುವುದಿಲ್ಲವೋ, ಯಾರು ಸಮಾಜದಿಂದ 
ಉದ್ದಿಗ್ನನಾಗುವುದಿಲ್ಲವೋ ಹರ್ಷ- ಕೋಪ-ಭಯ-ಉದ್ವೇಗಗಳಿಂದ ಯಾರು ಮುಕ್ತರೋ 
ಅವರು ನನಗೆ ಪ್ರಿಯರು. 


ಕಿಂಚ ಯಸ್ಥಾಲ್ಲೋಕೋ ನೋದ್ದಿಜತೇ ನ ಬಿಭೇತಿ ಲೋಕಸ್ಯ ಭಯ- 
ಹೇತುರ್ಯೋ ನ ಭವತಿ । ಯಶ್ಚಸರ್ವಮೀಶಾಧೀನಂ ಬುದ್ದಾ ಮ ಲೋಕಾಜ್ಯನಾತ್‌ 
ನೋದ್ದಿಜತೇ | ಯಶ್ಚ ಹರ್ಷಾಮರ್ಷಭಯೋದ್ದೇಗೈಃ | ಹರ್ನೋ ನಾಮ 
(ಮದಾತ್‌) ಸದಾsಧರ್ಮಾಯ ಮನಃಪ್ರವೃತ್ತಿಃ | ಅಮರ್ಷೋ ರೋಷಃ । 


ತಿ 
698 ಗೀತಾವಿವೃ 


ಉದ್ದೇಗೋ ಮನಃಕಂಪ ವಿಶೇಷ: । ತೈರ್ಮುಕ್ತೋ ಹೀನಃ 1 ಸ ಚೇತ್ಯತ್ರ ಭಕ್ತ 
ಆತ್ಯನುಷಜ್ಯತೇ । ಮೇ ಪ್ರಿಯಃ 11 15 ॥| 


ಅನುವಾದ- ಯಾರ ಪ್ರವೃತ್ತಿಗಳಿಂದ ಸಮಾಜವು (ಜನತೆಯು) ಭಯ ಪಡುವುದಿಲ್ಲವೋ, 
ಯಾರು ಎಲ್ಲವೂ ಪರಮಾತ್ಮನ ಅಧೀನವೆಂದು ತಿಳಿದು ಜನತೆಯಿಂದ ಉದ್ದಿಗ್ನನಾಗ- 
ದಿರುವನೋ, ಅಂತಹ ಹರ್ಷ-ಅಮರ್ಷ-ಭಯ-ಉದ್ದೇಗಗಳಿಂದ ಮುಕ್ತನಾದ ಭಕ್ತನು ನನಗೆ 
ಪ್ರಿಯನು. ಸುಖಮದದಿಂದ, ಅಧರ್ಮದಲ್ಲಿ ಉಂಟಾಗುವ ಮನಃಪ್ರವೃತ್ತಿಯನ್ನು ಪ್ರಕೃತ 
"ಹರ್ಷ'ವೆನ್ನುತ್ತಾರೆ. "ಅಮರ್ಷ'ವೆಂದರೆ ರೋಷ. "ಉದ್ದೇಗ''ವೆಂದರೆ ಮನಸ್ಸು ಕಂಪಿಸುವುದು. 
(ಏರಿಳಿತಕ್ಕೆ ಒಳಪಡುವುದು) ॥ 15 ॥ 


ಅನಪೇಕ್ಷಃ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ | 
ಸರ್ವಾರಂಭಪರಿತ್ಯಾಗೀ ಯೋ ಮದ್ದಕ್ಷಃ ಸ ಮೇ ಪ್ರಿಯಃ Il 16 |! 


ಅರ್ಥ- ಕ್ಲುದ್ರಕಾಮನೆ ಇಲ್ಲದವನು, ಶುದ್ಧನು, ದಕ್ಷನು, ಉಪಕಾರ-ಅಪಕಾರಗಳಲ್ಲಿ 
ಉದಾಸೀನನು, ಮನಣ್ಣೇಶವಿಲ್ಲದವನು, ಎಲ್ಲಅನಗತ್ಯ ಪ್ರಯತ್ನಗಳಿಂದ ದೂರವಿರುವ ಯಾವ 
ನನ್ನ ಭಕ್ತನಿರುವನೋ ಅವನು ನನಗೆ ಪ್ರಿಯನು. 


ಕಿಂಚ ಅನಪೇಕ್ಟೋ ಭಗವತ್ಚೀತ್ಯನ್ಯತ್ರ ಕ್ಲಾಪ್ಯಪೇಕ್ಷಾ ಹೀನಃ । ಶುಚಿಃ 
ಬಾಹ್ಯಾಂತರಶುದ್ಧಿಮಾನ್‌ । ದಕ್ಷಃ ಭಗವತ್ಕರ್ಮಕರಣೇ ಪಟುಃ । ಉದಾಸೀನಃ 
ಕರ್ತವ್ಯೋಪಕಾರಾಪಕಾರಯೋರುಪೇಕ್ಟಕಃ | ಗತವ್ಯಥಃ ಪರಕೃತಾಪಕಾರೃ- 
ರಪ್ರಾಪ್ರಮನಃಕ್ಲೇಶಃ । ಸರ್ವಾರಂಭಪರಿತ್ಯಾಗೀತ್ಯಸ್ಯ "ಅವೈಷ್ಣವಸರ್ವಾರಂಭ- 
ಪರಿತ್ಯಾಗೀ', "ಸರ್ವಾರಂಭಾಭಿಮಾನತ್ಯಾಗೀ', “ಸರ್ವಾರಂಭಫಲತ್ಯಾಗೀ' 
“ಭಗವತಿ ಸರ್ವಾರಂಭಸಮರ್ಪಣರೂಪತ್ಯಾಗವಾನ್‌ ' ಇತಿ ಚತುರ್ಧಾರರ್ಥಃ | 
Il 16 Il 
ಅನುವಾದ- "ಅನಪೇಕ್ನಃ' ಪರಮಾತ್ಮನ ಪ್ರೀತಿಯನ್ನು ಹೊರತುಪಡಿಸಿ ಇನ್ನಾವ ಕಾಮನೆ 
ಇಲ್ಲದವನು, "ಶುಚಿಃ'- ಒಳ-ಹೊರ ಶುದ್ಧಿಇರುವವನು. "ದಕ್ಷಃ'- ಪರಮಾತ್ಮನಿಗೆ ಪ್ರಿಯವಾದ 
ಕರ್ಮಮಾಡುವುದರಲ್ಲಿ ಸಮರ್ಥನು, "ಉದಾಸೀನಃ' - ಮಾಡಬೇಕಾದ ಉಪಕಾರ ಮತ್ತು 
ಅಪಕಾರಗಳಿಂದ ದೂರವಿರುವವನು, “ಗತವ್ಯಥಃ'- ಇನ್ನೊಬ್ಬರು ಮಾಡಿದ ಅಪಕಾರದಿಂದ 
ಮನಃಕ್ಷೇಶವನ್ನು ಮಾಡಿಕೊಳ್ಳದವನು. "ಸರ್ವಾರಂಭಪರಿತ್ಯಾಗೀ' (1) ಎಷ್ಟು ಪ್ರಿಯಕರ 
ವಲ್ಲದ ಪ್ರಯತ್ನದಿಂದ ದೂರವಿರುವವ, (2) ಸರ್ವಕಾರ್ಯಗಳಲ್ಲೂ ಅಭಿಮಾನತೊರೆದವನು. 


ಅಧ್ಯಾಯ 12 699 


(3) ಎಲ್ಲ ಕಾರ್ಯಗಳ ಫಲತೊರೆದವನು. (4) ಎಲ್ಲ ಕಾರ್ಯಗಳನ್ನು ಪರಮಾತ್ಮನಲ್ಲಿ 
ಅರ್ಪಿಸುವ ತ್ಯಾಗಾಸಕ್ತನು ಎಂಬುದಾಗಿ ನಾಲ್ಕು ಅರ್ಥಗಳನ್ನು ತಿಳಿಯಬೇಕು. ಇಂತಹ ಭಕ್ತನು 
ನನಗೆ ಪ್ರಿಯನು. 1116 ॥ 


ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಚತಿ I 
ಶುಭಾಶುಭಪರಿತ್ಯಾಗೀ ಭಕ್ತಿಮಾನ್‌ ಯಃ ಸ ಮೇ ಪ್ರಿಯಃ 11 17 ॥ 


ಅರ್ಥ- ಯಾರು ಎಂದೂ ಹರ್ಷಗೊಳ್ಳುವುದಿಲ್ಲ bp ದ್ವೇಷಿಸುವುದಿಲ್ಲ ; ದುಃಖಿಸುವುದಿಲ್ಲ 
ಏನನ್ನೂ ಬಯಸುವುದಿಲ್ಲಮತ್ತು ಶುಭ-ಅಶುಭಕಾರ್ಯಗಳನ್ನು ತ್ಯಜಿಸಿರುತ್ತಾನೆ, ಅಂತಹ ಭಕ್ತನು 
ನನಗೆ ಪ್ರಿಯನು.. 


"ಹರ್ಷಾಮರ್ಷಭಯೋದ್ವೇಗೈರ್ಮುಕ್ತ' ಇತ್ಯುಕ್ತೇ ನಿಷ್ಠಾಪ್ರತ್ಯಯೇನಾತೀತತ್ನ- 
ಪ್ರತೀತ್ಯಾ ಕಾಲಾಂತರೇ ಹರ್ಷಾದಿಮಾನಿತಿ ಶಂಕಾ ಸ್ಯಾತ್‌ । ತನ್ನಿರಾಸಾಯ ತದ್‌ 
ವ್ಯನಕ್ತಿ- ಯೋ ನ ಹೃಷ್ಯತೀತ್ಯಾದಿನಾ ॥ 'ನಾನದ್ಯತನವತ್ತಿಯಾಪ್ರಬಂಧ- 
ಸಾಮೀಷ್ಯಯೋರಿತಿ' (ಪಾ.ಸೂ. 3-3-134) ಸೂತ್ರೇಣ ಕ್ರಿಯಾಸಾತತ್ಯರೂಪ- 
ಕ್ರಿಯಾಪ್ರಬಂಧೇ ವಿಹಿತಲಟ್‌ಪ್ರತ್ಯಯಾಂತತ್ಹೇನ ಹೃಷ್ಯತೀತ್ಯಾದೇರ್ಯಾವಜ್ಜೀವಂ 
ಹೃಷ್ಯತೀತ್ಯಾದಿರರ್ಥಃ | ನ ಹೃಷ್ಯತಿ ನ ದ್ವೇಷ್ಟೀತ್ಯಾದಿರೂಪೇಣ ನಇಗ್‌ಸಂಬಂಧೇ 
ಸತಿ ಕದಾರಪಿ ನ ಹೃಷ್ಯತೀತ್ಯಾದಿರಥ್ಫೋ ಭವತೀತಿ ಭಾವಃ ।ಟ ಉದಾಹೃತಂ ಚ 
ವೃತ್ತೌ ತಾರ್ತೀಯತೃತೀಯಪಾದೇ 1 ಯಾವಜ್ಜೀವಮನ್ನಮದಾಡಿತ್ಯಾದಿ । 
ಸರ್ವಾರಂಭಪರಿತ್ಯಾಗೀತಿ ಸಾಮಾನ್ಯತ ಉಕ್ತಮ್‌ । ವಿಶೇಷೋಕ್ತ್ಯಾ ವ್ಯನಕ್ತಿ-. 
ಶುಭಾಶುಭೇತಿ ॥। ಜ್ಞಾನ-ಭಕ್ತಿ-ವೈರಾಗ್ಯಾದ್ಯನ್ಯಶುಭತ್ಯಾಗೀತ್ಯರ್ಥಃ । ಅತ ಏವ 
ತದನ್ಯನ್ನ ಕಾಂಕ್ಷತೀತ್ಯರ್ಥೋ ನ ಕಾಂಕ್ಷತೀತ್ಯಸ್ಯ ಜ್ಞೇಯಃ | ಏವಂ 
ಲೋಕಾನ್ನೋದ್ದಿಜತ ಇತ್ಯಸ್ಕಾಪಿ ಹರ್ಷಾಮರ್ಷಭಯಮುಕ್ತ ಇತ್ಯನೇನಾಪೌನ- 
ರುಕ್ರಂ ಧ್ಯೇಯಮ್‌ । ಉಕ್ಷಶಂಕಾನಿರಾಸಾರ್ಥತ್ತಾದಿತಿ ॥ 17 ॥ 


ಅನುವಾದ- "ಹರ್ಷಾಮರ್ಷಭಯೋದ್ವೇಗೈರ್ಮುಕ್ತಃ' (12.15) ಎಂಬ ಶ್ಲೋಕದಲ್ಲಿ 
"ಮುಕ್ತಃ ಎಂಬಲ್ಲಿರುವ 'ನಿಷ್ಠಾ' ಪ್ರತ್ಯಯದಿಂದ "ಅತೀತತ್ವವು ಪ್ರತೀತವಾಗುವುದು. 
ಆದುದರಿಂದ ಮುಂದೊಂದು ದಿನ ಈ ಭಾವಗಳು ಬರಬಹುದೆಂಬ ಶಂಕೆ ಸಹಜ. ಅದನ್ನು 
ನಿರಾಕರಿಸಲು “ಯೋ ನ ಹೃಷ್ಯತಿ' ಎಂಬ ಶ್ಲೋಕವು ಪ್ರವೃತ್ತವಾಗಿದೆ. "ನಾನದ್ಯತನವತ್ವಿಯಾ- 
ಪ್ರಬಂಧ ಸಾಮೀಪ್ಯಯೋಃ' (ಪಾ.ಸೂ. 3.3.135) ಎಂಬ ಸೂತ್ರ ತಿಳಿಸುವಂತೆ ಕ್ರಿಯೆಯ 


ಹ ಗೀತಾವಿವೃತಿ 


ಅವಿರತಿಯನ್ನು ಸೂಚಿಸುವ ಲಟ್‌ ಪ್ರತ್ಯ ಯಾಂತವಾದ ಸ'ಹೃಷ್ಯತಿ' ಎಂಬ ಪ್ರಯೋಗಕ್ಕೆ, 
"ಬದುಕಿರುವವರೆಗೆ ಹರ್ಷಪಡುವನು' ನ್‌ "ನ ಹೃಷ್ಯತಿ' "ನ ದ್ವೇಷ್ಟಿ ಎಂಬಲ್ಲಿ "ನಇ್‌್‌' 
ಸಂಬಂಧ ಬಂದಾಗ "ಎಂದೂ ಹರ್ಷ ಪಡಲಾರನು' "ಎಂದೂ ದ್ವೇಷ ಸು ಇತ್ಯಾ ದಿ 
ಯಾಗಿ ಅರ್ಥವು ಸಂಭವಿಸುವುದು. ವೃತ್ತಿಯಲ್ಲಿ ಮೂರನೆಯ ಅಧ್ಯಾ ಯದ ಮೂರನೆಯ 
ಪಾದದಲ್ಲಿ ಹೀಗೆ ತಿಳಿಸಲಾಗಿದೆ- "ಯಾವಜ್ಜೀವಮನ್ನಮದಾತ್‌'. ಅನ್ನದಾನ ಮಾಡಿದನು 
ಎಂದು ಹೇಳಬೇಕಾದಲ್ಲಿ ಬದುಕಿರುವ ತನಕ (ಯಾವಜ್ಜೀವಮ್‌) ಎಂಬ ಅಂಶ ಸೇರಿಸಲಾಗಿದೆ. 


"ಸರ್ವಾರಂಭಪರಿತ್ಯಾಗೀ' ಎಂಬುದಾಗಿ "ಸಾಮಾನ್ಯತಃ' ಹೇಳಲಾಯಿತು. ಅದನ್ನೇ ಇಲ್ಲಿ 
"ಶುಭಾಶುಭಪರಿತ್ಯಾಗೀ' ಎಂಬುದಾಗಿ ವಿವರಿಸುತ್ತಿದ್ದಾರೆ- ಜ್ಞಾನ-ಭಕ್ತಿ-ವೈರಾಗ್ಯಕ್ಕಿಂತ ಭಿನ್ನವಾದ 
ಶುಭವನ್ನು ತೊರೆದವನು ಎಂದರ್ಥ. ಇದರಂತೆ "ನ ಕಾಂಕ್ಷತಿ' ಎನ್ನುವುದಕ್ಕೂ ಅಮಂಗಲ 
ವಾದುದನ್ನು ಬಯಸುವುದಿಲ್ಲ ಮತ್ತು ಮಂಗಲವಾದುದದರಲ್ಲೂ ಬಂಧಕವಾದುದನ್ನು 
ಬಯಸುವುದಿಲ್ಲ ಎಂದರ್ಥ. ಇದರಂತೆ, ನಮ್ಮ ವಿವರಣೆಯಂತೆ, "ಲೋಕಾನ್ನೋದ್ಧಿಜತೇ 
ಯಃ' ಎಂಬುದಕ್ಕೆ 'ಹರ್ಷಾಮರ್ಷಭಯೋದ್ದೇಗೈಃ ಮುಕ್ತಃ' ಎಂಬುದಕ್ಕೂ ಪುನರುಕ್ತಿ 
ಇರುವುದಿಲ್ಲ ಹಿಂದೆ ಹೇಳಿದ ಶಂಕೆ ಪರಿಹಾರವಾಗುತ್ತದೆ. ॥ 17 ॥ 


ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ । 


ಶೀತೋಷ್ಠಸುಖದುಃಖೇಷು ಸಮಃ ಸಂಗವಿವರ್ಜಿತಃ 11 18 |! 


ಅರ್ಥ- ಶತ್ರು-ಮಿತ್ರರಲ್ಲಿ ಸಮನು, ಹಾಗೆಯೇ ಮಾನಾಪಮಾನಗಳಲ್ಲಿ ನಿರುದ್ದಿಗ್ನ 


ನಾಗಿರುವನು, ಶೀತ ಮತ್ತು ಉಷ್ಣಸ್ಪರ್ಶಗಳಿಂದಾಗುವ ಸುಖದುಃಖಗಳಲ್ಲಿ ಹಿಗ್ಗದೇ- ಕುಗ್ಗದೇ 
ಇರುವವನು, ಫಲಾಪೇಕ್ಟೆತೊರದವನು, (ನನಗೆ ಪ್ರಿಯನು), 


ಕಿಂಚ ಸಮಃ ಶತ್ರೌ ಚ ಮಿತ್ರೇ ಚೇತ್ಯಾದಿ | ಪೂರ್ವಂ ಸಮದುಃಖಸುಖ ಇತಿ 
ಸಾಮಾನ್ಯೇನೋಕ್ತಮ್‌ ।ಟ ತದ್‌ವಿಶಿಷ್ಯೋಕ್ತ್ಯಾ ವ್ಯನಕ್ತಿ- ಶೀತೋಷ್ಟೇತ್ಯಾದಿ ॥ 
ಶೀತೋಷ್ಣಾದಿವಿಷಯಜನ್ಯಸುಖದುಃಖೇಷು ಸಮಃ ಉತ್ತೇಕಾನುತ್ತೇಕಹೀನಃ 
ಸಂಗವಿವರ್ಜಿತಃ ಫಲಸ್ನೇಹಹೀನಃ 11 18 || 


ಅನುವಾದ- ಹಿಂದೆ, ಸುಖ-ದುಃಖಗಳನ್ನು ಸಮವಾಗಿ ಸ್ಟೀಕರಿಸುವವನು ಎಂದು ಸಾಮಾನ್ಯ 
ವಾಗಿ ಭಕ್ತನ ಲಕ್ಷಣವನ್ನು ತಿಳಿಸಲಾಗಿದೆ. ಸುಖ-ದುಃಖಗಳಲ್ಲಿ ಸಮತೆ ಹೇಗೆಂಬುದನ್ನೂ 
"ಶೀತೋಷ್ಣ ಇತ್ಯಾದಿ ಪದದ ಮೂಲಕ ವಿಶೇಷವಾಗಿ ವಿವರಿಸಲಾಗಿದೆ. ಶೀತಲವಾದ 
ವಿಷಯವಸ್ತುವಿನ ಸಂಪರ್ಕದಿಂದಾಗುವ ಸುಖ ಮತ್ತು ಉಷ್ಣವಸ್ತುವಿನ ಸಂಪರ್ಕದಿಂದಾಗುವ 


ಅಧ್ಯಾಯ 12 701 


ದುಃಖಗಳಲ್ಲಿ ಸಂತಸ-ನಿರುತ್ತಾಹಗಳಿಲ್ಲದವನು, ಸುಖ-ದುಃಖಗಳಲ್ಲಿ ಸಮನೆನಿಸಿದ್ದಾನೆ. 
"ಸಂಗವಿವರ್ಜಿತ 'ನೆಂದರೆ ಫಲಕಾಮನೆತೊರೆದವನೆಂದರ್ಥ. ॥ 18 1 


ತುಲ್ಕನಿಂದಾಸ್ತುತಿರ್ಮೌನೀ ಸಂತುಷ್ಟೋ ಯೇನ ಕೇನಚಿತ್‌ । 
ಅನಿಕೇತಃ ಸ್ನಿರಮತಿರ್ಭಕ್ತಿಮಾನ್‌ ಮೇ ಪ್ರಿಯೋ ನರಃ 11 19 I 


ಅರ್ಥ- ನಿಂದೆಯಂತೆಯೇ ಸ್ತೋತ್ರವನ್ನೂ ತ್ಯಾಜ್ಯವೆಂದು ತಿಳಿದವನು, ಮನನಶೀಲನು, 
ಪರಮಾತ್ಮನು ನೀಡಿರುವುದರ ಬಗ್ಗೆ ತೃಪ್ತನು, ಒಂದೆಡೆ ನಿಲ್ಲದವನು. ತತ್ತ ನಿಶ್ಚಯವುಳ್ಳವನು 
ನನ್ನಲ್ಲಿಭಕ್ತಿಯುಳ್ಳವನು ನನಗೆ ಪ್ರಿಯನು. 


ಕಿಂಚ “ತುಲ್ಕನಿಂದಾಸ್ತುತಿಃ' ಹೇಯತ್ಹೇನ ನಿಂದಾಯಾಃ ತುಲ್ಯಾ ಸ್ತುತಿರ್ಯಸ್ಯ 
ಸ ತಥಾ । ಅನಿಕೇತಃ ಅನಿಯತವಾಸಃ । ಅಕಾರವಾಚ್ಯಭಗವದಾಶ್ರಯೋ ವಾ | 
ಸ್ಥಿರಮತಿಃ ಕುತರ್ಕೈರಚಂಚಲಜ್ಞಾನಃ 1 ಯೋ ಮದ್ಭಕ್ತಃ ಭಕ್ತಿಮಾನಿತಿ 
ಭಕ್ತೇರ್ಬಹುವಾರೋಕ್ತಿರದ್ದೇಷ್ಟೇತ್ಯಾದಿನೋಕ್ರೇಷು ಧರ್ಮೇಷು ಭಕ್ತೇರಾಧಿ 
ಕೃಜ್ಞಾಪನಾಯ । ಅತ್ರ ಸುಖಾದಿಷು ಸಾಮ್ಯಂ ಹರ್ಷಾದಿರಾಹಿತ್ಯಂ ಚ 
ಪ್ರಾಯೇಣೇತಿ ಜ್ಞೇಯಮ್‌ | "ಪ್ರಾಯಃ ಸುಖಾದಿಷು ಸಮಃ ಪ್ರಾಯೋ 
ಹರ್ಷಾದಿವರ್ಜಿತಃ' ಇತ್ಯಾದೇಃ । "ಸಂತುಷ್ಟಃ ಸತತಮ್‌' (12.14) ಇತ್ಯಸ್ಯ 
"ಸಂತುಷ್ಟೋ ಯೇನ ಕೇನಚಿತ್‌' ಇತ್ಯೇತದ್‌ವ್ಯಾಖ್ಯಾನರೂಪಮಿತ್ಯ- 
ಪೌನರುಕ್ತಮ್‌ ॥ 19 ॥ 


ಅನುವಾದ- ಭಕ್ತನ ಲಕ್ಷಣವನ್ನೇ ಇಲ್ಲಿಯೂ ವಿವರಿಸುತ್ತಿದ್ದಾರೆ- ನಿಂದೆ-ಸ್ತುತಿಗಳನ್ನು 
ಸಮವಾಗಿ ಸ್ವೀಕರಿಸುವುದೆಂದರೆ, ನಿಂದನೆ ಹೇಗೆ ಹೇಯ (ತ್ಯಾಜ್ಯ)ವೋ ಸ್ತುತಿ ಹಾಗೇ 
ಸ್ವೀಕರಿಸಲು ಅನರ್ಹವೆಂದು ತಿಳಿದವನು. "ಅನಿಕೇತ' ಎಂದರೆ ಒಂದೆಡೆ ಸ್ಲಿರವಾಗಿ ನಿಲ್ಲದವನು. 
ಅಥವಾ "ಅ'ಕಾರವಾಚ್ಯನಾದ ಪರಮಾತ್ಮನೇ ತನಗೆ ಆಸರೆ ಎಂದು ಅನುಸಂಧಾನಶೀಲನು. 
"ಸ್ಥಿರಮತಿ' ಎಂದರೆ ಕುತರ್ಕಗಳಿಂದ ನಂಬಿಕೆ ಕಳೆದುಕೊಳ್ಳದವನು. ಈ ಪ್ರಕರಣದಲ್ಲಿ "ಯೋ 
ಮದ್‌ಭಕ್ತಃ' "ಭಕ್ತಿಮಾನ್‌' ಇತ್ಯಾದಿಯಾಗಿ ಭಕ್ತಿಯನ್ನು ಅನೇಕಬಾರಿ ಉಲ್ಲೇಖಿಸಿರುವುದು, 
"ಅದ್ದೇಷ್ಟಾ' ಇತ್ಯಾದಿಯಾಗಿ ಆರಂಭಿಸಿ ಹೇಳಿದ ಅನೇಕ ಸಾಧನಗಳಲ್ಲಿಭಕ್ತಿಯ ಸಾರ್ವಭೌಮತೆ 
ಜ್ಞಾಪಿಸಲೋಸುಗ. 


ಭಕ್ತನ ಲಕ್ಷ! ಣವನ್ನು ಹೇಳುವಾಗ, ಸುಖ-ದುಃಖಗಳನ್ನು ಸಮವಾಗಿ ಸ್ವೀಕರಿಸುವವನು, 


702 ಗೀತಾವಿವೃತಿ 


ಹರ್ಷರಹಿತನು, ಇತ್ಯಾ ದಿಯಾಗಿ ವರ್ಣಿಸಿದ್ದು ಹೆಚ್ಚಿನ ಪ್ರಸಂಗದ (ಪ್ರಾ ಿಯಿಕ) ಸ್ಥಿ ಸ್ಥಿತಿಯನ್ನು 
ಗಮನದಲ್ಲಿರಿಸಿ ಚರತಿ (ಅಲಕಾಲಿಕ ಲ ಭಾವನಾತರಂಗಗಳ ವ್ಯತ್ಯಾಸವು ನಗಣ್ಯ ) 


"ಪ್ರಾಯಃ ಸುಖಾದಿಷು ಸಮಃ ಪ್ರಾಯೋ ಹರ್ಷಾದಿವರ್ಜಿತಃ' ಎಂಬುದಾಗಿ ಸ್ಮೃತಿಯು 
ಭಕ್ತನ ಉಪವರ್ಣಿತ ಸ್ಥಿತಿಯು ಪ್ರಾಯಿಕವಾಗಿ (ಹೆಚ್ಚಾಗಿ) ಇರುವಂಥಹದೆಂದು ನಿರೂಪಿಸಿದೆ. 
"ಸಂತುಷ್ಠಃ ಸತತಂ' ಸತಿ 14) ಎಂಬಲ್ಲಿ ತಿಳಿಸಿದ ಅಂಶವನ್ನು ಇಲ್ಲ "ಸಂತುಷ್ಟೋ ಯೇನ 

ಕೇನಚಿತ್‌' (12.19) ಎಂಬುದಾಗಿ ವ್ಯಾಖ್ಯಾ ನಿಸಲಾಗಿದೆ. ಅದ್ದರಿಂದ ಪುನರುಕ್ತಿ ಶಂಕೆ ಇಲ್ಲ 
i 191! 


ಯೇ ತು ಧರ್ಮ್ಯ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೇ | 
ಶ್ರದ್ಧಧಾನಾ ಮತ್ನರಮಾ ಭಕ್ತಾಸ್ತೇಆತೀವ ಮೇ ಪ್ರಿಯಾಃ || 20 |! 
1 ಓಂತತ್ತದಿತಿ ಶ್ರೀಮದ್‌ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ 
ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ಭಕ್ತಿಯೋಗೋ ನಾಮ 
ದ್ಹಾದಶೋತಧ್ಯಾಯಃ ॥1 


ಅರ್ಥ- ಹಿಂದೆ ತಿಳಿಸಿದ ಸಾಧನಗಳಲ್ಲಿ ಒಂದೊಂದನ್ನು ಅನುಷ್ಠಾನ ಮಾಡುವವರೂ ನನಗೆ 
ಪ್ರಿಯರು. ನನ್ನ ಪ್ರೀತಿಕಾರಣವಾದ, ಮುಕ್ತಿ ಸಾಧನವಾದ ಈ ಎಲ್ಲ ಸಾಧನಗಳನ್ನೂ ಯಾರು, 


ನನ್ನ ಪಾರಮ್ಯ ಪ್ರಜ್ಞೆಯೊಂದಿಗೆ ಶ್ರದ್ಧೆಯಿಂದ ರೂಢಿಸಿಕೊಳ್ಳುವರೋ ಅವರು ನನಗೆ ಅತ್ಯಂತ 
ಪ್ರಿಯರು. 


ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ಭಕ್ಕಿಯೋಗವೆಂಬ ಹನ್ನೆರಡನೆಯ ಅಧ್ಯಾ ಯವು ಮುಗಿಯಿತಾ. 


ಅದ್ದೇಷ್ಟಾ ಸರ್ವಭೂತಾನಾಮಿತ್ಯಾದಾವದ್ದೇಷಾದಿಕಂ ಯತ ಥಕ್‌ ಪ್ರೀತಿ 
ದವ ಬಲ 

ಸಾಧನಮುಕ್ತಂ, “ಸ ಮೇ ಪ್ರಿಯಃ "ಸಚ ಮೇ ಪ್ರಿಯಃ ಇತ್ಯಾದಿನಾ 
ತತರ್ವಂ ಮಿಲಿತಂ ಯತ್ರಾಸ್ತಿ ಸತು ಮೇಶತ್ಯಂತಂ ಪ್ರಿಯ ಇತಿ ಪ್ರಾಗುಕ್ತಂ 
ಪಿಂಡೀಕೃತ್ಯೋಪಸಂಹರತಿ- ಯೇ ತ್ಟಿತಿ ॥। ಧರ್ಮಾ್ಯಮೃತಂ ಧಾರಕತ್ನಾದ್ದರ್ಮೋ 
ವಿಷ್ಣುಸ್ತದುಪಾಸನಾಂಗತ್ನಾದುಪಚಾರೇಣ ಧರ್ಮ್ಯಮ್‌ । ಅಮೃತಶಬ್ದಿತಮುಕ್ತಿ- 
ಸಾಧನಮಮೃತಮ್‌ ।ಟ ಧರ್ಮ್ಯಂ ಚ ತದಮೃತಂ ಚ ಧರ್ಮ್ಯಾಮೃತಮ್‌ | 
ಯಥೋಕ್ತಮದ್ದೇಷ್ಟೇತ್ಯಾದಿನೋಕ್ತಮದ್ದೇಷಾದಿಕಂ ಪ್ರೀತಿಸಾಧನಂ ಸಮಸ್ತಮ್‌ ಟ 


ಅಧ್ಯಾಯ 12 703 


ಶ್ರದ್ದಧಾನಾಃ ಆಸ್ತಿಕ್ಯವಂತಃ | ಮತ್ತರಮಾಃ ಮದುತ್ತಮತಾಜ್ಞಾನಿನಃ ಸಂತೋ ಯೇ 
ಪರ್ಯುಪಾಸತೇ ಸಮ್ಯಗನುತಿಷ್ಠಂತಿ ತೇ ಭಕ್ತಾಃ ಅತೀವ ಮೇ ಪ್ರಿಯಾಃ ಇತ್ಯರ್ಥ:। 
Il 20 ॥ 


!1 ಇತಿ ಶ್ರೀಮದ್ಗೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ದ್ವಾದಶೋ5ಧ್ಯಾಯಃ ॥ 


ಅನುವಾದ- "ಅದ್ದೇಷ್ಟಾ ಸರ್ವಭೂತಾನಾಮ್‌' ಇತ್ಯಾದಿಯಾಗಿ ಹಿಂದೆ ಹೇಳಿದ 
ದ್ವೇಷಿಸದಿರುವುದೇ ಮೊದಲಾದ ಒಂದೊಂದೇ ಉಪಾಯದ ಅನುಸರಣೆ ನನ್ನ ಪ್ರೀತಿಕಾರಣ 
ವೆಂದು 'ಸಮೇಷಪ್ರಿಯಃ' 'ಸ ಚಮೇಪ್ರಿಯಃ' ಇತ್ಯಾದಿಯಾಗಿ ತಿಳಿಸಲಾಯಿತು. ಈ ಎಲ್ಲ 
ಸಾಧನಗಳನ್ನು ಯಾರು ಒಟ್ಟಿಗೆ ಮೈಗೂಡಿಸಿಕೊಳ್ಳುವರೋ ಅವರು ನನಗೆ ಅತ್ಯಂತ ಪ್ರಿಯರೆಂದು 
ತಿಳಿಸುತ್ತ "ಯೇತು' ಎಂಬ ಶ್ಲೋಕದಲ್ಲಿಸಕಲ ಸಾಧನಾನುಷ್ಠಾನದ ಮಹತ್ವವನ್ನು ತಿಳಿಸುತ್ತಿದ್ದಾನೆ. 
'ಧರ್ಮಾಾಮೃತಮ್‌ ' ಎಂಬ ಪದದ ಅರ್ಥ ಹೀಗಿದೆ- ವಿಶ್ವಧಾರಕನಾದುದರಿಂದ ಪರಮಾತ್ಮನು 
"ಧರ್ಮ ' ಎನಿಸಿರುವನು. ಅವನ ಉಪಾಸನೆಗೆ ಸಾಧಕವಾದವು 'ಧರ್ಮ,' ಎನಿಸಿದ್ದಾವೆ. 
ಮುಕ್ತಿಸಾಧನವಾದುದರಿಂದ ಇವೇ "ಅಮೃತ' ವೆನಿಸಿದ್ದಾವೆ. "ಯಥೋಕ್ತಮ್‌' ಎಂದರೆ 
'ಅದ್ದೇಷ್ಟಾ ಸರ್ವಭೂತಾನಾಮ್‌' ಇತ್ಯಾದಿಯಾಗಿ ಹಿಂದೆ ವರ್ಣಿಸಿದ ದ್ವೇಷತ್ಯಾಗ 
ಮೊದಲಾದವು ಶ್ರೀಹರಿಯ ಪ್ರೀತಿಸಾಧನಗಳು. 'ಶ್ರದ್ಧಧಾನಾಃ' ಎಂದರೆ ಆಸ್ತಿಕ್ಕ ಬುದ್ದಿಯುಳ್ಳವ 
ರಾಗಿ, "ಮತ್ತರಮಾಃ' ನನ್ನನ್ನು ಸರ್ವೋತ್ತಮನೆಂದು ತಿಳಿದವರಾಗಿ “ಪರ್ಯುಪಾಸತೇ' 
ಚೆನ್ನಾಗಿ ಈ ಸಾಧನಗಳನ್ನು ಯಾರು ಅನುಷ್ಠಾನಗೈಯುವರೋ ಅಂತಹ ಭಕ್ತರು ನನಗೆ ಅತ್ಯಂತ 
ಪ್ರಿಯರು. ॥ 20 ॥ 


ಇಲ್ಲಿಗೆತ್ರೀರಾಘವೇಂದ್ರತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ್ರಹದಲ್ಲಿ 
ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು. 


ಗೀತಾವಿವೃತಿ 
704 


ಅಧ್ಯಾಯ - 13 
ಅಧ್ಯಾಯಕ್ಕೆ ಅವತರಣಿಕೆ 
ಪ್ರಕೃತಿ-ಪುರುಷ-ಕ್ಷೇತ್ರ-ಕ್ಷೇತ್ರ ಜ್ಹರ ಬಗ್ಗೆ ಜಿಜ್ಞಾಸೆ 

ಗೀತಾವಿವೃತಿ 


ಶ್ರೀ ಹರಿಃ ಓಂ ॥ ಪೂರ್ವಷಟ್ಕದ್ಧಯೋಕ್ತಾರ್ಥಸಂಗ್ರ Wisse 
ಮಧ್ಯಾಯಃ । ತಥಾಹಿ । ಯತ್ಸಥಮಷಟ್ಟೇ "ತೈಗುಣ್ಯವಿಷಯಾ ವೇದಾಃ 
(2-45) ಇತ್ಯಾದಿನಾ ಪ್ರಾಚುರ್ಯೇಣ ಜ್ಞಾನಸಾಧನಮಾಷಷ್ಠಸಮಾಪ್ಟೇ- 
ರುಕ್ತಮ್‌, ಯಚ್ಚ ತತ್ರ ದ್ವಿಶೀಯೇತಧ್ಯಾಯೇ "ನ ತ್ಹೇವಾಹಂ' (2-12) 
ಇತ್ಯಾದಿನಾರನಾದಿನಿತೃತ್ವಾದಿನಾ ಜೀವಸ್ಸರೂಪಮುಕ್ತಮ್‌, ಯಚ್ಚ ದ್ವಿತೀಯ- 
ಷಟ್ಟೇ ಭಗವತ್‌ಸ್ಪ ರೂಪಮುಕ್ತಮ್‌, ಯದಪಿ ಸಪ್ತಮೇ "ಭೂಮಿರಾಪಃ' (7-4) 
ಇತ್ಯಾದಿನಾ ಕ್ಷೇತ್ರಶಬ್ದಿತಂ ಭಗವದಾವಾಸಸ್ಥಾನಮುಕ್ತಮ್‌, ತದ್ದಿಕೀರ್ಣ- 
ತಯೋಕ್ತಂ ಸರ್ವಂ ಬುದ್ಧ್ಯಾರೋಹಾರ್ಥಂ ಸಂಕ್ಟಿಪ್ಯಾಸ್ಥಿನ್ದಧ್ಯಾಯೇ ಪ್ರಶ್ನ- 
ಪೂರ್ವಕಂ ಪ್ರದರ್ಶ್ವತೇ- ಪ್ರಕ ೈತಿಮಿತ್ಯಾದಿನಾ ॥ 


ಅನುವಾದ- ಹಿಂದಿನ ಎರಡು ಷಟ್ಕಗಳಲಿ ಹೇಳಿರುವ ವಿಷಯಗಳ ಸಂಗ್ರಹಪರವಾಗಿದೆ 
ಈ ಅಧ್ಯಾಯ. ಅದೆಂತೆಂದರೆ- ಪ್ರಥಮ ಷಟ್ಟದಲ್ಲಿ "ತೈಗುಣ್ಯ ವಿಷಯಾ ವೇದಾಃ' (2- 45) 
ಮೊದಲಾದ ಶ್ಲೋಕಗಳಿಂದ ಆರನೇ ಅಧ್ಯಾಯ ಮುಗಿಯುವಲ್ಲಿಯ ತನಕವೂ ಹೆಚ್ಚಾಗಿ 
ಜ್ಞಾನಸಾಧನದ ಬಗ್ಗೆ ಏನೊಂದು ನಿರೂಪಿಸಲ್ಪಟ್ಟಿದೆಯೋ, ಹಾಗೂ ಅದೇ ಪ್ರಥಮಷಟ್ಕದ 
ದ್ವಿತೀಯಾಧ್ಯಾಯದಲ್ಲಿ "ನ ತ್ಹೇವಾಹಂ (2-12) ಎಂಬಿತ್ಯಾದಿ ಶ್ಲೋಕಗಳ ಮೂಲಕ 
ಅನಾದಿನಿತ್ಯತ್ವಮೊದಲಾದ ಜೀವಸ್ಥರೂಪವು ಹೇಳಲ್ಪಟ್ಟಿದೆಯೋ, ಹಾಗೂ ದ್ವಿತೀಯಷಟ್ಕದಲ್ಲಿ 


1. ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳು. ಆರರ ಮೂರು ಗುಂಪುಗಳು.ಆರರ ಗುಂಪನ್ನು 
ಷಟ್ಟವೆಂದಿದ್ದಾರೆ. 


ಅಧ್ಯಾಯ 13 705 


ಭಗವಂತನ ಸ್ವರೂಪವು ಏನೆಂದು ನಿರೂಪಿಸಲ್ಪಟ್ಟಿದೆಯೋ ಹಾಗೂ ಸಪ್ತಮಾಧ್ಯಾಯದಲ್ಲಿ 
"'ಭೂಮಿರಾಪಃ' (7-4) ಎಂಬಿತ್ಯಾದಿ ಶ್ಲೋಕಗಳಿಂದ ಕ್ಷೇತ್ರವೆಂಬ ಹೆಸರುಳ್ಳ ಭಗವದಾವಾಸ 
ಸ್ಥಳಗಳು ಉಕ್ತವಾಗಿವೆಯೋ (ವಿಕೀರ್ಣತಯಾ ಉಕ್ತಂ) ಚಲ್ಲಾಪಿಲ್ಲಿಯಾಗಿ ಹೇಳಲ್ಪಟ್ಟಿರುವ ಈ 
ಎಲ್ಲವನ್ನೂ (ಜ್ಞಾನಸಾಧನ, ಜೀವಸ್ಹರೂಪ, ಭಗವಂತ ಹಾಗೂ ಕ್ಷೇತ್ರವೆಂಬ ನಾಲ್ಕೂ ವಿಷಯ 
ಗಳನ್ನೂ) ಬುದ್ದಿಯಲ್ಲಿ ನಿಲ್ಲುವುದಕ್ಕಾಗಿ ಸಂಕ್ಷೇಪಗೊಳಿಸಿ ಈ ಅಧ್ಯಾಯದಲ್ಲಿ (ಅರ್ಜುನನ) 
ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ತೋರಿಸಲಾಗುತ್ತಿದೆ. ಪ್ರಕೃತಿಂ ಎಂಬ ಶ್ಲೋಕದಿಂದ. 


ವಿವರಣೆ- "ಸರ್ವಾರ್ಥ ಸಂಕ್ಟೇಪೋಠಯಂ' ಎಂದಿದೆ ಗೀತಾತಾತರ್ಯ. ಈ 
ಹದಿಮೂರನೆಯ ಅಧ್ಯಾಯ ಹೇಗೆ ಪೂರ್ವೋಕ್ತಸರ್ವಾರ್ಥಸಂಗ್ರಹರೂಪವೆಂಬುದನ್ನು 
ಶ್ರೀರಾಯರು ವಿವರಿಸಿದ್ದಾರೆ. 


ಭಗವಂತನ ಸ್ವರೂಪ, ಜೀವಸ್ಥರೂಪ , ಜ್ಞಾನಸಾಧನ ಹಾಗೂ ಭಗವದಾವಾಸಸ್ಥಾನವಾದ 
ಕೇತ್ರದ ಬಗ್ಗೆ ಪ್ರಥಮಷಟ್ನ ಹಾಗೂ ದ್ವಿತೀಯ ಷಟ್ಕದಲ್ಲಿಅಲ್ಲಲ್ಲಿನಿರೂಪಿಸಲಾಗಿತ್ತು. ಇದೀಗ 
ಉಲ nN ರ ಯ ರ 0 ೧ ಂ 
ಅವೆಲ್ಲದರ ಬಗ್ಗೆ ಸಂಕ್ಷೇಪ ನಿರೂಪಣೆ ಬಯಸಿ ಅರ್ಜುನ ಪ್ರಶ್ನಿಸುತ್ತಿದ್ದಾನೆ. 


ಅರ್ಜುನ ಉವಾಚ - 
ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ । 
ಏತದ್ದೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ 11 1 || 


ಅರ್ಥ- ಅರ್ಜುನ ಕೇಳಿದನು - ಕೇಶವನೇ ! ಪ್ರಕೃತಿ, ಪುರುಷ (ಜೀವ) ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ 


ಣ್ಯ ನಾ 


(ಜ್ಞಾನಸಾಧನ) ಹಾಗೂ ಜ್ಞೇಯ (ಪರಮಾತ್ಮ) ಎಂಬ ವಿಷಯಗಳ ಬಗ್ಗೆ ತಿಳಿಯ ಬಯಸಿದ್ದೇನೆ. 


ಎ 


ಪುರುಷಂ ಜೀವಮ್‌ | ಜ್ಞಾನಂ ಜ್ಞಾನಸಾಧನಮ್‌ ॥ 3 ॥ 
ಅನುವಾದ-(ಈ ಶ್ಲೋಕದಲ್ಲಿ) ಪುರುಷನೆಂದರೆ ಜೀವ. ಜ್ಞಾನವೆಂದರೆ ಜ್ಞಾನಸಾಧನ. ॥ 1 ॥1 


ವಿವರಣೆ- ಆರರ ಬಗ್ಗೆ ಅರ್ಜುನ ಪ್ರಶ್ನಿಸಿದ್ದಾನೆ. ಅವುಗಳಲ್ಲಿ ಪ್ರಕೃತಿ, ಪುರುಷ ಎಂಬುದು 
ಒಂದು ಜೋಡಿ. ಕ್ಷೇತ್ರ, ಕ್ಷೇತ್ರಜ್ಞ ಎಂಬುದು ಎರಡನೆಯ ಯುಗ್ಧ. ಜ್ಞಾನ ಜ್ಞೇಯವೆಂಬುದು 
ಮೂರನೆಯ ಜೊತೆ. 


ಪ್ರಕೃತಿ ಎರಡು ಬಗೆ . ಚಿತ್‌ ಹಾಗೂ ಅಚಿತ್‌. ಪುರುಷನೂ ಎರಡು. ಜೀವಾತ್ಮ ಹಾಗೂ 
ಪರಮಾತ್ವ. ಸಾಮಾನ್ಯವಾಗಿ ಪ್ರಕೃತಿಶಬ್ದದೊಡನೆ ಬಳಸಿದ ಪುರುಷ ಶಬ್ದದಿಂದ ಪರಮಾತ್ಮನನ್ನು 
ಮಾತ್ರ ಇಟ್ಟುಕೊಳ್ಳುವುದಿದೆ. ಇಲ್ಲಿಜೀವನನ್ನೂ ಇಟ್ಟುಕೊಳ್ಳಬೇಕೆಂದು ರಾಯರು ತಿಳಿಸುತ್ತಿದ್ದಾರೆ. 


706 


ಏಕೆಂದರೆ ಮುಂದೆ ಶ್ರೀಕೃಷ್ಣನ ಉತ್ತರದಲ್ಲಿ "ಪುರುಷಃ' ಪ್ರಕೃತಿಸ್ನೋ ಹಿ ಭುಂಕ್ತೇ ಪ್ರಕೃತಿಜಾನ್‌ 
ಗುಣಾನ್‌' ಎಂದು ಜೀವನೂ "ಪರಮಾತ್ಮೇತಿ ಚಾಪ್ರ್ಯಕ್ತೋ ದೇಹೇಶಸ್ಮಿನ್‌ ಪುರುಷಃ ಪರಃ' 
ಎಂದು ದೇವನೂ ಪುರುಷ ಶಬ್ದದಿಂದ ನಿರೂಪಿಸಲ್ಪಟ್ಟಿದ್ದಾರೆ. 


ಹಾಗೆಯೇ ಜ್ಞಾನವೆಂದರೆ ಜ್ಞಾನಸಾಧನವೆಂದರ್ಥ. "ಜ್ಞಾಯತೇ ಅನೇನ' ಎಂಬ 
ಕರಣವ್ರತ್ಪತ್ತಿಯಿಂದ. ಭಾವವ್ವೃತತ್ತಿಯಿಂದ ಜ್ಞಪ್ತಿಯೆಂಬ ಪ್ರಸಿದ್ದಾರ್ಥವನ್ನು ಮಾತ್ರ ಸ್ವೀಕರಿಸ 
ಲಾಗದು. ಏಕೆಂದರೆ ಮುಂದೆ "ಏತದ್‌ ಜ್ಞಾನಮಿತಿ ಪ್ರೋಕ್ತಂ' ಎಂದು ಉತ್ತರಿಸುವಾಗ 
ಅಮಾನಿತ್ವಮೊದಲಾದ ಇಪ್ಪತ್ತು ಜ್ಞಾನಸಾಧನಗಳನ್ನು ಜ್ಞಾನವೆನ್ನುತ್ತಾನೆ ಕೃಷ್ಣ. 


ಶ್ರೀ ಭಗವಾನುವಾಚ - 


ಆದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೇ ॥ 
ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರ ಜ್ಞಮಿತಿ ತದ್ದಿದಃ 1 2 |! 


ಅರ್ಥ- ಶ್ರೀಭಗವಂತನೆಂದನು- ಕೌಂತೇಯ | ಈ ಶರೀರವು (ಅಂದರೆ ಅವ್ಯಕ್ತಮಹ- 
ದಹಂಕಾರಾದಿಯು) ಕ್ಷೇತ್ರವೆಂದು ಕರೆಯಲ್ಪಟ್ಟಿದೆ. ಇದನ್ನು ಯಾರು ತಿಳಿಯುತ್ತಾನೋ 
ಅವನನ್ನು ಕ್ಷೇತ್ರ ಜ್ಞನೆಂದು ಕ್ಷೇತ್ರವನ್ನು ಬಲ್ಲವರು ಕರೆಯುತ್ತಾರೆ. 
ಕ್ಷೇತ್ರದ ಬಗ್ಗೆ ಹೇಳಹೊರಟುದೇಕೆ ? 


ನನು ಭಗವತ್ಸ್ಸರೂಪಜ್ಞಾನಸ್ಕೈವ ಪೂರ್ವೋನಕ್ತದಿಶಾ ಮುಕ್ತಿಹೇತುತ್ವಾತ್‌ 
ತತ್ಸ್ವರೂಪೋಕ್ತಿರ್ಯುಕ್ತಾ । ಕ್ಷೇತ್ರಸ್ತ್ವರೂಪಂ "ಮಹಾಭೂತಾನಿ' (13-6) 
ಇತ್ಯಾದಿನಾ ಕಿಮರ್ಥಮತ್ರೋಚ್ಯತ ಇತಿ ಚೇನ್ನ । ಕೇತ್ರಜ್ಞತವಿಶಿಷಭಗವದ್‌ 
| ೫ ಣದ ಟ 
ಜ್ಞಾನೋಪಯೋಗಿತ್ತಾತ್‌ ಕ್ಲೇತ್ರೋಕ್ತಿರಿತಿ ಕ್ಲೇತ್ರೋದ್ದೇಶಪೂರ್ವಂ ಭಗವತಃ 
ಕ್ಷೇತ್ರ ಜೃತ್ತ್ಮಮಾಹ- ಇದಮಿತಿ ॥ 


ಅನುವಾದ - ಹಿಂದೆ ಹೇಳಿರುವಂತೆ ಭಗವತ್‌ಸ್ಟರೂಪದ ಜ್ಞಾನವೇ ಮುಕ್ತಿಹೇತು- 
ವಾಗಿರುವುದರಿಂದ ಭಗವತ್‌ಸ್ಟರೂಪವನ್ನು ಹೇಳುವುದು ಉಚಿತ. "ಮಹಾಭೂತಾನಿ' 
(13-6) ಎಂದು ಆರಂಭಿಸಿ ಕ್ಷೇತ್ರ ಸ್ವರೂಪವು ಇಲ್ಲಿ ಏತಕ್ಕಾಗಿ ನಿರೂಪಿತವಾಗುತ್ತಿದೆ ? ಎಂಬ 
ಆಕ್ಷೇಪಕ್ಕೆ ಇಷ್ಟೇ ಉತ್ತರ. ಕ್ಷೇತ್ರ ಜ್ಞನಾದ ಭಗವಂತನ ಅರಿವಿಗಾಗಿ ಕ್ಷೇತ್ರದ ಬಗ್ಗೆ ಹೇಳಿದುದು 
ಎಂದು. ಅದಕ್ಕಾಗಿ ಕ್ಷೇತ್ರವನ್ನು ನಿರ್ದೇಶಿಸಿ ಭಗವಂತನು ಕ್ಷೇತ್ರ ಜ್ಞನೆನ್ನುತ್ತಿದ್ದಾನೆ "ಇದಂ 
ಶರೀರಂ' ಎಂಬ ಶ್ಲೋಕದಿಂದ. 


ಅಧ್ಯಾಯ 13 707 


ಕೌಂತೇಯ, ಇದಂ ಶರೀರಮ್‌ ಅವ್ಯಕ್ತಮಹದಹಂಕಾರಾದಿಕಂ ಭಗವದಾ- 
ವಾಸಸ್ಥಾನತ್ವಾತ್‌ ಕ್ಷೀಯತೇ ಸ್ಹೀಯತೇಶತ್ರ ಭಗವತೇತಿ ವ್ಯತತ್ಯಾ ಕ್ಷೇತ್ರಮಿತ್ಯಭಿ- 
ಧೀಯತೇ । ಏತದವ್ಯಕ್ತಾದಿಕಂ ಕ್ಷೇತ್ರಶಬ್ದಿತಂ ಯೋ ವೇತ್ತಿ ಜಾನಾತಿ ತಂ ತದ್ದಿದಃ 
ಕೇತ್ರವಿದಃ ಕೇತ್ರಜ್ಞಮಿತಿ ಪ್ರಾಹುರಿತ್ಸರ್ಥಃ | ಶರೀರಶಬಸ್ಥಾವ್ಗಕ್ಕಾದಿಪರತಂ ಚ 
೦೩ ವಿದ್‌ ಇಗ ಶೆ ಎರೆ ವ 
ಸ್ಹಪರಿಣಾಮದೇಹಾದಿವಿಯೋಗದ್ದಾರಾ ಜೀವಸ್ಯ ಹಿಂಸಾದಿಹೇತುತ್ವಾತ್‌ ಶರ್‌, ಶೃ 
ಹಿಂಸಾಯಾಮಿತಿ ಧಾತೋಃ, ಭಗವತಾ ಪ್ರೇರ್ಯತ್ಹಾದೀರಂ ಚ | ಈರ ಪ್ರೇರಣ 
ಇತಿ ಧಾತೋಃ 1 ಶರ್‌ ಚ ತದೀರಂ ಚೇತಿ ಶರೀರಮಿತಿ ವ್ಯುತ್ತತ್ತೇರಿತಿ 
ಜ್ಞೇಯಮ್‌ । ತೇನ ಸಂಘಾತಶ್ನೇತನೇತಿ ಸಂಘಾತಪದೇನ ಕ್ಷೇತ್ರವಿಕಾರೇಷ್ಮೇಕ- 
ದೇಶತ್ತೇನೋಕ್ತಶರೀರಸ್ಯ ಕಥಂ ಸಮಸ್ತಕ್ಷೇತ್ರತ್ವಮುಚ್ಛತ ಇತಿ ಶಂಕಾ ನಿರಸ್ತಾ । 
11 2 11 


ಅನುವಾದ- ಕುಂತಿಯ ಮಗನೇ, ಇದಂ ಶರೀರಂ: ಅವ್ಯಕ್ತ, ಮಹತ್ತತ್ವ ಅಹಂಕಾರತತ್ವ 
ಮೊದಲಾದವು ಭಗವದಾವಾಸಸ್ಥಾನವಾದುದರಿಂದ ಕ್ಲೀಯತೇ- ಸ್ಲೀಯತೇ ಅತ್ರ ಭಗವತಾ- 
ಭಗವಂತನಿಂದ ಇಲ್ಲಿ ವಾಸಮಾಡಲ್ಪಡುತ್ತದೆ ಎಂಬ ವ್ಯುತ್ಪತ್ತಿಯಿಂದ" ಕ್ಷೇತ್ರವೆಂದು ಕರೆಯ 
ಲಡುತ್ತಿದೆ. ಏತತ್‌: ಅವ್ಯಕ್ತ ಮೊದಲಾದುವನ್ನು ಕ್ಷೇತ್ರ ಶಬ್ದದಿಂದ ಹೇಳಲ್ಪಟ್ಟುವನ್ನು ಯಾರು 
ವೇತ್ತಿ- ತಿಳಿಯುತ್ತಾನೋ ಅವನನ್ನು ತದ್ದಿದಃ- ಕ್ಷೇತ್ರವನ್ನು ತಿಳಿದವರು ಕ್ಷೇತ್ರ ಜ್ಞನೆಂದು 
ಹೇಳುವರೆಂದರ್ಥ. 


ಶರೀರವೆಂದರೆ ಅವ್ಯಕ್ತಾದಿ ತತ್ವಗಳು 


ಶರೀರಶಬ್ದವು ಅವ್ಯಕ್ತಾದಿಗಳನ್ನು ಹೇಳುವುದೆಂತೆಂದರೆ. ತನ್ನ (ಅವ್ಯಕ್ತಾದಿಗಳ) 
ಪರಿಣಾಮವಾದ ದೇಹಗೇಹಾದಿಗಳ ವಿಯೋಗದ ಮೂಲಕ ಜೀವನಿಗೆ ಹಿಂಸೆಗೆ ಹೇತು 
ವಾದ್ದರಿಂದ "ಶ್ಚ ಹಿಂಸಾಯಾಂ' ಎಂಬ ಧಾತುವಿನಿಂದಾಗಿ (ಈ ಅವ್ಯಕ್ತಾದಿಯು) ಶರ್‌ 
ಎನಿಸಿದೆ. ಭಗವಂತನಿಂದ ಪ್ರೇರಿಸಲ್ಪಡುವುದರಿಂದ "ಈರ ಪ್ರೇರಣೇ' ಎಂಬ ಧಾತುವಿನಿಂದ 
"ಈರ ' ಎಂದೆನಿಸಿದೆ. ಶರ್‌ ಹಾಗೂ ಈರವಾದುದರಿಂದ ಶರೀರವೆಂದು ಕರೆಸಿಕೊಂಡಿದೆ. ಹೀಗೆ 
ವ್ಯುತ್ಪತ್ತಿಯನ್ನು ಇಟ್ಟುಕೊಂಡುದರಿಂದ ಶರೀರಶಬ್ದವು ಅವ್ಯಕ್ತಾದಿಗಳನ್ನು ಹೇಳಿದೆಯೆಂದು 
ತಿಳಿಯಬೇಕು. ಈ ರೀತಿ ವ್ಯಾಖ್ಯಾನಿಸಿದುದರಿಂದ "ಸಂಘಾತಶ್ಚೇತನಾ' ಎಂಬಲ್ಲಿ ಸಂಘಾತ 
ಪದದಿಂದ ಕ್ಷೇತ್ರವಿಕಾರಗಳಲ್ಲಿ ಏಕದೇಶವಾಗಿ ಹೇಳಲ್ಪಡುವ ಶರೀರವನ್ನು "ಸಮಸ್ತ ಕ್ಷೇತ್ರವಿದು' 
ಎಂದು ಹೇಗೆ ತಾನೇ ಹೇಳುತ್ತಾರೆ? ಎಂಬ ಶಂಕೆ ಪರಿಹೃತವಾಗಿದೆ. ॥। 2 || 


1. ವ್ಯಾಕರಣಶಾಸ್ತ್ರದ ಪ್ರಕಾರ ಶಬ್ದದ ಮೂಲವನ್ನು ವಿವೇಚಿಸಿ ಪ್ರಕೃತಿ ಪ್ರತ್ಯಯಗಳನ್ನು ಒಡೆದು 
ಅರ್ಥನಿಷ್ಠರ್ಷೆ ಮಾಡುವ ವಿಧಾನಕ್ಕೆ ವ್ಯತತ್ತಿಯೆನ್ನಲಾಗುತ್ತಿದೆ. 


708 ಗೀತಾವಿವೃತಿ 


ಎವರಣೆ- ಕ್ಷೇತ್ರದ ಬಗ್ಗೆ ಪ್ರಶ್ನಿಸಲ್ಪಟ್ಟ ಕೃಷ್ಣ ಈ ಶರೀರವು ಕ್ಷೇತ್ರವೆಂದ. ಆದರೆ ಮುಂದೆ ಆರನೇ 

ಶ್ಲೋಕದಲ್ಲಿ “ಮಹಾಭೂತಾನ್ಯ ಹಂಕಾರಃ' ಎಂದು ಆರಂಭಿಸಿ ಇಪತ್ತೇಳು ವಸ್ತುಗಳನ್ನು ಉಲ್ಲೇಖಸಿ 
ಇವು ಕ್ಷೇತ್ರ ವನ್ನು! ತ್ತಾನೆ. ಈ ಇಪ್ಪತ್ತೇಳರಲ್ಲಿ (ಸಂಘಾತಶ್ಲೇತನಾ ಧೃತಿಃ) ಸಂಘಾತ ಟ್ರ ದೇಹವೂ 
ಅಂತಹ ದೇಹವೆಂಬ ) ಏಕದೇಶವನ್ನು ಮಾತ್ರ ಕ್ಷೇತ್ರವೆನ್ನುವುದು ಪೂರ್ವಾಪ ಪರಗಳಲ್ಲಿ 
ಅನುಚಿತವಾಗುತ್ತದೆ. ಆದ್ದರಿಂದಲೇ ಇಲ್ಲಿಯ ಶರೀರ. ಶಬ್ದಕ್ಕೆ ವಿಶಾಲವಾದ ಅರ್ಥವನ್ನು 
ಸ್ವೀಕರಿಸಲಾಗಿದೆ. ಶರೀರವೆಂದರೆ ಮುಂದೆ ಹೇಳುವ ಮರತ ಅಹಂಕಾರ ಮೊದಲಾದ 
ತತ್ತಗಳೇ ಆಗಿದೆ. ಇದು ಕ್ಷೇತ್ರ. ಏಕೆಂದರೆ ಶರೀರವೆಂದರೇನು ? "ಶರ್‌' ಹಾಗೂ ಈರವೇ ಶರೀರ. 
"ಶರ್‌' ಎಂದರೆ ಓಂಸಿಸುವಂಥದು. ಈರವೆಂದರೆ ಪೆ ಪ್ರೇರೇಪಿಸಲಡುವಂಥದು. ಅವ್ಯಕ್ತಾದಿ 
ತತ್ನಗಳಿಂದಾದ ದೇಹಾದಿವಿಯೋಗಗಳಿಂದಲೇ ಜೀವನಿಗೆ ಹಿಂಸೆ. ಅದೂ ದೇವನಿಂದ ಪ್ರೇರಿತ 
ವಾಗಿ ಜೀವನನ್ನು ಹಿಂಸಿಸುತ್ತದೆ. ಆದ್ದರಿಂದ ಈ ತತ್ವಗಳು ಶರೀರವೆನಿಸಿದೆ. ದೇವನು ಅವುಗಳಲ್ಲಿ 
ನೆಲೆನಿಂತುದರಿಂದ ಅವೇ ಕ್ಷೇತ್ರ ವೆನಿಸಿವೆ. "ಕ್ಲಿ ನಿವಾಸ ಸಗತ್ಯೋಃ' ಎಂಬ ಧಾತುಪಾಠದಂತೆ 
ಕ್ಲಿಧಾತುವಿಗೆ ನಿವಾಸ ಸವೆಂದೂ ಅರ್ಥ. 'ಕ್ಲೀಯತೇ ಸ್ಪೀಯತೇ ಅತ್ರ' ಎಂಬ ವ್ಯುತ್ಪತ್ತಿಯಿಂದ 
ಭಗವದಾವಾಸಸ್ಥಾನವಾದ ಅವ್ಯಕ್ತಾ ದಿತತ್ತಗಳು ಕ್ಷೇತ್ರ ವೆಂದೂ ಕರೆಸಿಕೊಂಡಿವೆ. ಗೀತಾತಾತ್ಪರ್ಯ 
ದಲ್ಲ ಒಂದು ಶ್ಲೋಕದಲ್ಲಿ ಈ ವಿಷಯ ತಿಳಿಸಲ್ಪಟ್ಟಿದೆ - 

ಹಿಂಸಾಹೇತುಶ್ಚಜೀವಸ್ಯ ಪರೇಣ ಪ್ರೇರ್ಯತೇ ಚ ಯತ್‌ । 

ಅವ್ಯಕ್ತಾದಿ ಶರೀರಂ ತು ತತ್‌ ಕ್ಷೇತ್ರಂ ಕ್ಷೀಯತೇತತ್ರ ಯತ್‌ ॥ 


ಕ್ಪೇ ೦ ಚಾಪಿ ಮಾಂ ಎದ್ದಿ ಸರ್ವಕ್ಷೇತ್ರೆ "ಹು ಭಾರತ | 


ತ್ರಜ್ಞ 
್ಷೇತ್ರಕ್ಷೇತ್ರ ಜ್ಞಯೋರ್ಜ್ಜಾನಂ. ಯತ್ತದ್‌ಜ್ಞಾನಂ ಮತಂ ಮಮ 113 |! 


ಅರ್ಥ- ಭರತಕುಲೋದ್ಧವನಾದ ಪಾರ್ಥ ! ಅವ್ಯಕ್ತಾದಿ ಸರ್ವಕ್ಷೇತ್ರವಿಷಯದಲ್ಲೂಅರಿವುಳ್ಳಿ 
ನನ್ನನ್ನೇ ಕ್ಷೇತ್ರ ಜ್ಞನೆಂದು ತಿಳಿ. 'ಕ್ಷತ್ರ ಕ್ಷೇತ್ರಜ್ಞರ ಜ್ಞಾನವೆಂಬುದು ಸರಿಯಾದ ಜ್ಞಾನವೆಂದು ನನ್ನ 
ಅಭಿಪ್ರಾ ಪಾಯ. 

ಜೀವಸ್ಯಾಪಿ ಕಿಂಚಿತ್‌ ಕ್ಷೇತ್ರಜ್ಞಾನಾತ್‌ ಸ ಕಿಂ ಕ್ಷೇತ್ರಜ್ಞ ಇತ್ಯತ ಆಹ- 

ಕ್ಷೇತ್ರಜ್ಞಂ ಚೇತಿ ॥ ಸರ್ವಕ್ಷೇತ್ರೇಷ್ಠವ್ಯಕ್ತಾದಿಷು ಕ್ಷೇತ್ರಜ್ಞಂ ತು ಮಾಂ ವಿದ್ಧಿ | ನ 

ಜೀವಮ್‌ । ಕ್ಷೇತ್ರಕ್ಷೇತ್ರಜ್ಞಯೋರ್ಯದ್‌ಜ್ಞಾನಂ ತದ್‌ಜ್ಞಾನಂ ಮಮ ಸಮ್ಯಗ್‌- 

ಜ್ಞಾನಂ ಮತಮಿತ್ಯರ್ಥಃ | ಅತ್ರ ಸರ್ವಕ್ಷೇತ್ರೇಷ್ಠಿತ್ಯುಕ್ತಿರಿದಂ ಶರೀರಮಿತ್ಯತ್ರ 

ಶರೀರಪದೋಕ್ತಾವ್ಯಕ್ತಾದೇಃ ಕ್ಲೀಯತೇಶತತ್ರೇಶ್ವರೇಣೇತಿ ವ್ಯತ್ಛತ್ತಾ ಕ್ಲೇತ್ರಪದ- 

ವಾಚ್ಛತ್ತಮಿತಿ ಸೂಚನಾಯ ॥ 3 ॥ 


ಅಧ್ಯಾಯ 13 709 


ಅನುವಾದ- ಜೀವನಿಗೂ ಕ್ಷೇತ್ರದ ಬಗ್ಗೆ ಅಲ್ಲಜ್ಞಾನವಿರುವುದರಿಂದ ಅವನು ಕ್ಷೇತ್ರ ಜ್ಞನೇನು? 
ಎಂಬ ಪ್ರಶ್ನೆಯೇಳುವುದರಿಂದ ಹೇಳುತ್ತಿದ್ದಾನೆ. "ಕ್ಷೇತ್ರ ಜ್ಞಂ ಚ' ಎಂಬುದಾಗಿ. ಸರ್ವಕ್ಷೇತ್ರೇಷು- 
ಅವ್ಯಕ್ತ ಮೊದಲಾದ ಕ್ಷೇತ್ರಗಳ ವಿಷಯದಲ್ಲಿ ಕ್ಷೇತ್ರ ಜ್ಞನನ್ನಾಗಿ ನನ್ನನ್ನೇ ತಿಳಿ. ಜೀವನನ್ನಲ್ಲ ಕ್ಷೇತ್ರ 
ಹಾಗೂ ಕ್ಷೇತ್ರಜ್ಞರ ಬಗೆಗಿನ ಏನು ಜ್ಞಾನವಿದೆ ಆ ಜ್ಞಾನವು ಸರಿಯಾದ ಜ್ಞಾನವೆಂದು ನನ್ನ 
ಅಭಿಪ್ರಾಯ ಎಂದು ಈ ಶ್ಲೋಕದ ಅರ್ಥ. ಇಲ್ಲಿ ಸರ್ವಕ್ಷೇತ್ರೇಷು ಎಂದು ಹೇಳಿದುದು 
(ಏಕೆಂದರೆ) "ಇದಂ ಶರೀರಮ್‌' ಎಂಬ ಶ್ಲೋಕದಲ್ಲಿಶರೀರ ಪದದಿಂದ ಹೇಳಲ್ಪಟ್ಟ ಅವ್ಯಕ್ತಾದಿ 
ಗಳು ಕ್ಷೀಯತೇ ಅತ್ರ ಈಶ್ಚರೇಣ- ಭಗವಂತನು ಇಲ್ಲಿ ವಾಸಿಸಿದ್ದಾನೆ' ಎಂಬ ವ್ಯತ್ಪಕ್ತಿಯಿಂದ 
ಕ್ಷೇತ್ರಪದದಿಂದ ವಾಚ್ಯಗಳಾಗಿವೆ ಎಂದು ಸೂಚಿಸುವುದಕ್ಕಾಗಿ. ॥। 3 ॥1 


ವಿವರಣೆ- "ಏತದ್‌ ಯೋವೇತ್ರಿ' ಎಂಬ ಹಿಂದಿನ ಶ್ಲೋಕದಲ್ಲಿ ಕ್ಷೇತ್ರವನ್ನು ತಿಳಿದ 
ಭಗವಂತನು ಕ್ಷೇತ್ರ ಜ್ಞನೆಂದು ಹೇಳಿ ಆಗಿದೆ. ಹಾಗಿದ್ದೂ 'ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ 'ಎಂದು 
ಹೇಳುದುದರ ಅಭಿಪ್ರಾಯವೇನೆಂದರೆ ಜೀವನಿಗೂ ಕ್ಷೇತ್ರದ ಬಗ್ಗೆ ಸ್ಪಲ್ಪ ಜ್ಞಾನವಿರುವುದರಿಂದ 
ಕ್ಷೇತ್ರ ಜ್ಞನೆಂಬ ಶಬ್ದದಿಂದ ಅವನನ್ನೂ ತೆಗೆದುಕೊಳ್ಳುವ ಪ್ರಸಂಗವಿರುವುದರಿಂದ ಅವನನ್ನು ವ್ಯಾವೃತ್ತಿ 
ಮಾಡಿ ಭಗವಂತನೇ ಕ್ಲೆ ತ್ರನೆಂದು ದೃಢಪಡಿಸುವುದು. ಹೀಗೆ ಭಗವಂತನೇ ಕ್ಲೆ ತ್ರ ಜ್ಞನೆಂದು 
ದೃಢಪಡಿಸುವ ಅಭಿಪ್ರಾಯವಿಲ್ಲವಾಗಿದ್ದರೆ ಹಿಂದಿನ ಶ್ಲೋಕದಲ್ಲೇ ಕ್ಷೇತ್ರವನ್ನು ತಿಳಿದ ಭಗವಂತನು 
ಕ್ಷೇತ್ರ ಜ್ಞನೆಂದು ಹೇಳಿರುವುದರಿಂದ ಮತ್ತೆ "ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ನಾನು ಕ್ಷೇತ್ರ ಜ್ಞನಂದು 
ತಿಳಿ ಎಂಬುದು ವ್ಯ ರ್ಥವಾಗುವುದು. 


"ಕ್ಷೇತ್ರ ಜ್ಞಂ ಚಾಪಿ ಮಾಂ ವಿದ್ದಿ' ಎಂದಷ್ಟೇ ಹೇಳಿದ್ದರೆ ಸಾಕಿತ್ತು. 'ಸರ್ವಕ್ಷೇತ್ರೇಷು' ಎಂದು 
ಹೇಳಿದುದು ಏಕೆಂದರೆ ಅವ್ಯಕ್ತಾದಿಗಳೂ ಕ್ಷೇತ್ರಗಳೇ ಆಗಿವೆಯೆಂದು ತಿಳಿಸುವುದಕ್ಕಾಗಿ. ಕ್ಷೇತ್ರ 
ವೆಂದರೆ ಭಗವದಾವಾಸಸ್ಥಾನವೆಂದರ್ಥ. "ಕ್ಲೀಯತೇ ವಸತಿ ಅತ್ರ ಭಗವಾನ್‌" ಎಂಬ ವ್ಯತ್ತತ್ತ 
ಯಿಂದ "ಸರ್ವಕೇತ್ರೇಷು ಸಿತಂ' "ಮಾಂ ಕೇತ್ರಜ್ಞಂ ವಿದಿ' ಎಂದು ಭಗವಂತನು ಸರ್ವಕೇತ್ರ 

ಆ ಈ ಗಿ ಎ ಯ 
ಗಳಲ್ಲಿ ಸ್ಥಿತನಾಗಿದ್ದಾನೆ ಎಂದುದರಿಂದ ಅವ್ಯಕ್ತಾದಿಗಳಲ್ಲಿ ಕ್ಷೇತ್ರಶಬ್ದವು ಅನ್ನರ್ಥವೆಂದು 
ತಿಳಿಯುತ್ತದೆ. 


ತತ್ತ್ಪೇತ್ರಂ ಯಚ್ಚ ಯಾದೃಕ್‌ ಚ ಯದ್ದಿಕಾರಿ ಯತಶ್ಚ ಯತ್‌ । 
ಸ ಚ ಯೋ ಯತಭಾವಶ ತತಮಾಸೇನ ಮೇ ಶಣು 11411 
ಅ್ರ ಚೂ ಲ 
ಅರ್ಥ- ಆ ಕ್ಷೇತ್ರ ಎಂಥದು? ಹೇಗಿದೆ ? ಅದರ ವಿಕಾರಗಳೇನು ? ಎಂಥವನಿಂದ ಅದರಲ್ಲಿ 


ಪ್ರವೃತ್ತಿ ? ಆ ಪ್ರವರ್ತಕ ಯಾರು? ಅವನ ಪ್ರಭಾವವೇನು ? ಈ ಎಲ್ಲವನ್ನೂ ಸಂಕ್ಷೇಪವಾಗಿ 
ನನ್ನಿಂದ ಕೇಳು. 


ಗೀತಾವಿವೃತಿ 


ಕ್ಷೇತ್ರಾ ದಿಸ್ವರೂಪಂ ವಕ್ತುಂ ಪ್ರತಿಜಾನೀತೇ- ತತ್‌ ಕ್ಷೇತ್ರಮಿತಿ ॥। ತತ್‌ ಕ್ಷೇತ್ರಂ 
ಯದ್‌ಭಗವನ್ನಿವಾಸಸ್ಥಾನತಯಾ ಕ್ಷೇತ್ರಪದೋಕ್ತಮ್‌ । ದೇಹದ್ದಾರಾ ಜೀವ- 
ಹಿಂಸಾಹೇತುತಯಾ ಈಶ್ವರಪ್ರೇರ್ಯತ್ನಹೇತುನಾ ಚ ಶರೀರಪದೇನ ಪ್ರಕೃತಂ 
ಅವ್ಯಕ್ತಾದಿ, ಯಚ್ಚ ಯತ್ಪ ರೂಪಂ ಯಾದೃಕ್‌ ಯತ್ನತಾರಂ ಯದಿಕಾರಿ | 
ಕರ್ಮಧಾರಯಾತ್‌ ಮತುಪ್‌ | ಯೇನ ವಿಕಾರೇಣ (ಸಂ) ಯುಕ್ತಮ್‌ | ಯತಃ 
ಯಾದೃಶಪ್ರವೃತ್ತನುಕೂಲಧರ್ಮ ಯುಕ್ತಾತ್ತುರುಷಾತ್‌ | ಯತ್‌ | ಇಣಃ 
ಶತ್ರಂತಂ ರೂಪಮ್‌ । ಗತಿಮತ್‌ । ಪ್ರವರ್ತತ ಇತಿ ಯಾವತ್‌ | ಸಚ ಪ್ರವರ್ತಕಃ 
ಯಃ ಯತ್ಸರೂಪಃ ಯತ್ಸಭಾವಃ ಯಾದೃಶಪ್ರವೃತ್ಯನುಕೂಲಧರ್ಮೇತರ- 
ಸಾಮರ್ಥ್ಯವಾನ್‌, ತತ್ನರ್ವಂ ಸಮಾಸೇನ ಸಂಕ್ಷೇಪೇಣ ಮೇ ಸಕಾಶಾತ್‌ಶೃಣು 
ಶ್ರುತ್ವಾ ನಿಷ್ಠಾಂ ಕುರು ॥। 4 ॥ 


ಅನುವಾದ- ಕ್ಷೇತ್ರಾದಿಗಳ ಸ್ವರೂಪವನ್ನು ಹೇಳುವುದಕ್ಕೆ ಪ್ರತಿಜ್ಞೆ" ಮಾಡುತ್ತಿದ್ದಾನೆ. "ತತ್‌ 
ಕ್ಷೇತ್ರಂ' ಎಂಬ ಶ್ಲೋಕದಲ್ಲಿ ತತ್‌ ಕ್ಷೇತ್ರಂ - ಏನೊಂದು ಭಗವಂತನ ನಿವಾಸಸ್ಥಾನವೆಂದು ಕ್ಷೇತ್ರ 
ಪದದಿಂದ ಹೇಳಲ್ಪಟ್ಟುದು. ದೇಹದ ಮೂಲಕ ಜೀವನಿಗೆ ಹಿಂಸಾ ಹೇತುವಾದ್ದರಿಂದ (ಶರ್‌ 
ಎಂದೂ) ಹಾಗೂ ಈಶ್ವರನಿಂದ ಪ್ರೇರಿಸಲ್ಪಡುವುದರಿಂದ (ಈರ ಎಂದೂ) ಶರೀರ ಪದದಿಂದ 
ಪ್ರಕೃತವಾದ ಅವ್ಯಕ್ತಾದಿಗಳು ಯತ್‌- ಯಾವ ಸ್ವರೂಪದವು? (ಹಾಗೂ) ಯಾದ್ಭಕ್‌- ಎಷ್ಟು 
ವಿಧವಾಗಿದೆ "ಯದ್ದಿಕಾರಿ' (ಎಂಬಲ್ಲಿ) ಕರ್ಮಧಾರಯವಾದ ಯದ್ದಿಕಾರ ಶಬ್ದದ ಮೇಲೆ 
ಮತುಬರ್ಥಪ್ರತ್ಯಯ ಬಂದಿದೆ. ಯಾವ ವಿಕಾರವುಳ್ಳದ್ದು? (ಎಂದರ್ಥ) ಯತಃ- ಎಂತಹ 
ಪ್ರವೃತ್ತಿಗೆ ಅನುಕೂಲವಾದ ಸಾಮರ್ಥ್ಯವುಳ್ಳ ಪುರುಷನಿಂದ "ಯತ್‌' ಇದು "ಇಣ್‌ ಗತೌ' 
ಧಾತುವಿನ ಶತೃಪ್ರತ್ಯಯಾಂತವಾದ ರೂಪ. ಗತಿಯುಳ್ಳದ್ದು (ಎಂದರ್ಥ) ಪ್ರವೃತ್ತಿ ಮಾಡುತ್ತದೆ 
ಎಂದು ಅಭಿಪ್ರಾಯ. ಸ ಚ- ಆ ಪ್ರವರ್ತಕನು, ಯಃ ಎಂಥ ಸ್ನರೂಪದವ ? ಯತ್‌ 
ಪ್ರಭಾವಃ- ಪ್ರವೃತ್ತಿಗೆ ಬೇಕಾದ ಸಾಮರ್ಥ್ಯಕ್ಕಿಂತ ಬೇರೆಯಾದ ಎಂತಹ ಸಾಮರ್ಥ್ಯವುಳ್ಳವ ? 
ತತ್‌- ಆ ಎಲ್ಲವನ್ನೂ , ಸಮಾಸೇನ- ಸಂಕ್ಷೇಪವಾಗಿ, ಮೇ- ನನ್ನ ದೆಸೆಯಿಂದ ಶೃಣು ಕೇಳಿ 
ಗಟ್ಟಿಮಾಡಿಕೋ. ॥1 4 ॥ 


ವಿವರಣೆ- "ಯದ್ದಿಕಾರಿ' ಎಂಬ ಶಬ್ದಕ್ಕೆ ಸಾಮಾನ್ಯವಾಗಿ ಯಾವುದರ ವಿಕಾರವೆಂಬ ಅರ್ಥ 
ಹೇಳುತ್ತದೆ. ಇಲ್ಲಿಬೇಕಾದ ಅರ್ಥ ಯಾವ ವಿಕಾರವುಳ್ಳದ್ದು? ಎಂಬುದು. ಅದಕ್ಕಾಗಿ ಯದ್ದಿಕಾರಿ 


1.ಯಾವುದೇ ವಿಷಯವನ್ನು ಹೇಳಲು ಪ್ರಾರಂಭಿಸುವಾಗ “ನಾನು ಇದೀಗ ಇಂಥಹ 
ವಿಷಯವನ್ನು ಹೇಳುತ್ತೇನೆ 'ಎಂಬ ಪೀಠಿಕಾವಾಕ್ಯವನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ "ಪ್ರತಿಷ್ಞೆ' 
ಎನ್ನಲಾಗುತ್ತದೆ. "ಸೂತ್ರಾರ್ಥ ಉಚ್ಯತೇ' ಎಂಬ ಆಚಾರ್ಯರ ಮಾತು ಪ್ರತಿಜ್ಞೆ. 


ಅಧ್ಯಾಯ 13 711 


ಎಂಬಲ್ಲಿ "ಯಸ್ಯ ವಿಕಾರಿ' ಎಂಬ 'ಷಷ್ಟೀ' ತತ್ಪುರುಷವನ್ನು ಮಾಡದೇ "ಯಶ್ಚಾಸಾ ವಿಕಾರಶ್ವ 
ಎಂಬ ಕರ್ಮಧಾರಯಸಮಾಸವನ್ನು ಮಾಡಬೇಕು . "ಯದ್ವಿಕಾರ' ಎಂಬ ಕರ್ಮಧಾರಯದ 
ಮೇಲೆ ಅದು ಉಳ್ಳದ್ದು ಎಂಬ ಅರ್ಥದ ಮತುಬರ್ಥಕ "ಇನಿ' ಪ್ರತ್ಯಯವನ್ನು ಮಾಡಿದಾಗ 
ಯದ್ವಿಕಾರಿಯೆಂಬ ಶಬ್ದ ಯಾವ ವಿಕಾರದಿಂದ ಕೂಡಿರುವಂಥದು ? ಎಂಬ ಅರ್ಥವನ್ನು 
ನೀಡುತದೆ. 


ಯತಶ್ಚ ಯತ್‌ ಎಂಬಲ್ಲಿರುವ "ಯತ್‌' ಶಬ್ದವು "ಯದ್‌' ಎಂಬ ಶಬ್ದದ ರೂಪವಲ್ಲ, 
ಅದು “ಇಣ್‌ ಗತೌ' ಧಾತುವಿನ ಶತೃಪ್ರತ್ಯಯಾಂತವಾದ ರೂಪ. 'ಇಣ್‌ ' ಧಾತುವಿಗೆ ಗತಿಯೆಂಬ 
ಅರ್ಥವಿರುವುದರಿಂದ "ಯತ್‌' ಎಂದರೆ ಗತಿಯುಳ್ಳದ್ದು ಪ್ರವೃತ್ತಿಯುಳ್ಳದ್ದುಎಂಬ ಅರ್ಥವು 
ಸುರಿಸಿದೆ. 


ಯಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್‌ । 
ಬ್ರಹ್ಮಸೂತ್ರಪದೈಶ್ಸೈವ ಹೇತುಮದ್ಭಿರ್ವಿನಿಶ್ಚಿತಂ 11 5 ॥| 


ಅರ್ಥ- ಈ ಕ್ಷೇತ್ರ ಸ್ವರೂಪವು ಯಷಿಗಳಿಂದ ಬಹುಬಗೆಯಿಂದ ಹೇಳಲ್ಪಟ್ಟಿದೆ. ನಾನಾ 
ಲ್ಕ 
ವೇದಗಳಿಂದಲೂ ಪ್ರತ್ಯೇಕವಾಗಿ ವರ್ಣಿಸಲ್ಪಟ್ಟಿದೆ. ಯುಕ್ತಿಗಳಿಂದ ಕೂಡಿದ ಬ್ರಹ್ಮಸೂತ್ರಪದ 
ಗಳಿಂದಲೂ ನಿರ್ಣೀತವಾಗಿದೆ. (ಅಂಥದ್ದನ್ನು ಕೇಳು) 


ಶ್ರೋತೃವಿಶ್ಠಾಸಜನನಾಯ ಉಚ್ಯಮಾನಂ ಪ್ರಾಮಾಣಕಮಿತ್ಯಾಹ- ಯಷಿಭಿ- 

ರಿತಿ ॥ ತದಿತ್ಯನುಷಜ್ಯತೇ । ಯತ್‌ಶೃಣ್ಣಿತ್ಯುಕ್ತಂ ಕ್ಷೇತ್ರಾದಿಸ್ವರೂಪಂ ತದ್‌- 

ಯಷಿಭಿರ್ಬಹುಧಾ ಗೀತಮ್‌ ಟ ಗೈ ಶಬ್ಬೇ | ಉಕ್ತಮಿತೃರ್ಥಃ ವಿವಿಧೈಃ 

ಛಂದೋಭಿರ್ವೇದೈ:ಃ । ಪ್ರತ್ಯೇಕಂ ಗೀತಮಿತಿ ಸರ್ವತ್ರಾನುಷಜ್ಯತೇ | ಹೇತುಮದ್ದಿಃ 

ನ್ಯಾಯೋಪೇತೈಃ ಬ್ರಹ್ಮಸೂತ್ರಪದೈಶ್ಚವಿನಿಶ್ಚಿತಮೇವ ಶೃಣ್ಣಿತ್ಯನ್ನಯಸಃ ॥1 5 ॥1 

ಅನುವಾದ- ಶ್ರೋತೃಗಳಿಗೆ ವಿಶ್ವಾಸವನ್ನು ಹುಟ್ಟಿಸುವುದಕ್ಕಾಗಿ ಹೇಳುತ್ತಿರುವ ವಿಷಯ 
ಪ್ರಾಮಾಣಿಕವಾಗಿದೆಯೆನ್ನುತ್ತಿದ್ದಾನೆ. "ಯಷಿಭಿಃ' ಎಂಬ ಶ್ಲೋಕದಿಂದ. 

"ತತ್‌' ಎಂಬುದನ್ನು ("ತತ್‌ ಸಮಾಸೇನ ಮೇ ಶೃಣು' ಎಂಬ ಹಿಂದಿನ ಶ್ಲೋಕದಿಂದ) 
ಅನುಷಂಗ " ಮಾಡಿಕೊಳ್ಳಬೇಕು. ಶೃಣು ಎಂದು ಹೇಳಲ್ಪಟ್ಟ ಯಾವ ಕ್ಷೇತ್ರಾದಿ ಸ್ಹರೂಪವಿದೆ 


1. ವಾಕ್ಕಾಂತರದ ಪದಗಳೊಡನೆ ಸಂಬಂಧಕ್ಕೆ ಅನುಷಂಗವೆಂದು ಹೆಸರು. ಹಿಂದಿನ 
ವಾಕ್ಯಾಂತರದ ಪದಗಳನ್ನು ಪ್ರಕೃತ ಇಟ್ಟುಕೊಳ್ಳುವುದನ್ನು ಅನುಷಂಗವೆಂದು ವ್ಯವಹರಿಸಲಾಗುತ್ತದೆ. 


712 ಗೀತಾವಿವೃತಿ 


ಅದು ಖುಷಿಗಳಿಂದ ಹಲವು ಬಗೆಯಿಂದ ಗೀತಂ ಇದು "ಗೈ ಶಬ್ದೇ' ಎಂಬ ಧಾತುವಿನ ರೂಪ. 
ಹೇಳಲ್ಪಟ್ಟಿದೆಯೆಂದರ್ಥ. ವಿವಿಧಗಳಾದ ಛಂದೋಭಿಃ ಎ - ವೇದಗಳಿಂದ. ಗೀತಂ ಎಂಬುದನ್ನು 
ಪ್ರತಿಬಾರಿಯೂ ಎಲ್ಲೆಡೆ ಸಂಬಂಧವಿಟ್ಟುಕೊಳ್ಳಬೇಕು. ಹೇತುಮದ್ದೀ- ನ್ಯಾ ಯದಿಂದ ಕೂಡಿರುವ 

ಬ್ರಹ್ಮಸೂತ್ರದ ಪದಗಳಿಂದ ನಿರ್ಣೀತವಾಗಿಯೇ ಹೇಳಲಟ್ಟಿರುವ ಕ್ಷೇತ್ರಾ ದಿಸ್ವರೂಪದ ಬಗ್ಗೆ ಕೇಳು 
ಎಂದು ಅನ್ವಯ. 115 ॥ 


ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ! 
ಇಂದ್ರಿಯಾಣಿ ದಶೈಕಂ ಚ ಪಂಚ ಚೇಂದ್ರಿಯಗೋಚರಾಃ 11 6 ॥ 


ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ | 
ಏತತ್‌ಕ್ಟೇತ್ರಂ ಸಮಾಸೇನ ಸವಿಕಾರಮುದಾಹೃತಮ್‌ 11 7 1 


ಅರ್ಥ- ಪಂಚಮಹಾಭೂತಗಳು ಅಹಂಕಾರತತ್ವ ಮಹತ್ತತ್ವ ಅವ್ಯಕ್ತತತ್ವ ಹನ್ನೊಂದು 
ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗೋಚರಗಳಾದ ಶಬ್ದಾದಿ ಪಂಚವಿಷಯಗಳು, (ಇವು 
ಕ್ಷೇತ್ರ) ಇಚ್ಛೆ, ದ್ವೇಷ, ಸುಖ, ದುಃಖ, ಶರೀರ, ಮನೋವ್ಯಾಪ್ತಿ ಹಾಗೂ ಧೈರ್ಯ ಇವು ವಿಕಾರ 
ಸಹಿತವಾದ ಕ್ಷೇತ್ರ. ಸಂಕ್ಷೇಪವಾಗಿ ಹೇಳಿದ್ದೇನೆ. 


ಕ್ಷೇತ್ರಂ ಯಚ್ಚ ಯಾದೃಕ್‌ ಚ ತಚ್ಚು ಣಿತಿ ಪ್ರತಿಜ್ಞಾತಮಾಹ- ಮಹಾ- 
ಭೂತಾನೀತಿ ॥ ಪಂಚಮಹಾಭೂತಾನಿ । ಮಹತ್ತತ್ತಮಪ್ಯಹಂಕಾರಶಬ್ದೇನ 
ಗೃಹ್ಯತೇ | ಬುದ್ದಿರಂತಃಕರಣವಿಶೇಷಃ | ಅವ್ಯಕ್ತಂ ತ್ರಿಗುಣಾತ್ಮಕಂ ಪ್ರಧಾನಮ್‌ । 
“ಇಂದ್ರಿಯಾಣಿ ದಶೈಕಂ ಚ' ಇತಿ ಜ್ಞಾನೇಂದ್ರಿಯಮನೋಭೇದೇನೈಕಾ- 
ದಶೇಂದ್ರಿಯಾಣಿ । ಇಂದ್ರಿಯಗೋಚರಾಃ ಶ್ರೋತ್ರಾದಿ ವಿಷಯಾಃ ಶಬ್ದಾದ್ಯಾಃ 


ಪಂಚ ಚ । ಏತತ್‌ಕ್ಷೇತ್ರಂ ಸಮಾಸೇನ ಸಂಕ್ಷೇಪೇಣ ಮಹಾಭೂತತ್ಲಾದಿ- 
ಪ್ರಕಾರೋಪೇತಮುದಾಹೃತಮಿತ್ಯನ್ನಯಃ ॥ 6 ॥ 


ಕೇತ್ರ ಹಾಗೂ ಕೇತ್ರವಿಕಾರಗಳು 
ah ah 


ಅನುವಾದ- ಕ್ಷೇತ್ರ ಸ್ವರೂಪವೇನು ? ಹಾಗೂ ಅದರ ವಿಕಾರಗಳೇನು ? ಅದನ್ನು ಹೇಳುತ್ತೇನೆ 
ಕೇಳು ಎಂದು ಪ್ರತಿಜ್ಞೆ ಮಾಡಿದುದನ್ನು ಈಗ ಹೇಳುತ್ತಿದ್ದಾನೆ. ಮಹಾಭೂತಾನಿ ಎಂಬ 
ಶ್ಲೋಕದಲ್ಲಿ ಮಹಾಭೂತಾನಿ: ಐದು ಮಹಾಭೂತಗಳು (ಭೂಮಿ, ನೀರು, ಬೆಂಕಿ, ಗಾಳಿ, 
ಆಕಾಶಗಳು) ಅಹಂಕಾರ ಎಂಬ ಶಬ್ದದಿಂದ ಮಹತ್ತತ್ನವನ್ನೂ ಗ್ರಹಿಸಬೇಕು. ಬುದ್ದಿ ಯೆಂಬುದು 


ಅಧ್ಯಾಯ 13 713 


ಅಂತಃಕರಣದ ಪ್ರಭೇದ". ಅವ್ಯಕ್ತವೆಂದರೆ ಸತ್ವರಜಸ್ತಮೋಗುಣಾತ್ಮಕವಾದ ಪ್ರಕೃತಿ. ಇಂದ್ರಿಯಾಣಿ 
ದಶ್ಯೈಕಂ ಚ ಎಂಬುದಾಗಿ ಜ್ಞಾನೇಂದ್ರಿಯ ಐದು, ಕರ್ಮೇಂದ್ರಿಯ ಐದು, ಹಾಗೂ ಮನಸ್ಸು 
ಎಂಬ ಹನ್ನೊಂದು ಇಂದ್ರಿಯಗಳು. ಇಂದ್ರಿಯಗೋಚರಾಃ- ಶ್ರೋತ್ರ ಮೊದಲಾದ ಐದು 
ಇಂದ್ರಿಯಗಳಿಗೆ ವಿಷಯಗಳೆನಿಸಿದ ಶಬ್ದ ಮೊದಲಾದ (ಶಬ್ದ, ಸ್ಪರ್ಶ, ರೂಪ,ರಸ,ಗಂಧ) 
ಐದು. ಏತತ್‌ಕ್ಷೇತ್ರಂ- ಈ ಕ್ಷೇತ್ರವು, ಸಮಾಸೇನ- ಸಂಕ್ಷೇಪವಾಗಿ ಮಹಾಭೂತತ್ವ ಮೊದಲಾದ 
ಪ್ರಕಾರಗಳಿಂದ ಕೂಡಿದ್ದಾಗಿ ಹೇಳಲ್ಪಟ್ಟಿದೆ ಎಂದು (ಮುಂದಿನ ಶ್ಲೋಕದೊಂದಿಗೆ) ಅನ್ನಯ. 
Il 6 11 


ಕ್ಷೇತ್ರಂ ಯದ್ದಿಕಾರೀತಿ ಪ್ರತಿಜ್ಞಾತಕ್ಷೇತ್ರವಿಕಾರಮಾಹ- ಇಚ್ಛೇತಿ ॥ ಸಂಘಾತೋ 
ದೇಹಃ । ಚೇತನಾ ಚೇತಸೋ ವ್ಯಾಪ್ತಿಃ | ಧೃತಿರ್ಧೈರ್ಯಮ್‌ । ಏತತ್‌ ಪ್ರಾಗುಕ್ತಂ 
ಕೇತ, ಇಚಾದಿವಿಕಾರೋಪೇತಂ ಸಂಕೇಪೇಣೋಕಮಿತರ್ಥ:ಃ । 
ಊ ಲ 5 ಎಂ ಜೆ 


ಅನುವಾದ- “ಕ್ಷೇತ್ರವು ಯಾವ ಎಕಾರವುಳ್ಳದ್ದೋ' ಎಂದು ಪ್ರತಿಜ್ಞೆ ಮಾಡಿದ ಕ್ಷೇತ್ರ ವಿಕಾರ 
ಗಳನ್ನು ಹೇಳುತ್ತಿದ್ದಾನೆ. "ಇಚ್ಚಾದ್ದೇಷಃ' ಎಂಬ ಶ್ಲೋಕದಲ್ಲಿ ಸಂಘಾತ= ದೇಹ. ಚೇತನಾ: 
೨ ದ 
ಮನಸ್ಸಿನ ವ್ಯಾಪ್ತಿ (ಹರಿವು) ಧೃತಿ: ಧೈರ್ಯ. ಹಿಂದೆ ಹೇಳಿದ ಈ ಕ್ಷೇತ್ರವು ಇಚ್ಛೆ ಮೊದಲಾದ 
ಎಕಾರದ ಜೊತೆಗೆ ಸಂಕ್ಷೇಪವಾಗಿ ಹೇಳಲ್ಪಟ್ಟಿದೆ ಎಂದು ಶ್ಲೋಕದ ಅರ್ಥ. 


ಕೇತ್ರ ಹಾಗೂ ಕೇತ್ರವಿಕಾರಗಳ ಅಭಿಮಾನಿಶಕ್ತಿಗಳು 
ಲಿ. eh 


ಮಹಾಭೂತಾದಿಕ್ಷೇತ್ರಾಭಿಮಾನಿನಃ ತದ್ದಿಕಾರೇಚ್ಛಾದ್ಯಭಿಮಾನಿನಶ್ಲಾವಶ್ಯಂ 
ಜ್ಞೇಯತ್ನಾದುಚ್ಯಂತೇ | ಆಕಾಶಾಭಿಮಾನೀ ವಿಫ್ನೇಶಃ | ವಾಯುಮಾನೀ 
ಮುಖ್ಯವಾಯುಜೋ ಮರೀಚಿನಾಮಾ । ಅಗ್ನಿಮಾನೀ ವಹ್ನಿಃ | ಅಬಭಿಮಾನೀ 
ವರುಣಃ | ಭೂಮಿಮಾನಿನೀ ಧರಾದೇವೀ ॥ 


ಅನುವಾದ - ಮಹಾಭೂತ ಮೊದಲಾದ ಕ್ಷೇತ್ರದ ಅಭಿಮಾನಿ ದೇವತೆಗಳನ್ನು ಹಾಗೂ 
ಕ್ಷೇತ್ರದ ವಿಕಾರಗಳಾದ ಇಚ್ಛಾ, ದ್ವೇಷ ಮೊದಲಾದವುಗಳ ಅಭಿಮಾನಿಗಳನ್ನು ಅವಶ್ಯ ತಿಳಿಯ 
ಬೇಕಿರುವುದರಿಂದ ಹೇಳುತ್ತೇವೆ. ಆಕಾಶಕ್ಕೆ ಅಭಿಮಾನಿ ವಿಫ್ನೇಶನಾದ ಗಣಪತಿ. ವಾಯುವಿಗೆ 


1. ಬಾಹ್ಯಕರಣವು ಐದು ಇರುವಂತೆ ಅಂತಃಕರಣವೂ ನಾಲ್ಕು. ಮನಸ್ಸು ಬುದ್ಧಿ, ಅಹಂಕಾರ 
ಹಾಗೂ ಚಿತ್ತ. ಮನಸಿನದು ಸಂಶಯವುಂಟುಮಾಡುವ ಕೆಲಸ. ಬುದ್ಧಿ ನಿಶ್ಚಯಿಸುವಂಥದು. 
ಅಹಂಕಾರ ಕರ್ತೃತ್ವಪ್ರಜ್ಞೆಯನ್ನುಂಟುಮಾಡಿದರೆ ಚಿತ್ರವು ಸ್ಮೃತಿ ಹೇತುವಾಗಿದೆ. ಆದ್ದರಿಂದ ಬುದ್ಧಿಯು 
ಅಂತಃಕರಣದ ಒಂದು ಪ್ರಭೇದ. 


714 ಗೀತಾವಿವೃತಿ 


ಅಭಿಮಾನಿ ಮುಖ್ಯಪ್ರಾಣನ ಮಗನಾದ ಮರೀಚಿಯೆಂಬುವವ. ಅಗ್ನಿಗೆ ಅಭಿಮಾನಿ ವಹ್ನಿ. 
(ಅಗ್ನಿ; ಪುರುಷ) ಹು ಅಭಿಮಾನಿ ವರುಣ. ಭೂಮಿಗೆ ಅಭಿಮಾನಿನಿ ದರಾದೇವಿ. 


ಅಹಂಕಾರಃ ಶಿವಃ । ಮಹಾನ್‌ಬ್ರಹ್ಮಾ | ಬುದ್ದಿರುಮಾ | ಅವ್ಯಕ್ತಂ ಶ್ರೀದೇವೀ | 
ಇಂದ್ರಿಯೇಷು ಮನೋರಭಿಮಾನಿನಃ ಸಂದೇಂದ್ರಾ ನಿರುದ್ಧಾಃ । ಶ್ರೋತ್ರಂ 
ಚಂದ್ರಃ ತಕ್‌ ವಾಯುಸುತೋ ಮರುತ್‌ | ಚಕ್ಷುಃ ಸೂರ್ಯಃ | ಜಿಹ್ಹಾ ವರುಣಸ್ಯ 
ರೂಪಾಂತರಮ್‌ | ಘ್ರಾಣಮಶ್ಚಿನೌ । ವಾಗಗ್ಗಿಃ 1 ಹಸೌ ವಾಯುಸುತೌ 
ಮರುತೌ | ಪಾದೌ ತು ವಿಷ್ಣುನಾವಿಷ್ಟ್‌ ಶಚೀಸುತೌ ಯಜ್ಞಶಂಭುನಾಮಕೌ | 
ಪಾಯುರ್ಯಮಃ । ಉಪಸ್ಥಃ ಶಿವಃ ಮನುಶ್ಚ 1 ಇಂದ್ರಿಯಗೋಚರೇಷು 
ಶಬ್ದಸರ್ಶರೂಪರಸಗಂಧಾಭಿಮಾನಿನಃ ಶಿವಪುತ್ರಾಃ ಪಂಚ ಜ್ಛೇಯಾಃ। ವಿಕಾರೇಷು 
ಇಚ್ಛಾ ಶ್ರೀರ್ಭಾರತೀ ಚ 1 ದ್ವೇಷದುಃಖಾಭಿಮಾನಿನೌ ಕಲಿದ್ದಾಪರೌ | ಸುಖಂ 
ಮುಖ್ಯವಾಯುಃ । 


ಅನುವಾದ- ಅಹಂಕಾರಾಭಿಮಾನಿ ರುದ್ರ. ಮಹತ್ತತ್ಸಕ್ಕೆ ಬ್ರಹ್ಮಾ. ಬುದ್ಧಿತತ್ಸಕ್ಕೆ ಉಮಾದೇವಿ. 
ಅವ್ಯಕ್ತತತ್ವಕ್ಕೆ ಶ್ರೀದೇವಿ (ಲಕ್ಷ್ಮೀದೇವಿ). ಇಂದ್ರಿಯಗಳಲ್ಲಿ ಮನಸ್ಸಿಗೆ ಅಭಿಮಾನಿಗಳು ಸ್ಕಂದ, 
ಇಂದ್ರ ಹಾಗೂ ಅನಿರುದ್ಧ. (ಕಾಮನ ಮಗ) ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿ ಚಂದ್ರ. 
ತ್ನಗಿಂದ್ರಿಯಕ್ಕೆ ವಾಯುಸುತನಾದ ಮರುತ್‌. ಚಕ್ಷುರಿಂದ್ರಿಯಕ್ಕೆ ಸೂರ್ಯ. ಜಿಹ್ನೆಗೆ 
(ರಸನೇಂದ್ರಿಯಕ್ಕೆ ವರುಣನ ಮತ್ತೊಂದು ರೂಪ. ಫ್ರಾಣೇಂದ್ರಿಯಕ್ಕೆ ಅಶ್ವಿನೀದೇವತೆಗಳು. 
ವಾಗಿಂದ್ರಿಯಕ್ಕೆ ಅಗ್ನಿ. ಹಸ್ತಗಳಿಗೆ ವಾಯುಸುತರಾದ ಇಬ್ಬರು ಮರುತ್‌ಗಳು. ಪಾದಗಳಿಗೆ 
ವಿಷ್ಣುವಿನಿಂದ ಆವಿಷ್ಠರಾದ ಯಜ್ಞ ಹಾಗೂ ಶಂಭು ಎಂಬ ಶಚಿಯ ಮಕ್ಕಳಿಬ್ಬರು. ಪಾಯು (ಮಲ 
ವಿಸರ್ಜನೇಂದ್ರಿಯ)ವಿಗೆ ಯಮ. ಉಪಸ್ಥ (ಜನನೇಂದ್ರಿಯಗಕ್ಕೆ ಶಿವ ಹಾಗೂ ಮನು. ಇಂದ್ರಿಯ 
ವಿಷಯಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಗೆ ಅಭಿಮಾನಿಗಳು ಶಿವಪುತ್ರರಾದ ಐವರು 
ಎಂದು ತಿಳಿಯಬೇಕು. ಕ್ಷೇತ್ರದ ವಿಕಾರಗಳಲ್ಲಿ ಇಚ್ಛೆಗೆ ಅಭಿಮಾನಿನಿಯರು ಶ್ರೀದೇವಿ ಹಾಗೂ 
ಭಾರತೀದೇವಿ. ದ್ವೇಷ ಹಾಗೂ ದುಃಖಕ್ಕೆ ಅಭಿಮಾನಿಗಳು ಕ್ರಮವಾಗಿ ಕಲಿ ಹಾಗೂ ದ್ವಾಪರ. 
ಸುಖಕ್ಕೆ ಮುಖ್ಯವಾಯು. 


ಧೃತಿಃ ಸರಸ್ಪತೀಭಾರತೀ ಚ । ಚೇತನಾ ಶ್ರೀಃ | ಸಂಘಾತಮಾನಿನೋಶನ್ಯೇ 
ಚೇತನಾ: ಜ್ಲೇಯಾಃ । ಅಭಿಮಾನಿನಾಂ ಪ್ರಾಗುಕ್ತವ್ಯತ್ತತ್ಯಾ ಭಗವನ್ನಿವಾಸತ್ವಾ- 
ದೇವ ಕೇತ್ರನಾಮತಮ್‌ । ಕ್ಷೇತ್ರವಿಕಾರತ್ತಮಷಿ ಮಹದಾದಿಭ್ಯೋಠತಿಶಯೇನ 
ಆಪಿ ದವ ಆಪಿ ಯ ಬೆ 
ವಿಕಾರತಯಾ ಸ್ಥಿತತ್ಹಾದಿತಿ ಜ್ಞೇಯಮ್‌ ॥। 7 ॥ 


ಅಧ್ಯಾಯ 13 715 


ಅನುವಾದ- ಧೃತಿಗೆ, ಧ್ಭರ್ಯಕ್ಕೆ ಸರಸ್ವ್ಪತೀ,ಭಾರತೀದೇವಿಯರು. ಚೇತನಾ ಎನಿಸಿದ 
ಚಿತ್ರವ್ಯಾಪ್ತಿಗೆ ಶ್ರೀದೇವಿ. ಸಂಘಾತವೆನಿಸಿದ ದೇಹಕ್ಕೆ ಅಭಿಮಾನಿಗಳು ಬೇರೆ ಚೇತನಗಳೆಂದು 
ತಿಳಿಯಬೇಕು. ಈ ಅಭಿಮಾನಿದೇವತೆಗಳಿಗೆ ಹಿಂದೆ ಹೇಳಿದ ವ್ರೃತ್ತಕ್ತಿಯಿಂದ (ಕ್ಲೀಯತೇ 
ಸ್ಲೀಯತೇ ಭಗವತಾ ಅತ್ರ) ಭಗವಂತನ ನಿವಾಸವಾದುದರಿಂದಲೇ ಕ್ಷೇತ್ರವೆಂಬ ಹೆಸರು. 
ಇಚ್ಚಾದಿಗಳು ಮಹತ್ವ್ತತ್ವಾದಿಗಳಿಗಿಂತ ಅತಿಶಯಿತವಾಗಿ ವಿಕಾರವಾಗಿ ಇರುವುದರಿಂದ ಕ್ಷೇತ್ರದ 
ವಿಕಾರಗಳೆಂದು ಕರೆಸಿಕೊಂಡಿವೆ ಎಂದು ತಿಳಿಯಬೇಕು. 117 ॥| 


ಅಮಾನಿತ್ತಮದಂಭಿತ್ತಮಹಿಂಸಾ ಕ್ಲಾಂತಿರಾರ್ಜವಮ್‌ I 
ಆಚಾರ್ಯೋಪಾಸನಂ ಶೌಚಂಸ್ಥೆ ರ್ಯಮಾತ್ನವಿನಿಗ್ರಹಃ 11 8 1 


ಅರ್ಥ- ತನ್ನ ಹೆಗ್ಗಳಿಕೆಯನ್ನು ಹೇಳಿಕೊಳ್ಳದಿರುವುದು. ದಂಭ ಬಿಡುವುದು, ಅಹಿಂಸೆ, 
ಸಹಿಷ್ಣುತೆ, ಪ್ರಾಮಾಣಿಕತೆ, ಜ್ಞಾನಿಗಳ ಸೇವೆ, ಶೌಚ, ಸ್ವಧರ್ಮದಲ್ಲಿ ದೃಢತೆ, ಮನೋನಿಗ್ರಹ. 
(ಇವೆಲ್ಲವೂ ಜ್ಞಾನಸಾಧನಗಳು) 


ದೇವನ ದರ್ಶನಕ್ಕೆ ಇಪ್ಪತ್ತು ದಾರಿಗಳು 


ಏವಂ ಪ್ರತಿಜ್ಞಾತಾರ್ಥಷಟ್ಯಮಧ್ಯೇ ಯಚ್ಚ ಯಾದೃಕ್ಚ ಯದ್ದಿಕಾರೀತಿ ತ್ರಯ- 

ಮುಕ್ತ್ವಾ ಯತಶ್ಚ ಯದಿತಿ (ಅಗ್ರೇ) ವಕ್ಷ ನ್‌ ತತಃ ಪ್ರಾಕ್‌ ಸ ಚ ಯೋ 

ಯತ್ಪಭಾವಶ್ಚೇತಿ ಪ್ರತಿಜ್ಞಾತಾರ್ಥದ್ದಯಂ "ಜ್ಞೇಯಂ ಯತ್ತತ್‌' ಇತ್ಯಾದಿನಾ ವಕ್ತುಂ 

ನ ಯಾದೃಶತಾದೃಶೇನ ಶ್ರವಣೇನ ತದನುಭವಾರೂಢಂ ಭವತೀತಿ ಭಾವೇನ 

ವಕ್ಷ 2ಮಾಣಜ್ಜೆ( €ಯದ್ದಃ ಯಭೂತಭಗವದ್‌ಜ್ಞಾಃ ನಸ್ಯ ಸಾಧನಾನ್ಯಾಹ- ಅಮಾನಿತ್ವ- 

ಮಿತ್ಯಾದಿಪಂಚಕೇನ ॥ 

ಅನುವಾದ- ಈ ರೀತಿ ಪ್ರತಿಜ್ಞಾತವಾದ ಆರು ವಿಷಯಗಳ ಮಧ್ಯದಲ್ಲಿ ಕ್ಷೇತ್ರದ ಸ್ವರೂಪ 
ವೆಂಥದು ? ಪ್ರಕಾರಗಳೆಂಥವು ? ಅದರ ವಿಕಾರಗಳಾವುವು ? ಎಂಬ ಮೂರನ್ನು ನಿರೂಪಿಸಿ 
ಯಾರಿಂದ ಪ್ರವೃತ್ತಿ ? ಎಂಬುದವನ್ನು ಮುಂದೆ ಹೇಳಲಿರುವವನಾಗಿ ಅದಕ್ಕೆ ಮೊದಲು 
ಪ್ರವರ್ತಕನಾರು ? ಅವನ ಸಾಮರ್ಥ್ಯವೇನು ? ಎಂಬ ಪ್ರತಿಜ್ಞಾತವಾದ ಎರಡು ವಿಷಯಗಳನ್ನು 
'ಜ್ಲೇಯಂ ಯತ್ತತ್‌ ಪ್ರವಕ್ಷ್ಯಾಮಿ' (13-18) ಎಂಬಿತ್ಯಾದಿ ಶ್ಲೋಕಗಳಿಂದ ಹೇಳಲು 
ಅಂತಿಂಥಾ ಶ್ರವಣದಿಂದ ಅದು ಅನುಭವದಲ್ಲಿ ನೆಲೆಗೊಳ್ಳದು ಎಂಬ ಅಭಿಪ್ರಾಯದಿಂದ 
ಹೇಳಲಿರುವ ಎರಡು ಜ್ಞೇಯಗಳೆನಿಸಿದ ಭಗವಂತನ ಜ್ಞಾನಕ್ಕೆ ಸಾಧನಗಳನ್ನು ಹೇಳುತ್ತಿದ್ದಾನೆ 
'ಅಮಾನಿತ್ತಂ' ಮೊದಲಾದ ಐದು ಶ್ಲೋಕಗಳಿಂದ. 


ಹ್‌ ಗೀತಾವಿವೃತಿ 


ಅಮಾನಿತ್ತಮಾತ್ಸನಃ ಶ್ಲಾಘನರಾಹಿತ್ಯಮ್‌ । ಆತ್ಮಾಲ್ಲತ್ತಂ ಜ್ಞಾತ್ಪಾರಪಿ ಮಹತ್ತ್ಮ- 
ಪ್ರದರ್ಶನಂ ದಂಭಃ ! ತದ್ರಾಹಿತ್ಯಮದಂಭಿತ್ತಮ್‌ । ಕ್ರಾಂತಿಃ ಸಹಿಷ್ಣುತ್ತಮ್‌ | 
ಆರ್ಜವಂ ಸನ್ಮಾರ್ಗೇ ಮನೋವಾಕ್ಕಾಯಕರ್ಮಣಾಮವೈಪರೀತ್ಯಮ್‌ 
ಆಚಾರ್ಯೋಪಾಸನಂ ಜ್ಞಾನಿನಾಂ ಸೇವಾ | ಶೌಚಂ ಬಾಹ್ಯಾಂತರಶುದ್ದಿ; 
"ಶೌಚಂ ತು ದ್ಲಿವಿಧಂ ಪ್ರೋಕ್ತಂ ಬಾಹ್ಯಮಾಭ್ಯಂತರಂ ತಥಾ | ಮೃಜ್ಜಲಾಭ್ಯಾಂ 
ಸ್ಮೃತಂ ಬಾಹ್ಯಂ ಭಾವಶುದ್ಧಿಸ್ತಥಾ55ಂತರಮ್‌' ಇತಿ ಸ್ಕೃತೇಃ 1 ಸ್ಟೈರ್ಯಂ 
ಭಯಾದಿನಾ ಸ್ಧಧರ್ಮಾದಚಲನಮ್‌ । ಆತ್ಮವಿನಿಗ್ರಹಃ ವಿಶೇಷೇಣ ಮನಸೋ 
ನಿಯಮನಮ್‌ ॥ 8 ॥ 


ಅನುವಾದ- "ಅಮಾನಿತ್ತ' ತನ್ನ ಹೆಗ್ಗಳಿಕೆಯನ್ನು ತಾನೇ ಹೊಗಳಿಕೊಳ್ಗದಿರುವಿಕೆ. ತನ್ನ 
ಅಲ್ಪತೆಯನ್ನು ತಿಳಿದೂ ಮಹತ್ವವನ್ನು ತೋರ್ಪಡಿಸುವುದಕ್ಕೆ ಡಂಭವೆಂದು ಹೆಸರು. ಈ 
ದಂಭವಿಲ್ಲದಿರುವಿಕೆ ಅದಂಭಿತ್ವ ಕ್ಷಾಂತಿ - ಸಹನಶೀಲತೆ. ಆರ್ಜವ - ಸನ್ಮಾರ್ಗದಲ್ಲಿಮನಸ್ಸು 
ವಾಕ್‌, ಕಾಯ ಕರ್ಮಗಳ ಏಕರೂಪತೆ. ಆಚಾರ್ಯೋಪಾಸನಂ- ಜ್ಞಾನಿಗಳ ಸೇವೆ. ಶೌಚ: 
ಒಳಹೊರಗಿನ ಶುದ್ಧಿ ಹೀಗೆ ಸ್ಥೃತಿಯಿದೆ- "ಶೌಚವು ಬಾಹ್ಯ, ಆಭ್ಯಂತರವೆಂದು ಎರಡು ವಿಧ 
ವೆಂದು ಹೇಳಲ್ಪಟ್ಟಿದೆ. ಮೃತ್ತಿಕಾ, ನೀರುಗಳಿಂದ ಬಾಹ್ಯಶೌಚವೆಂದೂ ಭಾವಶುದ್ದಿ/ ಯು ಆಂತರ 
ಶೌಚವೆಂದೂ ಸ್ಪೃತವಾಗಿದೆ' ಎಂದು. ಸೈರ್ಯ- ಭಯ-ಕ್ರೋಧಾದಿಗಳಿಂದ ಸ್ವಧರ್ಮ ವನ್ನು 
ಬಿಡದಿರುವುದು. ಆತ್ಮವಿನಿಗ್ರಹ= ವಿಶೇಷವಾಗಿ ಮನಸ್ಸಿನ ಹತೋಟಿ. 8 ॥ 


ಇಂದ್ರಿಯಾರ್ಥೇಷು ವೈರಾಗ್ಯಮನಹಂಕಾರ ಏವ ಚ । 
ಜನ್ಮಮೃತ್ಯುಜರಾವ್ಯಾಧಿದುಃಬದೋಷಾನುದರ್ಶನಮ್‌ 1191! 
ಅರ್ಥ- ವಿಷಯಪದಾರ್ಥಗಳಲ್ಲಿ ಆಸಕ್ತಿ ಇಲ್ಲದಿರುವುದು. ಅಹಂಕಾರ ಪಡದಿರುವುದು. 


ಜನನ, ಮರಣ, ಮುಪ್ಪುರೋಗಗಳಲ್ಲಿರುವ ದುಃಖ ದೋಷಗಳನ್ನು ಸದಾ ಚಿಂತಿಸುತ್ತಿರುವುದು 
(ಇವೆಲ್ಲವೂ ಜ್ಞಾನಸಾಧನಗಳು) 


ಇಂದ್ರಿಯಾರ್ಥೇಷು ವೈರಾಗ್ಯಂ ಶಬ್ದಾದಿಷು ರಾಗಾಭಾವಃ | ಅನಹಂಕಾರಃ 
ಅವಿದ್ಯಮಾನಾತ್ಮಗುಣಾಭಿಮಾನಮೋಹಾಭಾವಃ | ಜನ್ಮಾದಿಷು ದುಃಖ- 
ದೋಷಯೋರನುದರ್ಶನಮಿತಿ ವಾ ದುಃಖರೂಪಸ್ಯ ದೋಷಸ್ಕಾನುದರ್ಶನಮಿತಿ 
ವಾ। ಅನುಕ್ಟಣಮನುಸಂಧಾನಮಿತ್ಯರ್ಥಃ 11 9 1 


ಅಧ್ಯಾಯ 13 717 


ಇಂದ್ರಿರ್ಯಾರ್ಥೇಷು ವೈರಾಗ್ಯಂ- ಶಬ್ದಾದಿವಿಷಯಗಳಲ್ಲಿ ಆಸಕ್ತಿ ಬಿಡುವುದು. 
ಅನಹಂಕಾರ: ತನ್ನಲ್ಲಿ ಇಲ್ಲದಿರುವ ಸದ್ಗುಣಗಳು ತನ್ನಲ್ಲಿ ಉಂಟೆಂದು ಭ್ರಮಿಸದಿರುವುದು. 
ಜನ, ಮೃತ್ಯು, ಜರಾ, ವ್ಯಾಧಿಗಳಲ್ಲಿ ದುಃಖ ಹಾಗೂ ದೋಷಗಳ ಅಥವಾ ದುಃಖವೆಂಬ 
ದೋಷದ ಅನುದರ್ಶನ- ಅನುಕ್ಷಣವೂ ಅನುಸಂಧಾನವೆಂದರ್ಥ. 119 ॥ 


ಅಸಕ್ತಿರನಭಿಷ್ಟಂಗಃ ಪುತ್ರದಾರಗೃಹಾದಿಷು 1 
ನಿತ್ಯಂ ಚ ಸಮಚಿತ್ತತ್ವಮಿಷ್ಟಾನಿಷ್ಟೋಪಪತ್ತಿಷು 11 10 ॥ 
ಅರ್ಥ- ಪುತ್ರ -ಪತ್ನಿ-ಗೃಹಾದಿಗಳಲ್ಲಿಮೋಹರಾಹಿತ್ಯ. ಅತ್ಯಾಸಕ್ತಿರಾಹಿತ್ಯ. ಇಷ್ಟ-ಅನಿಷ್ಟ 
ಗಳೊದಗಿ ಬಂದಾಗ (ಹಿಗ್ಗದೆ ಕುಗ್ಗದೆ) ಸದಾ ಸಮಚಿತ್ತನಾಗಿರುವುದು. (ಇವೆಲ್ಲವೂ ಜ್ಞಾನ- 
ಸಾಧನ) 
ಪುತ್ರದಾರಗೃಹಾದಿಷು ಅಸಕ್ತಿಃ ಸ್ನೇಹಾಭಾವಃ | ಅನಭಿಷ್ಟಂಗಃ ಅತಿಪಕ್ಕ- 
ಸ್ನೇಹಾಭಾವಃ 1 ಇಷ್ಟಾನಿಷ್ಟೋಪಪತ್ತಿಷು 1 ಉಪಪತ್ತಿಃ ಪ್ರಾಪ್ತಿಃ, ತತ್ರ ನಿತ್ಯಂ 
ಸಮಚಿತ್ತತ್ಸಂ ಹರ್ಷವಿಷಾದಯೋರಭಾವಃ ॥ 10 ॥ 
ಅನುವಾದ- ಪುತ್ರ -ಹೆಂಡತಿ-ಮನೆ ಮೊದಲಾದವುಗಳಲ್ಲಿ , ಅಸಕ್ತಿಃ- ಸ್ನೇಹವಿಲ್ಲದಿರು 
ವುದು. ಅನಭಿಷ್ಟಂಗಃ: ಅತ್ಯಾಸಕ್ತಿ ಇಲ್ಲದಿರುವಿಕೆ. ಇಷ್ಟಾನಿಷ್ಟೋಪಪತ್ತಿಷು ಎಂಬಲ್ಲಿ ಉಪಪತ್ತಿ 
ಯೆಂದರೆ ಪ್ರಾಪ್ತಿ. ಇಷ್ಟಾನಿಷ್ಟಗಳು ಒದಗಿ ಬಂದಾಗ, ಸದಾ ಸಮಚಿತ್ತತ್ವ- ಹಿಗ್ಗುಬೇಸರಗಳು 
ಇಲ್ಲದಿರುವಿಕೆ. ॥॥ 10 ॥1 


ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ । 
ಎವಿಕ್ಷದೇಶಸೇವಿತ್ತಮರತಿರ್ಜನಸಂಸದಿ 11 11 || 
ಅರ್ಥ - ಬೇರೆ ದೇವತೆಗಳನ್ನು ಸ್ಪತಂತ್ರರೆಂದು ಬಗೆಯದೆ ನನ್ನಲ್ಲಿಯೇ (ಕೃಷ್ಣನಲ್ಲಿಯೇ) 
ಸ್ಥಿರವಾದ ಭಕ್ತಿ, ಏಕಾಂತ ಸ್ಥಲದಲ್ಲಿ ಇರುವಿಕೆ, ಜನಸಮೂಹದ ನಡುವ ಇರಲು 
ಬಯಸದಿರುವುದು (ಇವೆಲ್ಲಾಜ್ಞಾನಸಾಧನಗಳು). 
ಅನನ್ಯಯೋಗೇನ ರಮಾಬ್ರಹ್ಮಾದಿಸ್ನಾತಂತ್ರಾ ಸಂಬಂಧೇನ, ತದವಿಷಯಿಣೀತಿ 
ಯಾವತ್‌ । ಅತ ಏವಾವ್ಯಭಿಚಾರಿಣೀ ಮಯಿ ಭಕ್ತಿಃ | ವಿವಿಕ್ಷದೇಶಸೇವಿತ್ನಂ 
ಜನಸಮ್ಮರ್ದಹೀನಶುದ್ಧಸ್ಥಾನಸ್ಥಿತಿಃ ॥। 11 ॥! 


ಅನುವಾದ - ಅನನ್ಯಯೋಗೇನ- ರಮಾಬ್ರಹ್ನಾದಿ (ಇತರ ದೇವತೆ)ಗಳಲ್ಲಿಸ್ವಾತಂತ್ರ್ಯದ 


ತ್ರ 
ಗ ಗೀತಾವಿವೃ 


ಸಂಬಂಧ(ಯೋಗ)ವಿಲ್ಲದ ಅಂದರೆ ಅವರಲ್ಲಿಸ್ವಾತಂತ್ರ್ಯವನ್ನು ವಿಷಯೀಕರಿಸದ ಆದ್ದರಿಂದಲೇ 
"ಅವ್ಯಭಿಚಾರಿಣೀ'' ಎನಿಸಿಕೊಂಡ ನನ್ನಲ್ಲಿ ಮಾಡುವ ಭಕ್ತಿಯು. ವವಿಕ್ಷದೇಶಸೇವಿತ್ನಂ- 
ಜನಜಂಗುಳಿಯಿಲ್ಲದ ಪರಿಶುದ್ಧಸ್ನಾನದಲ್ಲಿ ಇರುವುದು. 1111 || 


ಅಧ್ಯಾತ್ಮಜ್ಞಾನನಿತ್ಯತ್ವಂ ತತ್ವಚ್ಞಾನಾರ್ಥದರ್ಶನಮ್‌ 
ಏತದ್‌ಜ್ಞಾನಮಿತಿ ಪ್ರೋಕ್ಷ್ತಮಜ್ಞಾನಂ ಯದತೋತನ್ಯಥಾ Il 12 1 


ಅರ್ಥ- ಪರಮಾತ್ಮ ತತ್ನ್ವಜ್ಞಾನದಲ್ಲಿಯೇ ನಿತ್ಯವೂ ತತ್ತರನಾಗಿರುವುದು. ಅಪರೋಕ್ಷಜ್ಞಾನಕ್ಕಾಗಿ 
ಶಾಸ್ತ್ರಚಿಂತನೆಯನ್ನು ಮಾಡುವುದು, ಈ ಸಾಧನಗಳು ಜ್ಞಾನವೆಂದು (ಜ್ಞಾನಸಾಧನವೆಂದು) 
ಹೇಳಲ್ಪಟ್ಟಿವೆ. ಇದಕ್ಕೆ ವಿಪರೀತವಾದವುಗಳೆಲ್ಲಅಜ್ಞಾನ. (ಅವು ಜ್ಞಾನಸಾಧನಗಳಲ್ಲ 
ಅಧ್ಯಾತ್ಮಜ್ಞಾನನಿತ್ಯತ್ವಂ ಆತ್ಮಾನ (ಪರಮಾತ್ಕಾನ) ಮಧಿಕೃತ್ಯ ಸ್ಥಿತೇ ಜ್ಞಾನೇ 
ನಿಯತತ್ನಂ ತತ್ತ ಜ್ಞಾನಾರ್ಥದರ್ಶನಮ್‌ । ಅಪರೋಕ್ಷಜ್ಞಾನಾರ್ಥಂ ಶಾಸ್ತ್ರ- 
ಪರ್ಯಾಲೋಚನಮ್‌ । ಏತದ್‌ "ಅಮಾನಿತ್ತಂ' ಇತ್ಯಾದಿನೋಕ್ತಂ ಎಂಶತಿ- 
ಧರ್ಮಜಾತಂ ಜ್ಞಾನಮಿತಿ ಜ್ಞಾಯತೇತನೇನೇತಿ ಕರಣವ್ಯತ್ತತ್ಯಾ ಜ್ಞಾನ- 
೧ ಎ ನ 
ಸಾಧನಂ ಪ್ರೋಕ್ತಮ್‌ | ಅತೋರನ್ಯಥಾ ಯದಸ್ತಿ ತದಜ್ಞಾನಂ ಜ್ಞಾನಸಾಧನಂ 
ನೇತ್ಯರ್ಥಃ 


ಅನುವಾದ- ಅಧ್ಯಾತ್ಮಜ್ಞಾನ ನಿತ್ಯತ್ವಂ- ಪರಮಾತ್ಮಕುರಿತಾಗಿ ಇರುವ ಜ್ಞಾನದಲ್ಲಿ ಅವಿರತ 
ಆಸಕ್ತಿ, ತತ್ತಜ್ಞಾನಾರ್ಥದರ್ಶನಮ್‌=- ಅಪರೋಕ್ಷಜ್ಞಾನಕ್ಕಾಗಿ ಶಾಸ್ತಪರ್ಯಾಲೋಚನೆ. 
ಏತತ್‌ - ಅಮಾನಿತ್ನಂ ಮೊದಲಾದ (ನಾಲ್ಕೂವರೆ) ಶ್ಲೋಕಗಳಲ್ಲಿ ಹೇಳಿದ ಇಪ್ಪತ್ತು ಧರ್ಮಗಳ 
ಸಮುದಾಯವು ಜ್ಞಾನಮಿತಿ- ಜ್ಞಾಯತೇ ಅನೇನ ಎಂಬ ಕರಣವ್ಯತ್ತತ್ತಿಯಿಂದ ಜ್ಞಾನಸಾಧನ 
ವೆಂದು ಹೇಳಲ್ಪಟ್ಟಿದೆ. ಇವಕ್ಕಿಂತ ವಿಪರೀತವಾದುದು ಏನಿದೆ ಅವೆಲ್ಲವೂ ಅಜ್ಞಾನ 


ಜ್ಞಾನಸಾಧನವಲ್ಲವೆಂದರ್ಥ. 


1. ಅದಲ್ಲದೇ ಇರುವುದರಲ್ಲಿ ಅದೆಂಬ ಅರಿವು ಅಥವಾ ಅದು ಇಲ್ಲದೆ ಇರುವಲ್ಲಿ ಅದು 
ಇದೆಯೆಂಬ ಅರಿವು ವ್ಯಭಿಚಾರಿಯೆನಿಸುತ್ತದೆ. ಸರ್ವಸ್ಥತಂತ್ರರಲ್ಲದ ರಮಾ-ಬ್ರಹ್ಮಾದಿಗಳು ಸರ್ವ- 
ಸ್ಪತಂತ್ರರೆಂದು ತಪ್ಪು ತಿಳಿದು ಭಗವಂತನಲ್ಲಿಮಾಡುವ ಭಕ್ತಿ ವ್ಯಭಿಚಾರಿಣಿಯೆನಿಸಿದೆ. ಭಗವದ್ದ ೃತಿರಿಕ್ತ 
ವೆಲ್ಲಾ ಅಸ್ಪತಂತ್ರವೆಂಬ ಅರಿವಿನೊಂದಿಗೆ ಭಗವಂತನಲ್ಲಿ ಮಾಡುವ ಭಕ್ತಿ ಅವ್ಯಭಿಚಾರಿಣೀ ಭಕ್ತಿ. 
ಈ ಅವ್ಯಭಿಚಾರಿತ್ವವನ್ನೇ "ಅನನ್ಯಯೋಗೇನ' ಎಂಬ ಮಾತು ವಿವರಿಸಿದೆ. 


ಅಧ್ಯಾಯ 13 719 


ಯದ್ದಾ ಜ್ಞಾನಶಬ್ದಃ ಭಾವವೃತ್ಪತ್ತ್ಯಾ ಸಂವಿತ್ಛರಶ್ಚ 1 ತತ್ತ್ವಜ್ಞಾನಾರ್ಥಸ್ಯ 
ತತ ಜಾನವಿಷಯಸ, ವಿಷೋರ್ದರ್ಶನಂ ಅಪರೋಕಜಾನಮಿತರ್ಥಃ: 1 
ಎವ ಇ ರ ಣ A ಇ ಬೆ 
ಏತದ್‌ಭಗವದ್ದಿಷಯಾಪರೋಕ್ಷಜ್ಞಾನಂ ಜ್ಞಾನಮಿತಿ ಪ್ರೋಕ್ತಮ್‌ । ಅತೋ- 
ನೃಥಾ ಯತ್‌ ತದ್‌ಜ್ಞಾನಂ ನ ಭವತೀತಿ । ಇಹ ಜ್ಞಾನಶಬ್ಲೋ ಜ್ಞಾನ- 
ತತಾಧನೋಭಯಪರಃ । ತತ್ತ ಜ್ಞಾನಾರ್ಥದರ್ಶನಮಿತ್ಯಯಮಪ್ಪಕ್ಷದಿಶಾ ಶಾಸ್ತ್ರ 
~ ಎವ ಇ ಲಿ pr ಈ 
ಪರ್ಯಾಲೋಚನರೂಪಜ್ಜಾ! ನಸಾಧನಪರಃ, ಅಪರೋಕ್ಷಜ್ಞಾ] ನಪರಶ್ಚ _ ತತಶ್ಚೈತ- 
ಚ್ಚಬ್ಬೇನೋಭಯಂ ಪರಾಮೃಶ್ಯ ಜ್ಞಾನಶಬ್ದೇನ ಭಾವಕರಣೋಭಯವೃತ್ತತ್ಯಾ 
ಜ್ಞಾನಸಾಧನತ್ನಜ್ಞಾನತ್ನ್ತಯೋರ್ವಿಧಾನಂ ಯುಕ್ತಮಿತಿ ಜ್ಞೇಯಮ್‌ 11 12 1 


ಅನುವಾದ- ಅಥವಾ ಜ್ಞಾನಶಬ್ದವು ಭಾವವ್ಯತ್ನತ್ತಿಯಿಂದ ಸಂವಿತ್‌ (ಜ್ಞಾನ) ಎಂಬ 
ಅರ್ಥದಲ್ಲಿಯೂ ಇದೆ. ತತ್ವಜ್ಞಾನಾರ್ಥಸ್ಯ - ತತ್ವಜ್ಞಾನವಿಷಯನಾದ ವಿಷ್ಣುವಿನ, ದರ್ಶನಂ- 
ಅಪರೋಕ್ಷಜ್ಞಾನವೆಂದರ್ಥ. ಈ ಭಗವದ್‌ವಿಷಯಕ ಅಪರೋಕ್ಷಜ್ಞಾನವು ಜ್ಞಾನವೆಂದು 
ಹೇಳಲ್ಪಟ್ಟಿದೆ. ಇದಕ್ಕಿಂತ ಬೇರೆಯಾದದ್ದು ಜ್ಞಾನವಲ್ಲವೆಂದು ಇಲ್ಲಿ ಜ್ಞಾನ ಶಬ್ದವು ಜ್ಞಾನ ಹಾಗೂ 
ಜ್ಞಾನಸಾಧನವೆಂಬ ಎರಡೂ ಅರ್ಥದಲ್ಲಿರುವಂಥದು . 'ತತ್ವಜ್ಞಾನಾರ್ಥದರ್ಶನಂ' ಎಂಬ 
ಮಾತು ಈಗ ತಿಳಿಸಿದಂತೆ ಶಾಸ್ತಪರ್ಯಾಲೋಚನವೆಂಬ ಜ್ಞಾನಸಾಧನವನ್ನೂ ಅಪರೋಕ್ಷ 
ಜ್ಞಾನವನ್ನೂ ಹೇಳುವಂಥದು. ಆದ್ದರಿಂದ (ಏತದ್‌ ಜ್ಞಾನಮಿತಿ ಪ್ರೋಕ್ಷಂ ಎಂಬಲ್ಲಿರುವ) 
ಏತದ್‌ ಶಬ್ದ ದಿಂದ ಎರಡನ್ನೂ (ಶಾಸ್ತರ್ಯಾಲೋಚನ ಹಾಗೂ ಭಗವದಪರೋಕ್ಷಜ್ಞಾನವೆಂಬ 
ಎರಡನ್ನೂ ) ತೆಗೆದುಕೊಂಡು 'ಜ್ಞಾನ 'ವೆಂಬ ಶಬ್ದದಿಂದ ಭಾವವ್ಯತ್ತತ್ರಿ ಹಾಗೂ ಕರಣವ್ಯುತ್ತತ್ತ 
ಇವೆರಡರಿಂದಲೂ ಜ್ಞಾನಸಾಧನತ್ವ ಹಾಗೂ ಜ್ಞಾನತ್ತ ಎಂಬ ಎರಡನ್ನೂ ವಿಧಾನ 
ಮಾಡುತ್ತಿರುವುದು ಯುಕ್ತವಾಗಿದೆಯೆದು ತಿಳಿಯಬೇಕು. ॥ 12 || 


ವಿವರಣೆ- ಮುಂದಿನ ಹದಿಮೂರನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಪರತತ್ವದ ಬಗ್ಗೆ ಹೇಳ 
ಹೊರಟಿದ್ದಾನೆ. ಆತ ಹೇಳಿದುದನ್ನು ಸುಮ್ಮನೆ ಕೇಳಿದರೆ ಅಪರೋಕ್ಷಜ್ಞಾನವಾಗಲಾರದು. ಅದಕ್ಕೆ 
ಸಾಧನೆ ಬೇಕು. ಸಾಧಕನಾಗಬೇಕು. ಅಂತಹ ಸಾಧನಗಳು ಇಪ್ಪತ್ತು. ಅವನ್ನು ಅಮಾನಿತ್ವ 
ಮೊದಲಾದ ಐದು ಶ್ಲೋಕಗಳಲ್ಲಿಹೇಳಲಾಗಿದೆ. ಅಲ್ಲಿರುವ ಅಮಾನಿತ್ವ ಅದಂಭಿತ್ವ ಸ್ಥೈರ್ಯ, 
ಮೊದಲಾದ ಕ್ಲಿಷ್ಟ ಶಬ್ದಗಳ ಅರ್ಥವನ್ನು ವಿವೃತಿಯಲ್ಲಿ ಸರಳವಾಗಿ ಚೇತೋಹಾರಿಯಾಗಿ 
ನಿರೂಪಿಸಲಾಗಿದೆ. ಸಮಾನಾರ್ಥಕಗಳಂತೆ ಕಾಣುವ ಅಸಕ್ತಿ ಅನಭಿಷ್ಟಂಗ ಶಬ್ದಗಳಿಗೆ ವಿವಕ್ಷಿತ 
ಅರ್ಥತಾತ್ತರ್ಯವೈಲಕ್ಷಣ್ಯವನ್ನೂ ಗೀತಾಭಾಷ್ಯಕ್ಕೆ ಅನುಗುಣವಾಗಿ ತಿಳಿಸಲಾಗಿದೆ. 


ಗೀತಾವಿವೃತಿ 
720 


ಇಪ್ಪತ್ತು ಸಾಧನಗಳನ್ನು ಹೇಳಿದ ಕೃಷ್ಣ ಉಪ ಪಸಂಹರಿಸುತ್ತಾ "ಇವೆಲ್ಲವೂ ಜ್ಞಾನಗಳು. ಇದಕ್ಕೆ 
ವ್ಯ ತಿರಿಕ್ತವಾದುದು ಅಜ್ಞಾನ 'ವೆನ್ನುತ್ತಾನೆ. ಸಾಧನಗಳನ್ನು ಹೇಳಿ "ಇವು ಸಾಧನಗಳು' ಎನ್ನುವುದರ 
ಬದಲು "ಇವು ಜ್ಞಾನಗಳು' ಎಂದುದು ಹೇಗೆ 9 


ಈ ಪ್ರಶ್ನೆಯನ್ನು ಭಾಷ್ಯದಲ್ಲಿ "ಜ್ಞಾನಗಳು' ಎಂದರೆ “ಜ್ಞಾನ ಸಾಧನಗಳು' ಎಂದು ಅಥೆಣ್ಯಸಿ 
ಪರಿಹರಿಸಲಾಗಿದೆ. ತಾತ್ತರ್ಯದಲ್ಲಿ ತತ್ತಜ್ಞಾನಾರ್ಥದರ್ಶನ' ಶಬ್ದವನ್ನು ಅಪರೋಕ್ಷಜ್ಞಾನ 
ಪರವಾಗಿ ಗಹಿಸಿದ್ದಾರೆ . ಈಗ ಇಲ್ಲಿಹೇಳಿದ ಇಪ್ಪತ್ತರಲ್ಲಿ ಎಲ್ಲವೂ ಕೇವಲ 'ಜ್ಞಾನಸಾಧನಗಳೆಲ್ಲ 
ಕೊನೆಯದು ಸ ಸಾಧ್ಯವಾದ ಜ್ಞಾನವೂ ಹೌದು. 'ತತ್ತಜ್ಞಾನಾರ್ಥದರ್ಶನಮ್‌' ಎಂದು 
ಕೊನೆಯಲ್ಲಿ ಹೇಳಿದುದು ತತ್ವಜ್ಞಾನವಿಷಯನಾದ ಕ್‌ ಅಪರೋಕ್ಷಜ್ಞಾನವೆಂದಿಟ್ಟು 
ಕೊಂಡರೆ ಜ್ಞಾನ ಸಾಧನ ಮಾ ಜ್ಞಾನವನ್ನು ಬೆರಕೆಯಾಗಿ ಹೇಳಿ ಉಪ ಪಸಂಹಾರದಲ್ಲಿ "ಇವು 


ಜ್ಞಾನವನಿಸಿವೆ 'ಎಂದುದು ಬ್ರಷ್ಟ: ಹೊಂದೀತು ? ಈ ಪ್ರಶ್ನೆಯನ್ನು ತಾತ್ಪರ್ಯದಲ್ಲಿ ಹೀಗೆ 
ಪರಿಹರಿಸಿದ್ದಾರೆ | | 


ಇಲ್ಲಿರುವ "ತತ್ತಜ್ಞಾನಾರ್ಥದರ್ಶನಮ್‌' ಎಂಬ ಪದ ಅಪರೋಕ್ಷಜ್ಞಾನ ಹಾಗೂ ಅದಕ್ಕೆ 
ಸಾಧನವಾದ ಶಾಸ್ತಾರ್ಥ ಪರ್ಯಾಲೋಚನ ಎಂಬ ಎರಡೂ ಅರ್ಥದಲ್ಲಿದೆ. "ಇವು ಜ್ಞಾನ 
ವೆನಿಸಿವೆ' ಎಂಬಲ್ಲಿರುವ ಜ್ಞಾನಶಬ್ದವೂ ಜ್ಞಾನಸಾಧನ ಹಾಗೂ ಜ್ಞಾನ ಎಂಬ ಎರಡೂ 
ಅರ್ಥದಲ್ಲಿದೆ. "ಏತದ್‌ ಜ್ಞಾನಮಿತಿಪ್ರೋಕ್ತಂ' ಎಂಬಲ್ಲಿಯ "ಏತದ್‌'ಶಬ್ದದಿಂದ ಕೊನೆಯ 
ದಾದ ಅಪರೋಕ್ಷಜ್ಞಾನವನ್ನು ತೆಗೆದುಕೊಂಡು ಅದು ಜ್ಞಾನವೆಂದೂ ಶಾಸ್ತ್ರಾರ್ಥ 
ಪರ್ಯಾಲೋಚನೆಯೊಂದಿಗೆ ಇಪ್ಪತ್ತು ಜ್ಞಾನಸಾಧನಗಳನ್ನು ತೆಗೆದುಕೊಂಡು ಜ್ಞಾನಸಾಧನ 
ವೆಂದೂ ಅರ್ಥೈಸಿಕೊಳ್ಳಬೇಕು. 


"ಜ್ಞಾನವೆಂಬ ಒಂದೇ ಶಬ್ದಕ್ಕೆ ಕರಣವ್ರೃತ್ಪತ್ತಿಯಿಂದ ಜ್ಞಾನಸಾಧನವೆಂದೂ ಭಾವವುತ್ತಕ್ತಿ 
ಯಿಂದ ಜ್ಞಾನವೆಂದೂ ಅರ್ಥ. ಇಲ್ಲಿಜ್ಞಾ ಎಂಬುದು ಮೂಲಧಾತು. ಇದಕ್ಕೆ ಅರಿವು ಎಂದರ್ಥ. 
ಆ ಧಾತುವಿಗೆ ಅನ (ಲ್ಯುಟ್‌) ಎಂಬ ಪ್ರತ್ಯಯ ಸೇರಿದೆ. ಜ್ಞಾ * ಅನ- ಜ್ಞಾನವಾಗಿದೆ. 
ಅನ(ಲ್ಯುಟ್‌) ಪ್ರತ್ಯಯವು ಜ್ಞಾಧಾತುವಿನ ಮೇಲೆ ಎರಡು ಅರ್ಥದಲ್ಲಿಬರುತ್ತದೆ. ಕರಣ ಹಾಗೂ 
ಭಾವ. ಕರಣವೆಂದರೆ ಸಾಧನ. ಕರಣವೆಂಬ ಅರ್ಥದಲ್ಲಿ "ಅನ ' ಸೇರಿದರೆ ಜ್ಞಾನವೆಂದರೆ ಅರಿವಿಗೆ 
ಸಾಧನವೆಂದರ್ಥವಾಗುತ್ತದೆ. ಇದನ್ನೇ ಕರಣವ್ವುತ್ಪತಿಯೆನ್ನುವುದು. ಭಾವಾರ್ಥದಲ್ಲಿ "ಅನ ; 
ಸೇರಿದರೆ ಜ್ಞಾನವೆಂಬ ಶಬ್ದಕ್ಕೆ ಧಾತುವಿನ ಅರ್ಥವೇ ಅರ್ಥವಾಗಿಬಿಡುತ್ತದೆ. ಭಾವವೆಂದರ 
ಧಾತ್ವರ್ಥ. ಆದ್ದರಿಂದ ಭಾವವ್ರುತ್ಪತ್ತಿಯಲ್ಲ ವ್ಯತ್ಪನ್ನ ಶಬ್ದಕ್ಕೆ ಧಾತ್ವರ್ಥವೇ ಅರ್ಥವು. ಈಗ 
ಜ್ಞಾನವೆಂದರೆ ಅರಿವು ಎಂದೇ ಅರ್ಥ. 


ಅಧ್ಯಾಯ 13 721 


ಜ್ಞೇಯಂ ಯತ್ತತ್‌ಪ್ರವಕ್ಷಾ ಮಿ ಯದ್‌ಜ್ಞಾತ್ವಾನಮೃತಮಶ್ನುತೇ ॥ 
ಅನಾದಿಮತ್ತರಂ ಬ್ರಹ್ಮ ನ ಸತ್ತನ್ನಾಸದುಚ್ಛತೇ 11 13 ॥| 
ಬ ಎ ಬ್ಗ ಜಿ 


ಅರ್ಥ- ಯಾವುದನ್ನು ತಿಳಿದರೆ ಮೋಕ್ಟಪ್ರಾಪ್ತಿಯೋ ಅಂತಹ ಜ್ಞೇಯ ಯಾವುದೆಂದು 
ಹೇಳುತ್ತೇನೆ. ಪರಬ್ರಹ್ಮವು ಜ್ಞೇಯ. ಪ್ರಾಕೃತದೇಹೇಂದ್ರಿಯವರ್ಜಿತವಾದುದು ಪರಬ್ರಹ್ಮ ಅದು 
ಸತ್‌ (ವ್ಯಕ್ತಪ್ರಪಂಚ) ಅಲ್ಲ ಅಸತ್‌ (ಅವ್ಯಕ್ತಪ್ರಪಂಚ)ಕೂಡಾ ಅಲ್ಲ ಅದು ಸದಸದ್‌- 
ವಿಲಕ್ಷಣವೆಂದು ಹೇಳಲ್ಪಟ್ಟಿದೆ. 


ಏವಂ ಜ್ಞಾನಂ ಜ್ಞಾನಸಾಧನಂ ಚೋಕ್ತಾ ನಿಧುನಾ ಸ ಚ ಯೋ ಯತ್‌- 
ಪ್ರಭಾವಶ್ನೇತಿ 'ಪ್ರತಿಜ್ಞಾತಜ್ಞೇಯಸ್ವರೂಪಂ ತತ್ಸಭಾವಂ ಚ ಪ್ರತಿಜ್ಞಾಪೂರ್ವಕ- 
ಮಾಹ- ಜ್ಹೇಯಮಿತ್ಯಾದಿನಾ ॥॥ ಆದರಜನನಾಯ ತದ್‌ಜ್ಞಾನಸ್ಯ ಫಲಮಾಹ- 
ಯದ್‌ಜ್ಞಾತ್ತೇತಿ ॥ "ಸ ಚ ಯ' ಇತಿ ಪ್ರತಿಜ್ಞಾತಜ್ಞೇಯಸ್ಪರೂಪೋಕ್ತಿಃ- ಪರಂ 
ಬ್ರಹ್ಮೇತಿ ॥॥ ನಾಮೋಕ್ಕಾ ತತ್‌ಸ್ಟರೂಪಸ್ಯಾವಗತೇಃ 1 ಅಹಮೇವೇತಿ ವಕ್ತವ್ಯೇ 
"ಅಕ್ಷರಂ ಬ್ರಹ್ಮಪರಮಮ್‌' (8.3) ಇತಿ ಅಷ್ಟಮೋಕ್ತದಿಶಾ ಬ್ರಹ್ಮ ಸ್ಹಯಮೇವೇತಿ 
ಸಿದ್ದಮಿತಿ ಭಾವಃ । 


ಅವನಾರು 7 ಅವನ ಸಾಮರ್ಥ್ಯವೇನು ೧ 


ಅನುವಾದ- ಈ ರೀತಿ ಜ್ಞಾನ ಮತ್ತು ಜ್ಞಾನಸಾಧನಗಳನ್ನು ಹೇಳಿ ಈಗ ಅವನಾರು? ಅವನ 
ಸಾಮರ್ಥ್ಯವೇನು ? ಎಂಬುದಾಗಿ ಪ್ರತಿಜ್ಞಾತವಾದ (ಇದನ್ನು ತಿಳಿಸುತ್ತೇನೆ ಎದು ಕೃಷ್ಣಹೇಳಿರುವ) 
ಜ್ಞೇಯಸ್ಟರೂಪ ಹಾಗೂ ಅದರ ಪ್ರಭಾವವನ್ನು ಪ್ರತಿಜ್ಞಾಪೂರ್ವಕವಾಗಿ (ಇಂಥದನ್ನು 
ಹೇಳುತ್ತೇನೆ ಎಂಬ ಮಾತಿನ ಜೊತೆಗೆ) ಹೇಳುತ್ತಿದ್ದಾನೆ- "ಜ್ಞೇಯಂ ಯತ್ತತ್‌' ಮೊದಲಾದ ಶ್ಲೋಕ 
ಗಳಿಂದ. (ಈ ವಿಷಯವನ್ನು ಕೇಳುವುದರಲ್ಲಿ ಆದರ ಹುಟ್ಟುವುದಕ್ಕಾಗಿ ಅದನ್ನು ತಿಳಿಯುವುದರ 
ಫಲವನ್ನು ಹೇಳುತ್ತಿದ್ದಾನೆ "ಯದ್‌ ಜ್ಞಾತ್ಮಾನಮೃತಮಶ್ನುತೇ' ಎಂಬುದಾಗಿ. ಅವನಾರು 9 
ಎಂದು (ನಾಲ್ಕನೇ ಶ್ಲೋಕದಲ್ಲಿ) ಪ್ರತಿಜ್ಞಾತವಾದ ಜ್ಞೇಯ ಸ್ವರೂಪವನ್ನು ಹೇಳಿದ್ದು ಪರಂಬ್ರಹ್ಮ 
ಎಂಬ ಶಬ್ದದಿಂದ. ಹೆಸರು ಹೇಳುವುದರಿಂದ ಜ್ಞೇಯದ ಸ್ವರೂಪ ತಿಳಿಯುವುದರಿಂದ "ನಾನೇ 
ಜ್ಞೇಯ' ಎಂದು ಹೇಳುವುದರ ಬದಲು 'ಅಕ್ಷರಂ ಬ್ರಹ್ಮ ಪರಮಮ್‌' (8-3) ಎಂಬ 
ಅಷ್ಟಮಾಧ್ಯಾಯದ ಮಾತಿನಲ್ಲಿಯೆಂಬಂತೆ ತಾನೇ (ಶ್ರೀಕೃ ಷ್ನನೇ) ಬ ಬ್ರಹ್ಮವೆಂದು ಸಿದ್ದವಾಗು 
ವುದೆಂದು ಅಭಿಪ್ರಾಯ. 


ಎವರಣೆ- 'ಸ ಚ ಯ' ಯತ್‌ ಪ್ರಭಾವಶ್ಚಃ ತತ್‌ ಸಮಾಸೇನ ಮೇ ಶೃಣು ಎಂದಿದ್ದ 


ಗೀತಾವಿವೃತಿ 
722 


ಶ್ರೀಕೃಷ್ಣ ನಾಲ್ಕನೇ ಶ್ಲೋಕದಲ್ಲಿ ಆ ಪ್ರವರ್ತಕನ ಸ್ವರೂಪವನ್ನೂ ಸಾಮರ್ಥ್ಯವನ್ನೂ ಹೇಳುತ್ತೇನೆ 
ಕೇಳು ಎಂದು. ಆಗ "ಕೇಳು' ಎಂದುದನ್ನು ಈಗ ಹೇಳಹೊರಟಿದ್ದಾನೆ. "ಪರಬ್ರಹ್ಮವೇ ಅದು ' 
ಎಂದು. "ಪ್ರವರ್ತಕನಾದ ಶಕ್ತಿ ನಾನೇ' ಎನ್ನುವುದರ ಬದಲು "ಪರಬ್ರಹ್ಮ' ಎಂದು ಹೆಸರು 
ಹೇಳುವುದು ಏಕೆ ? ಎಂಬ ಪ್ರಶ್ನೆಯುದಿಸುತ್ತದೆ. ಇದಕ್ಕುತ್ತರವನ್ನು "ಅಕ್ಷರಂ ಬ್ರಹ್ಮಪರಮಮ್‌ 
ಎಂಬ ಎಂಟನೇ ಅಧ್ಯಾಯವ ಮೂರನೇ ಶ್ಲೋಕವ್ಯಾಖ್ಯಾನದಲ್ಲಿನೀಡಿದೆ. ಏನೆಂದರೆ- "ನಾನೇ' 
ಎಂದಷ್ಟೇ ಹೇಳಿದರೆ ವ್ಯಕ್ತಿ ತಿಳಿಯುವುದೇ ಹೊರತು ಸ್ವರೂಪ ತಿಳಿಯದು. “ಪರಬ್ರಹ್ಮ' ಎಂದಾಗ 
"ದೇಶಕಾಲಗುಣಗಳಿಂದ ಪೂರ್ಣನಾದುದು' ಎಂಬ ವಿಷ್ಣುವಿನ ಸ್ವರೂಪವೂ ತಿಳಿಯುವುದು. 
ದೇಶ - ಕಾಲ - ಗುಣಗಳಿಂದ ಬೃಹತ್‌ ಆದುದೇ ಬ್ರಹ್ಮವೆನಿಸುವುದರಿಂದ. ಅಂತಹ ವಿಷ್ಣುವು 
ಕೃಷ್ಣನೇ ಎಂಬುದು ತಿಳಿದೇ ಇರುವುದರಿಂದ ಪರಬ್ರಹ್ಮನು ಕೃಷ್ಣನೇ ಎಂದೂ ತಿಳಿಯುವುದು. 
ಅಜ್ಞರಿಗೆ ಕೃಷ್ಣನಲ್ಲಿ ಪರಬ್ರಹ್ನತ್ತವನ್ನು (ದೇಶ- ಕಾಲ-ಗುಣಪೂರ್ಣತೆಯನ್ನು) ತಿಳಿಸುವುದು ಈ 
ಪರೋಕ್ಷನಿರ್ದೇಶದ ಉದ್ದೇಶವಾಗಿದೆ. 


ಸ ಚ ಯತ್ವಭಾವ ಇತ್ಯುಕ್ತಮಾಹ- ಅನಾದಿಮದಿತ್ಯಾದಿನಾ ॥॥ ಆದಿರೇಷಾ- 
ಮಸ್ತೀತ್ಯಾದಿಮಂತಿ ದೇಹೇಂದ್ರಿಯಾದೀನಿ 1 ತತೋ ಬಹುವ್ರೀಹಿ: । ಪ್ರಾಕೃತ 
ದೇಹೇಂದ್ರಿಯಗುಣಕರ್ಮಾದಿಹೀನಮಿತ್ಯರ್ಥಃ | ಭಗವಾನ್‌ಕ್ಟೇತ್ರಾಂತರ್ಗತೋ 
ಭೂತ್ವಾ ಕ್ಷೇತ್ರಜ್ಞಇತ್ಯುಚ್ಛತೇ ಕಿಮಿತ್ಯತೋ ನೇತ್ಯಾಹ- ನೇತಿ ॥ ತದ್‌ ಬ್ರಹ್ಮ ಸದ್‌ 
ವ್ಯಕ್ತಶಬ್ದಿತಕಾರ್ಯಜಾತಾಂತರ್ಗತಂ ನೇತ್ಯುಚ್ಛತೇ 1 ಅಸದವ್ಯಕ್ತಶಬ್ದಿತ- 
ಕಾರಣಾಂತರ್ಗತಂ ನೇತ್ಯುಚ್ಛತೇ । 'ವ್ಯಕ್ತಾವ್ಯಕ್ತವಿಲಕ್ಷಣ' ಇತಿ ಸ್ಮೃತೇಃ । ಯದ್ವಾ 
"ಮೂರ್ತಾಮೂರ್ತವ್ಯತೀತತ್ವಾನ್ನ ಸತ್ತನ್ನಾಸದುಚ್ಛತೇ' ಇತಿ ಸ್ಕೃತ್ಯುಕ್ತದಿಶಾ 


ಲ ಶೆ. 


ಮೂರ್ತಂ ನ, ಅಮೂರ್ತಂ ಚ ನೇತ್ಯುಚ್ಛತ ಇತಿ, "ನೇತಿ ನೇತಿ' ಇತ್ಯಾದಿ 
ಶ್ರುತಾವಿತ್ಯರ್ಥಃ ॥। 13 ॥ 


ಅನುವಾದ- ಅವನೆಂಥ ಸಾಮರ್ಥ್ಯವುಳ್ಳವ ? ಎಂಬುದನ್ನು ಹೇಳುತ್ತಿದ್ದಾನೆ. ಅನಾದಿಮತ್‌ 
ಮೊದಲಾದ ವಿಶೇಷಣಗಳಿಂದ. ಆದಿ (ಹುಟ್ಟು) ಉಳ್ಳ ದೇಹೇಂದ್ರಿಯಾದಿಗಳು ಆದಿಮತ್‌ ಗಳು. 
ಈ ಆದಿಮತ್‌ ಶಬ್ದವನ್ನು 'ನ್‌ಜ್‌' ಬಹುವ್ರೀಹಿಸಮಾಸಕ್ಕೊಳಪಡಿಸಿದಾಗ ಅನಾದಿಮತ್‌ 
ಎಂದಾಗಿದೆ. ಪ್ರಾಕೃತವಾದ (ಹುಟ್ಟುಳ್ಳ ದೇಹ, ಇಂದ್ರಿಯ, ಗುಣ, ಕರ್ಮಗಳಿಲ್ಲದ್ದುಎಂದರ್ಥ. 
(ಅದರದು ಅಪ್ರಾಕೃತವಾದ ದೇಹ, ಅಪ್ರಾಕೃತವಾದ ಹುಟ್ಟಿಲ್ಲದ ಇಂದ್ರಿಯ. ಅಂಥದೇ 
ಗುಣಕರ್ಮಗಳು.) ಭಗವಂತನು ಕ್ಷೇತ್ರದಲ್ಲಿ ಸೇರಿದವನಾಗಿ (ತಾನೂ ಕ್ಷೇತ್ರವೇ ಆಗಿದ್ದೂ) 
ಕ್ಷೇತ್ರ ಜ್ಞನೆನಿಸಿಕೊಂಡಿಹನೋ 9? ಎಂಬ ಶಂಕೆಗೆ ಇಲ್ಲವೆಂದು ಉತ್ತರಿಸುತ್ತಿದ್ದಾನೆ. 'ನ 


ಅಧ್ಯಾಯ 13 723 


ಸತ್ತನ್ನಾಸದುಚ್ಯತೇ' ಎಂದು. ತತ್‌: ಬ್ರಹ್ಮವು ಸತ್‌ ವ್ಯಕ್ತವೆಂದು ಕರೆಸಿಕೊಂಡ ಕಾರ್ಯ 
ಸಮುದಾಯದಲ್ಲಿ ಸೇರಿದ್ದು ನ ಇತಿ ಉಚ್ಯತೇ: ಅಲ್ಲವೆನಿಸಿದೆ. ಅಸತ್‌- ಅವ್ಯಕ್ತವೆಂದು 
ಕರೆಸಿಕೊಂಡ ಕಾರಣದಲ್ಲಿ ಸೇರಿದ್ದೂ ನ: ಅಲ್ಲವೆನಿಸಿದೆ. "ವ್ಯಕ್ತಾವ್ಯಕ್ತವಲಕ್ಷಣಃ'ಎ "ಬ್ರಹ್ಮವು 
ವ್ಯಕ್ತವೂ ಅಲ್ಲಅವ್ಯಕ್ತವೂ ಅಲ್ಲ' ಎಂಬ ಸ್ಟೃತಿಯಿರುವುದರಿಂದ. ಅಥವಾ "ಮೂರ್ತ ಹಾಗೂ 
ಅಮೂರ್ತಗಳಿಂದ ವಿಲಕ್ಷಣವಾದುದರಿಂದ ಬ್ರಹ್ಮವು ಸತ್‌ ಅಲ್ಲಅಸತ್ತೂ ಅಲ್ಲವೆನಿಸಿದೆ' ಎಂಬ 
ಸ್ಮೃತಿಯಲ್ಲಿ ಹೇಳಿದಂತೆ ಮೂರ್ತವೂ ಅಲ್ಲಅಮೂರ್ತವೂ ಅಲ್ಲಎಂಬುದಾಗಿ "ನೇತಿ ನೇತಿ' 
ಮೊದಲಾದ ಶ್ರುತಿಗಳಲ್ಲಿ ಬ್ರಹ್ಮವು ಹೇಳಲಡುತ್ತಿದೆ ಎಂದರ್ಥ. ॥ 13 ॥1 


ವಿವರಣೆ- "ಅನಾದಿಮತ್‌' ಶಬ್ದಕ್ಕೆ ಮೇಲ್ನೋಟಕ್ಕೆ ಹೊಳೆಯುವ ಹುಟ್ಟು ಇಲ್ಲದ್ದು 
ಕಾರಣವಿಲ್ಲದ್ದು (ಅನಾದಿಯಾದದ್ದು) ಎಂದಷ್ಟೇ ಅರ್ಥವನ್ನು ಇಟ್ಟುಕೊಳ್ಳಕೂಡದು. ಅಷ್ಟೇ 
ಅರ್ಥವಾದರೆ "ಅನಾದಿ' ಎಂಬ ಶಬ್ದ ಸಾಕಿತ್ತು. "ಮತುಪ್‌' ಬೇಕಿರಲಿಲ್ಲ ಆದ್ದರಿಂದ ಆದಿಮತ್‌ 
ಇಲ್ಲದ್ದು ಅರ್ಥಾತ್‌ ಆದಿಮತ್‌ ಆದ ಪ್ರಾಕೃತ ದೇಹಾದಿ ವರ್ಜಿತನೆಂಬರ್ಥವು ಸ್ವೀಕಾರ್ಯ. 
'ಆದಿಮದ್ದೇಹವರ್ಜಿತಂ ಅನಾದಿಮತ್‌' ಅನ್ಯಥಾ ಅನಾದಿ ಇತ್ಯೇವ ಸ್ಯಾತ್‌' (ಗೀ.ಭಾಷ್ಯ) 


"ಭಗವಂತನು ಕ್ಷೇತ್ರದಲ್ಲಿ ತಾನೂ ಒಬ್ಬನಾಗಿದ್ದು ಕ್ಷೇತ್ರ ಜ್ಞನಲ್ಲವೆಂದು ತಿಳಿಸಲು "ನ 
ಸತ್ತನ್ನಾಸದುಚ್ಯತೇ' ಎನ್ನಲಾಗಿದೆ. ಅನೇಕಾರ್ಥವಾದ ಸತ್‌ ಶಬ್ಧಕ್ಕೆ ವ್ಯಕ್ತವೆಂದೂ ಮೂರ್ತವೆಂದೂ 
ಅರ್ಥವಿದೆ. ಅಸತ್‌ ಶಬ್ದಕ್ಕೆ ಅವ್ಯಕ್ತವೆಂದೂ ಅಮೂರ್ತವೆಂದೂ ಅರ್ಥವಿದೆ. "ಮೂರ್ತಂಸದಿತಿ 
ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೇ' ಎಂಬಿತ್ಯಾದಿ ಸ್ಮೃತಿಗಳು ಇಲ್ಲಿ ಪ್ರಮಾಣ. ಆದ್ದರಿಂದ 
'ನ ಸತ್ತನ್ನಾಸದುಚ್ಛತೇ' ಎಂಬ ಮಾತಿಗೆ "ಬ್ರಹ್ಮವು ವ್ಯಕ್ತ ಅವ್ಯಕ್ತಗಳಿಗಿಂತ ವಿಲಕ್ಷಣವಾದುದು 
ಅಥವಾ ಮೂರ್ತಾಮೂರ್ತವಿಲಕ್ಷಣವೆಂದು ಹೇಳಲ್ಲಡುತ್ತದೆ.' ಎಂದರ್ಥ ಎಲ್ಲಿ ಹೇಳಲ್ಪಡು 
ವುದು ? ಎಂದರೆ "ನೇತಿ ನೇತಿ' ಎಂದಿತ್ಯಾದಿ ಶ್ರುತಿಗಳಲ್ಲಿ 


ಸರ್ವತಃ ಪಾಣಿಪಾದಂ ತತ್‌ ಸರ್ವತೋಶಕ್ಟಿಶಿರೋಮುಖಮ್‌ । 
ಸರ್ವತಃ ಶ್ರುತಿಮಲ್ಲೋಕೇ ಸರ್ವಮಾವೃತ್ಯ ತಿಷ್ಠತಿ 11 14 11 
ಅರ್ಥ- ಆ ಪರಬ್ರಹ್ಮ ಎಲ್ಲಾ ಅವಯವಗಳಲ್ಲೂ (ಎಲ್ಲೆಡೆಯೂ) ಕೈಕಾಲುಗಳ 
ಶಕ್ತಿಯುಳ್ಳದ್ದು ಎಲ್ಲೆಡೆಯೂ ಕಣ್ಣು ತಲೆ, ಮುಖಗಳ ಕಾರ್ಯಶಕ್ತಿಯುಳ್ಳದ್ದು ಅದು ಲೋಕದಲ್ಲಿ 
ಎಲ್ಲೆಡೆ ಕಿವಿಯುಳ್ಳದ್ದು. ಅದು ಲೋಕದಲ್ಲಿಸರ್ವವನ್ನೂ ಆವರಿಸಿ ನಿಂತಿದೆ. 
ಪುನಸ್ತತ್ವಭಾವಮಾಹ- ಸರ್ವತ ಅತಿ ॥ ಕಥಂ ಜಗದ್‌ವೈಲಕ್ಷಣ್ಯಂ 
ಹರೇರಿತ್ಯತೋ ವಾಠ55ಹ- ಸರ್ವತ ಅತಿ ॥ ತತ್ವಾಗುಕ್ತಂ ಪರಂ ಬ್ರಹ್ಮ 


724 ಗೀತಾವಿವೃತಿ 


ಸರ್ವತಃ ಸರ್ವಾವಯವೇಷು ಪಾಣಿಪಾದಂ ದ್ವಂದ್ಹೈಕವದ್‌ಭಾವಃ ಪ್ರಾಣ್ಯಂಗ- 
ತ್ಪಾತ್‌ | ತೇನ ತಚ್ಛಕ್ತಿರ್ಲಕ್ಟ್ಯತೇ | ಪಾಣಿಪಾದಾದಿಶಕ್ತಿಮ(ಂತಃ)ತರ್ವೇತ- 
ಪ್ಯವಯವಾಃ ಸ್ವಸ್ಥೇತರಾವಯವಶಕ್ತಿಮಂತ ಇತ್ಯರ್ಥಃ | ಶುಕ್ಲಕ್ಸಷ್ಠಕೇಶಾವತಾರ- 
ಯೋರ್ಬಲರಾಮಕೃಷ್ಣಯೋಃ ಪಾಣಿಪಾದಾದಿ ಶಕ್ಷೇರ್ದರ್ಶನಾತ್‌ | ಏವಂ 
ಸರ್ವತಃ ಸರ್ವಾವಯವೇಷು ಚಕ್ಷುರಾದಿ ಶಕ್ತಿಮದಿತ್ಯರ್ಥಃ 1 ಸರ್ವತಃ 
ಸರ್ವಾವಯವೇಷು ಶ್ರುತಿಮಚ್ಚೋ_ತ್ರೇಂದ್ರಿಯ ಶಕ್ತಿಮತ್‌ । ಸರ್ವೇಂದ್ರಿ- 
ಯಾಣಾಂ ವಿಷಯಾನ್‌ ಕರ್ಮಾಣಿ ಚ ಸರ್ವೇಂದ್ರಿಯ್ಯೈೆಃ ವೇತ್ತಿ ಕರೋತಿ ಚೇತಿ 
ಯಾವತ್‌ | ಲೋಕೇ ಜಗತಿ ಸರ್ವಂ ವಸ್ತು ಆವೃತ್ಯ ತಿಷ್ಠತಿ ವ್ಯಾಪ್ಯ ವರ್ತತೇ | 
ಯದ್ವಾ ಸರ್ವತಃ ಸರ್ವತ್ರ ದೇಶೇ ಸ್ಥಿತಂ ತದ್‌ಬ್ರಹ್ಮ ಪಾಣಿಪಾದಾಕ್ತಿಶಿರಃ- 
ಪ್ರಭೃತ್ಯವಯವೋಹೇತಂ ಸತ್‌ ಲೋಕೇ ಸರ್ವಂ ವಸ್ತು ವ್ಯಾಪ್ಯ ತಿಷ್ಠತಿ ಇತಿ 1 
ಅಣೋರಣುತರೈಃ ಪಾಣಿಪಾದಾದ್ಯವಯವೋಪೇತೈಃ ಅನಂತರೂಪೈಃ ಸರ್ವತ್ರ 
ಸ್ಥಿತಂ ಸತ್‌ ವ್ಯಾಪ್ತರೂಪೇಣ ಚ ಸರ್ವಮಪಿ ವ್ಯಾಪ್ಯ ವರ್ತತೇ ಬ್ರಹ್ಮೇತಿ ಭಾವಃ 

11 14 |! 

ಪರಮಾತ್ಮನ ಎಲ್ಲಾ ಅವಯವಗಳಿಗೂ ಎಲ್ಲಾ ಅವಯವಗಳ ಶಕ್ತಿ ಇದೆ 


ಆನುವಾದ- ಮತ್ತೆ ಆ ಬ್ರಹ್ಮನ ಸಾಮಥ್ಯ ೯ವನ್ನು ಹೇಳುತ್ತಿದ್ದಾನೆ. ಸರ್ವತಃ ಎಂಬುದಾಗಿ 
ಅಥವಾ ಜಗದ್ವೈಲಕ್ಷಣ್ಯ ಶ್ರೀಹರಿಗೆ ಹೇಗೆ ? ಎಂಬುದಕ್ಕೆ ಉತ್ತರಿಸುತ್ತಿದ್ದಾನೆ ಈ ಸರ್ವತ 
ಎಂಬ ಶ್ಲೋಕದಿಂದ. ತತ್‌ = ಹಿಂದೆ ಹೇಳಿದೆ ಪರಬ್ರಹ್ಮವು ಸರ್ವತಃ= ಎಲ್ಲಾ ಅವಯವಗಳೇ 
ಪಾಣಿಪಾದಂ ಇಲ್ಲಿ ಪಾಣಿಪಾದಗಳು ಪ್ರಾಣ್ಯಂಗವಾದುದರಿಂದ ದ್ದಂದ್ವೆ ಕವದ್‌ಭಾಃ 
ವುಂಟಾಗಿದೆ'. ಅದರಿಂದ ಪಾಣಿಪಾದಗಳ ಶಕ್ತಿಯನ್ನು ಲಕ್ಷಣಾವೃತ್ತಿಯಿಂದ ಇಟ್ಟು ಕೊಳ್ಳಬೇಕು 
ಕೈಕಾಲುಗಳ ಶಕ್ತಿಯುಳ್ಳದ್ದು (ಎಂದರ್ಥವಾಯಿತು) ಎಲ್ಲಾಅವಯವಗಳೂ ತಮಗಿಂತ ಬೇ 
ಅವಯವಗಳ ಶಕ್ತಿಯುಳ್ಳವುಗಳು ಎಂದರ್ಥ. ಭಗವಂತನ ಶುಕ್ಲಕೇಶಾವತಾರನಾದ ಬಲರಾವ 


1. "ದ್ವಂದ್ವಶ್ಚ ಪ್ರಾಣಿತೂರ್ಯಸೇನಾಂಗಾನಾಮ್‌' (ಪಾ.ಸೂ. 2-4-2) ಎಂಬ ಸೂತ್ರದಂ 
ಪ್ರಾಣಿಗಳ ಅವಯವಗಳನ್ನು ಹೇಳುವ ಶಬ್ದಗಳೊಂದಿಗೆ ದ್ವಂದ್ವಸಮಾಸವು ಏಕವಚನವನ 
ಹೊಂದುತ್ತದೆ. "ಸ ನಪುಂಸಕಂ' ಎಂಬ ಸೂತ್ರದಿಂದ ನಪುಂಸಕಲಿಂಗವನ್ನೂ ಪಡೆಯುತ್ತದೆ. ಇದನ 
ದ್ವಂದ್ವೈಕವದ್ಭಾವವೆನ್ನ ಲಾಗುತ್ತದೆ. "ಪಾಣ್ಯೋಃ ಪಾದಯೋಶ್ಚಸಮಾಹಾರಃ' (ಅಥವಾ "ಪಾಣೀನಾ 
ಪಾದಾನಾಂ ಚ ಸಮಾಹಾರಃ') ಎಂದು ವಿಗ್ರಹವಾಕ್ಯ. ಇಲ್ಲಿ ಪಾಣಿ ಪಾದಗಳು ಪ್ರಾಣ್ಯಂ 
ವಾದುದರಿಂದ ದ್ವಂದ್ಹ್ವೈಕವದ್‌ಭಾವ. 


ಅಧ್ಯಾಯ 13 725 


ಹಾಗೂ ಕಪ್ಪುಕೂದಲಿನ ಅವತಾರಸ್ವರೂಪವೆನಿಸಿದ ಕೃಷ್ಣರಲ್ಲಿ ಪಾಣಿಪಾದಾದಿಶಕ್ತಿಯು 
ಕಾಣಸುತ್ತಿರುವುದರಿಂದ (ಸರ್ವಾವಯವಗಳೂ ಸರ್ವಾವಯವಶಕ್ತಿಮತ್‌ಗಳು.) ಇದೇ ರೀತಿ 
ಸರ್ವತಃ- ಸರ್ವಾವಯವಗಳಲ್ಲಿ, ಅಕ್ಬಿಶಿರೋಮುಖಂ- ಕಣ್ಣು ತಲೆ, ಮುಖಗಳ ಶಕ್ತಿಯುಳ್ಳ 
ದ್ವಂದರ್ಥ. ಸರ್ವತಃ: ಸರ್ವಾವಯವಗಳಲ್ಲಿ ಶ್ರುತಿಮತ್‌- ಶ್ರೋತ್ರೇಂದ್ರಿಯದ ಶಕ್ತಿ 
ಯುಳ್ಳದ್ದು. ಎಲ್ಲಇಂದ್ರಿಯಗಳ ವಿಷಯಗಳನ್ನು ಶಬ್ದಾದಿಗಳನ್ನು ಎಲ್ಲಾ ಇಂದ್ರಿಯಗಳಿಂದಲೂ 
ತಿಳಿಯುತ್ತದೆ ಹಾಗೂ ಎಲ್ಲಾ ಇಂದ್ರಿಯಗಳ ಕರ್ಮಗಳನ್ನು ಎಲ್ಲಾ ಇಂದ್ರಿಯಗಳಿಂದ 
ಮಾಡುತ್ತದೆಯೆಂದರ್ಥ. ಲೋಕೇ- ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳನ್ನು ವ್ಯಾಪಿಸಿದೆ. ಅಥವಾ, 
ಸರ್ವತಃ - ಎಲ್ಲಾಪ್ರದೇಶಗಳಲ್ಲೂ ಇರುವ ಆ ಪರಬ್ರಹ್ಮವು ಕೈಕಾಲು ಕಣ್ಣು ತಲೆ ಮೊದಲಾದ 
ಅವಯವಗಳುಳ್ಳದ್ದಾಗಿ ಲೋಕದಲ್ಲಿ ಎಲ್ಲವನ್ನೂ ವ್ಯಾಪಿಸಿ ನಿಂತಿದೆ (ಎಂದೂ ವ್ಯಾಖ್ಯಾನಿಸ 
ಬಹುದು) ಅಣುವಿಗಿಂತಲೂ ಸೂಕ್ಷ್ಮತರವೆನಿಸಿದ ಪಾಣಿಪಾದಾದ್ಯವಯವಗಳಿಂದ ಕೂಡಿದ 
ಅನಂತ ರೂಪಗಳಿಂದ ಎಲ್ಲೆಡೆ ಇರುವುದಾಗಿ ವ್ಯಾಪ್ತರೂಪದಿಂದ ಎಲ್ಲವನ್ನೂ ವ್ಯಾಪಿಸಿಕೊಂಡೂ 
ಆ ಬ್ರಹ್ನವಿದೆ ಎಂದು ಅಭಿಪ್ರಾಯ. 


ಸರ್ವೇಂದ್ರಿಯಗುಣಾಭಾಸಂ ಸರ್ವೇಂದ್ರಿಯವಿವರ್ಜಿತಮ್‌ । 
ಅಸಕ್ತಂ ಸರ್ವಭುಕ್ಹೈವ (ಭೃಚ್ಚೈವ)ನಿರ್ಗುಣಂ ಗುಣಭೋಕೃ ಚ 11 15 ॥| 
ಅರ್ಥ- ಎಲ್ಲಾಇಂದ್ರಿಯಗಳನ್ನೂ ಶಬ್ದಾದಿಗುಣಗಳನ್ನೂ ತಿಳಿದು ತಿಳಿಸುವಂಥದು. ಸ್ವರೂಪ 
ಕೈಂತ ಬೇರೆಯಾದ ಹಾಗೂ ಪ್ರಾಕೃತವಾದ ಇಂದ್ರಿಯಗಳಿಲ್ಲದ್ದು ಪುಣ್ಯಪಾಪಗಳ ಲೇಪವಿಲ್ಲದ್ದು. 
ಸರ್ವವನ್ನೂ ಉಣ್ಣುವಂಥದು (ಎಲ್ಲವನ್ನು ಭರಿಸುವಂಥದು) ಪ್ರಾಕೃತಗುಣ ರಹಿತ. ಅಪ್ರಾಕೃತ 
ಲ ಣಿ ೧ 8 
ಗುಣ ಭೋಕೃ. 


ಕಿಂ ಚ ಸರ್ವೇಂದ್ರಿಯಗುಣಾಭಾಸಂ ತದ್‌ಬ್ರಹ್ಮ ಸರ್ವಾಣೀಂದ್ರಿಯಾಣಿ 
ಗುಣಾನ್‌ ಶಬ್ದಾದಿವಿಷಯಾಂಶ್ಚಾಭಾಸಯತಿ ಪ್ರತ್ಯಾಯಯತಿ ಪ್ರತ್ಯೇತಿ ವಾ 
ಸರ್ವೇಂದ್ರಿಯಗುಣಾಭಾಸಮ್‌ 1 ಭಾಸೃ ದೀಪ್ತೌ ಇತ್ಯತಃ ಪಚಾದ್ಯಚ್‌ । 
ಪ್ರಾಕೃತಾನಾಂ ಭಿನ್ನಾನಾಂ ಚೇಂದ್ರಿಯಾಣಾಮಭಾವಾತ್‌ಸರ್ವೇಂದ್ರಿಯ- 
ವಿವರ್ಜಿತಮ್‌ 1। ಅಸಕ್ತಂ ನಿರ್ಲೇಪಮ್‌ | ಸರ್ವಂ ಭುಂಕ್ರ ಇತಿ ಸರ್ವಭುಕ್‌ 
ಚ | ಸರ್ವಸಂಹರ್ತೃ ಇತಿ ವಾ ಸರ್ವಸಾರಭೋಕ್ರ ಇತಿ ವಾತರ್ಥಃ | 
ಸರ್ವಭೃಚ್ಚೇತಿ ಪಾಠಾಂತರಮ್‌ । ಗುಣಭೋಕೃ ಚ ಸರ್ವಕಲ್ಯಾಣಗುಣಭೋಕೃ 
ಚೇತ್ಯರ್ಥಃ ॥ 15 ॥ 


726 ಗೀತಾವಿವೃತಿ 


ಅಷ್ಟೇ ಅಲ್ಲದೇ ಆ ಬ್ರಹ್ಮವು ಸ ಸರ್ವೇಂದ್ರಿಯಗುಣಾಭಾಸಂ- ಎಲ್ಲಾ ಇಂದ್ರಿ ಯಗಳನ್ನೂ 
ಗುಣಾನ್‌ - ಶಬ್ದವೇ ಮೊದಲಾದ ವಿಷಯಗಳನ್ನೂ , ಆಭಾಸಯತಿ: ತಿಳಿಸುತ್ತದೆ ಅಥವಾ 
ತಿಳಿಯುತ್ತದೆ. ಅಂಥದು ಸರ್ವೇಂದ್ರಿಯಗುಣಾಭಾಸಮ್‌. ಭಾಸೃದೀಪೌ ಎಂಬ ಧಾತುವಿಗೆ 
ಪಚಾದ್ಯ ಚ್‌" ಪ್ರಾಕೃತಗಳಾದ ಹಾಗೂ ಸ್ವರೂಪವ್ಯ ತಿರಿಕ್ಷಗಳಾದ ಇಂದ್ರಿಯಗಳು ಇಲ್ಲವಾದ್ದರಿಂದ 
ಸರ್ವೇಂದ್ರಿಯವಿವರ್ಜಿತ. ಅಸಕ್ಷಂ- ನಿರ್ಲೇಪ. ಎಲ್ಲವೂ ಇವನಿಂದ ತಿನ್ನ ಲಡುತ್ತದೆಯಾದ್ದರಿಂದ 
ಸರ್ವಭುಕ್‌. ಸರ್ವಸಂಹರ್ತೃ ಎಂದೂ ಸರ್ವದರ ಸಾರ ಭೋಕ್ತ ಎಂದೂ ು ಅರ್ಥೈಸಬಹುದು. 
"ಸರ್ವಭೃಚ್ಚ' ಎಂಬುದಾಗಿ ಪಾಠಾಂತರವಿದೆ. ಗುಣಭೋಕೃ ಚ: ಎಲ್ಲಾ ಕಲ್ಯಾಣಗುಣಗಳ 
ಭೋಕ್ರವೂ ಕೂಡ ಎಂದರ್ಥ. ॥ 15 ॥ 


ಬಹಿರಂತಶ್ಚ ಭೂತಾನಾಮಚರಂ ಚರಮೇವ ಚ 1 
ಸೂಕ್ಸ್ಮತ್ವಾತ್ರದವಿಚ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್‌ IW 16! 


ಅರ್ಥ- ಆ ಬ್ರಹ್ಮ ಎಲ್ಲದರ ಒಳಗೂ ಹೊರಗೂ ಇರುವಂಥದು. ತನ್ನಲ್ಲಿವ್ಯತ್ಯಾಸವಿಲ್ಲದ್ದು 
ಎಲ್ಲೆಡೆ ಸಂಚರಿಸುವಂಥದು. ಸೂಕ್ಷವಾದುದರಿಂದ ಅದು ಇಂದ್ರಿಯಗಳಿಗೆ ನಿಲುಕದ್ದು 
ವ್ಯಾಪ್ತವಾದ ಅದು ದೂರದಲ್ಲಿದ್ದೂಹತ್ತಿರದಲ್ಲೂಇದೆ. 


ಕಿಂಚ ಭೂತಾನಾಂ ಸರ್ವಪ್ರಾಣಿನಾಂ ಬಹಿರಂತಶ್ಚ ಪರಂ ಬ್ರಹ್ಮ ತಿಷ್ಠತೀ- 
ತ್ಯನುಷಜ್ಯತೇ | ಅನ್ಯಥಾಭಾವರಾಹಿತ್ಯಾದಚರಮ್‌ | ಸರ್ವದೇಶೇಷು ಚರಣಾದ್‌ 
ಗಮನಾಚ್ಚರಮ್‌ । ಸೂಕ್ಷ ಟ್ವೌದಪ್ರತಿಘತ್ವಾತ್ರದ್‌ಬ್ರಹ್ಮಾವಿಜ್ಞೇಯಂ ಅಗ್ರಾಹ್ಯ- 
ಮಿಂದ್ರಿಯಾವಿಷಯಃ । ಸರ್ವಗತತ್ವಾದ್‌ದೂರೇ ಅಂತಿಕೇ ಸಮೀಪೇ ಚ ಸ್ಥಿತಂ 
ತತ್‌ ॥1 16 ॥ 


ಅನುವಾದ- ಅಲ್ಲದೇ ಭೂತಾನಾಂ: ಎಲ್ಲಾ ಪ್ರಾಣಿಗಳ ಹೊರಗೂ ಒಳಗೂ ಪರಬ್ರಹ್ಮನ 
ಇದೆ (ತಿಷ್ಠತಿ) ಎಂಬುದನ್ನು (ಹದಿನಾಲ್ಕನೇ ಶ್ಲೋಕದಿಂದ) ಇಟ್ಟುಕೊಳ್ಳಬೇಕು. ಬ್ರಹ್ಮದ 
ವ್ಯತ್ಯಾಸ (ಅಥವಾ ವಕಾರ)ವಿಲ್ಲದಿರುವುದರಿಂದ ಅದು ಅಚರ. ಎಲ್ಲ ದೇಶಗಳಲಃ 
ಸಂಚರಿಸುವುದರಿಂದ ಚರ. ಸೂಕ್ಷ ಪಶ್ಚಾತ್‌ ಯಾವುದಕ್ಕೂ ನಿಲುಕದಿರುವುದರಿಂದ ಆ ಬ್ರಹ್ಮೋ 


1. "ನಂದಿಗ್ರಹಿಪಚಾದಿಭ್ಯೋ ಲ್ಯುಣಿನ್ಯಚಃ' (ಪಾ.ಸೂ. 3.1.134) ಎಂಬ ಸೂತ್ರದಲ್ಲಿಪಚಾ! 
ಗಣಗಳಲ್ಲಿ ಸೇರಿದ ಧಾತುಗಳಿಗೆ ಅಚ್‌ ಎಂಬ ಪ್ರತ್ಯಯವನ್ನು ಹೇಳಲಾಗಿದೆ. ಪಚಾದಿಗಣಃ 
ಆಕೃತಿಗಣವೆನಿಸಿದ್ದು ಆದರಲ್ಲಿ ಭಾಸ್ಫ ಧಾತುವನ್ನೂ ಸೇರಿಸಿಕೊಂಡು ಅಚ್‌ಪ್ರತ್ಯಯದಿಂದ ಆಭಾ 
ವೆಂಬ ರೂಪವಾಗಿದೆ. 


ಅಧ್ಯಾಯ 13 727 


ಅವಿಜ್ಞೇಯಂ- ಇಂದ್ರಿಯಗಳಿಗೂ ನಿಲುಕದೆ ಅಗ್ರಾಹ್ಯವಾಗಿದೆ. ಎಲ್ಲೆಡೆ ವ್ಯಾಪ್ತವಾಗಿರುವುದ 
ರಿಂದ ದೂರದಲ್ಲೂ ಅಂತಿಕೇ: ಸಮೀಪದಲ್ಲೂಇರುವಂಥದು ಅದು. ॥ 16 ॥ 


ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಮ್‌ । 
ಭೂತಭರ್ತ್ವೃ ಚ ತದ್‌ಜ್ಲೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ 11 17 ॥| 


ಅರ್ಥ- ಆ ಬ್ರಹ್ಮವು ನಾನಾ ಚೇತನಗಳಲ್ಲಿ ಅಂತರ್ಗತನಾಗಿ ಒಬ್ಬನೇ ಇರುತ್ತದೆ. ಆದರೆ ಬೇರೆ 
ಬೇರೆಯೋ ಎಂಬಂತೆ ಗೋಚರಿಸುತ್ತದೆ. ಅದು ಪ್ರಾಣಿಜಾತದ ರಕ್ಷಕ, ಭಕ್ಷಕ ಮತ್ತು ಜನಕ ಎಂದು 
ತಿಳಿಯಬೇಕು. 


ಕಿಂಚ ಭೂತೇಷು ನಾನಾವಿಧಪ್ರಾಣಿಷ್ಟವಿಭಕ್ತಮೇವ ವಿಭಕ್ತಮಿವ ಸ್ಥಿತಮ್‌ । 
ಅಜ್ಜಾನಾಂ ತಥಾ ಪ್ರತೀತಮಿತಿ ಯಾವತ್‌ | ಭೂತಭರ್ತೃ ಭೂತಾನಾಂ ಭರ್ತೃ 
ಧಾರಣಪೋಷಣಕರ್ತೃ ತದ್‌ಬ್ರಹ್ಮ ಜ್ಛೇಯಮ್‌ | ಗ್ರಸಿಷ್ಣು ಪ್ರಲಯೇ 
ಸರ್ವಭಕ್ಷಕಮ್‌ । ಪ್ರಭವಿಷ್ಣು ಸೃಷ್ಟಿಕಾಲೇ ಸರ್ವೋತ್ಪಾದಕಂ ಚ ॥। 17 ॥ 


ಅನುವಾದ- ಅಲ್ಲದೇ (ಆ ಬ್ರಹ್ಮವು ಭೂತೇಷು- ನಾನಾವಿಧ ಪ್ರಾಣಿಗಳಲ್ಲಿ 
ಬೇರೆಬೇರೆಯಾಗಿರದೇ (ಒಂದೇ ಆಗಿದ್ದು) ಬೇರೆಬೇರೆ ಎಂಬಂತೆ ಇರುವಂಥದು. ಅಜ್ಜರಿಗೆ 
ಬೇರೆಬೇರೆಯೆಂಬಂತೆ ತೋರುವಂಥದು ಎಂದು ಭಾವ. ಭೂತಭರ್ತೃ- ಚೇತನಗಳ ಪೊರದು 
ಪೋಷಿಸುವಂಥದೆಂದು ತಿಳಿಯಬೇಕು . ಗ್ರಸಿಷ್ಣು- ಪ್ರಲಯ ಕಾಲದಲ್ಲಿಸರ್ವಭಕ್ಷಕ. ಮತ್ತು 
ಪ್ರಭವಿಷ್ಣು- ಸೃಷ್ಟಿಕಾಲದಲ್ಲಿಸರ್ವವನ್ನೂ ಸೃಜಿಸುವಂಥದು. ॥117 ॥ 


ಜ್ಯೋತಿಷಾಮಪಿ ತಜ್ಜ್ಯೋತಿಸ್ತಮಸಃ ಪರಮುಚ್ಛತೇ । 
ಜಾನಂ ಜೇಯಂ ಜಾನಗಮ್ನಂ ಹದಿ ಸರ್ವಸ್ಥ ವಿಷಿತಮ್‌ 11 18 11 
ಇ ಇ ಇ ಜೆ ಲ ಳೆ ಅ 


ಅರ್ಥ- ಆ ಬ್ರಹ್ಮವು ಸೂರ್ಯಾದಿಜ್ಯೋತಿಗಳಿಗೂ ಜ್ಯೋತಿ. ("ತಮಸಃ ಪರಸ್ತಾತ್‌' ಎಂಬ 
ಶ್ರುತಿಗಳಲ್ಲಿ) ತಮಸನ್ನು ಮೀರಿದುದು ಎಂದು ಹೇಳಲ್ಪಟ್ಟಿದೆ. ಅದು ಜ್ಞಾನರೂಪ. ಸ್ಪಪ್ರಕಾಶ. 
ಜ್ಞಾನದ ಬಲದಿಂದ ಮುಕ್ತಿಯಲ್ಲಿ ಪ್ರಾಪ್ಯ. ಎಲ್ಲರ ಹೃದಯದಲ್ಲೂನೆಲೆನಿಂತದ್ದು 


ಕಿಂಚ ತದ್‌ ಬ್ರಹ್ಮ ಜ್ಯೋತಿಷಾಂ ಸೂರ್ಯಾದೀನಾಮಪಿ ಜ್ಯೋತಿಃ 
ಪ್ರಕಾಶಶಕ್ತಿಪ್ರದಮ್‌ | ತಮಸಃ ಅವೃಕ್ತಾನ್ಭೃತ್ಯೋಃ ಅಜ್ಞಾನಾದ್ವಾ ಪರಮತಿಕ್ರಾನ್ತಂ 


ಉಚ್ಯತೇ 1 "ತಮಸಃ ಪರಸ್ತಾತ್‌' ಇತಿ ಶ್ರುತ್ಯಾದಾವಿತ್ಯರ್ಥಃ | ಜ್ಞಾನಂ 
ಪ್ರಕಾಶಸ್ನರೂಪಮ್‌ । ಜ್ಞೇಯಂ ಸ್ಟೇನ ಜ್ಞಾತವ್ಯರೂಪಂ ಸ್ವಪ್ರಕಾಶಮಿತ್ಯರ್ಥಃ । 


728 ಗೀತಾವಿವೃತಿ 


ಜೀವಾನಾಂ ಸ್ಪಪ್ರಕಾಶತ್ನೇತಪಿ ತಸ್ಕ್ಯೇಶಾಧೀನತ್ವಾತ್‌ 1 ಅಸ್ಯ ಚಾನ್ಯಾನಪೇಕ್ಟ- 

ತ್ವಾತ್‌ । ಸ್ವಕರ್ಮಕತ್ವಸ್ಯ (ಕ್ರಿಯಾತ್ತಕರ್ಮತ್ಸಯೋರೇಕತ್ರ ವಿರೋಧೇನ) 

ದುರ್ಪಟತ್ಪಾಚ್ಚ ತದುಕ್ತಿರ್ಭಗವತೋ ಮಹಿಮೇತಿ ಯತ್ಸಭಾವ ಇತ್ಯಸ್ಕೋತ್ತರಂ 

ಭವತೀತಿ ಭಾವಃ । ಜ್ಞಾನಗಮ್ಮಮಪರೋಕಜ್ಞಾನೇನ ಮುಕ್ತೌ ಪ್ರಾಪ್ಯಮ್‌ । 
ಣ್‌ ಲೆ ಎ ಇಗ 

ಸರ್ವಸ್ಯ ಹೃದಿ ವಿಷ್ಠಿತಮ್‌ ವಿಶೇಷೇಣ ಸ್ಥಿತಮ್‌ । 


ಅನುವಾದ- ಅಷ್ಟೇ ಅಲ್ಲದೆ ಆ ಬ್ರಹ್ಮವು ಜ್ಯೋತಿಷಾಂ- ಸೂರ್ಯಚಂದ್ರಾದಿ ಬೆಳಕು 
ಗಳಿಗೂ, ಜ್ಯೋತಿಃ ಬೆಳಗುವ ಶಕ್ತಿಯನ್ನಿತ್ತಿರುವಂಥದು. ತಮಸಃ: ಪ್ರಕೃತಿಗಿಂತ, ಮೃತ್ಯುವಿಗಿಂತ, 
ಅಥವಾ ಅಜ್ಞಾನಕ್ಕಿಂತ ಪರಂ- ಆ ಮೂರನ್ನೂ ಅತಿಕ್ರಮಿಸಿ (ಆಚೆಗೆ ಇರುವಂಥದೆಂದು) 
ಹೇಳಲ್ಪಡುತ್ತಿದೆ. "ತಮಸಃ ಪರಸ್ತಾತ್‌' ಎಂಬ ಶ್ರುತಿಮೊದಲಾದವುಗಳಲ್ಲಿ (ಹೇಳಲ್ಪಡುತ್ತಿದೆ) 
ಎಂದರ್ಥ. ಜ್ಞಾನಂ- ಪ್ರಕಾಶರೂಪವು, ಜ್ಞೇಯಂ- ತನ್ನಿಂದಲೇ ತಿಳಿಯಲ್ಪಡುವಂಥದು. 
ಸ್ವಪ್ರಕಾಶವೆಂದರ್ಥ. ಜೀವರೂ ಸ್ವಪ್ರಕಾಶರಾಗಿದ್ದರೂ ಅವರ ಸ್ವಪ್ರಕಾಶತ್ವವು ಭಗವಂತನ 
ಅಧೀನವಾಗಿರುವುದರಿಂದ ಈ ಭಗವಂತನ ಸ್ವಪ್ರಕಾಶತ್ವವಾದರೂ ಅಪರಾಧೀನವಾಗಿರುವುದ 
ರಿಂದ (ಈ ಪರಬ್ರಹ್ಮದ ಮಹಿಮೆಯಲ್ಲಿಸ್ವಪ್ರಕಾಶತ್ವವನ್ನೂ ಹೇಳಲಾಗಿದೆ.) ಅಲ್ಲದೇ ಒಂದು 
ಕ್ರಿಯೆ ತನಗೆ ತಾನೇ ಕರ್ಮವಾಗುವುದು (ತನ್ನನ್ನು ತಾನೇ ತಿಳಿಯುವುದು) ಕೂಡುವುದಿಲ್ಲವಾದ್ದ 
ರಿಂದಲೂ ಅಂಥಹ ದುರ್ಫಟಸ್ವಪ್ರಕಾಶತ್ವದ ಉಕ್ತಿಯು ಭಗವಂತನ ಮಹಿಮೆಯೆಂದು 
"ಎಂಥ ಸಾಮರ್ಥ್ಯವುಳ್ಳದ್ದು ಬ್ರಹ್ಮ?9' ಎಂಬುದಕ್ಕೆ ಉತ್ತರವಾಗುತ್ತದೆಯೆಂದು ಅಭಿಪ್ರಾಯ. 
ಜ್ಞಾನಗಮ್ಯಂ- ಅಪರೋಕ್ಷಜ್ಞಾನದಿಂದ ಮುಕ್ತಿಯಲ್ಲಿ ಹೊಂದಲ್ಲಡುವಂಥದು. ಎಲ್ಲರ 
ಹೃದಯದಲ್ಲಿ ವಿಷ್ಠಿತಂ- ವಿಶೇಷವಾಗಿ ಇರುವಂಥದು. 


ಸರ್ವಗತತ್ನೇನ "ದೂರಸ್ಥಂ ಚಾಂತಿಕೇ ಚ ತತ್‌' "ಸರ್ವಮಾವೃತ್ಯ 
ತಿಷ್ಠತೀ'ತ್ಯುಕ್ತಾವಪಿ ಹೃದ್ಯಲ್ಪದೇಶೇ ಸ್ಥಿತ್ಯುಕ್ತಿರ್ಯುಕ್ತಾ | "ಓಂ ಅರ್ಭಕೌಕಸ್ಟ್ವಾತ್‌ 
ತದ್‌ವ್ಯಪದೇಶಾಚ್ಚ ನೇತಿ ಚೇನ್ನ ನಿಚಾಯ್ಯತ್ನಾದೇವಂ ವ್ಯೋಮವಚ್ಚ ಓಂ' ಇತಿ 
(1-2-7) "ಓಂ ಅನ್ಯಭಾವವ್ಯಾವೃತ್ತೇಶ್ಚ ಓಂ' (1-3-12) ಇತ್ಯಾದಿ ಸೂತ್ರೇ- 
ಣಾಣುರೂಪೇಣಾವಸ್ಥಿತೇರುಕ್ತತ್ವಾತ್‌ । ಅತ ಏವ ಚರಮಿತ್ಯುಕ್ತಿರಪ್ಯುಪಪನ್ನೇತಿ 
ಭಾವಃ ॥1 18 ॥ 


ಸರ್ವಗತವಾದುದೂ ಹೃದಯದಲ್ಲಿದೆ 


ಅನುವಾದ- ಬ್ರಹ್ಮವು ಸರ್ವಗತವಾದ್ದರಿಂದ "ದೂರಸ್ಥಂ ಚಾಂತಿಕೇ ಚ ತತ್‌' ದೂರದಲ್ಲಿ 
ಹತ್ತಿರದಲ್ಲೂ ಇದೆ "ಸರ್ವಮಾವೃತ್ಯ ತಿಷ್ಠತಿ “ಎಲ್ಲವನ್ನೂ ಆವರಿಸಿ ನಿಂತಿದೆ' ಎಂದು 


ಅಧ್ಯಾಯ 13 729 


(ಹದಿನಾರನೇ ಮತ್ತು ಹದಿನಾಲ್ಕನೇ ಶ್ಲೋಕದಲ್ಲಿ) ಹೇಳಿದ್ದರೂ ಹೃದಯವೆಂಬ ಅಲಪ್ರದೇಶದಲ್ಲಿ 
ಇದೆಯೆಂದುದು ಯುಕ್ತವಾಗುತ್ತದೆ. "ಅರ್ಭಕೌಕಸ್ತ್ಯಾತ್‌ ತದ್‌ವ್ಯಪದೇಶಾಚ್ಚ ನೇತಿ ಚೇನ್ನ 
ನಿಚಾಯ್ಯತ್ನಾದೇವಂ ವ್ಯೋಮವಚ್ಚ' (ಬ್ರ.ಸೂ. 1.2.7) "ಅನ್ಯಭಾವವ್ಯಾವೃತ್ತೇಶ್ವ' (ಬ್ರ.ಸೂ. 
1.3.12) ಮೊದಲಾದ ಸೂತ್ರದಿಂದ ಬ್ರಹ್ಮನ ಅಣುರೂಪದಿಂದ ಇರುವಿಕೆಯನ್ನು 
ಉಪಪಾದಿಸಿರುವುದರಿಂದ. ಆದ್ದರಿಂದಲೇ ಎಲ್ಲೆಡೆ ಸಂಚರಿಸುವಂಥದು (ಚರಮ್‌) ಎಂದು 
ಹೇಳಿದುದೂ ಹೊಂದುತ್ತದೆ ಎಂದು ಭಾವ. ॥ 18 ॥ 


ವಿವರಣೆ- "ದೂರಸ್ಥಂ ಚಾಂತಿಕೇ ಚ ತತ್‌' "ಸರ್ವಮಾವೃತ್ಯ ತಿಪ್ಕತಿ' ಎಂಬ 
ಮಾತುಗಳಿಂದ ಬ್ರಹ್ಮವು ಸರ್ವಗತವಾಗಿದ್ದು ದೂರದಲ್ಲೂ ಹತ್ತಿರದಲ್ಲಿಯೂ ಇದೆ. 
ಪ್ರಪಂಚವನ್ನು ಆವರಿಸಿದೆ ಎಂದಿದೆ. ಇದೀಗ "ಹೃದಿ ಸರ್ವಸ್ಯ ವಿಷ್ಠಿತಮ್‌' ಎಂಬುದಾಗಿ 
ಸರ್ವರ ಹೃದಯಗುಹೆಯೆಂಬ ಸೂಕ್ಷ್ಮಸ್ಥಾನದಲ್ಲಿ ಆ ಬ್ರಹ್ಮವಿದೆಯೆಂದು ಹೇಳಲಾಗುತ್ತಿದೆ. 
ಎಲ್ಲೆಡೆ ವ್ಯಾಪಿಸಿದ ಬೃಹತ್ತಾದ ಬ್ರಹ್ಮವು ಅಲ್ಲದೇಶವಾದ ಹೃದಯದಲ್ಲಿರುವುದು ಯುಕ್ತವೇ 
ಆಗಿದೆ. ಅಣುರೂಪದಿಂದ ಅದು ಎಲ್ಲರ ಹೃದಯಗುಹೆಯಲ್ಲಿದೆ ಎಂಬುದನ್ನು ಬ್ರಹ್ಮಸೂತ್ರವು 
ಸಿದಾಂತಿಸಿದೆ. "ಅಸೂಲೋತನಣು' ಎಂಬ ಶ್ರುತಿ ಬ್ರಹ್ಮನಲ್ಲಿ ಪ್ರಪಂಚದ ವಸ್ತುಗಳಲ್ಲಿರುವ 
ಸ್ಥೂಲತೆಯಾಗಲೀ ಅಣುತ್ತವಾಗಲೀ ಇರುವುದಲ್ಲ. ಅದಕ್ಕಿಂತ ವಿಲಕ್ಷಣವಾದ ಸ್ಥೂಲತೆ 
ಅಣುತ್ನಗಳು ಅವನಲ್ಲಿವೆ ಎಂದಿದೆ. ಆದ್ದರಿಂದಲೇ ಪ್ರಪಂಚದ ವಸ್ತುಗಳು ಅಣುವಾದವು 
ಮಹತ್ತಾಗದಿದ್ದರೂ ಬ್ರಹ್ಮಅಣುವೂ ಮಹತ್ತೂ ಆಗಬಲ್ಲದು. ಇದನ್ನೇ "ಅನ್ಯಭಾವವ್ಯಾವೃತ್ತೇಶ್ಛ' 
ಎಂಬ ಸೂತ್ರ ಹೇಳಿದೆ. ಆಕಾಶವು ಎಲ್ಲದರ ಹೊರಗಿದ್ದರೂ ಅಲ್ಪಸ್ಥಾನದಲ್ಲೂ ಇರುವಂತೆ ಬ್ರಹ್ಮವು 
ಸರ್ವಗತವಾಗಿದ್ದರೂ ಹೃದಯ ಗುಹೆಯೆಂಬ ಅಲ್ಪಸ್ಥಾನದಲ್ಲಿರುವಿಕೆಯು ಯುಕ್ತವೆಂದು 
"ಅರ್ಭಕೌಕಸ್ತ್ಯಾತ್‌ .....' ಎಂಬ ಸೂತ್ರವೂ ತಿಳಿಸಿದೆ. 

ಒಂದು ವೇಳೆ ಬ್ರಹ್ಮವು ಸರ್ವಗತ ಮಾತ್ರವಾಗಿದ್ದು ಆಣುವಲ್ಲವಾಗಿದ್ದರೆ "ಅಚರಂ 
ಚರಮೇವಚ 'ಎಂಬಲ್ಲಿ ಬ್ರಹ್ಮನನ್ನು ಸರ್ವತ್ರ ಸಂಚಾರಿ ಎಂಬರ್ಥದಲ್ಲಿ ಚರವೆಂದುದು 


ಕೂಡಲಾರದು. ವ್ಯಾಪ್ತವಾದುದು ಚರವಾಗಲಾರದಷ್ಟೇ. ಹೃದಯಸ್ಥಿತತ್ವವನ್ನು (ಅಲದೇಶ 
ಸ್ಥಿತತ್ವವನ್ನು) ಒಪ್ಪಿರುವುದರಿಂದಲೇ "ಚರ 'ವೆಂದುದೂ ಹೊಂದಿಕೆಯಾಗುತ್ತಿದೆ. 


ಅತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ । 
ಮದ್ದಕ್ತ ಏತದ್ದಿಜ್ಞಾಯ ಮದ್ಭಾವಾಯೋಪಪದ್ಯತೇ Il 19 1 


ಅರ್ಥ- ಹೀಗೆ ಕ್ಷೇತ್ರ, ಜ್ಞಾನ, ಜ್ಞಾನಸಾಧನ, ಜ್ಞೇಯವನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. 
ಇದನ್ನು ತಿಳಿದು ನನ್ನ ಭಕ್ತನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ. 


ಗೀತಾವಿವೃತಿ 
730 


ಉಕ್ತಮುಪಸಂಹೃತ್ಯ ತದ್‌ಜ್ಞಾನಂ ಸ್ತೌತಿ- ಇತಿ ಕ್ಷೇತ್ರಮಿತಿ ॥ ಮಹಾ- 
ಭೂತಾನೀತ್ಯಾದಿನಾ ಕ್ಷೇತ್ರಮ್‌ 1 ಇಚ್ಛೇತ್ಯಾದಿನಾ ತದ್‌ವಿಕಾರಶ್ಲೇತ್ಯಪಿ 
ಗ್ರಾಹ್ಯಮ್‌ | ಜ್ಞಾನಶಬ್ಲೋತತ್ರ ಜಪ್ತಿತತ್ಸಾಧನೋಭಯಪರಃ | "ಅಮಾನಿತ್ತಂ' 
ಇತ್ಯಾದಿನಾ ಜ್ಞಾನಸಾಧನಸ್ಯ "ತತ್ತ ಜ್ಞಾ; ನಾರ್ಥದರ್ಶನಮ್‌' ಇತ್ಯತ್ರ ಭಗವದಪ- 
ರೋಕ್ಷಜ್ನಪ್ಪೇಶ್ಟೋಕ್ಷತ್ನಾತ್‌ 1 “ಜ್ಞೇಯಂ ಯತ್ತತ್‌' ಇತ್ಯಾದಿನಾ ಜ್ಞೇಯಂ 
ಚೋಕ್ತಮ್‌ । ಸಮಾಸತಃ ಸಂಕ್ಷೇಪೇಣ । ಮದ್ಧಾವಾಯ ಮಯಿ ಸ್ಥಿತಯೇ 
ಉಪಪದ್ಯತೇ ಯೋಗ್ಯೋ ಭವತಿ । 


ಅನುವಾದ- ಇಲ್ಲಿಯ ತನಕ ಹೇಳಿದುದನ್ನು ಉಪಸಂಹರಿಸಿ ಅದರ ಜ್ಞಾನವನ್ನು 
ಪ್ರಶಂಸಿಸುತ್ತಿದ್ದಾನೆ- "ಅತಿ ಕ್ಷೇತ್ರಂ' ಎಂಬ ಶ್ಲೋಕದಲ್ಲಿ, "ಮಹಾಭೂತಾನಿ ....(ಶ್ಲೋಕ-6) 
ಮೊದಲಾದ ಶ್ಲೋಕಗಳಿಂದ ಕ್ಷೇತ್ರವು "ಇಚ್ಛಾದ್ದೇಷಃ' (ಶ್ಲೋ.7) ಎಂಬುದಾಗಿ ಕ್ಷೇತ್ರದ ವಿಕಾರವೂ 
ಕೂಡ ಎಂಬುದಾಗಿಯೂ ಇಟ್ಟುಕೊಳ್ಳಬೇಕು. ಇಲ್ಲಿನ ಜ್ಞಾನಶಬ್ದವು ಜ್ಞಾನ ಮತ್ತು ಜ್ಞಾನ 
ಸಾಧನವೆಂಬ ಎರಡೂ ಅರ್ಥದಲ್ಲಿದೆ. "ಅಮಾನಿತ್ನಂ..' ಮೊದಲಾದ ಶ್ಲೋಕಗಳಿಂದ 
ಜ್ಞಾನಸಾಧನ ಹಾಗೂ "ತತ್ನಜ್ಞಾನಾರ್ಥದರ್ಶನಂ' ಎಂಬ ಪದದಿಂದ ಭಗವದಪರೋಕ್ಷ- 
ಜ್ಞಾನವೂ ಹೇಳಲ್ಪಟ್ಟಿರುವುದರಿಂದ. "ಜ್ಞೇಯಂ ಯತ್ತತ್‌' (ಶ್ಲೋಕ-13) ಮೊದಲಾದ 
ಶ್ಲೋಕಗಳಿಂದ ಜ್ಞಾನವಿಷಯ ಬ್ರಹ್ಮವೂ, ಸಮಾಸೇನ- ಸಂಕ್ಷೇಪವಾಗಿ ಹೇಳಲ್ಪಟ್ಟಿತು. 
ಮದ್ಧಾವಾಯ- ನನ್ನಲ್ಲಿ ಸ್ಥಿತಿಗಾಗಿ (ಅಂದರೆ ಮೋಕ್ಷಕ್ಕಾಗಿ) ಉಪಪದ್ಯತೇ- ಯೋಗ್ಯ 
ನಾಗುತ್ತಾನೆ. (ಹಿಂದೆ ಹೇಳಿದುದನ್ನು ತಿಳಿದವನು) 


ಪೌರ್ವಾಪರ್ಯ ಸರಿಯಾಗಿದೆ 


ಯದ್ಯಪ್ಯತ್ರ ಜ್ಛೇಯೇ ಬ್ರಹ್ಮಣಿ ಪ್ರತಿಪಾದಿತೇ ಕೇನ ಸಾಧನೇನೇದಂ 
ಬುದ್ದಾ ;ರೂಢಂ ಭವೇದಿತ್ಯಾಕಾಂಕ್ಟಾಯಾಂ "ಜ್ಞೇಯಮಿತ್ಯಾದಿಕಂ' ಪೂರ್ವ- 
ಮುಕ್ತ್ವಾ "ಅಮಾನಿತ್ಹಂ' ಇತ್ಯಾದಿಕಂ ತದ್‌ಜ್ಞಾನಸಾಧನಂ ಪಶ್ನಾದ್‌ವಾಚ್ಯಮ್‌ ! 
ತಥಾಪಿ  ಸಾಧನಸ್ಯೇಚ್ಛಾದಿರೂಪಕ್ಷೇತ್ರವಿಕಾರೇಷ್ಪಂತರ್ಭಾವಜ್ಞಾಪನಾರ್ಥ- 
ತ್ವಾತ್‌ ಯತ್ವಭಾವಪದೋಕ್ತ ಪ್ರೇರಕತ್ನಸ್ಕಾಲೌಕಿಕಪ್ರಮೇಯಸ್ಯ ಬುದ್ಧಾ 2ರೋಹೇ 
ಸಾಧನಾನಾಮಪ್ರ್ಯಪಯೋಗಾಚ್ಚ ಸಾಧನಾನಂತರಮೇವ ಯತ್ವಭಾವಶ್ನೇತ್ಯಸ್ಯ 
ವಾಚ್ಛತ್ವಾತ್‌ ತತ್ವಸಂಗೇನ ಜ್ವೇಯಸ್ಕಾಪಿ ಪಶ್ಚಾದೇವೋಕ್ತಿಃ | 


ಅನುವಾದ- ವಸ್ತುತಃ ಇಲ್ಲಿ ಜ್ಞೇಯನಾದ ಬ್ರಹ್ಮನನ್ನು ಪ್ರತಿಪಾದಿಸಿದಾಗ "ಯಾವ 


ಅಧ್ಯಾಯ 13 731 


ಸಾಧನದಿಂದ ಅದನ್ನು ಬುದ್ದಾ ರೂಢವಾಗಿಸಿಕೊಳ್ಳಬಹುದು ? ಎಂಬ ಆಕಾಂಕ್ಟೆಯು 
ಉಂಟಾದಾಗ (ಉಂಟಾಗುವುದರಿಂದ) "ಜ್ಞೇಯಂ ಯತ್ತತ್‌' ಎಂಬಿತ್ಯಾದಿ ಶ್ಲೋಕಗಳನ್ನು 
(ಬ್ರಹ್ಮಸ್ವರೂಪವನ್ನು) ಮೊದಲು ಹೇಳಿ ಆಮೇಲೆ "ಅಮಾನಿತ್ತಮದಂಭಿತ್ನಂ' ಮೊದಲಾದ 
ಬ್ರಹ್ಮಜ್ಞಾನಸಾಧನಗಳನ್ನು ಹೇಳುವುದು ಉಚಿತವಿತ್ತು. ಹಾಗಿದ್ದರೂ ಜ್ಞಾನ ಸಾಧನಗಳು ಇಚ್ಛಾ 
ದ್ವೇಷ ಮೊದಲಾದ ಕ್ಷೇತ್ರವಿಕಾರಗಳಲ್ಲಿ ಸೇರುವುವವೆಂಬುದನ್ನು ಜ್ಞಾಪಿಸುವುದಕ್ಕಾಗಿ 
(ಜ್ಞಾನಸಾಧನಗಳನ್ನು ಕ್ಷೇತ್ರವಿಕಾರದ ಜೊತೆಗೆ ಹೇಳಲಾಗಿದೆ) ಅಲ್ಲದೇ ಯತ್ನಭಾವ ಪದದಿಂದ 
ಹೇಳಲ್ಪಟ್ಟ ಪ್ರೇರಕತ್ವವೆಂಬ ಅಲೌಕಿಕ ಪ್ರಮೇಯವು ಬುದ್ಧ್ಯಾ ರೂಢವಾಗುವಲ್ಲಿ ಜ್ಞಾನಸಾಧನ 
ಗಳು ಬಹಳ ಪ್ರಯೋಜಕಗಳಾಗುವುದರಿಂದಲೂ ಸಾಧನವನ್ನು ಹೇಳಿದ ಮೇಲೆ ಯೇ "ಯತ್‌ 
ಪ್ರಭಾವಶ್ಚ? ಎಂಬುದನ್ನು ಹೇಳಬೇಕಾಗಿರುವುದರಿಂದಲೂ ಆ ಜ್ಞೇಯಪ್ರಭಾವ ನಿರೂಪಣೆಯ 
ಪ್ರಸಂಗದಲ್ಲಿ ಜ್ಞೇಯವನ್ನೂ ( ಜ್ಞಾನಸಾಧನವನ್ನು ಹೇಳಿದ) ನಂತರವೇ ಹೇಳಲಾಗಿದೆ. 


ವಿವರಣೆ- ಇಲ್ಲಿ ಹೇಳಿದುದರಲ್ಲಿ ಪೂರ್ವಾಪರೀಕಾರವಿದೆಯೇ ? ಎಂಬ ಚಿಂತನೆಯಿದೆ. 

ಮೊದಲು ಬ್ರಹ್ಮಸ್ತರೂಪವನ್ನು ಹೇಳಬೇಕು. ಆಗ ಹೇಳಿದ ಬ್ರಹ್ನಸ್ನರೂಪವನ್ನು ಬುದ್ಧ್ಯಾರೂಢ 
ಗೊಳಿಸಿಕೂಳ್ಳುವ ಬಗ್ಗೆ ಸಾಧನಗಳ ಜಿಜ್ಞಾಸೆ ಹುಟ್ಟಿದಾಗ ಅಮಾನಿತ್ವ ಮೊದಲಾದ ಇಪತ್ತು 
ಜ್ಞಾನಸಾಧನಗಳನ್ನು ಹೇಳಬೇಕು. ಆದರೆ ಇಲ್ಲಿ ಬ್ರಹ್ಮಸ್ಮರೂಪ ಪ್ರಭಾವಗಳನ್ನು ಹೇಳುವುದರ 
ಮೊದಲು ಜ್ಞಾನಸಾಧನ ಹೇಳಿದುದು ಹೇಗೆ ಸರಿ ? ಮೊದಲೇ ಜ್ಞಾನಸಾಧನವನ್ನು ಹೇಳಲು 
ಕಾರಣವಿದೆ. ಜ್ಞಾನಸಾಧನವು ಅರ್ಜುನ ಕೇಳಿರುವ ಕ್ಷೇತ್ರವಿಕಾರಗಳಲ್ಲಿ ಸೇರಿದೆ. ಅಮಾನಿತ್ವ 
ಮೊದಲಾದವೂ ಇಚ್ಛಾದ್ದೇಷಾದಿಗಳಂತೆ ಕ್ಷೇತ್ರವಿಕಾರಗಳಂದು ತಿಳಿಸಬೇಕಾದರ ಆ ಕ್ಷೇತ್ರವಿಕಾರ 
ಗಳ ಜೊತೆಗೇ ಹೇಳಬೇಕು. ಕ್ಷೇತ್ರವಿಕಾರಗಳನ್ನು ಹೇಳಿದ ಮೇಲೆ ಮಧ್ಯದಲ್ಲಿ ಐದಾರು 
ಶ್ಲೋಕಗಳಿಂದ ಬ್ರಹ್ಮ ಸ್ಹರೂಪ ಪ್ರಭಾವಗಳನ್ನು ಹೇಳಿ ನಂತರ ಅಮಾನಿತ್ವಾದಿ ಸಾಧನಗಳನ್ನು 
ಹೇಳಿದ್ದರೆ ಅವುಗಳು ಕ್ಷೇತ್ರವಿಕಾರಗಳೆಂಬುದನ್ನು ತಿಳಿಯಲಾಗುತ್ತಿರಲಿಲ್ಲ. ಅದಕ್ಕಾಗಿ ಬ್ರಹ್ನಸ್ನರೂಪ 
ತಿಳಿಸುವ ಮೊದಲೇ ಜ್ಞಾನಸಾಧನಗಳನ್ನು ಹೇಳಲಾಗಿದೆ. 


ನನ್ಹಥಾರಪಿ ಉದ್ದೇಶಕ್ರಮಾನುಸಾರೇಣ "ಯತಶ್ಚ ಯತ್‌' ಇತ್ಯೇತತ್ಸಥಮ- 
ಮುಕ್ತ್ವಾ "ಸಚ ಯೋ ಯತ್ಪಭಾವಶ್ಚೇ' ತ್ಯೇತತ್ಪಶ್ಚಾದ್‌ವಕ್ತವ್ಯಮಿತ್ಯೇತದಪ್ಶನೇನೈವ 
ನಿರಸ್ತಮ್‌ । ವಿಕಾರಾಂತರ್ಭಾವಜ್ಞಾಪನಾಯ ಇಚ್ಛಾದ್ಯುಕ್ಕನಂತರಂ ಅಮಾನಿ- 
ತ್ಹಾದೇಃ "ಸಚ ಯೋ ಯತ್ವಭಾವಶ್ನೇ'ತ್ಯುಕ್ಷಸ್ಕ ವಾಚ್ಯತ್ವಾತ್‌ ಬಹುತ್ವಾಚ್ಚ "ಸ ಚ 
ಯೋ ಯತ್ಪಭಾವಶ್ಚೇ' ತ್ಯೇತದುಕ್ಕಪೇಕ್ಷಯಾ “ಯತಶ್ವ ಯದಿತ್ಯೇ' ತದುಕ್ತೇ- 
ರಲ್ಪತ್ವಾತ್‌ ತತ್ಸರ್ವೋಕ್ತನನ್ತರಂ ಪಶ್ಚಾತ್‌ "ಯತಶ್ಚ ಯದಿ' ತ್ಯಸ್ಕೋಕ್ತಿಃ ॥। 19 ॥ 


732 ಗೀತಾವಿವೃತಿ 


ಅನುವಾದ- "ನೋಡಿ, ಹಾಗಿದ್ದರೂ ಉದ್ದೇಶಕ್ರಮವನ್ನು ಅನುಸರಿಸಿ ಯತಶ್ವ ಯತ್‌ 
(ಯಾರಿಂದ ಪ್ರವೃತ್ತಿ?) ಎಂಬುವನ್ನು ಮೊದಲು ಹೇಳಿಸಚ ಯೋ ಯತ್‌ಪ್ರಭಾವಶ್ಚ? (ಅವನ 
ಸ್ವರೂಪವೇನು ? ಸಾಮರ್ಥ್ಯವೇನು 9) ಎಂಬುದನ್ನು ನಂತರ ಹೇಳಬೇಕಿತ್ತು ! ಎಂಬ 
ಶಂಕೆಯೂ ಹಿಂದೆ ಕೊಟ್ಟಉತ್ತರದಿಂದಲೇ ಸಮಾಧಾನಿಸಲ್ಪಟ್ಟಿದೆ. ಹೇಗೆಂದರೆ (ಅಮಾನಿತ್ತಾಬಿ 
ಗಳಿಗೆ) ಕ್ಷೇತ್ರವಿಕಾರಾಂತರ್ಭಾವವನ್ನು ತಿಳಿಸಲು ಇಚ್ಚಾದಿಕ್ಚೇ ಆತ್ರವಿಕಾರಗಳನ್ನು ಹೇಳಿದ ನಂತರ 
ದಲ್ಲೇ ಅಮಾನಿತ್ವ ಮೊದಲಾದ ಜ್ಞಾನಸಾಧನವನ್ನು ಉಪೋದ್ದಾಫ ಪ್ರಕ್ರಿಯೆಯಿಂದ ಮೊದಲೇ 
ಹೇಳಬೇಕಿರುವುದರಿಂದ ಅದನ್ನು ಹೇಳಿದ ಮೇಲೆಯೇ ಹಿಂದೆ ಹೇಳಿದಂತೆ "ಸ ಚ ಯೋ 
ಯತ್‌ಪ್ರಭಾವಶ್ಚ' ಅವನ ಸರೂಪ ಪ್ರಭಾವಗಳೇನು? ಎಂಬುದನ್ನು ಹೇಳಬೇಕಾಗಿದೆ. ಅಲ್ಲದೇ 
ಪ್ರಭಾವವೂ ಬಹುವಾಗಿದೆ. ಸ್ವರೂಪ ಪ್ರಭಾವಗಳ ಪ್ರಶ್ನೆಗೆ ನೀಡಬೇಕಾದ ಉತ್ತರಕ್ಕಿಂತ 
ಪ್ರವರ್ತಕನಾರು 9 ಎಂಬ ಪ್ರಶ್ನೆಗೆ ಉತ್ತರವು ಅಲ್ಲವಾಗಿದೆಯಾದ್ದರಿಂದಲೂ ಎಲ್ಲಾ 


ಪ್ರಭಾವವನ್ನೂ ಹೇಳಿದ ನಂತರ "ಯತಶ್ಚ ಯತ್‌' ಪ್ರವರ್ತಕನಾರು ? ಎಂಬ ಪ್ರಶ್ನೆಗೆ 
ಉತ್ತರಿಸಲಾಗಿದೆ. ।। 19 ॥1 


ವಿವರಣೆ- ಗೀತಾಭಾಷ್ಯದಲ್ಲಿ- ವಿಕಾರಾಂತರ್ಭಾವಾತ್‌ ಜ್ಞಾನಸಾಧನಂ ಪ್ರಥಮತ 
ಉಕ್ತಮ್‌ ಬಹುತ್ವಾತ್‌, ಸಾಧನಾತ್ಯುಪಯೋಗಾತ್‌ ಪ್ರಭಾವಃ (ಪ್ರಥಮತ ಉಕ್ತಃ), ಎಂದು 
ಹೇಳಲಾಗಿದೆ. ಈ ಭಾಷ್ಯದ ವಿಸೃತ ವ್ಯಾಖ್ಯಾನ ಇಲ್ಲಿಯ ವಿವೃತಿಯಾಗಿದೆ. “ತತ್‌ ಕ್ಷೇತ್ರಂ ಯಚ್ಚ 
ಆ 
ಯಾದೃಕ್‌ ಚ'- ಎಂಬ ನಾಲ್ಕನೆ ಶ್ಲೋಕದಲ್ಲಿ ಮುಂದೆ ಹೇಳಲಿರುವ ವಿಷಯಗಳನ್ನು ಕೃಷ್ಣ 
ನಿರ್ದೇಶಿಸಿದ್ದಾನೆ. ಯಾವ ಅನುಕ್ರಮದಲ್ಲಿ ನಿರ್ದೇಶಿಸಿರುವನೋ ಅದೇ ಕ್ರಮದಲ್ಲಿ ಮುಂದೆ 
ಉತ್ತರಿಸಲಿಲ್ಲ ಕ್ರಮ ವ್ಯತ್ಯಾಸ ಮಾಡಿದ್ದಾನೆ. ಯತಶ್ಚ ಯತ್‌ ಎಂಬುದಕ್ಕಿಂತ ಮೊದಲು 
ಯತ್‌ಪ್ರಭಾವಃ ಎಂಬುದಕ್ಕೆ ಉತ್ತರಿಸಲಾಗಿದೆ. ಅದಕ್ಕೆ ಕಾರಣ ಎರಡು . ಮೊದಲನೆಯದಾಗಿ 
ಯತ್‌ ಪ್ರಭಾವಃ ಎಂಬ ಪ್ರಶ್ನೆಗೆ ಉತ್ತರ ದೀರ್ಥವಾಗಿರುವುದು. ಎರಡನೆಯದಾಗಿ 


ಅಲೌಕಿಕವಾದ ಪ್ರಭಾವವನ್ನು ತಿಳಿಯಬೇಕಾದರೆ ಜ್ಞಾನಸಾಧನಗಳ ಉಪಯೋಗ ಬಹಳ 
ವಾಗಿರುವುದು. 


ಪ್ರಕೃತಿಂ ಪುರುಷಂ ಚೈವ ಎದ್ದ $ನಾದೀ ಉಭಾವಪಿ ॥ 
ಎಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿಸಂಭವಾನ್‌ Il 20 ॥ 


ಅರ್ಥ- ಪ್ರಕೃತಿ ಹಾಗೂ ಪುರುಷ ಇವೆರಡನ್ನೂ ಅನಾದಿಯೆಂದು ತಿಳಿ. ಇಚ್ಛಾದ್ವೇಷಾದಿ- 
ವಿಕಾರಗಳನ್ನು ಸತ್ವಾದಿಗುಣಗಳನ್ನೂ ಪ್ರಕೃತಿಯಿಂದ ಜನ್ಯವಾದವುಗಳೆಂದು ತಿಳಿ. 


ಅಧ್ಯಾಯ 13 733 


ಏವಮುಕ್ತದಿಶಾ ಯತಶ್ಚ ಯದಿತಿ ಪ್ರತಿಜ್ಞಾತಪ್ರೇರಕಸ್ಸರೂಪಸ್ಯ ಪ್ರಭಾವೋ- 
ಕೃನಂತರಂ ವಾಚ್ಯತ್ವಸಿದ್ದ್‌ ಪ್ರೇರಕಜ್ಞಾನಸ್ನ ಪ್ರೇರ್ಯಜ್ಞಾನಸಾಹೇಕ- 
೦ ಇಗ ಬೆ ೨ ಣಗ ಆ 
ತ್ವಾತ್‌ಪ್ರೇರಣೀಯಂ ಸಪ್ರಕಾರಂ ಪುರುಷಾದಿರೂಪಂ ಕ್ಷೇತ್ರಂ ತಾವದಾಹ - 
ಇವಿ 
ಪ್ರಕೃತಿಂ ಇತಿ ॥॥ ನ ಚೈತತ್‌ "ಏತತ್‌ ಕ್ಷೇತ್ರಮಿತಿ' ಶ್ಲೋಕೇ ನ ಪ್ರತಿಜ್ಞಾತಮಿತಿ 
ಶಂಕ್ಯಮ್‌ । "ಯಾದೃಕ್‌ ಚೇ' ತ್ಯನೇನ ಪ್ರತಿಜ್ಞಾತತ್ಥಾತ್‌ । ತರ್ಹಿ ಮಹಾ- 
ಭೂತಾನೀತ್ಯಾದ್ಯುಕ್ಸವಸರೇ ಪ್ರಾಗೇವ ವಾಚ್ಯಮಿತಿ ನ ಶಂಕ್ಯಮ್‌ | ವಕ್ಷ್ಯಮಾಣ- 
ಪ್ರೇರಕಸ್ನರೂಪೋಕ್ಕುಪಯೋಗಿತಯಾತಪೇಕ್ಲಿತಪ್ರೇರ್ಯಸ್ನ್ಥರೂಪಸ್ಕಾತ್ರಾ - 
ವಶ್ಯಂ ವಾಚ್ಯತ್ಪಾತ್‌ಪ್ರಾಗಪ್ಕಕ್ತೌ ಗೌರವಾಪತ್ತೇರಿತಿ ಭಾವಃ । ಏವಂ ಚ ಪ್ರಕೃತಿ- 
ಪದೇನ "ಮಹಾಭೂತಾನಿ' ಇತ್ಯಾದಿನಾ ಪ್ರಾಗುಕ್ತಪಂಚವಿಂಶತಿತತ್ತಾನಿ 
ಗೃಹ್ಯಂತೇ, ವಿಕಾರಶಬ್ದೇನ ಚ ಪ್ರಾಗುಕ್ತೇಚ್ಞಾದಯಃ ಸರ್ವೇ ಪ್ರಕೃತಿವಿಕಾರಾಃ । 
ಗುಣತ್ರಯಸ್ಕಾಲವಿವಕ್ಷಯಾ ಪೃಥಗುಪಾದಾನಮ್‌ । ಪುರುಷೋತತ್ರ ಜೀವಃ । 
ಪ್ರಕೃತಿಂ ಪಂಚವಿಂಶತಿತತ್ತಾ ನಿ ಪುರುಷಂ ಜೀವಂ ಚ ಉಭಾವಪ್ಯನಾದೀೀ ವಿದ್ಧಿ । 
ತಥಾ ಪ್ರಕೃತಿಸಂಭವಾನ್‌ ಪ್ರಧಾನೋಪಾದಾನಕಾನಿಚ್ಚಾದಿ ಎಕಾರಾನ್‌ ಸತ್ತ್ವಾದಿ- 
ಗುಣಾಂಶ್ಚ ವಿದ್ದೀತ್ಯರ್ಥಃ । ತಥಾ ಚೇಶ್ಚರಾತಿರಿಕ್ತಃ ಸರ್ವೋತಪಿ ಚೇತನಾಚೇತನ- 
ವರ್ಗಃ ಪ್ರೇರ್ಯಪ್ರಪಂಚೋತತ್ರೋಕ್ಷೋ ಭವತಿ । 


ಅನುವಾದ- ಈ ರೀತಿ ಹಿಂದೆ ಹೇಳಿರುವಂತೆ 'ಪ್ರೇರಕನಾರು?' ಎಂಬ ಪ್ರತಿಜ್ಞಾತವಾದ 
ಪ್ರೇರಕ ಸ್ವರೂಪದ ಪ್ರಭಾವವನ್ನು ಹೇಳಿದ ಮೇಲೆ ಪ್ರೇರಕ ಯಾವುದೆಂಬುದನ್ನು ಹೇಳುವುದಕ್ಕೆ 
ಅವಕಾಶ ಪ್ರಾಪ್ತಿಯಾಗಿದೆ. ಆದರೆ ಪ್ರೇರಕದ ಅರಿವಾಗಬೇಕಾದರೆ ಪ್ರೇರ್ಯವಾದುದರ ಅರಿವಿನ 
ಅಪೇಕ್ಷೆಯಿದೆ. ಅದಕ್ಕಾಗಿ ಪ್ರೇರ್ಯವಾದ (ಪ್ರೇರೇಪಿಸಲ್ಪಡುವ) ಪುರುಷಾದಿ ಕ್ಷೇತ್ರವನ್ನು 
ಪ್ರಭೇದಗಳ ಜೊತೆಗೆ ಹೇಳತೊಡಗಿದ್ದಾನೆ "ಪ್ರಕೃತಿಂ' ಎಂಬ ಶ್ಲೋಕದಿಂದ. ಈ ವಿಷಯವನ್ನು 
ತತ್‌ ಕ್ಷೇತ್ರಂ ಯಚ್ಚ (ಶ್ಲೋ.4) ಎಂಬ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿಲ್ಲವಲ್ಲಾ ? ಎಂದು 
ಶಂಕಿಸಬಾರದು. ಯಾದೃಕ್‌ ಚ? ಕ್ಷೇತ್ರದ ವಿಕಾರಗಳಾವುವು ? ಎಂಬುದಾಗಿ ಪ್ರತಿಜ್ಞಾತವಾಗಿದೆ. 
ಹಾಗಿದ್ದರೆ ಮಹಾಭೂತಾನ್ಯಹಂಕಾರಃ (ಶ್ಲೋ.6,7) ಎಂಬುದಾಗಿ ಕ್ಟ ತ್ರವಿಕಾರಗಳನ್ನು ಹೇಳುವ 
ಸಂದರ್ಭದಲ್ಲೇ ಹಿಂದೆಯೇ ಹೇಳಬೇಕಿತ್ತು ಎಂದೂ ಶಂಕಿಸಬಾರದು. ಈಗ ಮುಂದೆ 
ಹೇಳಲಿರುವ ಪ್ರೇರಕನ ಸ್ವರೂಪವನ್ನು ಹೇಳುವುದಕ್ಕಾಗಿ ಅಪೇಕ್ಲಿತವಾದ ಪ್ರೇರ್ಯದ 
ಸ್ವರೂಪವನ್ನು ಇಲ್ಲಂತೂ ಅವಶ್ಯವಾಗಿ ಹೇಳಬೇಕಿರುವುದರಿಂದ ಹಿಂದೆಯೂ (ಮಹಾಭೂತಾನಿ 
ಎಂಬಲ್ಲಿಯೂ) ಹೇಳಿದ್ದಿದ್ದರೆ ಗ್ರಂಥಗೌರವವುಂಟಾಗುತ್ತಿತ್ತು (ಗ್ರಂಥವನ್ನು ಸುಮ್ಮನೆ 


734 .ಗೀತಾವಿವೃತಿ 


ಬೆಳೆಸಿದಂತಾಗುತ್ತಿತ್ತು) ಎಂದು ಅಭಿಪ್ರಾಯ. ಆದ್ದರಿಂದ ಪ್ರಕೃತಿ ಎಂಬ ಪದದಿಂದ 'ಮಹಾ- 
ಭೂತಾನಿ ಇತ್ಯಾದಿಯಾಗಿ ಆರನೇ ಶ್ಲೋಕದಲ್ಲಿ ಹೇಳಿದ ಇಪ್ಪತ್ರೈದು ತತ್ವಗಳನ್ನು ಇಟ್ಟುಕೊಳ್ಳಬೇಕು. 
"ವಿಕಾರಾನ್‌' ಎಂಬ ವಿಕಾರಶಬ್ದದಿಂದ ಹಿಂದೆ ಇಚ್ಚಾದ್ವೇಷ- ಎಂಬ ಏಳನೇ ಶ್ಲೋಕದಲ್ಲಿಹೇಳಿದ 
ಎಲ್ಲಾ ಪ್ರಕೃತಿವಿಕಾರಗಳನ್ನೂ ಇಟ್ಟುಕೊಳ್ಳಬೇಕು. (ಗುಣತ್ರ ಯವು ಪ್ರಕೃತಿವಿಕಾರವೇ ಆದರೂ) 
ಗುಣತ್ರಯಕ್ಕೆ ಅಲ್ಪ ಮಾತ್ರ ಉಪಚಯ (ವಿಕಾರ)ಎರುವುದರಿಂದ ಅದನ್ನು ಪ್ರತ್ಯೇಕವಾಗಿ 
ಗ್ರಹಿಸಲಾಗಿದೆ. ಪುರುಷನೆಂದರೆ ಇಲ್ಲಿ ಜೀವ. ಪ್ರಕೃತಿಂ - ಇಪ್ಪತ್ತೈದು ತತ್ವಗಳನ್ನು ಪುರುಷಂ ಚ 
ಜೀವನನ್ನೂ ಇಬ್ಬರನ್ನೂ ಅನಾದಿಯೆಂದು ತಿಳಿ. ಹಾಗೆಯೇ ಪ್ರಕೃತಿಸಂಭವಾನ್‌ - ಪ್ರಕೃತಿಯೇ 
ಉಪಾದಾನ ಕಾರಣವಾಗಿ ಉಳ್ಳದ್ದನ್ನಾಗಿ ಇಚ್ಛೆ ಮೊದಲಾದ ವಿಕಾರಗಳನ್ನೂ ಸತ್ವಾ ದಿಗುಣಗಳನ್ನೂ 
ತಿಳಿ ಎಂದರ್ಥ. ಹಾಗಾಗಿ ಈಶ್ವರನೊಬ್ಬನನ್ನು ಹೊರತುಪಡಿಸಿ ಪ್ರೇರ್ಯಪ್ರಪಂಚವೆನಿಸಿದ 
ಎಲ್ಲಾ ಚೇತನಾಚೇತನ ಸಮುದಾಯವು ಇಲ್ಲಿಹೇಳಲ್ಪಟ್ಟದ್ದಾಗಿದೆ. 


ಯದ್ವಾ ಪ್ರಕೃತಿಂ ಚಿದಚಿತ್ಛತ್ಸತೀ ಪುರುಷಂ ಜೀವಂ ಪರಮಾತ್ಮಾನಂ ಚ 
ಉಭೌ 1 ಉಭೇ ಚೇತ್ಯಪಿ ಸಂಗೃಹ್ಯತೇ | ಅನಾದೀ ವಿದ್ದೀತ್ಯರ್ಥಃ | ವಿಕಾರಾನಿ- 
ಚ್ಚಾದೀನ್‌ ಸತ್ತಾ ಾದಿಗುಣಾಂಶ್ಹ ಪ್ರಕೃತಿಸಮ್ಮವಾನ್‌ ಪ್ರಕೃತ್ಯುಪಾದಾನಕಾನ್‌ ವಿದ್ಧಿ | 
ಗುಣಾನಾಂ ವಿಕಾರತ್ವೇರಪೀಚ್ಛಾದ್ಯಪೇಕ್ಚಯಾಠಲ್ಪವಿಕಾರತ್ವಾದಿಚ್ಛಾದೀನಾಮಧಿಕ- 
ವಿಕಾರತ್ವವಿವಕ್ಷಯಾ ಪೃಥಗುಕ್ತಾಃ ಜ್ಞೇಯಾಃ । ತಾತರ್ಯೇ ತು ಪ್ರಕೃತಿಪದೇನ 
ಚಿದಚಿತ್‌ಪ್ರಕೃತ್ಯೋಃ ಪುರುಷಪದೇನ ಜೀವೇಶ್ವರಯೋರ್ಗ್ರ ಹಣಾಯ ಉಭೌ 
ಇತ್ಯುಕ್ತಿರಿತ್ಯುಕ್ತಮ್‌ ॥। 20 ॥1 


ಅನುವಾದ- ಅಥವಾ ಪ್ರಕೃತಿಂ: ಚಿತ್‌ ಪ್ರಕೃತಿ ಹಾಗೂ ಅಚಿತ್‌ ಪ್ರಕೃತಿಯನ್ನು ಪುರುಷಂ- 
ಜೀವನನ್ನು ಮತ್ತು ಪರಮಾತ್ಮನನ್ನು ಉಭೌ: ಇಬ್ಬರನ್ನೂ, ಉಭೇ ಚ (ಎರಡು ಪ್ರಕೃತಿಗಳನ್ನು) 
ಎಂದೂ ಇಟ್ಟುಕೊಳ್ಳಬೇಕು. ಅನಾದಿಯೆಂದು ತಿಳಿ ಎಂದರ್ಥ. ವಿಕಾರಾನ್‌ ಎ ಇಚ್ಛೆ 
ಮೊದಲಾದವುಗಳನ್ನು ಸತ್ವಾದಿಗುಣಗಳನ್ನು ಕೂಡ, ಪ್ರಕೃತಿಸಂಭವಾನ್‌- ಪ್ರಕೃತಿಯ 
ಪರಿಣಾಮಗಳೆಂದು ತಿಳಿ. ಸತ್ವಾದಿಗುಣಗಳು ಪ್ರಕೃತಿಯ ವಿಕಾರಗಳೇ ಆಗಿದ್ದರೂ ಇಚ್ಛಾ 
ಗಳೊಂದಿಗೆ ಹೋಲಿಸಿ ನೋಡಿದಾಗ ಅತ್ಯಲ್ಪವಿಕಾರಗಳಾದ್ದರಿಂದ ಇಚ್ಛಾದಿಗಳ ಅಧಿಕ- 
ವಕಾರತ್ನವನ್ನು ಅನುಲಕ್ಷಿಸಿ (ಗುಣಗಳಿಗಿಂತ) ಬೇರೆಯಾಗಿ (ಇಚ್ಚಾದಿ ವಿಕಾರಗಳು) ಹೇಳಲ್ಪಟ್ಟಿವೆ 
ಯೆಂದು ತಿಳಿಯಬೇಕು. ಗೀತಾತಾತ್ಪರ್ಯದಲ್ಲಿಯಾದರೋ ಪ್ರಕೃತಿಪದದಿಂದ ಚಿತ್‌ ಪ್ರಕೃತಿ 
ಹಾಗೂ ಅಚಿತ್‌ ಪ್ರಕೃತಿಗಳನ್ನೂ ಪುರುಷಪದದಿಂದ ಜೀವೇಶ್ವರರಿಬ್ಬರನ್ನೂ ತೆಗೆದುಕೊಳ್ಳಲಿಕ್ಕಾಗಿ 
ಶ್ಲೋಕದಲ್ಲಿ "ಉಭೌ' ಎನ್ನಲಾಗಿದೆ ಎಂದು ನಿರೂಪಿತವಾಗಿದೆ. 1120 ॥ 


ಅಧ್ಯಾಯ 13 735 


ವಿವರಣೆ- ಯತಶ್ಚ ಯತ್‌: ಪ್ರೇರಕನಾರು 9 ಎಂಬೊಂದು ಪ್ರಶ್ನೆಗೆ ಇನ್ನೂ ಉತ್ತರಿಸಿಲ್ಲ 
ಮುಂದೆ ಇಪ್ಪತ್ರಮೂರನೆಯ ಶ್ಲೋಕದಲ್ಲಿ ಉತ್ತರಿಸಲಿದ್ದಾನೆ. ಅದಕ್ಕೆ ಮೊದಲು ಮುಂದೆ 
ನಿರೂಪಿಸಲಿರುವ ಪ್ರೇರಕನಿಂದ ಪ್ರೇರ್ಯವಾದವುಗಳನ್ನು ಈ ಶ್ಲೋಕದಲ್ಲಿ ಸಂಗ್ರಹಿಲಾಗಿದೆ. 
ಇಲ್ಲರುವ ಪ್ರಕೃತಿ, ಪುರುಷ, ವಿಕಾರ, ಗುಣ ಎಂಬ ನಾಲ್ಕುಶಬ್ದಗಳಿಂದ ಪ್ರೇರ್ಯವಾದ ಸಮಗ್ರ 
ಪ್ರಪಂಚವನ್ನು ಹೇಳಲಾಗಿದೆ. 

ಸತ್ವರಜಸ್ತಮೋಗುಣಗಳು ವಸ್ತುತಃ ಪ್ರಕೃತಿಯ ವಿಕಾರಗಳೇ ಆಗಿವೆ . ಆದ್ದರಿಂದ ಗೀತೆಯ 
ವಕಾರವೆಂಬ ಪದದಿಂದಲೇ ಅವುಗಳೂ ಸಂಗ್ರಹಿಸಲ್ಪಡುತ್ತಿರಲು "ಗುಣಾನ್‌' ಎಂದು ಗುಣ 
ಗಳನ್ನು ಪ್ರತ್ಯೇಕವಾಗಿ ಹೇಳಲು ಕಾರಣವೆಂದರೆ ಗುಣಗಳಿಗೂ ಇಚ್ಚಾದಿಗಳಿಗೂ ವ್ಯತ್ಯಾಸವನ್ನು 
ತಿಳಿಸುವುದು. ತ್ರಿಗುಣವೂ ಪ್ರಕೃತಿವಿಕಾರವೇ. ಆದರೆ ಇಚ್ಚಾದಿಗಳಂತೆ ಅಲ್ಲ, ವಸ್ತುತಃ ಸೃಷ್ಟಿಕಾಲ 
ದಲ್ಲಿ ಯಾವುದೂ ಹೊಸದಾಗಿ ಇರಗೊಳ್ಳುವುದಲ್ಲ. ಪ್ರಲಯದಲ್ಲಿದ್ದುದೇ ಉಪಚಯಗೊಳ್ಳು 
ವುದು. ಅದರಲ್ಲಿ ತ್ರಿಗುಣಗಳಿಗೆ ಸೃಷ್ಟಿಕಾಲದಲ್ಲಿ ಸೃಷ್ಟಿಯೆಂದರೆ ಅತ್ಯಲ್ಲವಾದ ಉಪಚಯ. 
ಅದೊಂದು ವಿಕಾರವೆಂದೇ ಹೇಳಲಾಗದಷ್ಟು ಚಿಕ್ಕ ವಿಕಾರ. ಆದ್ದರಿಂದಲೇ ಮಧುಚ್ಛಂದಸ 
ಶಾಖೆಯಲ್ಲಿತ್ರಿಗುಣವನ್ನು ಕಾರ್ಯವೆಂದೂ ಅಕಾರ್ಯವೆಂದೂ ಕರೆಯಲಾಗಿದೆ. 'ಕಾರ್ಯಾ- 
ಕಾರ್ಯಾಃ ಗುಣಾಸ್ತಿಸ್ರಃ, ಯತಃ ಸ್ವಲ್ಪೋದ್ಧವೋ ಜನೌ' ಎಂಬುದಾಗಿ. ಇಚ್ಚಾದಿ ಗುಣಗಳಿಗೆ 
ಅಧಿಕವಿಕಾರವಿರುವುದರಿಂದಲೇ ಅವು ವಿಕಾರವೆಂಬ ಶಬ್ದದಿಂದಲೂ ವಿಕಾರವೆಂದೇ 
ಹೇಳಲಾಗದಷ್ಟುಅಲ್ಟೋಪಚಯವುಳ್ಳ ತ್ರಿಗುಣಗಳು ಗುಣಶಬ್ದದಿಂದಲೂ ಇಲ್ಲಿ ಹೇಳಲ್ಪಟ್ಟಿದೆ. 


ಕಾರ್ಯಕಾರಣಕತರ್ತತ್ವೇ ಹೇತುಃ ಪ್ರಕೃತಿರುಚ್ಛತೇ । 
ಪುರುಷಸ್ಸುಖದುಃಖಾನಾಂ ಭೋಕ್ಸತ್ವೇ ಹೇತುರುಚ್ಛತೇ 11 21 11 


ಅರ್ಥ- ಶರೀರೇಂದ್ರಿಯಗಳ ಸಂಪಾದನೆಯಲ್ಲಿ ಜೀವನಿಗೆ ಪ್ರಕೃತಿ(ದುರ್ಗೆ)ಯು ಹೇತು 
ವೆಂದು ಹೇಳಲ್ಲ; ಟ್ಟಿದೆ. ಸುಖದುಃಖಗಳನ್ನು ಜೀವನು ಅನುಭವಿಸುವಲ್ಲಿ ಪುರುಷನು (ದೇವನು) 
ಹೇತುವೆಂದು ಹೇಳಲ್ಪಡುತ್ತದೆ. ಅಥವಾ ದೇಹೇಂದ್ರಿಯಗಳ ಪರಿಣಾಮಕ್ರಿ ಯೆಗೆ ಅಚಿತ್‌ ಪ್ರಕೃತಿ 
(ಪ್ರಧಾನವು) ಹೇತು. ಸುಖದುಃಖಗಳ ಅನುಭವದಲ್ಲಿ ಚೇತನನೆನಿಸಿದ ಜೀವನು ಕರ್ತೃ. 


ಪ್ರಕೃತಿಸಮ್ಮವತ್ನಂ ವಿಕಾರಾಣಾಂ ವ್ಯನಕ್ತಿ- ಕಾರ್ಯೇತಿ ॥ ಕಾರ್ಯಂ 
ಶರೀರಮ್‌ । ಕಾರಣಾನೀಂದ್ರಿಯಾಣಿ । ಜೀವಸ್ಯ ಯದ್‌ದೇಹೇಂದ್ರಿಯಕರ್ತೃತ್ತಂ 
ತತ್ರ ಕಾರಣಂ ಚಿತ್ಪಶೃತಿರುಚ್ಛತೇ । ಸುಖದುಃಖಾನಾಂ ಭೋಕೃತ್ತೇ ಜೀವಸ್ಯ 
ಪ್ರಕೃತಿವಿಕಾರಸುಖದುಃಖಾನಾಂ ಸ್ಲೀಯತಯಾ ಸಾಕ್ಷಾತ್ಕಾರರೂಪೇ ಭೋಗೇ 
ಪುರುಷೋ ಭಗವಾನ್‌ ಹೇತುರುಚ್ಛತೇ | 


736 ಗೀತಾವಿವೃತಿ 


ಅನುವಾದ- (ವಿಕಾರಗಳು ಪ್ರಕೃತಿ ಸಂಭವಗಳೆಂದು ಹೇಳಿದೆ) ವಿಕಾರಗಳು ಪ್ರಕೃ ತಿಸಂಭವ 
ಗಳು ಹೇಗೆಂಬುದನ್ನು ವ್ಯಕ್ತಗೊಳಿಸತ್ತಿದ್ದಾನೆ. "ಕಾರ್ಯಕಾರಣ' ಎಂಬ ಈ ಶ್ಲೋಕದಲ್ಲಿ 
ಕಾರ್ಯ- ಶರೀರ. ಕಾರಣ - ಇಂದ್ರಿಯಗಳು. ಜೀವನಿಗೆ ದೇಹೇಂದ್ರಿಯ ಕರ್ತೃತ್ವದಲ್ಲ ಚಿತ್‌ 
ಪ್ರಕೃತಿಯು ಕಾರಣವೆಂದು ಹೇಳಲ್ಪಟ್ಟಿದೆ. ಸುಖದುಃಖಾನಾಂ ಭೋಕೃಶ್ತೇ- ಜೀವನಿಗೆ 
ಪ್ರಕೃತಿವಿಕಾರಗಳೆನಿಸಿದ ಸುಖದುಖಗಳ ("ಇದು ನನ್ನ ದುಃಖ, ನನ್ನ ಸುಖ' ಎಂಬುದಾಗಿ) 
ಆತ್ಮಸಂಬಂಧಿಯಾಗಿ ಅನುಭವವೆಂಬ ಭೋಗಕ್ಕೆ , ಪುರುಷಃ- ಭಗವಂತನು ಹೇತುವೆಂದು 
ಹೇಳಲ್ಪಟ್ಟಿದ್ದಾನೆ. 
ಹರಿಯೊಬ್ಬನೇ ಸರ್ವಹೇತು 


ಅತ್ರ ಹರೇಃ ಸರ್ವಹೇತುತ್ತೇನ ಜೀವಗತದೇಹೇಂದ್ರಿಯಕತ್ಛ ೯ತ್ತಹೇತುತ್ತ- 
ಸತ್ಪೇರಪಿ, ದೇವ್ಯಾಃ ಸುಸು ಪ್ರವೃತ್ತಿರಲ್ತಾ | ಹ 
ಕತೃ ೯ತ್ನೇ ಭೋಗದಾನಪ ವೃತ್ಯಪೇಕ ಕಯಾರಧಿಕಾ | ಅತಃ ಕಾರ್ಯಕಾರಣ- 
ಕತ್ಛ ೯ತೇ ಪ್ರಕೃತಿರ್ಹೇತುರಿತಿ ಪುರುಷಸ್ತು ಸುಖದುಃಖಭೋಗದಾನಹೇತುರಿತಿ 


ವಿಶಿಷ್ಠೋಕ್ತಿರ್ಯಕ್ತಾ | ಅತ ಏವ ಪೂರ್ವಾಪರಾರ್ಧಯೋರುಚ್ಯತ ಇತಿ 
ದಿವಾರಮುಕ್ತಿಃ । 


ಅನುವಾದ- ಇಲ್ಲಿಹರಿಯು ಸರ್ವಕ್ಕೂ ಕಾರಣನಾದ್ದರಿಂದ ಜೀವನಲ್ಲಿರುವ ದೇಹೇಂದ್ರಿಯ 
ಕರ್ತೃತ್ವಕ್ಕೆ ಹೇತುವಾಗಿದ್ದರೂ, ಹಾಗೆಯೇ ಚಿತ್‌ ಪ್ರಕೃತಿಯೆನಿಸಿದ ಶ್ರೀದೇವಿಯು ಜೀವರಿಗೆ 
ಸುಖದುಖಭೋಗವನ್ನು ಕೊಡುವಲ್ಲಿಹೇತುವಾಗಿದ್ದರೂ ಸುಖದುಃಖ ಭೋಗವನ್ನು ಕೊಡುವಲ್ಲಿ 
ಶ್ರೀದೇವಿಗೆ ಅಲವಾದ ಪ್ರವೃತ್ತಿ ಮಾತ್ರ ಇದೆ. (ಜೀವನಿಗೆ) ಶರೀರೇಂದ್ರಿಯಾದಿಗಳ ಕರ್ತೃತ್ವ 
ವನ್ನುಂಟು ಮಾಡುವಲ್ಲಿ ಭೋಗದಾನ ಪ್ರವೃತ್ತಿಗಿಂತ ಅಧಿಕವಾದ ಪ್ರವೃತ್ತಿಯಿದೆ. ಆದ್ದರಿಂದ 
(ಇಬ್ಬರಿಗೂ ಎರಡನ್ನೂ ಕುರಿತು ಹೇತುತ್ತವಿದ್ದರೂ) ಶರೀರೇಂದ್ರಿಯ ಕರ್ತೃತ್ನದಲ್ಲಿ ಪ ಕೃತಿಯು 
ಹೇತುವೆಂದೂ ಪುರುಷ(ಹರಿ)ನಾದರೋ ಸುಖದುಃಖಭೋಗದಾನಕ್ಕೆ ಹೇತುವೆಂದೂ 
ವಿಶೇಷತೆಯ ಹೇಳಿಕೆ ಹೊಂದುತ್ತದೆ. ಆದ್ದರಿಂದಲೇ ಪೂರ್ವಾರ್ಧದಲ್ಲೂಉತ್ತರಾರ್ಧದಲ್ಲೂ 
"ಉಚ್ಯತೇ' (ಹೇಳಲ್ಲಡುತ್ತದೆ') ಎಂದು ಎರಡು ಬಾರಿ ಹೇಳಿದೆ. 


ವಿವರಣೆ- ಜೀವನು ಕರ್ಮದ ಮರ್ಮವರಿಯದೆ ಕರ್ಮಜಾಲದಲ್ಲಿ ಸಿಕ್ಕಿಹಾಕಿಕೊಂಡು 
ಬದ್ಧನಾಗಿ ಶರೀರೇಂದ್ರಿಯಗಳನ್ನು ತಾನೇ ಸಂಪಾದಿಸಿಕೊಳ್ಳುತ್ತಾನೆ. ನಾನಾ Bs ಬಲದಿಂದ 
ನಾನಾ ಶರೀರಗಳು. ಜೀವನ ಈ ಕಾರ್ಯಕಾರಣಕತ್ಛ ತ್ರ ದೇವಿ ದುರ್ಗೆಯೇ ಕಾರಣ. 
ಅಜ್ಞಾನವನ್ನು ಉಂಟುಮಾಡುವ ಈ ತಮೋಭಿಮಾನಿನಿ pie ಬಂಧಕ ಕರ್ಮಕ್ಕೆ ಕಾರಣಳು. 


ಅಧ್ಯಾಯ 13 737 


ಇವಳೇ ಚಿತ್‌ ಪ್ರಕೃತಿ. ಲಬ್ಲವಾದ ಶರೀರೇಂದ್ರಿಯಗಳ ಮೂಲಕ ಸುಖದುಖುಗಳನ್ನು ಜೀವನು 
ಭೋಗಿಸುವಂತೆ ಭೋಗಶಕ್ತಿ ನೀಡುವವ ಪರಮಪುರುಷನಾದ ನಾರಾಯಣ. ವಸ್ತುತಃ 
ನಾರಾಯಣ ಅದಕ್ಕೂ ಕಾರಣ. ದುರ್ಗೆ ಇದಕ್ಕೂ ಕಾರಣ. ಹಾಗಿದ್ದರೂ ದುರ್ಗೆಯ ಪ್ರವೃತ್ತಿ 
ಯಾವ ವಿಷಯದಲ್ಲಿ ಹೆಚ್ಚಾಗಿದೆಯೆಂಬುದನ್ನು ಲಕ್ಷಿಸಿ ಶರೀರೇಂದ್ರಿಯ ಕರ್ತೃತ್ವದಲ್ಲಿಆಕೆಯು 
ಹೇತುವೆನ್ನಲಾಗಿದೆ. ಭೋಕೃತ್ಸ್ನದ ವಿಷಯದಲ್ಲಿ ಆಕೆಯ ಪ್ರವೃತ್ತಿ ಕಡಿಮೆಯಿರುವುದರಿಂದ 
ಆಕೆಯನ್ನು ಹೇತುವೆನ್ನದೆ ಪರಮಪುರುಷನನ್ನು ಹೇತುವೆನ್ನಲಾಗಿದೆ. 
ಯದ್ವಾ ಕಾರ್ಯಕಾರಣಕರ್ತೃತ್ವೇ ದೇಹೇಂದ್ರಿಯಾಣಾಂ ಪರಿಣಾಮ- 
ಕ್ರಿಯಾಯಾಂ ಪ್ರಕೃತಿಃ ಪ್ರಧಾನಂ ಹೇತುರುಚ್ಛತೇ | ಪುರುಷೋ ಜೀವಃ ಸುಖ- 
ದುಃಖಾನಾಂ ಭೋಕೃತ್ನೇ ಅನುಭವೇ ಹೇತುಃ ಕರ್ತೋಚ್ಯತೇ ಆತ್ಯರ್ಥಃ 11 2111 


ಅನುವಾದ- ಅಥವಾ (ಶ್ಲೋಕಕ್ಕೆ ಹೀಗೂ ಅರ್ಥ) ಕಾರ್ಯಕಾರಣಕರ್ತೃತ್ತೇ- 
ದೇಹೇಂದ್ರಿಯಾದಿಗಳ ಪರಿಣಾಮಕ್ರಿಯೆಯಲ್ಲಿಪ್ರಕೃತಿ:- ಪ್ರಧಾನವು (ಅಚಿತ್‌ ಪ್ರಕೃತಿಯು) 


ಹೇತುವೆನಿಸಿದೆ. ಪುರುಷಃ - ಜೀವನು ಸುಖದುಃಖಗಳ ಭೋಕೃತ್ತೇ- ಅನುಭವದಲ್ಲಿಹೇತುಃ- 
ಕರ್ತ್ಫೃವೆಂದು ಹೇಳಲ್ಲಡುತ್ತಾನೆ ಎಂದೂ ಅರ್ಥ. ॥ 211 


ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ರೇ ಪ್ರಕೃತಿಜಾನ್‌ ಗುಣಾನ್‌ । 
ಕಾರಣಂ ಗುಣಸಂಗೋನಸ್ಕ ಸದಸದ್ಯೋನಿಜನ್ಮಸು 11 22 1 


ಅರ್ಥ- ಜೀವನು ಪ್ರಾಕೃತಶರೀರದಲ್ಲಿದ್ದುಕೊಂಡು ಪ್ರಕೃತಿಯಿಂದುಂಟಾಗುವ ಸುಖಾದಿ 
ಗಳನ್ನು ಅನುಭವಿಸುತ್ತಾನೆ. ಇದು ಅನುಭವಸಿದ್ಧ ಈ ಜೀವನಿಗೆ ಉತ್ತಮ ಅಥವಾ ಹೀನ 
ಯೋನಿಗಳಲ್ಲಿ ಜನ್ಮವುಂಟಾಗುವುದಕ್ಕೆ ಅವನ ಸತ್ನಾ ದಿಗುಣಗಳ ಸಂಬಂಧವು ನಿಮಿತ್ತ. 


ನನು ಪ್ರಕೃತಿಕೃತದೇಹೇಂದ್ರಿಯಸಂಬಂಧೇನ ಸುಖದುಃಖಾದಿಭೋಕ್ತಾ 
ಜೀವಸ್ತನ್ನಿಯಾಮಿಕೇ ದೇವದೇವ್ಯಾವಿತಿ ಯತ್ತದಯುಕ್ತಮ್‌ | ದೇಹಾದಿ 
ಸಮ್ಮನ್ನಾದೇರ್ಮಿಥ್ಯಾತ್ತಾದಿತ್ಯತ ಆಹ- ಪುರುಷ ಅತಿ ॥॥ ಪುರುಷೋ ಜೀವಃ 
ಪ್ರಕೃತಿಸ್ಥಃ ಪ್ರಕೃತಿಕಾರ್ಯದೇಹಾದೌ ಸ್ಥಿತಃ ಪ್ರಕೃತಿಜಾನ್‌ ಗುಣಾನ್‌ಸುಖಾದೀನ್‌ 
ಭುಂಕ್ರೇ 1 ಹೀತಿ ನಿರ್ಬಾಧಾನುಭವಸಿದ್ದತ್ತಂ ಸೂಚಯತಿ | ತೇನ ತದ್ದಿರೋಧಾನ್ನ 
ಮಿಥ್ಯಾತ್ನಂ ಸುಖಾದೇರಿತ್ಯುಕ್ತಂ ಭವತಿ | ಏತೇನ "ಕಾರ್ಯಕಾರಣಕರ್ತೃತ್ವ ಇತ್ಯತ್ರ 
ಜೀವದೇಹಸ್ನತ್ನಸ್ಯ್ಥ, “ಭೋಕೃತ್ಪೇ ಸುಖದುಃಖಾನಾಂ' ಇತ್ಯತ್ರ ಸುಖಾದಿ- 
ಭೋಗಸ್ಯೋಕ್ತೇಸ್ತಾಭ್ಯಾಮಸ್ಯ ಪೌನರುಕೃಮಿತಿ ನಿರಸ್ತಮ್‌ 1 ಮಿಥ್ಯಾತ್ನ- 


738 ಗೀತಾವಿವೃತಿ 


ನಿರಾಸಾಯ ಸಾಕ್ಷ್ಯ ನುಭವವಿರೋಧಂ ಮಿಥ್ಯಾವಾದಿನಾಂ ದರ್ಶಯಿತುಂ 
ಪ್ರಾಗುಕ್ತಸೈ ವಾತ ಪುನರಭಿಧಾನಾತ್‌ ಟ ಶುದ್ಧಸ್ಯ ಜೀವಸ್ಯ ಪ್ರಕೃತಿಸ್ಥತ್ತೇ ಕಿಂ 
ಕಾರಣಮಿತ್ಯತ ಆಹ- ಕಾರಣಮಿತಿ 11 ಅಸ್ಯ ಜೀವಸ್ಯ || ಜ್‌ || 


ಅನುವಾದ- ಪ್ರಕೃತಿಯಿಂದಾದ ದೇಹೇಂದ್ರಿಯಗಳ MSD ಸುಖದುಃಖಾದಿ 
ಗಳನ್ನು ಭೋಗಿಸುವವ ಜೀವನು. ಅದಕ್ಕೆ ವಿಯಾಮಕರು ದೇವ ನಾರಾಯಣ ಹಾಗೂ ದೇವೀ 
ದುರ್ಗೆಯೆಂದಿರಲ್ಲಾ ! ಅದು ಯುಕ್ತವಾಗದು. ದೇಹಾದಿಗಳ ಸಂಬಂಧ ಮೊದಲಾದವು 
ಮಿಥ್ಯೆಯಾಗಿರುವುದರಿಂದ ಎಂಬ ಆಕ್ಷೇಪದ ನಿವಾರಣೆಗಾಗಿ ಹೇಳುತ್ತಿದ್ದಾನೆ. "ಪುರುಷಃ 
ಪ್ರಕೃತಿಸ್ಟಃ'- ಎಂಬ ಶ್ಲೋಕವನ್ನು. ಪುರುಷಃ - = ಜೀವನು, ಪ್ರಕೃತಿಸ್ಟಃ- ಪ್ರಕೃತಿಯ ಕಾರ್ಯವಾದ 
ದೇಹಾದಿಗಳಲ್ಲಿ ಸಜಾ? ಪ್ರಕೃತಿಜಾನ್‌ಗುಣಾನ್‌- ಪ್ರ ಪ್ರಕೃ ತಿಪರಿಣಾಮವಾದ ಸುಖಾದಿ 
ಗುಣಗಳನ್ನು ಅನುಭವಿಸುತ್ತಾನೆ. "ಹಿ' ಎಂಬ ಪದದಿಂದ ಆ. ಟೀ ಅನುಭವದಿಂದ (ಈ 
ವಿಷಯವು) ಪ್ರಮಾಣಿತವಾಗಿದೆಯೆಂದು ಸೂಚಿಸುತ್ತಿದ್ದಾನೆ. ಆದ್ದರಿಂದ ಈ ಅಬಾಧಿತ 
ಅನುಭವದ ವಿರೋಧವಿರುವುದರಿಂದ ಸುಖಾದಿಗಳು ಮಿಥ್ಯ ಗಳಲ್ಲ; ವೆಂದಂತಾಗುತ್ತ ದೆ. ಹೀಗೆ 
ವ್ಯಾಖ್ಯಾನಿಸಿದುದರಿಂದ "ಕಾರ್ಯಕಾರಣಕರ್ತೃತ್ತೇ' ಎಂಬಲ್ಲಿ ಜೀವನು ದೇಹದಲ್ಲಿರುವ 
ನೆಂದೂ, “ಭೋಕೃತ್ತೇ ಸುಖದುಃಖಾನಾಂ' ಎಂಬಲ್ಲಿ ಜೀವನಿಗೆ ಸುಖದುಃಖಾದಿಭೋಗ 
ವುಂಟೆಂದೂ ಹೇಳಿರುವುದರಿಂದ (ಇಲ್ಲಿಮತ್ತೆ ದೇಹಸ್ಥಿತನಾದ ಪುರುಷ ಪ್ರಾಕೃತಸುಖಾದಿಗಳನ್ನು 
ಭೋಗಿಸುತ್ತಾನೆ ಎಂದುದರಿಂದ) ಇದಕ್ಕೆ ಪೌನರುಕ್ಕ ಉಂಟಾಗಿದೆಯೆಂಬ ಆಕ್ಷೇಪವು ಪರಿಹೃತ 
ವಾಗಿದೆ. ದೇಹಾದಿಗಳು ಮಿಥ್ಯೆಯೆಂಬ ವಾದವನ್ನು ನಿರಾಸಮಾಡುವುದಕ್ಕಾಗಿ ಮಿಥ್ಯೆ 
ಯೆಂಬವರಿಗೆ ಸಾಕ್ಷ್ಯ ನುಭವದ ವಿರೋಧವನ್ನು ತೋರಿಸಲು ಹಿಂದಿನ ಶ್ಲೋಕದಲ್ಲಿ ಹೇಳಿದುದನ್ನೇ 
ಇಲ್ಲಿಮತ್ತೆ ಹೇಳಿದುದರಿಂದ. ಶುದ್ಧನಾದ ಜೀವನಿಗೆ ಪ್ರಾಕೃತದೇಹಗಳಲ್ಲಿಸ್ಥಿತಿಗೆ ಏನು ಕಾರಣ 
ವೆಂಬ ಪ್ರಶ್ನೆಗೆ ಉತ್ತರಿಸುತ್ತಿದ್ದಾನೆ. "ಕಾರಣಂ ಗುಣಸಂಗಃ ಅಸ್ಯ' ಎಂಬುದಾಗಿ. ಅಸ್ಯ ಜೀವನಿಗೆ 


ಉಪದ್ರಷ್ಟಾನನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ । 
ಪರಮಾತ್ಮೇತಿ ಚಾಪ್ರ್ಯಕ್ತೋ ದೇಹೇಶಸ್ಮಿನ್‌ ಪುರುಷಃ ಪರಃ 11 23 || 


ಅರ್ಥ- ಸರ್ವೇಶ್ವರನಾದ ಪರಮಪುರುಷನಾದ ದೇವನೇ ಎಲ್ಲರಿಗಿಂತ ಎತ್ತರದ 
ನೋಡುವವ. ಬುದ್ದಿಪೂರ್ವಕವಾಗಿ ಪ್ರೇರಿಸುವವ. ಸರ್ವಧಾರಕ, ಸರ್ವಫಲಭೋಕ್ರ ಮಹ 
ಶಕ್ತಿಶಾಲಿ. ಪರಮಚೇತನ. ಈ ದೇಹದಲ್ಲಿರುವನೆಂದು ಹಿಂದೆಯೇ ಹೇಳಲ್ಪಟ್ಟಿರುವ ಕ್ಷೇತ್ರ ಜ್ಞನೆ 
ಇವ. 


ಸಾಧ್ವಸಾಧುಯೋನ್ಯುತ್ಥತ್ತಾ ಸತ್ತಾ _ದಿಗುಣಸಂಗೋ ನಿಮಿತ್ರಮಾತ್ರ- 


ಅಧ್ಯಾಯ 13 739 


ಕಾರಣಮ್‌ ।ಟ ಭಗವಾನೇವ ತು ಸ್ಪತನ್ಪಕಾರಣಮಿತ್ಯಾಹ- ಉಪದ್ರಷ್ಟೇತಿ ॥ 
ಅನುಮನ್ಹಾ ಪುನಃ ಪುನಃ ಕರ್ತವ್ಯಸ್ಯ ವಿಶೇಷೇಣಾಲೋಚಕಃ । ಯದ್ವಾ ಅನು 
ಸ್ವಾನುಕೂಲ್ಯೇನ ಸ್ಹಮನೋಶಪವಿಕ್ಷೇಪಕತಯೇತಿ ಯಾವತ್‌ | ಮಂತಾ (ಮತ್ಯಾ) 
ಮತಿಪೂರ್ವಂ ಇತಿ ಯಾವತ್‌ | ಪ್ರೇರಯತೀತ್ಯನುಮನ್ತಾ । ತತ್ರ ಹೇತುರುಪ- 
ದ್ರಷ್ಟೇತಿ | ಸರ್ವೇಭ್ಯ ಉಪರಿ ವರ್ತಮಾನಃ । ಉತ್ತಮಃ ಸನ್ನಿತಿ ಯಾವತ್‌ । ದ್ರಷ್ಟಾ 
ಭರ್ತಾ ಸರ್ವ(ಧಾರಕಃ) ಭಾರಕಃ ಸರ್ವಪೋಷಕ ಇತಿ ಯಾವತ್‌ | ಭೋಕ್ತಾ 
ಸರ್ವಕರ್ಮಫಲಸಾರಭುಕ್‌ | ಮಹಾಶಕ್ತಿತ್ವಾತ್‌ ಮಹೇಶ್ವರಃ । ಪರಮಾತ್ಮಾ 
ಪರಮಚೇತನಃ । ಇತಿ ಶಬ್ದೋ ಹೇತ್ಸರ್ಥಃ ಸನ್‌ ಸರ್ವತ್ರಾನ್ಹೀಯಮಾನಃ 
ಅನುಮನ್ಸತ್ನೇ ಉಪದ್ರಷ್ಟೃತ್ಟಾದ್‌ಭರ್ತೃತ್ಥಾದಾದಿತ್ಯಾದಿರೂಪೇಣ ಹೇತರ್ಥಕೋ 
ಧ್ಯೇಯಃ | ಉಪದ್ರಷ್ಟೃತ್ವಾದಿ ಹೇತುಭ್ಯೋತನುಮನ್ನಾ ಪುರುಷ ಉಕ್ತ ಇತಿ | ಚ 
ಶಬ್ದೋ ಹೇತುಸಮುಚ್ಚಯೇ | ಕೋಠನುಮಂತಾ ಪುರುಷ ಇತ್ಯತಃ ಅಸ್ಮಿನ್‌ 
ದೇಹೇತಪ್ಯಕ್ಷ ಇತಿ ಉಕ್ತಮ್‌ । ದೇಹಸ್ಥತ್ತೇನೋಕ್ತಶ್ಚ ಭಗವಾನ್‌ ಸ್ವಯಮೇವ, 
"ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು' ಇತಿ ಸ್ವಸ್ಯ ದೇಹಸ್ಥತ್ತೇನ 
ಪ್ರಾಗುಕ್ತತ್ವಾದಿತಿ ಭಾವಃ | ಏತೇನ ಯತಶ್ಚ ಯದಿತ್ಯನೇನ ಯಾದೃಗ್ಬರ್ಮ 
ವಿಶಿಷ್ಠಾದ್ಯತ್ಸೇತ್ರಂ ಪ್ರವರ್ತತೇ ಏತನ್ನೇ ಶೃಣ್ಣಿತಿ ಪ್ರಾಕ್‌ ಪ್ರತಿಜ್ನಾತಮಪ್ಪುಕ್ತಂ 
ಭವತಿ 1 ಉಪದ್ರಷ್ಟೃತ್ವಾದಿಧರ್ಮವಿಶಿಷ್ಟಾಶ್ಚವರ್ತತ ಇತಿ ॥ 23 ॥ 
ಅನುವಾದ- ಒಳ್ಳೆಯ ಹಾಗೂ ಕೆಟ್ಟಯೋನಿಗಳಲ್ಲಿ ಜನ್ಮವತ್ತಲು ಸತ್ವಾದಿಗುಣಗಳ 
ಸಂಬಂಧವು ನಿಮಿತ್ತಕಾರಣವು ಮಾತ್ರ. ಭಗವಂತನೊಬ್ಬನೇ ಸ್ವತಂತ್ರಕಾರಣನು ಎನ್ನುತ್ತಿದ್ದಾನೆ. 
"ಉಪದ್ರಷ್ಟಾ' ಎಂಬ ಶ್ಲೋಕದಿಂದ. 


ಅನುಮಂತಾ - ಮಾಡಬೇಕಾದ ಕಾರ್ಯದಕುರಿತು ಮತ್ತೆ ಮತ್ತೆ ಪರ್ಯಾಲೋಚಿಸು- 
ವವನು. ಅಥವಾ ಅನು- ತನಗೆ ಅನುಕೂಲವಾಗುವಂತೆ ಅಂದರೆ ತನ್ನ ಮನಸ್ಸು ವಿಕ್ಷಿಪಗೊಳ್ಳ 
ದಂತೆ, ಮಂತಾ ಎ ಬುದ್ಧಿಪೂರ್ವಕವಾಗಿ ಪ್ರೇರಿಸುವವನಾದರಿಂದ ಅನುಮಂತಾ. ಅದಕ್ಕೆ ಹೇತು 
"ಉಪದ್ರಷ್ಟಾ' ಎಂಬುದು. ಉಪ- ಬ್ರಹ್ಮಾದಿ ಎಲ್ಲರಿಗಿಂತಲೂ ಮೇಲೆ ಇದ್ದುಕೊಂಡು ಅಂದರೆ 
ಉತ್ತಮನಾಗಿದ್ದುಕೊಂಡು, ದ್ರಷ್ಟಾ = ಜೀವವ್ಯಾಪಾರಾದಿಗಳನ್ನು ನೋಡುವವ. ಭರ್ತಾ: ಸರ್ವ 
ಭರಣ ಮಾಡುವವ. ಎಲ್ಲವನ್ನು ಪೋಷಿಸುವವನೆಂದರ್ಥ. ಭೋಕ್ತಾ: ಎಲ್ಲಾಕರ್ಮಗಳ ಫಲದ 
ಸಾರಭೋಕೃ. ಮಹಾಶಕ್ತಿಯಿರುವುದರಿಂದ ಮಹೇಶ್ವರ. ಪರಮಾತ್ಮಾ = ಪರಮ ಚೇತನ. "ಇತಿ' 


740 ಗೀತಾವಿವೃತಿ 


ಶಬ್ದವು ಹೇತುವೆಂಬ ಅರ್ಥದಲ್ಲಿದ್ದು' ಎಲ್ಲೆಡೆ ಅನ್ಹಯವನ್ನು ಹೊಂದುತ್ತಾ ಅನುಮಂತೃತ್ವದಲ್ಲಿ 
ಉಪದ್ರಷ್ಟ ವಾದ್ದರಿಂದ, ಭರ್ತೃವಾದ್ದರಿಂದ ಇತ್ಯಾ ದಿರೂಪವಾಗಿ ಹೇತ್ಚರ್ಥದಲ್ಲ] ತೀ 
ಆ ಖಾ ಪುರುಷನು- "ಅನುಮಂತ್ರ' ಎಂದೆನ್ನಲು ಉಪದ್ರಷ್ಟೃತ್ವ ಮೊದಲಾದವು 
ಕಾರಣಗಳೆಂಬುದಾಗಿ "ಚ' ಎಂಬ ಶಬ್ದವು ಹೇತುವನ್ನು ಸಮುಚ್ಛಯ ಮಾಡುತಿದೆ. ಅಂತಹ 
ಅಮುಮಂತ್ಸವಾದ ಪುರುಷನಾರು ? ಎಂಬ ಪ್ರಶ್ನೆಗುತ್ತರವಾಗಿ "ಈ ದೇಹದಲ್ಲಿರುವನೆಂದು 
ಹೇಳಲ್ಪಟ್ಟವನು' ಎನ್ನ ಲಟ್ಟಿದೆ. ದೇಹದಲ್ಲಿರುವನೆಂದು ಹೇಳಲ್ಪಟ್ಟವ ಸ್ವಯಂ ಭಗವಂತನೇ. 
"ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು' ಸರ್ವದೇಹಗಳಲ್ಲೂ ಇದ್ದು ಕ್ಷೇತ್ರವನ್ನು 
ಅರಿತವನು ನಾನೇ ಎಂದು ತಿಳಿ' ಎನ್ನುತ್ತಾ ತಾನು ದೇಹದಲ್ಲಿರುವವನೆಂದು ಹಿಂದೆ 
ಹೇಳಿರುವುದರಿಂದ ಎಂದು ಭಾವ. ಇದರಿಂದ "ಯತಶ್ಚಯತ್‌' ಯತಃ- ಎಂತಹ ಮಾಹಾತ್ಮ್ಯ 
ಯುಳ್ಳವನಿಂದ ಯತ್‌ ಇ ಕ್ಷೇತ್ರವು ಪ್ರವೃತ್ತಿ ಪಡೆದಿದೆ ? ಎಂಬ ವಿಷಯವನ್ನು ನನ್ನಿಂದ ಕೇಳು' 
ಎಂದು ಹಿಂದೆ (4ನೇ ಶ್ಲೋಕದಲ್ಲಿ) ಪ್ರತಿಜ್ಞಾತವಾದುದು ಇಲ್ಲಿ ಉತ್ತರಿಸಲ್ಪಟ್ಟಂತಾಗಿದೆ. 
ಉಪದ್ರಷ್ಟೃತ್ವಮೊದಲಾದ ಮಹಾತ್ಮೆಯುಳ್ಳವನಿಂದ ಪ್ರವೃತ್ತಿ ಪಡೆದಿದೆ ಎಂಬುದಾಗಿ. 1123 || 


ಯ ಏವಂ ವೇತ್ತಿ ಪುರುಷಂ ಪ ಪ್ರಕೃತಿಂ ಚ ಗುಣೈಸ್ತಹ । 
ಸರ್ವಥಾ ವರ್ತಮಾನೋನಪಿ ನ ಸ ಭೂಯೋನಂಭಿಜಾಯತೇ 11 24 11 


ಅರ್ಥ- ಯಾವಾತನು ಈ ಪ್ರಕೃತಿ, ಪುರುಷರನ್ನು ಪ್ರಾಕೃತ ಸತ್ವಾದಿಗುಣಗಳೊಂದಿಗೆ 
ತಿಳಿಯುತ್ತಾನೋ ಅವನು ಹೇಗೆ ಬದುಕಿದರೂ ಮತ್ತೊಮ್ಮೆ ಹುಟ್ಟ ಲಾರ. ಮುಕನಾಗಿ ಬಿಡುತ್ತಾನೆ. 


"ಪ್ರಕೃತಿಂ ಪುರುಷಂ ಚೈವ ಎದ್ದಿ' ಇತ್ಯುಕ್ತಾರ್ಥೇ ಬುಭುತ್ತಾರ5ತಿಶಯೋ- 


1. "ಇತಿ' ಎಂಬ ಅವ್ಯಯವು ಅನೇಕಾರ್ಥಕ. ಹೇಮಕೋಶವು ಹತ್ತು ಅರ್ಥಗಳನ್ನು ಹೇಳಿದೆ. "ಇತಿ 
ಸ್ವರೂಪೇ ಸಾನ್ನಿಧ್ಯೇ ವಿವಕ್ಷಾನಿಯಮೇತಪಿ ಚ । ಹೇತೌ ಪ್ರಕಾರಪ್ರತ್ಯಕ್ಸ ಪ್ರಕಾಶೇಷ್ಠವಧಾರಣೇ | 
ಏವಮರ್ಥೇ ಸಮಾಪ್ಟೌ ಸ್ಯಾತ್‌' (ಹೇಮಕೋಶ) ಅನ್ಯೋನ್ಯದರ್ಶನಂ ಭವಿಷ್ಯತೀತಿ ಸ ತತ್ರ ಜಗಾಮ' 
ಎಂಬಲ್ಲಿ ಇತಿ ಶಬ್ದವು ಹೇತ್ಚರ್ಥಕವಾಗಿದೆ. ಹಾಗೆಯೇ ಪರಮಾತ್ನೇತಿ ಚಾಪ್ರ್ಯಕ್ತಃ ಎಂಬಲ್ಲಿಯ ಇತಿ 
ಶಬ್ದವೂ ಹೇತ್ತರ್ಥಕ. ಅದನ್ನು ಅನುಮಂತಾ ಕುತಃ ೧ ಉಪದ್ರಷ್ಟಾ ಇತಿ, ಭರ್ತಾ ಇತಿ. ಭೋಕ್ತಾ ಇತಿ, 
ಮಹೇಶ್ವರಃ ಇತಿ, ಪರಮಾತ್ಮಾ ಇತಿ ಎಂಬುದಾಗಿ ಸಂಬಂಧವಿಟ್ಟುಕೊಂಡಾಗ ಉಪದ್ರಷ್ಟೃ ಭರ್ತೃ 
ಮೊದಲಾದ ಕಾರಣದಿಂದ ಆತ ಅನುಮಂತೃ ಎಂದರ್ಥವಾಗುತ್ತದೆ. 


2. ಪರಸರನಿರಪೇಕ್ಷವಾದವುಗಳಿಗೆ ಒಂದು ಕ್ರಿಯೆಯಲ್ಲಿ ಅನ್ವಯವು ಸಮುಚ್ಚಯ, ಈಶ್ವರಂ 
ಗುರುಂ ಚ ಭಜಸ್ವ ಸ್ಸ ಎಂಬಲ್ಲಿ ಚ ಶಬ್ದವು ಸಮುಚ್ಚಯಾರ್ಥಕ. ಅಂತೆಯೇ ಉಪ ಪದ್ರಷ್ಟಾ ಇತಿ ಚ 
ಭರ್ತೇತಿ ಚ. ಭೋಕ್ತೇತಿ ಚ . ಅನುಮಂತಾ ಭವತಿ ಎಂದಾಗ ಚ ಶಬ್ದವು ಸಮುಚ್ಛಯಾರ್ಥಕ. 


ಅಧ್ಯಾಯ 13 741 


ತಾದನಾಯ ತದ್‌ಜ್ಞಾನಫಲಮಾಹ- ಯ ಏನಮಿತಿ ॥ ಯೋಧಧಿಕಾರೀ ಏನಂ 
ಪುರುಷಂ ಜೀವಪರಾಖ್ಯದ್ದಿವಿಧಪುರುಷಂ ಜಡಾಜಡಾಖ್ಯದ್ದಿವಿಧಪ್ರಕೃತಿಂ ಚ 
ತತ್ತದ್ದುಣೈಃ ಸಹ ವೇತ್ತಿ ಪರೋಕ್ಷತೋ ವಿದಿತ್ಲಾಐಪರೋಕ್ಷತೋ ಜಾನಾತಿ ಸ 
ಪುಮಾನ್‌ಸರ್ವಥಾ ವರ್ತಮಾನೋತಪ ಪ್ರಮಾದಾದನ್ಯಾಯಪ್ರವೃತ್ತಿಮಾನಪಿ 
ಭೂಯಃ ಪುನರ್ನಾಭಿಜಾಯತೇ ಮುಕ್ತೋ ಭವತೀತ್ಯರ್ಥಃ | ತದುಕ್ತಂ ಸೂತ್ರೇ- 
“ಓಂ ಕಾಮಕಾರೇಣ ಚೈಕೇ ಓಂ' (3-4-15) ಇತಿ ॥ 24 ॥ 


ಜಾನಿಗೆ ಹೇಗಿದರೂ ಮೋಕ 
ಇ ಎ eh 


"ಪ್ರಕೃತಿಯನ್ನೂ ಪುರುಷನನ್ನೂ ಅನಾದಿಯೆಂದು ತಿಳಿ' (ಶ್ಲೋ.20) ಎಂದು ಹೇಳಿರುವ 
ವಿಷಯದಲ್ಲಿತಿಳಿಯುವ ಉತ್ಕಟ ಬಯಕೆಯನ್ನು ಹುಟ್ಟಿಸಲು ಪ್ರಕೃತಿಪುರುಷ ಜ್ಞಾನದ ಫಲವನ್ನು 
ತಿಳಿಸುತ್ತಾನೆ. "ಯ ಏನಂ' ಎಂಬ ಶ್ಲೋಕದಿಂದ. ಯಃ- ಮೋಕ್ಟಕ್ಕೆ ಅಧಿಕಾರಿಯು ಏನಂ 
ಪುರುಷಂ- ಜೀವ ಮತ್ತು ಪರಮಾತ್ಮ ಎಂಬ ಎರಡು ವಿಧ ಪುರುಷರನ್ನು ಪ್ರಕೃತಿಂ ಜಡ 
ಹಾಗೂ ಚೇತನವೆಂಬ (ಚಿತ್‌ ಪ್ರಕೃತಿ ಹಾಗೂ ಅಚಿತ್‌ ಪ್ರಕೃತಿ) ದ್ವಿವಿಧ ಪ್ರಕೃತಿಯನ್ನೂ ಅವುಗಳ 
ಗುಣಗಳೊಂದಿಗೆ ವೇತ್ತಿ- ಶಾಸ್ತ್ರದಿಂದ ಪರೋಕ್ಷವಾಗಿ ತಿಳಿದು ಅಪರೋಕ್ಷ ಜ್ಞಾನ ಸಂಪಾದಿಸಿ 
ಕೊಳ್ಳುತ್ತಾನೋ, ಸಃ: ಆ ಪುರುಷನು ಸರ್ವಥಾ ವರ್ತಮಾನೋಅಪಿ: ಪ್ರಮಾದವಶಾತ್‌ 
ಅನ್ಯಾಯಮಾರ್ಗದಲ್ಲಿ ಪ್ರವೃತ್ತಿ ಮಾಡಿದರೂ ಭೂಯಃ- ಮತ್ತೆ, ನಾಭಿಜಾಯತೇ- 
ಹುಟ್ಟುವುದಿಲ್ಲ ಮುಕ್ತನಾಗುತ್ತಾನೆಂದರ್ಥ. ಅದು ಬ್ರಹ್ಮಸೂತ್ರದಲ್ಲೂ ಹೇಳಲ್ಪಟ್ಟಿದೆ. 
"ಕಾಮಕಾರೇಣ ಚೈಕೇ' (3.4.15) ಎಂದು. 


ಎವರಣೆ- ಬ್ರಹ್ಮಸೂತ್ರದ ಕಾಮಚಾರಾಧಿಕರಣದಲ್ಲಿ ಜ್ಞಾನಿಯ ಪ್ರಾಮಾದಿಕ ಅಧರ್ಮಾ- 
ಚರಣೆಯು ಮೋಕ್ಷವನ್ನು ಅಡ್ಡಗಟ್ಟಲಾರದು ಎನ್ನಲಾಗಿದೆ. 'ಸ್ತುತಯೇ ಅನುಮತಿರ್ವಾ' ಎಂಬ 
ಸೂತ್ರದಲ್ಲಿ" ಸ ಬ್ರಾಹ್ಮಣಃ ಕೇನ ಸ್ಯಾತ್‌ ಯೇನ ಸ್ಯಾತ್‌' ಎಂಬ ಶ್ರುತ್ಯರ್ಥವನ್ನು ನಿರ್ಧರಿಸಿ 
"ಕಾಮಕಾರೇಣ ಚೈಕೇ' ಎನ್ನಲಾಗಿದೆ. ಏಕೇ = ಕೆಲವು ಶ್ರುತಿಗಳು "ಕಾಮಚಾರಾಃ ಕಾಮಭಕ್ಷಾಃ 
ಕಾಮವಾದಾಃ ಕಾಮೇನೈವೇಮಂ ದೇಹಮುತ್‌ಸೃಜ್ಯಾಥ ಪರಾತರಮೀಯುಃ' ಎಂಬಿಂಥವು, 
ಕಾಮಕಾರೇಣ - ಕೆಲವೊಮ್ಮೆ ಸ್ವಚ್ಛಂದ ಆಚರಣೆಯಿಂದ ಅಧರ್ಮಮಾರ್ಗದಲ್ಲಿಸಾಗಿದರೂ 
ಎಚ್ಚೆತ್ತುಕೊಳ್ಳುತ್ತಾನೆ. ಅವನಿಗೆ ಮೋಕ್ಷವಿದೆಯೆಂದು ಸಾರಿದೆಯೆಂದರ್ಥ. ॥24 ॥1 


ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ 
ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೇ 11 25 11 


142 ಗೀತಾವಿವೃತಿ 


ಅರ್ಥ- ಕೆಲವರು ಧ್ಯಾನದ ಮೂಲಕ ಬುದ್ದಿ ಯೆಂಬ ಅಂತಕರಣದ ಮೂಲಕ ಭಗವಂತ 
ನನ್ನು ದೇಹದೊಳಗೆ ಸಾಕ್ಟಾತ್ಕರಿಸಿಕೊಳ್ಳುತ್ತಾರೆ. ಮತ್ತೆ ಕೆಲವರು ಸಾಂಖ್ಯಯೋಗದಿಂದ, ಇನ್ನೂ 
ಹಲವರು ಕರ್ಮಯೋಗದಿಂದ ಸಾಕ್ಟಾತ್ಕಾರವನ್ನು ಸಾಧಿಸುತ್ತಾರೆ. 


ದೇವರನ್ನು ಕಾಣುವ ಮಾರ್ಗಗಳು 


ಪರಮಪುರುಷಾದಿದರ್ಶನೇ ಸಾಧನಮಾಹ- ಧ್ಯಾನೇನೇತಿ ॥ ಕೇಚಿತ್‌ 
ಶ್ರವಣಮನನೋಪೇತಾಃ ಧ್ಯಾನೇನಾತ್ಮನಾ ಬುದ್ದಾ ,55ತ್ಮಾನಂ ಭಗವಂತಂ ಆತ್ಮನಿ 
ದೇಹೇ ಪಶ್ಯಂತಿ 1 ಅನ್ಯೇ ಸಾಂಖ್ಯೇನ ಯೋಗೇನ ವೇದೋಕ್ಷಭಗವತ್‌ - 
ಸ್ಹರೂಪಪರೋಕ್ಷಜ್ಞಾನೇನ ಧ್ಯಾನೇನ ಚೇತ್ಯನುಷಜ್ಯತೇ | ಆತ್ಮಾನಂ ಪಶ್ಯಂತಿ 1 
ಅಪರೇ ಶ್ರವಣಾದಿಹೀನಾಃ ಕರ್ಮಯೋಗೇನ ಚ ಕರ್ಮರೂಪೋಪಾಯೇನ 
ಸಾಂಖ್ಯೇನ ಧ್ಯಾನೇನ ಚೇತ್ಯನುಷಜ್ಯತೇ । ಸಾಧುಕರ್ಮಾನುಷ್ಠಾನಲಬ್ದಭಗವತ್‌- 
ಪ್ರಸಾದಜನ್ಯಶ್ರವಣಮನನಧ್ಯಾನೈರಾತ್ನಾನಂ ಪಶ್ಯಂತಿ । ಧ್ಯಾನೇ ಅಶಕ್ತಾನಾಂ 
ಸಾಂಖ್ಯಸಂಪಾದನದ್ದಾರಾ ಧ್ಯಾನಸಂಪಾದನೇನ ತತ್ರಾಪ್ಯಶಕ್ತಾನಾಂ ಕರ್ಮೋ- 
ಪಾಯೇನ ಶ್ರವಣಾದಿಸಂಪಾದನೇನಾತ್ಮದರ್ಶನಮಿತ್ಯವಸ್ಥಾಭೇದಮಾಶ್ರಿತ್ಯಾಯ- 
ಮರ್ಥೊ ಭಾಷ್ಯೋಕ್ತಃ । 


ಅನುವಾದ- ಪರಮಪುರುಷನ ದರ್ಶನಕ್ಕೆಸಾಧನಗಳನ್ನು ಹೇಳುತ್ತಿದ್ದಾನೆ. "ಧ್ಯಾನೇನ' ಎಂಬ 
ಶ್ಲೋಕದಿಂದ. ಕೇಚಿತ್‌: ಶ್ರವಣ-ಮನನಗಳುಳ್ಳ ಕೆಲವರು ಧ್ಯಾನದಿಂದ, ಆತ್ಮನಾ ಬುದ್ದಿ 
ಯಿಂದ ಆತ್ಮಾನಂ- ಭಗವಂತನನ್ನು , ಆತ್ಮನಿ- ದೇಹದಲ್ಲಿ ಸಾಕ್ಟಾತ್ಮರಿಸಿಕೊಳ್ಳುತ್ತಾರೆ. ಬೇರೆ 
ಯವರು, ಸಾಂಖ್ಯೇನ ಯೋಗೇನ- ವೇದೋಕ್ತವಾದ ಭಗವತ್‌ ಸ್ವರೂಪವನ್ನು ಪರೋಕ್ಷವಾಗಿ 
ತಿಳಿಯುವುದರಿಂದ, ಧ್ಯಾನೇನ ಚ- ಧ್ಯಾನದಿಂದಲೂ ಕೂಡ ಎಂದು ಇಟ್ಟುಕೊಳ್ಳಬೇಕು. 
ಭಗವಂತನನ್ನು ಕಾಣುತ್ತಾರೆ. ಇನ್ನೂ ಕೆಲವರು ಶ್ರವಣ-ಮನನಾದಿಗಳನ್ನು ಮಾಡದವರು 
ಕರ್ಮಯೋಗೇನ ಚ: ಕರ್ಮವೆಂಬ ಉಪಾಯದಿಂದ, ಸಾಂಖ್ಯದಿಂದ ಹಾಗೂ ಧ್ಯಾನದಿಂದ 
ಎಂದು "ಚ ' ಶಬ್ದದ ಸಂಬಂಧ. ನಿಷ್ಕಾಮನೆಯ ಶುಭಕರ್ಮಾನುಷ್ಠಾನದಿಂದ ಭಗವಂತನ 
ಅನುಗ್ರಹ ಪಡೆದು ಅದರಿಂದ ಲಭಿಸುವ ಶ್ರವಣ,ಮನನ,ಧ್ಯಾನಗಳಿಂದ ಭಗವಂತನನು 
ಕಾಣುತ್ತಾರೆ. ಧ್ಯಾನದಲ್ಲಿ ಅಶಕ್ತರಿಗೆ ಶ್ರವಣ ಮನನ ಸಂಪಾದನೆಯ ಮೂಲಕ ಧ್ಯಾಃ 
ಸಾಮರ್ಥ್ಯವನ್ನು ಪಡೆಯುವುದರ ಮೂಲಕ ದರ್ಶನ. ಶ್ರವಣ, ಮನನ ಸಂಪಾದನೆಯಲ 
ಅಶಕ್ತರಿಗೆ ನಿಷ್ಕಾಮಕರ್ಮದಿಂದ ಶ್ರವಣಾದಿ ಸಂಪಾದಿಸಿ ಆತ್ಮದರ್ಶನ. ಹೀಗೆ ಅವಸ್ಥಾಭೇದವನ 
ಅನುಲಕ್ಷಿಸಿ ಈ ಅರ್ಥವನ್ನು ಭಾಷ್ಯದಲ್ಲಿಹೇಳಲಾಗಿದೆ. 


ಅಧ್ಯಾಯ 13 743 


ಯೋಗ್ಯತೆಗೆ ಸರಿಯಾಗಿ ಸಾಧನ 


ತಾತರ್ಯೇತು ಕೇಚಿದೃಷಯಃ ಸ್ವಪ್ರತಿಭಯಾರನ್ಯತಃ ಶ್ರವಣೇನ ಚ ಹರಿಂ 
ಜ್ಞಾತ್ವಾ ಆತ್ಮನಾ ಮನಸಾ ಆತ್ಮನಿ ಹೃದಯೇ ಆತ್ಮಾನಂ ಪರಮಾತ್ಮಾನಂ ಧ್ಯಾನೇನ 
ಪಶ್ಯಂತಿ । ಸಾಕ್ಟಾತ್ಕುರ್ವಂತಿ । ಕೇಚಿದಿತ್ಯುಕ್ಕಾನ್ಯೇ ನಾರದಾದ್ಯಾಃ ಯಷಯಸ್ತು 
ಬಹಿರಪಿ ಪಶ್ಯಂತಿ ಇತಿ ಸೂಚಿತಮ್‌ । “ಕೇಚಿದೃಷಯೋ ನಾರದಾದ್ಯಾ ಬಹಿಸ್ತ ಪಿ' 
ಇತಿ ಸ್ಮೃತೇಃ | "ಯಷಯೋರಂತಃಪ್ರಕಾಶಾ' ಇತಿ ಸೂತ್ರಭಾಷ್ಯೋಕ್ರತಶ್ರುತಿಸ್ತು 
ನಾರದಾದ್ಯನ್ಯವಿಷಯೇತಿ ಜ್ಞಾತವ್ಯಮ್‌ । ಅನ್ಯೇ ದೇವಾಸ್ತು ಸಾಂಖ್ಯೇನ 
ಯೋಗೇನ ಸ್ಪಪ್ರತಿಭಾಖ್ಯ ಜ್ಞಾನರೂಪೋಪಾಯೇನ ಧ್ಯಾನೇನ ವಿನೈವ ವಿಷ್ಣು- 
ಪ್ರಸಾದಲಬ್ದಸ್ಪಪ್ರತಿಭಾಖ್ಯಜ್ಞಾನೇನ ಬಹಿರಂತಶ್ಚ ವಿಷ್ಣುಂ ಪಶ್ಯಂತೀತ್ಯರ್ಥಃ । 
ಅಪರೇ ಕೃತ್ರಿಯವರಾ ರಾಜಾನಃ ಕರ್ಮಯೋಗೇನಾಶ್ಚಮೇಧಾದಿ ಕರ್ಮ- 
ರೂಪೋಪಾಯೇನ ಶ್ರವಣೇನ ಸಪ್ರತಿಭಯಾ ಚ ನಿತ್ಯಂ ಭಗವಂತಂ ಸ್ಪರಂತೋತ- 
ಶಮೇಧಾದಿ ಯಜ್ಞಕರ್ಮಕಾಲೇ ಯಜ್ಞಭಾಗಾರ್ಥಮಾಗತಮಾತ್ಮಾನಂ ಪಶ್ಯಂತೀ- 
ತ್ಯರ್ಥಃ । ಶ್ರವಣಪ್ರತಿಭಯೋರಲ್ಪತ್ತಾದತ್ರಾನುಕ್ತಿಃ ॥1 25 ॥ 
ಅನುವಾದ- ಗೀತಾತಾಶ್ಚರ್ಯದಲ್ಲಿ (ಬೇರೆ ಅರ್ಥವನ್ನು ಹೀಗೆ ಹೇಳಿದೆ) ಕೆಲವು ಯಷಿಗಳು 
ತಮ್ಮ ಪ್ರತಿಭೆಯಿಂದ ಹಾಗೂ ಬೇರೆಯವರಿಂದ ಶ್ರವಣ ಮಾಡಿಯೂ ಹರಿಯನ್ನು ತಿಳಿದು, 
ಆತ್ಮನಾ- ಮನಸಿನಿಂದ ಆತ್ಮನಿ- ಹೃದಯದಲ್ಲಿ ಆತ್ಮಾನಂ- ಪರಮಾತ್ಮನನ್ನು ಧ್ಯಾನದಿಂದ 
ಪಶ್ಯಂತಿ: ಸಾಕ್ಟಾತ್ಕರಿಸಿಕೊಳ್ಳುತ್ತಾರೆ. ಕೇಚಿತ್‌ (ಕೆಲವರು) ಎಂದಿರುವದರಿಂದ ಬೇರೆ ನಾರದಾದಿ 
ಯಷಿಗಳು ಹೃದಯದಿಂದ ಹೊರಗೂ ನೋಡುತ್ತಾರೆ ಎಂದು ಸೂಚಿತವಾಗಿದೆ. "ನಾರದಾದಿ 
ಕೆಲವು ಖಷಿಗಳು ಹೊರಗೂ ಕೂಡಾ ಕಾಣುತ್ತಾರೆ' ಎಂದು ಸ್ಟೃೃತಿಯಿರುವುದರಿಂದ. 
"“ಯಷಯೋತಂತಃಪ್ರಕಾಶಾಃ' "ಯಷಿಗಳು ಹೃದಯದೊಳಗೆ ನೋಡುವವರು' ಎಂಬ ಬ್ರಹ್ಮ 
ಸೂತ್ರಭಾಷ್ಯದಲ್ಲಿಹೇಳಿದ ಶ್ರುತಿಯಾದರೋನಾರದಾದಿ ಕೆಲವು ಖುಷಿಗಳನ್ನು ಹೊರತುಪಡಿಸಿ 
ಉಳಿದ ಖುಷಿಗಳ ಬಗ್ಗೆಯೆಂದು ತಿಳಿಯಬೇಕು. ಅನ್ಯೇ: ದೇವತೆಗಳು, ಸಾಂಖ್ಯೇನ 
ಯೋಗೇನ- ತನ್ನ ಪ್ರತಿಭೆಯೆಂಬ ಜ್ಞಾನೋಪಾಯದಿಂದ ಧ್ಯಾನವಿಲ್ಲದೆಯೇ ವಿಷ್ಣುಪ್ರಸಾದ 
ದಿಂದ ಲಬ್ದವಾದ ತಮ್ಮ ಪ್ರತಿಭೆಯೆಂಬ ಜ್ಞಾನಬಲದಿಂದ ದೇಹದ ಒಳಗೂ ಹೊರಗೂ 
ವಿಷ್ಣುವನ್ನು ಕಾಣುತ್ತಾರೆ ಎಂದರ್ಥ. ಅಪರೇ- ಕ್ಷತ್ರಿಯ ಶ್ರೇಷ್ಠರಾದ ರಾಜರುಗಳು, 
ಕರ್ಮಯೋಗೇನ- ಅಶ್ಚಮೇಧಾದಿ ಕರ್ಮವೆಂಬ ಸಾಧನದಿಂದ, ಶ್ರವಣದಿಂದ ಹಾಗೂ 
ಸ್ಪಪ್ರತಿಭಾಬಲದಿಂದ ನಿತ್ಯವೂ ಭಗವಂತನನ್ನು ಸ್ಮರಿಸುತ್ತಾ ಅಶ್ಚಮೇಧಾದಿಯಜ್ಞ- 


744 ಗೀತಾವಿವೃತಿ 


ಕರ್ಮಾನುಷ್ಠಾನದ ಕಾಲದಲ್ಲಿ ಯಜ್ಞಭಾಗದ ಸ್ವೀಕಾರಕ್ಕಾಗಿ ಬಂದ ಪರಮಾತ್ಮನನ್ನು 
ಕಾಣುತ್ತಾರೆಂದರ್ಥ. ಈ ರಾಜರಿಗೆ ಶ್ರವಣ ಮತ್ತು ಪ್ರತಿಭೆ ಅಲವಾದ ಸಾಧನವಾದ್ದರಿಂದ 
(ಗೀತೆಯಲ್ಲಿ) ಅದನ್ನು ಹೇಳಿಲ್ಲ 1125 ॥ 


ಅನ್ಯೇ ತ್ವೇವಮಜಾನಂತಃ ಶ್ರುತ್ನಾ ುನನ್ಯೇಭ್ಯ ಉಪಾಸತೇ ಟ 
ತೇತಪಿ ಚಾತಿತರಂತ್ಯೇವ ಮೃ ತ್ಯುಂ ಶ್ರುತಿಪರಾಯಣಾಃ 11 26 1 


ಅರ್ಥ- ಇನ್ನೂ ಕೆಲವರು ಹಿಂದೆ ಹೇಳಿದಂತೆ ದೇವರನ್ನು ತಿಳಿಯಲು ಅಸ ಸಮರ್ಥರಾಗಿದ್ದು 


ತಿಳಿದವರಿಂದ ಶ್ರವಣ ಮಾಡಿ ಧ್ಯಾನೋಪಾಸನೆಗೈಯುತ್ತಾರೆ. ಅವರೂ ಕೂಡ ಬಹುವಾಗಿ ಶ್ರವಣ 
ಮಾಡುತ್ತಾ ಮೃತ್ಯುವನ್ನು ದಾಟಿಯೇ ದಾಟುತ್ತಾರೆ. 


ಅನ್ಯೇ ತು ಮನುಷ್ಯಾಸ್ತು ಏವಂ ಸ್ನಪ್ರತಿಭಾಬಲೇನಾತ್ಮಾನಮಜಾನಂತಃ 
ಅನ್ಯೇಭ್ಯಃ ಶ್ರುತ್ಹಾಮತ್ತೇತ್ಯಪಿ ಗ್ರಾಹ್ಯಮ್‌ । ಉಪಾಸತೇ ಧ್ಯಾಯಂತಿ | ತತಃ ಪಶ್ಯಂತಿ 
ಚ । ತೇಠಪಿ ಚ ಅಲ್ಪತರಪ್ರತಿಭಾವಂತೋಷಷಪಿ ಶ್ರುತಿಪರಾಯಣಾಃ ಬಹು- 
ಶ್ರವಣವಂತಃ ಸಂತಃ ಮೃತ್ಯುಂ ಸಂಸಾರಂ ಅತಿತರಂತ್ಯೇವೇತೃರ್ಥಃ ॥। 26 1 


ಅನುವಾದ- ಅನ್ಯೇತು- ಮನುಷ್ಯರಾದರೋ, ಏವಂ- ತಮ್ಮ ಪ್ರತಿಭಾಬಲದಿಂದ 
ಪರಮಾತ್ಮನನ್ನು ತಿಳಿಯದವರಾಗಿ ತಿಳಿದ ಬೇರೆಯವರಿಂದ ಕೇಳಿ ತಿಳಿದು ಎಂದೂ ಇಟ್ಟು 
ಕೊಳ್ಳಬೇಕು. ಉಪಾಸತೇ= ಧ್ಯಾನಿಸುತ್ತಾರೆ. ಅಮೇಲೆ ಸಾಕ್ಟಾತ್ಮಾರವನ್ನೂ ಪಡೆಯುತ್ತಾರೆ. 
ತೇಠಪಿ ಚ- ಅವರು ಅತ್ಯಲ್ಪವಾದ ಪ್ರತಿಭೆಯುಳ್ಳವರಾದರೂ ಶ್ರುತಿ, ಪರಾಯಣಾಃ- ತುಂಬ 
ಶ್ರವಣ ಮಾಡುವವರಾಗಿ, ಮೃತ್ಯುಂ ಸಂಸಾರವನ್ನು ದಾಟಿಯೇ ದಾಟುತ್ತಾರೆಂದರ್ಥ. ॥ 26 


ವಿವರಣೆ- ಎಲ್ಲರೂ ಒಂದೇ ಸಾಧನದಿಂದ ದೇವನನ್ನು ಕಾಣಲಾರರು.ಅನಾದಿಯಾದ 
ಯೋಗ್ಯತೆ ಅನಾದಿಯಿಂದ ಭಿನ್ನವಾಗಿದೆ. ಎಲ್ಲರಿಗೂ ಬೇಕಾದ ಅನಿವಾರ್ಯವಾದ ಸಾಧನ 
ಭಗವದನುಗ್ರಹ. ಕೆಲವರಿಗೆ ದೇಹದಲ್ಲಿ ಹೃದಯಗುಹೆಯಲ್ಲಿ ಮಾತ್ರ ದೇವದರ್ಶನವಾಗು 
ವುದು. ಇನ್ನು ಕೆಲವರಿಗೆ ಹೊರಗೂ ದರ್ಶನ ಶಕ್ಯ. ಕೆಲವರಿಗೆ ಪ್ರತಿಭೆಯೆಂಬುದು ಸಾಧನ. ಈ 
ಪ್ರತಿಭೆಯಲ್ಲಿಯೂ ಸ್ಪಷ್ಟತೆ, ಅತಿಸ್ಪಷ್ಟತೆ. ಅತಿತರ ಸ್ಪಷ್ಟತೆ ಮೊದಲಾದ ತಾರತಮ್ಯವಿದೆ. 
ಬೇರೆಯವರಲ್ಲಿ ಶ್ರವಣ ಮಾಡದೇ ಒಳಗಿನಿಂದಲೇ ಹೊಳೆಯುವ ಶಕ್ತಿ ಪ್ರತಿಭ. ಇದು 
ಭಗವದನುಗ್ರಹದಿಂದ ದೇವತೆಗಳಿಗೆ ಪ್ರಾಪ್ತವಾಗುವಂಥದು. ಶ್ರುತಿ ಸ್ಥೃತಿಗಳನ್ನು ಓದದೇ 
ಉಂಟಾದ ಆದರೆ ಶ್ರುತಿಸ್ಥೃತಿಗಳ ಅರ್ಥಕ್ಕೆ ಸಂವಾದಿಯಾದ ಈ ಅಶ್ರುತಪ ಸ್ರತಿಭಾನವೇ 
ದೇವತೆಗಳಿಗೆ ಭಗವದ್ದರ್ಶನ ಸಾಧನವಾಗಿದೆ. ಈ ಪ್ರತಿಭಾಶಕ್ತಿಯಿಂದ ಇವರು ದೇಹದ ಒಳಗೂ 


ಅಧ್ಯಾಯ 13 745 


ಹೊರಗೂ ದೇವನನ್ನು ಕಾಣುವರು. ಚಕ್ರವರ್ತಿಗಳಿಗೆ ಅಶ್ಚಮೇಧಾದಿಕರ್ಮಾನುಷ್ಠಾನವು 
ಭಗವದ್ದರ್ಶನಕ್ಕೆ ಮುಖ್ಯ ಸಾಧನ. ಈ ಚಕ್ರವರ್ತಿಗಳು ಶ್ರವಣ ಹಾಗೂ ದೈವದತ್ತ ಪ್ರತಿಭೆಯ 
ಬಲದಿಂದ ನಿತ್ಯ ಧ್ಯಾನಿಸುತ್ತಾರೆ. ಯಜ್ಞಕಾಲದಲ್ಲಿಮಂತ್ರದಿಂದ ಆಹೂತನಾಗಿ ಭಾಗಸ್ವೀಕಾರಕ್ಕೆ 
ಬಂದ ಭಗವಂತನನ್ನು ಸಾಕ್ಟಾತ್ಕರಿಸಿಕೊಳ್ಳುತ್ತಾರೆ. ಆದರೆ ಮನುಷ್ಯರಲ್ಲಿ ಉತ್ತಮರು ಪ್ರತಿಭೆ 
ಯಿಂದಲೇ ದೇವನನ್ನು ಕಾಣಲಾರರು. ಇವರು ಶ್ರವಣ ಮಾಡುತ್ತಾರೆ. ತಿಳಿದವರು ಇವರಿಗೆ 
ಹೇಳಿದರೇ ಇವರ ಉಪಾಸನೆ. ಕೇಳುವುದೇ ಇವರ ಜಾಯಮಾನ. ಕೇಳಿದಂತೆ ಚಿಂತಿಸಿ 
ಧ್ಯಾನಿಸುತ್ತಾರೆ. ಕೂನೆಗೊಮ್ಮೆ ಸಾಕ್ಟಾತ್ಮಾರವನ್ನೂ ಪಡೆದುಬಿಡುತ್ತಾರೆ. ಇವರ ಪ್ರತಿಭೆ ಅತ್ಯಲ್ಪ. 
ಶ್ರವಣ ಬಲು ದೊಡ್ಡದ್ದು ಇವರೂ ಸಂಸಾರಸಾಗರವನ್ನು ಈಸುವುದರಲ್ಲಿಸಂಶಯವಿಲ್ಲ. 


ಯಾವತ್ತಂಜಾಯತೇ ಕಿಂಚಿತ್ತತ್ತ ವ ಸ್ಥಾವರಜಂಗಮಮ್‌ I 
ಕೇತ ಕೇತಜಸಂಯೋಗಾತ್‌ ತದ್ದಿದ್ದಿ ಭರತರ್ಷಭ 11 27 || 


ಬ ದರ ್ಯ ದಾ 


ಹಾಗೂ ಕ್ಷೇತ್ರಜ್ಞರ (ಚಿತ್‌ ಪ್ರಕೃತಿ-ಪರಮಾತ್ಮರ) ಸಂಯೋಗದಿಂದಲೇ ಜನಿಸಿವೆಯೆಂದು ತಿಳಿ. 


ಆ 


ಅರ್ಥ- ಭರತಶ್ರೇಷ್ಠ, ಸ್ಥಾವರ ಜಂಗಮವೆಂಬ ಜೀವಿಗಳೇನೇನು ಇವೆಯೋ ಅವೆಲ್ಲವೂಕ್ಷೇತ್ರ 


ಕಾರ್ಯೋಪಾದಾನತ್ವ ಪ್ರಕೃತ್ಯುಪಾದಾನಕದೇಹಯೋಗಿತ್ವಸರ್ವತ್ರಸಮತ್ತ- 
ರೂಪಧರ್ಮಯುಕ್ತತಯಾ ಪ್ರಕೃತಿಪುರುಷೇಶರಸ್ಸರೂಪಂ ಪುನರಪ್ಯಾಹ- 
ಯಾವದಿತಿ ॥ ನ ಚಾಪ್ರತಿಜ್ಞಾತೋಕ್ತಿದೋಷಃ । ಪ್ರಕೃತಿಪುರುಷಧರ್ಮೋಕ್ಷೇಃ 
"ಯಾದೃಕ್‌ ಚ' ಇತ್ಯತ್ರೇಶ್ವರಧರ್ಮೋಕ್ರೇಶ್ಚ "ಯತ್ವಭಾವ' ಇತ್ಯೃತ್ರ 
ಪ್ರತಿಜ್ಞಾತೇsಂತರ್ಭಾವಾತ್‌ ಯಾವತ್ಸಾವರಜಂಗಮಾತ್ಮಕಂ ಸತ್ತ್ವಂ ಜೀವ- 
ಜಾತಂ ತತ್ವೇತ್ರಕ್ಷೇತ್ರ ಜ್ಞ ಸಂಯೋಗಾತ್‌ ಚಿತ್ಛತೃತಿಪರಮಾತ್ಮನೋಃ ಸಂಯೋಗಾ- 
ಜ್ಞಾಯತೇ ಪ್ರಾದುರ್ಭವತೀತಿ ವಿದ್ಧಿ 1 ಯದ್ವಾ "ಉಪದ್ರಷ್ಟಾ' ಇತ್ಯಾದಿನಾ 
ಸದಸದ್ಯೋನಿಜನೃಸು ಭಗವಾನೇವ ಸ್ಪತಂತ್ರಕಾರಣಮಿತಿ ಯದುಕಂ ತತ್‌ 
ಪ್ರಪಂಚಯತಿ- ಯಾವದಿತಿ ॥॥ ಉಕ್ತ ಏವಾರ್ಥಃ ॥ 27 ॥ 


ಅನುವಾದ- ಕಾರ್ಯಗಳಿಗೆಲ್ಲ ಉಪಾದಾನವಾಗಿರುವಿಕೆ (ಪ್ರಕೃತಿಧರ್ಮ) ಪ್ರಕೃತಿಯು 
ಉಪಾದಾನವಾಗಿ ಉಳ್ಳ ದೇಹ ಸಂಬಂಧವಿರುವಿಕೆ (ಜೀವಧರ್ಮ) ಎಲ್ಲೆಡೆ ಸಮವಾಗಿರುವಿಕೆ 
(ಈಶ್ವರಧರ್ಮ)ಯೆಂಬ ಧರ್ಮಗಳಿಂದ ಯುಕ್ತವಾಗಿರುವ ಪ್ರಕೃತಿ, ಜೀವ, ಈಶ್ವರ ಸ್ವರೂಪ 
ವನ್ನು ಇನ್ನೂ ಹೇಳುತ್ತಿದ್ದಾನೆ. "ಯಾವತ್‌' ಎಂಬ ಶ್ಲೋಕದಿಂದ. ಹೇಳುತ್ತೇನೆ ಎಂದು ಪ್ರತಿಜ್ಞೆ 
ಮಾಡದಿರುವುದನ್ನು ಹೇಳುತ್ತಿರುವುದಾಗಿ ದೋಷವಿಲ್ಲ ಪ್ರತಿಜ್ಞಾತವಾದ ಯಾದೃಕ್‌ ಚ- 


ಗೀತಾವಿವೃತಿ 
7146 


ಪ್ರೇರ್ಯವಾದ ಕ್ಷೇತ ತ್ರವು ಯಾವ ರೀತಿಯದು ? (ಶ್ಲೋಕ. 4) ಎಂಬಲ್ಲಿಪ್ರಕೃತಿ ಧರ್ಮ ಹಾಗೂ 
ಜೀವಧರ್ಮದ ಉಕ್ತಿಯು , ಯತ್‌ ಪ್ರಭಾವಃ- ಪ್ರೇರಕನ ಪ್ರ ಭಾವವೆಂಥಹುದು ? ಎಂಬಲ್ಲಿ 
ಈಶ್ವರಧರ್ಮದ ಉಕ್ತಿಯೂ ಸೇರಿಬಿಟ್ಟಿದೆ. 


ಶ್ಲೋಕಾರ್ಥ- ಸ್ಥಾವರ (ಅಚರ) ಜಂಗಮ(ಚರ)ಎನಿಸಿದ ಯಾವ ಯಾವ, ಸತ್ತಂ- 
ಜೀವ ಜಾತವಿದೆಯೋ "ಅವೆಲ್ಲಾ ಕ್ಷೇತ್ರ ಕ್ಷೇತ್ರ ಜ್ಞ, ಸಂಯೋಗಾತ್‌ : ಚಿತ್‌ಪ್ರಕೃತಿ ಹಾಗೂ 
ಪರಮಾತ್ಮನ ಸಂಯೋಗದಿಂದ, bl ಆವಿರ್ಭವಿಸುತ್ತದೆಯೆಂದು ತಿಳಿ. ಅಥವಾ 
(ಇನ್ನೊಂದು ರೀತಿಯ ಅವತರಿಣಿಕೆ) "ಉಪದ್ರ ಷ್ಟಾನುಮಂತಾ ಚ' (ಶ್ಲೋಕ. 23) ಎಂಬಿತ್ಯಾದಿ 
ಯಾಗಿ ಮೇಲು ಕೀಳು ಯೋನಿಗಳಲ್ಲಿ ಜನ್ನವೆತ್ತಲು ಭಗವಂತನೇ ಸ್ವತಂತ್ರ ಕಾರಣನೆಂದು 


ಹೇಳಿದುದನ್ನು ಎವರಿಸುತ್ತಿದ್ದಾನೆ- "ಯಾವತ್‌' ಎಂಬ ಈ ಶ್ಲೋಕದಿಂದ. ಅರ್ಥ ಹಿಂದೆ 
ಹೇಳಿದುದೇ. 1127 ॥ 


೧೧ 


ವೆಂದರೆ ಶ್ರೀದೇವಿ. "ಮಮ ಯೋನಿರ್ಮಹದ್ದ! ಹ್ಮ ತಸ್ಮಿನ್‌ ಗರ್ಭಂ ದಧಾಮ್ಯ ಹಮ್‌'ನನ್ನಪ 
ಶ್ರೀದೇವಿ- ಅವಳಲ್ಲಿನಾನು ಗರ್ಭವನ್ನಿ ಡುವನು 6 ಕಷ್ಟನ ಮಾತು Ka ೪೬೫ 
ಅವಳಲ್ಲಿ ವಿಷ್ಣು ಇರುವುದರಿಂದಲೇ ಅವಳಿಗೆ ಕ್ಷೇತ್ರವೆಂಬ 'ಹೆಸರು. "ವಿಷ್ಣುರತ್ರ ಕ್ಲಿಯತೀತಿ 


ಕ್ಷೇತ್ರಮ್‌' ಕ್ಲಿ- ನಿವಾಸಗತ್ಯೋಃ ಎಂಬ ಧಾತುವಿನ ರೂಪವಿದು. ಕ್ಷೇತ್ರವೆಂದರೆ ವಿಷ್ಣುವಿನ 
ವಾಸದ ಮನೆ. ಅದು ಶ್ರೀದೇವಿ. 


ವಿವರಣೆ- ಜಗವೆಲ್ಲವು ಕ್ಷೇತ್ರ -ಕ್ಷೇತ್ರಜ್ಞರ ಸಂಯೋಗದಿಂದ ಆವಿರ್ಭವಿಸಿದೆ. ಇಲ್ಲಿ ಸತ 


ಆದ್ದರಿಂದ ಕ್ಷೇತ್ರಕ್ಷೇತ್ರ ಜ್ಞರ ಸಂಯೋಗವೆಂದರೆ ಲಕ್ಷ್ಮೀನಾರಾಯಣ ಸಂಯೋಗ. ಪ್ರಕೃತಿ- 
ಪುರುಷಸ ಸಂಯೋಗ. ಜಃ ಎಲ್ಲಾಸೃಷ್ಟಿಗೆ ಸಲಹು. 


ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ರರಮ್‌ I 


ವಿನಶ್ಯತ್ಸ ನಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯ ತಿ 11 28 | 


ಅರ್ಥ- ಸರ್ವಸಮರ್ಥನಾದ ಶ್ರಿ "ಹರಿಯನ್ನು ಸರ್ವಪ್ರಾಣಿಗಳಲ್ಲೂ ಸಮನೆಂದೂ 
ವಿನಾಶಿಗಳಲ್ಲಿ ನೆಲೆನಿಂತೂ ಅವಿನಾಶಿಯೆಂದೂ ಯಾರು ತಿಳಿಯುವನೋ ಅವನೇ ತಿಳಿದವನು. 


"ಶ್ಲೇತ್ರಜ್ಞಂ ಚಾಪಿ ಮಾಂ ವಿದ್ದಿಸರ್ವಕ್ಷೇತ್ರೇಷು' ಇತಿ ಹರೇಃ ಸರ್ವಶರೀರಸ್ಥತ್ತಂ 
ಯದುಕ್ತಂ ತದಯುಕ್ತಮ್‌ । ತಥಾತ್ಪೇಠಧಿಷ್ಠಾನತಾರತಮ್ಯಾತ್ತಾರತಮೃಮ್‌, 
ದುಃಖಸಹಾವಸ್ಥಾನಾದ್‌ ದುಃಖಂ ಚ ಸ್ಯಾದಿತ್ಯತ ಆಹ- ಸಮಮಿತಿ ॥ ಸರ್ವೇಷು 
ತಾರತಮ್ಯೋಪೇತೇಷು ಪ್ರಾಣಿಷು ತಿಷ್ಠಂತಂ ಪರಮೇಶ್ದ್ಚರಮ್‌ ಅಚಿಂತ್ಯಶಕ್ತಿಕಂ 


ಅಧ್ಯಾಯ 13 747 


ಹರಿಂ ಸಮಂ ನ್ಯೂನಾಧಿಕಹೀನಂ ಸರ್ವತ್ರಾಶೇಷಸದ್ಗುಣೋಹೇತಮ್‌, ಏವಂ 
ಯಃ ಪಶ್ಯತಿ ಎನಶೃತ್ಸು ಸುಖ ದುಃಖಜನಿಮೃತ್ಯಾದಿದೋಷವತ್ತು ಭೂತೇಷು 
ತಿಷ್ಠಂತಂ ಅವಿನಶ್ಯಂತಂ ದುಃಖಾದಿದೋಷಹೀನಂ ಯಃ ಪಶ್ಯತಿ ಸ ಪಶ್ಯತಿ 1ಸಏವ 
ಯಥಾರ್ಥಜ್ಞಾನವಾನಿತ್ಯರ್ಥಃ Il 28 11 


ಅನುವಾದ- 'ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು'- ಸರ್ವಕ್ಷೇತ್ರಗಳಲ್ಲೂ 
ನೆಲೆನಿಂತು ತಿಳಿದಿರುವ ಕ್ಷೇತ್ರ ಜ್ಞನು ನಾನೇ ಎಂದು ತಿಳಿ' ಎಂದು ಶ್ರೀಹರಿಗೆ ಸರ್ವಶರೀರದಲ್ಲಿ 
ಸ್ಥಿತಿಯು ಏನೊಂದು ಹೇಳಲ್ಪಟ್ಟಿದೆ ಅದು ಸರಿಯಲ್ಲ. ಅವನು ಎಲ್ಲಶರೀರದಲ್ಲಿದ್ದರೆ ಅವನಿರುವ 
ಅಧಿಷ್ಠಾನಗಳ ಮೇಲು ಕೀಳುಗಳಿಂದ ಅವನಿಗೂ ತಾರತಮ್ಯವೂ ದುಃಖಿಗಳ ಜೊತೆಗಿನ 
ಸ್ಥಿತಿಯಿಂದ ದುಃಖವೂ ಉಂಟಾಗಬೇಕಾದೀತು ಎಂಬಶಂಕೆಗೆ ಸಮಾಧಾನಿಸುತ್ತಿದ್ದಾನೆ- "ಸಮಂ 
ಸರ್ವೇಷು' ಎಂಬ ಶ್ಲೋಕದಲ್ಲಿ ಸರ್ವೇಷು: ತಾರತಮ್ಯದಿಂದ ಕೂಡಿರುವ ಪ್ರಾಣಿಗಳಲ್ಲಿ 
ಸ್ಥಿತನಾಗಿರುವ ಪರಮೇಶ್ನರಂ- ಅಚಿಂತ್ಯಶಕ್ತಿಯುಳ್ಳ ಶ್ರೀಹರಿಯನ್ನು, ಸಮಂ- ನ್ಯೂನತೆ ಆಧಿಕ್ಯ 
ಇಲ್ಲದವನನ್ನಾಗಿ ಅಂದರೆ ಎಲ್ಲೆಡೆ ಸರ್ವಗುಣಸಂಪನ್ನನನ್ನಾಗಿ ಯಾರು ಕಾಣುತ್ತಾನೋ ಅಲ್ಲದೇ 
ವನಶ್ಯತ್ಪು = ಸುಖ-ದುಃಖ, ಹುಟ್ಟು -ಸಾವು ಮೊದಲಾದ ದೋಷವುಳ್ಳ ಪ್ರಾಣಿಗಳಲ್ಲಿಇರುತ್ತಾ, 
ಅವಿನಶ್ಯಂತಂ- ದುಃಖ ಮೊದಲಾದ ದೋಷವಿಲ್ಲದವನನ್ನಾಗಿ ಯಾರು ತಿಳಿಯುತ್ತಾನೋ 
ಅವನು, ಪಶ್ಯತಿ: ಕಾಣುತ್ತಾನೆ. ಅವನೇ ಯಥಾರ್ಥಜ್ಞಾನವುಳ್ಳವನೆಂದರ್ಥ. 1128 ॥| 


ಸಮಂ ಪಶ್ಯನ್‌ ಹಿ ಸರ್ವತ್ರ ಸಮವಸ್ಥಿತಮೀಶ್ಚರಮ್‌ | 
ನ ಹಿನಸ್ರ್ಯಾತ್ಮನಾನ5ತ್ಮಾನಂ ತತೋ ಯಾತಿ ಪರಾಂ ಗತಿಮ್‌ 11 29 Hl 


ಅರ್ಥ- (ಅಂತಹ ಜ್ಞಾನಿಯು) ಎಲ್ಲೆಡೆ ನೆಲೆನಿಂತಿರುವ ಈಶ್ವರನನ್ನು ಎಲ್ಲೆಲ್ಲೂ 
ಏಕಪ್ರಕಾರನನ್ನಾಗಿ ತಿಳಿಯುತ್ತಾ ಸ್ವಬುದ್ಧಿಯಿಂದ ತನ್ನನ್ನು ಅಧೋಗತಿಗಿಳಿಸುವುದಿಲ್ಲ ಜ್ಞಾನದ 
ಬಲದಿಂದ ಪರಗತಿಯನ್ನೈದುವನು. 


ಸಾಮ್ಯಾದಿಜ್ಞಾನಸ್ಕ ಫಲಮಾಹ- ಸಮಮಿತಿ ॥ ಸರ್ವತ್ರ ಸಮವಸ್ಥಿತಂ 
ನಿರ್ದೋಷಾಶೇಷಸದ್ಗುಣತಯಾ ಸಮ್ಯಗವಸ್ಥಿತಂ ಈಶ್ನರಂ ಸಮಂ ಸರ್ವತ್ರ 
ನಿರ್ದೋಷಾಶೇಷಸದ್ಗುಣತಯೈಕಪ್ರಕಾರಮ್‌ "ಓಂ ನ ಸ್ನ್ಥಾನತೋಷಷಪಿ 
ಪರಸ್ಫೋಭಯಲಿಂಗಂ ಸರ್ವತ್ರ ಹಿ ಓಂ' (2-3-11) ಇತಿ ಸೂತ್ರೋಕ್ತದಿಶಾ 
ಪಶ್ಯನ್‌ ಆತ್ಮನಾ ಬುದ್ಧ್ಯಾ ಆತ್ಮಾನಂ ಸ್ವಾತ್ಮಾನಂ ಚ ನ ಹಿನಸ್ತಿ ನರಕೇ ನ 
ಪಾತಯತಿ | ತತೋ ಜ್ಞಾನಾತ್ತರಾಂ ಗತಿಂ ಮುಕ್ತಿಂ ಚ ಯಾತೀತ್ಯರ್ಥಃ ॥ 29 ॥ 


ವಿವೃತಿ 
748 ಗೀತಾವಿವೃ 


ಅನುವಾದ- ದೇವನು ಎಲ್ಲೆಡೆ ಸಮನಾಗಿದ್ದಾನೆ ಇತ್ಯಾದಿ ಜ್ಞಾನದ ಫಲವನ್ನು ಹೇಳುತ್ತಿದ್ದಾನೆ. 
"ಸಮಂ...' ಎಂಬ ಈ ಶ್ಲೋಕದಿಂದ. ಸರ್ವತ್ರ ಸಮವಸ್ಥಿತಂ- ಎಲ್ಲೆಡೆ ದೋಷರಹಿತನಾಗಿ 
ಸದ್ಯುಣಭರಿತನಾಗಿ ಚೆನ್ನಾಗಿ ಸ್ಥಿತನಾಗಿರುವ ಈಶ್ವರನನ್ನು, ಸಮಂ ಸರ್ವತ್ರ: ಎಲ್ಲೆಡೆ 
ರಾಳ ಸದ್ಗುಣನಾಗಿಯೇ ಇರುವನೆಂದು ಏಕಪ್ರಕಾರನೆಂದು ನಸಾ ಸ್ಥಾನತೋಶಪಿ 
ಸ್ಯ ಉಭಯ ಲಿಂಗಂ? ಸರ್ವತ್ರ ಹಿ (2-2-11) ಎಂಬ ಸೂತ್ರ ದಲ್ಲಿ ಚತತ: ಕಾಣುತ್ತಾ, 
ಆತ್ಮನಾ- ಬುದ್ದಿಯಿಂದ, ಆತ್ಮಾನಂ: ಸ್ವಾತ್ಮನನ್ನು , ನ ಹಿನಸ್ಪಿ- ನರಕದಲ್ಲಿ ಬೀಳಿಸಿಕೊಳ್ಳುವುದಿಲ್ಲ 
ತತಃಎ ಜ್ಞಾನದಿಂದ, ಪರಾಂ ಜ್‌ ಮುಕ್ತಿಯನ್ನೂ ಕೂಡ ; ಹೊಂದುತ್ತಾನೆ ಎಂದರ್ಥ. 1129 1 


ವಿವರಣೆ- "ನಸ್ನಾನತೋತಪಿ ....' ಎಂಬ ಅಧಿಕರಣ ಭಗವಂತನ ಎಲ್ಲ ರೂಪಗಳಿಗೂ 
ಅಭೇದವನ್ನು ಜರಡಿ. "ಸರ್ವೇಷು ಭೂತೇಷು ಏತಮೇವ ಬ್ರ ಹ್ನೇತ್ಯಾ ಚಕ್ಷತೇ"' "ಏಕೋ ದೇವಃ 
ಸರ್ವಭೂತೇಷು ಗೂಢಃ' ಅಮಾತ್ರೋ5ನಂತಮಾತ್ರಶ್ಚ' ಇತ್ಯಾ ದ ಶ್ರು ಗತ ಎಲ್ಲೆಡೆ ಇರುವ 
ದೇವನಿಗೆ ಭೇದವಿಲ್ಲವೆಂದಿವೆ. ದಕ್ಷಿಣಾಕ್ಲಿ ಕಂಠ ಮೊದಲಾದೆಡೆ ಇರುವ ರೂಪಗಳಿಗೂ 
ಹೃದಯದಲ್ಲಿರುವ ಪ್ರಾ ಜ್ಞನಿಗೂ ಸ್ಥಾನಭೇದ ನಿಮಿತ್ತವಾಗಿಯೂ ಭೇದವಿಲ್ಲ, ಪರಸ್ಕ- ಬ ಬ್ರಹ್ಮನಿಗೆ 
ಸ್ಥಾನತೋಕಪಿ- ಸ್ಥಾನಭೇದನಿಮಿತ್ತವಾಗಿಯೂ, ಉಭಯಲಿಂಗಂ- ಭಿನ್ನ ರೂಪವು, ನ 
ಇರುವುದಿಲ್ಲ ಸರ್ವತ್ರ - ಎಲ್ಲೆಡೆ ಏಕರೂಪದವ. ಹಿಎ ಇದು ಶ್ರುತ್ಯಾದಿಪ್ರ ಮಾಣಸಿದ್ಧ 


ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ | 
ಯಃ ಪಶ್ಯತಿ ತಥಾರತ್ಮಾನಮಕರ್ತಾರಂ ಸ ಪಶ್ಯತಿ 1 30 | 


ಅರ್ಥ- ಜೀವನ ಪೂರ್ವಕರ್ಮಗಳನ್ನು ಉದ್ಭೋದಿಸಿ ಅವುಗಳಿಗನುಸಾರವಾಗಿ ಎಲ್ಲ 
ಕರ್ಮಗಳನ್ನೂ ದೇವನೇ ಮಾಡುವನೆಂದೂ ಅವನಿಗೆ ಮತ್ತೊಬ್ಬ ಕರ್ತಾರನಿಲ್ಲವೆಂದೂ ಯಾರು 
ಕಾಣುವನೋ ಅವನು ಜ್ಞಾನಿ. ಅಥವಾ ಪ್ರಕೃತಿಯನ್ನು ನಿಮಿತ್ತವಾಗಿಟ್ಟುಕೊಂಡು ಪರಮಾತ್ಮನಿಂದ 


ಎಲ್ಲಕರ್ಮಗಳು ನಡೆಯುವವೆಂದೂ ತಾನು (ಜೀವ) ಕರ್ತೃತ್ವವಿಷಯದಲ್ಲಿ ಅಸ್ವತಂತ್ರ ನೆಂದೂ 
ತಿಳಿದವ. ದೇವನನ್ನು ಸಾಕ್ಟಾತ್‌ ಕಾಣಬಲ್ಲವ. 


ನನ್ಹೀಶ್ದರಃ ಕರ್ಮಾನಪೇಕ್ಟಯೈವ “ಉಪದ್ರಷ್ಟಾ' ಆತ್ಯತ್ರೋಕ್ತದಿಶಾ ಯದಿ 
ಸದಸದ್ಯೋನಿಜನ್ಮಸು ಸ್ಪತಂತ್ರಕಾರಣಮ್‌, ತರ್ಹಿ ತಸ್ಯ ವೈಷಮ್ಯಾದಿದೋಷಃ 
ಸ್ಯಾತ್‌ | ಕರ್ಮಾಪೇಕ್ಟಿತಾಯಾಂ ಸ್ವಾತಂತ್ರ್ಯಪ್ರಚ್ಯುತಿಸ್ತಸ್ಯ ಸ್ಯಾತ್‌ ! ತಸ್ಯಾಪಿ 
ಕರ್ತ್ರಂತರಸತ್ತಾ ಚ್ಚೆಸ್ಥಾತಂತ್ರ್ಯ ಹಾನಿರೇವೇತ್ಯ ಆಹ- ಪ್ರಕೃತ್ಯೇತಿ 11 ಲ್ಯಬಂತ- 
ಮೇತತ್‌ । ಚ 'ತಬಾತ್‌ಪೂರ್ವ ಪ್ರಕೃತೇಶರೋತನುಷದ್ಯತೇ ಈಶರೇಣೈವ 


ಅಧ್ಯಾಯ 13 749 


ಪ್ರಕೃತ್ಯ ಪೂರ್ವತನಂ ಜೀವಕರ್ಮ ಉದ್ದೋಧ್ಯ ತದನುಸೃತ್ಯ ಕ್ರಿಯಮಾಣಾನಿ 
ಸರ್ವಕರ್ಮಾಣಿ ಯಃ ಪಶೃತಿ | ತಥಾ ಸ್ವಾತ್ಮಾನಂ ಚಾಕರ್ತಾರಂ ಅಸ್ಪತನ್ತಂ ಚ 
ಯಃ ಪಶ್ಯತಿ ಸ ಪಶ್ಯತಿ ಪರಮೇಶ್ವರಮಿತ್ಕರ್ಥಃ 


ಅನುವಾದ- ಒಂದು ಆಕ್ಷೇಪ. ಈಶ್ವರನು ಜೀವಕರ್ಮವನ್ನು ಅಪೇಕ್ಷಿಸದೆ ಉಪದ್ರಷ್ಟಾ 
(ಶ್ಲೋ.23) ಎಂಬಲ್ಲಿ ಹೇಳಿದಂತೆ ಶುಭಾಶುಭಯೋನಿಗಳಲ್ಲಿ ಜನ್ಮಕ್ಕೆ ಸ್ಪತಂತ್ರಕಾರಣ- 
ನಾಗುವುದಾದರೆ ಅವನಿಗೆ ಪಕ್ಷಪಾತ ಮುಂತಾದ ದೋಷವುಂಟಾಗುತ್ತದೆ. ಕರ್ಮವನ್ನು 
ಅಪೇಕ್ಟಿಸುತ್ತಾನೆಂದಾದರೆ ಅವನ ಸ್ವಾತಂತ್ರ್ಯಕ್ಕೆ ಧಕ್ಕೆಯುಂಟಾಗುತ್ತದೆ. ಅಲ್ಲದೇ ಅವನಿಗೂ ಬೇರೆ 
ಕರ್ತೃಗಳು ಇರುವುದರಿಂದ ಸ್ವಾತಂತ್ರ್ಯಹಾನಿ ಇದ್ದೇ ಇದೆ. 


ಈ ಆಕ್ಷೇಪಕ್ಕೆ ಸಮಾಧಾನ- "ಪ್ರಕೃತ್ಯೈವ ' ಎಂಬ ಶ್ಲೋಕದಲ್ಲಿದೆ. ಪ್ರಕೃತ್ಯ ಎಂಬುದು ಲ್ಯಪ್‌ 
ಪ್ರತ್ಯಯಾಂತ ಅವ್ಯಯ. "ಚ'ಶಬ್ದದಿಂದ ಪೂರ್ವದಲ್ಲಿ ಪ್ರಕೃತನಾಗಿದ್ದ ಈಶ್ವರನನ್ನು ಇಟ್ಟು 
ಕೊಳ್ಳಬೇಕು. ಈಶ್ವರನಿಂದಲೇ, ಪ್ರಕೃತ್ಯ- ಪೂರ್ವತನವಾದ ಜೀವನ ಕರ್ಮಗಳನ್ನು ಉದ್ದೋಧ 
ಗೊಳಿಸಿ ಅದಕ್ಕೆ ಅನುಸಾರವಾಗಿ ಮಾಡಲ್ಪಡುವ ಎಲ್ಲಾ ಕರ್ಮಗಳನ್ನು ಯಾರು ತಿಳಿಯುತ್ತಾನೋ. 
ಹಾಗೆಯೇ, ಆತ್ಮಾನಂ- ಪರಮಾತ್ಮನನ್ನು , ಅಕರ್ತಾರಂ- ಕರ್ತೃಹೀನನೆಂದೂ ಯಾರು 


ತಿಳಿಯುವನೋ ಅವನು ಪರಮೇಶ್ವರನ ದರ್ಶನವನ್ನು ಪಡೆಯಬಲ್ಲಎಂದರ್ಥ. 
ಯದ್ದಾ “ಉಪದ್ರಷ್ಟಾ' ಇತ್ಯತ್ರೋಕ್ತಭವತ್‌ಸ್ಥಾತಂತ್ರ ಜ್ಞಾನಸ್ಕ ಫಲಮಾಹ- 

ಪ್ರಕೃತ್ಯೇತಿ ॥॥ ತೃತೀಯಾಂತಮಿದಮ್‌ ॥ ಚಶಬ್ದಾತ್‌ಪ್ರಕೃತೇಶರೇಣ ಕರ್ತಾ 
ಪ್ರಕೃತ್ಯಾ ನಿಮಿತ್ತಭೂತಯಾ ಕ್ರಿಯಮಾಣಾನಿ ಸರ್ವಶಃ ಕರ್ತಾ ಯಃ ಪಶ್ಯತಿ | 
ತಥಾ ಸ್ವಾತ್ಮಾನಂ ಚಾಕರ್ತಾರಂ ಅಸ್ಪತಂತ್ರಂ ಚ ಯಃ ಪಶ್ಯತಿ ಸ ಪಶ್ಯತಿ ಹರಿ- 
ಮಿತ್ಯರ್ಥಃ 1 ತಥಾ ಚ ಸೂತ್ರಮ್‌- “ಓಂ ಪೂರ್ವಂ ತು ಬಾದರಾಯಣೋ 
ಹೇತುವ್ಯಪದೇಶಾತ್‌ ಓಂ'(2-3-42) ಇತಿ । ಕರ್ತೃರಾಹಿತ್ಯಾತ್‌ ಸ್ವಾತಂತ್ರ್ಯಮ್‌ । 
ಸ್ವಾಧೀನಸತ್ತಾಕತತ್ತದೀಯಪೂರ್ವಕರ್ಮಾಪೇಕ್ಟ್ಯ ಸರ್ವಂ ಕರೋತೀತಿ ನ 
ವೈಷಮ್ಯಾದಿದೋಷ ಇತಿ ಭಾವಃ । ತದುಕ್ತಂ "ಓಂ ವೈಷಮ್ಯನೈರ್ಫೃಣ್ಯೇ ನ 
ಸಾಪೇಕ್ಟತ್ಪಾತಥಾ ಹಿ ದರ್ಶಯತಿ ಓಂ' (2-1-35) ಇತಿ ॥। 30 ॥ 
ಅನುವಾದ- ಅಥವಾ (ಹೀಗೂ ವ್ಯಾಖ್ಯಾನಿಸಬಹುದು) ಉಪದ್ರಷ್ಟಾ (ಶ್ಲೊಕ-23) 

ಎಂಬಲ್ಲಿ ಹೇಳಿದ ಭಗವತ್‌ಸ್ಟಾತಂತ್ರ ವನ್ನು ತಿಳಿಯುವುದಕ್ಕೆ ಫಲವನ್ನು ಹೇಳುತ್ತಿದ್ದಾನೆ. ಪ್ರಕೃತ್ಯಾ 

ಎಂಬುದಾಗಿ. ಪ್ರಕೃತ್ಯಾ ಎಂಬುದು ತೃತೀಯಾವಿಭಕ್ಕಂತ ಪದ. "ಚ ' ಶಬ್ದದಿಂದ ಪ್ರಕೃತನಾದ 


750 ಗೀತಾವಿವೃತಿ 


ಈಶ್ವರನೆಂಬ ಕತೃ ೯ವಿನಿಂದ ನಿಮಿತ್ತವಾದ, ಪ್ರಕೃತ್ಯಾ ಪ್ರಕೃ ತಿಯಿಂದ ಮಾಡಲಡತಕ್ಕವೆಂದು 
ಎಲ್ಲಾ ಕರ್ಮಗಳನ್ನು ಯಾರು ತಿಳಿಯುವನೋ ಹಾಗೆಯೇ ಆತ್ಮಾನಂ- ತನ್ನನ್ನು, ಅಕರ್ತಾರಂ: 
ಅಸ್ಪತಂತ್ರ ನೆಂದು ಯಾರು ತಿಳಿಯುತ್ತಾನೋ ಅವನು ಹರಿಯನ್ನು ಸಾಕ್ಟಾತ್ಮರಿಸಿಕೊಳ್ಳುವ 
ನೆಂದರ್ಥ. ಬ್ರಹ್ಮಸೂತ್ರವೂ ಹೀಗೆಂದಿದೆ. "ಪೂರ್ವಂ ತು ಬಾದರಾಯಣೋ ಹೇತುವ, ಪ- 
ದೇಶಾತ್‌ ' (3.2.42) ಎಂದು. ಕತ್ಛ ೯ವಿಲ್ಲವಾದುದರಿಂದ ಹರಿಗೆ ಸ್ವಾತಂತ್ರ್ಯ. ತನ್ನ ಅಧೀನ 
ವಾಗಿಯೇ ಇರುವ ಆಯಾಯಾ ಜೀವಕರ್ಮಗಳನ್ನು ಅಪೇಕ್ಷಿಸಿ ಎಲ್ಲವನ್ನೂ ಮಾಡುವುದರಿಂದ 
ವೈಷಮ್ಯಾ ದಿದೋಷ (ಪಕ್ಷಪಾತಾದಿದೋಷು) ವಿಲ್ಲ ಎಂದು ಅಭಿಪ್ರಾಯ. ಅದೂ ಸೂತ್ರೋಕ್ತ. 


"ವೈಷಮ್ಯ-ನೈರ್ಪ್ರಣ್ಯೆ «ನ ಸಾಪೇಕ್ಟತ್ವಾತ್ರಥಾ ಹಿ ದರ್ಶಯತಿ' (2.1.35) ಎಂದು. ॥1 301! 


ವಿವರಣೆ- ಪ್ರಕೃತ್ಯೈವ ಚ ಕರ್ಮಾಣಿ- ಎಂಬ ಈ ಶ್ಲೋಕ ಕೂಟಶ್ಲೋ ೇಕದಂತಿದೆ. 
ಮೇಲ್ನೋಟಕ್ಕೆ ಪ್ರಕೃತಿಯೊಂದೇ ಕರ್ತೃವೆಂದೂ ಪರಮಾತ್ಮನೂ ಜೀವನೂ ಅಕರ್ತೃವೆಂದೂ 
ಘೋಷಿಸಿದೆ. ಆದರೆ ಇದು ಪೂರ್ವಾಪರ ವಿರುದ್ಧ ಸೂತ್ರ ಗಳಿಗೆ ಹೊಂದದ್ದು. "ಅಹಂ ಸರ್ವಸ್ಯ 
ಪ್ರಭವಃ' ಎಂದ ದೇವನು ನಾನು ಅಕರ್ತನೆನ್ನ. ಬಲ್ಲನೇ ಇ ಕರ್ತಾರಮೀಶಂ ಪುರುಷಂ ಬ್ರ ಬ್ರಹ್ಮ- 
ಯೋನಿಂ' ಎಂಬ ಶ್ರುತಿ ದೇವ ಕರ್ತೃವೆಂದು ಉದ್ಭೋಷಿಸಿಲ್ಲವೇ ? ಜನ್ಮಾದ್ಯಸ ಸ್ಯ ಯತಃ 
ಎಂದಿಲ್ಲವೇ ಸೂತ್ರ, ಪುರಾಣ ? ಆದ್ದರಿಂದ ಈ ಗೀತೆಗೆ ಅರ್ಥ ಬೇರೆ. ಪ್ರಕೃತ್ಯ "ಎಂಬುದು 
ಲ್ಯಬಂತಶಬ್ದ. ಸ್ಕಾಂದವು ಹೀಗೆ ಬಳಸಿದೆ. "ಸ್ವಯಂ ಪ್ರಕೃತ್ಯ ಭಗವಾನ್‌ ಕರೋತಿ ನಿಖಲಂ 
ಜಗತ್‌' ನೈವ ಕರ್ತಾ ಹರೇಃ ಕಶ್ಚಿತ್‌ ಅಕರ್ತಾ ತೇನ ಕೇಶವಃ ॥ ಹೀಗಾಗಿ "ಕರ್ಮಾಣಿ ಪ್ರಕೃತ್ಯ 
ಸ್ವಯಂ ಕ್ರಿಯಮಾಣಾನಿ ಕರ್ಮಾಣಿ ಸರ್ವಶಃ' ಎಂದು ಗೀತೆಯನ್ನು ವ್ಯಾಖ್ಯಾನಿಸಬೇಕು. ಜೀವನ 
ಪೂರ್ವಕರ್ಮಗಳನ್ನು ಮುಂದಿಟ್ಟುಕೊಂಡು ಅದಕ್ಕನುಸಾರವಾಗಿ ಸ್ಹಯಂ ದೇವನು ಎಲ್ಲವನ್ನು 
ಮಾಡುವನು ಎಂದರ್ಥವಾಯಿತು. "ಪೂರ್ವಂತು ಬಾದರಾಯಣೋ ಹೇತುವ್ಯಪ- 
ದೇಶಾತ್‌' ಎಂಬ ಸೂತ್ರವೂ ಹೀಗೆ ಹೇಳುತ್ತದೆ . ಅಲ್ಲಿ "ಪುಣ್ಯೇನ ಪುಣ್ಯಂ ಲೋಕಂ ನಯತಿ' 


ಎಂಬಿತ್ಯಾದಿ ಶ್ರುತಿಗೆ ಅನುಗುಣವಾಗಿ ಈಶ್ವರನೂ ಜೀವಕರ್ಮವೂ ಫಲಕಾರಣವೆಂದು 
ನಿರ್ಧರಿಸಲಾಗಿದೆ. 


ಆತ್ಮನು ಅಕರ್ತನೆಂಬ ಈ ಗೀತೆಯ ಮಾತು ಒಂದು ಒಗಟಿನ ಮಾತು. ಇದಕ್ಕೆ ಎರಡು 
ಅವಿರುದ್ದಾರ್ಥಗಳನ್ನು ಗ್ರಹಿಸಬಹುದು. ಆತ್ಮನೆಂದರೆ ಪರಮಾತ್ಮ ಅವನು ಅಕರ್ತನೆಂದರೆ 
ಅವನಿಗೊಬ್ಬಕರ್ತೃವಿಲ್ಲ ಪರಮಾತ್ಮನನ್ನು ಸೃಷ್ಟಿಸುವ, ಪ್ರೇರಿಸುವ ಕರ್ತೃವಿಲ್ಲ ಪರಮಾತ್ಮನು 
ಅಕರ್ತನೆಂಬ ಮಾತು ಎಲ್ಲಿ ಬಂದರೂ ಇದೇ ಅರ್ಥ. ನ ವಿದ್ಯತೇ ಕರ್ತಾ ಯಸ್ಕ ಸಃ ಅಕರ್ತಾ 
ಎಂದೇ ಹೊರತು "ಕರ್ತಾ ನಭವತಿ' ಎಂದಲ್ಲ 


ಅಧ್ಯಾಯ 13 751 


ಆತ್ಮನಂದರೆ ಜೀವನನ್ನೂ ಇಟ್ಟುಕೊಳ್ಳಬಹುದು ಅವನು ಅಕರ್ತನೆಂದರೆ ಸ್ವತಂತ್ರ ಕರ್ತೃವಲ್ಲ 
ವೆಂದರ್ಥ. ಧನದಲ್ಲಿಸ್ವಾತಂತ್ರ್ಯವಿಲ್ಲದ ಕೋಶಪಾಲಕನಲ್ಲಿಅಧನನೆಂಬ ಶಬ್ದದಂತೆ ಕರ್ತೃತ್ವದಲ್ಲಿ 
ಸ್ವಾತಂತ್ರ್ಯವಿಲ್ಲದ ಜೀವನಲ್ಲಿ ಅಕರ್ತನೆಂಬ ಪದವಿದೆ. 


ನಮ್ಮ ಪೂರ್ವಕರ್ಮವನ್ನು ಅನುಸರಿಸಿ ನಮ್ಮ ಈಗಿನ ಕರ್ಮಕ್ಕೆ ದೇವ ಕರ್ತೃ. 
ಆದ್ದರಿಂದಲೇ ಅವನಲ್ಲಿ ವೈಷಮ್ಯಾದಿಗಳನ್ನು ಆಕ್ಷೇಪಿಸುವಂತಿಲ್ಲ. ಅವರವರ ಕರ್ಮಕ್ಕೆ ತಕ್ಕ 
ಫಲವೀಯುವವ ಅವ. ಅದಕ್ಕೆ ಮತ್ತೊಂದನ್ನು ಅಪೇಕ್ಟಿಸುವುದಾದರೆ ಅಸ್ವಾತಂತ್ರ್ಯವನ್ನು 
ಶಂಕಿಸಬೇಕು. ಆದರೆ ಇನ್ನೊಬ್ಬ ಹೇಳಿ ಅವ ಕರ್ಮವನ್ನು ಅಪೇಕ್ಟಿಸಿದ್ದರೆ ಅವನು 
ಅಸ್ಪತಂತ್ರನಾಗಬೇಕಿತ್ತು. ಆದರೆ ಅವ ಅಕರ್ತ. ಅವನಿಗೆ ಕರ್ತೃವಿಲ್ಲ ಅವನು ಯಾರ 
ಅಡಿಯಾಳೂ ಅಲ್ಲ. ಸ್ವೇಚ್ಛೆಯಿಂದ ಕರ್ಮವನ್ನು ಮಾನದಂಡವಾಗಿ ಇಟ್ಟುಕೊಂಡಿದ್ದಾನೆ. 
ಅಲ್ಲದೇ ಆ ಕರ್ಮಗಳೂ ಅವನ ಅಧೀನ. ಈ ಎಲ್ಲಾವಿಷಯ ಬ್ರಹ್ಮಸೂತ್ರದ ವೈಷಮ್ಯ- 
ನೈರ್ಫೃಣ್ಯಾಧಿಕರಣದಲ್ಲಿನಿರೂಪಿತವಾಗಿದೆ. 


ಯದಾ ಭೂತಪೃಥಗ್ಗಾ; ವಮೇಕಸ್ನ್ಥಮನುಪಶ್ಯತಿ I 
ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೇ ತದಾ 11 31 1 


ಅರ್ಥ- ಪರಸ್ಪರ ಭಿನ್ನರಾಗಿರುವ ಜೀವರನ್ನು ಒಬ್ಬನೇ ದೇವನಲ್ಲಿ ಇರುವವರನ್ನಾಗಿಯೂ 
ಅದೇ ದೇವನಿಂದ ಉತ್ಪನ್ನರಾಗುವವರನ್ನಾಗಿಯೂ ಯಾವಾಗ ತಿಳಿಯುವನೋ ಆಗ ಪರಮಾತ್ಮ 
ನನ್ನು ಹೊಂದುತ್ತಾನೆ. 


ನ ಕೇವಲಂ ಭಗವತಃ ಸರ್ವಪ್ರೇರಕತ್ವಾದಿ ಜ್ಞಾನಮಾತ್ರೇಣಾಲಮ್‌ । ಕಿಂತು 
ತಸ್ಯ "ಓಂ ಅವಸ್ಥಿತೇರಿತಿ ಕಾಶಕೃತ್ಸಃ ಓಂ' (1-4-23) ಇತಿ ಸೂತ್ರೋಕ್ತದಿಶಾ 
ಸರ್ವಾಧಾರತ್ಪಾದ್ಯಪಿ ಜ್ಞಾತವ್ಯಮಿತ್ಯುಚ್ಛತೇ- ಯದೇತಿ ॥ ಭೂತಪೃಥಗ್ಗಾವಂ 
ಭೂತಾನಾಂ ಜೀವಾನಾಂ ಪೃಥಕ್ಷ ಂ ಭೇದಂ ಏಕಸ್ನಮೇಕಸ್ಮಿನ್‌ ವಿಷ್ಣೌ ಸ್ಥಿತಮ್‌ । 
ಕಿಮುಕ್ತಂ ಭವತಿ । ವಿಷ್ಣುನಾರನ್ಯೋನ್ಯಂ ಚ ಪೃಥಢಗ್ಗೂತಂ ಭೂತಗ್ರಾಮಮೇಕ- 
ಎಷ್ಟ್ವಾ ಶ್ರಿತಂ ಯದಾನುಪಶ್ಯತೀತ್ಯುಕ್ತಂ ಭವತಿ । ತತ ಏವ ವಿಷ್ಠ್ಣುತ ಏವ 
ವಿಸ್ತಾರಮುತ್ತತ್ತಿಂ ಚ ಭೂತಾನಾಮಿತ್ಯನ್ನೇತಿ । ಅನು ತಾರತಮ್ಯೇನಪಶ್ಯತಿ। ತದಾ 
ಬ್ರಹ್ಮ ಸಮ್ಪದ್ಯತೇ ಪ್ರಾಪ್ನೋತಿ ॥1 31 ॥ 


ಅನುವಾದ- ಕೇವಲ ಭಗವಂತನು ಸರ್ವಪ್ರೇರಕನೆಂದು ತಿಳಿದರೆ ಸಾಲದು. ಮತ್ತೇನೆಂದರೆ 


752 ಗೀತಾವಿವೃತಿ 


ಅವನಿಗೆ “ಅವಸ್ಥಿತೇರಿತಿ ಕಾಶಕೃತ್ಸ್ನಃ' (1-4-23) ಎಂಬ ಸೂತ್ರದಲ್ಲಿ ಹೇಳಿದಂತೆ ಸರ್ವಾಧಾರ 
ತ್ಹಾದಿಗಳನ್ನೂ ತಿಳಿಯಬೇಕೆನ್ನುತ್ತಿದೆ "ಯದಾ...' ಎಂಬ ಈ ಶ್ಲೋಕ. ಭೂತಪ್ಪ ೃಥಗ್ಗಾವಂಂ ; 
ಭೂತಾನಾಂ: ಜೀವರ, ಪೃಥಕ್ತ_ಂ:- ಭೇದವನ್ನು, ಏಕಸ್ನಂವ ಒಬ್ಬನೇ ವಿಷ್ಣುವಿನಲ್ಲಿ ಸ್ಥಿತವಾದ. 
ಏನೆಂದಂತಾಯಿತು ? ವಿಷ್ಣುವಿಗಿಂತ ಮತ್ತು ಪರಸರವಾಗಿ ಭಿನ್ನವಾದ ಜೀವಜಾತವನ್ನು ಒಬ್ಬ 
ವಿಷ್ಣುವಿನಲ್ಲಿ ಆಶ್ರಿತವೆಂದು ಯಾವಾಗ ತಿಳಿಯುತ್ತಾನೋ ಎಂದಂತಾಯಿತು. ತತ ಏವ- ಆ 
ವಿಷ್ಣುವಿನಿಂದಲೇ, ವಿಸ್ತಾರಂ- ಪ್ರಾಣಿಗಳಿಗೆ ಉತ್ಪತ್ತಿಯನ್ನೂ ಎಂದು ಅನ್ವಯಿಸಬೇಕು. ಅನು: 


ತಾರತಮ್ಯದ ಜೊತೆ , ಪಶ್ಯತಿ- ತಿಳಿಯುತ್ತಾನೋ ಆಗ ಪರಮಾತ್ಮನನ್ನು , ಸಂಪದ್ಯತೇ: 
ಹೊಂದುತ್ತಾನೆ. 


ಅನಾದಿತ್ವಾನಿರ್ಗುಣತ್ವಾತರಮಾತ್ಮಾನಯಮವ್ಯಯಃ I 
ಶರೀರಸ್ನೋತಪಿ ಕೌಂತೇಯ ನ ಕರೋತಿ ನ ಲಿಪ್ಯತೇ 11 32 11 


ಅರ್ಥ- ಕುಂತೀತನೂಜ, ಈ ಪರಮಾತ್ಮನು ಜೀವಿಗಳ ಶರೀರದಲ್ಲಿದ್ದರೂ ಅನಾದಿ- 


ಯಾಗಿರುವುದರಿಂದಲೂ ಗುಣತ್ರಯರಹಿತನಾದುದರಿಂದಲೂ ನಾಶರಹಿತನು. ಲೋಕವಿಲಕ್ಷಣ 
ಕರ್ತಾರನಾದ ಆತ ಅಕರ್ತ. ಲೇಪವಿಲ್ಲದವ. 


ನನು ಸರ್ವಭೂತೇಷು ತಿಷ್ಠತೋ ನ ವಿನಾಶ ಇತ್ಯಯುಕ್ತಮ್‌ । ಶರೀರಸಮ್ಮನ್ನೇ 
ವ್ಯಯಾದೇರಾವಶ್ಯಕತ್ವಾದಿತ್ಯತೋ ಹೇತೂಕ್ತಿಪೂರ್ವಂ ವ್ಯಯಲೇಪಾದ್ಯಭಾವ 
ಮಾಹ- ಅನಾದಿತ್ವಾದಿತಿ ॥ ಶರೀರಸ್ವೋರಪ್ಯಯಂ ಪರಮಾತ್ಮಾ ಅನಾದಿತ್ವಾತ್‌ 
ನಿರ್ಗುಣತ್ವಾತ್‌ ಸತ್ತಾ ಎವಿಗುಣಹೀನತ್ಪಾಚ್ಚ ಅವ್ಯಯಃ । ನಾಶಾದಿವ್ಯಯಹೀನಃ | 
ಚಿಂತಾಸಂತಾಪದುಃಖಾದಿನಾ ನ ಲಿಪ್ಯತೇ ನ ಸಮ್ಮಧ್ಯತೇ । ಲಾಕಿಕಕ್ರಿಯಾ- 


ಎಲಕ್ಷಣಕ್ರಿಯಾವತ್ತಾ ನ್ನ ಕರೋತಿ ಚ । ಅನಾದಿತಹೇತೋರ್ಭಾವತೇ ಸತೀತಿ 
ದವ ವ 
ವಿಶೇಷಣಾನ್ನ ಪ್ರಾಗಭಾವೇ ವ್ಯಭಿಚಾರಃ ಶಂಕ್ಯಃ । 


1. ಎಲ್ಲಾ ಶಬ್ದವೂ ಪರಮಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ಹೇಳುತ್ತಿರಲು ಅವನಿಂದ 
ಎಳೆದು ಉಳಿದ ಕರ್ಮಗಳನ್ನೂ ಅವು ಪ್ರತಿಪಾದಿಸುವ ಉದೆ ಶೇಶವೇನು ? ಎಂಬ ಚಿಂತನೆಯಲ್ಲಿ 
ಕಾಶಕೃತ್ನ್ನ ರು ಹೇಳುತ್ತಾರೆ ಸರ್ವಾಧಾರನಾದ ಭಗವಂತನಲ್ಲಿ ಎಲ್ಲಕರ್ಮಾದಿಗಳಿವೆ. ಕರ್ಮಾದಿ 
ಎಲ್ಲಕ್ಕೂ ಉಸೆ ಆಧಾರ ಎಂಬ ಪರಿಜ್ಞಾನವನ್ನು ನಮಗುಂಟುಮಾಡಲು ಕರ್ಮಾದಿ ಪ್ರತಿಪಾದನೆ 
ಯಿದೆ ಎಂದು. ಅವಸ್ಥಿತೇಃ - ಎಲ್ಲವೂ ದೇವನಲ್ಲಿ ಅಶ್ರಿತವಾಗಿರುವುದರಿಂದ. 


ಅಧ್ಯಾಯ 13 753 


ಪರಮಾತ್ಮನು ಅನಿತ್ಯದಲ್ಲಿದ್ದರೂ ನಿತ್ಯ 


ಅನುವಾದ- ಎಲ್ಲಾಜೀವಿಗಳಲ್ಲೂ ಸ್ಥಿತನಾದ(ಭಗವಂತನಿಗೆ)ವನಿಗೆ ವಿನಾಶವಿಲ್ಲವೆಂಬುದು 
ಸರಿಯಾಗದು. ಶರೀರದ ಸಂಬಂಧವಿದ್ದ ಮೇಲೆ ನಾಶವೇ ಮೊದಲಾದ ಚ್ಯುತಿಯೆಂಬುದು 
ಆವಶ್ಯಕವಾದುದರಿಂದ ಎಂಬ ಆಕ್ಷೇಪಕ್ಕೆ ಸಕಾರಣವಾಗಿ ನಾಶ, ಲೇಪಾದಿಗಳು ಇಲ್ಲವೆನ್ನುತ್ತಿದ್ದಾನೆ 
'ಅನಾದಿತ್ತಾತ್‌ ...' ಎಂಬ ಈ ಶ್ಲೋಕದಿಂದ. ಶರೀರದಲ್ಲಿದ್ದರೂ ಕೂಡಾ ಈ ಪರಮಾತ್ಮನು 
ಅನಾದಿಯಾದ್ದರಿಂದ ಹಾಗೂ, ನಿರ್ಗುಣತ್ವಾತ್‌ - ಸತ್ವಾದಿಗುಣಹೀನನಾದ್ದರಿಂದ, ಅವ್ಯಯಃ- 
ನಾಶವೇ ಮೊದಲಾದ ಚ್ಯುತಿರಹಿತನು. ಚಿಂತೆ, ಬೇಗುದಿ, ದುಃಖ ಮೊದಲಾದವುಗಳಿಂದ ಆತನ 
ಲಿಪ್ಯತೇ ಸಂಬಂಧ ಹೊಂದುವುದಿಲ್ಲ ಲೋಕದ ಕ್ರಿಯೆಗಿಂತ ಎಲಕ್ಷಣವಾದ ಕ್ರಿಯೆ 
ಯಿರುವುದರಿಂದ ಈತ "ನ ಕರೋತಿ' ಕ್ರಿಯಾವುಳ್ಳವನಲ್ಲ (ಎನ್ನಲಾಗಿದೆ) ಅನಾದಿತ್ತಹೇತುವಿಗೆ 
'ಭಾವತ್ನೇ ಸತಿ' ಎಂಬ ವಿಶೇಷಣವನ್ನೀಯುವುದರಿಂದ ಪ್ರಾಗಭಾವದಲ್ಲಿ ಅತಿ ಪ್ರಸಕ್ತವಾಗಿದೆ 
ಯೆಂದು ಶಂಕಿಸಬಾರದು. 


ವಿವರಣೆ- ಜೀವಶರೀರಕ್ಕೆ ನಾಶವಿದೆ. ಆದರೆ ಅದರಲ್ಲಿರುವ ದೇವನಿಗೆ ನಾಶವಿಲ್ಲ. ಅವ 
ಅವ್ಯಯ. ಅದಕ್ಕೆ ಎರಡು ಕಾರಣ ಒಂದು ಅವನು ಅನಾದಿ. ಎರಡನೆಯದು ನಿರ್ಗುಣ. 
ಇದರಲ್ಲಿ ಗುಣತ್ರಯ ರಹಿತವಾದ್ದರಿಂದ ಅವ್ಯಯವೆಂಬುದು ಉಚಿತ. ಅನಾದಿಯಾದ್ದರಿಂದ 
ಅವ್ಯಯವೆನ್ನುವಂತಿಲ್ಲ. ಏಕೆಂದರೆ ಪ್ರಾಗಭಾವವೆಂಬುದು ಅನಾದಿ. ಆದರೆ ಅದಕ್ಕೆನಾಶವಿದೆ. 
ವಸ್ತುವಿಗೆ ಉತತ್ತಿಗಿಂತ ಮುಂಚೆ ಇರುವ ಅಭಾವ ಪ್ರಾಗಭಾವ. ಇದು ಅನಾದಿಕಾಲದಿಂದ ಇತ್ತು. 
ವಸ್ತು ಜನಿಸಿದೊಡನೆ ನಷ್ಟವಾಯಿತು. ಹಾಗಾದರೆ ಅನಾದಿಯಾಗಿಯೂ ನಾಶವಾಗಿರುವ 
ಪ್ರಾಗಭಾವದಂತೆ ಪರಮಾತ್ಮನೂ ಅನಾದಿಯಾಗಿಯೂ ನಾಶವುಳ್ಳವನು ಏಕಾಗಿರಬಾರದು ? 
ಈ ಶಂಕೆಗೆ ಇಷ್ಟು ಉತ್ತರ. ಕೇವಲ ಅನಾದಿಯಾಗಿದ್ದಾನೆ ಎಂಬ ಕಾರಣಕೊಟ್ಟು ಹರಿಯನ್ನು 
ನಾವು ಅವ್ಯಯನೆನ್ನುತ್ತಿಲ್ಲ. ಮತ್ತೇನೆಂದರೆ ಭಾವವಾಗಿದ್ದು ಅನಾದಿಯಾಗಿರುವ ಕಾರಣದಿಂದ. 
ಪ್ರಾಗಭಾವವು ಅಭಾವವಾಗಿದೆ. ಭಾವವಸ್ತುವೆನಿಸಿದ ಅನಾದಿಯು ನಾಶ ಹೊಂದಿದುದಕ್ಕೆ 
ಉದಾಹರಣೆಯಿಲ್ಲ, ಆದ್ದರಿಂದ ಈ ನ್ಯಾಯವು ಸರಿಯಾಗಿದೆ. "ಈಶ್ವರಃ ನಿತ್ಯಃ' ಅನಾದಿ- 
ಭಾವತ್ವಾತ್‌ ॥!' 


ಯದ್ವಾ “ಸರ್ವಂ ಖಲ್ಲಿದಂ ಬ್ರಹ್ಮ' (ಛಾಂ 3-14-1) "ಪುರುಷ ಏವೇದಂ 
ಸರ್ವಂ' (ಮುಂ 2-1-10) ಇತ್ಯಾದಿನಾ ಎಷ್ಟೋಃ ಸರ್ವಚಿದಚಿದಾತ್ಮಕತ್ವ- 
ಪ್ರತೀತೇರ್ವಾದ್ಯಂತರೈಸ್ತಥೋಕ್ತೇಶ್ಚ ಕಥಂ ಭೂತಾನಾಂ ವಿಷ್ಣೋಃ ಪೃಥಗ್ಭಾವ 
ಇತ್ಯತಃ ಶ್ರುತಿತಾತ್ಚರ್ಯಾಪರಿಜ್ಞಾನಾದಿಪ್ರಾಪ್ತಮದ್ದೈತಂ ಸಹೇತುಕಂ ನಿರಾಹ- 
ಅನಾದಿತ್ವಾದಿತಿ ॥ ಅಯಂ ಪರಮಾತ್ಮಾ ಶರೀರಸ್ಹೋಠಪಿ ಶರೀರಾಭಿಮಾನಿತಯಾ 


754 ಗೀತಾವಿವೃತಿ 


ತತ್ಸ್ವಸುಖದುಃಖಾದಿಭೋಕೃತಯಾ ಶರೀರಸ್ನೋಪತ್ರ ಜೀವೋರಭಿಮತಃ । 
ಶರೀರಸ್ಹೋಆಪಿ ನ ಭವತಿ | ಜೀವಾತ್ಮಕೋಪಪಿ ನ ಭವತಿ । ಕಿಮು ವಾಚ್ಯಂ 
ಜಡಾತ್ಮಕೋ ನ ಭವತೀತಿ ಅಪೇರರ್ಥಃ 1 ಕುತಃ ಅನಾದಿತಾತ್‌ । ದೇಹ- 
ಯೋಗನಿಮಿತ್ತಾದಿಮತ್ತ ಹೀನತ್ತಾದಿತಿ ಯಾವತ್‌ । ಸತ್ತ್ವಾದಿಗುಣಹೀನತ್ಹಾದ್‌ 
ದೇಹವ್ಯಯನಿಮಿತ್ತವ್ಯಯಹೀನತ್ವಾತ್‌ | ಕರೋತಿ, ಸರ್ವಕರ್ತೃತ್ವಾನ್ನ ಲಿಪ್ಯತೇ 
ಸರ್ವಕರಣನಿಮಿತ್ತಫಲಾಭೋಕೃತ್ನಾಚ್ಚ 1 ಜೀವಸ್ಯ ಚೋಕ್ತಹೇತುಪಂಚಕ- 
ವಿಪರ್ಯಯವತ್ತಾ ದಿತಿ ಭಾವಃ । ಈಶ್ವರಃ ಕರೋತಿ ನ ಲಿಪ್ಯತೇ | ಜೀವಸ್ತು 
'ಪರಾತ್ತು ತಚ್ಛ್ರುತೇಃ' ಅತಿ (2-3-41) ಸೂತ್ರೋಕ್ತದಿಶಾ ಕರ್ತೃಶಕ್ತೇರಪೀ- 
ಶಾಧೀನತಯಾ ಸ್ವಾತಂತ್ರಾ ಕಭಾವಾನ್ನಕರೋತಿ | ಪರಾಧೀನಕರ್ತೃತಯಾ ಲಿಪ್ಯತೇ 
ಚೇತಿ' ಯೋಜನಾ ॥। 32 ॥ 


ದೇವ ಜೀವರು ಒಂದೆಂತು ೧ 


ಅನುವಾದ- ಅಥವಾ (ಇನ್ನೊಂದು ಬಗೆಯ ವ್ಯಾಖ್ಯಾನವಿದೆ) "ಸರ್ವಂ ಖಲ್ಲಿದಂ' ಬ್ರಹ್ಮ- 
'ಇವಲ್ಲವೂ ಬ್ರಹ್ಮವೇ' (ಛಾಂದೋಗ್ಯೋಪನಿಷತ್‌ 3-14-1) "ಪುರುಷ ಏವೇದಂ ಸರ್ವಂ' 
ಈ ಸರ್ವವೂ ಪುರುಷನೇ (ಮುಂಡಕೋಪನಿಷತ್‌ 2-1-10) ಇವೇ ಮೊದಲಾದ ಶ್ರುತಿವಾಕ್ಕ 
ಗಳಿಂದ ವಿಷ್ಣುವಿಗೆ ಚೇತನಾಚೇತನಾತ್ಮಕವಾದ ಸರ್ವ ಜಗತ್ತಿಗಿಂತ ಅಭೇದವು ಮೇಲ್ನೋಟಕ್ಕೆ 
ಕಾಣುವುದರಿಂದ ಹಾಗೂ ಬೇರೆ ವಾದಿಗಳು ಹಾಗೆಯೇ ಹೇಳುತ್ತಿರುವುದರಿಂದ ಜೀವಜಾತಕ್ಕೆ 
ಎಷ್ಟುವಿಗಿಂತ ಭೇದವಿರುವುದು ಹೇಗೆ ೨ (ಭೂತಪ್ಪಥಗ್ಗಾವಂ ಎಂದು ಹಿಂದಿನ ಶ್ಲೋಕದಲ್ಲಿ 
ಹೇಳುವುದು ಸರಿಯಲ್ಲವಷ್ಟೇ) ಎಂಬ ಪ್ರಶ್ನೆಗೆ ಉತ್ತರವಾಗಿ ಶ್ರುತಿಯ ಸರಿಯಾದ ಅಭಿಪ್ರಾಯದ 
ಅಜ್ಞಾನದಿಂದಾಗಿ ಪ್ರಾಪವಾದ ಅದ್ದೆ ತೆವನ್ನು ಸಕಾರಣವಾಗಿ ನಿರಾಕರಿಸುತ್ತಿದ್ದಾನೆ "ಅನಾದಿ- 
ತ್ವಾತ್‌- ಎಂಬ ಶ್ಲೋಕದಿಂದ. ಅಯಂ- ಪರಮಾತ್ಮನು, ಶರೀರಸ್ಲೋತಪಿ- ಶರೀರದಲ್ಲಿ 
ಅಭಿಮಾನವಿದ್ದು ಶರೀರದ ಮೂಲಕ ಸುಖದುಃಖಗಳನ್ನು ಭೋಗಿಸುವ ಜೀವನು ಇಲ್ಲಿ 
ಶರೀರಸ್ನಶಬ್ದದಿಂದ ಏವಕ್ಟಿತನಾಗಿದ್ದಾನೆ. (ಪರಮಾತ್ಮನು) ಶರೀರಸ್ನೋತಪಿ ನ ಭವತಿ 
ಜೀವಾಭಿನ್ನನಲ್ಲ. ಜೀವಾಭಿನ್ನನೇ ಅಲ್ಲವೆಂದ ಮೇಲೆ ಜಡಾಭಿನ್ನನಲ್ಲವೆಂದು ಹೇಳತಕ್ಕದ್ದೇನಿದೆ ? 
ಎಂಬುದು "ಅಪಿ'ಯ ಅರ್ಥ. ಏಕೆ ಅಭಿನ್ನನಲ್ಲ ? (ಐದು ಕಾರಣಗಳಿವೆ) ಅನಾದಿತ್ತಾತ್‌- 
ದೇಹಸಂಬಂಧದಿಂದಾಗುವ ಉತ್ಪತ್ತಿ ಇಲ್ಲದವನಾದ್ದರಿಂದ, ನಿರ್ಗುಣತ್ಪಾತ್‌ - ಸತ್ವಾದಿಗುಣ 
ಹೀನನಾದ್ದರಿಂದ, ಅವ್ಯಯಃ- ದೇಹದ ನಾಶದಿಂದಾಗುವ ನಾಶವಿಲ್ಲದವನಾದ್ದರಿಂದ, 
ಕರೋತಿ: ಸರ್ವಕರ್ತ್ಫೃವಾದ್ದರಿಂದ, ನ ಲಿಪ್ಯತೇ: ಎಲ್ಲವನ್ನೂ ಮಾಡಿದರೂ ಅದರಿಂದಾಗುವ 


ಅಧ್ಯಾಯ 13 755 


ಫಲವನ್ನು ಅನುಭವಿಸದವನಾದ್ದರಿಂದಲೂ. ಈ ಐದು ಹೇತುಗಳು ಜೀವನಲ್ಲಿ ಇಲ್ಲವಾದ್ದರಿಂದ 
(ದೇವನು ಜೀವಾಭಿನ್ನನಲ್ಲ) ಎಂದು ಅಭಿಪ್ರಾಯ. ಈಶ್ವರನು ಕರ್ತಾರನಾಗಿದ್ದಾನೆ ಆದರೆ 
ಲೇಪವಿಲ್ಲ ಜೀವನಾದರೂ ಪರಾತ್ತು ತಚ್ಚು ತೇಃ' (2-3-41) ಎಂಬ ಸೂತ್ರದಲ್ಲಿ 
ಹೇಳಿರುವಂತೆ ಜೀವನ ಕರ್ತೃತ್ವಶಕ್ತಿಯೂ ಈಶ್ವರಾಧೀನವಿರುವ ನಿಮಿತ್ತ ಸ್ವಾತಂತ್ರ್ಯ- 
ಎಲ್ಲದ್ದರಿಂದ ಕರ್ತೃವಲ್ಲ. ಪರಾಧೀನಕರ್ತೃವಾದ್ದರಿಂದ ಕರ್ಮದ ಲೇಪವನ್ನು ಹೊಂದುತ್ತಾನೆ 
ಎಂದು ಯೋಜಿಸಿಕೊಳ್ಳಬೇಕು. ॥ 32 ॥ 


ವಿವರಣೆ- ಗೀತಾತಾತರ್ಯದಲ್ಲಿ ಈ ಶ್ಲೋಕಕ್ಕೆ ಮಾರ್ಮಿಕವಾದ ಅರ್ಥವನ್ನು ಹೇಳಲಾಗಿದೆ. 
ಆ ಅರ್ಥವನ್ನೂ ಶ್ರಿ ಸಿ ಇಲ್ಲಿಸಂಗ್ರ ಹಸಿದಾರೆ. "ಯದಾ ಭೂತಪ ೈಥಗ್ಗಾವಮ್‌ ' ಎಂಬ 
ಹಿಂದಿನ ಶ್ಲೋಕದಲ್ಲಿ ಜೀವೇಶ್ವರಾದಿಗಳಲ್ಲಿ ಭೇದವನ್ನು ತಿಳಿದವನು ಬ್ರಹ್ಮಸಂಪಪತ್ತಿ 'ಪಡೆಯುವನು 
ಎಂದಿದೆ. ಆದರೆ ಸರ್ವಾಭೇದವನ್ನು ಹೇಳುವ ಹತ್ತು ಹಲವು ಶ್ರುತಿಗಳಿರುವಾಗ ಇದು 
ಅಸಂಗತವೆಂಬ ಶಂಕೆ ಉದಿಸೀತು. ಅದರ ಸಮಾಧಾನಕ್ಕಾಗಿ ಈ ಮಾತು ಕೃಷ್ಣನದು. ಶ್ರುತಿಯ 
ಸರಿಯಾದ ಅಭಿಪ್ರಾಯ ತಿಳಿಯದೆ ಮಂದಿ ಐಕ್ಯವಾದವನ್ನು ಆರಂಭಿಸಿದ್ದಾರೆ. ಎಷ್ಟು ಮಾತ್ರಕ್ಕೂ 
ಬ್ರಹ್ಮ ಜೀವನಲ್ಲ ಜೀವನೇ ಅಲ್ಲವೆಂದ ಮೇಲೆ ಜಡವಾಗುವುದೆಂತು ಶಕ್ಯ ? ದೇವ ಜೀವನಲ್ಲ 
ಎಂಬುದಕ್ಕೆ ಐದು ಕಾರಣಗಳನ್ನು ನೀಡಲಾಗಿದೆ. 


1. ಶರೀರದ ಉತ್ಪತ್ತಿಯಿಂದ ಜೀವನಿಗೂ ಉತ್ಪತ್ತಿಯಿದೆ, ದೇವನಿಗಿಲ್ಲ. 

2. ಜೀವತ್ರಿಗುಣಸಂಬಂಧದಿಂದ ಏಳುಬೀಳುಗಳುಳ್ಳವ. ದೇವ ತ್ರಿಗುಣಾತೀತ. 

3. ಶರೀರದ ಸಾವಿನಿಂದ ಜೀವನಿಗೂ ಸಾವಿದೆ. ದೇವನಿಗಿಲ್ಲ 

4. ಜೀವ ಅಸ ಸ್ವತಂತ್ರ ನಾದ್ದರಿಂದಸ್ಥ ಸ್ವತಃ ಯಾವುದಕ್ಕೂ ಕರ್ತೃವಲ್ಲ . ದೇವ ಸರ್ವಕರ್ತ್ಯ. 

5. ಜೀವನು ಶರೀರಗತ ದುಃಖಾದಿಗಳನ್ನು ಅನುಭವಿಸುತ್ತಾ ಕೃಶನಾಗುತ್ತಿದ್ದಾನೆ. ದೇವ ಹಾಗಿಲ್ಲ. 
ಜೀವಶರೀರದಲ್ಲೇ ಇದ್ದರೂ ಅಲ್ಲಿ ಅಭಿಮಾನವಿಲ್ಲ, ಸುಖಾದಿಗಳ ಭೋಗವಿಲ್ಲ "ಅನಶ್ನನ್ನನ್ಯಃ 
ಅಭಿಚಾಕಶೀತಿ'. 
ಇವರಿಬ್ಬರು ಒಂದಾಗುವುದೆಂತು ? ಅದು ಅಸಾಧ್ಯ. ಶ್ರುತ್ಯರ್ಥದ ಅಪರಿಜ್ಞಾನದ ಕೂಸು ಈ 


ಐಕ್ಕ. 


1. ಕರ್ತೃತ್ವಾಧಿಕರಣದಲ್ಲಿನ ಈ ಸೂತ್ರದಲ್ಲಿ ಜೀವಕತ್ಪ ೯ತ್ತವು ಪರಮಾತ್ಮಾಧೀನವೆಂದಿದೆ. ಪರಾತ್‌ 
ತು: ಜೀವಕರ್ತೃತ್ವವು ಪರಮಾತ್ಮಾಧೀನವೇ. ತಚ್ಚು; ತೇಃ- ಆ ವಿಷಯದಲ್ಲಿ "ಕರ್ತೃತ್ವಂ ಕರಣತ್ಹಂ 
ಚ' ಮುಂತಾದ ಶ್ರುತಿ ಪ್ರಮಾಣವಿರುವುದರಿಂದ. 


756 ಗೀತಾವಿವೃತಿ 


ಯಥಾ ಸರ್ವಗತಂ ಸೌಕ್ಬಾ ೬ 6ದೌಕಾಶಂ ನೋಪಲಿಪ್ಯತೇ | 
ಸರ್ವತ್ರಾವಸ್ಥಿತೋ ದೇಹೇ ತಥಾssತ್ಥಾ ನೋಪಲಿಪ್ಯತೇ Il 33 ॥ 


ಅರ್ಥ- ಹೇಗೆ ಎಲ್ಲೆಡೆ ತುಂಬಿದ ಆಕಾಶ ಸೂಕ್ಷ ವಾದ್ದರಿಂದ ಯಾವುದರ ಲೇಪ ವನ್ನೂ 


ಹೊಂದುವುದಿಲ್ಲವೋ ಅಂತೆಯೇ ಉಚ್ಚನೀಚಗಳಾದ ಎಲ್ಲಾ "ದೇಹದಲ್ಲಿ ಸ್ಥಿತನಾಗಿದ್ದರೂ ದೇವ 
ಲೇಪ ಹೊಂದುವುದಿಲ್ಲ. 


ಪರಮಾತ್ಮನೋ ಲೇಪಾಭಾವಂ ದೃಷ್ಠಾಂತೇನೋಪಪಾದಯತಿ- ಯಥೇತಿ ॥1 
ಪಂಕಾದಿಸರ್ವಗತಮಪ್ಯಾಕಾಶಂ ಸೌಕ್ಸ್ಟ್ಯಾದಪ್ರತಿಘತ್ವಾನ್ನೋಪಲಿಷ್ಯತೇ ಯಥಾ 


ತಥಾ ಸರ್ವತ್ರ ನೀಚೋಚ್ಚಾದಿದೇಹೇ ಸ್ಥಿತೋರಪ್ಯಾತ್ಮಾ ಪರಮಾತ್ಮಾ ನೋಪ- 
ಲಿಪ್ಕತೇ ॥ 33 ॥ 


ಅನುವಾದ- ಪ ಪರಮಾತ್ಮನಿಗೆ ಲೇಪವಿಲ್ಲವೆಂಬುದನ್ನು ದೃಷ್ಠಾ ು೦ತದೊಂದಿಗೆ ಉಪಪಾದಿಸ 
ಹೊರಟಿದ್ದಾನೆ "ಯಥಾ' ಎಂಬ ಶ್ಲೋಕದಿಂದ. ಕೆಸರು. ಆ ಎಲ್ಲೆಡೆ ಆಕಾಶವು 
ತುಂಬಿದ್ದರೂ, ಸಕ್ಲಾ ತ್‌ ಸೂಕ್ಷ ವಾದ್ದರಿಂದ ಲಿಪ್ರವಾಗುವುದಿಲ್ಲವೆಂತೋ ಅಂತೆಯೇ, 


ಸರ್ವತ್ರ - ಉತ್ತಮ, poe ಎಲ್ಲಾ ದೇಹದಲ್ಲಿ ಸ್ಥಿತನಾಗಿದ್ದರೂ, ಆತ್ಮಾ ಪರಮಾತ್ಮನು 
ಲಿಪ್ತನಾಗುವುದಿಲ್ಲ. || 33 11 


ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ | 
ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ 11 34 ॥| 


ಅರ್ಥ- ಅರ್ಜುನ, ಒಬ್ಬನೇ ಸೂರ್ಯ ಈ ಲೋಕವನ್ನೆಲ್ಲಾ ಬೆಳಗುವಂತೆ ಎಲ್ಲಕ್ಷೇತ್ರದಲ್ಲಿ 
ನೆಲೆನಿಂತ ಒಬ್ಬನೇ ದೇವ ಎಲ್ಲಾ ಕೇತ್ರಗಳನ್ನೂ ಬೆಳಗಿ ಕೇತ, ಜನೆನಿಸಿದಾನೆ. 
ಣಾ ಮ ಕ್ಮ ಬದನ ಎ 


ಯತೆ ಎೀತ್ರಜ್ಞತ್ನವಿಶಿಷ್ಟಷಯಾ ಭಗವದ್‌ಜ್ಞಾನಾರ್ಥಂ ಕ್ಷೇತ್ರಾ ದಿಕಮುಕ್ತಮ್‌ । 
ತತ್ಸೇತ್ರಜ್ಞತ್ತಂ ದೃಷ್ಟಾಂತೇನ ವ್ಯನಕ್ತಿ- ಯಥೇತಿ ॥ ಯಥೈಕೋ ರವಿಃ ಇಮಂ 


೬ 8 ಕೃತ ರಿ ಪ್ರಕಾಶಯತಿ ತಥ್ಫಕಃಕ್ಷೇ ಕೇತ್ರೀ ಕ್ಷೇತ್ರಸ್ಥ ಸ್ಸ; ಪರಮಾತ್ಮಾ ಕೃತ್ಸ K ಕ್ಷೇತ್ರ 0೦ 
ರಾ ಪ್ರಕಾಶಯತಿ ॥। 34 ॥ 


ಅನುವಾದ- ಯಾವಕೆ ತ್ರ ಜ್ಞತ್ತವಿಶಿಷ್ಟ ಷ್ಟಭಗವಂತನ ಅರಿವಿಗಾಗಿ ಕ್ಷೇತ್ರ ಮೊದಲಾದುವನ್ನು 
ಹೇಳಿತೋ ಅಂತಹ ಕ್ಷೇತ್ರ ್ರ್ಞತ್ತವನ್ನು ದೃಷ್ಟಾಂತದೊಂದಿಗೆ ವ್ಯಕ್ತಗೊಳಿಸುತ್ತಿದ್ದಾನೆ. "ಯಥಾ 
ಪ್ರಕಾಶಯತ್ಯೇಕಃ'- ಎಂಬ ಶ್ಲೋಕದಿಂದ. ಹೇಗೆ ಒಬ್ಬನೇ ಸೂರ್ಯ ಈ ಸಮಗ್ರ 


ಅಧ್ಯಾಯ 13 757 


ಲೋಕವನ್ನು ಬೆಳಗುತ್ತಾನೋ ಹಾಗೆಯೇ ಒಬ್ಬನೇ, ಕ್ಷೇತ್ರೀ - ಕ್ಷೇತ್ರಗಳಲ್ಲಿ ಸ್ಥಿತನಾದ 
ಪರಮಾತ್ಮನು , ಕೃತ್ಸ್ನಂ ಕ್ಷೇತ್ರಂ - ಚೇತನಾಚೇತನಾತ್ಮಕವಾದ ಎಲ್ಲಾ ಕ್ಷೇತ್ರಗಳನ್ನೂ ಬೆಳಗುತ್ತಾನೆ. 
(ಕ್ಷೇತ್ರವನ್ನೆ. ಲ್ಲಾ ತನ್ನ ಜ್ಞಾನಕ್ಕೆ ಗೋಚರವನ್ನಾ. ಗಿಸಿ ಕ್ಷೇತ್ರ ಜ್ಞನಾಗಿದ್ದಾನೆಂದರ್ಥ.) 


ಕೇತ್ರಕೇತ್ರ ಜಯೋರೇವಮಂತರಂ ಜಾನಚಕುಷಾ । 
ಉ, ್‌ ಯ ದ್‌ ಇಗ ಇ ಸಿ 
ಭೂತಪ್ರಕೃತಿಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಮ್‌ 11 35 11 
!1 ಓಂತತ್ತದಿತಿ ಶ್ರೀಮದ್‌ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ 
ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ಕ್ಷೇತ್ರಕ್ಷೇತ್ರಜ್ಞಯೋಗೋ ನಾಮ 
ತ್ರಯೋದಶೋತಧ್ಯಾಯಃ ॥ 


ಅರ್ಥ- ಈ ರೀತಿ ಕೇತ್ರ -ಕೇತ್ರ ಜ್ಞರೊಳಗಿನ ಭೇದವನ್ನೂ ಭೂತಪ್ರಕೃತಿಬಂಧದಿಂದ ಜೀವನ 
ಲ ಬಲಾ 
ಬಿಡುಗಡೆಗೆ ಸಾಧನವನ್ನೂ ಯಾರು ಜ್ಞಾನದೃಷ್ಟಿಯಿಂದ ಅರಿವರೋ ಅವರು ಪರಗತಿಯನ್ನು 
ಹೊಂದುವರು. 


೧೧ 


ಕೇತ್ರಕೇತ್ರಜಯೋಗವೆಂಬ ಹದಿಮೂರನೆಯ ಅಧ್ಯಾ ಯವು ಮುಗಿಯಿತು. 
ed ~ — 


ಇಲ್ಲಿಗೆ ಶ್ರೀಕೃಷ್ಣಾ ರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 


ಫಲೋಕ್ಕಾsಧ್ಯಾಯಾರ್ಥಮುಪಸಂಹರತಿ- ಕ್ಷೇತ್ರೇತಿ ॥1 ಕ್ಷೇತ್ರ -ಕ್ಷೇತ್ರಜ್ಞ- 
ಯೋರೇವ ಮುಕ್ತಪ್ರಕಾರೇಣಾಂತರಂ ಭೇದಂ ಜ್ಞಾನಚಕ್ಷುಷಾ ವಿವೇಕದೃಷ್ಟಾ, 
ಯೇ ವಿದುಃ । ತಥಾ ಭೂತೇಭ್ಯಃ ಪ್ರಕೃತೇಶ್ವ ಜೀವಾನಾಂ ಮೋಕ್ಟೋ ಯೇನೇತಿ 
ವಾ ಭೂತಾನಾಂ ಜೀವಾನಾಂ ಅಚೇತನಪ್ರಕೃತೇಃ ಸಕಾಶಾನ್ನ್ಮೋಕ್ಟೋ ಯೇನೇತಿ 
ವಾ ತದಮಾನಿತ್ಥಾದಿಕಂ ಪ್ರಾಗುಕ್ತಮೋಕ್ಟಸಾಧನಂ ಚ ಯೇ ವಿದುಃ ತೇ ಬ್ರಹ್ಮ 
ಯಾಂತೀತಿ ॥1 35 ॥ 
!1 ಇತಿ ಶ್ರೀಮುದ್ಗೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ತ್ರಯೋದಪಶೋತಧ್ಯಾ ಯಃ ॥! 
ಅನುವಾದ - ಫಲವನ್ನು ಹೇಳುತ್ತಾ ಅಧ್ಯಾಯದ ವಿಷಯವನ್ನು ಮುಗಿಸುತ್ತಿದ್ದಾನೆ 
"ಕ್ಷೇತ್ರಕೇತ್ರ ಜಯೋಆಃ' ಎಂಬ ಶ್ಲೋಕದ ಮೂಲಕ. ಕೇತ್ರ-ಕೇತ್ರಜ್ಞರಿಗೆ, ಏವಂ: ಹಿಂದೆ 
ಆಪಿ ಎ ದ್‌ ಇಂಗಿ ಟಿ ಲ ww ಚಟು 
ನಿರೂಪಿಸಿದಂತೆ ಅಂತರಂ- ಭೇದವನ್ನು , ಜ್ಞಾನಚಕ್ಷುಷಾ- ವಿವೇಕದೃಷ್ಟಿಯಿಂದ ಯಾರು 
ತಿಳಿಯುವರೋ ಹಾಗೆಯೇ ಪಂಚಭೂತಗಳಿಂದ ಹಾಗೂ ಪ್ರಕೃತಿಯಿಂದ ಜೀವರಿಗೆ ಮುಕ್ತಿಯು 


758 ಗೀತಾವಿವೃತಿ 


ಯಾವುದರಿಂದಲೋ ಅಂತಹ ಅಥವಾ ಜೀವರಿಗೆ ಅಚಿತ್‌ ಪ್ರಕೃತಿಯಿಂದ ಬಿಡುಗಡೆ 
ಯಾವುದರಿಂದಲೋ ಅಂತಹ 'ಅಮಾನಿತ್ತಮದಂಭಿತ್ನಂ' ಮುಂತಾಗಿ ಹಿಂದ ಹೇಳಿದ ಮೋಕ್ಟ 
ಸಾಧನಗಳನ್ನು ಯಾರು ತಿಳಿವರೋ ಅವರು ಬ್ರಹ್ಮವನ್ನು ಹೊಂದುತ್ತಾರೆ ಎಂದರ್ಥ. ॥ 34 ॥1 


ಇಲ್ಲಿಗೆ ಶ್ರೀರಾಘವೇಂದ್ರ ತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ ಹದಲ್ಲಿ 
ಹದಿಮೂರನೆಯ ಅಧ್ಯಾ ಯವು ಮುಗಿಯಿತು. 


ಅಧ್ಯಾಯ - 14 
ಕಾಮಾದಿಗಳ ವರ್ಜನ ಜ್ಞಾನಸಾಧನ 
ಶ್ರೀ ಭಗವಾನುವಾಚ - 


ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಮ್‌ | 
ಯದ್‌ ಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ 11 1 1 


ಅರ್ಥ- ತಿಳಿಯಬೇಕಾದ ವಿಷಯಗಳಲ್ಲಿ ಉತ್ತಮವಾದ ಮತ್ತೊಂದು ಪ್ರಮೇಯವನ್ನು 
ಮತ್ತೆ ಹೇಳುತ್ತೇನೆ. ಯಾವುದನ್ನು ತಿಳಿದು ಮನನ ಮಾಡುವವರೆಲ್ಲರೂ ಈ ಸಂಸಾರದಿಂದ 
ಬಿಡುಗಡೆಯನ್ನು ಅಂದರೆ ಮೋಕ್ಷವನ್ನು ಹೊಂದುವರು. 


ಗೀತಾವಿವೃತಿ 


| ಓಂ ॥ "ಬುದ್ಧಿರ್ಯೋಗೇ ತ್ವಿಮಾಂ ಶೃಣು' (2-39) ಇತಿ ದ್ವಿತೀಯೇ 
ಪ್ರತಿಜ್ಞಾಯ ಆಷಷ್ಠಸಮಾಪ್ರೇಃ ಕಾಮಾದಿವರ್ಜನಾದೀತಿಕರ್ತವ್ಯತಾಸಹಿತಂ 
ಕರ್ಮಧ್ಯಾನಲಕ್ಷಣಂ ಜ್ಞಾನಸಾಧನಮುಕ್ತಮ್‌ 1 ತತ್ರೇತಿಕರ್ತವ್ಯತಾಂಶಂ 
ಉತ್ತರಾಧ್ಯಾಯಪಂಚಕೇನ ಪ್ರಪಂಚಯತೀತಿ ಪ್ರಘಟ್ಟಾರ್ಥಃ 


"ಬುದ್ಧಿರ್ಯೋಗೇ ತ್ಲಿಮಾಂ ಶೃಣು' ಎಂದು ಎರಡನೆಯ ಅಧ್ಯಾಯದಲ್ಲಿ ಪ್ರತಿಜ್ಞೆ ಮಾಡಿ 
ಮುಂದೆ ಆರನೇ ಅಧ್ಯಾಯ ಸಮಾಪ್ತಿವರೆಗೆ ಕಾಮಾದಿವರ್ಜನಾದಿರೂಪ ಕ್ರಮಸಹಿತವಾದ 
ಧ್ಯಾನರೂಪವಾದ ಕರ್ಮವೆಂಬ ಜ್ಞಾನಸಾಧನವನ್ನು ಹೇಳಲಾಯಿತು. ಅದರಲ್ಲಿ ಕಾಮಾದಿ 
ವರ್ಜನಾದಿ ರೂಪವಾದ ಇತಿಕರ್ತವ್ಯತಾಂಶವನ್ನು ಮುಂದಿನ ಹದಿನಾಲ್ಕರಿಂದ ಹದಿನೆಂಟನೆ 
ಅಧ್ಯಾಯದವರೆಗೆ ಐದು ಅಧ್ಯಾಯಗಳಲ್ಲಿ ವಿವರಿಸಲಾಗುತ್ತದೆ ಎಂಬುದು ಸಮಗ್ರ ಪ್ರಘಟ್ಟದ 
ಅಭಿಪ್ರಾಯ. 


ತತ್ರ ಬಂಧಪ್ರಕಾರೇ ಜ್ಞಾತೇ ಸತ್ಯೇವ ತನ್ಮೋಚನಸಾಧನಸ್ಯ ತದಿತಿಕರ್ತವ್ಯಸ್ಯ 
ಚ ಅನುಷ್ಠಾನಾಯ ತತ್‌ಪ್ರಪಂಚನಂ ಯುಜ್ಯತೇ ॥ ಬಂಧಶ್ಚ "ಕಾರಣಂ ಗುಣ- 


760 ಗೀತಾವಿವೃತಿ 


ಸಂಗೋಶಸ್ಯ' (13-22) ಇತಿ ಪೂರ್ವಾಧ್ಯಾಯೋಕ್ತದಿಶಾ ತ್ರಿಗುಣಾತ್ಮಕ: I 
ಅತೋ "ಯಾವತ್‌ ಸಂಜಾಯತೇ' (13-27) ಇತ್ಯಾದಿನಾ ಪೂರ್ವಾ- 
ಧ್ಯಾಯೋಕ್ತ ಕ್ಷೇತ್ರಕ್ಷೇತ್ರ ಜ್ಞಸಂಯೋಗಹೇತುಕಪ್ರಾಣಿ ಜನನ ವಿವರಣಪೂರ್ವಕಂ 
ತ್ರಿಗುಣವಿಕಾರಸ್ಥಿತಿಂ ತದತ್ಯಯೋಪಾಯಂ ಚ ದರ್ಶಯತಿ ಅಸ್ಮಿನ್‌ ಅಧ್ಯಾಯೇ | 


"ಕಾರ್ಯತೇ ಹ್ಯವಶಃ ಕರ್ಮ' (3-5) ಇತಿ ತೃತೀಯಾಧ್ಯಾಯೇ ಸಂಕ್ಷೇ ೀಪೇಣ 
ತ್ರೈಗುಣ್ಯಸ್ಯ ಉಕ್ತತ್ಟೇರಪಿ ಇಹ ತಸ್ಯ ವಿವಿಚ್ಯ ಕೀರ್ತನಮ್‌ ಇತಿ ಜ್ಞೇಯಮ್‌ ॥ 
ಅನುವಾದ- ಅಲ್ಲಿಬಂಧನದ ರೀತಿ ತಿಳಿದರೇನೆ ಅದರಿಂದ ಬಿಡುಗಡೆಯ ಸಾಧನವನ್ನು 
ಮತ್ತು ಅದರ ಕ್ರಮವನ್ನು ಅನುಷ್ಠಾನಗೊಳಿಸಲು ಸಾಧ್ಯ. ಆದುದರಿಂದ ಬಂಧನದ ವಿವರಣೆ 
ಯನ್ನು ಹೇಳುವುದು ಯುಕ್ತವಾಗಿದೆ. ಬಂಧನವಾದರೋ "ಕಾರಣಂ ಗುಣ ಸಂಗೋಪಸ್ಯ' 
ಎಂದು ಹಿಂದಿನ (13) ಅಧ್ಯಾಯದಲ್ಲಿ ತಿಳಿಸಿದಂತೆ ತ್ರಿಗುಣಾತ್ಮಕವಾದುದು. ಆದ್ದರಿಂದ 
"ಯಾವತ್‌ ಸಂಜಾಯತೇ....' ಮುಂತಾದ ಮಾತುಗಳಿಂದ ಪೂರ್ವಾಧ್ಯಾಯದಲ್ಲಿ ಜೀವರ 
ಜನನವನ್ನು ಕುರಿತು ಚಿತ್‌ಪ್ರಕೃತಿ-ಪರಮಾತ್ನರ ಸಂಬಂಧವು ಕಾರಣವೆಂದು ತಿಳಿಸಿರುವುದನ್ನು 
ವಿವರಿಸುತ್ತ ತ್ರಿಗುಣವಿಕಾರಸ್ಥಿತಿಯನ್ನು ಅದನ್ನು ದಾಟುವ ಉಪಾಯವನ್ನು ಕೂಡ ಈ 
ಅಧ್ಯಾಯದಲ್ಲಿತಿಳಿಸುತ್ತಾನೆ ಶ್ರೀಕೃಷ್ಣ 

ಕಾರ್ಯತೇ ಹ್ಯವಶಃ ಕರ್ಮ ಎಂದು ಮೂರನೇಯ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ 


ತ್ರೈಗುಣ್ಯವನ್ನು ಅಂದರೆ ತ್ರಿಗುಣಗಳ ಕಾರ್ಯವನ್ನು ಹೇಳಿದೆಯಾದರೂ ಈ ಅಧ್ಯಾಯದಲ್ಲಿ 
ಅದನ್ನು ಬಿಡಿಸಿ ವಿವರವಾಗಿ ಹೇಳಿದ್ದಾರೆಂದು ತಿಳಿಯಬೇಕು. 


ಶ್ರೋತುಃ ಆದರಜನನಾಯ ವಕ್ಷ್ಯಮಾಣಮರ್ಥಂ ಪ್ರತಿಜ್ಞಾಯ ಸ್ತೌತಿ- 
'ಪರಮ್‌' ಅತಿ ದ್ವಯೇನ 1॥ ಪರಮ್‌- ಅನ್ಯದ್‌ 1 ಭೂಯಃ ಪುನಃ, 
ಪ್ರವಕ್ಷ್ಯಾಮಿ ತತ್‌ ಕಿಮ್‌ ಇತ್ಯತ ಉಕ್ತಮ್‌ - ಜ್ಞಾನಾನಾಮ್‌ ಅತಿ ॥ ಕರ್ಮಣಿ 
ಲ್ಯುಟ್‌ । ಜ್ಞಾತವ್ಯಾನಾಂ ಮಧ್ಯೇ ಉತ್ತಮಂ ಜ್ಞಾನಂ- ಜ್ಞಾತವ್ಯಮ್‌ ಯದ್‌ 

ಜೌ ೧7 ಇ ಲೆ 

ಜ್ಞಾತ್ವಾ ಮುನಯಃ ಮನನಶೀಲಾಃ ಸರ್ವೇ, ಇತಃ- ಸಂಸಾರಾತ್‌, ಪರಾಂ 
ಸಿದಿಂ- ಮೋಕಂ, ಗತಾಃ - ಪ್ರಾಪಾಃ ॥ 

೧ ೦ ಎ 
ಶ್ರೋತೃಗಳಿಗೆ ಆದರ ಹುಟ್ಟಿಸಲು ಮುಂದೆ ಹೇಳಲಿರುವ ವಿಷಯವನ್ನು ಪ್ರತಿಜ್ಞೆ ಮಾಡಿ 

ಅದನ್ನು ಪ್ರಶಂಸೆ ಮಾಡುತ್ತಿದ್ದಾನೆ - ಪರಮ್‌ - ಎಂಬ ಎರಡು ಶ್ಲೋಕದಿಂದ. 


ಪರಂ: ಬೇರೆ . ಭೂಯಃ: ಮತ್ತೆ ಹೇಳುತ್ತೇನೆ. ಅದೇನೆಂದರೆ ಹೇಳೋಣವಾಗುತ್ತದೆ- 


ಅಧ್ಯಾಯ 14 761 


ಜ್ಞಾನಾನಾಂ ಎಂದು. ಜ್ಞಾಧಾತುವಿಗೆ ಕರ್ಮಾರ್ಥದಲ್ಲಿ ಲ್ಯುಟ್‌ಪ್ರತ್ಯಯ ಬಂದು ಜ್ಞಾನ 
ಎಂದಾಗಿದೆ. ತಿಳಿಯಲಡಬೇಕಾದ ಎಂದರ್ಥ. ತಿಳಿಯಲ್ಪಡಬೇಕಾದ ವಿಷಯಗಳ ಮಧ್ಯದಲ್ಲಿ 
ಉತ್ತಮಂ ಜ್ಞಾನಂ- ಉತ್ತಮವಾದ ಜ್ಞಾತವ್ಯಾಂಶವನ್ನು. ಯದ್‌ ಜ್ಞಾತ್ವಾ - ಯಾವುದನ್ನು ತಿಳಿದು 
ಮುನಯಃ- ಮನನ ಶೀಲರಾದ ಎಲ್ಲರೂ ಇತಃ - ಈ ಸಂಸಾರದಿಂದ, ಪರಾಂ ಸಿದ್ದಿಂ- 
ಮೋಕ್ಷವನ್ನು ಗತಾಃ- ಹೊಂದಿರುವರು. ॥11 ॥ 


ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ । 
ಸರ್ಗೇನಪಿ ನೋಪಜಾಯಂತೇ ಪ್ರಲಯೇ ನ ವ್ಯಥಂತಿ ಚ 112 1 
ಅರ್ಥ- ಈ ಜ್ಞಾನವನ್ನು ಹೂಂದಿ ನನ್ನ ಸಾರೂಪ್ಯವನ್ನು ಪಡೆದವರು ಸೃಷ್ಟಿಕಾಲದಲ್ಲಿ 
ಹುಟ್ಟುವುದೂ ಇಲ್ಲ ಪ್ರಲಯಕಾಲದಲ್ಲಿವ್ಯಥೆಗೊಳ್ಳುವುದೂ ಇಲ್ಲ. 
ಇದಂ ಜ್ಞಾನಂ ವಕ್ಚಮಾಣಾರ್ಥಜ್ಞಾನಮುಪಾಶ್ರಿತ್ಯ ಸಂಪಾದ್ಯ ಮಮ 
ಸಾಧರ್ಮಂ ಸಾರೂಪ್ಯಂ ಆಗತಾಃ ಪ್ರಾಪ್ತಾಃ । ಶಿಷ್ಟಂ ವ್ಯಕ್ತಮ್‌ ॥ 2 ॥ 


ಅನುವಾದ- ಇದಂ- ಮುಂದೆ ಹೇಳುವ ಪ್ರಮೇಯದ ಜ್ಞಾನವನ್ನು, ಉಪಾಶ್ರಿತ್ಯ- 
ಸಂಪಾದಿಸಿ, ನನ್ನ ತ ಸಾಧರ್ಮ್ಯಂ= ಸಾರೂಪ್ಯವನ್ನು, ಆಗತಾಃ-: ಹೊಂದಿದವರು. ಉಳಿದ 
ಶ್ಲೋಕದ ಅರ್ಥ ಸ್ಪಷ್ಟವಾಗಿದೆ. ॥ 2 | 


ಶ್ರೀದೇವಿಯ ಮೂಲಕ ವಿಶ್ವೋತ್ಪತ್ತಿ 


ಮಮ ಯೋನಿರ್ಮಹದ್‌ ಬ್ರಹ್ಮ ತಸ್ಮಿನ್‌ ಗರ್ಭಂ ದಧಾಮ್ಯಹಮ್‌ । 
ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ 1131 


ಅರ್ಥ - ಅರ್ಜುನ! ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿನನ್ನ ಪಶ್ನಿಯಾಗಿರುವಳು. ಇಪ್ಪತ್ತ 
ನಾಲ್ಕುತತ್ವಾಂಶಗಳಿಂದ ಸಹಿತರಾದ ಜೀವರನ್ನು ನಾನು ನನ್ನ ಉದರದಿಂದ ರೇಶಸ್ಸಿನ ರೂಪದಲ್ಲಿ 
ಹೂರಗೆ ತಂದು ಅವಳ ಉದರದಲ್ಲಿ ಇಡುತ್ತೇನೆ. ಅದರಿಂದ ಜೀವಿಗಳೆಲ್ಲರ ದೇಹ ಸಂಬಂಧ 
ರೂಪವಾದ ಜನನ ಉಂಟಾಗುವುದು. 


ಪ್ರತಿಜ್ಞಾತಾರ್ಥಮಾಹ- ಮಮ ಅತಿ ॥ ಮಹದ್‌ ಬ್ರಹ್ಮ- ಮಹತೀ ಚಿತ್‌- 
ಪ್ರಕೃತಿಃ | ಮಮ ಯೋನಿಃ- ಭಾರ್ಯಾ, ತಸ್ಮಿನ್‌ _ ಬ್ರಹ್ಮಣಿ ಚಿತ್ಛಶ್ಸತೌ ಗರ್ಭಂ 
ದಧಾಮಿ 1 ಚತುರ್ವಿಂಶತಿತತ್ನಾಂಶಯುತಾನ್‌ ಜೀವಾನ್‌ ಸ್ಟೋದರಸ್ಥಾನ್‌ 
ರೇತೋರೂಪೇಣ ನಿರ್ವಾಸ್ಯ ಚಿತ್‌ ಪ್ರಕೃತ್ಯುದರೇ ನಿಕ್ಷಿಪಾಮಿ ಇತ್ಯರ್ಥಃ | ತತಃ 


ಇ ಗೀತಾವಿವೃತಿ 


ತತ್ರ ನಿಕ್ಷೇಪಾದ್‌ ಭೂತಾನಾಂ ಪ್ರಾಣಿನಾಂ ದೇಹಯೋಗರೂಪಸಂಭವೋ- ಜನ್ಮ 
ಭವತಿ ! “ಓಂ ಜ್ಞೋತಠತ ಏವ ಓಂ (2-3-18) ಓಂ ಯುಕ್ಷೇಃ ಶಬ್ದಾಂತರಾಚ್ಚ 
ಓಂ (2-3-19) ಇತಿ ಸೂತ್ರಕೃದುಕ್ತೇಃ ॥ 3 ॥ 


ಅನುವಾದ- ಪ್ರತಿಜ್ಞೆ ಮಾಡಿದ ವಿಷಯವನ್ನು ಈ ಶ್ಲೋಕದಲ್ಲ ಹೇಳುತ್ತಿದ್ದಾನೆ. ಮಹದ್‌ 
ಬ್ರಹ್ಮ- ಹಿರಿಯಳಾದ ಚಿತ್‌ಪ್ರಕೃತಿಯು ನನ್ನ, ಯೋನಿಃ - ಹೆಂಡತಿಯು. ತಸ್ಮಿನ್‌ ಆ ಚಿತ್‌ 
ಪ್ರಕೃತಿಯಲ್ಲಿಗರ್ಭವನ್ನು ಇಡುತ್ತೇನೆ. ಇಪ್ಪತ್ತನಾಲ್ಕು ತತ್ವಾಂಶಗಳಿಂದ ಕೂಡಿದ, ನನ್ನ ಉದರ 
ದಲ್ಲಿರುವ ಜೀವರನ್ನು ರೇತಸಿನ ರೂಪದಿಂದ ಹೊರ ಎಳೆದು ಚಿತ್‌ಪ್ರಕೃತಿಯ ಉದರದಲ್ಲಿ 
ಇಡುತ್ತೇನೆಂದು ಅಭಿಪ್ರಾಯ. ತತಃ- ಅಲ್ಲಿ ಇಡುವುದರಿಂದ ಎಲ್ಲಪ್ರಾಣಿಗಳ ದೇಹಯೋಗ 
ರೂಪವಾದ ಜನ್ಮವಾಗುತ್ತದೆ. ಓಂ ಜ್ಞೋ5ತ ಏವ ಓಂ, ಓಂ ಯುಕ್ತೇಃ ಶಬ್ದಾಂತರಾಚ್ಚ ಓಂ 
ಎಂಬ ಬ್ರಹ್ಮಸೂತ್ರಗಳಲ್ಲಿಇದನ್ನೆ ಹೇಳಲಾಗಿದೆ. ಜ್ಞಃಐ ಜೀವನೂ ಸಹ, ಅತ ಏವ- ಪರಮಾತ್ಮ 
ನಿಂದಲೇ ಹುಟ್ಟುವವನು. ಯುಕ್ತೇಶ್ವ- ಜೀವನು ಸ್ವರೂಪದಿಂದ ನಿತ್ಯನಾಗಿದ್ದರೂ ಅವನಿಗೆ ದೇಹ 
ಸಂಬಂಧರೂಪ ಉತ್ಪತ್ತಿಯು ಯುಕ್ತವೇ ಆದುದರಿಂದ ಜೀವನು ಉತ್ಪತ್ತಿಯುಳ್ಳವನು. ॥ 3! 


ಸೃಷ್ಟಿಗೆ ನಾನು ಬೀಜಪ್ರದನಾದ ತಂದೆ 


ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ । 


ತಾಸಾಂ ಬ್ರಹ್ಮ ಮಹದ್‌ಯೋನಿರಹಂ ಬೀಜಪ್ರದಃ ಪಿತಾ 11 4 |! 


ಅರ್ಥ- ದೇವ, ಮನುಷ್ಯ, ತಿರ್ಯಕ್‌, ಮುಂತಾದ ಎಲ್ಲ ಜಾತಿಗಳಲ್ಲಿ ಯಾವ ಯಾವ 
ಶರೀರಗಳು ಹುಟ್ಟುತ್ತವೆಯೋ ಅವುಗಳಿಗೆಲ್ಲ ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿ ಭೂಮಿಯಂತೆ 
ಕಾರಣಳು. ಆ ಭೂಮಿಯಲ್ಲಿ ಬೀಜಬಿತ್ತುವ ತಂದೆ ನಾನು. 


ನ ಕೇವಲಮಾದಿಸರ್ಗೇ ಏವಾನಯೋಃ ಕಾರಣತ್ನಂ ಕಿಂತು ಸರ್ವದಾ 
ಇತ್ಯಾಹ- ಸರ್ಮೇತಿ ॥ ದೇವಮನುಷ್ಯತಿರ್ಯಗಾದಿಯೋನಿಷು ಯಾಃ 
ಮೂರ್ತಯಃ- ಕಾರ್ಯವ್ಯಕ್ತಯಃ ಸಂಭವಂತಿ ತಾಸಾಂ ಮಹದ್‌ ಬ್ರಹ್ಮ- 


ಮಹಾಲಕ್ಷ್ಮೀಃ ಯೋನಿಃ: ಕ್ಷೇತ್ರರೂಪಂ ಕಾರಣಮ್‌ । ಅಹಂ ಬೀಜಪ್ರದಃ- 
ಗರ್ಭಾಧಾನಕರ್ತಾ ಪಿತಾ ॥॥ 


ಅನುವಾದ- ಕೇವಲ ಆದಿಸೃಷ್ಟಿಯಲ್ಲಿಯೇ ಲಕ್ಷ್ಮೀನಾರಾಯಣರು ಕಾರಣರಲ್ಲ 
ಯಾವಾಗಲೂ ಸೃಷ್ಟಿಯನ್ನು ಕುರಿತು ಲಕ್ಷ್ಮೀನಾರಾಯಣರೇ ಕಾರಣರೆಂದು ಹೇಳುತ್ತಿದ್ದಾನೆ ಈ 
ಶ್ಲೋಕದಲ್ಲಿ ಸರ್ವಯೋನಿಷು - ದೇವ, ಮನುಷ್ಯ, ತಿರ್ಯಗಾದಿ ಎಲ್ಲ ಜನ್ನಗಳಲ್ಲಿಯೂ 


ಅಧ್ಯಾಯ 14 763 


ಯಾಃ ಮೂರ್ತಯಃ - ಯಾವ ಶರೀರಗಳು, ಸಂಭವಂತಿ: ಹುಟ್ಟುತ್ತವೆಯೋ ಅವುಗಳಿಗೆ, 
ಮಹದ್‌ಬ್ರಹ್ಮ = ಮಹಾಲಕ್ಷ್ಮಿಯು ಯೋನಿಃ- ಭೂಮಿಯಂತೆ ಕಾರಣಳು. ಅಹಂ: ನಾನು, 
ಬೀಜಪ್ರದಃ ಪಿತಾ: ಗರ್ಭಾಧಾನ ಮಾಡುವ ತಂದೆ. ॥ 4 ॥ 


ಸತ್ತಾ; ದಿಗುಣಗಳು ಜೀವ ಬಂಧಕ 


ಸತ್ತ್ವಂ ರಜಸ್ತಮ ಅತಿ ಗುಣಾಃ ಪ್ರಕೃತಿಸಂಭವಾಃ ॥ 
ನಿಬದ್ದಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಮ್‌ 11 5 ॥ 


ಅರ್ಥ- ಮಹಾಬಾಹುವೇ ! ತ್ರಿಗುಣಾತ್ಮಕ ಪ್ರಕೃತಿಯಿಂದ ಸಂಭವಿಸುವ ಅದರ 
ಅಂಶರೂಪವಾದ ಸತ್ತ್ವರಜಸ್‌ ತಮಸ್‌ ಎಂಬ ಮೂರು ಗುಣಗಳು ಹಾಗೂ ಚೇತನಪ್ರಕೃತಿ 
ಮಹಾಲಕ್ಷ್ಮಿಯಿಂದ ಸೃಷ್ಟಿಕಾಲದಲ್ಲಿ ಹೊರ ಬರುವ ಸದ್ಗುಣಮೂರ್ತಿಯೂ ಸತ್ತ್ವ 
ಅಭಿಮಾನಿನಿಯೂ ಆದ್ದರಿಂದ ಸತ್ತ್ವವೆನಿಸಿರುವ ಶ್ರೀದೇವಿ, ಸೃಷ್ಟ್ವಾದಿ ರಂಜನೆಗೆ ಯುವವಳೂ 
ರಜೋಗುಣಾಭಿಮಾನಿನಿಯೂ ಆದುದರಿಂದ ರಜಸ್‌ ಎನಿಸಿರುವ ಭೂದೇವಿಯು, ಜೀವರ 
ಸುಖ ನಾಶಮಾಡುವವಳೂ , ತಮೋಗುಣ ಅಭಿಮಾನಿನಿಯೂ ಆದಕಾರಣ ತಮಸ್‌ ಎನಿಸಿರುವ 
ದುರ್ಗಾದೇವಿ ಹೀಗೆ ಲಕ್ಷ್ಮಿಯ ಮೂರು ರೂಪಗಳು ದೇಹದಲ್ಲಿರುವ ಸ್ವರೂಪತಃ ನಾಶರಹಿತ 


ನಾದ ಜೀವನನ್ನು ಬಂಧಿಸುತ್ತವೆ. 


ಯಾವತ್‌ ಸಂಜಾಯತ (13-27) ಇತ್ಯುಕ್ತಂ ಶ್ಲೋಕದ್ದಯೇನ ವಿವೃತ್ಯ 
ಇದಾನೀಂ ಯೋ ಹಿ ಬದ್ದೋಶಸ್ಥಿ ಇತಿ ಜಾನಾತಿ ಸ ಏವ ತನ್ನಿವೃತ್ತಿಸಾಧನಂ 
ಎಜಿಜ್ಞಾಸ್ಯ ಜ್ಞಾತ್ವಾ ಅನುತಿಷ್ಯತಿ । ಅತೋ ಬಂಧೋಚ್ಛೇದಃ ಸಾಧನಾನು- 
ಷ್ಠಾನಾಯ ತತ್‌ಸಾಧನಜ್ಞಾಪನಾರ್ಥಂ ಜಿಜ್ಞಾಸಾಮುತ್ತಾದಯಿತುಂ ಗುಣತ್ರಯ- 
ಬಂಧಪ್ರಕಾರಂ ತಾವದಾಹ- ಸತ್ತ ಮ್‌ ಅತಿ ॥ 


ಅನುವಾದ- “ಯಾವತ್‌ ಸಂಜಾಯತೇ ಕಿಂಚಿತ್‌'- ಎಂಬ 13ನೇ ಅಧ್ಯಾಯದ ಶ್ಲೋಕ 
ದಲ್ಲಎಲ್ಲಸ್ಥಾವರ ಜಂಗಮಗಳು ಚಿತ್‌ಪ್ರಕೃತಿ ಪರಮಾತ್ಮರ ಸಂಯೋಗದಿಂದ ಹುಟ್ಟುತ್ತವೆ ಎಂದು 
ಹೇಳಿದ್ದನ್ನು ಈ ಅಧ್ಯಾಯದ 3 ಮತ್ತು 4ನೆಯ ಶ್ಲೋಕಗಳಿಂದ ವಿವರಿಸಲಾಯಿತು. ಈಗ 
ಗುಣತ್ರಯ ಬಂಧನಪ್ರಕಾರವನ್ನು ಹೇಳುತ್ತಿದ್ದಾನೆ. ಇದರ ಉದ್ದೇಶ ಹೀಗಿದೆ- 

ಯಾರು ತಾನು ಬದ್ದನಾಗಿದ್ದೇನೆಂದು ತಿಳಿಯುತ್ತಾನೆ ಅವನು ಮಾತ್ರವೇ ಬಂಧನಿವೃತ್ತಿಯ 
ಸಾಧನವನ್ನು ವಿಚಾರ ಮಾಡಿ ತಿಳಿದು ಅದನ್ನು ಅನುಷ್ಠಾನ ಮಾಡುತ್ತಾನೆ. ಆದ್ದರಿಂದ ಬಂಧನಿವೃತ್ತಿ 
ಸಾಧನವನ್ನು ಅನುಷ್ಠಾನ ಮಾಡಬೇಕಾದರೆ ಆ ಸಾಧನದ ಬಗ್ಗೆ ತಿಳಿಯುವ ಬಯಕೆ 


764 ಗೀತಾವಿವೃತಿ 


ಹುಟ್ಟಬೇಕು. ಅದಕ್ಕೋಸ್ಕರ ಗುಣತ್ರಯದಿಂದಾಗುವ ಬಂಧನದ ರೀತಿಯನ್ನು ಈಗ ಕೃಷ್ಣನು 
ತಿಳಿಸುತ್ತಿದ್ದಾನೆ- ಸತ್ತ್ವ ಎಂಬ ಪದ್ಯದಿಂದ. 


ಪ್ರಕೃತಿ ಸಂಭವಾಃ- ತ್ರಿಗುಣಾತ್ಮಕ ಜಡಪ್ರಕೃತಿತಃ ಸಂಭವಂತಃ, ತದಂಶಭೂತಾಃ 
ಸತ್ತ್ವಂ ರಜಸ್ತಮ ಇತಿ ಗುಣಾಃ ತಥಾ ಪ್ರಕೃತಿಸಂಭವಾಃ- ಚಿತ್‌ಪ್ರಕೃತಿತಃ ಸೃಷ್ಟಿಕಾಲೇ 
ವಿಭಜ್ಯಮಾನಾಃ ಸದ್ಗುಣತ್ತ-ಸೃಷ್ಟ್ಯಾದಿರಂಜನಕತ್ಯ ೯ತಜೀವಗ್ರಪನಹೇತುತ್ತ- 
ಇ ಷಲ ರೆ ಲ ವ ನಿ ದ 
ನಿಮಿತ್ರೆಃ ಕ್ರಮಾತ್‌ ಸತ್ತರಜಸ್ತಮಶ್ಪಬ್ದಿತಾಃ ಶ್ರೀಭೂದುರ್ಗಾಖ್ಯಾಃ ಗುಣಾಃ 
ಕ್ರಮಾದ್‌ ಗುಣತ್ರಯಾಭಿಮಾನಿನ್ಯಃ ತಿಸ್ರಃ ದೇವ್ಯಶ್ಚ ದೇಹೇ ಸ್ಥಿತಮವ್ಯಯಂ- 
ಸ್ವರೂಪತಃ ವ್ಯಯಹೀನಂ ಜೀವಮ್‌ । ಜಾತ್ಯೇಕವಚನಮ್‌ । ಜೀವಜಾತಂ 
ನಿಬದ್ಧಂತಿ । 


ಅನುವಾದ- ಪ್ರಕೃತಿಸಂಭವಾಃಎ ತ್ರಿಗುಣಾತ್ಮಕ ಜಡ ಪ್ರಕೃತಿಯಿಂದ ಉಂಟಾಗುವ, ಆ 
ಪ್ರಕೃತಿಯ ಅಂಶಗಳಾದ ಸತ್ತ -ರಜಸ್‌-ತಮಸ್‌ ಎಂಬ ಗುಣಗಳು ಹಾಗೆಯೇ, ಪ್ರಕೃತಿ” 
ಸಂಭವಾಃ- ಚೇತನ ಪ್ರಕೃತಿ ಮಹಾಲಕ್ಷ್ಮಿಯಿಂದ ಸೃಷ್ಟಿಕಾಲದಲ್ಲಿ ಹೊರಗೆ ಬರುವ ಸದ್ಗುಣ 
ಮೂರ್ತಿಯಾಗಿದ್ದು ಸತ್ವಗುಣಕ್ಕೆ ಅಭಿಮಾನಿನಿಯಾದುದರಿಂದ ಸತ್ವ ಎನಿಸುವ ಶ್ರೀದೇವಿ, ಸೃಷಿ 
ಮುಂತಾದ ರೂಪವಾದ ರಂಜನೆಯನ್ನು ಮಾಡುತ್ತ ರಜೋಗುಣದ ಅಭಿಮಾನಿ 
ಆಗಿರುವುದರಿಂದ ರಜಸ್‌ ಎನಿಸುವ ಭೂದೇವಿ, ಜೀವನಿಗೆ ಸುಖನಾಶ ಮಾಡುವ ಕಾರಣದಿಂದ 
ಹಾಗೂ ತಮೋಗುಣಕ್ಕೆ ಅಭಿಮಾನಿನಿಯಾಗಿರುವುದರಿಂದಲೂ ತಮಸ್‌ ಎಂದು ಕರೆಸಿಕೊಳ್ಳುವ 
ದುರ್ಗಾದೇವಿ ಎಂಬ ಮಹಾಲಕ್ಷ್ಮಿಯ ಮೂರು ರೂಪಗಳು ದೇಹದಲ್ಲಿರುವ ಸ್ವರೂಪ! 
ನಾಶರಹಿತನಾದ ಸಂಸಾರಿಜೀವನನ್ನು ಬಂಧಿಸುತ್ತವೆ. 


ಸರ್ವಾಸಾಂ ಸರ್ವಜೀವಬಂಧಕತ್ತ್ವೇಅಪಿಸತ್ತ ಸಮಾನಿನೀ ಶ್ರೀಃ ದೇವಬಂಧಿಕಾ, 
ರಜೋರಭಿಮಾನಿನೀ ಭೂದೇವೀ ಮನುಷ್ಯಬಂಧಿಕಾ, ತಮೋಲಭಿಮಾನಿನೀ 
ದುರ್ಗಾ ದೈತ್ಯಬಂಧಿಕಾ, ಇತಿ ವಿಶೇಷೋ ಜ್ಞೇಯಃ । ಅತ್ರ ದೇಹೇ ಇತ್ಯುಕ್ತಿಃ 
ಭೂತಪೂರ್ವಗತ್ಯಾ ಮುಕ್ತಾನಾಮಪಿ ದೇಹಿತ್ಪಾತ್‌ ತದ್‌ವ್ಯಾವೃತ್ವರ್ಥಾ ॥1 5 ॥ 


ಅನುವಾದ- ರಮಾದೇವಿಯ ಎಲ್ಲರೂಪಗಳೂ ಎಲ್ಲ ಜೀವರನ್ನು ಬಂಧಿಸುತ್ತಿದ್ದರು 
ವಿಶೇಷವಾಗಿ ಸತ್ತಾಾಭಿಮಾನಿನಿ ಶ್ರೀದೇವಿ ದೇವತೆಗಳನ್ನು, ರಜೋತಭಿಮಾನಿನಿ ಭೂದೇಃ 
ಮನುಷ್ಯರನ್ನು ತಮೋಭಿಮಾನಿನಿ ದುರ್ಗಾದೇವಿ ದೈತ್ಯರನ್ನೂ ಬಂಧಿಸುವಳು. "ದೇಹದಲ್ಲಿರುವ 
ಜೀವನನ್ನು ಎಂದು ಹೇಳಿದ್ದರಿಂದ ಹಿಂದೆ ಸಂಸಾರ ಅವಸ್ಥೆಯಲ್ಲಿ ದೇಹಿಗಳಾಗಿದ್ದರೂ ಈ 
ದೇಹದ ಬಂಧನವಿರದ ಮುಕ್ತರನ್ನು ತ್ರಿಗುಣಗಳು ಬಂಧಿಸುವುದಿಲ್ಲಎಂದು ತಿಳಿಯುತ್ತದೆ.15 


ಅಧ್ಯಾಯ 14 765 


ಸತ್ವಗುಣದ ಬಂಧನ ಕ್ರಮ 


ತತ್ರ ಸತ್ತ ಫಿ ನಿರ್ಮಲತ್ವಾತ್‌ ಪ್ರಕಾಶಕಮನಾಮಯಮ್‌ । 
ಸುಖಸಂಗೇನ ಬಧ್ರಾತಿ ಜ್ಞಾನಸಂಗೇನ ಚಾನಘ 11 6 | 


ಅರ್ಥ- ಪಾಪರಹಿತನೆ ! ಆ ಮೂರುಗುಣಗಳಲ್ಲಿ ಸತ್ತ ಗುಣವು, ಆ ಮೂರು ಲಕ್ಷ್ಮೀ 
ರೂಪಗಳಲ್ಲಿ ಶ್ರೀರೂಪವು ನಿರ್ಮಲವಾದುದರಿಂದ ಜ್ಞಾನಜನಕವು ರೋಗಾದಿಪರಿಹಾರಕವು 
ಆಗಿ ಸುಖಾಸಕ್ತಿಯಿಂದ ಜ್ಞಾನಾಸಕ್ತಿಯಿಂದಲೂ ದೇವತೆಗಳನ್ನು ಬಂಧಿಸುತ್ತದೆ. 


ಶ್ರೀಭೂದುರ್ಗಾಭಿಃ ಕ್ರಿಯಮಾಣಂ ದೇವಾದಿತ್ರಿತಯವಿಷಯಬಂಧನ- 
ಪ್ರಕಾರಂ ವಿವಿಚ್ಛ ಆಹ- ತತ್ರೇತ್ಯಾದಿತ್ರಯೇಣ॥। ತತ್ರ - ತೇಷು ಗುಣೇಷು, ತಾಸು 
ದೇವೀಷು, ಸತ್ತ್ವಂ: ಸತ್ತಾ,ಭಿಮಾನಿ ಶ್ರೀತತ್ತ್ವಂ, ನಿರ್ಮಲತ್ನಾತ್‌, ಅನಾಮಯಂ- 
ನ ವಿದ್ಯತೇ ಆಮಯಃ- ವ್ಯಾಧ್ಯಾದ್ಯುಪದ್ರವಃ ಯಸ್ಮಾತ್‌ ತತ್‌, ತಚ್ಚ ಪ್ರಕಾಶಕಂ- 
ತತ್ವಜ್ಞಾನೋತ್ಚಾದಕಂ ಸತ್‌, ಸುಖಸಂಗೇನ, ತತ್ವಜ್ಞಾನಸಂಗೇನ ಚ ದೇವಾನ್‌ 
ಬದ್ಗಾತಿ ॥1 


ಅನುವಾದ- ಶ್ರೀಭೂದುರ್ಗೆಯರಿಂದ ಮಾಡಲ್ಪಡುವ ದೇವ-ಮನುಷ್ಯ-ದೈತ್ಯರ ಬಂಧನದ 
ರೀತಿಯನ್ನು ಪ್ರತ್ಯೇಕವಾಗಿ ಹೇಳುತ್ತಿದ್ದಾರೆ "ತತ್ರ' ಎಂಬ ಮುಂದಿನ ಮೂರು ಶ್ಲೋಕಗಳಿಂದ. 


ತತ್ರ ಆ ಮೂರು ಗುಣಗಳಲ್ಲಿ ಆ ಮೂರು ಲಕ್ಷ್ಮೀರೂಪಗಳಲ್ಲಿ, ಸತ್ತ್ವಂ- ಸತ್ತ್ವಾಭಿಮಾನಿ 
ಶ್ರೀತತ್ವವು ನಿರ್ಮಲವಾದುದರಿಂದ, ಅನಾಮಯಂ- ರೋಗಾದಿಪರಿಹಾರಕವಾಗಿ, ಪ್ರಕಾಶಕಂ- 
ಜ್ಞಾನಜನಕವಾಗಿ, ಸುಖಸಂಗೇನ- ಸುಖಾಸಕ್ಕಿಯಿಂದಲೂ, ಜ್ಞಾನಸಂಗೇನ ಚ: ಜ್ಞಾನಾಸಕ್ತಿ 
ಯಿಂದಲೂ ದೇವತೆಗಳನ್ನು ಬಂಧಿಸುತ್ತದೆ. ॥ 6 ॥ 


ರಜೋಗುಣ ಕರ್ಮಾಸಕ್ತಿ ನೀಡುವ ಮೂಲಕ ಬಂಧಕ 


ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗಸಮುದ್ಧವಮ್‌ 
ತನ್ನಿಬಧ್ದಾತಿ ಕೌಂತೇಯ ಕರ್ಮಸಂಗೇನ ದೇಹಿನಮ್‌ 117॥॥ 


ಅರ್ಥ - ಕೌಂತೇಯ ! ಆಸೆ, ಆಸಕ್ತಿಗಳಿಗೆ ಕಾರಣವಾದ ರಜೋಗುಣವು ಅದರ ಅಭಿಮಾನಿ 
ಭೂರೂಪವು ಸೃಷ್ಟಾ 5 ದಿರೂಪರಂಜನೆಯನ್ನು ಮಾಡುವ ಸ್ಪಭಾವವುಳ್ಳದ್ದು ಎಂದು ತಿಳಿ. ಅದು 
ಮನುಷ್ಯ ಜೀವನನ್ನು ಕರ್ಮಾಸಕ್ತಿಯಿಂದ ಬಂಧಿಸುತ್ತದೆ. 


ವಿವೃತಿ 
166 ಗೀತಾವಿವೃ 


ತೃಷ್ಣಾ ನಾಮ ಇದಂ ಮೇ ಭೂಯಾಡಿತ್ಯಾಶಾ | ಸಂಗೋ ವಸ್ತುಷ್ವಾಸಕ್ತಿಃ | 
ತಯೋಃ ಸಮುದ್ಧವೋ ಯಸ್ಸಾತ್ರತ್‌ | ರಜೋಭಿಮಾನಿನೀ ಭೂದೇವೀ ಭೂತತಂ 
ಚ ರಾಗಾತ್ಮಕಂ ಸೃಷ್ಟಾ -ದಿರಂಜನಸ್ವರೂಪಂ ಎದ್ದಿ 1 ತದ್‌ ದ್ವಿವಿಧಂ ರಜಃ 
ಕರ್ಮಸಂಗೇನ Bs ಮಾನುಷಂ ಜೀವಂ ಬಧ್ಧಾತಿ 1171 


ಅನುವಾದ- ತೃಷ್ಣಾಎಂದರೆ ಇದು ನನಗೆ ಬೇಕೆಂಬ ಆಸೆ. ಸಂಗಃ- ವಸ್ತುಗಳಲ್ಲಿ ಆಸಕ್ತಿಯು. 
ಅವುಗಳ ಕಾರಣವಾದ ರಜೋಗುಣವೂ ಅದರ ಅಭಿಮಾನಿ ಭೂರೂಪವೂ ಅಂದರ ಭೂತತ್ತವ 
ರಾಗಾತ್ಮಕಂ - ಸೃಷ್ಟಾ ;ದಿರೂಪರಂಜನೆಯ ಸ್ಪಭಾವವುಳ್ಗದ್ದೆ: ದು ತಿಳಿ . ತದ್‌- ಆ ಎರಡು 
ules MO Aid ಅಂದರೆ ರಜೋಗುಣ ಮತ್ತು ಅದರ ಅಭಿಮಾನಿ ಭೂರೂಪವು 
ಕರ್ಮಾಸಕ್ತಿಯಿಂದ ಮನುಷ್ಯಜೀವರನ್ನು ಬಂಧಿಸುತ್ತದೆ. 117 11 


ತಮೋಗುಣದ ಬಂಧನ ಪ್ರಕಾರ 


ತಮಸ್ತ ಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಮ್‌ । 
ಪ್ರಮಾದಾಲಸ್ಯನಿದ್ರಾಭಿಸ್ತನ್ನಿಬಧ್ದಾತಿ ಭಾರತ 11 8 |! 


ಅರ್ಥ- ಅಜ್ಞಾನಕ್ಕೆಕಾರಣವಾದ ತಮೋಗುಣವು ಅದರ ಅಭಿಮಾನಿ ದುರ್ಗಾ ತತ್ವವು ಎಲ್ಲಿ 
ದೈತ್ಯರಿಗೆ ಮಿಥ್ಯಾಜ್ಞಾನ ಜನಕವೆಂದು ತಿಳಿ. ಅದು ಪ್ರಮಾದ, ಆಲಸ್ಯ, ನಿದ್ರೆಗಳಿಂದ ದೈತ್ಯ ರನ್ನು 
ಬಂಧಿಸುತ್ತದೆ. 
ಅಜ್ಞಾನಂ ಜಾಯತೇ ಯತಃ ತದಜ್ಞಾನಜಂ ತಮಃ ತಮೋಲಭಿಮಾನಿನೀ 
ದುರ್ಗಾ, ತತ್ತ್ವಂ ಚ ಸರ್ವದೇಹಿನಾಂ ಮೋಹನಂ: ಮಿಥ್ಯಾಜ್ಞಾನಜನಕಂ ವಿದ್ಧಿ! 
ತದ್‌ - ದ್ವಿರೂಪಂ ತಮಃ ಪ್ರಮಾದಾದಿಭಿಃ ದೈತ್ಯಜನಂ ನಿಬದ್ದಾತಿ ॥। 8 ॥ 


ಅನುವಾದ- ಅಜ್ಞಾನ ಯಾವುದರಿಂದ ಹುಟ್ಟುವುದೋ ಆ ತಮೋಇಭಿಮಾನಿನಿ ದುರ್ಗೆ 
ಮತ್ತು ತಮೋಗುಣವು ಕೂಡ, ಎಲ್ಲದೈತ್ಯರಿಗೂ ಮಿಥ್ಯಾಜ್ಞಾನಜನಕವೆಂದು, ವಿದ್ದಿ- ತಿಳಿ. ಆ 
ಎರಡು ಬಗೆಯ ತಮಸ್ಸು ಅಧರ್ಮಬುದ್ದಿ, ಆಲಸ್ಯ , ನಿದ್ರೆಗಳಿಂದ ದೈತ್ಯಜನರನ್ನು ಬಂಧಿಸುತ್ತದೆ. 
1181 

ತ್ರಿಗುಣಗಳ ಕಾರಬಾರು 


ಸತ್ತ್ವಂ ಸುಖೇ ಸಂಜಯತಿ ರಜಃ ಕರ್ಮಾಣಿ ಭಾರತ ॥ 
ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ 1191 


ಅಧ್ಯಾಯ 14 767 


ಅರ್ಥ- ಸತ್ತ್ವಗುಣ, ಅದರ ಅಭಿಮಾನಿ ಶ್ರೀತತ್ನವು ಸುಖವಿಷಯದಲ್ಲಿ ಪ್ರವೃತ್ತಿವುಂಟು 
ಮಾಡುತ್ತದೆ. ರಜೋಗುಣವು ಅದರ ಅಭಿಮಾನಿ ಭೂತತ್ಸ್ತವು ಕರ್ಮವಿಷಯದಲ್ಲಿ ಪ್ರವೃತ್ತಿ 
ವುಂಟು ಮಾಡುತ್ತದೆ. ತಮೋಗುಣವು ಅದರ ಅಭಿಮಾನಿ ದುರ್ಗಾತತ್ನವು ಮನಸಿನ ಜ್ಞಾನ 
ಶಕ್ತಿಯನ್ನು ತಡೆ ಹಿಡಿದು ಅಧರ್ಮಬುದ್ದಿ, ಆಲಸ್ಯ, ನಿದ್ರೆ ಗಳಲ್ಲಿ ಪ್ರವೃತ್ತಿವುಂಟುಮಾಡುತ್ತದೆ. 


ಸತ್ತಾದೀನಾಂ ಸುಖಾದಿಸಂಪಾದನೇನೈವ ಬಂಧಕತ್ತಮ್‌ ಇತಿ ನಿಯಮಂ 
ದೃಢಯತಿ- ಸತ್ತಮ್‌ ಇತಿ ॥॥ ಸತ್ತ್ವಂ- ಸತ್ತ್ವಾಭಿಮಾನಿನೀ ಶ್ರೀಶ್ಚ ಸುಖೇ- 
ಸುಖವಿಷಯೇ ಸಂಜಯತಿ- ಪ್ರವರ್ತಯತಿ ಇತ್ಯರ್ಥಃ | ರಜಃ ರಜೋಭಿಮಾನಿನೀ 
ಭೂದೇವೀ ಚ ಕರ್ಮವಿಷಯೇ ಸಂಜಯತಿ । ತಮಸ್ತು ತಮೋಭಿಮಾನಿನೀ 
ದುರ್ಗಾ ಚ ಜ್ಞಾನಮಾವೃತ್ತ- ಮನಸಃ ತತಜ್ಞಾನಶಕ್ತಿಂ ಪ್ರತಿಬದ್ದ  ಪ್ರಮಾದೇ- 

ಪ್‌ ಲ ಬೆ ವಂ ಇನಿ ನರ್‌ ಎಜಿ ನರ್‌, 

ಅಧರ್ಮೇ ಅಧರ್ಮಬುದ್ಧ್ವಾದಿರೂಪೇ ಸಂಜಯತಿ | ಉತಶಬ್ದಾದ್‌ ಆಲಸ್ಕಾದಿ- 
ಗ್ರಹಃ ॥9॥ 


ಅನುವಾದ- ಸತ್ತ್ಯಾದಿಗುಣಗಳು ಸುಖಾದಿಗಳನ್ನುಂಟುಮಾಡುವ ಮೂಲಕವೇ 
ಬಂಧಕಗಳು ಎಂಬ ನಿಯಮವನ್ನು ದೃಢಪಡಿಸುತ್ತಿದ್ದಾರೆ "ಸತ್ತ್ವಂ' ಎಂಬ ಶ್ಲೋಕದಿಂದ. 
ಸತ್ತ್ವಗುಣವು ಮತ್ತು ಅದರ ಅಭಿಮಾನಿಯಾದ ಶ್ರೀದೇವಿ ಸುಖವಿಷಯದಲ್ಲಿ ಪ್ರವೃತ್ತಿವುಂಟು 
ಮಾಡುತ್ತಾರೆ. ರಜೋಗುಣವು ಅದರ ಅಭಿಮಾನಿ ಭೂತತ್ವವು ಕರ್ಮವಿಷಯದಲ್ಲಿ ಪ್ರವೃತ್ತಿ 
ವುಂಟು ಮಾಡುತ್ತದೆ. ತಮೋಗುಣವು ಅದರ ಅಭಿಮಾನಿ ದುರ್ಗಾತತ್ತ ವು, ಮನಸಿನ 
ತತ್ನಜ್ಞಾನಶಕ್ತಿಯನ್ನು ತಡೆ ಹಿಡಿದು ಅಧರ್ಮಬುದ್ದಿ , ಆಲಸ್ಯ ,ನಿದ್ರಗಳಲ್ಲಿ ಪ್ರವೃತ್ತಿವುಂಟು 
ಮಾಡುತ್ತದೆ. ಶ್ಲೋಕದಲ್ಲಿ"ಉತ'(ಎಕೂಡ) ಶಬ್ದದಿಂದ ಆಲಸ್ಯ ನಿದ್ರೆಗಳನ್ನು ತೆಗೆದುಕೋಳ್ಳಬೇಕು. 
1191 
ಹರಿಕರುಣೆಯಿಂದ ಸತ್ವಗುಣವೃದ್ದಿಯಾದಾಗ 
ಉಳಿದೆರಡು ಉದಾಸೀನವಾಗುವವು 


ರಜಸ್ತಮಶ್ಚಾಭಿಭೂಯ ಸತ್ತ್ವಂ ಭವತಿ ಭಾರತ । 
ರಜಃ ಸತ್ತ್ವಂ ತಮಶ್ಚೈವ ತಮಃ ಸತ್ತ್ವಂ ರಜಸ್ತಥಾ 11 10 I 
ಅರ್ಥ- ಅರ್ಜುನ ! ಈಶ್ನರೇಚ್ಛೆಯಿಂದ ಸತ್ತ್ವಗುಣವು ಉತ್ಕಟವಾದಾಗ ರಜಸ್ತಮೋ- 


ಗುಣಗಳನ್ನು , ರಜೋಗುಣವು ಉತ್ಕಟವಾದಾಗ ಸತ್ವ ತಮೋಗುಣಗಳನ್ನು, ತಮೋಗುಣವು 
ಉತ್ಕಟವಾದಾಗ ಸತ್ತ .ಶಜೋಗುಣಗಳನ್ನು ಮೆಟ್ಟಿನಿಂತು ತನ್ನ ಕಾರ್ಯ ಮಾಡಲು 


768 ಗೀತಾವಿವೃತಿ 


ಸಮರ್ಥವಾಗುತ್ತದೆ. ಅಭಿಮಾನಿದೇವತಾರೂಪಗಳಲ್ಲಿ ಒಂದು ಕಾರ್ಯಪ್ರವೃತ್ತವಾದಾಗ 
ಉಳಿದೆರಡು ಉದಾಸೀನವಾಗಿರುತ್ತದೆ. 


ನನು ತ್ರಯಾಣಾಂ ಸರ್ವಬಂಧಕತ್ನಸಾಮ್ಯಾತ್‌ ಕಥಂ ಕಸ್ಕಚಿದೇವ ಗುಣಸ್ಯ 
ಕಾರ್ಯಂ ದೃಶ್ಯತೇ ಇತ್ಯತಃ ಉತ್ಕಟತ್ವಾನುತ್ಕಟತ್ವಾಭ್ಯಾಂ ಇತಿ ಭಾವೇನಾಹ- ರಜ 
ಅತಿ ॥ ಈಶ್ವರೇಚ್ಛಯಾ ಸತ್ತ್ವಂ ಉತ್ಕಟಂ ಸತ್‌ ರಜಸ್ತಮಶ್ಚಾಭಿಭೂಯ 
ಸ್ವಠಾರ್ಯದಕ್ಟಂ ಭವತಿ । ರಜಃ ತಥಾ ಉತ್ಕಟಂ ಸತ್‌ ತಮಃ ಸತ್ತ್ವಂ ಚ 
ಅಭಿಭೂಯ ಸ್ವಕಾರ್ಯದಕ್ಟಂ ಭವತಿ । ತಮಶ್ಚ ಉತ್ಕಟಂ ಸತ್‌ ರಜಃ ಸತ್ವಂ ಚ 
ಅಭಿಭೂಯ ಸ್ಥಕಾರ್ಯಕಾರಿ ಭವತೀತ್ಯರ್ಥಃ | ಅಭಿಭವಶಬ್ದಿತಕಾರ್ಯಶಕ್ತಿ- 


ಪ್ರತಿಬಂಧೋ ಗುಣಾನಾಮೇವ | ದೇವಾನಾಂ ತು ಔದಾಸೀನ್ಯಮೇವೇತಿ 
ಜ್ಞಾತವ್ಯಮ್‌ 1110 || 


ಅನುವಾದ- ಮೂರು ಗುಣಗಳು ಸಮಾನವಾಗಿ ಎಲ್ಲರಿಗೂ ಬಂಧಕವಾಗಿರುವಾಗ 
ಯಾವುದೊ ಒಂದೇ ಗುಣದ ಕಾರ್ಯ ಕಾಣುತ್ತದೆಯಲ್ಲ ಅದು ಹೇಗೆ? ಎಂದರೆ ಉತ್ಕಟತೆ 
ಹಾಗೂ ಅನುತ್ಯಟತೆಗಳಿಂದ ಎಂಬ ಅಭಿಪ್ರಾಯದಿಂದ ಹೇಳುತ್ತಿದ್ದಾರೆ. ಪರಮಾತ್ಮನ ಇಚ್ಛೆಯಿಂದ 
ಸತ್ತ್ವಗುಣವು ಉತ್ಕ್ಮಟವಾದಾಗ ರಜೋಗುಣತಮೋಗುಣಗಳ ಕಾರ್ಯ ಶಕ್ತಿಯನ್ನು ತಡೆದು ತನ್ನ 
ಕಾರ್ಯವನ್ನು ಮಾಡಲು ಸಮರ್ಥವಾಗುತ್ತದೆ. ಹಾಗೆಯೇ ರಜೋಗುಣವು ಉತ್ಕಟವಾದಾಗ 
ತಮೋಗುಣ ಸತ್ವಗುಣಗಳ ಕಾರ್ಯಶಕ್ತಿಯನ್ನು ತಡೆದು ತನ್ನ ಕಾರ್ಯವನ್ನು ಮಾಡಲು 
ಸಮರ್ಥವಾಗುತ್ತದೆ. ತಮೋಗುಣವು ಉತ್ಕಟವಾದಾಗ ರಜೋಗುಣ ಸತ್ತ ಗುಣಗಳ ಕಾರ್ಯ 
ಸಾಮರ್ಥವನ್ನು ತಡೆದು ತನ್ನ ಕಾರ್ಯವನ್ನು ಮಾಡುತ್ತದೆ. ಅಭಿಭವಶಬ್ದದ ಅರ್ಥವಾದ 
ಕಾರ್ಯಶಕ್ತಿಯ ತಡೆಯು ಗುಣಗಳಿಗೆ ಮಾತ್ರ. ಅಭಿಮಾನಿದೇವತೆಗಳು ಒಬ್ಬರು ಕಾರ್ಯ 
ಮಾಡುವಾಗ ಉಳಿದವರು ಉದಾಸೀನರಾಗಿರುತ್ತಾರಷ್ಟೆ. ।। 10 ॥1 


ಸತ್ತಾದಿಗಳಿಂದ ದೇಹದಲ್ಲಿ ಕಾಣುವ ಪರಿಣಾಮಗಳು 


ಸರ್ವದ್ವಾರೇಷು ದೇಹೇಪಸ್ಥಿನ್‌ ಪ್ರಕಾಶ ಉಪಜಾಯತೇ । 
ಜ್ಞಾನಂ ಯದಾ ತದಾ ವಿದ್ಯಾದ್‌ ವಿವೃದ್ಧಂ ಸತ್ವಮಿತ್ಯುತ 11 11 |! 


ಅರ್ಥ- ಈ ದೇಹದಲ್ಲಿ ಶ್ರೋತ್ರಾದಿ ಸರ್ವದ್ವಾರಗಳಲ್ಲಿಶಬ್ದಾದಿ ಜ್ಞಾನರೂಪವಾದ ಪ್ರಕಾಃ 


ಮತ್ತು ಸುಖವು ಯಾವಾಗ ಉಂಟಾಗುವುದೋ ಆಗ ಸತ್ತ ಗುಣವು ಉತ್ಕಟವಾಗಿದೆಯೆಂದ: 
ತಿಳಿಯಬೇಕು. 


ಅಧ್ಯಾಯ 14 769 


ಕೇನ ಲಿಂಗೇನ ಸತ್ತಾ ದಿವೃದ್ಧಿರ್ಜೇಯೇತ್ಮತ ಆಹ- ಸರ್ವೇತ್ಯಾದಿತ್ರಯೇಣ॥ 
ಅಸಿನ್‌ ದೇಹೇ ಸರ್ವದಾರೇಷು ಶ್ರೋತ್ರಾದಿಷು ಜ್ಞಾನಂ ಶಬ್ಬಾದಿಜ್ದಾನಾತಕಃ 

ಈ ವ ಇಇ ಎ ಇ ಬ್ರ 
ಪ್ರಕಾಶಃ | ಉತಶಬ್ದಾತ್‌ ಸುಖಾದಿ ಚೋಪಜಾಯತೇ ಯದಾ ತದಾ ಸತ್ತ್ವಂ 
ವಿವೃದ್ಧಮಿತಿ ವಿದ್ಯಾಜ್ಞಾನೀಯಾತ್‌ ॥। 11 ॥ 


ಅನುವಾದ- ಯಾವ ಗಮಕದಿಂದ ಸತ್ತಾದಿಗುಣಗಳ ವೃದ್ಧಿಯನ್ನು ತಿಳಿಯಬೇಕು? 
ಎಂದರೆ ಹೇಳುತ್ತಿದ್ದಾರೆ- ಸರ್ವದ್ದಾರೇಷು ಇತ್ಯಾದಿ ಮೂರು ಶ್ಲೋಕಗಳಿಂದ. ಸರ್ವದ್ದಾರೇಷು- 
ಶ್ರೋತ್ರ ಮುಂತಾದ ಎಲ್ಲದ್ದಾರಗಳಲ್ಲಿಜ್ಞಾನಂ- ಈ ದೇಹದಲ್ಲಿಶಬ್ದಾದಿಗಳ ಜ್ಞಾನರೂಪವಾದ 
ಪ್ರಕಾಶವು "ಉತ' (ಕೂಡ) ಶಬ್ದದಿಂದ ಸುಖಾದಿಗಳೂ ಕೂಡ ಯಾವಾಗ ಉಂಟಾಗುವುದೋ 
ಆಗ ಸತ್ತ್ವಗುಣವು ಅಭಿವೃದ್ಧವಾಗಿದೆಯೆಂದು ತಿಳಿಯಬೇಕು. 1111 ॥ 


ಲೋಭಃ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಃ ಸ್ಪೃಹಾ। 
ರಜಸ್ಯೇತಾನಿ ಜಾಯಂತೇ ವಿವೃದ್ದೇ ಭರತರ್ಷಭ 11 12 11 


ಅರ್ಥ- ಭರತವಂಶದ ಶ್ರೇಷ್ಠನೇ ! ಲೋಭ, ವ್ಯರ್ಥಪರಿಶ್ರಮ, ಕಾಮ್ಯಕರ್ಮದಲ್ಲಿ 
ತೊಡಗುವುದು, ಮನಸಿನಲ್ಲಿ ಅಶಾಂತಿ, ಅಭಿಲಾಷೆಗಳು ರಜೋಗುಣವು ಉತ್ಕಟವಾದಾಗ 
ಉಂಟಾಗುತ್ತದೆ. 


ಲೋಭೋ ಧನಾದೇತತ್ಯಾಗೇಚ್ಛಾ । ಪ್ರವೃತ್ತಿರ್ವರ್ಥೋದ್ಯೋಗಃ | ಕಾಮ್ಯ- 
ಕರ್ಮಣಾಮಾರಂಭಃ | ಅಶಮಃ ಚಿತ್ತಸ್ಕಾನುಪರತಿಃ | ಅಪ್ರಾಪ್ತಾಭಿಲಾಷಃ 
ಸಹಾ । ಏತಾನಿ ಎವೃದ್ದೇ ರಜಸಿ ಜಾಯಂತೇ । ಏತೈ ರಜೋವೃದ್ಧಿರ್ಜೇಯೇತಿ 
ಭಾವಃ 11 12 11 


ಅನುವಾದ- ಲೋಭಃ= ಧನಾದಿಗಳನ್ನು ಬಿಡದಿರುವ ಬಯಕೆ! ಪ್ರವೃತ್ತಿಃ: ವ್ಯರ್ಥವಾದ 
ಪ್ರವೃತ್ತಿಗಳು. ಕರ್ಮಣಾಂ ಆರಂಭಃ - ಕಾಮ್ಯಕರ್ಮಗಳಲ್ಲಿ ತೊಡಗುವುದು. ಅಶಮಃ- ಮನದ 
ಅಶಾಂತಿ. ಸ್ಪೃಹಾ- ಪಡೆಯದೆ ಇರುವ ವಸ್ತುಗಳ ಅಭಿಲಾಷೆ. ಇವುಗಳು ರಜೋಗುಣವು 


ಉತ್ಕಟವಾದಾಗ ಉಂಟಾಗುತ್ತವೆ. ಇವುಗಳಿಂದ ರಜೋಗುಣವು ವೃದ್ಧಿಯಾಗಿದೆಯೆಂದು 
ತಿಳಿಯಬೇಕು. ॥। 12 11 


ಅಪ್ರಕಾಶೋತಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ಟ 
ತಮಸ್ಯೇತಾನಿ ಜಾಯಂತೇ ವಿವೃದ್ಧೇ ಕುರುನಂದನ Il 13 ॥ 


ಗೀತಾವಿವೃತಿ 
770 


ಅರ್ಥ- ಕುರುನಂದನ ! ಶ್ರೋತ್ರಾ ದಿಗಳಲ್ಲಿ ಶಬ್ದಾದಿ ಜ್ಞಾನಾಭಾವ, ಸತ್ಕಾರ್ಯದಲ್ಲಿ 


ತೊಡಗದಿರುವಿಕೆ, ಅನವಧಾನತೆ , ವಿಪರೀತಜ್ಞಾನ ಇವುಗಳು "ತಮೋಗುಣ ಉತ್ಕಟವಾದಾಗ 
ಉಂಟಾಗುತ್ತವೆ. 


ಅಪ್ರಕಾಶಃ ಶ್ರೋತ್ರಾದಿಷು ಶಬ್ದಾದಿಜ್ಞಾನಾಭಾವಃ | ಅಪ್ರವೃತ್ತಿರನುದ್ಯಮಃ । 
ಪ್ರಮಾದೋತನವಧಾನಮ್‌ | ಮೋಹೋ ವಿಷರ್ಯಯಃ 1 ಏತಾನಿ ತಮಸಿ 
ಎವೃದ್ದೇ ಜಾಯಂತೇ । ಏತೈ ರ್ಲಿಂಗೈಸ್ತಮೋವೃ ದ್ಧಿರ್ಜೇಯೇತಿ ಭಾವಃ 11 13 11 


ಅನುವಾದ- ಅಪ್ರಕಾಶಃ - ಶ್ರೋತ್ರಾದಿಗಳಲ್ಲಿ ಶಬ್ದಾದಿಜ್ಞಾನಾಭಾವವು. ಅಪ್ರವೃತ್ತಿಃ* 
ಸತ್ಕಾರ್ಯದಲ್ಲಿ ಚಟುವಟಿಕೆಯಿಲ್ಲದಿರುವುದು . ಪ್ರ ಮಾದ ಅವಧಾನವಿಲ್ಲ| ದಿರುವುದು. 
ಪ ವಿಪರೀತ ಜ್ಞಾನ. ಇವುಗಳು ತಮೋಗುಣವು ಅಭಿವೃ ದ್ಹಿಯಾದಾಗ ಉಂಟಾಗುತ್ತವೆ. 
ಇವುಗಳಿಂದ ತಮೋಗುಣದ ವೃದ್ಧಿಯನ್ನು ತಿಳಿಯಬೇಕು ಎಂದು ಅಭಿಪ್ರಾಯ. 1131 


ಸತ್ವಾದಿಗುಣವೃದ್ದಿ-ಹ್ರಾಸಗಳಿಂದ ಮರಣದಲ್ಲಿ ವೈವಿಧ್ಯ 


ಯದಾ ಸತ್ತೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಭೃತ್‌ । 


ತದೋತ್ತಮವಿದಾಂ ಲೋಕಾನಮಲಾನ್‌ ಪ್ರತಿಪದ್ಯತೇ IW 14 |! 


ಅರ್ಥ- ಸತ್ತ್ವಗುಣ ಉತ್ಕಟವಾದಾಗ ಜೀವನು ಮರಣವನ್ನು ಹೊಂದಿದರೆ ಆ? 
ವಿಷ್ಣುಜ್ಞಾನಿಗಳಾದ ಸಾತ್ಲಿಕರ ಕುಲದಲ್ಲಿ ನಿರ್ಮಲವಾದ ದೇಹಗಳನ್ನು ಪಡೆಯುತ್ತಾನೆ. 


ಸತ್ತಾ ದಿಗುಣವೃದ್ಧ್ಯವಸ್ಥಾಯಾಂ ಮೃತಾನಾಂ ಗತಿಭೇದಮಾಹ- ಯದೇತಿ 
ದ್ವಯೇನ ॥। ಯದಾ ಸತ್ತೇ ವಿವೃದ್ದೇ ದೇಹಭೃತ್ಚಲಯಂ ಯಾತಿ ಮ್ರಿಯತೇ 


ತದೋತ್ತಮವಿದಾಂ ವಿಷ್ಣುಜ್ಞಾನಿನಾಂ |. ಅಮಲಾನ್ನಿರ್ದೋಷಾನ್ಲೋಕಾನ್‌ 
ದೇಹಾನ್‌ ಪ್ರತಿಪದ್ಯತೇ । ಸಾತ್ತಿ ಕಕುಲೇ ಜಾಯತ ಇತ್ಯರ್ಥಃ ॥1 14 ॥ 


ಅನುವಾದ- ಸತ್ತ್ವಾದಿಗುಣಗಳು ವೃದ್ಧಿಯಾದಾಗ ಮೃತರಾದವರ ಗತಿಗಳ ವ್ಯತ್ಯಾ ಸವನ 
"ಯದಾ....” ಎಂಬ ಎರಡು ಶ್ಲೋಕಗಳಿಂದ ಹೇಳುತ್ತಾರೆ. ಯಾವಾಗ ಸತ್ತ ತ್ರ ಗುಣವು ಉತ್ಕ 
ವಾದಾಗ ದೇಹಧಾರಿ ಜೀವನು ಸಾಯುವನೋ ಆಗ, ಉತ್ತಮವಿದಾಂ- ವಿಷ್ಣುಜ್ಞಾನಿಗ 


ಅಮಲಾನ್‌: ನಿರ್ದೋಷಗಳಾದ, ಲೋಕಾನ್‌: ದೇಹಗಳನ್ನು ಹೊಂದುತ್ತಾನೆ. ಸಾತ್ತಿಕಕು 
ದಲ್ಲಿ ಹುಟ್ಟುತ್ತಾನೆ. ಎಂದು ಅರ್ಥ. ॥ 14 || 


ರಜಸಿ ಪ್ರಲಯಂ ಗತ್ವಾ ಕರ್ಮಸಂಗಿಷು ಜಾಯತೇ । 
ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೇ 11 15 1 


ಅಧ್ಯಾಯ 14 771 


ಅರ್ಥ- ರಜೋಗುಣವು ಉತ್ಕಟವಾದಾಗ ಮೃತನಾಗಿ, ಕಾಮ್ಯಕರ್ಮ ಮಾಡುವವರ 
ಕುಲದಲ್ಲಿಹುಟ್ಟುತ್ತಾನೆ. ಹಾಗೆಯೇ ತಮೋಗುಣವು ಪ್ರವೃದ್ಧವಾದಾಗ ಸತ್ತವನು ದೃತ್ಯರ ಕುಲದಲ್ಲಿ 
ಹುಟ್ಟುತ್ತಾನೆ. 


ರಜಸಿ ಪ್ರವೃದ್ದೇ ಪ್ರಲಯಂ ಗತ್ತಾಮೃತ್ತಾಕರ್ಮಸಂಗಿಷು ಕಾಮ್ಯಕರ್ಮಿಣಾಂ 
ಎ ವಲ ವ ಲೆ 


ಕುಲೇ ಜಾಯತೇ | ತಥಾ ತಮಸಿ ಪ್ರವೃದ್ದೆ: €ಪ್ರಲೀನೋ ಮೃತಃ ಮೂಢಯೋನಿಷು 
ದೃತ್ಯಾನಾಂ ಕುಲೇಷು ಜಾಯತೇ ॥ 15 ॥। 


ಆನುವಾದ- ರಜೋಗುಣವು ಉತ್ಕಟವಾದಾಗ, ಪ್ರಲಯಂ ಗತ್ವಾ- ಸತ್ತು, ಕರ್ಮ- 
ಸಂಗಿಷು- ಕಾಮ್ಯಕರ್ಮ ಮಾಡುವವರ ವಂಠಶದಲ್ಲಿಹುಟ್ಟುತ್ತಾನೆ. ಹಾಗೆಯೇ ತಮೋಗುಣವು 
ಪ್ರವೃದವಾದಾಗ, ಪ್ರಲೀನಃ- ಸತ್ತವನು. ಮೂಢಯೋನಿಷು- ದೈತೃ್ಯರಕುಲಗಳಲ್ಲಿಹುಟ್ಟುತ್ತಾನೆ. 
ಎ ಆವಿ ಶೆ ೧೨ ಟೆ ಖು 
15 1 
ಕರ್ಮಣಃ ಸುಕೃತಸ್ಕಾಹುಃ ಸಾತ್ತಿ ಕಂ ನಿರ್ಮಲಂ ಫಲಮ್‌ । 
ರಜಸಸ್ತು ಫಲಂ ದುಃಖಮಜ್ಞಾನಂ ತಮಸಃ ಫಲಮ್‌ 11 16 I 


ಅರ್ಥ- ಜ್ಞಾನಿಗಳ ಕುಲದಲ್ಲಿ ಹುಟ್ಟಿ ಉತ್ತಮವಾಗಿ ಆಚರಿಸಿದ ಕರ್ಮಕ್ಕೆ ಸಾತ್ವಿಕವಾದ 
ದುಃಖ ಲೇಶವಿಲ್ಲದ ಫಲವೆನ್ನುವರು. ರಾಜಸ ಕರ್ಮಕ್ಕೆ ದುಃಖಮಿಶ್ರವಾದ ಸುಖವು ಫಲ 
ವೆನ್ನುವರು. ತಾಮಸಕರ್ಮಕ್ಕೆ ಅಜ್ಞಾನ ಹಾಗು ಅಜ್ಞಾನಕಾರ್ಯವು ಫಲವನ್ನುವರು. 

ಸಾತ್ತಿ ಫಾದಿಕರ್ಮಣಾಂ ಫಲಮಾಹ- ಕರ್ಮಣಇತ್ಯಾದಿದ್ದಯೇನ | 

ವಿದ್ಧತ್ಕುಲಪ್ರಸೂತೇನ ಸುಷ್ಠುಕೃತಸ್ಯ ಕರ್ಮಣಃ ಸಾತ್ತಿ ಕಂ ನಿರ್ಮಲಂ- ದುಃಖ- 

ಗಂಧಹೀನಂ ಫಲಮಾಹುಃ | ರಜಸಃ- ರಾಜಸಕರ್ಮಣಸ್ತು ದುಃಖಂ: ದುಃಖ- 

ಮಿಶ್ರಂ ಸುಖಮಾಹುಃ | ತಮಸಸ್ತು- ತಾಮಸಕರ್ಮಣಃ ಅಜ್ಞಾನಂ- ಅಜ್ಞಾನ- 

ಕಾರ್ಯಂ ಚ ಫಲಮಾಹುಃ ॥ 16 ॥ 


ಅನುವಾದ- ಸಾತ್ತಿಕ, ರಾಜಸ, ತಾಮಸ ಕರ್ಮಗಳ ಫಲವನ್ನು ಹೇಳುತ್ತಾರೆ. "ಕರ್ಮಣಃ' 
ಮುಂತಾದ ಎರಡು ಶ್ಲೋಕಗಳಿಂದ. ತತ್ವಜ್ಞಾನಿಗಳ ಕುಲದಲ್ಲಿ ಹುಟ್ಟಿದವನು ಉತ್ತಮವಾಗಿ 
ಆಚರಿಸಿದ ಕರ್ಮಕ್ಕೆ ಸಾತ್ವಿಕವಾದ, ನಿರ್ಮಲಂ - ದುಃಖಲೇಶವಿಲ್ಲದ ಸುಖವು ಫಲವೆನ್ನು ತ್ತಾರೆ. 
ರಜಸಸ್ತು- ರಾಜಸಕರ್ಮಕ್ಕಾದರೋ, ದುಃಖಂ - ದುಃಖಮಿಶ್ರವಾದ ಸುಖವು ಫಲವೆನ್ನು ತ್ತಾರೆ. 
ತಮಸಸ್ತು - ತಾಮಸ ಕರ್ಮಕ್ಕೆ ಅಜ್ಞಾನ ಹಾಗು ಅದರ ಕಾರ್ಯಗಳು ಫಲವನ್ನುತ್ತಾರೆ. ।। 16 ॥ 


ತಿ 
172 ಗೀತಾವಿವೃ 


ಸತ್ತಾ ಹ್‌ ಸಂಜಾಯತೇ ಜ್ಞಾನಂ ರಜಸೋ ಲೋಭ ಏವ ಚ ! 
ಪ್ರಮಾದಮೋಹೌ ತಮಸೋ ಭವತೋತಜ್ಞಾನಮೇವ ಚ 1117 |! 


ಅರ್ಥ- ಸತ್ತ್ವಗುಣದಿಂದ ಪರ ಅಪರತತ್ನಗಳ ಜ್ಞಾನವುಂಟಾಗುತ್ತದೆ. ರಜೋಗುಣದಿಂದ 
ಸ್ಪರ್ಗಾದಿಸುಖಗಳ ಲೋಭವುಂಟಾಗುತ್ತದೆ . ತಮೋಗುಣದಿಂದ ಅಧರ್ಮಬುದ್ದಿ ವಿಪರೀತ 
ಜ್ಞಾನಗಳು ಆಗಿಯೇ ಆಗುವವು . ಅಜ್ಞಾನವೂ ಉಂಟಾಗುತ್ತದೆ. 


ನಿರ್ಮಲತ್ವಾದಿಫಲಂ ಚ ಕಿಮಿತ್ಯತೋ ವಿವಿಚ್ಯಾಹ- ಸತ್ತ ಮಿತ್ಯಾದಿನಾ Il 
ಜ್ಞಾನಂ ಪರಾಪರತತ್ತ ವಿಷಯಮ್‌ । ಲೋಭಃ ಸ್ಪರ್ಗಾದಿವಿಷಯಾಸಕ್ತಿಃ | ಭವತ 
ಏವೇತ್ಯನ್ನಯಃ । ಅಜ್ಞಾನಂ ಚ ಭವತೀತ್ಯರ್ಥಃ 11 17 ॥ 
ಅನುವಾದ- ನೈರ್ಮಲ್ಯಾದಿ ಫಲವೇನು ? ಎಂದರೆ ಬಿಡಿಸಿ ಹೇಳುತ್ತಿದ್ದಾರೆ. "ಸತ್ತ್ವಂ 

ಮುಂತಾದ ಶ್ಲೋಕಗಳಿಂದ, ಜ್ಞಾನಂ- ಪರ ಅಪರ ತತ್ವವಿಷಯಕವಾದ ಜ್ಞಾನ. ತೋಟಿ ವ 


ಸ್ವರ್ಗಾದಿವಿಷಯಗಳಲ್ಲಿ ಆಸಕ್ತಿ. ಭವತಃ ಏವ- ಚ್‌ ಆಗುತ್ತದೆ) ಜ್‌ ಅನ್ವಯ 
ಅಜ್ಞಾನವೂ ಉಂಟಾಗುತ್ತದೆ ಎಂದು ಅರ್ಥ. 11 17 ॥ 


ಊರ್ಧ್ವಂ ಗಚ್ಛಂತಿ ಸತ್ತ ಸೌ ಮಧ್ಯೇ ತಿಷ್ಠಂತಿ ರಾಜಸಾಃ | 
ಜಫನ್ಯಗುಣವೃತ್ತಿಸ್ಥಾ ಅಧೋ ಗಚ್ಛಂತಿ ತಾಮಸಾಃ 1 18 |! 


ಅರ್ಥ- ಸಾತ್ವಿಕರು ಜ್ಞಾನದಿಂದ ಮೇಲಿನ ಜನೋಲೋಕ ಮುಂತಾದ ಲೋಕಗಳನ: 
ಹೊಂದುತ್ತಾರೆ. ರಾಜಸರು ಕಾಮ್ಯಕರ್ಮದಿಂದ ಮಧ್ಯದ ಸ್ವರ್ಗಾದಿಗಳನ್ನು ಹೊಂದುತ್ತಾರೆ 
ನೀಚವಾದ ತಮೋಗುಣದ ಪರಿಣಾಮವಾದ ಅಜ್ಞಾನವನ್ನು ಹೊಂದಿರುವ ತಾಮಸರು ಕೆಳಗಿ: 
ನರಕಕ್ಕೆ ಹೋಗುತ್ತಾರೆ. 


ಜ್ಞಾನಲೋಭಪ್ರಮಾದಾದೇಃ ಸತ್ತ್ವಾದಿಗುಣೇಭ್ಯಃ ಸಾಕ್ಟಾಜ್ಜನೃತ್ತೇರಪಿ ತಸ್ಯ 
ಸರೂಪತೋತಫಲತ್ವಾತ್ರಜ್ಞನ್ಯಘ ಫಲಾನ್ಯಾಹ- ಊರ್ಧ್ವಮಿತಿ ॥ ಸತ್ತಸ್ಟ್ವಾ 
ಸಾತಿ ಸೌಃ ಜ್ಞಾನೇನೋರ್ಧ್ವಂ- dus ಗಚ್ಚಂತಿ | ರಾಜಸಾಃ- ಕಾಮ್ಯ | 

ಕರ್ಮಿಣಃ ಮಧ್ಯೆ (ವ ಸರ್ಗಾದೌ ತಿಷ್ಠಂತಿ | ಜಘನ್ಯ ಗು = ತಮಃ ತದ್‌ವೃತ್ತಿಃ 
ತತ್ತರಿಣಾಮಾಜ್ಞಾನಂ ತನ್ನಿಷ್ಟಾಸ ದಂತ ಇತ್ಯರ್ಥಃ | ಅಧಃ: ನಿರಯಂ ಗಚ್ಛಂತಿ 
11 18 Il 


ಅನುವಾದ - ಜ್ಞಾನಲೋಭ ಪ್ರಮಾದಾದಿಗಳು ಸತ್ತಾ _ದಿಗುಣಗಳಿಂದಲೇ ನೇರವಾ 


ಅಧ್ಯಾಯ 14 773 


ಉಂಟಾಗುತ್ತವೆಯಾದರೂ ಅವು ಫಲಸ್ಟರೂಪಗಳಲ್ಲವಾದುದರಿಂದ ಆ ಗುಣಗಳಿಂದ 
ಉಂಟಾಗುವ ಫಲಗಳನ್ನು ಹೇಳುತ್ತಿದ್ದಾರೆ. "ಊರ್ಧ್ವಂ....' ಎಂದು. ಸತ್ತ ಸ್ಟಾ ಸಾತ್ತಿ ಕರು 
ಜ್ಞಾನದಿಂದ, ಊರ್ಧ್ವಂ=- ಮೇಲಿನ ಜನ ಮೊದಲಾದ ಲೋಕವನ್ನು ಹೊಂದುತ್ತಾರೆ. ರಾಜಸಾಃ- 
ಕಾಮ್ಯಕರ್ಮಿಗಳು, ಮಧ್ಯೇ= ಸ್ವರ್ಗಾದಿಗಳಲ್ಲಿ ಇರುತ್ತಾರೆ. ಜಘನ್ಯಗುಣ= ನೀಚವಾದ 
ತಮೋಗುಣದ , ವೃತ್ತಿ - ಪರಿಣಾಮವಾದ ಅಜ್ಞಾನವನ್ನು ಸ್ಟಾಃ- ಹೊಂದಿರುವ ತಾಮಸರು, 
ಅಧಃ - ಕೆಳಗಿನ ನರಕವನ್ನು ಹೊಂದುತ್ತಾರೆ. ॥ 18 ॥ 


ನಾನ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನನುಪಶ್ಯತಿ 
ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಧಿಗಚ್ಛತಿ Il 19 1 


ಅರ್ಥ- ಜೀವನು ಸತ್ತಾದಿ ಗುಣಗಳಿಗಿಂತ ಬೇರೆ ಪರಿಣಾಮಿ ಕರ್ತೃ ಇಲ್ಲವೆಂದು ಯಾವಾಗ 
ತಿಳಿಯುವನೋ, ಗುಣಗಳಿಗಿಂತ ಉತ್ತಮನೆಂದು ಸ್ವತಂತ್ರ ಪರಮಾತ್ಮನನ್ನು ಯಾವಾಗ 
ತಿಳಿಯುವನೋ ಆಗ ಆ ಜ್ಞಾನಿಯು ನನ್ನಲ್ಲಿ ಜ್ಞಾನಾನಂದಾತ್ಮಕ ಮೋಕ್ಟದ ಸ್ಥಿತಿಯನ್ನು 
ಪಡೆಯುತ್ತಾನೆ. ಅಥವಾ ಗುಣಗಳಿಗಿಂತ ಬೇರೆ ಸ್ವತಂತ್ರ ಕರ್ತೃ ಎಂದೂ ಗುಣಗಳಿಂದ 
ಉತ್ತಮನೆಂದೂ ಪರಮಾತ್ಮನನ್ನು ಜೀವನು ಯಾವಾಗ ತಿಳಿಯುವನೋ ಆಗ ಅವನು 
ಪುರುಷನೆನಿಸಲು ಯೋಗ್ಯ. ಇಲ್ಲದಿದ್ದರೆ ಅವನು ಪಶು. ಏಕೆಂದರೆ ಆ ಜ್ಞಾನವುಳ್ಳವನೇ 
ಜ್ಞಾನಾನಂದಾತ್ಮಕ ಮೋಕ್ಟದ ಸ್ಥಿತಿಯನ್ನು ಪಡೆಯುತ್ತಾನೆ. 

ಏವಂ ತ್ರಯೋ ಗುಣಾ ವಿವಿಚ್ಯೋಕ್ತಾಃ | ತೇಷಾಂ ಜಗದ್‌ಬಂಧಕತ್ವಂ ತೇಭ್ಯಃ 

ಸಾಕ್ಟಾತ್ತರಮ್ಪರಯಾ ಚ ಜನ್ಯಫಲಾನಿ ಚೋಕ್ತಾನಿ । ಏವಂ ತೈಗುಣ್ಯಸ್ಯ 

"ಕಾರ್ಯತೇ ಹ್ಯವಶ' (3-5) ಇತ್ಯತ್ರ ಸಂಕ್ಷೇಪೇಣೋಕ್ತಸ್ಕೇಹ ವಿವಿಚ್ಯ ಕೀರ್ತನೇ 

ಕೃತೇ ಸತಿ ತರ್ಹಿ ಗುಣಾ ಏವ ಸರ್ವೋತ್ತಮಾಃ ನತು ತತೋನ್ಯಃ 

ಸರ್ವೋತ್ತಮೋಶಸ್ತೀತಿ ಶಂಕಾ ಸ್ಯಾತ್‌ ತಾಂ ನಿರಾಕರೋತಿ- ನಾನ್ಯಮಿತಿ ॥ ದ್ರಷ್ಟಾ 

ಜೀವಃ ಯದಾ ಗುಣೇಭ್ಯೋಶನ್ಯಂ ಕರ್ತಾರಂ ಪರಿಣಾಮಿಕರ್ತಾರಂ ನಾನು- 

ಪಶ್ಯತಿ | ಗುಣೇಭೃಶ್ಚ ಪರಂ ಸ್ಪತಂತ್ರಂ ಪರಮಾತ್ಮಾ ನಂ ವೇತ್ತಿ ಸ ಜ್ಞಾನೀ ಮದ್ಭಾವಂ 

ಜ್ಞಾನಾನಂದಾತ್ಮಿಕಾಂ ಸ್ಥಿತಿಂ ಅಧಿಗಚ್ಛತಿ ಪ್ರಾಪ್ನೋತಿ । 

ಅನುವಾದ - ಹೀಗೆ ಇಲ್ಲಿಯವರೆಗೆ ಮೂರು ಗುಣಗಳನ್ನು ಬಿಡಿಸಿ ಹೇಳಲಾಯಿತು. ಆ 


ಗುಣಗಳು ಜಗದ್ದಂಧಕಗಳೆಂಬುದನ್ನು , ಅವುಗಳಿಂದ ನೇರವಾಗಿ ಮತ್ತು ಪರಂಪರೆಯಾಗಿ 
ಉಂಟಾಗುವ ಫಲಗಳನ್ನು ಹೇಳಿದ್ದಾಯಿತು . ಕಾರ್ಯತೇ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈಃ 


ತ್ರಿ 
714 ಗೀತಾವಿವೃ 


ಗುಣೈಃ ಎಂದು ಮೂರನೇ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಹೇಳಿದ ಗುಣಗಳ ಕಾರ್ಯವನ್ನು 
ಈ ಅಧ್ಯಾಯದಲ್ಲಿವಿವೇಚಿಸಿ ಹೇಳಿದಾಗ ಡರ ಗುಣಗಳೇ ಸರ್ವೋತ್ತಮಗಳು. ಅದಕ್ಕಿಂತ 
ಬೇರೊಂದು ಸರ್ವೋತ್ತಮ ಇಲ್ಲಎಂದು ಶಂಕೆ ಬರಬಹುದು. ಆ ಶಂಕೆಯನ್ನು ನಿರಾಕರಿಸುತ್ತಿ 
ದ್ದಾರೆ. ದ್ರಷ್ಟಾ- ಜೀವನು ಯಾವಾಗ ಸತ್ತಾದಿಗುಣಗಳಿಗಿಂತ ಬೇರೆ ಕರ್ತಾರಂ- ಪರಿಣಾಮಿ 
ಕತ್ಛ ರವನ್ನು ಇದೆಯೆಂದು ತಿಳಿಯುವುದಿಲ್ಲವೋ. ಗುಣಗಳಿಗಿಂತಲೂ ಭಿನ್ನನೂ ಉತ್ತಮನೂ 
ಸ್ವತಂತ್ರ ನೂ ಆದ ಪರಮಾತ್ಮನನ್ನು ಕತ್ಛ ೯ವೆಂದು ತಿಳಿಯುವನೋ ಅಂತಹ ಜ್ಞಾನಿಯು, 
ಮಧ್ಯಾವಂ- ನನ್ನಲ್ಲಿಜ್ಞಾನಾನಂದಾತ್ಮಕವಾದ ಸ್ಥಿತಿಯನ್ನು ಹೊಂದುತ್ತಾನೆ. 


ಯದ್ವಾ ಏತೇಭ್ಯೋ ಗುಣೇಭ್ಯೋತನ್ಯಂ ಕರ್ತಾರಂ ಈಶಂ ಯದಾತನು- 
ಪಶ್ಯತಿ Pal ದ್ರಷ್ಟೆ ವ ನಾ। ನೃಶಬೋತಯಮ್‌ | ಪುರುಷಃ, ಅನ್ಯಥಾ ಪಶುಃ । 
ನ Wis ಗುಣೇಭ್ಯೋತನ್ಯತ್ತೇನ ಜತ್ತ ಪಶ್ಯನ್‌ ನಾ: ಪುರುಷಃ ಕಿಂತು 
ಗುಣೇಭ್ಯಃ ಪರಮುತ್ತಮಂ ಉತ್ತಮತ್ತೇನಾಪಿ ಪಶ್ಯನ್‌ ಪುರುಷಃ । ಕುತಃ? ಸಏವಂ 
ಪಶ್ಯನ್‌ ಯಸ್ಮಾದ್‌ ಅನ್ಯದ್ಧಾವಂ ಅಧಿಗಚ್ಛತಿ ಅತ ಇತಿ ॥। 19 ॥ 


ಅನುವಾದ- ಅಥವಾ ಈ ಸತ್ತ್ವಾದಿಗುಣಗಳಿಗಿಂತ ಬೇರೆಯಾದ ಸ್ವತಂತ್ರಕರ್ತೃ ಪರಮಾಶಿ 
ನನ್ನು ಯಾವಾಗ ತಿಳಿಯುವನೋ ಆಗ ಅವನು ಪುರುಷ. ಇಲ್ಲದಿದ್ದರೆ ಅವನು ಪಶುವೇ. ಕೇವೇ 
ಗುಣಗಳಿಗಿಂತ ಬೇರೆಯೆಂಬುದಾಗಿ ಪರಮಾತ್ಮನನ್ನು ತಿಳಿದವನೇ ಪುರುಷನೆಂದಲ್ಲ ಗುಣಗಳಿಗಿಂ: 
ಉತ್ತಮನೆಂದೂ ಪರಮಾತ್ಮನನ್ನು ತಿಳಿದಾಗಲೇ ಅವನು ಪುರುಷ. ಏಕೆಂದರೆ ಆ ತಿಳುವಳಿ' 
ಯುಳ್ಳವನೇ ಜ್ಞಾನಾನಂದಾತ್ಮಕ ಮೋಕ್ಷ ಸ್ಥಿತಿಯನ್ನು ಪಡೆಯುತ್ತಾನೆ. ।। 19 ॥1 


ಗುಣಾನೇತಾನತೀತ್ಯ ತ್ರೀನ್‌ ದೇಹೀ ದೇಹಸಮುದ್ಧವಾನ್‌ 


ಜನ್ಮಮೃತ್ಯುಜರಾದುಃಖೈಃ ವಿಮುಕ್ರೋತsಮೃತಮಶ್ನುತೇ 11 20 |! 


ಅರ್ಥ- ಜೀವನು ಸತ್ತ್ವಾದಿಗುಣಗಳ ಪರಿಣಾಮಿಯಾದ ದೇಹಗಳಲ್ಲಿಪ್ರಕಟವಾಗು! 
ಮೂರು ಗುಣಗಳನ್ನು ಮೀರಿನಿಂತೇ ಜನನ-ಮರಣ ಮುಪ್ಪುದುಚಖಗಳಿಂದ ಬಿಡುಗಡೆಗೊಂಡ 
ಪರಬ್ರಹ್ಮನನ್ನು ಹೊಂದುತ್ತಾನೆ. 


ಏವಂ ಸುಖದುಃಖಾದಿರೂಪಬನ್ನಸ್ಯ ಗುಣತ್ರಯನಿಬಂಧನತ್ತಾತ್ತದತ್ಯಯೇ 
ಸತ್ಯೇವ ಬಂಧಹಾನಿರ್ನಾನ್ಯಥೇತ್ಯಾಹ- ಗುಣಾನಿತಿ ॥॥ ತತ್ತದ್ದುಣಪರಿಣಾಮಿ- 
ದೇಹೇಷು ಪ್ರಕಟೀಭೂತಾನ್‌ ತ್ರೀನ್‌ ಗುಣಾನತೀತ್ಯೈವ ಜನ್ಮಾದಿಭಿರ್ವಿ- 
ಮುಕ್ತೋರಮೃತಮಶ್ನುತೇ ಪರಂ ಬ್ರಹ್ಮ ಪ್ರಾಪ್ನೋತಿ 11 20 ॥| 


ಅಧ್ಯಾಯ 14 775 


ಅನುವಾದ- ಹೀಗೆ ಸುಖದುಃಖಾದಿ ರೂಪಬಂಧನಕ್ಕೆ ಗುಣತ್ರಯವು ಕಾರಣವಾದ್ದರಿಂದ 
ಅದನ್ನು ದಾಟಿದರೇನೆ ಬಂಧಹಾನಿಯಾಗುವುದು. ಇಲ್ಲ[ ದಿದ್ದರೆ ಬಂಧಪರಿಹಾರ ಸಾಧ್ಯವಿಲ್ಲ 
ವೆಂದು ಹೇಳುತ್ತಿದ್ದಾ ರೆ. (ದೇಹಸಮುದ್ಧವಾನ್‌ =) ಆಯಾಯಾಗುಣಗಳ ಪರಿಣಾಮಿಯಾದ 
ದೇಹಗಳಲ್ಲಿ ಪ್ರಕಟವಾಗಿರುವ ಸತ್ತ್ವಾದಿ ಮೂರುಗುಣಗಳನ್ನು ದಾಟಿಯೇ ಜನ್ಯ ಮೃತ್ಯು, ಜರಾ, 

ದುಃಖಗಳಿಂದ ಬಿಡುಗಡೆಗೊಂಡು ಅಮೃತಂ ಎ ಪರಬ್ರಹ್ಮನನ್ನು , ಅಶ್ನುತೇ- ಹೊಂದುತ್ತಾನೆ. 
|1 20 11 


ತ್ರಿಗುಣಗಳ ಕಪಿಮುಷ್ಟಿಯಿಂದ ಬಿಡುಗಡೆ ಹೇಗೆ ? 
ಅರ್ಜುನ ಉವಾಚ - 


ಕೈರ್ಲಿಂಗೈಸ್ತ್ರೀನ್‌ ಗುಣಾನೇತಾನತೀತೋ ಭವತಿ ಪ್ರಭೋ 1 
ಕಿಮಾಚಾರಃ ಕಥಂ ಚೈತಾನ್‌ ತ್ರೀನ್‌ ಗುಣಾನತಿವರ್ತತೇ 11 21 11 


ಅರ್ಥ- ಪ್ರಭುವೇ, ಸತ್ತಾ ದಿ ಮೂರುಗುಣಗಳನ್ನು ಮೀರಿ ನಿಂತವನು ಯಾವ ಲಕ್ಷ! ಣದಿಂದ 
ಯುಕ್ತನಾಗಿರುವನು 9? ಎಂತಹ ಆಚಾರವುಳ್ಳವನು 9 ಯಾವ ಉಪಾಯದಿಂದ ಈ 
ಮೂರುಗುಣಗಳನ್ನು ಮೀರುತ್ತಾನೆ ? 


ಗುಣಾನತೀತ್ಯೇತೃುಕ್ತೇ ಸತಿ ಪೃಚ್ಛತಿ- ಕೈರಿತಿ ॥॥ ಏತಾನ್‌ ಸರ್ವಬಂಧಕಾನ್‌ 
ಸತ್ತಾ _ದಿಗುಣಾನತೀತೋತತಿಕ್ರಾಂತಃ ಪುಮಾನ್‌ಕೈರ್ಲಿಂಗೈರ್ಲಕ್ಟಣೈರ್ಯುಕ್ತೋ 
ಭವತಿ ಟ ಹೇ ಪ್ರಭೋ ಕಿಮಾಚಾರಃ ಕೀದೃಶಾಚಾರವಾನ್‌ | ಕಥಂ ಕೇನೋ- 
ಪಾಯೇನೈತಾನ್‌ ತ್ರೀನ್‌ ಗುಣಾನತಿವರ್ತತೇ ॥। 21 ॥ 


ಅನುವಾದ- "ಗುಣಗಳನ್ನು ಮೀರಿನಿಂತು' ಎಂದು ಕೃಷ್ಣಹೇಳಿದರೆ ಅರ್ಜುನಕೇಳುತ್ತಿದ್ದಾನೆ. 

ಏತಾನ್‌ - ಎಲ್ಲರನ್ನು ಬಂಧಿಸುವ ಸತ್ತಾ ದಿಗುಣಗಳನ್ನು ಮೀರಿದ ಪುರುಷನು ಯಾವ ಲಕ್ಷಣ 
ಗಳಿಂದ ಕೂಡಿರುತ್ತಾನೆ ? ಹೇ ಪ್ರಭುವೇ ! ಕಿಮಾಚಾರಃ- ಎಂತಹ ಆಚರಣೆವುಳ್ಳವನು ? 
ಕಥಂ- ಯಾವ ಉಪಾಯದಿಂದ ಈ ಮೂರು ಗುಣಗಳನ್ನು ಮೀರುತ್ತಾನೆ ? ॥ 21॥ 
ಪರಮಾತ್ಮ ವಿಷಯಕ ಜ್ಞಾನ-ಪ್ರವೃತ್ತಿಗಳು ತ್ರಿಗುಣವಿಕಾರನಿವರ್ತಕಗಳು 

ಶ್ರೀ ಭಗವಾನುವಾಚ - 

ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ । 

ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕೃತಿ 11 22 11 


776 | ಗೀತಾವಿವೃತಿ 


ಅರ್ಥ- ಪಾಂಡುನಂದನ ! ಗುಣಗಳನ್ನು ಮೀರಿನಿಂತವನು ಸತ್ತ _ಗುಣದಿಂದಾಗುವ 
ಜ್ಞಾನವನ್ನು ರಜೋಗುಣದಿಂದಾಗುವ ಪ್ರವೃತ್ತಿಯನ್ನು ತಮೋಗುಣದಿಂದಾಗುವ ಅಜ್ಞಾನವನ್ನು 
ಹ ಲೌಕಿಕ ವಿಷಯದಲ್ಲಿ ಸಾಮಾನ್ಯವಾಗಿ ಬೇಡವನ್ನುವುದಿಲ್ಲ. ಹೋದಾಗ ಮತ್ತೆ 
ಬರಬೇಕೆನ್ನುವುದಿಲ್ಲ. ಭಗವಂತನ ವಿಷಯದಲ್ಲಿ ಜ್ಞಾನ, ಪ ಪ್ರವೃತ್ತಿಗಳನ್ನು ಬೇಕೆನ್ನುತ್ತಾನೆ. 
ಅಜ್ಞಾನವನ್ನು ಬೇಡವೆನ್ನುತ್ತಾನೆ. 

ಬೇರೆಯವರಲ್ಲಿ ಜ್ಞಾನ ಪ್ರವೃತ್ತಿಗಳು ಬಂದರೆ ದ್ವೇಷಿಸುವುದಿಲ್ಲ. ಅಜ್ಞಾನ ಹೋದರೆ ಮತ್ತೆ 
ಬರಲೆಂದು ಬಯಸುವುದಿಲ್ಲ 


ಇತಿ ಪೃಷ್ಟೋ ಭಗವಾನ್‌ ಉತ್ತರಮಾಹ-ಪ್ರಕಾಶಂ ಚೇತ್ಯಾದಿನಾ |! 
ಸತ್ತ್ವ್ವಾದಯೋ ಗುಣಾ ಹಿ ದ್ದಿಎಧಾಃ ಸ್ಟೂಲಾಃ, ಸೂಕ್ಬ್ಷ್ಮ್ದಾಶ್ಚ 1 ಸೂಲೇಭ್ಯ್ಕೋ 
ಛಂ ಆ ಪಳ ೭ ಆ 

ಲೌಕಿಕಾಃ ಪ್ರಕಾಶಪ್ರವೃತ್ತಿಮೋಹಾಃ ಜಾಯಂತೇ । ಸೂಕ್ಸ್ಮೇಭ್ಯಸ್ತು ಪರಮೇಶ್ವ- 

ರಾದಿವಿಷಯಾಃ । ತತ್ರಾದ್ಯೇಭ್ಯಃ, ಸತ್ತಾ ದಿಗುಣೇಭ್ಯಃ ಕ್ರಮಾಜಾತಂ ಪ್ರಕಾಶಂ 

ಪ್ರವೃತ್ತಿಶಬ್ದಿತಮುದ್ಯೋಗಂ ಮೋಹಶಬ್ದಿತಮಜ್ಜಾಃ ನಂ ಚೇತ್ಯೇತಾನಿ ಸ ಸಂಪ್ರವೃತ್ತಾನಿ 

ಪ್ರಾಯೋ ನ ದ್ದೇಷ್ಟಿ । ನಿವೃತ್ತಾನಿ ಚ ನ ಕಾಂಕ್ಷತಿ 1 ಗುಣಾತೀತ ಇತ್ಯನು- 

ಷಜ್ಯತೇ । ದ್ವಿತೀಯೇ ತು ವಿಷ್ಣುವಿಷಯಪ್ರಕಾಶಂ ಪ್ರವೃತ್ತಿಂ ಚೇಚ್ಛತಿ ಮೋಹಂ ಚ 

ಣ ಲಂ ಲ 

ದ್ವೇಷ್ಟೀತ್ಯರ್ಥಃ। 

ಅನುವಾದ- ಹೀಗೆ ಅರ್ಜುನನಿಂದ ಕೇಳಲ್ಪಟ್ಟ ಭಗವಂತನು ಉತ್ತರವನ್ನು ಹೇಳುತ್ತಾನೆ. 
ಸತ್ತ್ವಗುಣ, ರಜೋಗುಣ ತಮೋಗುಣಗಳು ಸ್ಥೂಲವಾದವು ಸೂಕ್ಷ ವಾದವು ಎಂದು ಎರಡು 
ಬಗೆ. ಸ್ಥೂಲವಾದ ಸತ್ತಾ ದಿಗುಣಗಳಿಂದ ಪ್ರಪಂಚವಿಷಯದಲ್ಲಿ ಜ್ಞಾನ ಪ್ರವೃತ್ತಿ ಮೋಹಗಳ: 

ಎ ಊನಾ ಶ್‌ 

ಉಂಟಾಗುತ್ತವೆ. ಸೂಕ್ಷ್ಮಗಳಾದ ಸತ್ತ್ವಾದಿಗುಣಗಳಿಂದ ಪರಮಾತ್ಮನ ವಿಷಯದಲ್ಲಿ ಜ್ಞೌ 
ಪ್ರವೃತ್ತಿ ಮೋಹಗಳು ಉಂಟಾಗುತ್ತವೆ. ಆ ಎರಡು ಬಗೆಯ ಗುಣಗಳಲ್ಲಿಸ್ಥೂಲಗಳಾದ ಸತ್ತಾ ದ 
ಗುಣಗಳಿಂದ ಕ್ರಮವಾಗಿ ಉಂಟಾದ ಜ್ಞಾನ, ಪ್ರವೃತ್ತಿಶಬ್ಲವಾಚ್ಯವಾದ ಕರ್ಮದಲ್ಲಿ ತೊಡಗುವ! 
ಯನ್ನು ಮೋಹಶಬ್ದವಾಚ್ಯವಾದ ಅಜ್ಞಾನವನ್ನು ಹೀಗೆ ಇವುಗಳನ್ನು ಅವು ಬಂದಾಗ ಸಾಮಾನ 
ವಾಗಿ ದ್ವೇಷಿಸುವುದಿಲ್ಲ, ಹೋದಾಗ ಮತ್ತೆ ಬರಲೆಂದು ಬಯಸುವುದೂ ಇಲ್ಲ. ಗುಣಾತೀತನ 
ಎಂದು ಹಿಂದಿನ ಶ್ಲೋಕದಿಂದ ಇಲ್ಲಿಗೆ ಅನುಷಂಗ ಮಾಡಬೇಕು. 


ಸೂಕ್ಷ್ಮಸತ್ತಾದಿಗಳಿಂದ ವಿಷ್ಣುವಿಷಯಕ ಜ್ಞಾನವನ್ನು ಹಾಗು ಪ್ರವೃತ್ತಿಯನ್ನು ಬಯಸುತ್ತಾನ 
ಅಜ್ಞಾನವನ್ನು ಮಾತ್ರ ದ್ವೇಷಿಸುತ್ತಾನೆ. ಅಂದರೆ ಬೇಡವೆನ್ನುತ್ತಾನೆ ಎಂದು ಅರ್ಥ. 11211 


ಅಧ್ಯಾಯ 14 777 


ಯದ್ವಾ ಪುರುಷಾಂತರೇ ಪ್ರಕಾಶಾದಿಸಾಧುಗುಣಜಾತಾನಿ ಸಂಪ್ರವೃತ್ತಾನಿ ನ 
ಷಿ. 1 ಮೋಹಾದ [ಸಾಧುಧರ್ಮಜಾತಂ ನಿವೃತ್ತಂ ನ ಕಾಂಕ್ಟ್ಚತೀತ ರ್ಥಃ ! 


ವ 


3 
ಪರಸ್ಯೇಷ್ಟಾನಿಷ್ಠಹಾನಿಪ್ರಾಪ್ತಿ ಪೀ ನೇಚ್ಛತಿ ಗುಣಾತೀತ ಇತಿ ಭಾವಃ 11 22 1 


ಅನುವಾದ- ಅಥವಾ ಬೇರೆಯವರಲ್ಲಿ ಜ್ಞಾನಾದಿ ಸದ್ಗುಣ ಸಮೂಹಗಳು ಬಂದರೆ 
ದ್ವೇಷಿಸುವುದಿಲ್ಲ. ಅಜ್ಜಾನಾದಿ ದುರ್ಗುಣಸ ಮೂಹ ಹೋದರೆ ಬರಲೆಂದು ಬಯಸುವುದಿಲ್ಲ, 
ಬೇರೆಯವರಿಗೆ ಇಷ್ಟಹಾನಿಯನ್ನು ಅನಿಷ್ಠಪ್ರಾಪ್ತಿಯನ್ನೂ ಗುಣಾತೀತನು ಬಯಸುವುದಿಲ್ಲ 
ಎಂದು ತಾತ್ಪರ್ಯ. 


ಉದಾಸೀನವದಾಸೀನೋ ಗುಣೈೆರ್ಯೋ ನ ವಿಚಾಲ್ಯತೇ I 
ಗುಣಾ ವರ್ತಂತ ಇತ್ಯೇವ ಯೋತವತಿಷ್ಠತಿ ನೇಂಗತೇ 11 23 11 


ಅರ್ಥ- ಸತ್ತಾ ದಿಗುಣಗಳನ್ನು ಮೀರಿನಿಂತ ಯಾರು ಉದಾಸೀನನಲ್ಲದಿದ್ದರೂ ಉದಾಸೀನ 
ನಂತೆ ಇರುವವನಾಗಿ ವೈಷ್ಣವಕರ್ಮಗಳನ್ನು ಮಾಡುತ್ತ ಗುಣತ್ರಯದಿಂದ ಮನೋವಿಕಾರವನ್ನು 
ಹೊಂದುವುದಿಲ್ಲವೋ, ಗುಣಗಳು ಪರಮಾತ್ಮನ ಇಚ್ಛೆಯಂತೆ ಪ್ರವರ್ತಿಸುತ್ತವೆ ಹೊರತು 
ಸ್ವತಂತ್ರವಾಗಿ ಅಲ್ಲ ಎಂದು ತಿಳಿಯುವನೋ. ಅವನು ತಿ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಿ 
ಅವೈಷ್ಣವಾಚಾರಗಳನ್ನು ಮಾಡುವುದಿಲ್ಲ. ವೈಷ್ಣವಾಚಾರಗಳನ್ನೇ ಮಾಡುತ್ತಾನೆ. 


ಏವಂ ಕೈರ್ಲಿಂಗೈರಿತಿ ಪ್ರಶ್ನಸ್ಯೋತ್ತರಮುಕ್ತ್ವಾ ಕಿಮಾಚಾರ ಇತ್ಯಸ್ಯೋತ್ತರ- 
ಮಾಹ- ಉದಾಸೀನವದಿತಿ ॥ ಯೋ ಗುಣಾತೀತಃ. ಪುಮಾನುದಾಸೀನ- 
ವದಾಸೀನಃ 1 ನ ತೂದಾಸೀನ ಏವ । ವೈಷ್ಣವಧರ್ಮಾನುಷ್ಠಾನಾತ್‌ । ಗುಣಃ 
ಸತ್ತಾ ದಿಭಿರ್ನವಿಚಾಲ್ಕತೇ । ತತೃತವಿಕಾರಂ ನ ಪ್ರಾಪ್ನೋತಿ ಗುಣಾಃ ಸತ್ತ್ವಾದಯಃ 
ಪರಮೇಶ್ಚರೇಚ್ಛೆಯಾ ಪ್ರವರ್ತಂತೇ ನಸ್ವತಂತ್ರಾ ಇತ್ಯೇವಂ ಯೋಠವತಿಷ್ಯತಿ ವೇತ್ತಿ 
ಸನ ಇಂಗತೇ ಗುಣಕೃತಾವೈಷ್ಣವಕರ್ಮಕರಣಾಯ ನ ಚೇಷ್ನತ ಇತಿ | ವೈಷ್ಣವಾ- 
ನ್ಯೇವ ಕರ್ಮಾಣ್ಯಾಚರತಿ ನಾನ್ಯಾನೀತಿ ತದಾಚಾರ ಇತಿ ಭಾವಃ ॥ 23 ॥ 


ಅನುವಾದ- ಹೀಗೆ ಗುಣತ್ರಯವನ್ನು ಮೀರಿನಿಂತವನು ಯಾವ ಲಕ್ಷಣದಿಂದ ಕೂಡಿರುವ 
ನೆಂಬ ಪ್ರಶ್ನೆಗೆ ಉತ್ತರ ಹೇಳಿ, ಎಂತಹ ಆಚಾರವುಳ್ಳವನು ? ಎಂಬ ಪ್ರಶ್ನೆಗೆ ಉತ್ತರ ಹೇಳುತ್ತಿದ್ದಾರೆ- 
ಯಃ ಮೂರುಗುಣಗಳನ್ನು ಮೀರಿನಿಂತ ಯಾವ ಪುರುಷನು ಉದಾಸೀನನಂತೆ ಇರುವನು. 
ಉದಾಸೀನನೇ ಆಗಿರುವುದಿಲ್ಲ. ಏಕೆಂದರೆ ಅವನು ವೈಷ್ಣವಧರ್ಮವನ್ನು ಅನುಷ್ಠಾನ 
ಮಾಡುತ್ತಿರುತ್ತಾನೆ. ಗುಣೈಃ - ಸತ್ತ್ವಾದಿಗುಣಗಳಿಂದ, ನ ವಿಚಾಲ್ಯತೇ - ಆ ಗುಣಗಳಿಂದಾಗುವ 


ತಿ 
778 ಗೀತಾವಿವೃ 


ವಿಕಾರವನ್ನು ಹೊಂದುವುದಿಲ್ಲ. ಗುಣಾಃ ಸತ್ತಾ ದಿಗುಣಗಳು, ವರ್ತಂತೇ ಅತ್ರ ಫಾ 
ಪರಮೇಶ್ವರೇಚ್ಛೆಯಿಂದಪ ಪ್ರವರ್ತಿಸುವವು. ಸತಂತ್ರವಾಗಿ ಅಲ್ಲ, ಹೀಗೆಂದು ಯಾರು ಅವತಿಷ್ಠತಿ- 
ತಿಳಿಯುವನೋ. ಸಃ ನ ಇಂಗತೇ=- ಅವನು ಗಗ ವಶನಾಗಿ ಅವ್ಳ ಷ್ಲವಕರ್ಮ ಮಾಡಲು 


ತೊಡಗುವುದಿಲ್ಲ ವೈಷ್ಣವಕರ್ಮಗಳನ್ನೇ ಮಾಡುತ್ತಾನೆ. ಬೇರೆ ಕರ್ಮಗಳನ್ನಲ್ಲ ಹೀಗೆ ಗುಣಾತೀತನ 
ಆಚಾರ. 


ಸಮದುಃಖಸುಖಃ ಸ್ವಸ್ಥಃ ಸಮಲೋಷ್ಠಾಶ್ಲಕಾಂಚನಃ I 
ತುಲ್ಕಪ್ರಿಯಾಪ್ರಿ ie; ಧೀರಸ್ತುಲ್ಯ ನಿಂದಾತ್ಮಸಂಸ್ತುತಿಃ 11 24 |! 


ಅರ್ಥ- ಗುಣಾತೀತನು ದೈರ್ಯದಿಂದ ದುಃಖ ಹಾಗು ವೈಷಯಿಕಸುಖಗಳೆರಡನ್ನು 
ಸಾಮಾನ್ಯವಾಗಿ ಹೇಯವೆಂದು ಸಮವಾಗಿ ಕಾಣುವನು ಸಾಮಾನ್ಯವಾಗಿ ನಿರ್ವಿಕಾರನು. 


ಸಾಮಾನ್ಯವಾಗಿ ಮಣ್ಣುಕಲ್ಲು ಬಂಗಾರ ಎಲ್ಲವನ್ನು ನಿಂದೆ-ಸ್ತುತಿಗಳನ್ನು ಹೇಯವಾಗಿ ಸಮವಾಗಿ 
ಕಾಣುವನು. 


ಆಚಾರಾಂತರಂ ಚಾಹ- ಸಮೇತಿ ॥ ಪ್ರಾಯೇಣ ಹೇಯತಯಾ ದುಃಖಸಮಂ 
Re ಸುಖಂ ಯಸ್ಯ ಸ ಸಮದುಃಖಸುಖಃ । ಗುಣಾತೀತ ಇತ್ಯನುಷಜ್ಯ ತೇ! 
ಸ್ವಸ್ಥಃ ಪ್ರಾಯೇಣ ನಿರ್ವಿಕಾರ | ಹೇಯತ್ತೇನ ಲೋಷ್ಟಾಸಸಮಂ ಕಾಂಚನಂ ಯಸ್ಯ 

" ಸಮಲೋಪ್ಟಾಸಕಾಂಚನಃ | ಪ್ರಾಯ ಇತಿ ಸರ್ವತ್ರ ಯೋಜ್ಯಮ್‌ (| 
ಹೇಯತ್ತೇನಾಪ್ರಿಯತುಲ್ಕಂ ಪ್ರಿಯಂ ಯಸ್ಯ ಸತುಲ್ಕಪ್ರಿಯಾಪ್ರಿಯಃ | ಹೇಯತ್ಹೇನ 
ನಿಂದಯಾ ತುಲ್ಯಾ ಆತ್ಮನಃ ಸಸ್ಯ ಸಂಸ್ತುತಿರ್ಯಸ್ಯ 


H 


ಸ ತಥಾ । ಸಮತ್ನಾದಿಕಂ ಕೇನ 
ಸ್ಯಾದಿತ್ಯತ ಉಕ್ತಮ್‌- ಧೀರ ಇತಿ ॥ ಧೃರ್ಯೇಣೇತೃರ್ಥಃ । 


ಅನುವಾದ- ಮತ್ತೊಂದು ಆಚಾರವನ್ನು ಹೇಳುತ್ತಿದ್ದಾರೆ. ಸಾಮಾನ್ಯವಾಗಿ ಹೇಯತೆಯಿಂದ 
ದುಃಖಕ್ಕೆ ಸಮಾನವಾದುದು ವೈಷಯಿಕಸುಖವೆಂದು ಭಾವಿಸುವವನು ಸಮದುಃಖಸುಖನು. 
ಗುಣಾತೀತನು ಎಂದು ಹಿಂದಿನಿಂದ ಇಲ್ಲೂ ಸೇರಿಸಿಕೊಳ್ಳಬೇಕು. ಸ್ಪಸ್ಟೂವ ಸಾಮಾನ್ಯವಾಗಿ ಏಕಾರ 
ರಹಿತನು. ಯಾರಿಗೆ ಸಾಮಾನ್ಯವಾಗಿ ಕಲ್ಲು ಮಣ್ಣು ಜಟ್‌ ಜತ್‌ ಸಮಾನವನಿಸು 
ವುದೋ ಅವನು ಸಮಲೋಷ್ಟಾಶ್ಚಕಾಂಚನನು. ಪ್ರಾಯಃ - ಸಾಮಾನ್ಯವಾಗಿ ಯಾರಿಗೆ ಅಪ್ರಿಯ 
ಹಾಗು ಪ್ರಿಯಗಳೆರಡೂ ಹೇಯವಾಗಿ ಸಮಾನವೆನಿಸುವುದೋ ಅವನು ತುಲ್ಕಪ್ರಿಯಾಪ್ರಿಯನು. 
ಯಾರಿಗೆ ಸಾಮಾನ್ಯವಾಗಿ ತನ್ನ ನಿಂದ- ಸ್ತುತಿಗಳೆರಡು ಹೇಯವಾಗಿ ಸಮಾನವೆನಿಸುವುದೋ 
ಅವನು ತುಲ್ಕ ನಿಂದಾತ್ಮಸ ಸ್ತುತಿಯು. ಈ ಸಮತ್ವಾದಿಗಳೆಲ್ಲ ಯಾವುದರಿಂದ ಆಗುವುದು ! 


ಅಧ್ಯಾಯ 14 779 


ಎಂದರೆ ಹೇಳುತ್ತಿದ್ದಾರೆ ಧೀರಃ ಎಂದು. ದೈರ್ಯದಿಂದ ವೈಷಯಿಕ ಸುಖ-ದುಃಖ ಮೊದಲಾದ 
ದ್ವಂದ್ಹಗಳಲ್ಲಿ ಸಮತೆಯನ್ನು ಸಂಪಾದಿಸಬೇಕು. 
ಯದ್ದಾ ವಿಷ್ಣುಭಜನಾದಿವಿಷಯೇ ಸಮದುಃಖಸುಖ ಇತ್ಯಾದಿ ಯೋಜ್ಯಮ್‌ 
ಕಿಮುಕ್ತಂ ಭವತಿ | ವಿಷ್ಣುಭಜನಾದೌ ದುಃಖಸತ್ತೆ ನ ತತ್ಯಾಗೇ ಸುಖಸತ್ತೇತಪಿ 
ವಿಷ್ಣುಭಜನಾದಿಕಂ ಸಮಮೇಕಪ್ರಕಾರಮೇವ ಕಾರ್ಯಮಿತ್ಯುಕ್ತಂ ಭವತಿ । 
ಏವಮಗ್ರೇತಪಿ । ಅನುಷ್ಠಾನೇ ಲೋಷ್ಟಾಶ್ಶಾದ್ಯನಭಿಮತಪ್ರಾಪ್ತಿಃ ತತ್ವಾಗೇ 
ಕಾಂಚನಾದ್ಯಭಿಮತಂ ಪ್ರಯಚ್ಛತೀತಿ ವಿಷ್ಣುಭಜನಾದಿಕಂ ನ ತ್ಯಾಜ್ಯಮ್‌ । ಲೌಕಿಕ- 
ಪುಮರ್ಥಪ್ರಾಪ್ತಿಹಾನಾವಪಿ ವಿಷ್ಣುಭಜನಾದಿಕಂ ನ ತ್ಯಾಜ್ಯಮಿತ್ಯರ್ಥಃ | ಅನನು- 
ಷ್ಠಾನೇರನುಷ್ಠಾನೇ ಪ್ರಿಯಾಪ್ರಿಯಯೋಃ ಪ್ರಾಪ್ತಾವಪಿ ವಿಷ್ಣುಭಜನಾದೌ ತುಲ್ಕ 
ಏವ । ಸದಾsನುಷ್ಟೇಯಮೇವೇತ್ಯರ್ಥ:ಃ I ತಥಾ5ನುಷ್ಠಾನಾನನುಷ್ಠಾನಯೋಃ 
ಕ್ರಮಾನ್ನಿನ್ನಾತ್ಸಸ್ತುತ್ಕೋಃ ಪ್ರಾಪ್ತೌ ಸತ್ಯಾಮಪಿ ವಿಷ್ಣುಭಕ್ಕಾದೌ ತುಲ್ಕ ಏವ | ನ 
ತ್ಯಾಜ್ಯಂ ವಿಷ್ಣುಭಕ್ಕಾದೀತ್ಯರ್ಥಃ । ತತ್ರ ಹೇತುರ್ಧೀರಃ- ಧೀಮಾನ್‌ ವಿಷ್ಣು- 
ಮಾಹಾತ್ಮ್ಯಜ್ಞಾನವಾನ್‌ ಸ್ಪಸ್ಪಃ ವಿಷ್ಣುಧರ್ಮಾದಚಲ ಇತಿ ॥1 24 ॥ 
ಅನುವಾದ- ಅಥವಾ, ಸಮದುಖಸುಖ ಇತ್ಯಾದಿಗಳನ್ನು ವಿಷ್ಣುಭಜನಾದಿ ವಿಷಯಗಳಲ್ಲಿ 
ಯೋಜನೆ ಮಾಡಿಕೊಳ್ಳಬೇಕು. ಏನು ಹೇಳಿದಂತಾಗುತ್ತದೆ ಎಂದರೆ- ವಿಷ್ಣುಮಹಿಮೆಯ 
ಜ್ಞಾನವಿರುವವನಾದುದರಿಂದ ಪರಮಾತ್ಮನ ಆರಾಧನೆಯನ್ನು ಮಾಡಿದರೆ ದುಃು ಅದನ್ನು ಬಿಟ್ಟರೆ 
ಸುಖ ಎಂದಿದ್ದರೂ ಪರಮಾತ್ಮನ ಆರಾಧನೆಯನ್ನು ಒಂದೇರೀತಿಯಾಗಿ ಮಾಡಬೇಕು ಎಂದು. 
ಹೀಗೆ ಮುಂದೆಯೂ ಅರ್ಥೈಸಬೇಕು. ವಿಷ್ಣುಧರ್ಮ ಅನುಷ್ಠಾನ ಮಾಡಿದರೆ ಕಲ್ಲು ಮಣ್ಣು 
ಮುಂತಾದ ಇಷ್ಟವಲ್ಲದುದರ ಪ್ರಾಪ್ತಿಯು ಅನುಷ್ಠಾನಬಿಟ್ಟರೆ ಬಂಗಾರ ಮುಂತಾದ ಇಷ್ಟವನ್ನು 
ಕೊಡುತ್ತಾನೆಂಬ ಕಾರಣದಿಂದ ವಿಷ್ಣು ಆರಾಧನೆಯನ್ನು ಬಿಡಬಾರದು. ಲೌಕಿಕಪುರುಷಾರ್ಥ 
ಹಾನಿಯಾದರೂ ಕೂಡ ಎಷ್ಟು ಭಜನಾದಿಗಳನ್ನು ಬಿಡಬಾರದೆಂದರ್ಥ. ವೈಷ್ಣವ ಆಚಾರ ಬಿಟ್ಟರೆ 
ಪ್ರಿಯಪ್ರಾಪ್ತಿ ಮಾಡಿದರೆ ಅಪ್ರಿಯಪ್ರಾಪ್ತಿ ಎಂದಾದರೂ ವಿಷ್ಣುಭಜನೆಯಲ್ಲಿಸಮಾನವಾಗಿಯೇ 
ಇರಬೇಕು. ಯಾವಾಗಲೂ ಅನುಷ್ಠಾನ ಮಾಡಲೇಬೇಕು ಎಂದು ಭಾವ. ಹಾಗೆಯೇ ಪರಮಾತ್ಮನ 
ಸೇವೆ ಮಾಡಿದರೆ ನಿಂದೆ, ಮಾಡದಿದ್ದರೆ ಸ್ತುತಿ ಎಂದಾಗಲೂ ವಿಷ್ಣುಭಕ್ಕಾದಿಗಳಲ್ಲಿ ಸಮ 
ವಾಗಿರಬೇಕು ಬಿಡಬಾರದು. ಆ ವಿಷಯದಲ್ಲಿ ಕಾರಣ- ಅವನು ಧೀರಃ ಧೀಮಂತ: 
ವಿಷ್ಣುಮಾಹಾತ್ಮ್ಯ ಜ್ಞಾನವುಳ್ಳವನು. ಸ್ಪಸ್ಥಃ- ವಿಷ್ಣುಧರ್ಮದಲ್ಲಿ ಅಚಲ ಎಂದು. ॥24 ॥ 


ಚ ಗೀತಾವಿವೃತಿ 


ಮಾನಾಪಮಾನಯೋಪ್ತುಲ್ಯಸ್ತುಲ್ಯೋ ಮಿತ್ರಾರಿಪಕ್ಷಯೋಃ 1 
ಸರ್ವಾರಂಭಪರಿತ್ಯಾಗೀ ಗುಣಾತೀತಃ ಸ ಉಚ್ಯತೇ 11 25 11 


ಅರ್ಥ- ಮಾನ-ಅಪಮಾನ, ಮಿತ್ರಪಕ್ಷ ಶತ್ರುಪಕ್ಷ, ಇವುಗಳಲ್ಲಿ ಸಾಮಾನ್ಯವಾಗಿ ಎರಡನ್ನೂ 
ಹೇಯವೆಂದು ಸಮಾನವಾಗಿ ಕಾಣುವವನು, ಎಲ್ಲಕಾಮ್ಯಕರ್ಮಗಳನ್ನು ಬಿಟ್ಟವನು- ಇವನು 
ಗುಣಾತೀತನೆನಿಸುವನು. ಅಥವಾ ಪರಮಾತ್ಮನ ಆರಾಧನೆಯನ್ನು ಬಿಟ್ಟ! ರೆ ಸನ್ಮಾನ, ಮಾಡಿದರೆ 
ಅಪಮಾನ ಎಂದಾಗಲಿ, ಮಾಡಿದರೆ ತಮ್ಮವರು ಶತ್ರುಪಕ್ಷಕ್ಕೆ ಸೇರುವರು ಬಿಟ್ಟರೆ ಮಿತ್ರಪಕ್ಷಕ್ಕೆ 
ಬರುವರು ಎಂದಾಗಲಿ ಹೇಗೆ ಆಗಲಿ ತಾನು ಭಗವಂತನ ಆರಾಧನೆಯನ್ನು ಮಾಡುತ್ತಲೇ 


ಇರುವವನು. ಯಾವುದೇ ಕ್ಷುದ್ರ ಪ್ರಯೋಜನದ ಲಾಭಕ್ಕಾಗಿ ಅವೈಷ್ಣವಕರ್ಮವನ್ನು 
ಮಾಡದವನು ಗುಣಾತೀತನೆನಿಸುವನು. 


ತಥಾ ಮಾನಾಪಮಾನಯೋಃ ಪ್ರಾಪ್ತಾವಪಿ ವಿಷ್ಣುಭಕ್ತ್ಯಾದೌ ತುಲ್ಕ ಏವ 1 
ನ ತ್ಯಾಜ್ಯಂ ತದಿತ ರ್ಥ । ಕೃತಾವಕೃತೌ ಚಾರಿಪಕ್ಟಮಿತ್ರ ಪಕ್ಚಯೋಃ ತ್ರೆ ಪತಪಿ 
ವಿಷ್ಣುಭಕ್ಷಾ ದಿ ಕಾರ್ಯಮೇವೇತೃರ್ಥಃ | hess "ನ ಇಂಗತೇ' ಇತಿ 
ಜಟ ತೋವೆೆ ಿಷ್ಠವಕರ್ಮಾರಂಭತ್ಯಾಗೋಕ್ತಾವಪಿ ಪ್ರಯೋಜನ 
ವಿಶೇಷಾಪೇಕ್ಷಯಾರಪಿ ನಾವೆ ಷ್ಣವಕರ್ಮಾರಂಭವಾನಿತ್ಯಾ ಹ- ಸರ್ವಾರಂಭ- 


ಪರಿತ್ಕಾಗೀತಿ ॥ ಕೇನಚಿತ್ವಯೋಜನೇನಾಷ್ಯವೈಪ್ಣವಸರ್ವಕರ್ಮಾರಂಭಮ- 
ಕುರ್ವನ್ನಿತ್ತ ರ್ಥ: । 


ಅನುವಾದ- ಹಾಗೆಯೇ ಮಾನ ಅಪಮಾನಗಳೂ ಬಂದರೂ ಎಷ್ಟುಭಕ್ತಿ, ಮುಂತಾದವಲ್ಲಿ 
ಸಮಾನವಾಗಿಯೇ ಇರುವನು. ಅಂದರೆ ವಿಷ್ಣುಭಕ್ಯಾದಿಗಳನ್ನು ಬಿಡಬಾರದು ಎಂದು ಅರ್ಥ. 
ವಿಷ್ಣುಭಕ್ತಿ ಮಾಡಿದರೆ ತನ್ನವರು ಶತ್ರು ಪಕ್ಷ ಸೇರಿಯಾರು ಮಾಡದಿದ್ದರೆ ಮಿತ್ರಪಕ್ಷಕ್ಕೆ ಬಂದಾರು 
ಏನೇ ಆಗಲಿ ವಿಷ್ಣುಭಕ್ತಿ ಮುಂತಾದವನ್ನು ಮಾಡಲೇಬೇಕು ಎಂದು ವ ಹಿಂದೆ ye ಇಂಗತೇ' 
ಎಂದು ಸಾಮಾನ್ಯ ವಾಗಿ ಅವೆ ಷ್ಣವಕರ್ಮ ಮಾಡುವುದಿಲ್ಲವೆಂದು ಹೇಳಿದರೂ ವಿಶೇಷ 
ಪ್ರಯೋಜನದ ಅಪೇಕೆ ಯಿಂದಲೂ ಅವೈ ಷ್ನವ ಕರ್ಮವನ್ನು ಮಾಡುವುದಿಲ್ಲ ಎಂದು 
ಹೇಳುತ್ತಿದ್ದಾರೆ- ಸರ್ವಾರಂಭವರಿತ್ಯಾ ಗೀ ಜ| ಯಾವ ಪ್ರ ಯವರ ಅವೈಷ್ಣವ 
ಸರ್ವಕರ್ಮಾರಂಭವನ್ನು ಚುರ ಕತಾ ಎಂದರ್ಥ. 


ಯದ್ವಾ "ನೇಂಗತ' ಇತ್ಯಲ್ಪಾವೈಷ್ಣವಕರ್ಮತ್ಯಾಗಃ, ಅತ್ರ ತು ಅತಿದೀರ್ಫಾ- 
ವೃಷ್ಣವಕರ್ಮತ್ಯಾಗ ಇತಿ ನ ಪುನರುಕ್ತಿಃ ॥ 25 ॥ 


ಅಧ್ಯಾಯ 14 781 


ಅನುವಾದ- ಅಥವಾ "ನೇಂಗತೇ' ಎಂದು ಅಲ್ಪ ಅವೈಷ್ಣವಕರ್ಮವನ್ನು ಮಾಡುವುದಿಲ್ಲ 
ವೆಂದು ಹಿಂದೆ ಹೇಳಲಾಗಿದೆ. ಇಲ್ಲಿ ಅತೀ ದೀರ್ಫವಾದ ಅವೈಷ್ಣವಕರ್ಮವನ್ನು ಮಾಡುವುದಿಲ್ಲ 
ವಂದು ಹೇಳುತ್ತಿರುವುದರಿಂದ ಪುನರುಕ್ತಿ ಇಲ್ಲ. 
ನಿತ್ಯಭಕ್ತನು ಹರಿಪ್ರಿಯ 


ಮಾಂ ಚ ಯೋನವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೇ ॥ 
ಸ ಗುಣಾನ್‌ ಸಮತೀಶೈ ತಾನ್‌ ಬ್ರಹ್ಮಭೂಯಾಯ ಕಲ್ಪತೇ 11 26 11 


ಅರ್ಥ- ನಿತ್ಯವಾದ ಭಕ್ತಿ ಎಂಬ ಉಪಾಯದಿಂದ ಯಾರು ನನ್ನನ್ನು ಸೇವಿಸುವನೋ ಅವನು 
ಗುಣತ್ರಯದ ಅದರ ಅಭಿಮಾನಿ ಶ್ರೀಭೂದುರ್ಗೆಯರ ಬಂಧನದಿಂದ ಮುಕ್ತನಾಗಿ ಚೇತನ- 
ಪ್ರಕೃತಿಯಾದ ಮಹಾಲಕ್ಷ್ಮಿಯಂತೆ ತನ್ನ ಯೋಗ್ಯತಾನುಸಾರ ತಾನೂ ಭಗವಂತನಿಗೆ ಪ್ರಿಯ 
ನಾಗಲು ಶಕ್ತನಾಗುವನು. ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿಯನ್ನೇ ಹೊಂದುವನು. 


ಏವಂ ಗುಣಾತೀತಲಕ್ಷಣಂ ಆಚಾರಂ ಚೋಕ್ತ್ವ್ವಾ ಕಥಂ "ಗುಣಾನತಿವರ್ತತ' 
ಅತಿ ಪ್ರಶ್ನಸ್ಯೋತ್ತರಮಾಹ- ಮಾಂ ಚೇತಿ ॥ ಅವ್ಯಭಿಚಾರೇಣ ಭಕ್ತಿಯೋಗೇನ 
ನಿತ್ಯಭಕ್ತ್ಯಾಖ್ಳೋಪಾಯೇನ ಮಾಂ ಚ ಸೇವತೇ । ಗುಣಾನ್‌ಸತ್ತಾ ದಿಗುಣ್ಯಃ 
ತದಭಿಮಾನಿ ಶ್ರೀದೇವ್ಯಾದಿಭಿಃ ಕೃತಬಂಧಂ ಸಮತೀತ್ಯ ಬ್ರಹ್ಮಭೂಯಾಯ ಬ್ರಹ್ಮ. ೨ 
ಶಬ್ದೋತತ್ರ ಚಿತ್ಪಕೃತಿಪರಃ । ಚಿತ್ಪಶೃತಿವದ್ಧೂಯಂ ಭವನಂ ಬ್ರಹ್ಮಭೂಯಮ್‌ ।ಸಾ 
ಯಥಾ ವಿಷ್ಣುಪ್ರಿಯಾ ತಥಾ ಗುಣಾತೀತೋಷಪಿ ವಿಷ್ಣುಪ್ರಿಯೋ ಭವತೀ- 
ತ್ಯರ್ಥಃ । ಯದ್ವಾ ಬ್ರಹ್ಮಣಿ ಚಿತ್ಪಕ್ಕತೌ ಭೂಯಾಯ- ಭಾವಾಯ ಚಿತ್ಚಶ್ಚತಿ- 
ಪ್ರಾಪ್ತಯೇ ಕಲ್ಪತೇ ಶಕ್ತೋ ಭವತಿ ॥। 26 ॥ 


ಅನುವಾದ- ಹೀಗೆ ಗುಣಾತೀತನ ಲಕ್ಷಣವನ್ನು ಮತ್ತು ಆಚಾರವನ್ನು ಹೇಳಿ “ಗುಣಗಳನ್ನು 
ಹೇಗೆ ಮೀರುವನು ? ಎಂಬ ಪ್ರಶ್ನೆಗೆ ಉತ್ತರ ಹೇಳುತ್ತಿದ್ದಾರೆ- ಅವ್ಯಭಿಚಾರೇಣ ಭಕ್ತಿಯೋಗೇನ- 
ನಿತ್ಯವಾದ ಭಕ್ತಿ ಎಂಬ ಉಪಾಯದಿಂದ ನನ್ನನ್ನು ಯಾರು ಸೇವಿಸುತ್ತಾನೆ. ಅವನು ಗುಣಾನ್‌ 
ಸಮತೀತ್ಯ - ಸತ್ತಾ ಾದಿಗುಣಗಳಿಂದ ಅದರ ಅಭಿಮಾನಿ ಶ್ರೀದೇವಿ-ಭೂದೇವಿ- ದುರ್ಗಾದೇವಿ 
ಯರಿಂದ ಉಂಟಾದ ಬಂಧನವನ್ನು ಚೆನ್ನಾಗಿ ಮೀರಿ ಬ್ರಹ್ಮಭೂಯಾಯ ಇಲ್ಲಿ ಬ್ರಹ್ಮಶಬ್ದವು 
ಚಿತ್‌ ಪ್ರಕೃತಿವಾಚಕ. ಚಿತ್‌ಪ್ರಕೃತಿಯಂತೆ ಆಗುವಿಕೆಯೇ ಬ್ರಹ್ಮಭೂಯ. ಅಂದರೆ ಚಿತ್‌ಪ್ರಕೃತಿ 
ಯು ಹೇಗೆ ವಿಷ್ಣುಪ್ರಿಯಳೋ ಹಾಗೇ ಗುಣಾತೀತನೂ ಎಷ್ಟುಪ್ರಿಯನಾಗುತ್ತಾನೆ ಎಂದರ್ಥ. 


ಗೀತಾವಿವೃತಿ 
782 


ಅಥವಾ ಬ್ರಹ್ಮ- ಚಿತ್‌ ಪ್ರಕೃತಿಯಲ್ಲಿ ಭೂಯಾಯ- ಪ್ರಾಪ್ತಿಗಾಗಿ, ಕಲ್ಪತೇಎ 
ಸಮರ್ಥನಾಗುತ್ತಾನೆ. 11 26 ॥ 


ಬ್ರಹ್ಮಣೋ ಹಿ ಪ್ರತಿಷ್ಠಾಐಹಮಮೃತಸ್ಕಾವ್ಯಯಸ್ಯ ಚ । 
ಶಾಶತಸ್ಯ ಚ ಧರ್ಮಸ್ಯ ಸುಖಸ್ಯೆ ೈಕಾಂತಿಕಸ್ಯ ಚ 11 27 1 


11 ಓಂ ತತ್ತದಿತಿ ಶ್ರಿ ೀಮದ್‌ಭಗವದ್ಗಿ ತಾಸೂಪನಿಷತ್ತು ಬ್ರ ಹೃವಿದ್ಯಾ ಯಾಂ 
ಯೋಗಶಾಸ್ತ್ರ ಶ್ರಿ ಕ ಕೃಷ್ಣಾ ರ್ಜುನಸಂವಾದೇ ಪ್ರಕೃತಿಗುಣತ್ರ ವಿ ಭಾಗಯೋಗೋನಾಮ 
ಚತುರ್ದಶೋತಧ್ಯಾಯಃ 11 


ಅರ್ಥ- ಮಹಾಲಕ್ಷಿ ಗೆ, ಅಳಿವಿರದ ಮುಕ್ತವರ್ಗ ಕ್ಕ ಕೂಡ ಮತ್ತು ಅಕ್ಷಯಘಲವುಳ್ಳಿ 


ನಿಷ್ಠಾಮಧರ್ಮಕ್ಕೆ ಮತ್ತು ಆನಂದ ತಾರತಮ್ಯದ ಕೊನೆಯಾದ ಮೋಕ್ಷಸುಖಕ್ಕೂ ನಾನೇ 
ಆಧಾರ. 


ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ 
ಭಗವದ್ಗೀತೆಯಲ್ಲಿ ವಿಭಾಗಯೋಗವೆಂಬ 


ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು. 


ನನು ಗುಣಾತೀತಸ್ಯ ಭಗವತ್ನಾಪ್ಯಾದಿಕಮೇವ ವಾಚ್ಯಮ್‌ । ಲಕ್ಷ್ಮೀಪ್ರಾಪಿಃ 


ಕಿಮರ್ಥಮುಚ್ಯತೇ ಇತ್ಯ ತಸ್ತತ್‌ಪ್ರಾಪೌ ಮತ್‌ಪ್ರಾಪ್ತಿರೇವ ಭವತಿ 1 ತಸ್ಯಾಃ 


ಮತ್ಸೃತ್ವಾದಿತಿ ಭಾವೇನಾಹ- ಬ್ರಹ್ಮಣ ಅತಿ ॥ ಬ್ರಹ್ಮಣೋ ಮಹಾಲಕ್ಷ್ಮ್ಮಾಃ 
ಅವ್ಯಯಸ್ಕಾಮೃತಸ್ಯ ಚ ಮುಕ್ತವರ್ಗಸ್ಥ ಶಾಶತಸ್ಮಾಕ್ಷಯಫಲಸೆ ನಿಷ್ಕಾಮ- 
ಧರ್ಮಸ್ಯ ಐಕಾಂತಿಕಸ್ಯ ಚ ote ಗಣನೇ ಏಕಮೇವಾಂತೇ ಯಸ್ಯ 
ತದೈಕಾಂತಿಕಂ ತಸ್ಯ ದುಃಖಾಸಂಭಿನ್ನಸ್ಯ ಸು ಸ್ಯ ಮೋಕ್ಸಸೆ ಬತ್ಯರ್ಥಃ 1 ಪ್ರತಿಷ್ಠಾ 
ಆಧಾರಃ | ಅತೋ ಮದವಿಯೋಗಿನೀಂ ಹತ ಂ ಪ್ರಾಪ್ರೋ ಆಜಿ ಪ್ರಾಪ್ತೋ 
ಭವತಿ । ಗುಣಾತೀತೋ ಲಕ್ಷಿ ನಸಮೀಪಂ ಪ್ರಾಪ್ಯ ತದನುಗೃಹೀತೋ ಹರಿಂ 
ಪಶ್ಚಾದಾಪ್ನೋತೀತಿ ಪರಮೃರಾದ್ಯೋತನಾಯೈವಮಮುಕ್ತಿರಿತಿ ಜ್ಞ: ೀಯಮ್‌ 1127 11 
1 ಇತಿ ಶ್ರೀಮುದ್ಧಿ ೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ಚತುರ್ದಶೋತಧ್ಯಾ ಯಃ ॥ 


ಅಧ್ಯಾಯ 14 ah 


ಅನುವಾದ- ಗುಣಾತೀತನಿಗೆ ಭಗವತ್‌ ಪ್ರಾಪ್ತಿಯನ್ನೇ ಹೇಳಬೇಕು. ಲಕ್ಷ್ಮೀಪ್ರಾಪ್ತಿಯನ್ನು 
ಏತಕ್ಕಾಗಿ ಹೇಳಲಾಗಿದೆ ? ಎಂದರೆ ಲಕ್ಷ್ಮಿಯನ್ನು ಹೊಂದಿದರೆ ನನ್ನ ಪ್ರಾಪ್ತಿಯೇ ಆಗುತ್ತದೆ. 
ಏಕೆಂದರೆ ಅವಳು ನನ್ನಲ್ಲಿಯೇ ಇರುವುದು ಎಂಬ ಅಭಿಪ್ರಾಯದಿಂದ ಹೇಳುತ್ತಿದ್ದಾರೆ. ಬ್ರಹ್ಮಣಃ 
ಮಹಾಲಕ್ಷ್ಮಿಗೆ, ಅವ್ಯಯಸ್ಯ ಅಮೃತಸ್ಯ ಚ: ನಾಶವಿರದ ಮುಕ್ತವರ್ಗಕ್ಕೂ, ಶಾಶ್ಚತಸ್ಯ- 
ಅಕ್ಷಯಘಫಲವೀವ ನಿಷ್ಠಾಮಧರ್ಮಕ್ಕೂ, ಐಕಾಂತಿಕಸ್ಕ- ಇದಕ್ಕಿಂತ ಇದು ಅಧಿಕ ಎಂಬ 
ಪರಿಗಣನೆಯಲ್ಲಿ ಒಂದೇ ಯಾವುದಕ್ಕೆ ಕೊನೆಯಾಗಿದೆಯೋ ಅದು ಐಕಾಂತಿಕ. ಅಂದರೆ 
ದುಃಖಮಿಶ್ರವಲ್ಲದ ಸುಖರೂಪವಾದ ಮೋಕ್ಷಕ್ಕೆ ಎಂದು ಅರ್ಥ. ಪ್ರತಿಷ್ಠಾ: ಆಧಾರನು, 
ಆದ್ದರಿಂದ ನನ್ನ ಅವಿಯೋಗಿನಿಯಾದ ಲಕ್ಷ್ಮಿಯನ್ನು ಹೊಂದಿದವನು ನನ್ನನ್ನೇ ಹೂಂದಿದವ 
ನಾಗುತ್ತಾನೆ. ಗುಣಾತೀತನು ಲಕ್ಷ್ಮಿಯ ಸಮೀಪಕ್ಕೆ ಹೋಗಿ ಅವಳಿಂದ ಅನುಗೃಹೀತನಾಗಿ 
ಆಮೇಲೆ ಶ್ರೀಹರಿಯನ್ನು ಸೇರುತ್ತಾನೆ ಎಂಬ ಕ್ರಮವನ್ನು ತಿಳಿಸುವುದಕ್ಕಾಗಿ ಹೀಗೆ 
ಹೇಳಿರುವುದೆಂದು ತಿಳಿಯಬೇಕು. 1127 ॥ 


ಅನಯಾ ಸೇವಯಾ ಪ್ರೀತೋ ಗುಣಬಂಧವಿನಾಶಕೃತ್‌ | 
ಭೂಯಾಚ್ಛೀರಾಘವೇಂದ್ರಾ ರ್ಯ ಹೃದ್ಧವಾಯುಪ್ರಿಯೋಹರಿಃ॥ 
೬) 


ಇಲ್ಲಿಗೆಶ್ರೀರಾಘವೇಂದ್ರತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ್ರ ಹದಲ್ಲಿ 
ಹದಿನಾಲ್ಕನೆಯ ಅಧ್ಯಾ ಯವು ಮುಗಿಯಿತು. 


ಗೀತಾವಿವೃತಿ 
84 


ಅಧ್ಯಾಯ - 15 
ಜಗದ್‌ವೃಕ್ತದ ಅರಿವು 
ಶ್ರೀಭಗವಾನುವಾಚ - 


ಊರ್ಧ್ಗಮೂಲಮಧಃಶಾಖಮಶ್ನತ್ನಂ ಪ್ರಾಹುರವ್ಯಯಮ್‌ ।ಟ 
ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್‌ ॥! 3 


ಅನುವಾದ- ಪ್ರಕೃತಿ ಮಹತ್ತತ್ವ ಅಹಂಕಾರ ಮುಂತಾದ ಇಪ್ಪತ್ತೈದು ತತ್ವಗಳಿಂದಾಗಿರುವ 
ಈ ಜಗತ್ತು ಒಂದು ವ್ಯಕ್ಷದಂತಿದೆ. ಸ ಸರ್ವೋತ್ತಮವಾದ ಪರಮಾತ್ಮ ತತ್ವ ಇದಕ್ಕೆ ಭೂಮಿಯಂತೆ 
ಮೂಲಾಧಾರ. ಜಡಪ್ರಪಂಚದಲ್ಲಿಸರ್ವೋತ್ತಮವಾದ ಮೂಲ ಪ್ರಕೃತಿಯ ಮೂರು ಗುಣಗಳು 
ಮೂರು ತಾಯಿಬೇರಿನಂತೆ ಮೂಲಾಧಾರವಾಗಿ ಪರಿಣಮಿಸಿವೆ. ಅಸ್ಪತಂತ್ರ ಪ ಪ್ರಪಂಚದಲ್ಲಿ 
ಸರ್ವೋತ್ತಮವಾದ ಲಕ್ಷ್ಮೀತತ್ವವೇ ಮೂಲಪುಕ್ಳತಿಗೆ ಅಭಿಮಾನಿನಿಯಾದುದರಿಂದ ಅದೂ 
ಬೇರಿನಂತೆಯೇ hi ಮೂರು ಉತ್ತಮ ತತ್ನಗಳಿಗಿಂತ ಕೆಳಗಿನವುಗಳಾದ ಮಹತ್ತತ್ವ 

ಅಹಂಕಾರ, ಬುದ್ದಿ , ಪಂಚಮಹಾಭೂತಗಳೆಂಬ ಎಂಟುತತ್ತೆ ಗ ಗಳೂ ಅವುಗಳ ಅಭಿಮಾನಿಗಳೂ 
ಈ ಜಗದ್ದಕ್ಷಕ್ಕೆ ಕೊಂಬೆಗಳಂತೆ . ಈ ವೃಕ್ಷಸದಾ ಪರಿಣಾಮ 'ಹೊಂದುತ್ತಲೇ ಇರುವುದರಿಂದ 
ida ಕಾನ್‌ ಇರುವುದಿಲ್ಲ. ಆ 4 ಚಂಚಲ ಸ್ವಭಾವ ಉಳ್ಳದ್ದೂ ಆಗಿದೆ. ಆದರೆ 
ಎಂದೂ ನಿಃಶೇಷವಾಗಿ ನಾಶ ಹೊಂದಲಾರದು. ಪ್ರತಿ ಕಲದಲ್ಲಿಯೂ ಹುಟ್ಟುತ್ತದೆ, ನಾಶ 
ಹೊಂದುತ್ತದೆ. "ಪ್ರವಾಹತಃ' ಅನಾದಿನಿತ್ಯ ಎಂದು ಹೇಳುತ್ತಾರೆ. ಮರದಲ್ಲಿ ಎಲೆಗಳು ಚಿಗುರಿದ 
ಬಳಿಕವೇ ಫಲೋತ್ಪತ್ತಿಯಾಗುವಂತೆ ಈ ಜಗದ್ಭಕ್ಷದಲ್ಲಿ ವೇದಗಳೂ ಅವುಗಳ ಅಭಿಮಾನಿಗಳೂ 
ಎಲೆಗಳಂತಿದ್ದು ಹ ಮೋಕ ಗಳೆಂಬ ಈ ಜಾ ಪಲಿಸಲು ಕಾರಣವಾಗಿವೆ. 
ಯಾರು ಈ ಜಗದ್ವೃ ಕ್ಷವನ್ನು ತಿಳಿದು ಕೊಳ್ಳುವನೋ ಅವನೇ ವೇದದ ತಿರುಳನ್ನ! ರಿತವನೆನಿಸುತ್ತಾನೆ. 


ಗೀತಾವಿವೃತಿ 


ತ್ರಯೋದಶಾಧ್ಯಾಯೇ ಸಂಸಾರಹೇತುಭೂತಂ ಪ್ರಕೃತಿ ಮಹದಹಂಕಾರಾದಿ- 
ತತ್ತ ಹಾತರೂಪಂ ಕ್ಷೇತ್ರ ಶಬ್ದಿತಂ ಜಗತ್ತರೂಪಮ್‌ ಉಕ್ತಮ್‌ | "ಯ ಏನಂ ವೇತ್ತಿ 


Fee (13- By ಅತ್ಯಾದಿನಾ " ಭಗವದಾದಿಜ್ಞಾನರೂಪಃ ತದತ್ಯಯೋ- 


ಅಧ್ಯಾಯ 15 785 


ಪಾಯಶ್ಹೋಕ್ರಃ | ತದ್‌ದ್ದಯಮತ್ರ ದರ್ಶಯತಿ | ನನು ಪೂರ್ವಾಧ್ಯಾಯ ಏವ 
ತದ್‌ದ್ದಯಂ ದರ್ಶಿತಮಿತಿ ಚೇನ್ನ । ತತ್ರ ಸಂಸಾರಹೇತ್ತೇಕದೇಶಗುಣಾನಾಮೇವ 
ಪ್ರವೃತ್ತಿರ್ದರ್ಶಿತಾ । ಅತ್ರ ಪುನಃ ಸಮಗ್ರಂ ಸಂಸಾರಹೇತುಪ್ರಕೃತ್ಯಾದಿಜಗತ್‌- 
ಸ್ವರೂಪಂ ಪ್ರದರ್ಶ ತದತ್ಯಯೇಚ್ಛಾಮುತ್ಬಾದ್ಯ ತತ್ಪಾಧನಜಿಜ್ಞಾಸುಂ ಪ್ರತಿ 
ಪ್ರಾಗುಕ್ತತದತ್ಯಯ (ಸಾಧನಂ ಪ್ರಪಂಚಯತಿ) ಸಾಧನಪ್ರಪಂಚನಾತ್‌ । ಅತ ಏವ 
ಪೂರ್ವಾನಂತರ್ಯಮಸ್ಕ | ತದತ್ಯಯಸಾಧನಪ್ರಪಂಚನಪ್ರಸಂಗಾದೇವ 


ಭಗವನ್ನಹಿಮಾನಂ ಚ ದರ್ಶಯತೀತಿ ಜ್ಛೇಯಮ್‌ । 


ಅನುವಾದ- ಹದಿಮೂರನೆ ಅಧ್ಯಾಯದಲ್ಲಿಸಂಸಾರಕ್ಕೆ ಕಾರಣವಾದ ಪ್ರಕೃತಿ, ಮಹತ್ವತ್ವ 
ಅಹಂಕಾರತತ್ವಮುಂತಾದ ತತ್ವಸಮೂಹರೂಪವಾದ ಜಗತ್ತಿನ ಸ್ವರೂಪ ಉಕ್ತವಾಗಿದೆ. ಅದಕ್ಕೆ 
ಕ್ಷೇತ್ರವೆಂದು ಹೆಸರು. "ಯ ಏನಂ ವೇತ್ತಿ ಪುರುಷಂ' (ಗೀ.13.24) ಎಂದು ಮುಂತಾಗಿ ಹಿಂದೆ 
ಭಗವಂತ ಮುಂತಾದ ತತ್ವಗಳ ಜ್ಞಾನವು ಸಂಸಾರವನ್ನು ದಾಟುವ ಉಪಾಯ ಎಂದೂ 
ಉಕ್ತವಾಗಿದೆ. ಅವೆರಡನ್ನೂ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ತೋರಿಸುತ್ತಾನೆ. ಹಿಂದಿನ ಅಧ್ಯಾಯ 
ದಲ್ಲಿಯೇ ಅವೆರಡನ್ನೂ ತೋರಿಸಿಯಾಗಿದೆ ನಿಜ. ಆದರೆ ಅಲ್ಲಿಸಂಸಾರಕ್ಕೆ ಕಾರಣವಾದವುಗಳಲ್ಲಿ 
ಒಂದಂಶವಾದ ಗುಣಗಳ ಪ್ರವೃತ್ತಿಯನ್ನು ಮಾತ್ರ ತೋರಿಸಲಾಗಿದೆ. ಇಲ್ಲಿಪುನಃ ಪೂರ್ತಿಯಾಗಿ 
ಸಂಸಾರಕ್ಕೆ ಕಾರಣವಾದ ಪ್ರಕೃತಿಮುಂತಾದ ಜಗತ್‌ಸ್ಟರೂಪವನ್ನು ತೋರಿಸಿ, ಅದನ್ನು ದಾಟಲು 
ಇಚ್ಛೆ ಮೂಡುವಂತೆ ಮಾಡಿ, ಅದಕ್ಕೆ ಏನು ಸಾಧನವೆಂದು ತಿಳಿಯ ಬಯಸುವವನಿಗೆ ಹಿಂದೆ 
ಹೇಳಿದ ಸಾಧನವನ್ನು ವಿವರಿಸುತ್ತಾನೆ ಶ್ರೀಕೃಷ್ಣ. ಅದರಿಂದ ಹಿಂದಿನ ಅಧ್ಯಾಯದ ಅನಂತರ ಈ 
ಅಧ್ಯಾಯ ಬಂದಿರುವುದು ಯುಕ್ತವೇ ಆಗಿದೆ. ಸಂಸಾರವನ್ನು ದಾಟುವ ಉಪಾಯವನ್ನು 
ವಿವರಿಸುತ್ತ ಪ್ರಾಸಂಗಿಕವಾಗಿ ಭಗವಂತನ ಮಹಿಮೆಯನ್ನು ಕೂಡ ತೋರಿಸುತ್ತಿದ್ದಾನೆ ಶ್ರೀಕೃಷ್ಣ 
ಎಂಬುದನ್ನೂ ಗಮನಿಸಬೇಕು. 


ಜಗತ್‌ಸ್ತರೂಪಂ ತಾವದಾಹ- ಊರ್ಧ್ವ್ವೇತ್ಯಾದಿಸಾರ್ಧಶ್ಲೋಕದ್ದಯೇನ ॥ 
ಊರ್ಧ್ವಶಬ್ದ ಉನ್ನತವಾಚೀ ಸನ್‌ ಸರ್ವೋತ್ತಮತ್ವಾದಚಿತ್‌ಪ್ರಕೃತಿಪರೋಠತ್ರ 
ಜ್ಞೇಯಃ । ವಿಷ್ಣೋಃ ಸರ್ವೋತ್ತಮತ್ವಾತ್‌ ಪರತಂತ್ರೇಷು ಚಿತ್‌ಪ್ರಕೃತೇಃ 
ಸರ್ವೋತ್ತಮತ್ವಾತ್‌ ಅಚಿತ್‌ಪ್ರಕೃತೇರಚೇತನೇಷೂತ್ತಮತ್ವಾತ್‌ ಊರ್ಧ್ವಾಃ 
ಎಷ್ಟುಚಿದಚಿತ್ಪಶೃತಯೋ ವೃಕ್ಚಸ್ಯ ಮೂಲಾನೀವ ಮೂಲಾನಿ ಯಸ್ಯ ಸವಿಕಾರಾ- 
ವ್ಯಕ್ತಾದಿಪ್ರಾಗುಕ್ತಪಂಚವಿಂಶತಿತತ್ತಾ ಸಸ್ಯ ಜಗದಾಖ್ಯವೃಕ್ಟಸ್ಯ ತಮೂರ್ಥ್ವ- 
ಮೂಲಮ್‌ । ಶ್ವ ಏಕರೂಪೇಣ ನ ತಿಷ್ಠತೀತಿ ವ್ಯತ್ತತ್ಯಾ ಅಶ್ಚವಚ್ಚಂಚಲತ್ತೇನ 


186 ಗೀತಾವಿವೃತಿ 
ತಿಷ್ಠತೀತಿ ಅಕನ | ಸುಪಿ ಸ್ಪ ಅತಿ ಕ, ಆತೋ ಲೋಪ ಇಟಿ 
ಚೇತ್ಯಾ ಕಾರಲೋಪಃ | ಸ್ಯ ತಕಾರಃ \ ಜಗದಾಖ್ಯ ೦ ಚಿದಚಿದಾತ್ಮಕಂ ವೃಕ್ಚಮ್‌ 
ತತ್ರಾಯಂ ವಿವೇಕಃ | ಪ್ರಸಿದ್ಧವ ಕಸ್ಯ ಧರಾದೇವೀವತ್‌ ವಿಷ್ಣುರ್ಜಗದ್‌ ವೃಕ್ಷಸ್ಯ 
ಪೃಥಜ್‌ ಮೂಲಮ್‌ | ಅಚಿತ್‌ಪ್ರಕೃತಿ: ಸತ್ತಾ ದಿತ್ರಿ ಗುಣಾತ್ಮಿಕಾ ವೃಕಸ್ಯ ಮೃ ದ್ರತ್ತರಿ- 
ಣಾಮಿತಯಾ ಮೂಲಮ್‌ । ತ್ರಿಮೂಲೋ ಹಿ ಜಗದ್‌ವೃ ಕ್ಲೋ ಜಡಪ್ರ ಕೃತಿರಪಿ 
ತ್ರಿಗುಣಾತ್ಮಕತ್ವಾತ್‌ ಮೂಲತ್ರಯಾತ್ಮನಾ ತ್ರಿಭಿರ್ಗುಣ್ಟಃ ಪರಿಣಮತೇ | ಚಿತ್‌- 
ಪ್ರಕೃತಿಸ್ತು ತದಧಿಷ್ಕಾತೃತ್ವಾನ್ನೂಲ ಭಾಗವದ್‌ ಜ್ಞಾತವ್ಯೇತಿ ! 


ಅನುವಾದ- ಮೊದಲಿಗೆ ಜಗತ್ತಿನ ಸ್ವರೂಪವನ್ನು "ಊರ್ಧ್ವಮೂಲಂ' ಎಂದು ಮುಂತಾಗಿ 
ಎರಡೂವರೆ ಶ್ಲೋಕಗಳಲ್ಲಿ ವರ್ಣಿಸುತ್ತಾನೆ. "ಊರ್ಧ್ವ' ಶಬ್ದ "ತ್ತಮ ಎಂಬ ಅರ್ಥಕ್ಕೆ ವಾಚಕ 
ವಾದುದರಿಂದ ಇಲ್ಲಿ ಉತ್ತಮರಾದ ವಿಷ್ಣು ಚಿತ್ಪಕ್ಸ ತಿ ಅಚಿತ್‌ ಪ್ರಕೃ ತಿಗಳ ಪರವಾಗಿದೆ ಎಂದು 
ತಿಳಿಯಬೇಕು. ಏಕೆಂದರೆ ವಿಷ್ಣುಸರ್ವೋತ್ತಮ. ಪರತಂತ್ರ ತತ್ವಗಳಲ್ಲಿ ಚಿತ್ಪಕೃತಿ ಸರ್ವೋತ್ತಮಳು. 
ಅಚೇತನಗಳಲ್ಲಿ ಜಡ ಪ್ರಕೃತಿ ಉತ್ತಮ. ಅದರಿಂದ "ಊರ್ಧ್ವಮೂಲಂ' pe "ಊರ್ದ್ವ' 
ರೆನಿಸಿರುವ ಎಷ್ಟುಚಿತ್ಛಕೃತಿ ಜಡಪ್ರಕೃತಿಗಳು ಹಿಂದೆ ಹೇಳಿದ ಅವ್ಯಕ್ತ ಮುಂತಾದ ಇಪತ್ರೈದು 
ತತ್ವಗಳು ಮತ್ತು ಅವುಗಳ ವಿಕಾರಗಳಿಂದ ಕೂಡಿದ ಈ ಜಗತ್ತೆಂಬ ಮರಕ್ಕೆ ಮೂಲ ಅಂದರೆ 
ಮೂಲಾಧಾರ, ಬೇರುಗಳಂತೆ. ಹೀಗಾಗಿ ಜಗತ್ತು ಊರ್ಧ್ದಮೂಲವೆನಿಸಿದೆ. ಅದು "ಅಶ್ವತ್ಥ 
ಎನಿಸಿದೆ ಏಕೆಂದರೆ “ಶ್ವಃ' ನಾಳೆ, ಇಂದು ಕಂಡಂತೆ ಜಗತ್ತಿರುವುದಿಲ್ಲ ಏನಾದರೂ ಪರಿಣಾಮ 
ಹೊಂದಿರುತ್ತದೆ. ಅಥವಾ "ಅಶ್ವ' ಕುದುರೆಯಂತೆ ಚಂಚಲವಾಗಿರುತ್ತದೆ. "ಹ್ಹಾ ಧಾತುವಿಗೆ "ಸುಪಿ 
ಸ್ಥಃ' ಎಂಬ ಸೂತ್ರದಂತೆ 'ಕ' ಪ್ರತ್ಯಯ. "ಆತೋ ಲೋಪ ಇಟಿ ಚ' ಎಂದು ಆಕಾರಲೋಪ. 
ಸಕಾರಕ್ಕೆ ತಕಾರಾದೇಶ. ಚೇತನಾಚೇತನಾತ್ಮಕವಾದ ಜಗತ್ತೆಂಬ ವೃಕ್ಷವನ್ನು "ಅಶ್ನತ್ನ' ಎನ್ನುತ್ತಾರೆ. 
ಇಲ್ಲಿ "ಮೂಲ' ಎಂದರೆ, ವೃಕ್ಚಕ್ಕಿಂತ ಬೇರೆಯಾಗಿದ್ದು ಅದಕ್ಕೆ ಧರಾದೇವಿಯಂತೆ 
ಆಧಾರವಾಗಿರುವ ವಿಷ್ಣು ಜಗತ್ತೆಂಬ ವೃಕ್ಷಕ್ಕೆ ಮೂಲ ಅಂದರೆ ಮೂಲಾಧಾರ. ಮಣ್ಣಿನ 
ಪರಿಣಾಮರೂಪವಾದ ವೃ ಕ್ಟಕ್ಕೆ ಮಣ್ಣು ಕೂಡ ಮೂಲಾಧಾರವಾಗಿರುವಂತೆ, ಸತ್ತಾದಿ 
ತ್ರಿಗುಣಾತ್ಮಕವಾದ ಜಡಪ್ರಕೃ ತಿಯ ಭನನ ವಾದ ಜಗದ್‌ವೃ ಕಕ್ಕೆ ಆ ಪ್ರಕೃ ತಿಯೂ 
ಆಟ ಅದಕ್ಕೆ ಅಭಿಮಾನಿನಿಯಾದ ಚಿತ್‌ಪ್ರಕೃತಿಯೂ ಚಾ ॥ ಜಗದ್‌ ವ್ಯಕ್ತ 
ಬೇರೆವೃಕ್ಷಃ ದಂತೆ uk ಬೇರುಗಳಿವೆ. ಜಡ ಪ್ರಕೃತಿ ತಿ ಶ್ರಿ ಗುಣಾತ್ಮಕವಾಗಿರುವುದರಿಂದ ಮೂರು 
ಎಳ ಮೂರು ಬೇರುಗಳಾಗಿ ಅದು ಪರಿಣಮಿಸುತ್ತದೆ. ಚಿತ್‌ಪ್ರಕೃತಿ ಅವುಗಳಿಗೆ 
ಅಭಿಮಾನಿಯಾದ ಪ್ರಯುಕ್ತ ಅವಳೂ ಮೂರು ಬೇರುಗಳಂತೆ ಎಂದು ತಿಳಿಯಬೇಕು. 


ಅಧ್ಯಾಯ 15 787 


ಅಧಃಶಬ್ದೋ ನೀಚವಾಚೀ । ವಿಷ್ಣಾ ದದಿಪ್ರಾಗುಕ್ತತ್ರಿತಯಾಹೇಕ್ಚಯಾಂಧಃ 
ನೀಚಾಃ ಪಂಚಭೂತಸಹಿತಾಃ ಮಹದಹಂಕಾರಬುದ್ಧಯೋತಷ್ಟ್‌ ಪದಾರ್ಥಾಃ 
ಸಾಭಿಮಾನಿನಃ ಶಾಖಾ ಇವ ಶಾಖಾಃ ಯಸ್ಕ ತಥಾ ತಮ್‌ । 


ಅನುವಾದ- 'ಅಧಶ್ಟೋರ್ಧ್ವಂ' ಎಂಬಲ್ಲಿ ಅಧಃ ಎಂದರೆ ಉತ್ತಮವಲ್ಲದ್ದು , ಕಡಿಮೆ 
ಯಾಗಿರುವಂಥದ್ದು ಎಂದರ್ಥ. ವಿಷ್ಣು ಮುಂತಾದ ಹಿಂದೆ ಹೇಳಿದ ಮೂರು ತತ್ನಗಳಿಗಿಂತ 
ಕಡಿಮೆಯವುಗಳಾದ ಮಹತ್ತತ್ವ | ಅಹಂಕಾರತತ್ವ 'ಬುದ್ಧಿತತ್ವ ಮತ್ತು ಪಂಚಭೂತಗಳೆಂಬ ಎಂಟು 
ಪದಾರ್ಥಗಳು ಮತ್ತು ಅವುಗಳ ಅಭಿಮಾನಿಗಳು ಜಗದ್‌ ವೃಕ್ಷಕ್ಕೆ ಶಾಖೆಗಳಂತಿದ್ದಾರೆ. 


ಅವ್ಯಯಂ ಸರ್ವಥಾತನುಚ್ಛಿದ್ಯಮಾನಮ್‌ | ಪೂರ್ವಕಲ್ಲೇ ಯಥಾ ಸ್ಥಿತಂ 
ತಥೈವ ಕಲ್ಪಾಂತರೇಆಪಿ ಸ್ಥಿತಂ ಪ್ರವಾಹತೋಶನಾದಿನಿತ್ಯಮಿತಿ ಯಾವತ್‌ ಟ 
ಪ್ರಾಹುಃ, ಪ್ರಾಜ್ಞಾ ಇತ್ಯರ್ಥಃ | 
ಅನುವಾದ- ಈ ಜಗದ್‌ವ್ಯಕ್ಷ "ಅವ್ಯಯ' ಎಂದರೆ ಪೂರ್ತಿಯಾಗಿ ಎಂದೂ ನಾಶ 
ವಾಗುವುದಿಲ್ಲ, ಪೂರ್ವಕಲ್ಪದಲ್ಲಿಅದು ಹೇಗೆ ಇದ್ದಿತೋ ಹಾಗೇ ಬೇರೆ ಕಲದಲ್ಲಿಯೂ ಇರುತ್ತದೆ. 
ಪ್ರವಾಹರೂಪದಿಂದ ಅದು ಅನಾದಿನಿತ್ಯವಾಗಿದೆ. "ಪ್ರಾಹುಃ' ಬಲ್ಲವರು ಹಾಗೆ ಹೇಳುತ್ತಾರೆ 
ಎಂದರ್ಥ. 


ಲೋಕೇ ಪರ್ಣೋತ್ತತ್ತಾವೇವ ಫಲೋದಯದರ್ಶನಾತ್‌, ಛಂದಸಾಂ 
ಕಾಮಮೋಕ್ಷರೂಪಫಲಹೇತುತ್ತಾತ್‌ , ಯಸ್ಯ ಜಗದಾಖ್ಯವೃಕ್ಷಸ್ಯ ಛಂದಾಂಸಿ 
ವೇದವಾಕ್ಯಜಾತಾನಿ ಅಭಿಮಾನಿಸಹಿತಾನಿ ಪರ್ಣಾನೀವ ಪರ್ಣಾನಿ ಆಹುಃ । 
ಏತೇನ ಜಗದ್‌ವೃಕ್ಷಃ ಕಾಮಮೋಕ್ಷರೂಪದ್ದಿಫಲ ಆತ್ಯುಕ್ತಂ ಭವತಿ | ಯಸ್ತ್ವಂ 
ಜಗದ್‌ವೃಕ್ಷಂ ವೇದ ಸ ವೇದವಿತ್‌ ವೇದಾರ್ಥಜ್ಞ ಇತ್ಯರ್ಥಃ 1 


ಅನುವಾದ- ಲೋಕದಲ್ಲಿ ಮರಗಳಲ್ಲಿ ಎಲೆಗಳು ಚಿಗುರಿ ಚೆನ್ನಾಗಿ ಬೆಳದ ಬಳಿಕವೇ 
ಹಣ್ಣುಗಳುಂಟಾಗುವುದು ಕಂಡಿರುವುದರಿಂದ, ಕಾಮ ಮತ್ತು ಮೋಕ್ಷ ರೂಪವಾದ ಫಲಕ್ಕೆ 
ಕಾರಣವಾಗಿರುವ ವೇದವಾಕ್ಯ ಸಮೂಹಗಳು ಮತ್ತು ಅವುಗಳ ಅಭಿಮಾನಿದೇವತೆಗಳು 
ಜಗದ್‌ವೃಕ್ತಕ್ಕೆ ಚೆನ್ನಾಗಿ ಬೆಳೆದ ಎಲೆಗಳಂತಿವೆ ಎಂದು ಹೇಳುತ್ತಾರೆ. ಇದರಿಂದ ಜಗದ್‌ವ್ಯಕ್ಷಕ್ಕೆ 
ಕಾಮ ಮತ್ತು ಮೋಕ್ಷಗಳೆಂದು ಎರಡು ಫಲಗಳೆಂದೂ ಹೇಳಿದಂತಾಗುವುದು. ಯಾರು ಆ 
ಜಗದ್‌ವೃಕ್ಷವನ್ನು ತಿಳಿಯುವನೋ ಅವನು ವೇದವೇತ್ತ, ಅಂದರೆ ವೇದಾರ್ಥಗಳನ್ನು 
ಬಲ್ಲವನೆನಿಸುತ್ತಾನೆ ಎಂದರ್ಥ. ॥ 1 ॥1 


ತಾವಿವತಿ 
788 ಗೀ ಸ 


ಅಧಶ್ಟೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ 
ಗುಣಪ್ರವೃದ್ಧಾವಿಷಯಪ್ರವಾಲಾಃ। 
ಅಧಶ್ಚಮೂಲಾನ್ಯನುಸಂತತಾನಿ 
ಕರ್ಮಾನುಬಂಧೀನಿ ಮನುಷ್ಯಲೋಕೇ 11 2 11 


ಅರ್ಥ- ಆ ಜಗದ ಕದ ಕೊಂಬೆಗಳಂತಿರುವ ಮಹದಾದಿ ತತ್ವಗಳು ತಮ್ಮ ಪರಿಣಾಮ 
ರೂಪವಾಗಿದ್ದು ತಮಗಿಂತ ಕೆಳಗಿನದಾದ ಭೌತಿಕ ಶರೀರಾದಿ ಪದಾರ್ಥಗಳಲ್ಲಿಯೂ, ತಮಗೆ 
ಕಾರಣ ರೂಪವಾಗಿದ್ದು ತಮಗಿಂತ ಉತ್ತಮವಾದ ಮೂಲ ಪ್ರಕೃತಿಯಲ್ಲಿಯೂ ಸೂಕ್ಷ್ಮರೂಪದಿಂದ 
ವ್ಯಾಪಿಸಿವೆ. ಬೇರುಗಳಂತಿರುವ ಸತ್ತಾದಿಗುಣಗಳಿಂದ ಬೆಳವಣಿಗೆಯನ್ನು ಹೊಂದಿವೆ. ತಾತ್ಕಾಲಿಕ 
ಸುಖದಾಯಕವಾಗಿರುವುದರಿಂದ ಶಬ್ದಾದಿ ವಿಷಯಪದಾರ್ಥಗಳೇ ಈ ಕೊಂಬೆಗಳಿಗೆ ಚಿಗುರು 
ಗಳಂತೆ ಇವೆ. ಮನುಷ್ಕಲೋಕದಲ್ಲಿಕರ್ಮಾನುಸಾರ ಫಲ ನೀಡುವ ಪರಮಾತ್ಮ ಚೇತನಪ್ರಕೃತಿ 


ಜಡಪ್ರಕೃತಿ ಸತ್ವಾದಿಗುಣಗಳೆಂಬ ಬೇರುಗಳು ತಮಗಿಂತ ಕೆಳಗಿನದಾದ ಮಹದಾದಿ ರೂಪವಾದ 
ಕೊಂಬೆಗಳಲ್ಲಿವ್ಯಾಪಿಸಿ ಕೊಂಡಿದೆ. 


ತಸ್ಯ ಜಗದಾಖ್ಯವೃಕ್ಟಸ್ಯ ಶಾಖಾಃ ಶಾಖಾಸ್ನಾನೀಯಾಃ ಮಹದಾದ್ಯಾಃ ಅಷ್ಟ್‌ 
ಪದಾರ್ಥಾಃ ಚಿದಚಿದ್ರೂಪಾಃ, ಅಧಃ ಸ್ಥಾಪೇಕ್ಷಯಾತಪ್ರಕೃಷ್ಣಕಾರ್ಯಭೂತ 
ಶರೀರಾದೌ ಸ್ವಾಪೇಕ್ದ್ಚಯೋತೃಷ್ಟೋರ್ಧ್ವ ಶಬ್ದೋಕ್ರೇ ಕಾರಣಭೂತಾವ್ಯಕ್ತೇ ಚ 
ಸೂಕ್ಸ್ಮರೂಪೇಣ ಪ್ರಸೃತಾಃ ವ್ಯಾಪ್ತಾಃ | ಕಿಂರೂಪಾಃ ಶಾಖಾ ಇತ್ಯತ ಉಕ್ತಂ 
ಗುಣಪ್ರವೃದ್ಧಾ ಇತ್ಯಾದಿ । ಗುಣೈಃ ಸತ್ತಾ ದಿಭಿಃ ಪ್ರವೃದ್ಧಾಃ | ಗುಣಾನಾ- 
ಮರ್ವಾಚೀನಮೂಲತ್ಪಾತ್ತಾದೃಶಮೂಲೈರೇವ ಪ್ರವೃದ್ದೇ ವೃಕ್ಷೇ ಶಾಖಾನಾಂ 

ಇವಿ ಎ ಲಿ 

ಪ್ರವೃದ್ಧಿರ್ದೃಷ್ಟೇತಿ ಭಾವಃ । 


ಅನುವಾದ- ಆ ಜಗತ್ತೆಂಬ ವೃಕ್ಷದ ಶಾಖೆಗಳು, ಶಾಖಾಸ್ಥಾನದಲ್ಲಿರುವ ಮಹತ್ತತ್ವ 
ಮುಂತಾದ ಎಂಟು ತತ್ವಗಳು ಮತ್ತು ಅವುಗಳ ಅಭಿಮಾನಿಗಳು "ಅಧಃ ಊರ್ಧ್ವಂ ಪ್ರಸ್ಪ 1 
"ಕೆಳಗೆ', ಅಂದರೆ, ತಮಗಿಂತ ಕಡಿಮೆಯವುಗಳಾದ, ತಮ್ಮಿಂದ ಹುಟ್ಟಿರುವ ಪ್ರಾಣಿ ಶರೀ 
ಮುಂತಾದವುಗಳಲ್ಲಿ ಮತ್ತು "ಮೇಲೆ' ಅಂದರೆ, ತಮಗಿಂತ ಶ್ರೇಷ್ಠವಾದ, ತಮಗೆ ಕಾರಣ 
ವಾಗಿರುವ ಮೂಲಪ್ರಕೃತಿಯಲ್ಲಿ ಸೂಕ್ಷ್ಮರೂಪದಿಂದ ವ್ಯಾಪಿಸಿವೆ. ಆ ಶಾಖೆಗಳು ಎಂಥವ 
ಗಳೆಂದರೆ "ಗುಣಪ್ರವೃದ್ಧಾಃ' ಎಂದು ಮುಂತಾಗಿ ವರ್ಣಿಸಲಾಗಿದೆ. ಗುಣಗಳಿಂದ ಅಂದ 
ಸತ್ವರಜಸ್ತಮೋಗುಣಗಳಿಂದ ಬೆಳೆದಿವೆ. ಗುಣಗಳು ಜಗದ್‌ವ್ಯಕ್ಕಕ್ಕೆ ಹೊಸ ಬೇರುಗಳೆನಿಸ 


ಅಧ್ಯಾಯ 15 789 


ವುದರಿಂದ ಅಂಥ ಬೇರುಗಳಿಂದಲೇ ವೃಕ್ಷ ಬೆಳೆದಾಗ ಶಾಖೆಗಳು ಬೆಳೆಯುವುದು ಕಂಡಿದೆ 
ಎಂದು ಅಭಿಪ್ರಾಯ. 


ವಿಷಯಪ್ರವಾಲಾಃ। ತಾತ್ಕಾಲಿಕಸುಖಹೇತುತ್ತಸಾಮ್ಯಾತ್‌ ಶಬ್ದಾದ್ಯಾಃ ವಿಷಯಾ 
ಏವ ಪ್ರವಾಲಾಃ ಪಲ್ಲವಾ ಯಾಸಾಂ ತಾಃ ವಿಷಯಪ್ರವಾಲಾಃ 1 ಮೂಲಾನಿ 
ಊರ್ಧ್ವಪದೇನ ಪ್ರಕೃತಾನಿ ವಿಷ್ಣೋ ರೂಪಾಣಿ ಜಡಾಜಡಪ್ರಕೃತೀ ಸತ್ತ - 
ರಜಸ್ತಮಾಂಸಿ ಚ ಅಧಃ ಜಗದಾಖ್ಯವೃಕ್ಟಸ್ಯ ಅಧೋಭಾಗೇಷು ಚ । ಶಾಖಾಸ್ಟಪೀತಿ 
ಯಾವತ್‌ | ಅನುಸಂತತಾನಿ ವ್ಯಾಪ್ತಾನಿ । ಕೀದೃಶಾನಿ ಮೂಲಾನೀತೃತ ಉಕ್ತಂ 
ಕರ್ಮಾನುಬಂಧೀನೀತಿ । ಮನುಷ್ಯಲೋಕೇ ಕರ್ಮಾಣಿ ಅಪೇಕ್ಷ 2 ಫಲ- 
ದಾತೃತ್ಟಾತ್ಮರ್ಮಾನುಬಂಧೀನಿ ಇತಿ | 
ಅನುವಾದ- "ವಿಷಯ ಪ್ರವಾಲಾಃ' ಮರದಲ್ಲಿ ಸಿಗುವ ಚಿಗುರೆಲೆಗಳು ತಾತ್ಕಾಲಿಕ 
ಸುಖಕಾರಣವಾಗಿರುವಂತೆ ಜಗತ್ತಿನಲ್ಲಿ ಸಿಗುವ ಶಬ್ದಾದಿ ವಿಷಯ ಭೋಗ ಪದಾರ್ಥಗಳೂ 
ತಾತ್ಕಾಲಿಕ ಸುಖಕಾರಣವಾಗುವುದರಿಂದ ಈ ಸಾಮ್ಯದ ದೃಷ್ಟಿಯಿಂದ ವಿಷಯಪದಾರ್ಥಗಳು 
ಜಗದ್‌ವೃಕ್ಷದ ಶಾಖೆಗಳಿಗೆ ಚಿಗುರೆಲೆಗಳಂತಿವೆ. “ಮೂಲಾನಿ' ಊರ್ಧ್ವಶಬ್ದದಿಂದ ಹಿಂದೆ 
ಉಕ್ತವಾಗಿರುವ ವಿಷ್ಣುವಿನ ರೂಪಗಳು, ಚೇತನಾಚೇತನ ಪ್ರಕೃತಿಗಳು ಮತ್ತು ಸತ್ವರಜಸ್‌ 
ತಮಸ್ತುಗಳು "ಅಧಃ' ಜಗದ್‌ವೃಕ್ಷದ ಕೆಳಭಾಗದಲ್ಲಿ ಅಂದರೆ ಶಾಖೆಗಳಲ್ಲಿಯೂ "ಅನು- 
ಸಂತತಾನಿ' ವ್ಯಾಪಿಸಿವೆ. "ಮೂಲ'ಗಳು ಎಂಥವುಗಳೆಂದರೆ, ಹೇಳುತ್ತಾರೆ - 'ಕರ್ಮಾನು- 
ಬಂಧೀನಿ' ಎಂದು. ಮನುಷ್ಯಲೋಕದಲ್ಲ ಕರ್ಮಾನುಸಾರ ಫಲ ನೀಡುವುದರಿಂದ 
ಕರ್ಮಾನುಬಂಧಿಗಳೆನಿಸಿವೆ. 
ತಥಾ ಚೋಕ್ತಮ್‌ । ಬ್ರಹ್ಮ ವಾ ಅಸ್ಯ ಪೃಥಜ್‌ಮೂಲಂ, ಪ್ರಕೃತಿಃ 
ಸಮೂಲಮ್‌, ಸತ್ತಾಾದಯೋತರ್ವಾಚೀನಮೂಲಮ್‌, ಭೂತಾನಿ ಶಾಖಾಃ, 
ಛಂದಾಂಸಿ ಪರ್ಣಾನಿ, ದೇವಾಃ ನೃತಿರ್ಯಂಚಶ್ಚ ಶಾಖಾಃ, ಪತ್ರೇಭ್ಯೋ ಹಿ ಫಲಂ 
ಜಾಯತೇ । ಮಾತ್ರಾ: ಶಿಫಾಃ | ಮುಕ್ತಿ: ಫಲಮಮುಕ್ತಿಃ ಫಲಮ್‌ 1 ಮೋಕ್ಟೋ 
ರಸೋಶಠಮೋಕ್ಹೋ ರಸ (ಭಾಲ್ಲವೇಯ ಶಾಖಾಯಾಂ) ಇತ್ಯಾದಿ ಶ್ರುತೇಃ । 
|| 2 1 


ಅನುವಾದ- ಗೀತೆಯಲ್ಲಿ ಹೇಳಿದ ಈ ಜಗದ್‌ವೃಕ್ಷವು ಭಾಲ್ಲವೇಯ ಶಾಖೆಯ ಶ್ರುತಿಯಲ್ಲಿ 
ಹೀಗೆ ಉಕ್ತವಾಗಿದೆ- 


ಗೀತಾವಿವೃತಿ 
790 


"ಜಗದ್‌ವ್ಯಕ್ತಕ್ಕೆ ಪರಮಾತ್ಮ ಮಣ್ಣಿನಂತೆ ಆಧಾರವಾದ ಮೂಲ. ಪ್ರಕೃತಿ ಬೇರು. 
ಸತ್ವಾದಿಗುಣಗಳು 'ಹೊಸಬೇರು. ಪಂಚಭೂತಗಳು ಶಾಖೆಗಳು. ವೇದಗಳು ಎಲೆಗಳು. ದೇವ, 
ಮಾನವ, ಪ್ರಾಣಿಶರೀರಗಳು ಉಪಶಾಖೆಗಳು. ಎಲೆಗಳಿಂದ ಫಲ ಉಂಟಾಗುತ್ತದೆ. ಭೂತ- 
ಸೂಕ್ಷ್ಮಗಳು ಬೀಳಲುಗಳು ವಿ ಷಯ ಪದಾರ್ಥಗಳು ಚಿಗುರೆಲೆಗಳು. ಜ್ಞಾನವೂ ಫಲ. 
ಕರ್ಮವೂ ಫಲ. ಮೋಕ್ಷಸುಖವೂ ರಸ. ಕಾಮಸುಖವೂ ರಸ.' 1121 


ವಿರಕ್ತಿಸಹಿತವಾದ ಜ್ಞಾನವೆಂಬ ಕತ್ತಿಯಿಂದ ವೃಕ್ಷವನ್ನು ಕಡಿದು 
ಮೂಲಾಧಾರನಾದ ಹರಿಯನ್ನು ಅರಿಯಬೇಕು 
ನ ರೂಪಮಸ್ಕೇಹ ತಥೋಪಲಭ್ಯತೇ 
ನಾಂತೋ ನ ಚಾದಿರ್ನ ಚ ಸಂಪ್ರವಿಷ್ಠಃ 
ಅಶ್ನತ್ನಮೇನಂ ಸುವಿರೂಢಮೂಲಮ್‌ 
ಅಸಂಗಶಸ್ತೇಣ ದೃಢೇನ ಛಿತ್ವಾ Il 3 | 


ತತಃ ಪರಂ ತತ್ನರಿಮಾರ್ಗಿತವ್ಯಂ 
ಯಸ್ಮಿನ್‌ ಗತಾ ನ ನಿವರ್ತಂತಿ ಭೂಯಃ 
ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೇ 
ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣೀ 11 4 1 


ಅರ್ಥ- ವ್ಯತ್ಯಾಸ ಹೊಂದುತ್ತಲೇ ಇರುವುದರಿಂದ ಇದರ ನಿಜರೂಪ ಕಾಣಲು ಸಿಗುವುದಿಲ್ಲ 
ಇದರೊಳಗೆ ಇರುವ ಸೃಷ್ಟಿ, ಲಯಕರ್ತನೂ ಕಾಣಲುಸಿಗುವುದಿಲ್ಲ, ಪ್ರಬಲ ಮೂಲಾಧಾರ ಮತ್ತು 
ಬೇರುಗಳುಳ್ಳ ಈ ಜಗದ ೃಕ್ಷವನ್ನು ವೈರಾಗ್ಯಸಹಿತವಾದ ಜ್ಞಾನವೆಂಬ ಕತ್ತಿಯಿಂದ ಕಡಿದು 
ಅಂದರೆ, ಮೂಲಾಧಾರವಾದ ಪರಮಾತ್ಮನನ್ನೂ , ಜಗತ್ತನ್ನೂ ಬೇರೆ ಬೇರೆಯಾಗಿ ಏವೇಚಿಸ 
ತಿಳಿದು ಬಳಿಕ ಆ ಪರಮಾತ್ಮನನ್ನು ಶಾಸ್ತ್ರ- ಶ್ರವಣಾದಿಗಳಿಂದ ಅನ್ವೇಷಣ ಮಾಡಬೇಕು 
ಅವನನ್ನು ಹೊಂದಿದವರು ತಿರುಗಿ ಸಂಸಾರಕ್ಕೆ ಬರಲಾರರು. ಈ ಅನಾದಿ ಸಂಸಾರಕ್ಕೆ ಮೋ 
ಪ್ರವರ್ತಕನಾದ ಆ ಆದಿಪುರುಷನನ್ನ ಶರಣು ಹೊಂದಬೇಕು. 


ಅಸ್ಯ ಜಗದ್‌ವೃಕ್ಟಸ್ಯ ರೂಪಂ ಯಥಾ ಸ್ಥಿತಂ ತಥೇಹ ಲೋಕೇ ನೋಪಲಭ್ಯತೇ 
ವಿಕಾರಿತ್ವಾದಿತಿ ಭಾವಃ 1 ಜಗತೋ ಜನ್ಮಸಂಹಾರಕರ್ತೃತ್ವಹೇತುನಾಠ5- 
ದೃಂತಪದೋಕ್ತೋ ವಿಷ್ಣುಃ ಸಂಪ್ರವಿಷ್ಠಶ್ಚ ಜಗದ್‌ವೃಕ್ಟಮನುಪ್ರವಿಷ್ಟೋಠಪಿ 


ಅಧ್ಯಾಯ 15 791 


ನೋಪಲಭ್ಯತೇ | “ನಾಂತೋ ನ ಚಾದೀ ನ ಚ ಸಂಪ್ರವಿಷ್ಟ ಉಪಲಭ್ಯತೇ' ಅತಿ 
ವಾಕೃತ್ರಯೇಣಾನುಷಪಲಂಭೋಕ್ತಿರಾದರಾರ್ಥಾ । 


ಅನುವಾದ- ಈ ಜಗದ್‌ ವೃಕ್ಷದ ಸ್ವರೂಪ ಅದು ಹೇಗಿದೆಯೋ ಹಾಗೆ ಲೋಕದಲ್ಲಿ 
ಗೋಚರವಾಗುವುದಿಲ್ಲ ಪರಿಣಾಮ ಹೊಂದುತ್ತಲೇ ಇರುವುದರಿಂದ, ಎಂದು ಅಭಿಪ್ರಾಯ. 
"ಅಂತಃ ಆದಿಃ' ಜಗತ್ತಿನ ಉತ್ಪತ್ತಿಲಯಗಳಿಗೆ ಕಾರಣನಾದ್ದರಿಂದ ಆದಿ ಎಂದೂ ಅಂತ ಎಂದೂ 
ಕರೆಸಿಕೊಳ್ಳುವ ವಿಷ್ಣು "ಸಂಪ್ರವಿಷ್ಠಶ್ಹ' ಜಗದ್‌ವೃಕ್ಷದಲ್ಲಿ ಒಳಗೆ ವ್ಯಾಪಿಸಿದ್ದರೂ ಗೋಚರ 
ನಾಗುವುದಿಲ್ಲ. "ಆದಿಯೂ ಅಂತ್ಯನೂ ಒಳಗೆ ವ್ಯಾಪಿಸಿದವನೂ ಆದ ವಿಷ್ಣು ಗೋಚರ 
ನಾಗುವುದಿಲ್ಲ ಎಂದು ಒಂದು ವಾಕ್ಯದಲ್ಲಿ ಹೇಳಬೇಕಾಗಿದ್ದನ್ನು "ಆದಿಯೂ ಗೋಚರ 
ನಾಗುವುದಿಲ್ಲ ಅಂತ್ಯನೂ ಗೋಚರನಾಗುವುದಿಲ್ಲ ಒಳಗೆ ಪ್ರವೇಶಿಸಿರುವವನೂ ಗೋಚರ 
ನಾಗುವುದಿಲ್ಲ' ಎಂದು ಮೂರು ವಾಕ್ಯಗಳಲ್ಲಿ ಹೇಳಿದ್ದು ಈ ವಿಷಯದಲ್ಲಿ ತನಗೆ 
(ಗೀತಾಚಾರ್ಯನಿಗೆ ) ಆದರವಿದೆ ಎಂದು ತಿಳಿಸುವುದಕ್ಕಾಗಿ. 
ಅಸ್ತೇವಂ ಜಗದ್‌ವೃಕ್ಷಸ್ನರೂಪಂ ತತಃ ಕಿಮಿತ್ಯತ ಆಹ- ಅಶ್ನತ್ನಮಿತಿ ॥ 
ಸುವಿರೂಢಮೂಲಂ ಪ್ರಬಲವಿಷ್ಣಾ _ದಿಬಹುಮೂಲಕಂ ಏನಂ ಪ್ರಾಗುಕ್ತಂ ಅಶ್ಪತ್ಥ- 
ನಾಮಕಂ ಜಗದ್‌ವೃಕ್ಹಮಸಂಗಶಸ್ತ್ರೇಣ ಸಂಗರಾಹಿತ್ಯಸಹಿತೇನ ಜ್ಞಾನಾಸಿನಾ ಛಿತ್ವಾ 
ಮೂಲಭೂತೋ ವಿಷ್ಣುಃ ಪ್ರಕೃತ್ಯಾದಿಜಗತೋ ವಿಲಕ್ಷಣಃ ಜಗಚ್ಚಾವಾಂತರ- 


ಭೇದಯುಕ್ತಂ ಪರತಂತ್ರಂ ಪ್ರವಾಹತೋರವ್ಯಯಮಿತ್ಯಾದಿ ರೂಪೇಣ ವಿವಿಚ್ಛ 
ಜ್ಞಾತ್ತೇತ್ಯರ್ಥಃ । ಉಕ್ತಜ್ಞಾನರೂಪಚ್ಛೇದನಂ ತಸ್ಯ ಕಾರ್ಯಮಿತಿ ಭಾವಃ ॥ 3 ॥ 


ಅನುವಾದ- ಜಗದ್‌ವೃಕ್ಷದ ಸ್ವರೂಪ ಹೀಗೆ ಇದೆ, ಸರಿ, ಮುಂದೇನು ? ಎಂದರೆ, 
'ಅಶ್ನತ್ತಮೇನಂ' ಎಂದು ಹೇಳುತ್ತಾನೆ ಕೃಷ್ಣ ಈ ಜಗದ್‌ ವೃಕ್ಷ "ಸುವಿರೂಢ ಮೂಲ'ವಾಗಿದೆ. 
ಬಹಳ ಗಟ್ಟಿಯಾದ ವಿಷ್ಣು ಮುಂತಾದ ಅನೇಕ ಮೂಲಗಳಿಂದ ಕೂಡಿದೆ. ಅಶ್ವತ್ಥನಾಮಕವಾದ 
ಈ ಜಗದ್‌ ವೃಕ್ಷವನ್ನು ಅಸಂಗಶಸ್ತದಿಂದ, ಅಂದರೆ ವೈರಾಗ್ಯ ಸಹಿತವಾದ ಜ್ಞಾನವೆಂಬ ಕತ್ತಿಯಿಂದ 
ಛೇದಿಸಬೇಕು. ಅಂದರೆ, ಪ್ರಕೃತಿ ಮುಂತಾದ ಜಗತ್ತಿಗಿಂತ ವಿಷ್ಣು ವಿಲಕ್ಷಣನಾಗಿದ್ದಾನೆ. ಜಗತ್ತು 
ಮತ್ತು ಜಗತ್ತಿನಲ್ಲಿಸೇರಿರುವ ಅನೇಕ ಪದಾರ್ಥಗಳು ಪರಾಧೀನವಾಗಿವೆ, ಪ್ರವಾಹರೂಪದಿಂದ 
ಸದಾ ಇದ್ದು ನಾಶರಹಿತವಾಗಿವೆ ಎಂದು ಮುಂತಾಗಿ ವಿವೇಚಿಸಿ ಸರಿಯಾಗಿ ತಿಳಿಯಬೇಕು. ಇಂಥ 


ಜ್ಞಾನರೂಪವಾದ ಛೇದನವನ್ನು ಮಾಡಬೇಕೆಂದು ಅಭಿಪ್ರಾಯ. ॥13 ॥ 


ತತಃ ಪರಂ ಪರಾಪರತತ್ತ ವಿಷಯವಿಮರ್ಶಾದನಂತರಂ ತತ್‌ ಊರ್ಧ್ವಾದಿ- 
ಪದೇನ ಪ್ರಕೃತಂ ಬ್ರಹ್ಮ ಪರಿಮಾರ್ಗಿತವ್ಯಮನ್ನೇಷಣೀಯಂ ಶ್ರವಣಾದಿನಾ 


792 


ಗೀತಾವಿವೃತಿ 


ವಿಷಯೀಕರ್ತವ್ಯಮ್‌ | ಜಗದ್‌ವೈಲಕ್ಷಣ್ಯ ಜ್ಞಾನೇ ಸತೆ ಸತ್ಯೇವ ತತ್ತ ಶೂಪಮನ್ನೆ ಷ್ಟುಂ 
ಶಕ್ಕತ ಇತಿ ಭಾವಃ । ಯಸ್ಮಿನ್‌ ಹೊತ ಭೂಯಃ ಪುನರ್ನ ನಿವರ್ತಂತೇ ನ 
ಗರ್ಭ ಯಾತನಾಂ ಪ್ರಾಪ್ಲವಂತಿ | ತದಿತಿ ಪೂರ್ವೇಣಾನ್ಹಯಃ | ಜಗದ್‌ವೃಕ್ನ- 
ಚ್ಚೇದನೋಪಾಯಮಾಹ- ತಮೇವ ಚೇತಿ ॥ ಯೇಯಂ ಪುರಾಣೀ ಚಿರಂತನೀ 
ಸಂಸಾರಪ ಪ್ರವೃತ್ತಿಃ ಯತಃ ಪ್ರಸ್ಪ ಸ್ಪತಾ ತಮೇವ ಚಾದ್ಯಂ ಪ್ರಾಥಮಿಕಂ 
ಪುರುಷಂ ವಿಷ್ಣುಂ ಪ್ರಪದ್ಯೇ ಬತ oo | "ತಮೇವಾದ್ಯಂ ಪ್ರಪದ್ಯೇತ 
ಯದಂಶಾಭಾಸಕೋ ಹ್ಯಯಮ್‌ ॥ ಜೀವರಾಶಿರಿತಿ' (ನಾರಾಯಣಶ್ರುತಿಃ) 
ವಚನಾತ್‌ । ಜಗದ್‌ವೃಕ್ಷಚ್ಛೇದನಾರ್ಥಮಿತಿ ಯೋಜ್ಯಮ್‌ ॥ 4 ॥ 


ಅನುವಾದ- “ತತಃ ಪರಂ' ಪರತತ್ವ ,ಅಪರತತ್ವಗಳ ವಿಷಯದಲ್ಲಿ ಹೀಗೆ ವಿಮರ್ಶೆ 
ಮಾಡಿದ ಬಳಿಕ, "ತತ್‌' ಊರ್ಧ್ವ ಮುಂತಾದ ಶಬ್ದಗಳಿಂದ ವರ್ಣಿತನಾದ ಆ ಪರಬ್ರಹ್ನತತ್ವ 
"ಪರಿಮಾರ್ಗಿತವ್ಯಂ' ಅನ್ಹೇಷಿಸ ಸಲಡಬೇಕು, ಶ್ರವಣಾದಿಗಳಿಂದ ಅವನನ್ನು ತಿಳಿಯಬೇಕು. 
ಪರಮಾತ್ಮಜಗತ್ತಿಗಿಂತ ವಿಲಕ್ಷಣನೆಂದು ತಿಳಿದಾಗಲೇ ಅವನ ಸ್ವರೂಪವನ್ನು ಶ್ರವಣಾದಿಗಳಿಂದ 
ಅರಿಯುವುದು ಶಕ್ಯವಾಗುತ್ತದೆ ಎಂದು ಭಾವ. "ಯಸ್ಮಿನ್‌ ಗತಾಃ' ಅವನನ್ನು ಮೋಕ್ಷದಲ್ಲಿ 
ಹೊಂದಿದ ಜೀವರು "ಭೂಯಃ ನ ನಿವರ್ತಂತಿ' ತಿರುಗಿ ತಾಯಿಯ ಗರ್ಭದಲ್ಲಿ ಯಾತನೆಯನ್ನು 
ಹೊಂದುವುದಿಲ್ಲ ಅಂಥ ಪರಮಾತ್ಮನನ್ನು ಶ್ರವಣಾದಿಗಳಿಂದ ಅರಿತುಕೊಳ್ಳಬೇಕೆಂದು ಹಿಂದಿನ 
ವಾಕ್ಯದೊಂದಿಗೆ ಅನ್ನ್ವಯಿಸಬೇಕು. ಜಗದ್‌ವೃಕ್ಷಛೇದನ ಮಾಡಲು ಉಪಾಯವನ್ನು ಹೇಳುತ್ತಾ 
"ತಮೇವಚಾದ್ಯಂ' ಎಂದು "ಪುರಾಣೀ' ಸದಾಕಾಲವಿರುವ ಈ "ಪ್ರವೃತ್ತಿಃ ಸಂಸಾರ ಪ್ರವೃತ್ತಿಯ: 
"ಯತಃ ಪ್ರಸೃತಾ' ಯಾರಿಂದ ಮುಂದುವರಿಯುತ್ತದೆಯೋ “ತಮೇವ ಚ ಆದ್ಯಂ ಪುರುಷಂ 
ಆ ಪುರುಷೋತ್ತಮನಾದ ವಿಷ್ಣುವನ್ನೇ "ಪ್ರಪದ್ಯೇ' ಶರಣು ಹೊಂದಬೇಕು. "ಪ್ರಪದ್ಯೇತ' ಎಂದ 
ಪ್ರಥಮಪುರುಷದಲ್ಲಿಹೇಳಬೇಕಾಗಿದ್ದ ಕ್ರಿಯಾ ಪದವನ್ನು ವ್ಯತ್ಯಾಸಮಾಡಿ "ಪ್ರಪದ್ಯೇ' ಎಂದ 
ಉತ್ತಮಪುರುಷದಲ್ಲಿ ಹೇಳಿದ್ದು ಆರ್ಷಪ್ರಯೋಗ. ಪ್ರಥಮ-ಪುರುಷದ ಅರ್ಥವೇ ವಿವಿ; 
ವೆನ್ನಲು ನಾರಾಯಣ ಶ್ರುತಿ ಆಧಾರವಾಗಿದೆ- "ಈ ಜೀವಸಮೂಹ ಯಾರ ಅಂಶದ ಸ್ಟೇ 
ಸಾದೃಶ್ಯವನ್ನು ಹೊಂದಿರುವುದೋ ಆ ಪುರುಷೋತ್ತಮನನ್ನೇ ಶರಣು ಹೊಂದಬೇಕು' ಎಂದು 
ಶರಣು ಹೊಂದಬೇಕು, ಏಕೆ ಎಂದರೆ ಜಗದ್‌ವೃಕ್ಷದ ಛೇದನಕ್ಕಾಗಿ ಎಂದು ಸೇರಿಸಿಕೊಳ್ಳಬೇಕು 
|| 4 || 


ನಿರ್ಮಾನಮೋಹಾ ಜಿತಸಂಗದೋಷಾ 
ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ । 


ಅಧ್ಯಾಯ 15 793 


ದ್ವಂದ್ಹೈರ್ವಿಮುಕ್ತಾಃ ಸುಖದುಃಖಸಂಜ್ಞ್ನೈ- 
ರ್ಗಚ್ಛಂತ್ಯಮೂಢಾಃ ಪದಮವ್ಯಯಂ ತತ್‌ 11 5 ॥| 


ಅರ್ಥ- ಅಹಂಕಾರ, ಮಿಥ್ಯಾಜ್ಞಾನರಹಿತರೂ, ವಿಷಯಾಸಕ್ತಿ ಎಂಬ ದೋಷವನ್ನು ಗೆದ್ದವರೂ 
ಪರಮಾತ್ಮ ತತ್ವಜ್ಞಾನಸಂಪಾದನೆಯಲ್ಲಿ ನಿರತರೂ, ವಿಷಯಾಭಿಲಾಷೆಯನ್ನು ವಿಶೇಷವಾಗಿ 
ತೊರೆದವರೂ ಸುಖದುಃಖಗಳೆಂಬ ದ್ವಂದ್ಹಗಳಿಂದ ಮುಕ್ತರಾದವರೂ, ರಜಸ್ತಮೋಗುಣ 
ಸ್ಹ್ವಭಾವರಹಿತರೂ ಆದ ಮುಮುಕ್ಟ್ಚುಗಳು ನಾಶರಹಿತವಾದ ಆ ಪರಮಾತ್ಮನ ಸ್ಹರೂಪವನ್ನು 
ಹೋಗಿ ಸೇರುವರು. 


ಭಗವತ್ಪತಿಪತ್ತೌ ಸಾಧನಾಂತರಾಣ್ಯಾಹ- ನಿರ್ಮಾನೇತಿ ॥ ಮಾನ- 
ಮೋಹಾಭ್ಯಾಂ ಅಹಂಕಾರಮಿಥ್ಯಾಜ್ಞಾನಾಭ್ಯಾಂ ನಿರ್ಗತಾಸ್ತಾಭ್ಯಾಂ ಹೀನಾ ಇತಿ 
ಯಾವತ್‌ | ಜಿತವಿಷಯಸಂಗದೋಷಾಃ । ಅಧ್ಯಾತ್ಮನಿತ್ಯಾಃ ಅಧ್ಯಾತ್ಮಜ್ಞಾನೇ 
ಭಗವಚ್ಚ ವಣಾದೌ ನಿರತಾಃ, ವಿಶೇಷತೋ ನಿವೃತ್ತವಿಷಯತೃಷ್ಟಾಃ ಸುಖದುಃಖ- 
ಸಂಜ್ಞೈಃ ದ್ದಂದ್ದೆ ರ್ಲಾಭಾಲಾಭಜಯಾಜಯಾದಿರೂಪೈರ್ವಿಮುಕ್ತಾಃ, 

ಇಇ 
ಅಮೂಢಾ ರಜಸ್ತಮಸ್ಸಭಾವಶೂನ್ಯಾಃ ಅವ್ಯಯಂ ತತ್ಪದಂ ಭಗವತ್‌ಸ್ಟರೂಪಂ 
ಗಚ್ಚಂತಿ 11 5 1 


ಅನುವಾದ- ಭಗವಂತನನ್ನು ಅರಿತುಕೊಳ್ಳಲು ಬೇರೆ ಸಾಧನಗಳನ್ನೂ ಹೇಳುತ್ತಾನೆ 
"ನಿರ್ಮಾನಮೋಹಾಃ' ಎಂದು . "ನಿರ್ಮಾನಮೋಹ'ರೆಂದರೆ ಅಹಂಕಾರ ಮಿಥ್ಯಾಜ್ಞಾನ- 
ರಹಿತರೆಂದರ್ಥ. "ಜಿತಸಂಗದೋಷಾಃ' ವಿಷಯಾಸಕ್ತಿ ಎಂಬ ದೋಷವನ್ನು ನೀಗಿಸಿಕೊಂಡವರು. 
"ಅಧ್ಯಾತ್ಮನಿತ್ಯಾಃ' ಅಧ್ಯಾತ್ಮಜ್ಞಾನದಲ್ಲಿ, ಭಗವನ್ಮಹಿಮೆಗಳ ಶ್ರವಣಾದಿಗಳಲ್ಲ ನಿರತರಾದವರು. 
'ವಿನಿವೃತ್ತಕಾಮಾಃ' ವಿಷಯ ಲಾಲಸೆಯನ್ನು ವಿಶೇಷವಾಗಿ ತೊರೆದವರು. "ಸುಖದುಖುಸಂಜ್ಞೈಃ 
ದ್ದಂದ್ಲೈಃ ವಿಮುಕ್ತಾಃ' ಲಾಭ-ಅಲಾಭ, ಜಯ-ಅಪಜಯ ಮುಂತಾದ ರೂಪದ ದ್ವಂದ್ವ 
ಗಳಿಂದ ರಹಿತರಾದವರು. "ಅಮೂಢಾಃ' ರಜೋಗುಣ ತಮೋಗುಣಗಳ ಸ್ವಭಾವ ರಹಿತರು. 
'ಅವ್ಯಯಂ ತತ್‌ ಪದಂ ಚ್ಛಂತಿ' ನಾಶರಹಿತವಾದ ಆ ಭಗವತ್‌ಸ್ಟರೂಪವನ್ನು 
ಅರಿತುಕೊಳ್ಳುತ್ತಾರೆ. ॥1 5 || 


ಶ್ರೀಹರಿಯ ಹಿರಿಮೆ-ಗರಿಮೆಗಳು 


ನ ತದ್ಭಾಸಯತೇ ಸೂರ್ಯೋ ನ ಶಶಾಂಕೋ ನ ಪಾವಕಃ । 
ಯದ್ದತ್ತಾ ನ ನಿವರ್ತಂತೇ ತದ್ದಾಮ ಪರಮಂ ಮಮ Il 6 11 


6 ಗೀತಾವಿವೃತಿ 


ಅರ್ಥ- ಆ ಪರಮಾತ್ನಸ್ನರೂಪವನ್ನು ಸೂರ್ಯನು ತೋರಿಸಲಾರ, ಚಂದ್ರನು 
ತೋರಿಸಲಾರ, ಅಗ್ನಿಯೂ ತೋರಿಸಲಾರ, ಅದನ್ನು ಹೊಂದಿದವರು ತಿರುಗಿ ಸಂಸ್ಕಾರಕ್ಕೆ 
ಬರುವುದಿಲ್ಲ ಆ ಉತ್ತಮ ಸ್ವರೂಪ ನನ್ನದು. 
ಕೀದೃಶಂ ತತದಂ ಯತ್ನಾಪ್ತಿಃ ಪುರುಷಾರ್ಥ ಇತ್ಯತ ಆಹ- ನ ತದಿತಿ ॥॥ ತತ್ತದಂ 
ಸೂರ್ಯಾದಿರ್ನ ಪ್ರಕಾಶಯತಿ | ಯದ್ದತ್ಹಾಯತ್ಸ್ವರೂಪಂ ಪ್ರಾಪ್ಯನ ನಿವರ್ತಂತೇ 
ಸಂಸಾರಂ ನ ಯಾಂತಿ ಪರಮಂ ತನ್ನಮ ಧಾಮ ರೂಪಮಿತ್ಯರ್ಥಃ ॥ 6 1 


ಅನುವಾದ- ಯಾವ ಭಗವಂತನ ಸ್ವರೂಪವನ್ನು ಹೊಂದುವುದು ಪುರುಷಾರ್ಥ- 
ವೆನಿಸುವುದೋ ಆ ಭಗವತ್‌ಸರೂಪ ಎಂಥದ್ದೆಂದರೆ ಹೇಳುತ್ತಾನೆ - "ನ ತದ್‌ ಭಾಸಯತೇ' 
ಆ ಭಗವಂತನ ಸ್ವರೂಪವನ್ನು ಸೂರ್ಯಾದಿಗಳು ಬೆಳಗಿಸಲಾರರು. ಅದನ್ನು ಹೊಂದಿದ ಬಳಿಕ 
ಜೀವರು ತಿರುಗಿ ಸಂಸಾರವನ್ನು ಹೊಂದುವುದಿಲ್ಲ, "ಪರಮಂ ತತ್‌ ಮಮ ಧಾಮ' 
ಸರ್ವೋತ್ತಮವಾದ ಆ ಸ್ವರೂಪ ನನ್ನದು ಎಂದರ್ಥ. 116 ॥1 


ಮಮೈವಾಂಶೋ ಜೀವಲೋಕೇ ಜೀವಭೂತಃ ಸನಾತನಃ । 
ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ 117 |! 


ಅರ್ಥ- ಬ್ರಹ್ಮರುದ್ರಾದಿ ಜೀವಶರೀರದಲ್ಲಿ ಅನಾದಿನಿತ್ಯ ಜೀವಸ್ವರೂಪದಿಂದಿರುನ 
ಬ್ರಹ್ಮರುದ್ರಾದಿಗಳು ನನ್ನ ಅಂಶಮಾತ್ರರು, ಸೂರ್ಯನ ಮುಂದೆ ಮಿಣುಕುಹುಳಗಳಂತೆ 
ಆದ್ದರಿಂದ ಅವರನ್ನಾಶ್ರಯಿಸದೆ ನನ್ನನ್ನೇ ಆಶ್ರಯಿಸಿ ಜಗದ್ಭಕ್ಷವನ್ನು ಛೇದಿಸಬೇಕು. ಎಲ್ಲ ಜೀವರ: 
ನನ್ನ ಅಂಶಮಾತ್ರರೇ ಆದರೂ ಪರಮಾತ್ಮನು ಯಾವಾಗ ಜೀವರ ಶರೀರದಲ್ಲಿರುವನೋ ಆ? 
ಮಾತ್ರ ಅವನ ಪ್ರೇರಣೆಯಿಂದ ಪ್ರಾಕೃತ ಶರೀರದಲ್ಲಿರುವ ಮನಸ್ತು ಮತ್ತು ಪಂಚೇಂದ್ರಿಯಗಳನ: 
ಅವರು ಜನನ ಕಾಲದಲ್ಲಿ ಮೂಲಕಾರಣದಿಂದ ಈಚೆಗೆ ತರುತ್ತಾರೆ. ಸ್ಥಿತಿಕಾಲದಲ್ಲಿ ವಿಷಯ 
ಪದಾರ್ಥಗಳ ಕಡೆಗೆ ಸೆಳೆಯುತ್ತಾರೆ. ಮರಣಕಾಲದಲ್ಲಿಶರೀರದಿಂದ ಹೊರಗೆ ತರುತ್ತಾರೆ. 


ಜಗದ್‌ವೃಕ್ಷಚ್ಛೇದಾರ್ಥಂ ಬ್ರಹ್ಮಾದಿಪ್ರತಿಪತ್ರೈ ,ವಾಲಂ ಕಿಂ ಭಗವತ್‌ ಪ್ರತಿ- 
ಪತ್ರೇತ್ಯತ ಆಹ- ಮಮೈವೇತಿ ॥ ಜೀವಲೋಕೇ ಬ್ರಹ್ಮಾದಿಜೀವಶರೀರೇ 
ಸನಾತನೋಶರನಾದಿನಿತ್ಯಃ ಜೀವಭೂತಃ ಜೀವರೂಪೋ ಮಮೈವ ಭಿನ್ನಾಂಶಃ | 
ನತು ಮತ್ತಾ ದಿವತ್ತ ಶೊಪಾಂಶಃ I ಭಿನ್ನೋಠಪಿ ಸೂರ್ಯಸ್ಯ ಖದ್ಯೋತ ಅವ 
ಕಿಂಚಿತಾದೃಶ್ಯಮಾತ್ರೇಣಾಂಶ ಇತ್ಯುಚ್ಛತೇ | ಅತೋ ಬ್ರಹ್ಮಾದೀನಾಂ ಮದಂಶಾ- 
ಭಾಸತ್ತೇನ ತೇಷಾಂ ಬ್ರಹ್ಮಾದೀನಾಮ್‌ ಅಶಕ್ತತ್ವಾತ್ರೇಷಾಂ ಪ್ರತಿಪತ್ತಿಂ ವಿನಾ 


ಅಧ್ಯಾಯ 15 795 


ಭಗವತ್‌ಪ್ರತಿಪತ್ತಿರೇವ ಕಾರ್ಯೇತಿ ಭಾವಃ । ಜೀವಾನಾಮಂಶಾಭಾಸತ್ತೇ 
ಕ್ಷಚಿದಪಿ ಕಾರ್ಯೇ ಶಕ್ತಿರ್ನ ಸ್ಯಾದಿತ್ಯತೋತಸ್ತೀತ್ಯಾಹ- ಮನ ಅತಿ ॥ 
ಪ್ರಕೃತಿಸ್ಥಾನಿ ಪ್ರಕೃತಿಕಾರ್ಯಶರೀರಸ್ಥಾನಿ ಮನಷ್ಟಷ್ಠಾನಿ ಶ್ರೋತ್ರಾದಿಪಂಚೇಂದಿ - 
ಯಾಣಿ ಮಮಾಂಶೋ ಜೀವಭೂತಃ ವಿಷಯಾನ್‌ಪ್ರತಿ ಕರ್ಷತಿ ಪ್ರವರ್ತಯತಿ 
ಸ್ಥಿತಿದಶಾಯಾಮ್‌ । ದೇಹಾವಾಪ್ತಿವೇಲಾಯಾಂ ತು ಮೂಲಕಾರಣಾತ್‌ | 
ಉತ್ಕಾಂತೌ ತು ಶರೀರಾತ್‌ ಕರ್ಷತಿ ॥ 7 ॥ 


ಅನುವಾದ- "ಜಗದ್‌ವೃಕ್ಷಛೇದನಕ್ಕೆ ಬ್ರಹ್ಮಾದಿ ಜೀವರನ್ನು ತಿಳಿದುಕೊಂಡರೆ ಸಾಕು. 
ಭಗವಂತನನ್ನೇಕೆ ತಿಳಿಯಬೇಕು' ಎಂದರೆ ಹೇಳುತ್ತಾನೆ- "ಮಮೈವಾಂಶಃ' ಎಂದು "ಜೀವ- 
ಲೋಕೇ' ಬ್ರಹ್ಮಾದಿ ಜೀವ ಶರೀರದಲ್ಲಿ ಅನಾದಿನಿತ್ಯ ಜೀವಸ್ಥರೂಪದಿಂದಿರುವ ಜೀವನು 
"ಮಮೈವ ಅಂಶಃ' ನನ್ನ ಭಿನ್ನಾಂಶನೇ ಹೊರತು ಮತ್ಸ್ಯಕೂರ್ಮಾದಿಗಳಂತೆ ಸ್ವರೂಪಾಂಶನಲ್ಲ, 
ಮಿಣುಕು ಹುಳು ಸೂರ್ಯನಿಗಿಂತ ಬೇರೆಯಾದರೂ ಅಲಸಾದೃಶ್ಯದಿಂದ ಸೂರ್ಯನ ಒಂದು 
ಅಂಶವೆನಿಸುವಂತೆ, ಜೀವನೂ ನನ್ನ ಅಂಶವೆನಿಸುತ್ತಾನೆ. ಹೀಗಾಗಿ ಬ್ರಹ್ಮಾದಿಗಳು ನನ್ನ 
ಅಂಶಗಳಂತಿರುವುದರಿಂದ ಅಶಕ್ತರು. ಅವರನ್ನು ತಿಳಿಯಲು ಯತ್ನಿಸದೆ, ನನ್ನನ್ನು ತಿಳಿಯುವುದಕ್ಕೇ 
ಯತ್ನಿ ಸಬೇಕೆಂದು ಅಭಿಪ್ರಾಯ. "ಜೀವರು ನಿನ್ನ ಅಂಶರಲ್ಲ ಅಂಶದಂತೆ, ಎನ್ನು] ವುದಾದರೆ 
ಅವರಿಗೆ ಯಾವಕಾರ್ಯದಲ್ಲಿಯೂ ಶಕ್ತಿ ಇಲ್ಲ ಎಂದಾದೀತು,' ಎಂದರೆ, ಶಕ್ತಿ ಇದೆ ಎನ್ನುತ್ತಾನೆ- 
"ಮನಃ ಷಷ್ಠಾನಿ ಇಂದ್ರಿಯಾಣಿ' ಪ್ರಕೃತಿಪರಿಣಾಮವಾದ ಶರೀರದಲ್ಲಿರುವ ಶ್ರೋತ್ರ ಮುಂತಾದ 
ಪಂಚೇಂದ್ರಿಯಗಳನ್ನು ಆರನೆ ಇಂದ್ರಿಯವಾದ ಮನಸನ್ನು ನನ್ನ ಭಿನ್ನ ಅಂಶನಾದ ಜೀವನು 
ವಿಷಯಪದಾರ್ಥಗಳ ಕಡೆಗೆ "ಕರ್ಷತಿ' ಸೆಳೆಯುತ್ತಾನೆ, ಸ್ಥಿತಿಕಾಲದಲ್ಲಿ ದೇಹ ಪ್ರಾಪ್ತಿಕಾಲದಲ್ಲಿ 
ಮೂಲಕಾರಣದಿಂದ ಈಚೆಗೆ ಸೆಳೆದುಕೊಳ್ಳುತ್ತಾನೆ. ಮರಣಕಾಲದಲ್ಲಿ ಶರೀರದಿಂದ ಹೊರಗೆ 
ಸೆಳೆಯುತ್ತಾನೆ ॥। 7 ॥1 


ಶರೀರಂ ಯದವಾಪ್ಟೋತಿ ಯಚ್ಚಾಪ್ರತ್ಕಾಮತೀಶ್ವರಃ 
ಗೃಹೀತ್ತೆ ಆತೌನಿ ಸಂಯಾತಿ ವಾಯುರ್ಗಂಧಾನಿವಾಶಯಾತ್‌ 11 8 I 


ಅರ್ಥ- ಪರಮಾತ್ಮನು ಯಾವಾಗ ಜೀವಶರೀರದಲ್ಲಿರುವನೊ ಆಗ ಮಾತ್ರ ಅವನ ಪ್ರೇರಣೆ 
ಯಿಂದ ಜೀವನು ತನ್ನ ಇಂದ್ರಿಯಗಳನ್ನು ವಿಷಯಗಳ ಕಡೆಗೆ ಸೆಳೆಯುತ್ತಾನೆ ಪರಮಾತ್ಮನು 
ಯಾವಾಗ ಜೀವಶರೀರದಿಂದ ಹೊರಗೆ ಹೋಗುವನೊ ಆಗ ಜೀವನು ಈ ಇಂದ್ರಿಯಗಳ 
ಒಂದೊಂದು ಅಂಶವನ್ನು ಹಿಡಿದು ಕೊಂಡು, ವಾಯುವು ಹೂವಿನಿಂದ ಪರಿಮಳಯುಕ್ತವಾದ 
ಅಂಶವನ್ನು ಸೆಳೆದೊಯ್ಯುವಂತೆ ಒಯ್ಯುತ್ತ ಬೇರೆ ಲೋಕಕ್ಕೆ ಹೋಗುತ್ತಾನೆ. 


796 ಗೀತಾವಿವೃತಿ 


ಕಿಂ ಸ್ವಸಾಮಥ್ಯ ೯೯ನ ನೇತ್ಯಾಹ- ಶರೀರಮಿತಿ ॥ ಈಶ್ಟರಃ ಶರೀರಂ ಜೀವ- 
ಶರೀರಂ "'`ದಾ55ಪ್ಟೋತಿ ತದೈವ ಜೀವಸ್ಪತ್ವೇರಿತಃ ಸನ್‌ ಕರ್ಷತೀತ್ಯ ರ್ಥಃ 
ಸ್ವಾತಂತ್ರೆ ೇಣ ತು ಈಶ್ವರ ಏವ ಸರ್ವಾಣೀಂದಿ ಯಾಣಿ ವಿಷಯಾನ್‌ಪ್ರತಿ 
ಪ್ರ ಜೀ! | ತದಾಹ ಸೂತ್ರೆ ೇ- "ಓಂ ಜ್ಯೊ ೇತಿರಾದ್ಯ ಧಿಷ್ಠಾನಂ ತು ತದಾಮನ- 
ನಾತ್‌ ಓಂ' ಇತ್ಯಾದಿ (2-4-15) | ತಥಾ ಯಚ್ಚ 'ಯದಾಪ್ಪುತ್ಸಾಮತೀಶ್ವರ: 
ಜೀವಮಾದಾಯೇತಿ ಯೋಜ್ಯಮ್‌ । ತದೈತಾನಿ ಇಂದ್ರ ಯಾಣಿ ಸೂಕ್ತ್ಷ್ಮೇಂದ್ರಿ- 
ಯಾಂಶಾನ್‌ ಆಶಯಾತ್ಹುಷ್ಟಾದಿಸ್ಥಾನಾತ್‌ ಗಂಧಾನಿವ ಗಂಧವತಃ ಪುಷ್ಪಾದ್ಯವ- 
ಯವಾನಿವ ಭಾಗಶೋ ಗೃಹೀತ್ವಾ ಸಂಯಾತಿ ಲೋಕಾಂತರಮಿತ್ಯರ್ಥಃ 1 ನಚ 
"ಅಗ್ನಿಂ ವಾಗಪ್ಯೇತಿ' (ಬೃ. 5-2-13) ಇತ್ಯಾ ದಿವಿರೋಧಃ । ತಸ , ಭಾಗವಿಷಯ- 
ತ್ವಾತ್‌ । "ಓಂ ಅಗ್ನ್ಯಾದಿಗತಿಶ್ರುತೇರಿತಿ ಚೇನ್ನ ಭಾಕ್ರತ್ವಾತ್‌ ಓಂ' ಇತ (3-1-4) 
ಸೂತ್ರಾತ್‌ | ಅತ ಏವ ಗಂಧಾನಿವೇತಿ ದೃಷ್ಟಾಂತೋಕ್ತಿಃ 1 ಅನ್ಯಥಾ 
ವಾಯುನಾಠನೇಕೇಷ್ಮಾಕೃಷ್ಯಮಾಣೇಷು ಗಂಧಾನ್‌ ಗಂಧವತಃ ಪುಷ್ಪಾದ್ಯ- 
ವಯವಾನಿತ್ಯುಕ್ತಿರ್ನ ಸ್ಯಾತ್‌ | ಸರ್ವೇಂದ್ರಿಯಪ್ರೇರಣಸ್ಕಾಪಿ ಈಶಾಧೀನತ್ನಾನ್ನ 
ತೇಷಾಂ ಪ್ರತಿಪತ್ತಿರ್ಜಗದ್‌ ವೃಕ್ಷಚ್ಛೇದನಶಕ್ತೇತಿ ಭಾವಃ 1 


ಅನುವಾದ- ಜೀವನು ಸ್ವಸಾಮರ್ಥ್ಯದಿಂದ ಇಂದ್ರಿಯಗಳನ್ನು ಸೆಳೆಯುವನೇ? ಎಂದರ 
"ಅಲ್ಲ ಎನ್ನುತ್ತಾನೆ "ಶರೀರಂ ಯದವಾಪ್ನೋತಿ' ಎಂದು. "ಈಶ್ಟರಃ ಶರೀರಂ ಯದವಾಪ್ನೋತಿ 
ಪರಮಾತ್ಮ ಜೀವಶರೀರವನ್ನು ಪ್ರವೇಶಿಸಿದಾಗಲೇ ಅವನ ಪ್ರೇರಣೆಯಿಂದ ಜೀವನು "ಕರ್ಷತಿ 
ಇಂದ್ರಿಯಗಳನ್ನು ಸೆಳೆಯುತ್ತಾನೆ. ಸ್ವತಂತ್ರವಾಗಿ ಪರಮಾತ್ಮನೇ ಎಲ್ಲಇಂದ್ರಿಯಗಳನ್ನೂ ವಿಷಯ 
ಗಳ ಕಡೆಗೆ ಕಳಿಸುತ್ತಾನೆ. ಇದು "ಓಂ ಜ್ಯೋತಿರಾದ್ಯಧಿಷ್ಠಾನಂ ತು ತದಾಮನನಾತ್‌ ಓಂ 
(ಬ್ರ.ಸೂ. 2.4.15) ಇತ್ಯಾದಿ ಬ್ರಹ್ಮಸೂತ್ರದಲ್ಲಿಉಕ್ತವಾಗಿದೆ. "ಯಚ್ಛ್ಚಾಹ್ರ್ಯತ್ಥಾಮತೀಶ್ವರಃ' ಇ 
"ಜೀವಮಾದಾಯ' ಎಂದು ಸೇರಿಸಿಕೊಳ್ಳಬೇಕು. ಪರಮಾತ್ಮನು ಜೀವನನ್ನು ಕರೆದುಕೊಂಡ 
ಜೀವನ ಶರೀರದಿಂದ ನಿರ್ಗಮಿಸುವಾಗ, "ಏತಾನಿ' ಈ ಇಂದ್ರಿಯಗಳನ್ನು, ಅಂದರ, ಇಂದ್ರಿಯ 
ಗಳ ಸೂಕ್ತ ಒಅಿಂಶಗಳನ್ನು “ವಾಯುರ್ಗಂಧಾನಿವಾಶಯಾತ್‌' ವಾಯುವು ಪುಷ್ಪಾದಿ ಸ್ಥಾನದಿಂ! 
ಪರಿಮಳವನ್ನು, ಅಂದರೆ ಪರಿಮಳಯುಕ್ತವಾದ ಪುಷ್ಪಾದಿ ಅವಯವಗಳನ್ನು ಹೇಗೋ ಹಾ 
ಅಂಶದಿಂದ ತೆಗೆದುಕೊಂಡು, ಜೀವನು ಲೋಕಾಂತರಕ್ಕೆ ಹೋಗುತ್ತಾನೆ ಎಂದರ್ಥ. "ಆಗಿ 
ವಾಗಪೈ ತಿ' (ಬೃ.ಉ. 5.2. 13) ಎಂಬಶ್ರುತಿಯ ಜೋಲ ಬರುತ್ತದೆ ಎನ್ನಬಾರದು. ಏಕೆಂದ 
ಶ್ರುತಿ ಜಸ ಇಂದ್ರಿಯಗಳ ಬೇರೆ ಅಂಶಗಳ ಬಗ್ಗೆ. ಗೀತೆ ಹೇಳುವುದು ಬೇರೆ ಅಂಶಗ 


ಅಧ್ಯಾಯ 15 797 
ಬಗ್ಗೆ, . ಇದು "ಓಂ ಅಗ್ನ್ಯಾದಿ ಗತಿ ಶ್ರುತೇರಿತಿ ಚೇನ್ನ ಭಾಕ್ರತ್ವಾತ್‌ ಓಂ' (ಬ್ರ.ಸೂ. 3.1.4) ಎಂಬ 
ಬ್ರಹ್ಮಸೂತ್ರದಲ್ಲಿಸ್ಪಷ್ಟವಿದೆ. ಅದರಿಂದಲೇ "ಗಂಧಾನಿವ' ಎಂದು ಪರಿಮಳದ ದೃಷ್ಟಾಂತವನ್ನು 
ನೀಡಲಾಗಿದೆ. ಇಲ್ಲದಿದ್ದರೆ, ವಾಯುವು ಅನೇಕ ಪದಾರ್ಥಗಳನ್ನು ಸೆಳೆಯುವುದು 
ಕಂಡಿರುವಾಗ, ಕೇವಲ "ಗಂಧಾನ್‌' "ಪರಿಮಳಯುಕವಾದ ಪುಷ್ಪಾದಿ ಅವಯವಗಳನ್ನು' ಎಂದೇ 
ದೃಷ್ಟಾಂತ ಕೊಡಬೇಕಾಗಿರಲಿಲ್ಲ ಬ್ರಹ್ಮಾದಿ ಜೀವರಿಗೆ ಅವರ ಎಲ್ಲಇಂದ್ರಿಯಗಳನ್ನು ಪ್ರೇರಿಸುವ 


ಶಕ್ತಿಯೂ ಕೂಡ ಪರಮಾತ್ಮನ ಅಧೀನವೇ ಆಗಿರುವುದರಿಂದ ಅವರನ್ನು ತಿಳಿಯುವುದು ಜಗದ್‌- 
ವೃಕ್ಷಚ್ಛೇದನಕ್ಕೆ ಸಾಧನವಾಗಲಾರದೆಂದು ಅಭಿಪ್ರಾಯ. 


ವಿವರಣೆ- 'ಜ್ಯೋತಿರಾದ್ಯಧಿಷ್ಠಾನಂ ತು ತದಾಮನನಾತ್‌' ಎಂಬ ಬ್ರಹ್ಮಸೂತ್ರದಲ್ಲಿ 
"ಇಂದ್ರಿಯಪ್ರೇರಕನು ಪರಮಾತ್ಮನೇ ಹೊರತು ಜೀವನಲ್ಲ, "ಯಶ್ಚಕ್ಟುಷಿ ತಿಷ್ಠನ್‌' ಎಂದು 
ಮುಂತಾಗಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿಹೇಳಿದೆ' ಎಂದಿದೆ. “ಅಗ್ನಾ ದಿ ಗತಿ ಶ್ರುತೇರಿತಿ ಚೇನ್ನ 
ಭಾಕ್ತತ್ವಾತ್‌' ಎಂಬ ಬ್ರಹ್ಮಸೂತ್ರದಲ್ಲಿ“ಜೀವ ಮರಣ ಹೊಂದುವಾಗ ಅವನ ವಾಗಾದಿ ಇಂದ್ರಿಯ 
ಗಳು ಅಗ್ನಾ ದಿಭೂತಗಳಲ್ಲಿ ಹೋಗಿ ಸೇರುವುವು ಎಂದು ಶ್ರುತಿ ಹೇಳಿದರೂ ಅದು ಕೆಲವು ಭಾಗ 
ಗಳ ಬಗ್ಗೆ ಹೇಳಿದ್ದು . ಉಳಿದ ಭಾಗಗಳು ಜೀವನ ಜೊತೆಗೇ ಹೋಗುವುವು' ಎಂದು ಹೇಳಿದೆ. 


ಯದ್ವಾ ಯದ್ಯದಾ ಜೀವಃ ಶರೀರಮಾಪ್ಲೋತಿ ತದೇಶ್ವರಃ ಏತಾನಿ ಗೃಹೀತ್ವಾ 
ಶರೀರಂ ಸಂಯಾತಿ | ಜೀವಃ ಯದೋತ್ಕಾಮತಿ ಚ ತದೇಶರಃ ಏತಾನಿ ಗೃಹೀತ್ವಾ 
ಲೋಕಾಂತರಂ ಸಂಯಾತೀತಿ ಯೋಜನಾ ॥| 8 ॥| 


ಅನುವಾದ- ಅಥವಾ ಯಾವಾಗ ಜೀವನು ತನ್ನ ಶರೀರವನ್ನು ಹೊಂದುತ್ತಾನೋ ಆಗ 
ಪರಮಾತ್ಮನೇ ಇಂದ್ರಿಯಗಳನ್ನು ತೆಗೆದು ಕೊಂಡು ಆ ಶರೀರವನ್ನು ಪ್ರವೇಶಿಸುತ್ತಾನೆ. ಯಾವಾಗ 
ಜೀವನು ಮರಣ ಹೊಂದುತ್ತಾನೋ ಆಗಲೂ ಪರಮಾತ್ಮನೇ ಇಂದ್ರಿಯಗಳನ್ನು ತೆಗೆದುಕೊಂಡು 
ಲೋಕಾಂತರಕ್ಕೆನಡೆಯುತ್ತಾನೆ ಎಂದು ಅನ್ಹಯ ಮಾಡಬೇಕು. 118 11 


ಇಂದ್ರಿಯ ಪ್ರೇರಕನಾದ ಶ್ರೀಹರಿ ಸಾರಭೋಕ್ಳ 
ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ 
ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೇ 119 ॥| 


ಅರ್ಥ - ಈ ಪರಮಾತ್ಮನು ಕಿವಿ, ಕಣ್ಣು >} ತಕ್‌ , ನಾಲಿಗೆ, ಘ್ರಾಣ ಮನಸ್ಸುಗಳನ್ನು ತಮ್ಮತಮ್ಮ 
ವಿಷಯಗಳಲ್ಲಿಪ್ರವೃತ್ತಿ ಮಾಡುವಂತೆ ಪ್ರೇರಿಸಿ ಶಬ್ದಾ ದಿವಿಷಯಗಳನ್ನು ಭೋಗಿಸುವನು. 


ಗೀತಾವಿವೃತಿ 
798 


ಇಂದ್ರಿಯೇಷು ಪ್ರವರ್ತಕತ್ತೇನ ಸ್ಥಿತಸ್ಯ ಹರೇರಿಂದ್ರಿ ಯದ್ದಾರಾ ವಿಷಯ- 
ಭೋಗಮಾಹ- ಶ್ರೋತ್ರಮಿತಿ ॥ ಅಧಿಷ್ಠಾಯ್ಕೆ ವೇತ್ಯನ್ನಯಃ | ಪ್ರವರ್ತಕಃ 
ಸನ್ನೇವೇತ್ಯರ್ಥಃ 1 ವಿಷಯಾನ್‌ ಶಬ್ದಾದೀನ್‌ 119 || 


ಅನುವಾದ- ಇಂದ್ರಿಯಗಳಲ್ಲಿ ಪ್ರೇರಕನಾಗಿ ಇರುವ ಹರಿಗೆ ಇಂದ್ರಿಯಗಳ ಮೂಲಕ 
ವಿಷಯಭೋಗ ಉಂಟೆನ್ನುತ್ತಾನೆ- “ಶ್ರೋತ್ರಂ ಚಕ್ಬುಃ' ಎಂದು. "ಅಧಿಷ್ಠಾಯೈವ ' ಎಂದು 
ಅನ್ವಯ. ಪ್ರೇರಕನಾಗಿಯೇ ಎಂದರ್ಥ. "ವಿಷಯಾನ್‌' ಎಂದರೆ ಶಬ್ದಾದಿ ಏಷಯಪದಾರ್ಥ 
ಗಳನ್ನು ಎಂದರ್ಥ. 1191 


ಉತ್ಸಾಮಂತಂ ಸ್ಥಿತಂ ವಾಠಪಿ ಭುಂಜಾನಂ ವಾ ಗುಣಾನ್ನಿತಮ್‌ । 
ವಿಮೂಢಾ ನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಸುಷಃ 11 101! 


ಅರ್ಥ- ಮೂಢರು ಪರಮಾತ್ಮನು ಜೀವಶರೀರದಿಂದ ಹೊರಗೆ ಹೋಗುವುದನ್ನಾ ಗಲಿ 
ಜೀವಶರೀರದಲ್ಲಿಯೇ ಇರುವುದನ್ನಾಗಲಿ, ಶುಭಫಲಗಳನ್ನು ಮಾತ್ರ ಭೋಗಿಸುವುದನ್ನಾ ಗ 
ಕಂಡುಕೊಳ್ಳಲಾರರು. ಜ್ಞಾನದ ಕಣ್ಣುಳ್ಲವರು ಮಾತ್ರ ಆಜಿ 


ಜೀವವದಶುಭಭೋಗೋತಪ್ಯಸಿ ಕಿಮಿತ್ಯತಃ ಶುಭಾನೇವ ಭುಂಕ್ತ ಇತಿ ವದನ್‌ 
ಕುತೋ ನೋಪಲಭ್ಯ ತ ಇತಿ ಶಂಕಾಂ ಎ ಉತ್ಕಾಮಂತಮಿತಿ I 


ಗುಣಾನ್ನಿತಂ ಶುಭಯುಕ್ತಮೇವೇತ್ಯರ್ಥಃ 1 ವಿಮೂಢಾ ಅತ್ಯ ನುಪಲಂಭೇ 
ಹೇತೂಕ್ತಿಃ ॥॥ 10 ॥ 


ಅನುವಾದ- ಜೀವನಂತೆ ಪರಮಾತ್ಚನಿಗೆ ದುಃಖ ಭೋಗವೂ ಇದೆ ಏನು? ಎಂದರೆ, ಇ 
ಕೇವಲ ಸುಖವನ್ನೇ ಅವನು ಉಣ್ಣುತ್ತಾನೆ, ಎನ್ನುತ್ತ, ಅವನು ಸುಖ ಉಣ್ಣುವುದು ಜೀವನಿಗೆ £ 
ಗೋಚರವಾಗುವುದಿಲ್ಲ ಎಂಬ ಪ್ರಶ್ನೆಗೆ ಪರಿಹಾರ ನೀಡುತ್ತಾನೆ. "ಉತ್ಕಾಮಂತಂ' ಎಂದು 
"ಗುಣಾನ್ವಿತಂ' ಶುಭಯುಕ್ತವಾದುದನ್ನೇ ಪರಮಾತ್ಮಉಣ್ಣುತ್ತಾನೆ ಎಂದರ್ಥ. ಏಕೆ ಗೋಚರಿ; 
ವುದಿಲ್ಲ ಎಂದರೆ "ವಿಮೂಢಾಃ' ಜೀವರು ಅಜ್ಞಾನಿಗಳಾಗಿರುವುದರಿಂದ ಎಂದು ಕಾರ 
ಉಕ್ತವಾಗಿದೆ. ॥। 10 || 


ಮನದ ಮುಸುರೆ ತೊಳೆದುಕೊಂಡವರಿಗೆ ಹರಿ ಕಾಣಬಲ್ಲನು 


ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಮ್‌ । 
ಯತಂತೋಪಪ್ಯಕೃತಾತ್ಮನೋ ನೈನಂ ಪಶ್ಯಂತ್ಯಚೇತಸಃ 11 11: 


ಅಧ್ಯಾಯ 15 799 


ಅರ್ಥ- ಜ್ಞಾನ ಸಾಧನವನ್ನು ಅನುಷ್ಠಾನ ಮಾಡುತ್ತ ಪ್ರಯತ್ನಿಸುವವರು ಮಾತ್ರ ಜ್ಞಾನವನ್ನು 
ಪಡೆದು ತಮ್ಮಲ್ಲಿಯೇ ಇರುವ ಪರಮಾತ್ಮನನ್ನು ಕಾಣುವರು. ಮಲಿನ ಅಂತಃಕರಣ ಉಳ್ಳ 
ಅವಿವೇಕಿಗಳು ಪ್ರಯತ್ನಪಟ್ಟರೂ ಕಾಣರು. 


ಯತ್ನೇ ಕೃತೇsಪ್ಯನುಪಲಂಭಃ ಕಥಮಿತ್ಯತ ಆಹ- ಯತಂತ ಅತಿ ॥ 
ಯೋಗಿನೋ ಜ್ಞಾನೋಪಾಯಾನುಷ್ಠಾತಾರೋ ಯತಂತೋ ಯತಮಾನಾಃ 
ಜ್ಞಾನಂ ಪ್ರಾಪ್ಟೈನಂ ಪಶ್ನಂತಿ 1 ಅಶುದಬುದಯೋ ಯತಮಾನಾ ಅಪಿ 
ಇಗ ರಲ ಲೆ ಇ ೦ 
ಅಚೇತಸೋ ಅವಿವೇಕಿನೋ ನೈನಂ ಪಶ್ಯಂತೀತ್ಯರ್ಥಃ ॥। 11 ॥ 


ಅನುವಾದ- ಜೀವರು ಯತ್ನ ಮಾಡಿದರೂ , ತಮ್ಮ ಇಂದ್ರಿಯಗಳಿಂದ ಭಗವಂತ ಸುಖ 
ಉಣ್ಣುವುದು ಅವರಿಗೆ ಏಕೆ ಗೋಚರವಾಗುವುದಿಲ್ಲ ಎಂದರೆ ಹೇಳುತ್ತಾನೆ- "ಯತಂತೋ 
ಯೋಗಿನಃ' ಎಂದು. "ಯೋಗಿನಃ' ಜ್ಞಾನಸಾಧನಾನುಷ್ಠಾನ ಮಾಡುವವರು ಯತ್ನ ಮಾಡಿದರೆ, 
ಜ್ಞಾನ ಹೊಂದಿ ಭಗವಂತನನ್ನು ಕಾಣುತ್ತಾರೆ. ಬುದ್ದಿಶುದ್ದಿ ಇಲ್ಲದವರು ಅವಿವೇಕಿಗಳು ಯತ್ನ 
ಮಾಡಿದರೂ ಭಗವಂತನನ್ನು ಕಾಣಲಾರರು ಎಂದರ್ಥ ॥ 11 ॥ 


ವಿಶ್ವದಲ್ಲಿ ಹರಿಯುವುದು ಹರಿಯ ಶಕ್ತಿ 


ಯದಾದಿತ್ಯಗತಂ ತೇಜೋ ಜಗದ್‌ಭಾಸಯತೇನಂಖಲಮ್‌ ।ಟ 
ಯಚ್ಚಂದ್ರಮಸಿ ಯಚ್ಚಾಗ್ನ್‌ ತತ್ತೇಜೋ ವಿದ್ಧಿ ಮಾಮಕಮ್‌ Il 12 1 


ಅರ್ಥ- ಸೂರ್ಯನಲ್ಲಿ ಚಂದ್ರನಲ್ಲಿ ಮತ್ತು ಅಗ್ನಿಯಲ್ಲಿರುವ ಯಾವ ಬೆಳಕಿನ ಶಕ್ತಿ ಇಡೀ 
ಜಗತ್ತನ್ನು ಬೆಳಗಿಸುತ್ತಿದೆಯೋ ಅದು ನನ್ನ ಅಧೀನವೆಂದು ತಿಳಿ. 


"ಅಧಶ್ಚ ಮೂಲಾನ್ಯನುಸಂತತಾನೀತಿ' ಯತರ್ವಾಂತರ್ಯಾಮಿತ್ತರೂಪಂ 
ವಿಜ್ಞಾನಮುಕ್ತಮ್‌, ಯಚ್ಚೋರ್ದ್ವಶಬ್ದೇನ ಸರ್ವೋತ್ತಮತ್ತಮುಕ್ತಂ ತದ್‌ದ್ದಯ- 
ಮಧ್ಯಾಯಶೇಷೇಣ ಪ್ರಪಂಚಯತಿ- ಯದಾದಿತ್ಯೇತ್ಯಾದಿನಾ ॥। ತೇಜಃ ಜಗತ್‌- 
ಪ್ರಕಾಶನಶಕ್ತಿಃ | ಮಾಮಕಂ ಮದೀಯಂ ಮದಧೀನಮಿತೃರ್ಥಃ । "ತಮೇವ 
ಭಾಂತಮನುಭಾತಿ ಸರ್ವಂ' (ಕಠ.2-5-15) ಇತ್ಯಾದೇಃ । "ಅನುಕೃತೇಸ್ತಸ್ಯ 
ಚೇತಿ'(1-3-22) ಸೂತ್ರಾತ್‌ ॥। 12 ॥ 


ಅನುವಾದ- 'ಅಧಶ್ವ ಮೂಲಾನ್ಯನುಸಂತತಾನಿ' ಎಂದು ಭಗವಂತನನ್ನು 
ಸರ್ವಾಂತರ್ಯಾಮಿ ಎಂದು ವರ್ಣಿಸಲಾಗಿದೆ. "ಊರ್ಧ್ವ' ಶಬ್ದದಿಂದ ಅವನು ಸರ್ವೋತ್ತಮ 


800 ಗೀತಾವಿವೃತಿ 


ನೆಂದೂ ಹೇಳಿದೆ. ಇವೆರಡನ್ನೂ ಮುಂದೆ ಈ ಅಧ್ಯಾ ಯದ ಕೊನೆಬಾಗದಲ್ಲಿ ವಿವರಿಸುತ್ತಾನೆ 

"ಯದಾದಿತ್ಯಗತಂ' ಎಂದು ಮುಂತಾಗಿ. “ತೇಜಃ' 'ಜಗತ್ತನ್ನು ಬೆಳಗುವ ಶಕ್ತಿ "ಮಾಮಕಂ' 
ನನ್ನದು, ಅಂದರೆ, ನನ್ನ ಅಧೀನ ಎಂದರ್ಥ. "ತಮೇವ ಭಾಂತಮನುಭಾತಿ ಸರ್ವಂ' (ಕಾಠಕ. 
pC 15) ಎಂದು ಮುಂತಾಗಿ ಶ್ರುತಿಯೂ "ಓಂ ಅನುಕೃತೇಸ್ತಸ್ಯ ಚಓಂ' (ಬ್ರ.ಸೂ. 1.3. 22) 
ಎಂದು ಬ್ರಹ್ಮಸೂತ್ರವೂ ಇದಕ್ಕೆ ಆಧಾರವಾಗಿದೆ. 11 12 11 


ವಿವರಣೆ- "ಅನುಕೃತೇಸ್ತಸ್ಯ ಚ' ಎಂಬ ಬ್ರಹ್ಮಸೂತ್ರದಲ್ಲಿ ಸೂರ್ಯಚಂದ್ರಾದಿಗಳ ಪ್ರ ಕಾಶ 
ಭಗವಂತನ ಪ್ರಕಾಶವನ್ನು ಯಾ ಮಾಡುತ್ತದೆ, ಮತ್ತು ಅದಕ್ಕೆ ಅಧೀನವೂ ಆಗಿದೆ ಎಂದು 
"ತಮೆವ ವಾಮನ ಸರ್ವಂ ತಸ್ಯ ಭಾಸಾ ಸರ್ವ ಚರಕ ವಿಭಾತಿ' ಎಂಬ 
ಕಾಠಕೋಪನಿಷ ದ್ವಾಕ್ಯದ ಆಧಾರದಿಂದ ಜಟ 


ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಟ 
ಪುಷ್ಣಾಮಿ ಚೌಷಧೀಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ ॥1 13 !! 


ಅರ್ಥ- ನಾನು ಭೂಮಿಯಲ್ಲಿ ಅಂತರ್ಗತನಾಗಿದ್ದು ಸ್ಥಶಕ್ತಿಯಿಂದ ಎಲ್ಲ ಜೀವಿಗಳನ್ನೂ 


ಧರಿಸುತ್ತೇನೆ. ಅಮೃತ ರಸಸ್ವರೂಪನಾಗಿದ್ದುಸೌಮ್ಯ ನಾದುದರಿಂದ ಸೋಮ ಎಂಬ ಹೆಸರಿನಿಂದ 
ಚಂದ ಪ್ರಮಂಡಲದಲ್ಲಿದ್ದು ಎಲ್ಲಸಸ್ಯಗಳನ್ನೂ ಬೆಳೆಸುತ್ತೇನೆ. 


ಅಹಂ ಗಾಂ ಭೂಮಿಮಾವಿಶ್ಯ ಓಜಸಾ ಸ್ಪಶಕ್ಕಾ ಭೂತಾನಿ ಧಾರಯಾಮಿ ! 
ಅಮೃತರಸಾತ್ಮಕಃ ಸೌಮ್ಯತ್ನಾತ್ಲೋಮನಾಮಾ ಸೋಮಗಃ ಸನರ್ವಾ ಓಷಧೀಃ 
ಸಸ್ಯಾದೀನಿ ಪುಷ್ಪಾಮಿ ವರ್ಧಯಾಮಿ ಚ ॥ 13 ॥॥ 


ಅನುವಾದ- "ಅಹಂ ಗಾಂ ಆವಿಶ್ಯ' ನಾನು ಭೂಮಿಯನ್ನು ಪ್ರವೇಶಿಸಿ "ಓಜಸಾ' ನನ 
ಸಾಮರ್ಥ್ಯದಿಂದ "ಭೂತಾನಿ ಧಾರಯಾಮಿ' ಪ್ರಾಣಿಗಳನ್ನು ಕಾಪಾಡುತ್ತೇನೆ. ಮತ್ತು ಅಮೃಃ 
ರಸಸ್ವರೂಪನಾಗಿ ಸೌಮ್ಯರೂಪನಾದರಿಂದ ಸೋಮನೆನಿಸಿ ಚಂದ್ರಮಂಡಲದಲ್ಲಿದ್ದುಎಲ್ಲಸಸ 
ಮುಂತಾದುವನ್ನು ಬೆಳೆಸುತ್ತೇನೆ. ॥ 13 ॥1 


ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ । 
ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಮ್‌ Il 14 (1 


ಅರ್ಥ- ನಾನು ಎಲ್ಲ ಜೀವರಿಗೆ ಉಪಕಾರಕನಾಗಿದ್ದು ವೈಶ್ವಾನರನೆನಿಸಿ ಜಾಠರಾಗ್ನಿ ಯಲ್ಲಿದ 
ಜೀವಿಗಳ ದೇಹವನ್ನಾಶ್ರಯಿಸಿ, ಪ್ರಾಣ ಅಪಾನರೆಂಬ ಮುಖ್ಯಪ್ರಾ ಣರೂಪಗಳಿಂದ ಸಹಿತನಾ 
ಭಕ್ಷ್ಯ. ಭೋಜ್ಯ, ಲೇಹ್ಯ, ಪೇಯಗಳೆಂಬ ನಾಲ್ಕು ಬಗೆಯ ಆಹಾರವನ್ನು ಜೀರ್ಣಗೊಳಿಸುತ್ತೇನ 


ಅಧ್ಯಾಯ 15 801 


ಕಿಂ ಚಾಹಂ ವಿಶ್ವನರಸಂಬಂಧಿತಯಾ ವೈಶ್ವಾನರನಾಮಾ ಜಾಠರ- 

ವೈಶ್ವಾನರಾಗ್ದಿಸ್ಟ ಸನ್‌ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಾಭ್ಯಾಂ 

ಮುಖ್ಯಪ್ರಾಣಸ್ಟರೂಪಾಭ್ಯಾಂ ಸಮೃಗ್ಯುಕ್ತಃ ಭಕ್ಷಭೋಜ್ಯಲೇಹ್ಯಪೇಯ ಭೇದೇನ 

ಚತುರ್ವಿಧಂ ಅನ್ನಂ ಪಚಾಮಿ ಜೀರ್ಣಂ ಕರೋಮಿ ॥ಟ 14 ॥ 

ಅನುವಾದ- ಮತ್ತು ನಾನು ಎಲ್ಲಜೀವರೊಳಗಿರುವುದರಿಂದ "ವೈಶ್ವಾನರ' ನೆನಿಸಿ ವೈಶ್ವಾನರ 
ಎಂಬ ಜಠರಾಗ್ನಿಯಲ್ಲಿದ್ದು ಪ್ರಾಣಿಗಳ ದೇಹವನ್ನಾ ಶ್ರಯಿಸಿ ಮುಖ್ಯ ಪ್ರಾಣ ಸ್ವರೂಪರಾದ 
ಪ್ರಾಣ ಅಪಾನರೊಂದಿಗೆ ಕೂಡಿ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಎಂದು ನಾಲ್ಕು 
ಬಗೆಯಾಗಿರುವ ಅನ್ನವನ್ನು ಜೀರ್ಣಗೊಳಿಸುತ್ತೇನೆ. ॥ 14 


ನನ್ನಿ ೦ದಲೇ ಜೀವರಿಗೆ ಜಾನ-ತಿರೋಧಾನಗಳು 


ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ 
ಮತ್ತಃ ಸ್ಕೃತಿರ್ಜಾನಮಪೋಹನಂ ಚ । 
ವೇದೈಶ್ಚ ಸರ್ವೈರಹಮೇವ ವೇದ್ಯೋ 
ವೇದಾಂತಕೃದ್‌ ವೇದವಿದೇವ ಚಾಹಮ್‌ Il 151 


ಅರ್ಥ- ಎಲ್ಲರ ಹೃದಯದಲ್ಲೂ ನಾನಿರುವೆ. ನನ್ನಿಂದಲೇ ಸ್ಮರಣೆ ಅನುಭವ ಭ್ರಮೆ 
ಗಳುಂಟಾಗುತ್ತದೆ. ಎಲ್ಲವೇದಗಳಿಂದಲೂ ನಾನೇ ಮುಖ್ಯ ಪ್ರತಿಪಾದ್ಯ, ವೇದವ್ಯಾಸ ರೂಪದಿಂದ 
ಬ್ರಹ್ಮಸೂತ್ರ ರಚಿಸಿದವನೂ ನಾನೇ. ವೇದಗಳನ್ನು ಸರಿಯಾಗಿ ತಿಳಿದವನೂ ನಾನೇ. 


ಕಿಂಚ ಸರ್ವಸ್ಯ ಹೃದಿ ಸನ್ನಿವಿಷ್ಟೋರಹಮ್‌ । ಮತ್ತ ಏವ ಚ ಸ್ಕೃತಿಃ 
ಅನುಭವರೂಪಂ ಜ್ಞಾನಂ ಅಪೋಹನಂ ವಿಷರ್ಯಯಪಶ್ಚ ಭವತಿ | ಅಹಮೇವ 
ಪರಮಮುಖ್ಯವೃತ್ತ್ಯಾ ಸರ್ವೈಶ್ಚ ವೇದೈಃ ವೇದ್ಯಃ | ವೇದಾಂತಕೃತ್‌ ವೇದಾನಾ- 
ಮಂತೋ ನಿರ್ಣಯೋ ಯಸ್ಕಾತ್ಸ ವೇದಾಂತೋ ಬ್ರಹ್ಮಸೂತ್ರಸಂದರ್ಭಃ । ತಸ್ಯ 
ವ್ಯಾಸರೂಪೇಣ ಕರ್ತಾ ವೇದವಿತ್‌ ತತ್ತ್ವತೋ ವೇದಾರ್ಥಜ್ಞಾನವಾನಹ- 
ಮೇವೇತ್ಯರ್ಥಃ । "ಮಾಂ ವಿಧತ್ತೇಠಭಿಧತ್ತೇ ಮಾಮಿ'ತ್ಯಾದೇಃ ॥। 15 ॥ 


ಅನುವಾದ- ಮತ್ತು ಎಲ್ಲರ ಹೃದಯದಲ್ಲಇರುವವನು ನಾನು. ನನ್ನಿಂದಲೇ ಜನರಿಗೆ ಸ್ಮರಣ, 
ಅನುಭವರೂಪವಾದ ಜ್ಞಾನ ಮತ್ತು ಭ್ರಾಂತಿಗಳುಂಟಾಗುತ್ತದೆ. ನಾನೇ ಪರಮ ಮುಖ್ಯವೃತ್ತಿ 
ಯಿಂದ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದೇನೆ. “ವೇದಾಂತ' ಎಂದರೆ ವೇದಾರ್ಥ 


ತ್ರಿ 
802 ಗೀತಾವಿವೃ 


ನಿರ್ಣಾಯಕವಾದ ಬ್ರಹ್ಮಸೂತ್ರ ಗ್ರಂಥ . ಅದನ್ನು ವೇದವ್ಯಾಸರೂಪದಿಂದ ಮಾಡುವವನು 
ನಾನೇ . ವೇದದ ಅರ್ಥವನ್ನೂ ಸರಿಯಾಗಿ ತಿಳಿಯುವವನೂ ನಾನೇ. "ಮಾಂ ವಿಧತ್ತೇತಬಿದತ್ತೇ 
ಮಾಂ' ಇತ್ಯಾದಿ ವಚನ ಇದಕ್ಕೆ ಆಧಾರವಾಗಿದೆ. 111 51 

ವಿವರಣ 


ಕಿಂ ವಿಧತ್ತೇ ಕಿಮಾಚಷ್ಟೇ ಕಿಮನೂದ್ಯ ವಿಕಲ್ಲಯೇತ್‌ 

ಇತ್ಯಸ್ಯಾ ಹೃದಯಂಸಾಕ್ಟಾನ್ನಾನ್ಯೋ ಮದ್‌ ವೇದಕಶ್ಚನ । 

ಮಾಂ ವಿಧತ್ತೇ5ಭಿಧತ್ತೇ ಮಾಂ ವಿಕಲ್ಬೋ5ಪೋಹ್ಯ ಇತ್ಯಹಮ್‌ ॥ -ಭಾಗವತ 11.21.42 

ಶ್ರೀಕೃಷ್ಣಉದ್ಧವನಿಗೆ ಉಪದೇಶಿಸುತ್ತಾನ "ವೇದವಿಧಿ ಎಲ್ಲವೂ ನನ್ನ ಪ್ರೀತಿಯ ಉದ್ದೇಶ 
ದಿಂದ ಕರ್ಮವನ್ನು ವಿಧಿಸುತ್ತದೆ. ಮಂತ್ರವೆಲ್ಲವೂ ನನ್ನ ಗುಣಗಾನ. ವಿವಿಧ ರೂಪವರ್ಣನೆಯೂ 


ನನ್ನ ರೂಪಗಳ ವರ್ಣನೆ. ನಿಷೇಧವೂ "ನನಗೆ ಇಷ್ಟವಲ್ಲದುದು' ಎನ್ನುತ್ತಿದೆ . ಹೀಗೆ ವೇದಗಳ 
ಹಾರ್ದವನ್ನು ಸ್ವತಃ ತಿಳಿದವನು ನಾನೊಬ್ಬನೇ. ಇನ್ನಾರು ಅಲ್ಲ ಎಂದು. 


ಶ್ರೀಹರಿಯು ಪುರುಷೋತ್ತಮ 


ದ್ವಾವಿಮೌ ಪುರುಷೌ ಲೋಕೇ ಕ್ಷರಶ್ಥಾಕ್ಷರ ಏವ ಚ । 
ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ನೋಕ್ಷರ ಉಚ್ಯತೇ 11 16 I 


ಅರ್ಥ- ಪ್ರಮಾಣಸಿದ್ದರಾದ ಚೇತನರು ಅಸ್ವತಂತ್ರ ಪ್ರಪಂಚದಲ್ಲಿ ಕ್ಷರ ಅಕ್ಷರರೆಂದು ಎರಡು 
ವಿಧ. ಬ್ರಹ್ನಾದಿ ಸರ್ವಜೀವರು ಶರೀರನಾಶ ಹೊಂದುವ ಪ್ರಯುಕ್ತ ಕ್ಷರರೆನಿಸುತ್ತಾರೆ. ಆಕಾಶದಂತೆ 
ಇರುವ ಲಕ್ಷ್ಮೀದೇವಿ ಶರೀರ ನಾಶವಿಲ್ಲದ ಪ್ರಯುಕ್ತ ಅಕ್ಷರಳೆನಿಸುತ್ತಾಳೆ. 


ಏವಂ ಸರ್ವಾಂತರ್ಯಾಮಿತ್ತಂ ಪ್ರಪಂಚ್ಯಾಧುನಾ ಸರ್ವೋತ್ತಮತ್ನಂ 
ಪ್ರಪಂಚಯತಿ - ದ್ವಾವಿತಿ ॥ ಇಮೌ ಪ್ರಮಾಣಪ್ರಮಿತೌ ಪುರುಷೌ ಚೇತನೌ 
ಲೋಕೇ ಈಶಿತವ್ಯವರ್ಗೇ | ದ್ವಾವೇತೌ ಕಾವಿತ್ಯತ ಆಹ- ಕ್ಷರಶ್ನೇತಿ ॥ ಸರ್ವಾಣಿ 
ಭೂತಾನಿ ಬ್ರಹ್ಮಾದಿಜೀವರಾಶಿಃ ಶರೀರಕ್ಷರಣಹೇತುನಾ ಕ್ಷರ ಉಚ್ಯತೇ | ಕೂಟಸ್ಟಃ 
ಕೂಟಮಾಕಾಶಂ ತದ್ದತ್‌ ಸ್ಥಿತಃ ಪುರುಷಃ ಅಕರದೇಹತಾತ್‌ ಶ್ರೀರಕರ ಉಚ್ಯತೇ I 

ಆ ವ ೦೨, 

"ಪುಲ್ಲಿಂಗೇನೋಚ್ಛತೇ ಸ್ತ್ರೀ ಚ ಪುಂವಚ್ಛಕ್ಷಿಮತೀ ಕ್ಹಚಿತ್‌' ಇತಿ ಛಾಂದೋಗ್ಯ- 
ಭಾಷ್ಯೋಕ್ತೇಃ ॥। 16 || 


ಅನುವಾದ- ಹೀಗೆ ಪರಮಾತ್ಮ ಸರ್ವಾಂತರ್ಯಾಮಿ ಎಂಬುದನ್ನು ವಿವರಿಸಿದ ಬಳಿಕ ಈ 


ಅಧ್ಯಾಯ 15 803 
ಅವನು ಸರ್ವೋತ್ತಮ ಎಂಬುದನ್ನು ವಿವರಿಸುತ್ತಾನೆ- "ದ್ವಾವಿಮೌ' ಎಂದು ಮುಂತಾಗಿ. 
"ಲೋಕೇ' ಪರಮಾತ್ಮನ ಅಧೀನದಲ್ಲಿರುವ ಈ ಲೋಕದಲ್ಲಿಎರಡು ಬಗೆಯ ಚೇತನರಿದ್ದಾರೆ. 
"ಇಮೌ' ಪ್ರಮಾಣಸಿದ್ದರಾಗಿದ್ದಾ ರೆ. ಎರಡು ಬಗೆಯ ಚೇತನರು ಯಾರೆಂದರೆ ಹೇಳುತ್ತಾನೆ- 
'ಕ್ಷರಶ್ಚ ಅಕ್ಷರ ಏವ ಚ' ಎಂದು. "ಸರ್ವಾಣಿ ಭೂತಾನಿ' ಎಂದರೆ ಬ್ರಹ್ಮಾದಿ ಸರ್ವ ಜೀವ 
ಸಮೂಹವು ಶರೀರನಾಶ ಉಳ್ಳದ್ದಾದರಿಂದ "ಕ್ಷರ ' ಎನಿಸುತ್ತದೆ. 'ಕೂಟಸ್ನಃ' ಕೂಟವಂದರೆ 
ಆಕಾಶ. ಅದರಂತೆ ಇರುವ ಚೇತನವು ಶರೀರ ನಾಶರಹಿತವಾದ್ದರಿಂದ ಅಕ್ಷರ ಎನಿಸುತ್ತದೆ. 
ಲಕ್ಷಿ ಯೇ ಅಕ್ಷ! ರಚೇತನ. ಪುಲ್ಲಿಂಗದ ಅಕ್ಷ! ರಶಬ್ದದಿಂದ ಲಕ್ಷಿ ಟದೇವಿಯನ್ನು ಕರೆಯುವುದು 
ಅವಳು ಪುರುಷರಂತೆ ಶಕ್ತಿ ಉಳ್ಳವಳಂಬ ಅಭಿಪ್ರಾಯದಿಂದ. "ಸ್ತ್ರೀಯೂ ಪುರುಷನಂತೆ ಶಕ್ತಿ 
ಉಳ್ಳವಳಾದರೆ ಪುಲ್ಲಿಂಗ ಶಬ್ದದಿಂದ ಕೆಲವೆಡೆ ಹೇಳುವುದುಂಟು' ಎಂದು ಛಾಂದೋಗ್ಯ- 
ಭಾಷ್ಯದಲ್ಲಿಹೇಳಿದೆ. 1116 ॥ 


ಉತ್ತಮಃ ಪುರುಷಸ್ತ ನ್ಯಃ ಪರಮಾತ್ಮೇತ್ಯುದಾಹೃತಃ । 


ಯೋ ಲೋಕತ್ರಯಮಾವಿಶ್ಯ ಬಿಭರ್ತೃವ್ಯಯ ಈಶ್ವರಃ 11 17 ॥| 


ಅರ್ಥ- ಸರ್ವೋತ್ತಮನಾದ ಚೇತನನು ಈ ಕ್ದರ, ಅಕ್ಷರರಿಗಿಂತ ಬೇರೆಯೇ ಒಬ್ಬನು. 
ಇವರಿಬ್ಬರೊಳಗೆ ಯಾರೂ ಅಲ್ಲ "ಚೇತನಶ್ಚೇತನಾನಾಮ್‌' ಇತ್ಯಾದಿ ಶ್ರುತಿ-ಸ್ಥೃತಿಗಳಲ್ಲಿ 
"ಕ್ಚರಾಕ್ಚರರು ಕೇವಲ ಚೇತನರು. ಉತ್ತಮ ಪುರುಷನೇ ಪರಮ ಚೇತನನೆಂದು ಹೇಳಿದೆ. ಈ 
ಉತ್ತಮ ಪುರುಷನೇ ಭೂಃ ಭುವಃ ಸ್ವಃ ಎಂಬ ಮೂರು ಲೋಕಗಳಲ್ಲಿ ಅಂತರ್ನಿಯಾಮಕನಾಗಿ 
ಧಾರಣೆ ಪೋಷಣೆಗಳನ್ನು ಮಾಡುತ್ತಾನೆ. ಆದ್ದರಿಂದ ಮೂರು ಲೋಕಕ್ಕಿಂತಲೂ ಆತ ಬೇರೆ 
ಹಾಗೂ ಉತ್ತಮನೆನ್ನುವುದು ಯುಕ್ತಿಯುಕ್ತವೂ ಆಗಿದೆ. ಲೋಕ ನಾಶವಾದಾಗಲೂ 
ಅದರೊಳಗಿರುವ ಈ ಪುರುಷೋತ್ತಮನು ಮಾತ್ರ ನಾಶ ಹೊಂದುವುದಿಲ್ಲ ಏಕೆಂದರೆ ಆತ 
ಅಚಿಂತ್ಯ ಶಕ್ತಿ ಉಳ್ಳವನು. 


ಯದರ್ಥಂ ಪುರುಷದ್ದಯನಿರೂಪಣಂ ಕೃತಂ ತದಾಹ- ಉತ್ತಮ ಅತಿ ॥ 
ಕ್ಷರಾಕ್ಷರಾಭ್ಯಾಮಿತಿ ವಿಪರಿಣಾಮ್ಯಾನುಷಜ್ಯತೇ । ಉತ್ತಮಃ ಪುರುಷಸ್ತು ತಾಭ್ಯಾ- 
ಮನ್ಯಃ। ನತ್ಟ ನಯೋರೇಕಃ ಪುರುಷೋತ್ತಮ ಇತ್ಯರ್ಥಃ | ಉಕ್ತಾರ್ಥೇ ಶ್ರ ತ್ಯಾದಿ- 
ಸಮ್ಮತಿಮಾಹ- ಪರಮೇತಿ ॥॥ ಆತ್ಮಾರ5ತ್ರ ಚೇತನಃ 1 ಕ್ಷರಾಕ್ಷರೌ ಚೇತನ- 
ಮಾತ್ರಮ್‌ । ಉತ್ತಮಪುರುಷಸ್ತು ಪರಮಚೇತನ ಇತಿ । "ಚೇತನಶ್ಚೇತನಾನಾಂ' 
(ಶ್ಲೇ. 6-13) 1 “ಬ್ರಹ್ಮಾಣಿ ಜೀವಾಃ ಸರ್ವೇಅಪಿ' ಇತ್ಯಾದಿ ಶ್ರುತಿಷೂದಾಹೃತ 
ಇತ್ಯರ್ಥಃ 1 ಅತಸ್ತಾಭ್ಯಾಮನ್ಯಃ ಪುರುಷೋತ್ತಮ ಇತಿ ಭಾವಃ । ಉಕ್ತಾರ್ಥೇ 


ಗೀತಾವಿವೃತಿ 


ಯುಕ್ತಿಮಪ್ಯಾಹ- ಯ ಅತಿ ॥ ಯಃ ಭೂರ್ಭುವಃ ಸರಿತಿ ಲೋಕತ್ರ ಯಮಾವಿಶ್ಯ 
ಬಿಭರ್ತಿ ಧತ್ತೇ | ಯೋ ಯಸ್ಯ ಧಾರಣಪೋಷಣ ರ್ಜ ಸ ತಸ್ನಾದುತ್ತಮೋತ- 
ನೃಶ್ಚ ದೃಷ್ಟ ಇತಿ ಭಾವಃ | ಕಿಂ ಲೋಕನಾಶೇ ಪ್ರವಿಷ್ಠಸ್ಯಾಪಿ ನಾಶೋಸ್ಟೀತೃತ 
ಉಕ್ತಮ್‌- ಅವ್ಯಯ ಅತಿ ॥ ತತ್ಮಥಮಿತ್ಯ ತೋಶಚಿಂತ್ಯ ಶಕ್ತಿತ್ಹಾದಿತ್ಯಾ ಹ- ಈಶ್ವರ 
ಅತಿ 11 ಏತೇನ ಕ್ಷರಾಕ್ಷರಾಭ್ಯಾ ಮುತ್ತಮೋಂನ್ನಃ aid ಅತ್ಯಪಿ ಶಂಕಾ 
ಪರಾಸ್ತಾ 11 17 ॥ 


ಅನುವಾದ- ಎರಡು ಬಗೆಯ ಚೇತನರಿರುವರೆಂದು ಹೇಳಿದ್ದರ ಉಪಯೋಗವನ್ನು 
ತೋರಿಸುತ್ತಾನೆ- "ಉತ್ತಮಃ ಪುರುಷಸ್ತ ನ್ಯ ಎಂದು. "'ಕ್ಹರಶ್ಥಾಕ್ಷರಶ್ವ ಡು ಹಿಂದೆ ಹೇಳಿದ್ದನ್ನು 
"ಕ್ಷರಾಕ್ಷರಾಭ್ಯಾಂ' ಎಂದು ಜಾತ್‌ ಬಾತ ತಂದು ಅನ್ನಯಿಸ ಚತು ಉತ್ತಮ ಪುರುಷನು 
ಕ್ಷರ, ಅಕ್ಷರ ಪುರುಷರಿಗಿಂತ ಬೇರೆಯೇ ಇದ್ದಾನೆ ಹೊರತು 'ಅವರಲ್ಲೊಬ್ಬ ಪುರುಷೋತ್ತಮನಲ್ಲ 
ಎಂದರ್ಥ. ತಾನು ಹೇಳಿದ ವಿಷಯದಲ್ಲಿ ಶ್ರುತಿಸ್ಪೃತಿಗಳ ಸಮ್ಮತಿ ಇದೆ ಎನ್ನುತ್ತಾನೆ” 

ಪರಮಾತ್ಮೇತ್ಯುದಾಹೃತಃ' ಎಂದು. "ಪರಮಾತ್ಮ ' ಶಬ್ದದಲ್ಲಿ ಆತ್ಮ ಎಂದರೆ ಚೇತನ. ಕ್ಷರ : 
ಅಕ್ಷರರು ಕೇವಲ ಚೇತನರು. "ಉತ್ತಮಃ ಪುರುಷಸು' ಉತ್ತಮಚೇತನನು ಬೇರೆಯೇ ಇದ್ದಾನೆ 
ಎಂದು 'ಚೇತನಶ್ಚೇತನಾನಾಂ' (ಶ್ವೇ. 6.13) “ಬ್ರಹ್ಮಾಣಿ ಜೀವಾಃ ಸರ್ವೇಇಪಿ' ಇತ್ಯಾದಿ 
ಶ್ರುತಿಗಳಲ್ಲಿ ) ಹೇಳಿದೆ ಎಂದರ್ಥ. ಆದ್ದರಿಂದಕ್ಷರ ಅಕ್ಷರದಿಂದ ಬೇರೆಯೇ ಪುರುಷೋತ್ತಮನಿದ್ದಾನೆ 
ಎಂದು ಅಭಿಪ್ರಾಯ. ತಾನು ಹೇಳಿದ ವಿಷಯದಲ್ಲಿ ಯುಕ್ತಿಯನ್ನೂ ಹೇಳುತ್ತಾನೆ- "ಯೋ 
ಲೋಕತ್ರಯಮಾವಿಶ್ಯ' ಎಂದು. "ಭೂಃ ಭುವಃ ಸ್ತ' ಎಂದು ಮೂರು ಲೋಕಗಳನ್ನು ಪ್ರವೇಶಿಸಿ 
ಯಾರು ಧರಿಸುತ್ತಾನೋ ಅವನು ಪುರುಷೋತ್ತಮ. ಯಾರು ಯಾರಿಗೆ ಧಾರಣ ಪೋಷಣಗಳನ್ನು 
ಮಾಡುವನೋ ಅವನು ಅವನಿಗಿಂತ ಉತ್ತಮನೂ ಬೇರೆಯಾಗಿರುವುದೂ ಕಂಡಿದೆ ಎಂದ: 
ಅಭಿಪ್ರಾಯ . ಲೋಕಲಯ ಹೊಂದುವಾಗ ಲೋಕದಲ್ಲಿ ಪ್ರವೇಶಿಸಿರುವ ಪುರುಷೋತ್ತಮನಿಗೂ 
ನಾಶ ಉಂಟೆ ? ಎಂದರೆ ಇಲ್ಲ ಅವನು "ಅವ್ಯಯ'. ಅದು ಹೇಗೆ ಎಂದರೆ ಅಚಿಂತ್ಯಶ! 
ಇರುವುದರಿಂದ ಎನ್ನುತ್ತಾನೆ- "ಈಶ್ಟರಃ' ಎಂದು. ಒಡದ ಕ್ಷರಾಕ್ಷರರಿಗಿಂತ ಉತ್ತಮನಾ 
ಬೇರೆಯಾದ ವ್ಯಕ್ತಿಯ ಹೆಸರೇನೆಂಬ ಪ್ರಶ್ನೆಗೆ ಸಮಾಧಾನ ಹೇಳಿದಂತಾಯಿತು. "ಈಶ್ವರ 
ಪರಮಾತ್ಮ ಎಂದು ಹೆಸ ಸರು. 1117 ॥ 


ವಿವರಣೆ- "ಚೇತನಶ್ಚೇತನಾನಾಂ' "ಚೇತನರ ಚೈತನ್ಯಕ್ಕೆ ನಿಯಾಮಕನಾದ ಚೇತನ 
ಅಂದರೆ, ಪರಮಚೇತನ ಪುರುಷೋತ್ತಮನು ಭಗವಂತ ಎಂದರ್ಥ. 
ಬ್ರಹ್ಮಾಣ ಜೀವಾಃ ಸರ್ವೇತಪಿ ಪರಬ್ರಹ್ಮಾಣ ಮುಕ್ತಿಗಾಃ 
ಪ್ರಕೃತಿಃ ಪರಮಂ ಬ್ರಹ್ಮಪರಮಂ ಮಹದಚ್ಯುತಃ ॥ 


ಅಧ್ಯಾಯ 15 805 
"ಎಲ್ಲಜೀವರು ಬ್ರಹ್ಮರು . ಮುಕ್ತಜೀವರು ಪರಬ್ರಹ್ಮರು. ಲಕ್ಷ್ಮಿಪರಮಬ್ರಹ್ಮಳು ಪರಮಾತ್ಮ 
ಪರಮ ಮಹದ್‌ಬ್ರಹ್ಮ'- ಈ ತಾರತಮ್ಯದಿಂದ ಪುರುಷೋತ್ತಮನು ಪರಮಾತ್ಮನೆಂದಂತಾಯಿತು. 


ಯಸ್ಮಾತ್‌ ಕ್ಷರಮತೀತೋತಹಮಕ್ಷರಾದಪಿ ಚೋತ್ತಮಃ । 
ಅತೋಸಸ್ಮಿ ಲೋಕೇ ವೇದೇ ಚ ಪ್ರಥಿತಃ ಪುರುಷೋತ್ತಮಃ 11 18 |! 


ಅರ್ಥ- ನಾನು ಬ್ರಹ್ಮಾದಿ ಕ್ಷರರನ್ನೂ ಮೀರಿದವನು. ಅಕ್ಷರಳೆನಿಸಿದ ಲಕ್ಷ್ಮಿಗಿಂತಲೂ 
ಉತ್ತಮ. ಆದ್ದರಿಂದ ಶ್ರುತಿಯಲ್ಲಿಯೂ, ಸ್ಕೃತಿಯಲ್ಲಿಯೂ ಪುರುಷೋತ್ತಮನೆಂದು 
ಪ್ರಸಿದ್ಧನಾದವನು ನಾನೇ. 


ಇ 


ಸ ಕಿಂ ತ್ವತ್ತೋತನ್ಯ ಇತ್ಯತೋರಹಮೇವೇತಿ ಸಪ್ರಮಾಣಕಮಾಹ- 
ಯಸ್ಸ್ಥಾದಿತಿ ॥॥ ಯಸ್ನಾತ್‌ಕ್ಷರಂ ಚಾತೀತಃ ಅಕ್ಬರಾದಪ್ಪುತ್ತಮೋಆತಃ ಕಾರಣಾತ್‌ | 
ಲೋಕೇ ಪೌರುಷೇಯಗ್ರಂಥೇ ವೇದೇ ಅಪೌರುಷೇಯಗ್ರಂಥೇ ಚ ಪ್ರಥಿತಃ 
ಪ್ರಸಿದ್ಧಃ ಪುರುಷೋತ್ತಮೋ5 ಹಮೇವೇತೃರ್ಥಃ ॥। 18 ॥ 


ಅನುವಾದ- ಆ ಪುರುಷೋತ್ತಮ ನಿನಗಿಂತ ಬೇರೆಯೇನು ? ಎಂದರೆ, ಅಲ್ಲ ನಾನೇ ಎಂದು 
ಪ್ರಮಾಣಪೂರ್ವಕವಾಗಿ ಹೇಳುತ್ತಾನೆ ಶ್ರೀಕೃಷ್ಣ- "ಯಸ್ಮಾತ್‌ ಕ್ಷರಮತೀತೋತಹಂ' ಎಂದು 
ಮುಂತಾಗಿ. ಕ್ಷರಕ್ಕಿಂತ ಉತ್ತಮ ಮತ್ತು ಅಕ್ಷರಕ್ಕಿಂತಲೂ ಉತ್ತಮನಾದ್ದರಿಂದ ಲೋಕದಲ್ಲಿ, 
ಅಂದರೆ, ಪೌರುಷೇಯ ಗ್ರಂಥಗಳಲ್ಲಿ, ಮತ್ತು ವೇದದಲ್ಲಿ, ಅಂದರೆ ಅಪೌರುಷೆಯ ಗ್ರಂಥ 
ಗಳಲ್ಲಿ" ಪ್ರಥಿತಃ' ಪ್ರಸಿದ್ದನಾದ ಪುರುಷೋತ್ತಮನು ನಾನೇ ಎಂದರ್ಥ. ॥ 18 ॥ 


ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ । 
ಸ ಸರ್ವವಿದ್‌ ಭಜತಿ ಮಾಂ ಸರ್ವಭಾವೇನ ಭಾರತ Il 19 11 


ಅರ್ಥ- ಅರ್ಜುನ ಯಾರು ನನ್ನನ್ನು ಹೀಗೆ ಕ್ಷರ - ಅಕ್ಷರರಿಗಿಂತ ಉತ್ತಮನೆಂದು ಶ್ರುತಿ 
ಸ್ಟೃತಿಗಳಲ್ಲಿ ಪ್ರಸಿದ್ದನೆಂದು "ನನ್ನ ಸರ್ವೋತ್ತಮತ್ವ ಅವಾಸ್ತವ, ಸತ್ಯವಲ್ಲ'ವೆಂಬ ಮಿಥ್ಯಾಜ್ಞಾನ 
ರಹಿತನಾಗಿ ಪುರುಷೋತ್ತಮನೆಂದು ತಿಳಿಯವನೋ ಅವನು ಸರ್ವಶಾಸ್ತಗಳ ಸಾರವನ್ನು 
ತಿಳಿದವನೆನಿಸಿ ನನ್ನನ್ನು ಎಲ್ಲಬಗೆಯಿಂದಲೂ ಭಜಿಸುತ್ತಾನೆ, ಹೊಂದುತ್ತಾನೆ. 


ತಾತರ್ಯದ್ಯೋತನಾಯೋಕ್ತಾರ್ಥಜ್ಞಾನಿನಃ ಫಲಮಾಹ- ಯೋಮಾ- 
ಮಿತಿ ॥ ಯೋತಧಿಕಾರೀ ಮಾಮೇವಂ ಕ್ಷರಾಕ್ಷರೋತ್ತಮತ್ತೇನ ವೇದಾದಿಷು 


ಗೀತಾವಿವೃತಿ 
806 


ಪ್ರಧಿತತ್ತಪ್ರ ಕಾರೇಣಾಸಮ್ಮೂಡಃ ಸರ್ವೋತ್ತಮತ್ಪಂ ಮಿಥ್ಯಾ ಭೂತಮುಚ್ಯತ ಇತಿ 
ಮೋಹರಹಿತಃ ಸನ್ನುರುಷೋತ್ತಮಂ ಕ್ಷರಾಕ್ಷರಪುರುಷಾಭ್ಯಾ ಮುತ್ತಮಂ ಜಾನಾತಿ 

ಸ ಸರ್ವವಿತ್‌ ಸರ್ವಶಾಸ್ತ್ರಾರ್ಥಜ್ಞಾನೀ ; ಸರ್ವಭಾವೇನ ಸರ್ವಪ್ರಕಾರೇಣ ಮಾಂ 
ಭಜತಿ ॥ 19 ॥ 


ಅನುವಾದ- ತಾನು ಹೇಳಿದ್ದರಲ್ಲಿ ತನಗೆ ಹೇಳುವ ವಿವಕ್ಷೆ ಇದೆ ಎಂದು ತಿಳಿಸುವುದಕ್ಕಾಗಿ 
ಅದನ್ನು ತಿಳಿಯುವ ಜ್ಞಾನಿಗೆ ಸಿಗುವ ಫಲವನ್ನು ಹೇಳುತ್ತಾನೆ. ಯೋ ಮಾಮೇವಂ' ಎಂದು 
ಮುಂತಾಗಿ ಯಾರು "ನನ್ನ ನ್ನು ಹೀಗೆ, ಅಂದರೆ ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನೆಂದು 
್ರತಿಸ್ಟೃತಿಗಳಲ್ಲಿ ಪ್ರಸಿದ್ಧನೆಂದು ತಿಳಿಯುವನೋ. ಮತ್ತು "ಅಸಂಮೂಡಢಃ' ಶ್ರೀಕೃಷ್ಣನಲ್ಲಿ 
Kd ತಳ ಹ ಕಾಲ್ಪನಿಕ ಎಂದು ಅನ್ಯಥಾ ತಿಳಿಯುವುದಿಲ್ಲವೋ ಅವನು 'ಸರ್ವ- 
ಎತ್‌' ಸರ್ವಶಾಸ್ತಾರ್ಥವನ್ನು ತಿಳಿದಂತಾಗುವುದು. "ಸರ್ವಭಾವೇನ' ಎಲ್ಲ ರೀತಿಯಿಂದಲೂ 
"ಮಾಂ ಭಜತಿ'ನನ್ನನ್ನು ಸೇವಿಸಿದಂತಾಗುವುದು. ॥। 19 ॥ 


ಅತಿ ಗುಹೃತಮಂ ಶಾಸ್ತ್ರಮಿದಮುಕ್ತಂ ಮಯಾsನಘ | 
ಏತದ್‌ ಬುದಾ ಶ್ವ ಬುದ್ಧಿಮಾನ್‌ ಸ್ಯಾತ್‌ ಕೃತಕೃತ್ಯಶ್ಚ ಭಾರತ ಇಟ! 


1 ಓಂ ತತ್ತದಿತಿ ಶ್ರಿ ಶ್ರೀಮದ್‌ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾ ಯಾಂ 
ಯೋಗಶಾಸ್ತ್ರ ಶ್ರೀಕೃಷ್ಣಾರ್ಜುನ ಸಂವಾದೇ ಪುರುಹೋತಮಯೋಗೋ ನಾಮ 
ಪಂಚದಶೋತಧ್ಯಾ ಯಃ 1 
ಅರ್ಥ- ಅರ್ಜುನ, ಹೀಗೆ ನಾನು ಹೇಳಿದ ನನ್ನ ಸರ್ವಾಂತರ್ಯಾಮಿತ್ವ ಜಗದ್ವ 
ಮೂಲಾಧಾರತ್ವಮುಂತಾದುದು ಮುಮುಕ್ಚುವು ಅವಶ್ಯ ತಿಳಿಯಬೇಕಾದುದು, ಅತಿ ರಹಸ 


ವಾದುದು. ಇದನ್ನು ತಿಳಿದರೆ ನಿಶ್ಚಯವಾಗಿಯೂ ಅಪರೋಕ್ಷ ಜ್ಞಾನ ಹೊಂದಬಹುದು ಮಾ 
ಮುಕ್ತನಾಗಬಹುದು. 


ಇಲ್ಲಿಗೆ ಶ್ರೀಕ್ಟಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ಪುರುಷೋತ್ತಮಯೋಗ ಎಂಬ ಹದಿನ್ನೆ ದನೆಯ ಅಧ್ಯಾಯವು ಮುಗಿಯಿತು. 


ಏತಚ್ಚನ ಯಸ್ಮೈ ಕಸ್ಮೈಚಿದ್ದಾಚ್ಯಮಿತಿ ಭಾವೇನಾಹ- ಅತೀತಿ ॥ ಅತಿ "ಅಧಶ್ಚ 
ಮೂಲಾನ್ಯ ನುಸ Me ಅತ್ಯಾ ದಿನೋಕಪ ಪ್ರಕಾರೇಣೇದಂ ಸರ್ವಾಂತರ್ಯಾ- 
ಮಿತ್ಯಾ ದಿಕಮ್‌ । ಯದ್ವಾ "ಊರ್ಧ್ವಮೂಲಂ' ಇತ್ಯಾ ದಿನೋಕ್ತಪ್ರ ಕಾರೇಣೇದಂ 
ಜಗದ್‌ವೃ ಕ್ಹಮೂಲತ್ಹಾದಿಕಂ ಶಾಸ್ತ್ರಂ ಶಿಕ್ಷಣೀಯಂ,ಗುಹ್ಯ ತಮಂ ಅತಿಗೋಪ್ಯಂ 


ಅಧ್ಯಾಯ 15 807 


ಮಯೋಕ್ಷಮ್‌ | ತತಃ ಕಿಮಿತ್ಯತ ಆಹ- ಏತದಿತಿ 11 ಏತತ್ವಾಗುಕ್ತಂ ಸರ್ವಂ ಬುದ್ದಾ 
ಬುದ್ದಿಮಾನಪರೋಕ್ಷಜ್ಞಾನೀ ಸ್ಯಾತ್‌ I ಕೃತಕೃತ್ಯೊ € ಮುಕ್ತಶ್ಚ ಸ್ಯಾದಿತಿ 11 20 I 


॥ ಇತಿ ಶ್ರೀಮದ್ಗೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ಪಂಚದಶೋತಧ್ಯಾಯಃ 11 


ಅನುವಾದ- ಇದನ್ನು ಯಾರಾರಿಗೋ ಹೇಳಬಾರದೆಂಬ ಅಭಿಪ್ರಾಯದಿಂದ ಹೇಳುತ್ತಾನೆ- 
“ಇತಿ ಗುಹ್ಯತಮಂ' ಎಂದು ಮುಂತಾಗಿ. "ಇತಿ' ಎಂದರೆ "ಅಧಶ್ಚಮೂಲಾನ್ಯನುಸಂತತಾನಿ' 
ಎಂದು ಮುಂತಾಗಿ ಹೇಳಿದಂತೆ "ಇದಂ' ಈ ಸರ್ವಾಂತರ್ಯಾಮಿತ್ವ ಸರ್ವೋತ್ತಮತ್ವ 
ಮುಂತಾದುದು ಅಥವಾ "ಅತಿ' ಎಂದರೆ "ಊರ್ಧ್ವಮೂಲಂ' ಎಂದು ಮುಂತಾಗಿ ಹೇಳಿದಂತೆ 
"ಇದಂ' ಜಗದ್‌ವೃಕ್ಷದ ಮೂಲ ಪರಮಾತ್ಮ ಎಂದು ಮುಂತಾದುದು ನಾನು ಹೇಳಿದ್ದು "ಶಾಸ್ತ್ರಂ' 
ಉಪದೇಶಕ್ಕೆ ಯೋಗ್ಯವಾದ ಪ್ರಮೇಯವಾಗಿದೆ. "ಗುಹೃತಮಂ' ಅತ್ಯಂತಗೋಪ್ಯವಾಗಿದೆ. 
ಅದರಿಂದೇನು ಎಂದರೆ ಹೇಳುತ್ತಾನೆ-'ಏತದ್‌ ಬುದ್ದಾ' ಎಂದು ಮುಂತಾಗಿ. ನಾನು 
ಹೇಳಿದ್ದನ್ನೆಲ್ಲ ತಿಳಿದರೆ "ಬುದ್ದಿಮಾನ್‌' ಅಪ ಪರೋಕ್ಷಜ್ಞಾನಿಯಾಗುತ್ತಾನೆ. "ಕೃತಕೃತ್ಯಃ' ಮುಕ್ತನೂ 


ಆಗುತ್ತಾನೆ. 1120 11 
ಇಲ್ಲಿಗೆ ತ್ರೀರಾಘವೇಂದ್ರತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ್ರ ಹದಲ್ಲಿ 
ಹದಿನ್ಳೆ ದನೆಯ ಅಧ್ಯಾಯವು ಮುಗಿಯಿತು. 


808 ಗೀತಾವಿವೃತಿ 


ಅಧ್ಯಾಯ - 16 
ದೈವೀ ಸಂಪತ್ತು 
ಶ್ರೀ ಭಗವಾನುವಾಚ - 


ಅಭಯಂ ಸತ್ತ Jಸಸಂಶುದ್ಧಿರ್ಜಾನಯೋಗವ್ಯ ವಸ್ಥಿತಿಃ 1 
ದಾನಂ ದಮಶ್ಚ ಯಜ್ಞಶ್ಪ | ಸ್ವಾಧ್ಯಾಯಸ್ತಪ Wud 11 1 1 


ಅಹಿಂಸಾ ಸತ್ಯಮಕ್ರೋಧಸ್ವ್ಯಾಗಃ ಶಾಂತಿರಷೈೆಶುನಮ್‌ | 
ದಯಾ ಭೂತೇಷ್ಠಲೋಲುತ್ತಂ ಮಾರ್ದವಂ ಹ್ರೀರಚಾಪಲಮ್‌ | 2 |! 


ತೇಜಃ ಕ್ಹಮಾಃ ಧೃತಿಃ ಶೌಚಮದ್ರೋಹೋ ನಾತಿಮಾನಿತಾ | 
ಭವಂತಿ ಸಂಪದಂ ದೈವೀಮಭಿಜಾತಸ್ಯ ಭಾರತ 11 3 |! 


ಅರ್ಥ- ಶ್ರೀಕೃಷ್ಣನು ಹೇಳಿದನು ತನ್ನಿಂದ ಬೇರೆಯವರಿಗೆ ಬೇರೆಯವರಿಂದ ತನ? 
ಭಯವಿಲ್ಲ ದಿರುವುದು, ಮನಸ್ಸಿನ ಪ್ರಸನ್ನತೆ, ಜ್ಞಾನಮಾರ್ಗದಲ್ಲಿ ನಿಷ್ಠೆ, ಅರ್ಹರಿಗೆ ದಾನ 
ಇಂದ್ರಿಯನಿಗ್ರಹ, ಜ್ಯೋತಿಷ್ಟೋಮ ಮೊದಲಾದ ಯಜ್ಞಗಳು ಅಥವಾ ದೇವ-ಖಯಷಿ-ಪಿತ್ಸ 
ಮನುಷ್ಯ-ಭೂತಯಜ್ಞಗಳು, ವೇದಾಧ್ಯಯನ, ಬ್ರಹ್ಮಚರ್ಯ ಮೊದಲಾದ ತಪಸ್ಸು ಮನಸ್ಸು 
ಮಾತು, ಕರ್ಮಗಳ ಏಕರೂಪತೆ. ॥ 1 ॥ 


ಅಹಿಂಸೆ, ನಿಜನುಡಿ, ಕ್ರೋಧವಿಲ್ಲದಿರುವಿಕೆ, ಧಾರಾಳತನ, ಭಗವಂತನಲ್ಲಿ ನಿಷ್ಠೆ, ರಾಃ 
ಮೊದಲಾದವರಿಗೆ ಹೇಳುವುದರಿಂದ ಒಬ್ಬನಿಗೆ ತೊಂದರೆಯಾಗುವಂತಹ ಅವನ ದೋಷಗಳನ 
ಅವರಿಗೆ ಹೇಳದಿರುವುದು, ಪ್ರಾಣಿಗಳಲ್ಲಿದಯೆ, ಭೋಗವಸ್ತುಗಳಲ್ಲಿ ಅತಿ ಆಸೆ ಇಲ್ಲದಿರುವುದು 
ಮೃ ದುಸ್ಪಭಾವ, ಕರ್ತವ್ಯ ಲೋಪದ ಬಗ್ಗೆ ನಾಚಿಕೆ, ಸೆ ರ್ಯ. || 2 || 


ಪರರಿಂದ ದಬ್ಬಾಳಿಕೆಗೊಳಗಾಗದಿರುವುದು, ಅಪಕಾರ ಮಾಡಿದವನ ಮೇಲೆ ಕೋಪವಿಲ್ಲ 
ಮತ್ತು ಅಪಕಾರ ಮಾಡದ ಮನಃಸ್ಥಿತಿ, ಆತಂಕವಿಲ್ಲದಿರುವಿಕೆ, ಅಂತರಂಗ ಬಹಿರಂಗ ಶುದ್ಧಿ 
ಕೇಡುಮಾಡದಿರುವುದು, ಬೀಗದಿರುವುದು- (ಈ ಗುಣಗಳು), ಓ ಭರತವಂಶಜನೇ! ದೃಃ 
ಸಂಪತ್ತನ್ನು ಹೊಂದಿದವರಿಗೆ ಇರುತ್ತವೆ. ॥13 ॥ 


ಅಧ್ಯಾಯ 16 809 


ಅಧ್ಯಾಯ ಪೀಠಿಕೆ 
ಗೀತಾವಿವೃತಿ 
Il ಓಂ || ಪೂರ್ವಾಧ್ಯಾಯೇ “ನಿರ್ಮಾನಮೋಹಾ' (15-5) ಇತ್ಯಾದಿನಾ 

ಸಂಕ್ಷೇಪೇಣೋಕ್ಷಸ್ಕ  ಪುಮರ್ಥಯೋರ್ಜ್ಞ್ಞಾನಮೋಕ್ಷಯೋಃ  ಸಾಧನಸ್ಯ 

"ಯತನ್ರೋತಪ್ಯಕೃತಾತ್ಗಾನಃ' (15-11) ಇತ್ಯಾದಿನಾ ಚೋಕ್ತಸ್ಯ ಪುಮರ್ಥ- 

ಎರೋಧಿನಶ್ಚ ದೇವಾಸುರಲಕ್ಟಣರೂಪತ್ವಾತ್‌ ತತ್‌ ಪ್ರಪಂಚನಮಸ್ಥಿನ್ನಧ್ಯಾಯೇ 

ಕ್ರಿಯತ ಇತಿ ಪೂರ್ವಸಂಗತಿರಧ್ಯಾಯಭೇದಶ್ಚ ಜ್ಞೇಯಃ । 

ಅನುವಾದ- 1. ಹಿಂದಿನ ಅಧ್ಯಾಯದಲ್ಲಿ "ನಿರ್ಮಾನಮೋಹಾ.....' ಮೊದಲಾದ ಶ್ಲೋಕ 
ಗಳಲ್ಲಿ ಜ್ಞಾನಸಾಧನ ಮತು_ ಮೋಕ್ಷಸಾಧನಗಳನ್ನು ತಿಳಿಸಲಾಗಿದೆ. "ಯತಂತೋತ- 
ಪ್ಯಕೃತಾತ್ಕಾನಃ ನೈನಂ ಪಶ್ಯಂತ್ಯಚೇತಸಃ' (ಶ್ಲೋಕ 11) ಎಂದು ಪುರುಷಾರ್ಥ ವಿರೋಧಿ 
ಸಂಗತಿಗಳನ್ನು ತಿಳಿಸಲಾಗಿದೆ. ಇವು ಕ್ರಮವಾಗಿ ದೇವ ಮತ್ತು ಅಸುರ ಲಕ್ಷಣಗಳು. ಇವುಗಳ 
ವಿವರಣೆಯನ್ನು ಈ ಅಧ್ಯಾಯದಲ್ಲಿಮಾಡಲಾಗಿದೆ. ಆದ್ದರಿಂದಲೇ ಈ ಅಧ್ಯಾಯಕ್ಕೆ ಹಿಂದಿನ 
ಅಧ್ಯಾಯದೊಂದಿಗೆ ಸಂಗತಿಯಿದೆ ಮತ್ತು ಇದು ಬೇರೆ ಅಧ್ಯಾಯ ಎಂದು ತಿಳಿಯಬೇಕು. 


ಆಸುರೀ ಸಂಪತ್ತಿನ ಮತ್ತು ಅಸುರ ಜನರ ಬಗ್ಗೆ ವಿವರಣೆಯ ಹಿನ್ನೆಲೆ 
ವಿರೋಧ್ಯುಕ್ತಿಶ್ಚ ಸಾಧನಮನುತಿಷ್ಠತಾ ತತ್ಯಾಗೋತವಶ್ಯಂ ಕಾರ್ಯ ಇತಿ 
ಭಾವೇನೇತಿ ಬೋಧ್ಯಮ್‌ 


ಅನುವಾದ- ಸಾಧಕನು ವಿರೋಧಿಸಂಗತಿಗಳನ್ನು ಬಿಡಲೇಬೇಕು. ಬಿಡುವುದಕ್ಕಾಗಿ ಅವುಗಳ 
ಪರಿಚಯವನ್ನು ಇಲ್ಲಿನೀಡಲಾಗಿದೆ. 
ತತ್ರಾದಾವಭ್ಯರ್ಹಿತತ್ನಾದ್‌ದೇವಲಕ್ಷಣಂ ತಾವದಾಹ -ಅಭಯವಿತ್ಯಾದಿ 
ಶ್ಲೋಕತ್ರಯೇಣ ॥ 
ಅನುವಾದ- ಅವುಗಳಲ್ಲಿ ದೇವಲಕ್ಷಣವನ್ನು , ಅದು ಶ್ರೇಷ್ಠವಾದುದರಿಂದ, ಮೊದಲು 
ಹೇಳುತ್ತಾರೆ "ಅಭಯಮ್‌....... ' ಇತ್ಯಾದಿ ಮೂರು ಶ್ಲೋಕಗಳಿಂದ. 


ಅಭಯಂ ಸತೋ ನ್ಯಸ್ಕಾನ್ಯಸ್ಥಾಚ್ಛ ಸಸ, ಭಯಾಭಾವಃ। "ಯಸ್ಮಾನ್ನೊ ೀದ್ವಿಜತೇ 


ಆಚ ವಲ್ಲೆ" 


ಲೋಕೋ ಲೋಕಾನ್ನೋದ್ದಿಜತೇ ಚ ಯಃ' (12-15) ಇತ್ಯುಕ್ತೇಃ | 
ಅನುವಾದ- ಅಭಯಂ- ತನ್ನಿಂದ ಪರರಿಗೆ, ಪರರಿಂದ ತನಗೆ ಭಯವಿಲ್ಲದಿರುವುದು. 


810 ಗೀತಾವಿವೃತಿ 


"ಯಸ್ಮಾನ್ನೋದ್ವಿಜಶೇಲೋಕೋ ಲೋಕಾನ್ನೋದ್ವಿಜತೇ ಚ ಯಃ' ಎಂದು (12.15) 
ಹೇಳಿರುವುದರಿಂದ. 
ಸತ್ತ ಸಂಶುದ್ದಿ; ಚಿತ್ತಪ್ರಸಾದಃ | ಜ್ಞಾನಯೋಗವ್ಯವಸ್ಥಿತಿಃ ಜ್ಞಾನೋಪಾಯ 
ನಿಷ್ಠತಾ | ದಾನಂ ಪಾತ್ರೇ ದ್ರವ್ಯಾದಿತ್ಯಾಗಃ | ದಮ ಇಂದ್ರಿಯನಿಗ್ರಹಃ 
ಯಜ್ಞೋ ಜ್ಯೋತಿಷೋಮಾದಿಃ 1 ದೇವಯಜ್ಞ ಪಿತ್ಸಯಜ್ಞಾದಿರ್ವಾ 1 
ಆ ಇ ಲ ಇ 
ಸ್ವಾಧ್ಯಾಯೋ ವೇದಾಧ್ಯಯನಮ್‌ । ತಪೋ ಬ್ರಹಚರ್ಯಾದಿ 1 ಆರ್ಜವಂ 
ಅ 
ಮನೋವಾಕ್ಕರ್ಮಸ್ಥೈಕರೂಪ್ಯಮ್‌ ॥। 1 ॥ 


ಅನುವಾದ- ಸತ್ತ ಸಂಶುದ್ಧಿ$-: ಮನಸಿನ ಪ್ರಸನ್ನತೆ, ಜ್ಞಾನಯೋಗವ್ಯವಸ್ತಿತಿಃ- ಜ್ಞಾನ- 
ಮಾರ್ಗದಲ್ಲಿನಿಷ್ಠೆ ದಾನಂ - ಅರ್ಹರಿಗೆ ವಿತ್ತ ಮೊದಲಾದವುಗಳನ್ನು ಕೊಡುವುದು, ದಮ - 
ಇಂದ್ರಿಯನಿಗ್ರಹ, ಯಜ್ಞಃ ಎ ಜ್ಯೋತಿಷ್ಟೋಮ ಮೊದಲಾದವುಗಳು ಅಥವಾ ದೇವ -ಹಿತೃ- 
ಯಷಿ-ಮನುಷ್ಯ -ಭೂತಯಜ್ಞಗಳು. ಸ್ವಾಧ್ಯಾಯಃ- ವೇದಾಧ್ಯಯನ, ತಪಃ- ಬ್ರಹ್ಮಚರ್ಯ 
ಮೊದಲಾದವುಗಳು. ಆರ್ಜವಂ- ಮನಸ್ಸು -ಮಾತು-ಕೃತಿಗಳಲ್ಲಿ ಏಕರೂಪತೆ. 111 1! 


ಅಹಿಂಸಾ ಪರಪ್ರಾಣಾವಿಯೋಜನಮ್‌ । ಸತ್ಯಂ ಯಥಾರ್ಥವಚನಮ್‌ ! 
ಅಕ್ರೋಧಃ ಪರಪೀಡಾಕರಚಿತ್ರವಿಕಾರಾಭಾವಃ I ತ್ಯಾಗ ಔದಾರ್ಯಮ್‌ । ಶಾಂತಿಃ 
ಭಗವನ್ನಿಷ್ಠತಾ । ಅಪೈಶುನಂ ಪರೋಪದ್ರವನಿಮಿತದೋಷಾಣಾಂ ರಾಜಾದೇರ- 
ಕೀರ್ತನಮ್‌ 1 ಭೂತೇಷು ಪ್ರಾಣಿಷು ದಯಾಪರಹಿತಕರಶ್ಲಿತ್ತಗತೋ ಧರ್ಮ 
ವಿಶೇಷಃ । ಪರದುಃಖಾಸಹಿಷ್ಣುತಂ ವಾ | ಅಲೋಲುತ್ತಂ ವಿಷಯೇಷು ರಾಗಾಭಾವಃ। 
ಆತ್ಮಹಿಂಸಕೇಷ್ನಪ್ಯವಿರೋಧೋ ಮಾರ್ದವಂ ಅಕ್ರೌರ್ಯಂ ವಾ | ಹ್ರೀರಕಾರ್ಯ- 
ಕರಣೇ ಲಜ್ಜಾ | ಅಚಾಪಲಂ ಸ್ಥೆ ಎರ್ಯೆಮ್‌ ॥ 2 ॥| 


ಅನುವಾದ- ಅಹಿಂಸಾ ಎ ಪರರನ್ನು ಕೊಲ್ಲದಿರುವುದು, ಸತ್ಯಂ: ನಿಜನುಡಿ, ಅಕ್ರೋಧಃ- 
ಪರರಿಗೆ ಹಿಂಸೆಮಾಡುವಂತಹ ಚಿತ್ತವಿಕಾರವಿಲ್ಲದಿರುವಿಕೆ, ತ್ಯಾಗಃ- ಧಾರಾಳತನ, ಶಾಂತಿ: 
ಭಗವನ್ನಿಷ್ಠ , ಅಪ್ಫಶುನಂ- ರಾಜ ಮೊದಲಾದವರಿಗೆ ಹೇಳುವುದರಿಂದ ತೊಂದರೆಯಾಗು 
ವಂತಹ ಒಬ್ಬನ ದೋಷಗಳನ್ನು ಅವರಿಗೆ ಹೇಳದಿರುವುದು (ಚಾಡಿ ಹೇಳದಿರುವುದು), 
ಭೂತೇಷು: ಪ್ರಾಣಿಗಳಲ್ಲಿ, ದಯಾ: ಹಿತವುಂಟು ಮಾಡುವ ಮನಸ್ಥಿತಿ ಅಥವಾ ಪರರ 
ದುಃಖವನ್ನು ಸಹಿಸದಿರುವುದು, ಅಲೋಲುತ್ತಂ - ಭೋಗವಸ್ತುಗಳಲ್ಲಿ ಅತಿ ಆಸೆ ಇಲ್ಲದಿರು 
ವುದು, ಮಾರ್ದವಂ - ತನಗೆ ಹಿಂಸೆ ಮಾಡಿದವರ ಮೇಲೂ ಅವಿರೋಧ ಅಥವಾ 


ಅಧ್ಯಾಯ 16 811 


ಕ್ರ್‌ರ್ಯವಿಲ್ಲದ ಮನಃಸ್ಥಿತಿ, ಹ್ರೀಃ ಕರ್ತವ್ಯಲೋಪದ ಬಗ್ಗೆ ನಾಚಿಕೆ, ಮಾಡಬೇಕಾದ 
ಕಲಸವನ್ನು ಮಾಡದ ಬಗ್ಗೆ ಲಜ್ಜೆ ಅಚಾಪಲಂ- ಸ್ಥೆ ರ್ಯ. | 2 ॥| 


ತೇಜಃ ಪರೈರನಭಿಭವಃ । ಕ್ಷಮಾ ಕ್ರೋಧಾಭಾವೇನ ಸಹ ಅಪಕರ್ತುರ- 

ನಪಕೃತಿಃ । ಧೃತಿರನಾತಂಕಃ । ಶೌಚಂ ಮೃತ್ತಿಕಾದಿಭಿರ್ಬಾಹ್ಯಶೌಚಮ್‌ । 

ಭಗವತ್ಸ್ಮೃತ್ಯಾದಿನಾ55ಂತರಶೌಚಂ ಅದ್ರೋಹಃ ಪರವೃತ್ರನುರೋಧಃ 1 

ನಾತಿಮಾನಿತಾ ಅಹಂಕಾರರಾಹಿತ್ಯಮ್‌ 1 ಏತೇ ಗುಣಾಃ ದೈವೀಂ ದೇವ- 

ಸಂಬಂಧಿನೀಂ ಸಮೃದಮಭಿಜಾತಸ್ಯ ಪ್ರಾಪ್ತಸ್ಯ ಭವಂತಿ । 

ಅನುವಾದ- ತೇಜಃ: ಪರರಿಂದ ದಬ್ಬಾಳಿಕೆಗೆ ಒಳಗಾಗದಂತಹ ಅಂತಃ ಶಕ್ತಿ, ಕ್ಹಮಾ- 
ಅಪಕಾರ ಮಾಡಿದವನ ಮೇಲೆ ಕೋಪವಿಲ್ಲದ ಮತ್ತು ಅಪಕಾರ ಮಾಡದ ಮನಸ್ಥಿತಿ, ಧೃತಿಃ- 
ಆತಂಕಕ್ಕೊಳಗಾಗದ ಮನಸ್ಥಿತಿ, ಶೌಚಂ- ಮಣ್ಣು ಮೊದಲಾದವುಗಳಿಂದ ಮಾಡಿಕೊಳ್ಳುವ 
ಬಹಿರಂಗಶುದ್ದಿ ಭಗವಂತನ ಸ್ಥರಣೆ ಇತ್ಯಾದಿಗಳಿಂದ ಆಗುವ ಅಂತರಂಗಶುದ್ದಿ . ಅದ್ರೋಹಃಎ 
ಕೇಡನ್ನು ಬಯಸದಿರುವುದು, ನಾತಿಮಾನಿತಾ- ಅಹಂಕಾರವಿಲ್ಲದಿರುವಿಕೆ, ಏತೇ ಗುಣಾಃ 
ದೈವೀಂ ದೇವಸಂಬಂಧಿನೀಂ ಸಂಪದಮಭಿಜಾತಸ್ಯ ಪ್ರಾಪ್ತಸ್ಯ ಭವಂತಿ- ಈ ಗುಣಗಳು 
ದೇವಸ್ವಭಾವವನ್ನು ಹೊಂದಿದವರಲ್ಲಿ ಇರುತ್ತವೆ. 


'ದೈವೀಂ ಸಂಪದಮಭಿಜಾತಸ್ಯ'ದ ವ್ಯಾಕರಣ 
ಅಭಿರಯಂ ಲಕ್ಬಣೇತ್ಥಂಭೂತಾಖ್ಯಾನೇತೃುಕ್ತಲಕ್ಷ! ಣಾರ್ಥಕಪ್ರತ್ಯರ್ಥೇ" ವರ್ತತ 
ಇತಿ ತಸ್ಯ ಕರ್ಮಪ್ರವಚನೀಯ ಸಂಜ್ಞಾಯಾಂ ಕರ್ಮಪ್ರವಚನೀಯಯುಕ್ತೇ 
ದ್ವಿತೀಯೇತಿ ದ್ವಿತೀಯೋಪಪತ್ತಿಃ । 
ಅನುವಾದ- ಈ "ಅಭಿ'ಯು "ಲಕ್ಷಣೇತ್ಸಂಭೂತಾಖ್ಯಾನಭಾಗವೀಪ್ಪಾಸು ಪ್ರತಿಪರ್ಯ- 
ನವಃ' ಎಂಬ ಪಾಣಿನಿಸೂತ್ರ (1.4.90)ದಲ್ಲಿ ಹೇಳಿರುವ, ಲಕ್ಷಣ: ತಿಳಿಸುವ/ತಿಳಿಯಲು 


1. ಈ ಪಾಠವು ರಾಜಾ. ಎಸ್‌. ಗುರುರಾಜಾಚಾರ್ಯರು ಸಂಪಾದಿಸಿ ಪ್ರಕಾಶಿಸಿದ ಮತ್ತು 1995 
ರಲ್ಲಿಮಂತ್ರಾಲಯದ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಿಂದ ಪ್ರಕಟಿತ ಪುಸ್ತಕಗಳಲ್ಲಿಇದೆ. 


HART SHOT RATA ಕ್ತಾಸಾನಳಗಗರಾಾಸಳೆ ಇಳಹಳೆ ಇಗಸ- 


ಈ ಪಾಠವು ಇತ್ತೀಚೆಗೆ ಮುದ್ರಿತಪುಸ್ತಕ ಒಂದರಲ್ಲಿದೆ. 


MRR SIRNAS: ಕ; ad ಇಗ್‌ಕ- 


ಈ ಪಾಠವು ಹಸ್ತಪ್ರತಿಯೊಂದರಲ್ಲಿದೆ. 


ಳು ಗೀತಾವಿವೃತಿ 


ಹೇತುವಾಗುವ ಎಂಬ ಅರ್ಥದ "ಪ್ರತಿ'ಯ ಅರ್ಥದಲ್ಲಿ ಇದೆ ; ಆದ್ದರಿಂದ ಈ "ಅಭಿ'ಗೆ 

"ಅಭಿರಭಾಗೇ' ಎಂಬ ಪಾಣಿನಿಸೂತ್ರ ಕೃಮಗುಣವಾಗಿ ಕರ್ಮಪ್ರ ವಚನೀಯ ಸಂಜ್ಞೆ. ಇದರ 
ಅನ್ನಯವಿರುವ "ಸಂಪದ್‌' ಶಬ್ದಕ್ಕೆ ರಾ ಪ್ರವಚನೀಯ ಯುಕ್ತೇ ದ್ವಿತೀಯಾ' ಎಂಬ 
ಪಾಣಿನಿ ಸೂತ್ರ (2.3.8)ದಿಂದ ದ್ವಿತೀಯಾ ವಿಭಕ್ತಿಯು ಯುಕ್ತವಾಗಿದೆ. 


ವಿವರಣೆ- ಪ್ರಕೃತ ಗೀತಾಶ್ಲೋಕದಲ್ಲಿ “ದೈವೀಂ ಸಂಪದಮಭಿಜಾತಸ್ಯ' ಎಂದಿದೆ. ಇಲ್ಲಿ 
"ದೈವೀಂ' ಮತ್ತು ಸಂಪದಂ' ಶಬ್ದಗಳು ದ್ವಿತೀಯಾ ವಿಭಕ್ತಿಯಲ್ಲಿವೆ. ಪಾಣಿನಿ ವ್ಯಾ ಕರಣದ 
ಜ್‌ "ಕರ್ಮ' ವಾಚಕ ಶಬ್ದಕ್ಕೆ ದ್ವಿತೀಯಾ ವಿಭಕ್ತಿಯು ಯುಕ್ತ. ಆದರೆ ಟ್‌ 
ಶಬ್ದದ ಅರ್ಥವು "ಅಭಿಜಾತ' ಶಬ್ದದ ಅರ್ಥದಲ್ಲಿ ಅಡಕವಾಗಿರುವ "ಜನನ' ಕ್ರಿಯೆಯ ಕರ್ಮ 
ವಲ್ಲ. ಆದ್ದರಿಂದ "ಸಂಪದ್‌' ಶಬ್ದವನ್ನು ದ್ವಿತೀಯಾ ವಿಭಕ್ತಿಯಲ್ಲಿಪ್ರ ಜೋ ಹೇಗೆ ? 


ಈ ಪ್ರಶ್ನೆಗೆ ಉತ್ತರವನ್ನು ಗೀತಾವಿವೃತಿಯಲ್ಲಿ ಹೇಳಿದ್ದಾರೆ. ಅದು ಹೀಗೆ- "ಕರ್ಮ'ವಾಚಕ 
ಶಬ್ದಗಳಿಗೆ ದ್ವಿತೀಯಾವಿಭಕ್ತ po ಸಾಮಾನ್ಯ ನಿಯಮ. ಭಾಷೆಯಲ್ಲಿ ಸಾಮಾನ್ಯ ನಿಯಮದ 
ಜೊತೆಗೆ ವಿಶೇಷನಿಯಮಗಳೂ ಇವೆ. ದ್ವಿತೀಯಾವಿಬಕ್ತಿಗೆ ಕಾರಣವಾಗುವ ವಿಶೇಷ ನಿಯಮ 
ಗಳಲ್ಲಿ ಒಂದನ್ನು "ಕರ್ಮ ಪ್ರ ವಚನೀಯಯೋಗ' ವೆಂದು ಪಾಣಿನಿಯು ಗುರುತಿಸಿದ್ದಾನೆ. ಈ 
ಕರ್ಮಪ್ರ ಸೀಯ ಸಂಜ್ಞೆಯು ಪ್ರಕೃತ "ಅಭಿ'ಗೆ ಇದೆ. ಆದ್ದರಿಂದ ಪ್ರಕೃ ತ, "ಕರ್ಮ- 
ಪ್ರವಚನೀಯ' "ಅಭಿ' ಯಸ Mod "ಸಂಪದ್‌' ಶಬ್ದಕ್ಕೆ ದ್ವಿತೀಯಾ ಭಕ್ತಿಯು ಯುಕ್ತ. 

"ದೈವೀ' ಶಬ್ದವು "ಸಂಪದ್‌'ಶಬ್ಧಕ್ಷೆ ವಿಶೇಷಣವಾದ್ದರಿಂದ ಇದಕ್ಕೂ ದಿತೀಯಾವಿಭಕ್ತಿಯು ಯುಕ್ತ. 


ಮೂರು ಶ್ಲೋಕಗಳ ವಿವೃತಿಯ ಉಪಸಂಹಾರ 


ತಥಾ ಚೈತ ಏವ ಗುಣಾಃ ಮುಮುಕ್ಟುಣಾರವಶ್ಯಮುಪಾದೇಯಾ ಇತಿ ಭಾವಃ 
1131 


ಅನುವಾದ- ಆದ್ದರಿಂದ ಮೋಕ್ಷವನ್ನು ಬಯಸುವ ಸಾಧಕನು ಈ ಗುಣಗಳನ್ನು ಮಾತ್ರವೇ 
ತನ್ನದಾಗಿಸಿಕೊಳ್ಳಲೇಬೇಕು ಎಂದು ಅಭಿಪ್ರಾಯ. ॥13 ॥1 


ಅಸುರರ ಲಕಣ 
ah 


ದಂಭೋ ದರ್ಪೋತಭಿಮಾನಶ್ವ ಕ್ರೋಧಃ ಪಾರುಷ್ಕಮೇವ ಚ ಟ 
ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಮ್‌ 11 4 || 


ಅರ್ಥ- ಪಾರ್ಥ ! ಆಸುರೀ ಸಂಪತ್ತನ್ನು ಹೊಂದಿದವನಿಗೆ ಬೂಟಾಟಿಕೆ, ಸೊಕ್ಕು, ಬಿಂಕ, 
ಸಿಡುಕು, ಒರಟುತನ ಮತ್ತು ಅಜ್ಞಾನ - ಇವುಗಳು ಇರುತ್ತವೆ. 


ಅಧ್ಯಾಯ 16 813 


ತ್ಯಾಗಾಯಾಸುರಲಕ್ಷಣಮಾಹ - ದಂಭ ಅತಿ ॥॥ 
ಅನುವಾದ- ಅಸುರಲಕ್ಷ[ ಣಗಳನ್ನು | ಅವುಗಳನ್ನು ಬಿಡುವುದಕ್ಕಾಗಿ, ಹೇಳುತ್ತಾನೆ. 
ಆತ್ನಾsಲತಂ ಜ್ಞಾತಾsಪಿ ಮಹತ್ತ ಪ್ರದರ್ಶನಂ ದಂಭಃ । 
೪ ಅವ ಇ ವ ಇಂವ 


ಅನುವಾದ- ತನ್ನ ಸಾಧನೆ, ಸಿದ್ದಿ , ಯೋಗ್ಯತೆಗಳು ಕಡಿಮೆ ಎಂದು ತಿಳಿದಿದ್ದರೂ 
ಹೆಚು _ಗಾರಿಕೆಯ ಪ್ರದರ್ಶನವು ದಂಭ. 


ದರ್ಪಃ ಸತ್ಯಪಿ ಭಯಕಾರಣೇ ಮದಾತ್ತದಭಾವದರ್ಶನಮ್‌ । 


ಅನುವಾದ- ಭಯಪಡಲು ಕಾರಣಗಳಿದ್ದರೂ, ಮದದಿಂದ, ಅವುಗಳಿಲ್ಲವೆಂದು ತೋರಿಸಿ 
ಕೊಳ್ಳುವುದು. 


ಅಭಿಮಾನ: ಪ್ರಮಾಣಾತಿಕ್ರಮಃ 1 
ಅನುವಾದ- ಪ್ರಮಾಣದ ಅಥವಾ ಮಿತಿಯ ಉಲ್ಲಂಘನೆ. 
ಕ್ರೋಧಃ ಪರಪೀಡಾಕರಚಿತ್ತವಿಕಾರಃ । 
ಅನುವಾದ- ಕ್ರೋಧ- ಪರರಿಗೆ ಪೀಡೆಯುಂಟು ಮಾಡುವ ಮನೋವಿಕಾರ 
ಪಾರುಷ್ಯಂ ನಿಷ್ಠುರತ್ತಮ್‌ । 
ಅ ಮ 
ಅನುವಾದ- ಪಾರುಷ್ಯ - ನಿಷ್ಠುರವರ್ತನೆ. 


ರಿ ರೆಲೆ 
ಕರ್ಮಕತ್ವಾತ್‌ಸಂಪದಮಿತಿ ನ ದ್ವಿತೀಯಾನುಪಪತ್ತಿದೋಷಃ ॥ 4 ॥ 


ಆಸುರೀಂ ಸಂಪದಮಭಿಜಾತಸ್ಯೇತೃಸ್ಯ ಪ್ರಾಗಿವಾರ್ಥಃ | ತೇನ ಜಾತಸ್ಯೇತ್ಯ- 


ಅನುವಾದ- ಶ್ಲೋಕದಲ್ಲಿನ "ಆಸುರೀಂ ಸಂಪದಮಭಿಜಾತಸ್ಯ'- ಈ ವಾಕ್ಯಭಾಗಕ್ಕೆ ಮೇಲಿನ 
ಶ್ಲೋಕದಲ್ಲಿ ಹೇಗೆ ಹಾಗೆ ಅರ್ಥ. ಆದ್ದರಿಂದ “ಜಾತಸ್ಯ' ಎಂಬ ಪದದ ಅರ್ಥದಲ್ಲಿ ಅಡಕ 
ವಾಗಿರುವ ಜನನ ಕ್ರಿಯೆಯು ಅಕರ್ಮಕವಾದ್ದರಿಂದ "ಸಂಪದಮ್‌' ಎಂಬ ಪ್ರಯೋಗದಲ್ಲಿ 
ದ್ವಿತೀಯಾವಿಭಕ್ತಿಯು ಸರಿಯಲ್ಲ- ಈ ದೋಷವು ಇಲ್ಲ . ಮೂರನೆಯ ಶ್ಲೋಕದ 
ಗೀತಾವಿವೃತಿಯ ಅನುವಾದದ ವಿವರಣೆಯನ್ನು ನೋಡಿ. ॥। 4 ॥ 


ದೈವೀ ಸಂಪದ್ದಿಮೋಕ್ಷಾಯ ನಿಬಂಧಾಯಾಸುರೀ ಮತಾ । 
ಮಾ ಶುಚಃ ಸಂಪದಂ ದೈವೀಮಭುಜಾತೋಪಸಿ ಪಾಂಡವಃ 11 5 ॥| 


814 ಗೀತಾವಿವೃತಿ 


ಅರ್ಥ- ದ್ಯ ವೀ ಸಂಪತ್ತು ವಿವಿಧ ಮುಕ್ತಿಯ ದಾರಿ. ಆಸುರೀ ಸಂಪತ್ತು ನೀಚತಮಸಿನ 
ನಿವಾಸದ ದಾರಿ. ಪಾಂಡುಪುತ್ರ ! ಕೊರಗಬೇಡ, ನೀನು ದ್ಧ ವೀ ಸಂಪತ್ತನ್ನು ಹೊಂದಿರುವಿ. 


ದೈವಸಮದಾದೇಃ ಫಲಂ ಸಂದರ್ಶಯನ್ನರ್ಜುನಸ್ಯಾಸುರಸ್ನಭಾವಶಂಕಾಂ 
ವಾರಯತಿ 1 


ಅನುವಾದ- ದೈವೀ ಮೊದಲಾದ ಸಂಪತ್ತಿನ ಪ್ರಯೋಜನವನ್ನು ತೋರಿಸಿ, ಅರ್ಜುನನ, 
ತಾನು ಅಸುರಸ್ವಭಾವದವನೆ ? , ಎಂಬ ಶಂಕೆಯನ್ನು ಪರಿಹರಿಸುತ್ತಾನೆ. 


ಅಭಿಜಾತೋಪಸಿ ಪ್ರಾಗಿವಾರ್ಥಃ 1 ಜಾತಸ್ಯ ತವ ದೈ ವೀಸಂಪಲ್ಲಕ್ರಣಿ- 
ಮಿತ್ಯರ್ಥಃ। "ವೃಕ್ಚಂಪ್ರತಿವಿದ್ಯೊ ೇತತ' ಇತ್ಯತ್ರ ವೃಕ್ಷ ಇವ ಪ್ರದ್ಯೊ ತಸೆ ತಿ | 


ಅನುವಾದ- "ಅಭಿಜಾತೋಪಸಿ' - ಇಲ್ಲಿಯ "ಅಭಿಜಾತ' ಪದಕ್ಕೆ ಮೇಲೆ ಹೇಳಿದಂತೆಯೆ 
ಅರ್ಥ. ದೈವೀಸಂಪತ್ತು ನಿನ್ನ ಸತ್ಮುಲಪ್ರಸೂತಿಯ ಸೂಚಕ a ಅರ್ಥ. "ವೃಕ್ಚಂ' ಪ್ರಃ 
ವಿದ್ಯೋತತೇ ವಿದ್ಯುತ್‌' ಎಂಬ ವಾಕ್ಯದಲ್ಲಿವಿದ್ಯು ತ್‌ಗೆವೃ ಕ್ಷದಂತೆ. 


ಎವರಣೆ- "ವೃಕ್ಷಂ ಪ್ರತಿ ವಿದ್ಯೋತತೆ ವಿದ್ಯುತ್‌'- ಈ ವಾಕ್ಯ ದ ಸಂದರ್ಭ ಹೀಗಿದೆ 
ಮಿಂಚು ಕವಾಗಿ ಮರ ನತ ವಸುಗಳು ಬೆಳಗುತ್ತವೆ. MS ಕ್ಷಣದಲ್ಲಿ ಮಿಂಚಿ 
ಇರುವುದಿಲ್ಲ; ಮರದ ಬೆಳಗೂ ಇರುವುದಿಲ್ಲ ಆದರೆ ಮರ ಬೆಳಗಿದಾಗ ಅದನ್ನು ನೋಡಿದವರ 
ಮುಂದಿನ ಕ್ಷಣದಲ್ಲಿಮರದಲ್ಲಿನೋಡಿದ ಉಜ್ವಲತೆಯನ್ನು ಆಧರಿಸಿ ಮೂಡಿಹೋದ ಮಿಂಚನ 
ಊಹಿಸುತ್ತಾರೆ. ಈ ಮಿಂಚಿನ ಊಹೆಯನ್ನು "ವೃಕ್ಷಂ ಪ್ರತಿ ವಿದ್ಯೋತತೇ ವಿದ್ಯುತ್‌' ಎಂ! 
ಪದಗುಚ್ಛ ದಿಂದ ಹೇಳುತ್ತಾರೆ. "ಬೆಳಗಿದ ಚ ಮಿಂಚನ್ನು ತಿಳಿಸುತ್ತದೆ' ಎಂದು ಈ ಪದಗುಚ್ಛ 
ಅರ್ಥ. ಡಹ ದೈವೀ ಸಂಪತ್ತು ನಿನ್ನ ಜನನದ ಶ್ರೆ ಕ್ರೀಪತೆಗೆ, ಜ್ಞ ಜಾಪಕ: ಶೆ ಶ್ರೇಷ್ಠತೆಯನ್ನು ತಿಳಿಸುತ್ತ 
ಎಂದು "ದೈವೀಂ ಸಂಪದಮ್‌ ಜಟ ಎಂಬ ಪದಗುಚ್ಚ್ಛದ ಅರ್ಥ. 


ಅತೋ ಮಾ ಶುಚಃ | ಶೋಕಂ ಮಾ ಕಾರ್ಷೀಃ 1 
ಅನುವಾದ- ಆದ್ದರಿಂದ ಮಾ ಶುಚಃ - ಶೋಕಿಸಬೇಡ. 
ನಿಬಂಧನಂ ನೀಚಸ್ಮಾನೇ ತಮಸಿ ನಿವಾಸಃ । 
ಅನುವಾದ- ನಿಬಂಧನಂ - ನೀಚಸ್ಥಾನವಾದ ತಮಸಿನಲ್ಲಿನಿವಾಸ. 


ವಿವರಣೆ” ಶ್ಲೋಕದಲ್ಲಿರುವ "ನಿಬಂಧಾಯ' ಪದದ ಅರ್ಥದಲ್ಲಿ ಅಡಕವಾಗಿರ 
"ನಿಬಂಧನ'ದ ಅರ್ಥವನ್ನು ವಿವೃತಿಯು ಹೇಳಿದೆ. 


ಅಧ್ಯಾಯ 16 815 


ವಎಮೋಕ್ಟಾಯ ವಿವಿಧಮೋಕ್ಷಾಯೇತ್ಯುಕ್ಕಾ ಮೋಕ್ಟಸ್ಯ ನಾನಾತ್ತಮುಚ್ಛತೇ || 5 ॥| 


ಅನುವಾದ- ವಿಮೋಕ್ಟಾಯ- ವಿವಿಧ ಮುಕ್ತಿಗೆ. ಈ ಉಕ್ತಿಯಿಂದ ಮುಕ್ತಿಯು ನಾನಾ 
ಎಧವಂದು ಹೇಳಲಡುತ್ತಿದೆ. ।। 5 ॥1 


ದ್ವೌ ಭೂತಸರ್ಗಾ ಲೋಕೇಶಸ್ಮಿನ್‌ ದೈವ ಆಸುರ ಏವ ಚ । 
ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು 116 1 


ಅರ್ಥ - ಈ ಪ್ರಪಂಚದಲ್ಲಿಪ್ರಾಣಿಸಂಕುಲದ ಸೃಷ್ಟಿ ಅಥವಾ ಸ್ವಭಾವ ಎರಡು ವಿಧ - ದೈವ 
ಮತ್ತು ಆಸುರ. ದೈವವನ್ನು ವಿಸ್ತಾರವಾಗಿ ಈಗಾಗಲೇ ಹೇಳಲಾಗಿದೆ. ಪಾರ್ಥ! ಆಸುರವನ್ನು ಕೇಳು. 


ಎರಡು ಮಾನದಂಡ ಎರಡು ವಿಧ ಸೃಷ್ಟಿ 


ನನು ಸರ್ಗಾಣಾಮತಿಬಹುತ್ತಾದ್‌ದೇವಾಸುರಯೋರೇವೋಕ್ತಿಃ ಕಥಮಿತೃತಃ 
ಶುಭಾಶುಭಫಲಾಧಿಕ್ಯಾದಿಭಾಕ್ತ ಶೂಪಪೂರ್ವಶ್ಲೋಕೋಕ್ತೊ "ಪಾಧಿದ್ದಯ- 
ವಿವಕ್ಷಯಾ ದ್ದಯೋರೇವೋಕ್ತಿರಿತಿ ಭಾವೇನಾಹ- ದ್ವಾವಿತಿ ॥ 


ಅನುವಾದ- ಸೃಷ್ಟಿಯಲ್ಲಿಬಹಳ ಬಹಳ ವೈವಿಧ್ಯವಿದೆ. ಆದರೂ ದೈವ ಮತ್ತು ಆಸುರ ಎಂಬ 
ಎರಡೇ ಪ್ರಕಾರಗಳನ್ನು ಹೇಳಲಾಗಿದೆ. ಇದು ಹೇಗೆ ? ಹೀಗೆ- ಹಿಂದಿನ ಶ್ಲೋಕದಲ್ಲಿ ಹೇಳಿರುವ 
ಮುಕ್ತಿ ಅಧಿಕ ಶುಭ ಫಲ' ತಮಸ್‌ ಅಧಿಕ ಅಶುಭಫಲ ; ಮೊದಲನೆಯದನ್ನು ಪಡೆಯುವವರು 
ಒಂದು ವರ್ಗ; ಎರಡನೆಯದನ್ನು ಪಡೆಯುವವರು ಇನ್ನೊಂದು ವರ್ಗ. ಅಧಿಕ ಶುಭ ಫಲ 
ಮತ್ತು ಅಧಿಕ ಅಶುಭ ಫಲ- ಈ ಎರಡು ಮಾನದಂಡ ಅಥವಾ ಎಭಾಜಕಗಳನ್ನು ಅವಲಂಬಿಸಿದ 
ವಿಭಾಗ ಎರಡೇ. ಆದ್ದರಿಂದ ಎರಡೇ ಪ್ರಕಾರಗಳ ಉಕ್ತಿ ಎಂಬ ಅಭಿಪ್ರಾಯದಿಂದ ಹೇಳುತ್ತಾನೆ- 
ದ್ವ್‌ ಎಂದು. 


ದೈವ ಆಸುರಶ್ಚೇತಿ ದ್ವಾವೇವ ಪ್ರಾಣಿನಾಂ ಸರ್ಗ ಸೃಷ್ಟೀ 1 ಭೂತಸರ್ಗೌ 


ಲ 
ಪ್ರಾಣಿಸ್ಟಭಾವಾವಿತಿ ವಾ | ತದುಭಯಜಿಜ್ಞಾಸಾಯಾಮಾಹ-ದೈವ ಅತಿ ॥1 
ಅನುವಾದ- ದೈವ ಮತ್ತು ಆಸುರ ಎಂದು ಎರಡೇ ಪ್ರಾಣಿಸಂಕುಲದ ಸೃಷ್ಟಿ ಅಥವಾ 
ಸ್ವಭಾವ. ಅವೆರಡನ್ನು ತಿಳಿಯುವ ಇಚ್ಛೆಯಿರುವಾಗ ಹೇಳುತ್ತಾನೆ ದೈವವನ್ನು ವಿಸ್ತಾರವಾಗಿ 


ಹೇಳಿದ್ದೇನೆ ಎಂದು. 
ಶೃಣ್ಬತಿ ವಿಸ್ತರಶ ಇತ್ಯನುಷಂಗಃ Il 6 [| 


ಗೀತಾವಿವೃತಿ 
816 


ಅನುವಾದ- (ಶ್ಲೋಕದಲ್ಲಿರುವ) “ಶೃಣು' ಪದದ ಅನಂತರವೂ "ವಿಸ್ತರಶಃ' ಎಂಬ 
ಪದವನ್ನು ತಂದು ಸೇರಿಸಿಕೊಳ್ಳಬೇಕು. Il 6 1 


ಅಸುರ ಸ್ವಭಾವ 
ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾ ನ ವಿದುರಾಸುರಾಃ | 
ನ ಶೌಚಂ ನಾಷಿ ಚಾಚಾರೋ ನ ಸತ್ಯಂ ತೇಷು ವಿದ್ಯ ತೇ 117 1! 


ಅರ್ಥ- ಅಸುರ ಸ್ವಭಾವದವರು ಸರಿಯಾದ ಮಾರ್ಗದಲ್ಲಿಪುವೃ ತ್ರಿಯನ್ನು , ತಪ್ಪು ಮಾರ್ಗ 
ದಿಂದ ನಿವೃತ್ತಿಯನ್ನು ತಿಳಿದಿರುವುದಿಲ್ಲ. ಅವರಲ್ಲಿ ಶುಚಿತ್ವವಿಲ್ಲ, ಒಳೆಯ ನಡವಳಿಕೆ ಇಲ್ಲ; 
ಸತ್ಯವೂ ಇಲ್ಲ. 


ತದಾಹ- ಪ್ರವೃತ್ತಿಮಿತ್ಯಾದಿದ್ದಾದಶಶ್ನೋಕ್ಳೈಃ ॥ 


ಅನುವಾದ- "ಪ್ರವೃತ್ತಿಮ್‌' ಎಂಬ ಪದದಿಂದ ಆರಂಭವಾಗುವ ಹನ್ನೆರಡು ಶ್ಲೋಕಗಳಿಂದ, 
ಅದನ್ನು - ಆಸುರಸ್ವಭಾವವನ್ನು ಹೇಳುತ್ತಾನೆ. 


ಆಸುರಾ ಜನಾಃ ವಿಹಿತೇ ಪ್ರವೃತ್ತಿಂ ನಿಷಿ ಷಿದ್ದೇ ನಿವೃತ್ತಿಂ ಚ ನ ವಿದುಃ । ತೇಷು 
ಶೌಚಾಚಾರಸತ್ಯಾ ನಿನ ವಿದ್ಯ ತೇ 1 


ಅನುವಾದ- ಆಸುರ ಸ ಸ್ವಭಾವದ ಜನರು ಶಾಸ್ತ್ರಗಳು / ಕಾನೂನುಗಳು ವಿಧಿಸುವ ರಚನಾತ್ಮಕ 
ಕೆಲಸಗಳಲ್ಲಿ ತೊಡಗಲಾರರು. ನಿಷೇಧಿಸುವ ಕೇಡುಗಳಿಂದ ದೂರವಿರಲಾರರು. ಅವರಲ್ಲಿ 
ಶುಚಿತ್ವ ಒಳ್ಳೆಯ ನಡವಳಿಕೆ ಮತ್ತು ಸತ್ಯನುಡಿಗಳು ಇರುವುದಿಲ್ಲ. 


ತಾತರ್ಯದ್ಯೋತನಾಯ ನ್‌್‌ ತ್ರಯೋಕ್ತಿಃ ॥ 7 ॥ 


ಅನುವಾದ- ಈ ವಿಷಯದಲ್ಲಿ ತಾತರ್ಯವಿದೆ ಎಂದು ತಿಳಿಸುವುದಕ್ಕಾಗಿ ಮೂರು ನೇಖ್‌ಗಳ 
ಉಕ್ತಿ . || 7 || 


ವಿವರಣೆ- ತತ್‌- ಪದದಿಂದ ಅಥವಾ ಪದಗುಚ್ಚದಿಂದ ಪ ಪ್ರಕಟವಾಗುತ್ತಿರುವ ಅರ್ಥವ 
ಪರಂ- ಪ್ರಧಾನ ಅಥವಾ ಮುಖ್ಯ , ಯಸ್ಯ ಯಾವುದಕ್ಕೆ , ತತ್‌- ಆ ಪದ ಅಥವ 
ಪದಗುಚ್ಛವು ತತ್ತರ. ತತ್ತರಸ ಭಾವು: ತಾತ್ಪರ್ಯ. "ಸೂರ್ಯನು ಅಸ್ತಂಗತನಾಗುತ್ತಿದ್ದಾನೆ 
ಎಂಬ ಪದಗುಚ್ಛ 4 ೫4 ಅಸಂಗಮನಕ್ರಿ ಯೆಯನ್ನು ಮಾಡುತ್ತಿದ್ದಾನೆ ಎಂದು ಶಃ 
ವೃತ್ತಿಜ್ಜೇಯವಾದ ಅರ್ಥ. ಆದರೆ ಹೀಗೆ ಹೇಳಿದವನಿಗೆ ಈ ಅಭಿಪ್ರಾಯವನ್ನು ಪ್ರಕಟಿಸು 
ಆಶಯವಿಲ್ಲ.' ಸಂಧ್ಯಾವಂದನೆಯ ಸಮಯ' ಎಂದು ತಿಳಿಸುವುದು ಮುಖ್ಯ ಆಶಯ. ಆದ್ದರಿಂ! 


ಅಧ್ಯಾಯ 16 817 


ಈ ಆಶಯವೇ ಈ ಪದಗುಚ್ಛದ ಪ್ರಧಾನ ಅರ್ಥ. ಇದೇ ತಾತ್ಪರ್ಯ. ಪ್ರಕೃತ ಶ್ಲೋಕದ 
ಎರಡನೆಯ ಸಾಲಿನಲ್ಲಿನ ಶೌಚಂ, ನ ಆಚಾರಃ, ನ ಸತ್ಯಂ ಎಂದು ಮೂರುಸಲ "ನ್‌ 'ಅನ್ನು 
ಪ್ರಯೋಗಿಸಲಾಗಿದೆ. ಒಂದೆ ಸಲ ಪ್ರಯೋಗಿಸಿ ಮೂರುಕಡೆ ಅನ್ಹಯಿಸಲು ಅವಕಾಶವಿದೆ. 
ಆದರೂ ಮೂರು ಸಲ ಉಕ್ತಿಯು ಶೌಚಾಭಾವ, ಆಚಾರಾಭಾವ, ಸತ್ಯಾಭಾವಗಳು ಈ 
ಪದಗುಚ್ಛಗಳ ಮುಖ್ಯ ಆಶಯ ಎಂದು ತಿಳಿಸುವುದಕ್ಕಾಗಿ. ಒಂದೆ "ನಇಗ್‌' ಅನ್ನು ಪ್ರಯೋಗಿಸಿ 
ಮೂರುಕಡೆ ಅನ್ನಯಿಸಿದ್ದಿದ್ದರೆ "ಶೌಚ ಇತ್ಯಾದಿಗಳು ಅಲ್ಲ' ಎಂದಾಗಲಿ, "ಶೌಚ ಇತ್ಯಾದಿಗಳು 
ಇಲ್ಲದವರ ಸಹವಾಸ ಮಾಡಿದವರು' ಎಂದಾಗಲಿ ಅಲ್ಪ ಅರ್ಥವನ್ನು ಚಿಂತಿಸಲು 
ಅವಕಾಶವಿರುತ್ತಿತ್ತು. ಮೂರು "ನಇಗ್‌'ಗಳ ಉಕ್ತಿಯಿಂದ ಅಲ್ಪ ಅರ್ಥಗಳನ್ನು ಚಿಂತಿಸುವಂತಿಲ್ಲ; 

"ಶೌಚ' ಇತ್ಯಾದಿಗಳ ಪೂರ್ಣಪ್ರಮಾಣದ ಅಭಾವವೇ ಮುಖ್ಯ ಆಶಯ ಎಂದು ತಿಳಿಯುತ್ತದೆ. 


ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ನರಮ್‌ । 
ಅಪರಸ್ಪರಸಂಭೂತಂ ಕಿಮನ್ಯತ್‌ ಕಾಮಹೈತುಕಮ್‌ 11 8 I 


ಅರ್ಥ- 1. ಅವರು ವಿಷ್ಣು ಈ ಜಗತ್ತಿನ ಸಂಹಾರಕಾರಣನಲ್ಲ ; ಸ್ಥಿತಿಕಾರಣ ಅಲ್ಲ; 
ನಿಯಾಮಕನೂ ಅಲ್ಲ ಎಂದು ಹೇಳುತ್ತಾರೆ. ಒಂದರಿಂದ ಇನ್ನೊಂದು ಕ್ರಮವಾಗಿ ಹುಟ್ಟಿತು 
ಎಂದೂ ಒಪ್ಪುವುದಿಲ್ಲ. ಇನ್ನೇನು ? ಬೇರೆಯೇ, ಕಾಮಹೇತುವಾದ ಅವಿದ್ಯಾಪರಿಣಾಮ ಎಂದು 
ಹೇಳುತ್ತಾರೆ. 


2. ಅವರು ಜಗತ್ತು ಸತ್ಯ ಅಲ್ಲ; ಅದು ಸ್ಥಿರವಲ್ಲ - ತತ್ನಜ್ಞಾನದಿಂದ ನಾಶವಾಗುತ್ತದೆ; ಅದಕ್ಕೆ 
ನಿಯಾಮಕ ಇಲ್ಲ; ಅದು ಕ್ರಮವಾಗಿ ಹುಟ್ಟಿಲ್ಲ; ಇನ್ನೇನು ? ಸದಸದ್ವಿಲಕ್ಷಣ, ಮಾಯೆಯ 
ಪರಿಣಾಮ ಎಂದು ಹೇಳುತ್ತಾರೆ. 


ಕಿಂಚ ಜಗದಸತ್ಯಮ್‌ । ಅತ್ರ ಸತ್ಯಪ್ರತಿಷ್ಠೇಶ್ದರಶಬ್ದಾ ವಿಷ್ಣುಪರಾಃ | ನಳಗ್‌- 

ಬಹುವ್ರೀಹಿಃ | ಜಗದ್‌ವಿಶರಣಕರ್ತೃತಯಾ ಸತ್ಯಪದವಾಚ್ಯವಿಷ್ಣುಹೀನಮಾಹುಃ | 

ಸ್ಥಿತಿಹೇತುತಯಾ ಪ್ರತಿಷ್ಠಾಪದೋಕ್ತವಿಷ್ಣುಹೀನಮಾಹುಃ । ಅನೀಶ್ನರಂ ಸ್ನಾಮಿ- 

ಹೀನಮಾಹುಃ । 

ಅನುವಾದ- ಮತ್ತು ಜಗತ್ತನ್ನು ಅಸತ್ಯ- ಈ ಶ್ಲೋಕದಲ್ಲಿಸತ್ಯ, ಪ್ರತಿಷ್ಠಾ ಈಶ್ವರ ಶಬ್ದಗಳು 
ಎಷ್ಟುವಾಚಕಗಳು. “ನಇ್‌್‌' ಮತ್ತು ಈ ಶಬ್ದಗಳಿಗೆ ಬಹುವ್ರೀಹಿಸಮಾಸ- ಜಗತ್ತಿನ ನಾಶಕರ್ತೃ 
ವಾದ್ದರಿಂದ ಸತ್ಯಪದವಾಚ್ಯನಾದ ವಿಷ್ಣುಹೀನ ಎಂದು ಹೇಳುತ್ತಾರೆ. (ಜಗತ್ತಿನ) ಸ್ಥಿತಿ ಕಾರಣ 
ನಾದ್ದರಿಂದ ಪ್ರತಿಷ್ಠಾಪದದಿಂದ ವಾಚ್ಯನಾದ ವಿಷ್ಣುಹೀನ ಎಂದು ಹೇಳುತ್ತಾರೆ. ಅನೀಶ್ಚರಂ- 
ಸ್ವಾಮಿಹೀನ ಎಂದು ಹೇಳುತ್ತಾರೆ. 


818 ಗೀತಾವಿವೃತಿ 


ವಿವರಣೆ- 
ನ ವಿದ್ಯತೇ ಸತ್ಯಃ ಸಂಹಾರಹೇತುತಯಾ ಯಸ್ಕ ತತ್‌ ಅಸತ್ಯಮ್‌ | 
ನ ವಿದ್ಯತೇ ಪ್ರತಿಷ್ಠಾ ಸ್ಥಿತಿಹೇತುತಯಾ ಯಸ್ಯ ತತ್‌ ಅಪ್ರತಿಷ್ಠಮ್‌ | 
ನ ವಿದ್ಯತ ಈಶ್ವರಃ ನಿಯಾಮಕತಯಾ ಯಸ್ಕ ತತ್‌ ಅನೀಶ್ವರಮ್‌ | 
ಜಗತ್ಸೃಷ್ಟಾ ದಕರ್ತಾರಂ ಯೇ ನ ಜಾನಂತಿ ತ ಇತಿ ಚಾಹುರಾಸುರಜನಾ 
ಇತ್ಯನುಷಂಗಃ 1 
ಅನುವಾದ - "ಜಗತ್ತಿನ ಸೃಷ್ಟ್ವಾದಿಕರ್ತನನ್ನು ಒಪ್ಪದ ಆ ಅಸುರಸ್ವಭಾವದ ಜನರು ಹೀಗೂ 
ಹೇಳುತ್ತಾರೆ' ಎಂದು ಹಿಂದಿನ ಶ್ಲೋಕದಿಂದ "ಜನಾ ನ ವಿದುರಾಸುರಾಃ' ಎಂಬ ಭಾಗವನ್ನು 
ಇಲ್ಲಿಗೂ ತಂದು ಸೇರಿಸಬೇಕು. 
"ಅಪರಸ್ಪರಸಂಭೂತಂ', “ಅನ್ನಾದ್‌ ಭವಂತಿ ಭೂತಾನಿ' ಇತಿ (3-14) 
ತೃತೀಯೋಕ್ತದಿಶಾ ಪರಸರ ಸಂಭೂತಂ ನ ಭವತೀತ್ಯರ್ಥಃ | 
ಅನುವಾದ- ಮೂರನೇ ಅಧ್ಯಾಯದ "“ಅನ್ನಾದ್‌ ಭವಂತಿ ಭೂತಾನಿ' ಇತ್ಯಾದಿಶ್ಲೋ ಕದಲ್ಲಿ 
ಹೇಳಿದಂತೆ ಒಂದರಿಂದ ಒಂದು ಕ್ರಮವಾಗಿ ಹುಟ್ಟಿಲ್ಲಎಂದು ಅರ್ಥ. 
ಯದ್ವಾ ಜಗದಸತ್ಯಂ ಸತ್ಯಂ ನ । ಮಿಥ್ಯೇತ್ಯರ್ಥಃ । ಅತ ಏವ, ಶುಕ್ತಿರೂಪ್ಯವನ್ನ 
ಪ್ರತಿತಿಷ್ಠತೀತ್ಯಪ್ರತಿಷ್ಠಂ ಜ್ಞಾನಬಾಧ್ಯಮ್‌ । ಅನೀಶ್ದರಂ ನಿಯಂತೃಹೀನಮ್‌ 1 


ಅಪರಸ್ಪರಸಂಭೂತಂ ಪರೇಭ್ಯಃ ಸಂಭವಹೀನಮ್‌ । ಏಕಸ್ಮಾದೇಕಸ್ಯ ಜನಿರ್ನೇತಿ 
ಯಾವತ್‌ । 


ಅನುವಾದ- ಅಥವಾ ಜಗತ್ತು ಅಸತ್ಯಂ- ಸತ್ಯಂ ನ, ಮಿಥ್ಯಾ ಎಂದು ಅರ್ಥ. ಆದ್ದರಿಂದಲೆ! 
ಫಂ ರಜತದಂತೆ. ಅಪ್ರತಿಷ್ಠಂ- ತತ್ತಜ್ಞಾನದಿಂದ ನಾಶಹೊಂದುತ್ತದೆ. ಅನೀಶ್ರರಂ- ನಿಯಾಮ' 


ರಹಿತ, ಅಪರಸ: ರಸಂಭೂತಂ- ಪರೇಭ್ಯಃ ಸಂಭವ ಹೀನಂ, ಒಂದರಿಂದ ಇನ್ನೂ ೦ದಕ್ಕೆ ಜನ್ಮವೀ 
ಎಂದು ಅಭಿಪ್ರಾಯ. 


ಕಿಂ ತರ್ಹೀತಿ ಪ್ರಶ್ನಸ್ಕೋತ್ತರಮ್‌- ಅನ್ಯದಿತಿ ॥॥ 
ಅನುವಾದ- ಹಾಗಾದರೆ ಏನು ? ಎಂಬ ಪ್ರಶ್ನೆಗೆ ಉತ್ತರ "ಅನ್ಯದ್‌' ಎಂದು. 


ಪದಸದಾ ಮಿತಿ ಶೇಷಃ | ಸದಸದಿಲಕಣಮಿತ್ಸರ್ಥಃ॥ 
ಬಜಿ ವ ಇಂ೩ ಬೆ 


ಅಧ್ಯಾಯ 16 819 


ಅನುವಾದ- 'ಸದಸದ್ಬಾ ಮ್‌ ಎಂಬ ಪದವನ್ನು 'ಅನ್ಯದ್‌'ಗ ಸೇರಿಸಬೇಕು. 
ಸದಸದ್ದಿಲಕ್ಷಣ ಎಂದು ಅರ್ಥ. 
ಕೇನ ಜಾಯತ ಇತ್ಯತ ಉಕ್ತಮ್‌ । ಕಾಮಹೈತುಕಂ ಕಾಮಹೇತ್ವವಿದ್ಯಾ- 
ಪರಿಣಾಮರೂಪಮ್‌ ॥ 8 ॥| 


ಅನುವಾದ- ಯಾವುದರಿಂದ ಹುಟ್ಟುತ್ತದೆ ? ಎಂಬ ಪ್ರಶ್ನೆಗೆ ಉತ್ತರವಾಗಿ "ಕಾಮಹೈತುಕ' 
ಎಂದು ಹೇಳಲ್ಪಟ್ಟಿದೆ. ಆಸೆಗೆ ಕಾರಣವಾದ ಅವಿದ್ಯಾ ಪರಿಣಾಮರೂಪ. ॥। 8 ॥ 


ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಆಲ್ಬಬುದ್ಧಯಃ 
ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋಶಹಿತಾಃ 119 I 
ಅರ್ಥ- ಈ ದೃಷ್ಟಿಯನ್ನು ಅವಲಂಬಿಸಿ ಮನಸನ್ನು ಹಾಳು ಮಾಡಿಕೊಂಡ, ಅಲ್ಲಮತಿಯ 
ಜನರು ಘೋರಕರ್ಮಗಳಲ್ಲಿ ನಿರತರಾಗಿ, ಅಹಿತಕಾರಿಗಳಾಗಿ ಜಗತ್ತನ್ನು ನಾಶ ಮಾಡಲು 
ಜನಿಸುತ್ತಾರೆ. 
ಏತಾಂ ದೃಷ್ಟಿಮಾಶ್ರಿತ್ಯ ನಷ್ಟಾತ್ಮಾನಃ ದುಷ್ಟಚಿತ್ತಾಃ ಅಲ್ಲಜ್ಞಾನಾಃ ಘೋರ- 
ಕರ್ಮನಿರತಾಃ ಜಗತಃ ಅಹಿತಾಃ ಶತ್ರವಃ ಕ್ಹಯಾಯಾನಿಷ್ಠಪ್ರಾಪ್ತಯೇ ಕಲಿ- 
ಯುಗಾದೌ ಪ್ರಭವಂತಿ ॥ 9 ॥ 
ಅನುವಾದ- ಈ ದೃಷ್ಟಿಯನ್ನು ಆಶ್ರಯಿಸಿ, ನಷ್ಟಾಶ್ಮಾನಃ- ಹಾಳಾದ ಚಿತ್ತವುಳ್ಳ, ಅಲ್ಲ 
ಜ್ಞಾನವುಳ್ಳ (ಈ ಜನರು) ಘೋರ ಕೆಲಸಗಳಲ್ಲಿ ನಿರತರಾಗಿ ಜಗತ್ತಿಗೆ, ಅಹಿತಾಃ- ಶತ್ರುಗಳಾಗಿ, 
ಕ್ಷಯಾಯ ಅನಿಷ್ಠಪ್ರಾಪ್ತಿಗಾಗಿ ಕಲಿಯುಗಾದಿಯಲ್ಲಿಹುಟ್ಟುತ್ತಾರೆ. 
ಕಾಮಮಾಶ್ರಿತ್ಯ ದುಷ್ಬೂರಂ ದಂಭಮಾನಮದಾನ್ನಿತಾಃ | 
ಮೋಹಾದ್ದೃಹೀತಾsಸದ್ದಾ ಹಾನ್‌ ಪ್ರವರ್ತಂತೇತಶುಚಿವ್ರತಾಃ:  ॥ 10 ॥ 
ಇಲ ದ ೧ 
ಅರ್ಥ- ಪೂರೈಸಲಾಗದ ಆಸೆಗಳ ಬೆನ್ನು ಹತ್ತಿ, ಬೂಟಾಟಿಕೆ, ಬಿಂಕ, ಸೊಕ್ಕುಗಳನ್ನು 


ಹೊಂದಿದ ಇವರು ಕೊಳಕು ಸಂಗತಿಗಳಲ್ಲಿ ನಿಷ್ಠರಾಗಿ, ತಿಳಿಗೇಡಿತನದಿಂದ ತಪ್ಪುಗ್ರಹಿಕೆಗಳನ್ನೇ 
ಹಿಡಿದುಕೊಂಡು ಕ್ಷುದ್ರ ಭೋಗದಲ್ಲಿ ಪ್ರವೃತ್ತಿಮಾಡುತ್ತಾರೆ. 


ದುಷ್ಬೂರಂ ದುಃಖೇನ ಪೂರಣೀಯಂ ಕಾಮಮಿಚ್ಛಾಮಾಶ್ರಿತ್ಯ ದಂಭಮಾನ- 
ಮದ್ಭೆರ್ಯಕ್ತಾಃ ಸಂತಃ ಮೋಹಾತ್‌ ಮಿಥ್ಯಾಜ್ಞಾನಸಭಾವಾತ್‌ ಕುಶಾಸ್ತ್ರಾ- 


820 ಗೀತಾವಿವೃತಿ 


ಭ್ಯಾಸಜನ್ಯವಿಪರೀತನಿಶ್ಚಯಾನ್‌ » ಗೃಹೀತ್ವಾ ಆದಾಯಾಸದರ್ಥಾನ್‌ ಜ್ಞಾತ್ತೇತಿ ವಾ 
ಅಶುಚಿವ್ರತಾಃ ಕ್ಲದ್ರುಭೋಗಾಯ ಪ್ರವರ್ತಂತೇ ॥1 10 1 


ಅನುವಾದ- ದುಷ್ಬೂರಂ- ಪೂರೈಸಲಾಗದ, ಕಾಮಂ ಆಸೆಗಳನ್ನು ಹೂಂ, ದಂಭ- 
ಮಾನ-ಮದಗಳಿಂದ ಸಹಿತರಾಗಿ, ಮೋಹಾತ್‌ - ಮಿಥ್ಯಾಜ್ಞಾನ ಸ್ವಭಾವದಿಂದ, ಕೆಟ್ಟಶಾಸ್ತ್ರಗಳ 
ಅಭ್ಯಾಸದಿಂದ ಹುಟ್ಟಿದ ವಿಪರೀತನಿಶ್ಚಯಗಳನ್ನು , ಗೃಹೀತ್ವಾ ಎ ಹಿಡಿದುಕೊಂಡು, ಅಥವಾ 


ಇಲ್ಲದ /ಅಲ್ಲದ ಅರ್ಥಗಳನ್ನು ತಿಳಿದುಕೊಂಡು ಅಶುಚಿವ್ರತರಾಗಿ ಕ್ಟುದ್ರಭೋಗದಲ್ಲಿ 
ತೊಡಗುತ್ತಾರೆ. ॥1 10 ॥ 


ಚಿಂತಾಮಪರಿಮೇಯಾಂ ಚ ಪ್ರಲಯಾಂತಾಮುಪಾಶ್ರಿತಾಃ ! 
ಕಾಮೋಪಭೋಗಪರಮಾ ಏತಾವದಿತಿ ನಿಶ್ಚಿತಾಃ 1111 || 


ಅರ್ಥ- ಸಾವಿನ ಜೊತೆಗೇ ಸಾಯುವ, ಅಳೆಯಲಾಗದ ಚಿಂತೆಗೆ ಒಳಗಾದವರು ಇವರು. 


ಭೋಗವಸ್ತುಗಳ ಭೋಗವೇ ಪರಮಗುರಿ ಇವರಿಗೆ. ಬದುಕಿನಗುರಿ ಇಷ್ಟೇ ಎಂದು ನಿಶ್ಚಯ 
ವುಳ್ಳವರು. 


ಕಿಂಚ ಪ್ರಲಯಾಂತಾಂ ಮರಣಾಂತಾಂ ಅಪರಿಮೇಯಾಂ ಪರಿಮಾತುಮ- 
ಶಕ್ಯಾಂ ಚಿಂತಾಮುಪಾಶ್ರಿತಾಃ । 


ಅನುವಾದ- ಇದರ ಜೊತೆಗೆ, ಪ್ರಲಯಾಂತಾಂ- ಸಾವಿನ ಜತೆಗೇ ಅಳಿಯುವ, 
ಅಪರಿಮೇಯಾಂ ಅಳೆಯಲಾಗದ ಚಿಂತೆಯ ದಾಸರು. 


ಕಾಮೋಪಭೋಗಪರಮಾಃ ಕಾಮ್ಯಮಾನವಸ್ತ ನುಭವ ಏವ ಪರಮೋ 
ಯೇಷಾಂ ತೇ ವಿಷಯಭೋಗೈಕರತಾಃ ಏತಾವದೈಹಿಕಮೇವ ಫಲಂ ನಾನ್ಯ- 
ದಾಮುಷ್ಠಿಕಮಸ್ತೀತಿ ನಿಶ್ಚಯವಂತಃ ॥। 11 ॥ 


ಅನುವಾದ- ಕಾಮೋಪಭೋಗಪರಮಾಃ= ಬಯಸಿದ ವಸ್ತುಗಳ ಭೋಗವೇ ಪರಮಗುರ 
ಯಾಗಿರುವ ಕೇವಲ ವಿಷಯ ಪದಾರ್ಥಗಳ ಭೋಗದಲ್ಲಿ ಆಸಕ್ತರಾದ, ಏತಾವತ್‌- ಶ್ರ 
ಲೋಕದಲ್ಲಿಪಡೆಯಬಹುದಾದಷ್ಟೇ ಬದುಕಿನ ಫಲ, ಬೇರೆ ಪರಲೋಕದ ಫಲಯಾವುದೂಇ 
ಎಂದು ನಿಶ್ಚಯವುಳ್ಳವರು. 1111 


ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ । 
ಈಹಂತೇ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥಸಂಚಯಾನ್‌ ॥ 12 ॥॥ 


ಅಧ್ಯಾಯ 16 821 


ಅರ್ಥ- ನೂರಾರು ಆಸೆಗಳ ಹಗ್ಗದಿಂದ ಕಟ್ಟಲ್ಪಟ್ಟಿರುವವರು ; ಕಾಮ ಕ್ರೋಧಗಳಲ್ಲಿ 
ಮುಳುಗಿದವರು ; ಕಾಮಭೋಗಕ್ಕಾಗಿ ಅನ್ಯಾಯದಿಂದ ಧನರಾಶಿಯನ್ನು ಬಯಸುವರು. 
ಆಶಾ ಏವ ಪಾಶಾಸ್ತೇಷಾಂ ಶತೈರ್ಬದ್ದಾಃ ಕಾಮಕ್ರೋಧಾ ಏವ ಪರಂ 
ಅಯನಮೇಷಾಂ ತೇ ಕಾಮಕ್ರೋಧಪರಾಯಣಾಃ ಕಾಮಭೋಗಾರ್ಥಂ 
ಕಾಮೃವಿಷಯಾನುಭವಾರ್ಥಮ್‌ ಅನ್ಯಾಯೇನ ಚೌರ್ಯಾದಿನಾರರ್ಥ- 
ಸಂಚಯಾನ್‌ ದ್ರವ್ಯಸಮೂಹಾನೀಹಂತೇ ವಾಂಛಂತಿ ॥ 12 ॥ 


ಅನುವಾದ- ಆಶೆಗಳೇ ಪಾಶಗಳು; ಅವುಗಳ ನೂರುಗಳಿಂದ ಕಟ್ಟಲ್ಪಟ್ಟವರು. ಕಾಮ- 
ಕ್ರೋಧಗಳೇ ಅವರ ಅಂತಿಮ ಆಶ್ರಯಸ್ಥಾನ. ಕಾಮಭೋಗಾರ್ಥಂ- ಕಾಮ್ಯವಿಷಯಗಳ 
ಅನುಭವಕ್ಕಾಗಿ, ಅನ್ಯಾಯೇನ- ಕಳ್ಳತನ ಮೊದಲಾದವುಗಳಿಂದ, ಅರ್ಥಸಂಚಯಾನ್‌- 
ದ್ರವ್ಯರಾಶಿಯನ್ನು , ಈಹಂತೇ - ವಾಂಛಂತಿ ಎಬಯಸುತ್ತಾರೆ. ॥। 12 ॥ 


ಅದಮದ್ಯ ಮಯಾ ಲಬ್ಬಂ ಅಮಂ ಪ್ರಾಪ್ಲ್ಯೇ ಮನೋರಥಮ್‌ ।ಟ 
ಅದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಮ್‌ I 13 ॥ 
ಅರ್ಥ- ಇಂದು ಈ ಹಣವನ್ನು ನಾನು ಪಡೆದುಕೊಂಡಿದ್ದೇನೆ ; ಈ ಮನೋರಥವನ್ನು 
ಸದ್ಯದಲ್ಲೇ ಈಡೇರಿಸಿಕೊಳ್ಳುತ್ತೇನೆ; ಇಂದು ಈ ಧನ ಇದೆ ; ಈ ಧನವು ಸದ್ಯದಲ್ಲೇ ನನ್ನದಾಗಲಿದೆ. 
ಚಿಂತಾಪ್ರಕಾರಂ ದರ್ಶಯತಿ-ಇದಮಿತ್ಯಾದಿ ತ್ರಯೇಣ ॥ 
ಅನುವಾದ- ಚಿಂತೆಯ ರೀತಿಗಳನ್ನು "ಇದಮ್‌' ಇತ್ಯಾದಿ ಮೂರು ಶ್ಲೋಕಗಳಿಂದ 
ತೋರಿಸುತ್ತಾನೆ. 
ಇದಂ ಧನಂ ಅದ್ಯ ಮಯಾ ಲಬ್ಬಂ, ಇಮಂ ಮನೋರಥಂ ಪ್ರಾಪ್ಸ್ಯೇ 
ಪ್ರಾಪ್ಸ್ಯಾಮಿ । ಇದಂ ಧನಮಸ್ತಿ ಇದಮಪಿ ಧನಂ ಮೇ ಪುನರ್ಭವಿಷ್ಯತಿ 113 11 
ಅನುವಾದ- ಈ ಹಣವು ಈಗ ನನ್ನಿಂದ ಹೊಂದಲ್ಪಟ್ಟಿದೆ; ಈ ಮನೋರಥವನ್ನು ಪ್ರಾಪ್ಟ್ಯೇ- 
ಪ್ರಾಪ್ಸ್ಯಾಮಿ ಎ ಇನ್ನು ಮುಂದೆ ಹೊಂದುವೆನು. ಈ ಹಣ ಇದೆ ; ಈ ಹಣವೂ ನನ್ನದಾಗುತ್ತದೆ. 
|| 13 11 
ಅಸೌ ಮಯಾ ಹತಃ ಶತ್ರುರ್ಹನಿಷ್ಯೇ ಚಾಪರಾನಪಿ ! 
ಈಶ್ರರೋತಹಮಹಂ ಭೋಗೀ ಸಿದ್ಧೋ5ಹಂ ಬಲವಾನ್‌ ಸುಖೀ ॥ 14 ॥ 


ಅರ್ಥ- ಈ ಶತ್ರುವನ್ನು ನಾನು ಸಂಹರಿಸಿದ್ದೇನೆ ; ಬೇರೆ ಶತ್ರುಗಳನ್ನೂ ಕೊಲ್ಲುತ್ತೇನೆ; ನಾನು 


822 ಗೀತಾವಿವೃತಿ 


ಅರಸರ ಅರಸ ; ಸಕಲ ಭೋಗಗಳೂ ನನಗೆ ಇವೆ ನಾನು ಕತಕೃತ್ಯ . ನಾನು ಬಲಶಾಲಿ ; ನಾನು 
ಸುಖಿ. 


ಅಸೌ ಶತ್ರುರ್ಮಯಾ ಹತಃ, ಅಪರಾನನ್ಯಾನಪಿ ಶತ್ರೂನ್‌ ಹನಿಷ್ಕ್ಯೇ ಚ । 
ಅಹಮೀಶ್ನರಃ ಪರಮೇಶ್ವರಃ, ಭೋಗೀ ಐಹಿಕಾಮುಷ್ಠಿಕಭೋಗಸಂಪನ್ನಃ, ಸಿದ್ಧಃ 
ಕೃತಕೃತ್ಯಃ, ಬಲವಾನ್‌ ಸಮರ್ಥಃ ॥1 14 ॥ 


ಅನುವಾದ- ಈ ಶತ್ರು ನನ್ನಿಂದ ಕೊಲ್ಲಲಟ್ಟಿದ್ದಾನೆ; ಅಪರಾನ್‌- ಅನ್ಯಾ ನ್‌, ಅಪಿ, 
ಶತ್ರೂನ್‌ - ಬೇರೆ ಶತ್ರುಗಳನ್ನೂ , ಇನ್ನು ಮುಂದೆ ಕೊಲ್ಲುವನು; ನಾನು ಈಶ್ವರ - ಪರಮೇಶ್ವರ 
ಭೋಗೀ: ಈ ಲೋಕ, ಪರಲೋಕಗಳ 'ಭೋಗಗಳನ್ನು ಸಮೃ ದ್ದವಾಗಿ ಹೊಂದಿರುವವನು, ಸಿದ್ದ 
ಕೃತಕೃತ್ಯನು ; ಬಲವಾನ್‌- ಸಮರ್ಥ. 11 14 ॥ 


ಆಢ್ಯೋನಭಿಜನವಾನಸ್ಮಿ ಕೋತನ್ಕೋಪಸ್ತಿ ಸದೃಶೋ ಮಯಾ ! 
ಯಕ್ಷ್ಮೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನವಿಮೋಜಹಿತಾಃ ॥ 15 ॥ 


ಅರ್ಥ- ನನಗೆ ವಿಪುಲ ಸಂಪತ್ತು ಇದೆ ; ನಾನು ಕುಲೀನ, ನನ್ನನ್ನು ಸರಿಗಟ್ಟುವವರ 
ಯಾರಿದ್ದಾರೆ ? ನಾನು ಯಜ್ಞಗಳನ್ನು ಮಾಡುತ್ತೇನೆ, ದಾನಮಾಡುತ್ತೇನೆ : * ನಂದಿಸುತೇನೆ 
ಹೀಗೆ ಅಜ್ಞಾನದಿಂದ ಮೋಹಕ್ಕೆ OSs 


ಆಢ್ಯಃ ಧನಾದಿಸಂಪನ್ನಃ ಅಭಿಜನವಾನ್‌ ಕುಲೀನೋಶಸ್ಥಿ ! ಮಯಾ 

ಸದೃಶೋತನ್ಯಃ ಕೋಶಸ್ತಿ ನ ಕೋಠಪಿ । ಯಕ್ಷ್ಯೇ ಯಾಗಾದಿಧರ್ಮಾ- 

ನನುಷ್ಠಾಸ್ಯಾಮಿ । ಭೂರಿದಕ್ಷಿಣಾನ್ನಾದಿ ದಾಸ್ಯಾಮಿ | ಮೋದಿಷ್ಯೇ ಸಂತೋಷಂ 

ಪ್ರಾಪ್ಸ್ಯಾಮಿ ಇತ್ಯೇವಂರೂಪೇಣಾಜ್ಞಾನೇನ ವಿಮೋಹಿತಾಃ ॥। 15 1 

ಅನುವಾದ- ಆಡ್ಯಃ- ಧನ ಮೊದಲಾದವುಗಳನ್ನು ಸಮೃದ್ಧವಾಗಿ ಹೊಂದಿದವನು: 
ಅಭಿಜನವಾನ್‌ - ಕುಲೀನ- ಸತ್ಕುಲಪ್ರಸೂತನು, ಆಗಿದ್ದೇನೆ. ನನ್ನ ಂತಹವನು ಬೇರೆ ಯಾರಿದ್ದಾ 
ಯಾರೂ ಇಲ್ಲ ಯಕ್ಷ್ಯೇ- ಯಾಗ ಮೊದಲಾದ ಧರ್ಮಗಳನ್ನು ಆಚರಿಸುತ್ತೇನೆ. ಭೂರಿದಕ್ಷಿ 
ಅನ್ನ ಮೊದಲಾದವುಗಳನ್ನು ದಾನ ಮಾಡುವೆನು ; ಮೋದಿಷ್ಯೇ- ಆನಂದವನ್ನು ಹೊಂದುವೆನ: 
ಇಂತಹ ಅಜ್ಞಾನದಿಂದ ಮೋಹಕ್ಕೆ ಬಲಿಯಾದವರು. ॥1 15 ॥! 


ಅನೇಕಚಿತ್ತವಿಭ್ರಾಂತಾ ಮೋಹಜಾಲಸಮಾವೃತಾಃ । 
ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೇತಶುಚೌ Il 16 1 


ಅಧ್ಯಾಯ 16 823 


ಅರ್ಥ- ನಾನಾ ಚಿಂತೆಗಳಿಂದ ತುಂಬಿದ ಮನಸಿನಿಂದ ಕ್ಟೋಭೆಗೊಳಗಾಗಿ, ಮೋಹದ 
ಬಲೆಯಲ್ಲಿ ಸಿಕ್ಕಿಕೊಂಡು, ಸ್ವಚ್ಛಂದ ಭೋಗಕ್ಕೆ ಅತಿಯಾಗಿ ಅಂಟಿಕೊಂಡು ಕೊಳಕು ನರಕದಲ್ಲಿ 
ಬೀಳುತ್ತಾರೆ. 
ಏವಂ ಚಿಂತಾಪ್ರಕಾರಮುಕ್ತ್ಯಾ ತೇಷಾಂ ಫಲಮಾಹ- ಅನೇಕೇತಿ ॥ 
ಅನುವಾದ- ಹೀಗೆ ಚಿಂತೆಯ ರೀತಿಗಳನ್ನು ಹೇಳಿ ಅದರ ಫಲವನ್ನು ಹೇಳುತ್ತಾರೆ. 


ಅನೇಕಚಿಂತಾಯುಕ್ತಮನಸಾ ವಿಶೇಷಭ್ರಾಂತಿಮಂತಃ ಪುತ್ರಮಿತ್ರಾದಿವಿಷಯ- 
ಮೋಹಾಖ್ಯಜಾಲೇನ ಸಮಾವೃತಾಃ ವಿಶೇಷಭೋಗೇಷ್ಟತಿತರಾಮಾಸಕ್ತಾಃ ಸಂತಃ 
ಅಶುಚೌ ನರಕೇ ಪತಂತಿ ॥ 16 ॥1 
ಅನುವಾದ- ಅನೇಕ ಚಿಂತೆಗಳಿಂದ ತುಂಬಿದ ಮನಸ್ಸಿನಿಂದ ಕೂಡಿ ಭ್ರಾಂತಿವುಳ್ಳವರಾಗಿ, 
ಮಗ,ಗೆಳೆಯ ಮೊದಲಾದ ವಿಷಯಗಳ ಮೇಲೆ ಮೋಹ- ಎಂಬ ಬಲೆಯಿಂದ ಗಾಡವಾಗಿ 
ಆವರಿಸಲಟ್ಟು , ವಿಷಯಭೋಗಗಳಲ್ಲಿ ಅತಿ ಅತಿಯಾಗಿ ಆಸಕ್ತರಾಗಿ ಕೊಳಕು ನರಕದಲ್ಲಿ 
ಬೀಳುತ್ತಾರೆ. ॥। 16 ॥ 


ಆತ್ಮಸಂಭಾವಿತಾಃ ಸ್ತಬ್ಧಾಃ ಧನಮಾನಮದಾನ್ನಿತಾಃ । 
ಯಜಂತೇ ನಾಮ ಯಜ್ಞ ಸ್ತೇ ದಂಭೇನಾವಿಧಿಪೂರ್ವಕಮ್‌ 11 17 ॥ 
ಅರ್ಥ- ತಮ್ಮನ್ನು ತಾವೇ ಪೂಜಿಸಿಕೊಳ್ಳುವ ಅಥವಾ ತಾವು ಪೂಜ್ಯರೆಂದು ತಾವೇ ಭಾವಿಸುವ, 
ಆದ್ದರಿಂದಲೇ ಬೀಗುವ, ತಮ್ಮಸಂಪತ್ತಿನಿಂದಾಗಿ ಗರ್ವ-ಸೂಕ್ಕುಗಳನ್ನು ಹೊಂದಿರುವ ಅವರು 
ಕಪಟದಿಂದ, ವಿಧಿಗಳನ್ನು ಅನುಸರಿಸದೇ ಯಜ್ಞಗಳನ್ನು ಮಾಡುತ್ತಾರೆ,. 
ಯಾಗಾದಿ ಕುರ್ವತಾಂ ಕಥಂ ನರಕೇ ಪಾತ ಇತ್ಯತ ಆಹ- ಆತ್ಮೇತಿ ॥ 


ಅನುವಾದ- ಯಾಗ ಮೊದಲಾದವುಗಳನ್ನು ಮಾಡುವವರಿಗೆ ನರಕದಲ್ಲಿ ಪತನ ಹೇಗೆ ಇ 
ಉತ್ತರಿಸುತ್ತದೆ ಆತ್ಮಇತ್ಯಾದಿ ಶ್ಲೋಕ. 
ಆತ್ಮನೈವ ಸ್ಟೇನೈವ ಸಂಭಾವಿತಾಃ ಬಹುಮತಾಃ | ವಯಂ ಪೂಜ್ಯಾ ಇತಿ 
ಮನ್ಯಮಾನಾ ಇತಿ ಯಾವತ್‌ | ಅತ ಏವ ಸ್ತಬ್ಬಾಃ ಅನಮ್ರಾಃ ಧನನಿಮಿತ್ತ- 
ಗರ್ವದರ್ಪಾಭ್ಯಾಮ್‌ ಉಪೇತಾಸ್ತೇ ಅವಿಧಿಪೂರ್ವಕಂ ದಂಭೇನ ಸಮಹತ್ನ- 
ಪ್ರದರ್ಶನನಿಮಿತ್ತೇನ ಯಜ್ಞೈರ್ಜೋತಿಷ್ಟೋಮಾದಿಭಿರ್ಯಜಂತೇ ನಾಮ ।ನ 
ಕೃತಾರ್ಥಬುದ್ದ್ಯಾ । ಅತೋ ನರಕಪ್ರಾಪ್ತಿಸ್ಟೇಷಾಮ್‌ ಇತಿ ಭಾವಃ ॥ 17 ॥ 


824 ಗೀತಾವಿವೃತಿ 


ಅನುವಾದ- ಆತ್ಮನೈವ ಆ ಸ್ಟೇ ನೈವ, ಕೇವಲ ತಮ್ಮಿ! ೦ದಲೇ, ಸಂಭಾವಿತಾಃ- ಬಹುಮತಾಃ, 
ಪೂಜಿಸಲ್ಪಡುವ, ನಾವು ಪೂಜ್ಯರು ಎಂದು ಭಾವಿಸುವ ಎಂದು ಅಭಿಪ್ರಾಯ. ಆದ್ದರಿಂದಲೇ, 
ಸ್ತಬ್ಬಾಃ- ಅನಮ್ರಾಃ- ನಮ್ರತೆಯಿಲ್ಲದ, ಹಣದ ಕಾರಣದಿಂದ ಗರ್ವ ದರ್ಪಗಳಿಂದ ಕೂಡಿದ, 
ವರರ ವಿಧಿಯನ್ನು ಅನುಸರಿಸದೆ, ದಂಭೇನ ಎ ತಮ್ಮ ದೊಡ್ಡಸ್ಥಿಕೆಯನ್ನು ತೋರಿಸುವುದಕ್ಕಾಗಿ, 
ಯಜ್ಞೈಃ = ಜ್ಯೋತಿಷ್ಟೋಮ ಮೊದಲಾದವುಗಳಿಂದ ಹೋಮಿಸುತ್ತಾರೆ, ಅಷ್ಟೇ, ಕೃತಾರ್ಥಬುದ್ಧಿ 
ಯಿಂದ ಅಲ್ಲ. ಆದ್ದರಿಂದ ಅವರಿಗೆ ನರಕ ಪ್ರಾಪ್ತಿಯಾಗುತ್ತದೆ ಎಂದು ಅಭಿಪ್ರಾಯ. ॥17॥ 


ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ | 
ಮಾಮಾತ್ಮಪರದೇಹೇಷು ಪ ಪ್ರದ್ಧಿಷಂತೋನಭ್ಯ ಸೂಯಕಾಃ 11 18 | 


ಅರ್ಥ- ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ- ಇವುಗಳನ್ನು ಆಶ್ರಯಿಸಿದವರಾಗಿ, 
ತನ್ನ ಮತ್ತು ಪರರ ದೇಹಗಳಲ್ಲಿ ಇರುವ ನನ್ನನ್ನು ಅತಿಯಾಗಿ ದ್ವೇಷಿಸುತ್ತ , ಇಲ್ಲದ ದೋಷಗಳನ್ನು 
ಹೇಳುತ್ತಾ , ಇರುವ ಗುಣಗಳನ್ನು ನಿರಾಕರಿಸುತ್ತಾ, ಯಜ್ಞಗಳನ್ನು ಮಾಡುತ್ತಾರೆ. 


ಸರ್ವಕರ್ಮಕಾರಯಿತಾರಂ ಸರ್ವಾಂತರ್ಯಾಮಿಣಂ ತ್ಹಾಂ ಕುತೋ ನ 
ಯಜಂತ ಇತ್ಯ ತ ಆಹ- ಅಹಂಕಾರಮಿತಿ ॥ 


ಅನುವಾದ- ಎಲ್ಲರ ಎಲ್ಲ ಕರ್ಮಗಳನ್ನು ಮಾಡಿಸುವ, ಸರ್ವಾಂತರ್ಯಾಮಿಯಾದ 


ನಿನ್ನನ್ನು ಉದ್ದೇಶಿಸಿ ಏಕೆ ಯಾಗವನ್ನು ಮಾಡುವುದಿಲ್ಲ ? ಉತ್ತರಿಸುತ್ತಾನೆ "ಅಹಂಕಾರಮ್‌' 
ಇತ್ಯಾದಿ ಶ್ಲೋಕದಿಂದ. 


ಅಹಂಕಾರಾದಿ ಸಂಶ್ರಿತಾಃ ಸಂತಃ ಆತ್ಮದೇಹೇ ಪರದೇಹೇಷು ಚ 
ನಿಯಾಮಕತಯಾ ಸ್ಥಿತಂ ಮಾಂಪ್ರ ದ್ವಿಷಂತಃ po ಈಶ್ವರಃ ಕಾರಯಿತಾಶಸ್ತಿ 
ತರ್ಹೀದಾನೀಮಕುರ್ವಾಣಂ ಮಾಂ ಕಾರಯತು, eset sd ವಿಘಾತ- 
ಯತು ಇತ್ಯೆ €ವಂ ಭಗವದಪಲಾಪರೂಪಪ್ರ ದ್ದೆ "ಷಂ ಕುರ್ವಂತಃ। ಅಭ್ಯಸೂಯಕಾಃ 
ನಿರ್ದೋಷೇ ದೋಷಾನ್‌ ವದಂತಃ ಗುಣಪೂರ್ಣೇ ಗುಣಹೀನತಾಂ ವದಂತಃ, 
ಯಜಂತ ಇತ್ಯನುಷಜ್ಯತೇ ॥। 18 ॥ 


ಅನುವಾದ- ಅಹಂಕಾರ ಮೊದಲಾದವುಗಳನ್ನು ಆಶ್ರಯಿಸಿ, ತನ್ನ ದೇಹದಲ್ಲಿ ಮತ್ತು ಪರರ 
ದೇಹಗಳಲ್ಲಿ ನಿಯಾಮಕನಾಗಿ ಇರುವ ನನ್ನನ್ನು (ಕೃಷ್ಣನನ್ನು) ಪ್ರದ್ಧಿಷಂತಃ- ಮಾಡಿಸುವ 
ಈಶ್ವರನು ಇರುವುದಾದರೆ ಈಗ ಕರ್ಮವನ್ನು ಮಾಡದ ನನ್ನಿಂದ ಮಾಡಿಸಲಿ, 
ಮಾಡುತ್ತಿರುವವನಿಗೆ ಭಂಗವುಂಟುಮಾಡಲಿ.- ಹೀಗೆ ದೇವರ ನಿರಾಕರಣರೂಪವಾದ 


ಅಧ್ಯಾಯ 16 825 


ಗಾಢದ್ವೇಷವನ್ನು ಮಾಡುತ್ತಾ, ಅಭ್ಯಸೂಯಕಾಃ- ನಿರ್ದೋಷನಲ್ಲಿದೋಷಗಳನ್ನು ಹೇಳುತ್ತಾ, 
ಗುಣಪೂರ್ಣನಲ್ಲಿಗುಣಹೀನತೆಯನ್ನು ಹೇಳುತ್ತ "ಯಜಂತೇ' ಎಂಬ ಹಿಂದಿನ ಶ್ಲೋಕದಲ್ಲಿರುವ 
ಪದವು ಇಲ್ಲಿಗೆ ಸೇರಿಸಲ್ಪಡುತ್ತದೆ. ॥ 18 ॥1 

ಅಸುರಸ್ವಭಾವದವರ ಗತಿ 


ತಾನಹಂ ದ್ವಿಷತಃ ಕ್ರೂರಾನ್‌ ಸಂಸಾರೇಷು ನರಾಧಮಾನ್‌ । 
ಕ್ಷಿಪಾಮ್ಯಜಸ್ರಮಶುಭಾನಾಸುರೀಷ್ಟೇವ ಯೋನಿಷು Il 19 I 


ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ I 
ಮಾಮಪ್ರಾಪೈ ಪವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಮ್‌ ॥। 20 ॥ 


ಅರ್ಥ- ದ್ವೇಷಿಸುವ, ಕ್ರೂರರಾದ, ಆದ್ದರಿಂದಲೇ ಅಮಂಗಳ ಸ್ವರೂಪದ ಆ ನರಾಧಮ 
ರನ್ನು ಹುಟ್ಟು -ಸಾವುಗಳ ಸರಣಿಯಲ್ಲಿ ಅದರಲ್ಲೂ ಆಸುರಯೋನಿಗಳಲ್ಲಿ ಮತ್ತೆ ಮತ್ತೆ 
ಎಸೆಯುತ್ತೇನೆ. 
ಕುಂತೀಸುತ ! ಎಲ್ಲ ಜನ್ಮಗಳಲ್ಲೂ ಆಸುರಯೋನಿಯನ್ನೇ ಹೊಂದಿದ ಈ ಮೂಢರು 
ಅಲ್ಲಿಂದ ನನ್ನನ್ನು ಹೊಂದದ ನಿತ್ಯನರಕವನ್ನೇ ಹೊಂದುತ್ತಾರೆ. 
ನರಕೇ ಪತಂತೀತ್ಯೇತಾವದೇವ ನ ತೇಷಾಂ ಫಲಮ್‌, ಕಿಂತು ಕಿಂಚಿತ್ಕಾಲಂ 
ಸಂಸಾರಮನುಭೂಯ ಪಶ್ಚಾನ್ನಿತ್ಯನರಕಮಪಿ ಮಯೈವ ಪ್ರಾಪ್ನವಂತೀತ್ಯಾಹ- 
ತಾನಿತಿ ದ್ವಾಭ್ಯಾಂ ॥ 
ಅನುವಾದ- ನರಕದಲ್ಲಿಪತನವಷ್ಟೇ ಅವರಿಗೆ ಫಲ ಅಲ್ಲ, ಇನ್ನೇನು 9 ಸ್ವಲ್ಪಕಾಲ ಹುಟ್ಟು 
ಸಾವುಗಳ ಸರಣಿಯನ್ನು ಅನುಭವಿಸಿ, ಅನಂತರ ನಿತ್ಯನರಕವನ್ನು ನನ್ನಿಂದಲೇ ಪಡೆಯುತ್ತಾರೆ 
ಎಂದು ಹೇಳುತ್ತಾನೆ "ತಾನ್‌..' ಇತ್ಯಾದಿ ಎರಡು ಶ್ಲೋಕಗಳಿಂದ. 
ತಾನ್‌ "ಪ್ರವೃತ್ತಿಂ ಚ' ಇತ್ಯಾದಿನೋಕ್ತಾನ್‌ । 
ಅನುವಾದ- "ಪ್ರವೃತ್ತಿಂ ಚ ನಿವೃತ್ತಿಂಚ ' ಇತ್ಯಾದಿ ಶ್ಲೋಕಗಳಲ್ಲಿ ಹೇಳಲಟ, 
2 ಐಲ 
ದ್ವಿಷತಃ ಕ್ರೂರಾನ್‌ ಅತ ಏವಾಶುಭಾನ್ನರಾಧಮಾನ್‌ ಸಂಸಾರೇಷು ತತ್ರಾಪ್ಯಾ- 
ಸುರಯೋನಿಷು ಅಜಸ್ರಂ ಪುನಃ ಪುನಃ ಕ್ಷಿಪಾಮಿ ಸ್ಥಾಪಯಾಮಿ ॥। 19 ॥ 


ಅನುವಾದ- ದ್ವೇಷಿಸುವ, ಕ್ರೂರರಾದ, ಆದ್ದರಿಂದಲೇ ಅಮಂಗಳ ಸ್ವರೂಪರಾದ 


ಗೀತಾವಿವೃತಿ 
826 


ನರಾಧಮರನ್ನು ಹುಟ್ಟು - ಸಾವುಗಳ ಸರಣಿಯಲ್ಲಿ ಅದರಲ್ಲಿಯೂ, ಆಸುರಯೋನಿಗಳಲ್ಲಿ 
ಅಜಸ್ರಂ- ಪುನಃ ಪುನಃ , ಕ್ಷಿಪಾಮಿ- ಸ್ಥಾಪಿಸುತ್ತೇನೆ. | 19 || 
ಸು ಆಸುರೀಂ 
ತತೋ ಮೂಢಾಃ ತಾಮಸಸಭಾವಾಃ ಜನ್ಮನಿ ಜನ್ಮನಿ ಅನೇಕಜನ್ಮಸು 

ಯೋನಿಮಾಪನ್ನಾಃ ಮಾಮಪ್ರಾಪೈವಾಧಮಾಂ ನಿತ್ಯನರಕಲಕ್ಟಣಾಂ ಗತಿಂ 

ಯಾಂತಿ ॥ 20 ॥1 

ಅನುವಾದ- ಅಲ್ಲಿಂದ ಮೂಢಾಃ: ತಾಮಸಸ್ವಭಾವದ (ಅವರು) ಜನ್ಮನಿ ಜನ್ಮನಿ- 
ಅನೇಕಜನ್ಮಗಳಲ್ಲಿ ಆಸುರಯೋನಿಗಳನ್ನು ಹೊಂದಿ, ನನ್ನನ್ನು ಹೊಂದದೆ, ಅಧಮಾಂ- ನಿತ್ಯ 
ನರಕಸ್ನರೂಪದ ಗತಿಯನ್ನು ಹೊಂದುತ್ತಾರೆ. 1120 ॥1 


ಬಿಡಲೇಬೇಕಾದ ಮೂರು 


ತ್ರಿವಿಧಂ ನರಕಸ್ಕೇದಂ ದ್ವಾರಂ ನಾಶನಮಾತ್ಮನಃ । 
ಕಾಮಃ ಕ್ರೋಧಸ್ತಥಾ ಲೋಭಸ್ತಸ್ಮಾದೇತತ್ವಯಂ ತ್ಯಜೇತ್‌ || 21 |! 


ಅರ್ಥ- ಆತ್ಮನಾಶಕರವಾದ ಈ ನರಕದ ಬಾಗಿಲು ಮೂರು ಎಧಕಾಮ , ಕ್ರೋಧ, ಲೋಭ, 
ಆದ್ದರಿಂದ ಈ ಮೂರನ್ನು ಬಿಟ್ಟುಬಿಡಬೇಕು. 
ಉಕ್ಷೇಷು ಪುಮರ್ಥವಿರೋಧಿಷು ಪ್ರಧಾನದೋಷತ್ರಯಮವಶ್ಯಂ ತ್ಯಾಜ್ಯ” 
ಮಿತ್ಕಾಹ- ತ್ರಿವಿಧಮಿತಿ ॥ 


ಅನುವಾದ- ಹೇಳಲ್ಪಟ್ಟ ಪುರುಷಾರ್ಥವಿರೋಧಿದೋಷಗಳಲ್ಲಿ ಮೂರು ಪ್ರಧಾನದೋಷ 
ಗಳನ್ನು ಬಿಡಲೇಬೇಕು ಎಂದು ಹೇಳುತ್ತಾನೆ. "ತ್ರಿವಿಧಮ್‌' ಎಂದು. 


ಕಾಮಃ ಕ್ರೋಧ ಲೋಭ ಇತಿ ಇದಂ ತ್ರಿವಿಧಂ ನರಕದ್ದಾರಂ ನರಕ- 
ಸಾಧನಮ್‌ | ಅತ ಏವ ಆತ್ಮನೋ ನಾಶನಂ ಅನರ್ಥಪ್ರಾಪಕಮ್‌ 1 
ತಸ್ಥಾದೇತತ್ತಯಂ ತ್ಯಜೇತ್‌ | ತತಶ್ಚ ಕಾರಣಾಭಾವಾನ್ನರಕಾಣಾಮಪ್ರಾಪ್ತಿರಿತಿ 
ಭಾವಃ ॥। 21 1 


ಅನುವಾದ- ಕಾಮ , ಕ್ರೋಧಃ , ಲೋಭ- ಈ ಮೂರು , ನರಕದ್ದಾರಂ- ನರಕಸಾಧನ 
ಆದ್ದರಿಂದಲೇ ಆತ್ಮನಿಗೆ ನಾಶನಂ ಎ ಅನರ್ಥ ಸಂಪಾದಕ. ಆದ್ದರಿಂದ ಈ ಮೂರನ್ನು ಬಿಡಬೇಕು 
ಎ 
ಆಗ, ಕಾರಣವಿಲ್ಲದಿರುವುದರಿಂದ ನರಕಪ್ರಾಪ್ತಿಯಿಲ್ಲ ಎಂದು ಅಭಿಪ್ರಾಯ. ॥1211| 


ಅಧ್ಯಾಯ 16 827 
ಬಿಟ್ಟವರಿಗೆ ಲಭಿಸುವ ಶ್ರೇಯಸು 
ಲ ನಿ 


ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸಿಭಿರ್ನರಃ । 
ಆಚರತ್ಯಾತ್ಮನಃ ಶ್ರೇಯಸ್ತತೋ ಯಾತಿ ಪರಾಂ ಗತಿಮ್‌ 11 22 1 


ಅರ್ಥ- ಕುಂತೀಸುತ ! ತಮಸಿನ ಬಾಗಿಲುಗಳಾದ ಮೂರರಿಂದ ದೂರನಾದ ಮನುಷ್ಯನು 
ತನಗೆ ಶ್ರೇಯಸನ್ನು ಮಾಡಿಕೊಳ್ಳುತ್ತಾನೆ. ಅನಂತರ ಪರಗತಿಯನ್ನು- ಮುಕ್ತಿಯನ್ನು ಹೊಂದುತ್ತಾನೆ. 


ನ ಕೇವಲಂ ಕಾಮಾದಿತ್ಯಾಗೇ ನರಕಾಪ್ರಾಪ್ತಿಃ ಪರಮಪುಮರ್ಥಪ್ರಾಪ್ತಿ- 
ಶ್ಚಾಸ್ತೀತ್ಯಾಹ- ಏತೈರಿತಿ ॥ 
ಅನುವಾದ- ಕಾಮ ಮೊದಲಾದವುಗಳನ್ನು ತ್ಯಾಗ ಮಾಡಿದರೆ ನರಕಪ್ರಾಪ್ತಿ ಇಲ್ಲವೆಂದಷ್ಟೇ 
ಅಲ್ಲ, ಪರಮಪುರುಷಾರ್ಥ ಪ್ರಾಪ್ತಿಯೂಇದೆಎಂದು ಹೇಳುತ್ತಾನೆ "ಏತೈಃ' ಎಂಬ ಶ್ಲೋಕದಿಂದ. 


ತಮೋದ್ದಾರೈರ್ನರಕಹೇತುಭಿಸ್ತಿಭಿರೇತೈಃ ಕಾಮಕ್ರೋಧಲೋಭ್ಯೈರ್ನಿಮುಕ್ತೋ 
ನರಃ ಆತ್ಮನಃ ಶ್ರೇಯಃ ಪುಮರ್ಥಸಾಧನಮಾಚರತಿ | ತತಃ ಪರಾಂ ಗತಿಂ ಮೋಕ್ಷಂ 
ಯಾತಿ ॥ 22 ॥ 


ಅನುವಾದ- ತಮೋದ್ದಾರೈಃ- ನರಕಕ್ಕೆ ಕಾರಣಗಳಾದ, ತ್ರಿಭಿಃ ಏತ್ಛೆ :೭ ಈ ಮೂರರಿಂದ 
ಕಾಮ-ಕ್ರೋಧ-ಲೋಭಗಳಿಂದ ಬಿಡುಗಡೆ ಹೊಂದಿದ ನರನು ತನಗೆ ಶ್ರೇಯಃ- ಪುರುಷಾರ್ಥ 
ಸಾಧನವನ್ನು ಆಚರಿಸುತ್ತಾನೆ. ಆದ್ದರಿಂದ ಪರಾಂ ಗತಿಂ- ಮೋಕ್ಷವನ್ನು ಹೊಂದುತ್ತಾನೆ. ॥ 22 ॥ 


ವಿವರಣೆ- ಕಾಮ-ಕ್ರೋಧ-ಲೋಭಗಳ ತ್ಯಾಗವು ಮನಸ್ಸನ್ನು ನಿರ್ಮಲಗೊಳಿಸುತ್ತದೆ. 
ನಿರ್ಮಲ ಮನಸಿನಲ್ಲಿ ಒಳ್ಳೆಯ ವಿಚಾರಗಳು ಮೂಡುತ್ತವೆ. ಮುಕ್ತಿಗಾಗಿ ಸಾಧನೆಯನ್ನು 
ಮಾಡಬೇಕೆಂಬ ಇಚ್ಛೆ ಒಳ್ಳೆಯ ವಿಚಾರ. ಅನಂತರ ಸಾಧನದ ಕಡೆ ಪ್ರವೃತ್ತಿ. ಇದರಿಂದ ಮುಕ್ತಿ. 
ಆದ್ದರಿಂದ ಕಾಮಾದಿಗಳ ತ್ಯಾಗವೇ ಶ್ರೇಯಸ್ಸಿನ ಆಚರಣೆ ಎಂಬ ಉದ್ದಾರ. 


ಶಾಸ. ವಿಧಿಯನ್ನು ಬಿಡಬಾರದು 
ಮೆ ಎಪಿ 


ಯಃ ಶಾಸ್ತ್ರವಿಧಿಮುತ್‌ಸೃಜ್ಯ ವರ್ತತೇ ಕಾಮಕಾರತಃ । 
ನಸ ಸಿದ್ದಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಮ್‌ 11 23 11 


ಪ್ರವೃತ್ತಿ ಮಾಡುತ್ತಾನೋ ಅವನು ಪುರುಷಾರ್ಥಸಾಧನವನ್ನು ಹೊಂದುವುದಿಲ್ಲ ; ಐಹಿಕ 
ಸುಖವನ್ನು ಹೊಂದುವುದಿಲ್ಲ, ಮೋಕ್ಷವನ್ನೂ ಹೊಂದುವುದಿಲ್ಲ. 


ಅರ್ಥ- ಯಾರು ಶಾಸ್ತ್ರವು ಹೇಳಿದ ವಿಧಿಯನ್ನು ಬಿಟ್ಟು ಸ್ವೇಚ್ಛೆಯಿಂದ ಅನುಷ್ಠಾನದಲ್ಲಿ 


828 ಗೀತಾವಿವೃತಿ 


ಶ್ರೇಯಃ ಸಾಧನಾನುಷ್ಠಾನೇ ಅಂಗಾಂತರಂ ವಿಧಾತುಂ ತದಕರಣೇ ಬಾಧಕಂ 
ತಾವದಾಹ- ಯ ಅತಿ ॥ 


ಅನುವಾದ - ಶ್ರೇಯಸಿನ ಸಾಧನಗಳನ್ನು ಅನುಷ್ಠಾನ ಮಾಡುವುದಕ್ಕಾಗಿ ಆ ಸಾ ಸಾಧನಗಳ 
ಬೇರೆ ಅಂಗಗಳನ್ನು ವಿಧಿಸಬೇಕು ; ; ವಿಧಿಸುವ ಉದ್ದೇಶದಿಂದ ಮೊದಲು, ಆ ಅಂಗಗಳನ್ನು 
ಪಾಲಿಸದಿದ್ದರೆ ಉಂಟಾಗುವ ಬಾಧಕವನ್ನು ಹೇಳುತ್ತಾನೆ "ಯಃ' ಇತ್ಯಾದಿ ಶ್ಲೋಕಗಳಿಂದ. 
ಯಃ ಶಾಸ್ತ್ರೋಕ್ತವಿಧಾನಮುತ್ಸೃಜ್ಯ ಕಾಮಕಾರತಃ ಸ್ಟೇಚ್ಛಾಮಾತ್ರೇಣ ಯತ್ರ 
ಕ್ಷಚಿತ್‌ಪ್ರವರ್ತತೇ ಸ ಸಿದ್ದಿಂ ಪುಮರ್ಥೋಪಾಯಂ ನಾವಾಪ್ಟೋತಿ | ಸುಖಮೈಹಿಕಂ, 
ಪರಾಂ ಗತಿಂ ಮೋಕ್ಷಂ ವಾ ನಾಪ್ನೋತಿ ॥॥ 23 ॥1 


ಅನುವಾದ- ಯಾರು ಶಾಸ್ತ್ರವು ಹೇಳಿದ ವಿಧಾನವನ್ನು ಬಿಟ್ಟು ಕಾಮಕಾರತಃ= ಕೇವಲ 
ಸ್ವೇಚ್ಛೆಯಿಂದ , ಯಾವುದೇ ಅನುಷ್ಠಾನದಲ್ಲಿತೊಡಗುತ್ತಾನೋ ಅವನು, ಸಿದ್ದಿಂ- ಪುರುಷಾರ್ಥ 
ಸಾಧನಗಳನ್ನು ಹೊಂದುವುದಿಲ್ಲ . ಸುಖಮ್‌: ಐಹಿಕ ಸುಖವನ್ನಾಗಲಿ, ಪರಾಂ ಗತಿಂ” 
ಮೋಕ್ಟವನ್ನಾಗಲಿ, ನಾಪ್ನೋತಿ- ಹೊಂದುವುದಿಲ್ಲ. ॥ 23 ॥1 
ಸಾಧಕರಿಗೆ ಶಾಸ್ತವೇ ಪ್ರಮಾಣ 


ತಸ್ಮಾಚ್ಛಾಸ್ಟಂ ಪ್ರಮಾಣಂ ತೇ ಕಾರ್ಯಾಕಾರ್ಯವ್ಯವಸ್ಥಿತೌ 
ಜ್ಞಾತ್ವಾ ಶಾಸ್ತವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ 11 24 1! 


!1 ಓಂ ತತ್ತದಿತಿ ಶ್ರಿ ೀಮದ್‌ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ 
ಯೋಗಶಾಸ್ತ್ರ ಶ್ರಿ ಗ ಷ್ಲಾರ್ಜುನ ಸಂವಾದೇ 
ದೈವಾಸುರಸಂಪದಿ ಿಭಾಗಯೋಗೋ ನಾಮ ಹೋಡಶೋತಧ್ಯಾ ಯಃ 1! 


ಅರ್ಥ- ಇದು ಕಾರ್ಯ, ಇದು ಕಾರ್ಯವಲ್ಲಎಂಬ ವ್ಯವಸ್ಥೆಯನ್ನು ತಿಳಿಯಲು ನಿನಗೆ 
ಶಾಸ್ತ್ರವೇ ಪ್ರಮಾಣ. ಆದ್ದರಿಂದ ಶಾಸ್ತ್ರವಿಧಿಯಲ್ಲಿ ಹೇಳಲಟದ್ದನ್ನು ತಿಳಿದು ಕರ್ಮಗಳನ್ನು ಮಾಡು. 


ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ದೈವಾಸುರಸಂಪದ್ದಿಭಾಗಯೋಗ ಎಂಬ ಹದಿನಾರನೆಯ ಅಧ್ಯಾಯವು ಮುಗಿ ಯಿತು. 


ಕುತಃ ಶಾಸ್ತ್ರವಿಧ್ಯತಿಕ್ರಮೇ ಸಂಸಿದ್ದಿಸುಖಾದ್ಯಭಾವ ಇತಿ ಶಂಕಾಂ 
ನಿರಸ್ಕನ್ನಂಗಾಂತರಂ ವಿಧತ್ತೇ- ತಸ್ಮಾದಿತಿ ॥ 


ಅನುವಾದ- ಶಾಸ್ತ್ರ ವಿಧಿಯನ್ನು ಉಲ್ಲಂಘಿಸಿದರೆ ಮೋಕ್ಷ, ಐಹಿಕ ಸುಖ ಮೊದಲಾದವುಗಳು 


ಅಧ್ಯಾಯ 16 829 


ಏಕೆ ಉಂಟಾಗುವುದಿಲ್ಲ? ಈ ಶಂಕೆಯನ್ನು ಪರಿಹರಿಸಿ ಬೇರೆ ಅಂಗವನ್ನು ವಿಧಿಸುತ್ತಾನೆ 'ತಸ್ಮಾದ್‌' 
ಎಂಬ ಶ್ಲೋಕದಿಂದ. 


ಯಸ್ಮಾದಿದಂ ಕಾರ್ಯಮಿದಮಕಾರ್ಯಮಿತಿ ವ್ಯವಸ್ಥಾಯಾಂ ತೇ ತವ 
ವಿವೇಕಿನಃ ಶಾಸ್ತ್ರಂ ಪ್ರಮಾಣಮ್‌ । ತದತಿಕ್ರಮೇ ಚ ದೋಷಃ ತಸ್ಥಾದಿಹ ಲೋಕೇ 
ಶಾಸ್ತವಿಧಾನೋಕ್ತಂ ಕರ್ಮ ಕರ್ತುಮರ್ಹಸಿ ಇತಿ ॥ 24 ॥ 


!1 ಇತಿ ಶ್ರೀಮದ್ಗೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ಹೋಡಶೋತಧ್ಯಾಯಃ ॥ 


ಅನುವಾದ- ಇದು ಕಾರ್ಯ, ಇದು ಕಾರ್ಯವಲ್ಲ ಎಂಬ ವ್ಯವಸ್ಥೆಯನ್ನು ತಿಳಿಯಲು, 
ತೇ: ವಿವೇಕಿಯಾದ ನಿನಗೆ ಶಾಸ್ತ್ರವು ಪ್ರಮಾಣ; ಅದನ್ನು ಉಲ್ಲಂಘಿಸಿದರೆ ದೋಷ; ಆದ್ದರಿಂದ 
ನೀನು ಶಾಸದಲ್ಲಿ ಹೇಳಿದಂತೆ ಕರ್ಮವನ್ನು ಮಾಡು. ॥। 24 ॥1 


ಅಲ್ಲಿಗೆ ಶ್ರೀರಾಘವೇಂದ್ರತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ್ರ ಹದಲ್ಲಿ 
ಹದಿನಾರನೆಯ ಅಧ್ಯಾಯವು ಮುಗಿಯಿತು. 


830 ಗೀತಾವಿವೃತಿ 


ಅಧ್ಯಾಯ - 17 


ಅರ್ಜುನ ಉವಾಚ - 
ಯೇ ಶಾಸ್ತ್ರವಿಧಿಮುತ್‌ಸೃಜ್ಯ ಯಜಂತೇ ಶ್ರದ್ದಯಾನ್ನಿತಾಃ 
ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ತ ಮಾಹೋ ರಜಸ್ತಮಃ 11 11! 


ಅರ್ಥ- ಅರ್ಜುನ ಹೇಳಿದನು- ಶಾಸ್ತ್ರದ ಎಧಿಯನ್ನು ಅರಿಯದೇ ಕೇವಲ ಶ್ರದ್ಧೆಯಿಂದಲೇ 
ಯಾಗವನ್ನು ಮಾಡುವವರ ನಿಷ್ಠೆ ಯಾವ ರೀತಿ ಇರುತ್ತದೆ . ಸಾತ್ವಿಕವೋ ? ರಾಜಸವೋ ? 
ತಾಮಸವೋ 9 


ಗೀತಾವಿವೃತಿ 
ಚತುರ್ದಶಾಧ್ಯಾಯೇ "ನಾನ್ಯಂ ಗುಣೇಭ್ಯಃ ಕರ್ತಾರಂ' (14-19) ಇತ್ಯಾದಿನಾ 
ಸರ್ವೋರಪಿ ಪರಿಣಾಮೋ ಗುಣಕೃತ ಇತಿ ಸಾಮಾನ್ಯತ ಉಕ್ತಸ್ಯಾತ್ರ ಸತ್ತ್ವಾದಿ- 
ಗುಣಕೃತಾನಾಂ ಶ್ರದ್ಧಾನಾಮಾಹಾರಸ್ಯ ತಪಃಪ್ರಭೃತಿಕರ್ಮಣಾಂ ಚ ಸದಸದ್ರೂ- 
ಪಾಣಾಂ ಭೇದೋಕ್ತ್ಯಾ ಪ್ರಪಂಚನಂ ಕ್ರಿಯತೇ । 


ಅನುವಾದ- 14ನೇ ಅಧ್ಯಾಯದ "ನಾನ್ಯಂ ಗುಣೇಭ್ಯಃ ಕರ್ತಾರಮ್‌' (14-19) 
ಮುಂತಾದ ಶ್ಲೋಕಗಳಲ್ಲಿ ಸಮಸ್ತಕಾರ್ಯಕ್ಕೂ ಗುಣವು ನಿಮಿತ್ತ ಎಂದು ಸಾಮಾನ್ಯವಾಗಿ 
ಹೇಳಲಾಯಿತು. ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಸತ್ವವೇ ಮುಂತಾದ ಗುಣಗಳನ್ನು 
ನಿಮಿತ್ತೀಕರಿಸಿದ ಶ್ರದ್ಧೆಗಳು, ಆಹಾರ, ತಪಸ್ಸುಮೊದಲಾದ ಕರ್ಮಗಳು ಇವೆಲ್ಲವೂ ಸತ್‌ ಹಾಗೂ, 
ಅಸತ್‌ ಎಂದು" ಭಿನ್ನ ಭಿನ್ನವಾಗಿದೆ ಎಂದು ವಿಸ್ತಾರವಾಗಿ ಹೇಳುತ್ತಿದ್ದಾರೆ. 


ಪೂರ್ವತ್ರ ಶಾಸ್ತ್ರವಿಧಾನೋಕ್ತಂ ಜ್ಞಾತ್ವಾ ಕರ್ಮ ಕಾರ್ಯಮಿತ್ಯುಕ್ತೇ ಲಬ್ಧಾವ- 
ಸರೋರರ್ಜುನಃ ಶಾಸ್ತ್ರ ವಿಧ್ಯಜ್ಞಾ; ನಿನಾಂಕಾ ಸ್ಥಿತಿರಿತಿ ಪೃಚ್ಛತಿ- ಯ ಅತಿ ॥ ಯೇ ಜನಾಃ 


1. ಸತ್‌ ಮೋಕ್ಷಸಾಧನ. ಅಸತ್‌ ಮೋಕ್ಷಕ್ಕೆ ವಿರೋಧಿ. ಆದ್ದರಿಂದ ಸದಸತ್‌ ವಿಭಾಗವನ್ನು 
ತಿಳಿಯುವುದು ಅಗತ್ಯ. 


ಧಾ 831 

ಶಾಸ್ತ್ರವಿಧಿಮುತ್ತ ಜ್ಯ ಅಜ್ಜಾತ್ವಾ ಶ ಶ್ರದ್ದಯಾನಿತಾಃ ಶ್ರದ್ಧಾಮಾತ್ರೆ ೀಣ ಯಜಂತೇ 
fous ನಿಷ್ಠಾ ತು ಸ್ಥಿತಿಸ್ತು ಕಾ ಕೀದೃಶೀ । ತಾಮೇವ ವಿಎಿಚ್ಯಾ ಹ- ಸತ್ತ ಮಿತ್ಯ್ಕಾ- 
ದಿನಾ ॥। ಕೆಂ ಸಾತ್ರಿ ಕೀ ರಾಜಸೀ ತಾಮಸೀ ವಾ ್ಥತಿರಿತರ್ಥಃ | ತೇ ಕಿಂ ಸಾತ್ತಿಕಾ 
ರಾಜಸಾಸ್ತಾಮಸಾ ವೇತಿ ಯಾವತ್‌ ॥ 1 ॥ 


ಅನುವಾದ- ಶಾಸ್ತ್ರದಲ್ಲಿಹೇಳಿದ ವಿಧಾನವನ್ನು ಅರಿತು ಕರ್ಮವನ್ನು ಆಚರಿಸಬೇಕು ಎಂದು 
ಹಿಂದೆ ಹೇಳಲ್ಪಟ್ಟಿತ್ತು'. ಅರ್ಜುನ ಈಗ ಪ್ರಶ್ನೆಯನ್ನು ೇಳುತ್ತಿದ್ದಾನೆ. ಶಾಸ್ತ್ರದ ವಿಧಿಯನ್ನು 
ತಿಳಿಯದ ಮಂದಿಯ ನಿಷ್ಠೆ ಯಾವ ರೀತಿ ಇರುತ್ತದೆ | ಯೇವ ಸಟೆ ಮಂದಿ, ಶಾಸ ಸ್ತವಿಧಿ- 
ಮುತ್ಸೃಜ್ಯ- ಶಾಸ್ತ ದ ವಿಧಿಯನ್ನು ತಿಳಿಯದೇ, ಶ್ರ ಶ್ರದ್ಧಯಾನಿತಾಃ- ಕೇವಲ ಶ್ರದ್ಧೆಯಿಂದ, 
ಜಾ ಕರ್ಮಗಳನ್ನು ಮಾಡುತ್ತಾರೋ ಅವರ, ನಿಷ್ಠಾತು- ಸ್ಥಿತಿಯಾದರೂ, ಜ್ಞಾ ಯಾವ 
ರೀತಿಯದು 9 ಅದನ್ನು  ಏವರಿಸುತಾನೆ. ಅವರ ಸ್ಥಿತಿಯು ಸಾತ್ತಿಕವೋ 9 ರಾಜಸವೋ ? 
ಮಸವೋ ? ಅವರು ಸಾತ್ತಿಕರೋ 9 ರಾಜಸರೋಳಿ ತಾಮಸರೋ 9? ಎಂದು ಅಭಿಪ್ರಾಯ. 


ಶಾಸ್ತ್ರವಿಧಿಯನ್ನು ಬಿಟ್ಟವರು 


"ಶಾಸ್ತ್ರವಿಧಿಮುತ್ಸೃಜ್ಯ' ಎಂಬ ಪದಕ್ಕೆ ಶಾಸ್ತ್ರದ ವಿಧಿಯನ್ನು ಅಪ್ರಮಾಣವೆಂದು ಪರಿತ್ಯಜಿಸಿ 
ದವರು 80 ಚ ಮೇಲ್ನೊ ಟಕ್ಕೆ ತೋರುತ್ತದೆ. ಹಾಗೆ. ಅರ್ಥವಲ್ಲವೆಂದು ಭಾಷ್ಯದಲ್ಲಿ 
ತೋರಿಸಿದ್ದಾರೆ. ಸಮಸ್ತ ವೇಡಶಾಸ ವನ್ನು ತ್ರೈವರ್ಣಿಕರು ಅರ್ಥಸಹಿತ ಅಧ್ಯಯನ ಮಾಡ 
ಬೇಕೆಂದು ಶಾಸ್ತ್ರವಿಧಿ ಇದೆ. ವೇದವನ್ನು ಓದದವರು ಅಥವಾ ಅರ್ಥ ಸಹಿತವಾಗಿ ವೇದವನ್ನು 
ಓದದವರು ಇವರೇ ಶಾಸ್ತ್ರವಿಧಿಯನ್ನು ಪರಿತ  ಜಿಸಿದವರು. 


ಮೂರುವಿಧ ಶ್ರದ್ದೆ 
ಶ್ರೀ ಭಗವಾನುವಾಚ - 
ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ । 
ಸಾತ್ತಿ_ಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶ್ರುಣು TENT 


ಅರ್ಥ- ಶ್ರೀ ಭಗವಾನುವಾಚ - ಶ್ರದ್ದೆ ಯು ಜೀವರ ಸ್ವಭಾವದಿಂದಲೇ ಹುಟ್ಟಿರುವುದು. 
ಅದು ಮೂರು ವಿಧವಾಗಿದೆ. 1. ಸಾತ್ವಿಕ, "2. ರಾಜಸ, 3. ತಾಮಸಶ್ರ ದ್ದೆ ಆಶ್ರ ದ್ದೆಯನ್ನು 
ಹೊಂದಿರುವವರು ಮಾಡುವ ಕರ್ಮದ ಪ ಪ್ರಕಾರವನ್ನು ಕೇಳು. 


1. ತಸ್ಮಾಚ್ಚಾಸ್ತಂ ಪ್ರಮಾಣಂತೇ ಕಾರ್ಯಾಕಾರ್ಯವ್ಯ ವಸ್ಥಿತೌ 
ಜ್ಞಾತ್ವಾ ಫಾಸವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ Il (16-24) 


832 ಗೀತಾವಿವೃತಿ 


ತೇ ತ್ರಿವಿಧಾ ಅಪಿ ಸಂತೀತಿ ಭಾವೇನ ಪ್ರಾಕ್‌ ಯಾಗಾಂಗತಯಾ ಯಷ್ಟೃ ಇ 
ವಿಶೇಷಣತ್ತೇನೋಕ್ತ ಶ್ರ ದ್ದಾಂ ಸಾತ್ತಿ _ತತ್ವಾದಿನಾ ವಿಭಜ್ಯ ತದಾಶ್ರಯೇಣ Pisa 
ಸಾತಿಕತ್ತಾದಿ ಸರೂಪಮಾಹ- ತ ೨ ವಧೇತಿ ದ್ವಾಭ್ಯಾಂ ॥ 


ಅನುವಾದ- ಮೂರು ಬಗೆಯ ಶ್ರದ್ದಾಳುಗಳಿರುವರು ಎಂಬ ಅಭಿಪ್ರಾಯದಿಂದ ಹಿಂದೆ 
ಯಾಗದ ಅಂಗವಾಗಿ ಯಷ್ಟ ವಿಗೆ ವಿಶೇಷಣವಾಗಿ ಹೇಳಲ್ಪಟ್ಟ ಶ್ರದ್ಧೆಯನ್ನು ಸಾತ್ಲಿಕವೇ 


ಮೊದಲಾದ ಪ್ರಕಾರದಿಂದ bo ಅದನ್ನು ಹೊಂದಿರುವವರ ಸಾತಿಕತೆಯೇ ಜ್‌ 
ಅವರ ಸ್ವರೂಪವನ್ನು ಎರಡು ಶ್ಲೋಕದಿಂದ ಹೇಳುತ್ತಿ ದ್ದಾನೆ. 


ಶ್ರದ್ದಾ ಆಸ್ತಿಕ್ಕನಿಷ್ಠಾ ಸ್ವಭಾವಜೈವೇತ್ಯನ್ಹಯಃ | ಮನೋವೃತ್ತಿಶ್ರದ್ದಾವ್ಯಾವೃತ್ತಯೇ 
ಸ್ಹ್ವಭಾವಜೈವೇತ್ಯುಕ್ತಮ್‌ । ತಾಂ ತ್ರಿವಿಧಾಂ ಶ್ರುಣು ಶ್ರುತ್ವಾ ತತ್ರ ನಿಷ್ಠಾಂ 
ಕುರ್ವಿತ್ಯರ್ಥಃ | ತದನಿತ್ಯೆಃ ಕ್ರಿಯಮಾಣಯಜನಪ್ರಕಾರಂ ಶ್ರುಣ್ಣಿತ್ಯರ್ಥಃ ॥ 2 |! 


ಅನುವಾದ- ಶ್ರದ್ಧಾ-ಆಸ್ತಿಕ್ಯ ಬುದ್ದಿ ಸ್ವಭಾವದಿಂದಲೇ ಹುಟ್ಟುತ್ತದೆ, "ಸ್ವಭಾವಜೈವ ಎಂದು 
ಏವಕಾರಾನ್ಹಯ. ಮನೋವ್ಯ ತ್ರಿಯಾದ ಶ್ರ ದ್ವೆಯು ಇನ್ನೊಂದರ ನಿಮಿತ್ತವಾಗಿ ಕಾಣಿಸುತ್ತದೆ. ಆದರೆ 
ಇಲ್ಲಿ ಚ ಶ್ರ ದ್ಹೆಯು ನೈಮಿತ್ರಿಕವಲ್ಲ. ಆದ್ದರಿಂದಲೇ "ಸ್ವಭಾವಜೈವ ' ಎಂದಿದ್ದಾರೆ. ಆ 
ಮೂರು ಪ್ರಕಾರವಾದ ಶ್ರದ್ಧೆಯನ್ನು ಕೇಳು. ಅದರಲಿ ) ನಿಷ್ಠೆಯನ್ನು ಮಾಡು. ಆಶ್ರ ದ್ವೆಯಿಂದ 


ಸಹಿತರಾದವರು ಮಾಜ ಯಜನಪ ಪ್ರಕಾರವನ್ನು ಕೇಳು ಎಂದು ಅರ್ಥ. 
ಶ್ರದ್ಧಾ ಎ ಸ್ವಭಾವ 
ಸತ್ತಾ ನುರೂಪಾ ಸರ್ವಸ್ಯ ಶ್ರದ್ದಾ ಭವತಿ ಭಾರತ । 
ಶ್ರದ್ದಾಮಯೋತಯಂ ಪುರುಷೋ ಯೋ ಯಚ್ಛದ್ಧಃ ಸ ಏವ ಸಃ 113 1 
೬ 


ಅರ್ಥ- ಎಲ್ಲ ಜೀವರಾಶಿಗಳ ಶ್ರದ್ಧೆಯು ಅವರ ಸ್ವರೂಪಯೋಗ್ಯತೆಗೆ ಅನುಗುಣವಾಗಿ 
ಇರುವುದು. ಜೀವನು ಶ್ರದ್ಧಾಸ್ವರೂಪನು. ಯಾವ ರೀತಿಯ ಶ್ರದ್ಧೆಯನ್ನು ಹೊಂದಿರುವನೋ 
ಅವನು ಅದೇ ಸ್ಹಭಾವದವನಾಗಿರುವನು. 


ಅಸ್ತು ಶ್ರದ್ದಾತ್ರಿವಿಧಾ | ತೇಷಾಂ ಕಾ ನಿಷ್ನೇತಿ ಪ್ರಶ್ನಸ್ಯ ಕಿಮುತ್ತರಮಿತ್ಯತ ಆಹ- 
ಯೋ ಯಚ್ಛ ದ್ಧಃ ಸ ಏವ ಸ ಇತಿ ॥ ಯೋ ಯಜಮಾನಃ ಸಾತ್ತಿ ಕಶ್ರದ್ಧಃ ಸ 
ಸಾತ್ತಿ ಕಃ 1 ಯೋ ರಾಜಸಶ್ರದ್ಧಃ ಸ ರಾಜಸಃ । ಯಸ್ತಾಮಸಶ್ರದ್ಧಃ ಸ ತಾಮಸ 
ಇತ್ಯರ್ಥಃ । ಕುತ ಏವಮಿತೃತಸ್ತದುಪಪಾದನಾಯೋಕ್ತಮ್‌- ಸತ್ತೇತಿ!॥ ಸರ್ವಸ್ಯ 


ಅಧ್ಯಾಯ 17 833 
ಜಂತೋಃ ಶ್ರದ್ದಾ ಸತ್ತಾ,ನುರೂಪಾ ಜೀವಸ್ವರೂಪಾನುರೂಪಾ ಭವತಿ । "ಸತ್ತ್ವಂ 
ಜೀವಃ ಕ್ಹಚಿತ್ಟೋಕ್ತಃ' ಇತ್ಯಾದಿವಚನಾತ್‌ । ಶ್ರದ್ಧಾಯಾಃ ಜೀವಸ್ನರೂಪಾನುರೂಪ- 
ತ್ಲಾತ್‌ ತಯಾ ತತ್ಪ್ವರೂಪಂ ಜ್ಞೇಯಂ ಇತ್ಯರ್ಥಃ | ಶ್ರದ್ಧಾಯಾಃ ಜೀವಾನು- 
ರೂಪತ್ಹಮೇವ ಕುತ ಇತ್ಯತ ಉಕ್ತಮ್‌- ಶ್ರದ್ದೇತಿ ॥ ಅಯಂ ಪುರುಷೋ ಜೀವಃ 
ಶ್ರದ್ಧಾಮಯಃ | ತಾದಾತ್ಮಾ ರೇ ಮಯಟ್‌ ಶ್ರದ್ಧಾಸ ರೂಪ ಇತ್ತ [ರ್ಥಃ 1131 


ಅನುವಾದ- ಶ್ರ ದ್ವೆಯು ಮೂರು ವಿಧ. ಆದರೆ ಆಶ್ರ ದ್ಹಾಳುಗಳ ನಿಷ್ಠಯು ಯಾವರೀತಿ 
ಇರುತ್ತದೆ ? ಎಂಬ ಪ ಪ್ರಶ್ನೆಗೆ ಏನು ಉತ್ತರ ಎಂದರೆ "ಯೋ ಯಚ್ಛ! ದ್ವಃಸ ಏವ ಸಃ' ಎಂದು 
ಉತ್ತರಿಸಿದ್ದಾನೆ. ಯಃ- ಯಾವ ಯಜಮಾನನು ಸಾತ್ಲಿಕಶ್ರದ್ದೆಯನ್ನು ಹೊಂದಿರುವನೋ ಅವನು 
ಸಾತ್ವಿಕ ಸ್ವಭಾವದವನು. ಯಾರು ರಾಜಸ ಶ ಶ್ರದ್ಧೆಯುಳ್ಳವನೋ ಅವನು ರಾಜಸನು, ತಾಮಸ 
ಶ್ರದ್ದೆ ಇರುವವನು ತಾಮಸನು. ಹೀಗೆ ಏಕೆ? ಎಂಬುದನ್ನು ಪ್ರತಿಪಾದಿಸಲು "ಸತ್ವಾನುರೂಪಾ 
ಸರ್ವಸ್ಯ' ಎಂದಿದ್ದಾನೆ. ಸಮಸ್ತ ಜೀವರಾಶಿಯ ಶ್ರದ್ಧೆಯೂ ಜೀವಸ್ಥರೂಪಕ್ಕನುಗುಣ 
ವಾಗಿರುವುದು. ಸತ್ನವೆಂದರೆ ಜೀವ ಸ್ವರೂಪ. ಇದಕ್ಕೆ "ಸತ್ವಂ ಜೀವಃ ಕ್ವಚಿತ್‌ ಪ್ರೋಕ್ತಃ' ಎಂದು 
ವಚನವು ಆಧಾರವಾಗಿದೆ. ಅದರಿಂದ ಶ್ಲೋಕದಲ್ಲಿರುವ ಸತ್ವಾನುರೂಪಾ ಎಂಬುದಕ್ಕೆ ಸತ್ವ 
ಗುಣಕ್ಕೆ ಅನುಗುಣವಾದುದು ಎಂದು ಅಥೆಣ್ಯಸಬಾರದು. ಎಲ್ಲರ ಶ್ರದ್ಧೆಯೂ ಸಾತ್ವಿಕವಲ್ಲ, 
ಕೆಲವರ ಶ್ರದ್ಧೆಯು ಮಾತ್ರ ಸಾತ್ವಿಕ. ಶ್ರದ್ಧೆಯು ಜೀವನ ಸ್ವರೂಪಕ್ಕೆ ಅನುಗುಣವಾಗಿರುವುದು 
ಅದರಿಂದ ಅದು ಜೀವನ ಸ್ವರೂಪವನ್ನು ತಿಳಿಯಲು ಕಾರಣವಾಗಿರುವುದು. ಶ್ರದ್ಧೆಯು ಜೀವ 
ಸ್ಹರೂಪಕ್ಕೇ ಅನುಗುಣವಾದುದು ಏಕೆ 9 ಇದಕ್ಕೆ ಉತ್ತರಿಸಲು "ಶ್ರದ್ದಾಮಯೋತಯಂ 
ಪುರುಷಃ' ಎನ್ನಲಾಗಿದೆ, ಅಯಂ ಪುರುಷಃ=- ಈ ಜೀವನು, ಶ್ರದ್ಧಾಮಯಃ- ಶ್ರದ್ಧಾಸ್ತರೂಪನು. 
"ಶ್ರದ್ಧಾಮಯಃ' ಎಂಬಲ್ಲಿ "ಮಯಟ್‌' ಪ್ರತ್ಯಯವುತಾದಾತ್ಮ್ಯ ಎಂಬ ಅರ್ಥದಲ್ಲಿದೆ. 


ವಿವರಣೆ- ಶ್ರದ್ಧೆ! ಯು ಎರಡು ವಿಧ. ಸರೂಪಭೂತವಾದ ಶ್ರದ್ಧೆ . ಅಂತಃಕರಣ ಪರಿಣಾಮ 
ರೂಪವಾದ ಶ್ರದ್ದೆ . ಹೆಚ್ಚಾಗಿ ಸ್ವರೂಪಭೂತ ಶ್ರ ದ್ವಗನುಗುಣವಾಗಿ ಮನಃ ಪರಿಣಾಮರೂಪ 
ಶ್ರದ್ಧೆಯು ಅಭಿವ್ಯಕ್ತವಾಗುತ್ತದೆ. ಪರಿಸರದ ಪ ಸ್ರಭಾವವು ಜೀವರಲ್ಲಿಸುಪ್ಪವಾಗಿರುವ ಶ್ರ ದ್ದೆ ಯ 
ಅಭಿವ್ಯಕ್ತಿಗೆ ಕಾರಣವಾಗುತ್ತದೆ. ಮಣ್ಣು ಗೊಬ್ಬರ ಇವೆಲ್ಲವೂ ಬೀಜದಲ್ಲಿರುವ ಗುಣವನ್ನೇ 
ಅಭಿವ್ಯಕ್ತಿಗೊಳಿಸುತ್ತವೆ. ಜೀವರ ಪ್ರವೃತ್ತಿಯು ಅವರ ಸ್ವಭಾವಕ್ಕನುಗುಣವಾಗಿರುವುದು. ಜೀವನ 
ಪ್ರವೃತ್ತಿಯು ಹೆಚ್ಚಾ ಗಿ ಯಾವ ರೀತಿ ಇರುವುದೋ ಅದರಿಂದ ಅವನು ಸಾತ್ತಿಕನೋ, ರಾಜಸನೋ, 
ಮಸನೋ ಎಂದು ನಿರ್ಣಯಿಸಬಹುದು. 


ಯಜಂತೇ ಸಾತ್ತಿ ಕಾ ದೇವಾನ್‌ ಯಕ್ಷರಕ್ಷಾಂಸಿ ರಾಜಸಾಃ । 
ಪ್ರೇತಾನ್‌ ಭೂತಗಣಾಂಶ್ಚಾನ್ಯೇ ಯಜಂತೇ ತಾಮಸಾ ಜನಾಃ ॥ 4 ॥ 


834 ಗೀತಾವಿವೃತಿ 


ಅರ್ಥ- ಸಾತ್ಲಿಕ ಪ ಪ್ರಕೃತಿಯವರು ದೇವತೆಗಳನ್ನು ಆರಾಧಿಸುವರು. ರಾಜಸ ಸರು ಯಕ್ಷರಾಕ್ಷಸ 


ರನ್ನು ಆರಾಧಿಸುತ್ತಾರೆ. ತಾಮಸ ಜನರು ಭೂತಪ್ರೇತಗಳ ಗಣವನ್ನೇ ಆರಾಧಿಸುವರು. 

"ಯೋ ಯಚ್ಚ ದ್ದಃಃ ಇತ್ಯತ್ರ ಸಾತ್ತಿ ಸಾದಿಶ್ರದ್ದಃ ಸಾತ್ತಿ ಸಾದಿರಿತ್ಯುಕ್ತಮ್‌ । ತತ್ರ 
ಸಾತ್ತಿ ಶ್ರ ದ್ಹಾದಿಃ so ಜಿಜ್ಞಾಸಾಯಾಂ ತಾಂ ಶೃಣ್ತಿತಿ ಪ್ರತಿಜ್ಞಾತ- 
Hate iad ಆತಿ ॥ ಸಾತ್ತಿ ಶಾಃ ಸಾತ್ತಿ ಸತ್ರ ದ್ಹಾವಂತಃ, " ಶಾಸ್ತ್ರವಿಧಾನ- 
ಮಜಾನಂತೋತಪಿ ಸಾತ್ತಿ ಕಶ್ರ ದ್ರಾಮಾತ್ರಾ ನಿತಾ ಜನಾ ಇತಿ Sn 
ದೇವಾನ್‌ ಯಜಂತೇ | ರಾಜಸಾ ರಾಜಸ ಸಶ್ರದ್ಧಾವನ್ನಃ ಶಾಸ್ತ್ರವಿಧಾನಮಜಾನಂತ 
ಅತಿ ಸರ್ವತ್ರ ಜ್ಞೇಯಮ್‌ | ಯಕ್ಚರಕ್ಟಾಂಸಿ ಯಜಂತೇ " ತಾಮಸಾಸ್ತಾಮಸ- 
ಶ್ರದ್ಧಾವಂತಃ ಪ್ರೇತಾದೀನ್‌ ಯಜಂತೇ 1 


ಅನುವಾದ- "ಯೋ ಯಚ್ಛ; ದ್ದಃ' ಶ್ಲೋಕದಲ್ಲಿಸಾತ್ತಿಕ ಶ ಶ್ರದ್ಧೆವುಳ್ಳವನು ಸಾತ್ತಿಕನು, ರಾಜಸ 
ಶ್ರದ್ಧವುಳ್ಳವನು ರಾಜಸ, ತಾ ತಾಮಸಶ ಶ್ರದ್ಧವುಳ್ಳವನು ತಾಮಸ ಎಂದು ಹೇಳಲ್ಪಟ್ಟಿದೆ. ಈ ರೀತಿ 
ಸಾತಿಕ ಶ್ರದ್ಧೆವುಳ್ಳವರೇ ಮೊದಲಾದವರು ಯಾವರೀಶಿ ಕರ್ಮಾನುಷ್ಠಾನ ಮಾಡುವರು ಎಂದ: 
ತಿಳಿಯಲು ಅಪೇಕ್ಟಿಸಿದಾಗ (17-2) ಶೃಣು ಎಂದು ಪ್ರತಿಜ್ಞಾತವಾದ ವಿಷಯವನ್ನು ಕೃಷ್ಣನು ಇ 
ಹೇಳುತ್ತಿದ್ದಾನೆ. 

ಸಾತ್ತಿಕಾ- ಸಾತ್ವಿಕಶ್ರದ್ಧವುಳ್ಳವರು. ಶಾಸ್ತ್ರದ ವಿಧಿಯನ್ನು ತಿಳಿಯದವರಾದರೂ ಕೇವಲ ಸಾತ್ತಿ 
ಶ್ರದ್ದೆಯನ್ನು ಹೊಂದಿರುವವರು ಎಂದು ಅಭಿಪ್ರಾಯ. ಇವರು ದೇವತೆಗಳನ್ನು ಆರಾಧಿಸುವರು 
ರಾಜಸಾ- ರಾಜಸಶ್ರದ್ದೆವುಳ್ಳವರು, ಶಾಸ್ತದ ವಿಧಿಯನ್ನು ಅರಿಯದವರು ಎಂದು ಎ 
ಸ್ಥಳದಲ್ಲೂ ಇಟ್ಟುಕೊಳ್ಳಬೇಕು . ಇವರು ಯಕ್ಷರಾಕ್ಷಸರನ್ನು ಪೂಜಿಸುವರು. ತಾಮಸಾ- ಶಾಸ್ತ 
ವಿಧಿಯನ್ನು ತಿಳಿಯದ ತಾಮಸ ಶ್ರದ್ಧೆಯವರು ಪ್ರೇತಾದಿಗಳನ್ನು ಪೂಜಿಸುವರು. 


ಯದ್ಯಪಿ ಯಾಗವಿಧಿಷು “ಐಂದ್ರಂ ದಧಿ' ಇತ್ಯಾದಿಷು ಅಂದ್ರಾದಿದೇವತಾ 
ಏಪೋದ್ದೆ. ೇಶ್ಯತಯಾ ಶ್ರುತಾಃ ಇತಿ ರಾಜಸಾದಿರಪಿ ತತ್ರ ಶ್ರುತದೇವತೋದ್ದೇ ಶಶೇನೈವ 
ಯಜನಂ ಕರೋತಿ | ತಥಾಪಿ "ತೈರಿಷ್ಟಂ ಯಕ್ಷರಾಕ್ಷಸಾಃ ದೀನತ್ಹಾದ್‌ ದೇವ- 
ನಾಮಾನೋ ಬ್ರಹ್ಮೇಂದ್ರಾದಿಸನಾಮಕಾಃ ಗೃಹ್ನಂತಿ' (ಮಹಾವಿಷ್ಣು ಪು.) ಇತಿ 
ಸ್ಕೃತ್ಯಾ ತತ್ತನ್ನಾಮಕಯಕ್ಟಾದೀನಾಮೇವ ತತ್ತದ್ಯಜ್ಞಭೋಕೃತ್ವಾದ್‌ ಯಕ್ಷರಕ್ಷಾಂಸಿ 
ಯಜಂತ ಇತ್ಯಾದ್ಯುಕ್ತಮಿತಿ ಜ್ಞೇಯಮ್‌ । ಅತ್ರ ದೇವಯಾಜಿನಾಂ ವಿಷ್ಣುಭಕ್ಕಾದಿ- 
ಮತ್ತಾ ನ್ನೋಕ್ಸ ಏವ ಫಲಮ್‌ । ರಾಜಸಾನಾಂ ತು ಸರ್ಗಪ್ರತಿನಿಧಿತ್ನೇನ ಕಲ್ಪಿತಃ 


ಅಧ್ಯಾಯ 17 835 


ಸಾಂಕಲ್ಲಿಕಃ ಸರ್ಗಃ | ತಾಮಸಾನಾಂ ತು ಶಿವಪರಿವಾರಭೂತಾದಿತ್ತಪ್ರಾಪ್ತಿಃ ಫಲಂ 
ಜ್ಞೇಯಮ್‌ । ಮೋಕ್ಷಃ ಸಾಂಕಲ್ಪಿಕಃ ಸ್ವರ್ಗೋ ಭೂತಾದಿತ್ತಂ ಫಲಂ ಕ್ರಮಾತ್‌ 
(ಮಹಾವಿಷ್ಣು ಪು.) ಇತಿ ಸ್ಕೃತೇಃ Il 4 || 


ಅನುವಾದ- "ಐಂದ್ರಂ ದಧಿ' ಇವೇ ಮುಂತಾದ ಯಾಗವಿಧಿಗಳಲ್ಲಿಇಂದ್ರನೇ ಮೊದಲಾದ 
ದೇವತೆಗಳನ್ನೆ ¢ ಉದ್ದೇಶವಾಗಿಸಿ ಕರ್ಮಾನುಷ್ಠಾನವು ಶ್ರುತವಾಗಿದೆ. ಆದ್ದರಿಂದ ರಾಜಸರೇ 
ಮೊದಲಾದವರು ಕೂಡ ಅಲ್ಲಿಶ್ರುತವಾದ ದೇವತೆಯನ್ನೇ ಉದ್ದೇಶ್ಯವಾಗಿಸಿ ಕರ್ಮಾನುಷ್ಠಾನ 
ವನ್ನು ಮಾಡುವರು. ಆದರೂ "ಬ್ರಹ್ಮ , ಇಂದ್ರ , ಇವರೇ ಮೋದಲಾದ ದೇವತೆಗಳ 
ಸಮಾನನಾಮವುಳ್ಳ ಯಕ್ಷರಾಕ್ಷಸರು ದೀನರಾದ್ದರಿಂದ ದೇವರೆನಿಸಿರುವರು. ರಾಜಸರು 
ಮಾಡುವ ಯಾಗದ ಫಲವನ್ನು ಭೋಗಿಸುವರು ' ಎಂದು ಸ್ಮೃತಿಯು ಇರುವುದರಿಂದ ಕೃಷ್ಣನು 
"ಯಕ್ಷ ರಕ್ಷಾ ಸಿ ಯಜಂತೇ' ಎಂದಿರುವನು. ದೇವತೆಗಳನ್ನು ಉದ್ದೇಶಿಸಿ ಯಾಗ ಮಾಡುವ 
ಸಾತ್ವಿಕರು ವಿಷ್ಣುಭಕ್ಕಾದಿ ಗುಣಗಳನ್ನು ಹೊಂದಿರುತ್ತಾರೆ. ಆದ್ದರಿಂದ ಅವರಿಗೆ ಮೋಕ್ಷವೇ ಫಲ. 
ರಾಜಸರು ಸ್ಟ ರ್ಗಪ್ರತಿನಿಧಿಯಾಗಿ ಕಲಿತವಾದ ಸ್ಟ ರ್ಗವನ್ನು ಹೊಂದುವರು. ತಾಮಸರು ಶಿವನ 
ಪರಿವಾರರಾದ ಭೂತಾದಿಗಳಾಗುವರು. "ಮೋಕ್ಷಃ ಸಾಂಕಲ್ಪಿಕಃ ಸರ್ಗಃ ಭೂತಾದಿತ್ತಂ ಫಲಂ 
ಕ್ರಮಾತ್‌'ಎಂಬ ಸ್ಟೃತಿಯೇ ಈ ವಿಷಯದಲ್ಲಿಆಧಾರ. 


ಅಸುರ ಬುದ್ದಿ ಯವರು 


ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೇ ಯೇ ತಪೋ ಜನಾಃ । 
ದಂಭಾಹಂಕಾರಸಂಯುಕ್ತಾಃ ಕಾಮರಾಗಬಲಾನ್ನಿತಾಃ 1151 


ಅರ್ಥ- ವೇದಾನುಕೂಲವಲ್ಲದ ಆಗಮಗಳಿಂದ ವಿಹಿತವಾದ ಕ್ಲೇಶರೂಪವಾದ ತಪಸನ್ನು 
ವಂಚನೆ, ಅಹಂಕಾರ, ದುಷ್ಟಕಾಮನೆಗಳು ಮತ್ತು ಆಗ್ರಹ ಇವುಗಳಿಂದ ಸಹಿತರಾಗಿ 
ಮಾಡುವವರು ತಾಮಸರು. 
ನ ಕೇವಲಂ ತಾಮಸಾನಾಂ ಭೂತಾದಿತ್ತಂ ತಮಃಪ್ರಾಪ್ತಿರಪೀತ್ಯಾಹ- 
ಅಶಾಸ್ತ್ರೇತ್ಯಾದಿ ದ್ವಾಭ್ಯಾಮ್‌ ॥1 ಯೇ ಜನಾಃ ಶಾಸ್ತ್ರಾದನ್ಯೇನ ದುರಾಗಮಾದಿನಾ 
ವಿಹಿತಂ ಘೋರಂ ಮಹಾಕಷ್ಟರೂಪಂ ತಪಃ ದಂಭಾಹಂಕಾರಸಂಯುಕ್ತಾ 


ಕಾಮರಾಗಬಲಾನ್ನಿತಾಃ ಇಚ್ಛಾಸಕ್ಯಾಗ್ರಹಯುಕ್ತಾಃ ಸಂತಃ ತಪ್ಯಂತೇ ಕುರ್ವಂತಿ । 


11 ೨ [| 


36 ಗೀತಾವಿವೃತಿ 


ಅನುವಾದ- ತಾಮಸಜೀವಿಗಳು ಕೇವಲ ಭೂತಾದಿಗಳಾಗುವುದಲ್ಲ ತಮಸಿಗೂ ತೆರಳುವರು 
ಎಂದು ಎರಡು ಶ್ಲೋಕಗಳಿಂದ ಹೇಳುತ್ತಿದ್ದಾನೆ. ಯಾವ ಜನರು' ಶಾಸ ಸ್ವವಲ್ಲದ ದುರಾಗಮ 
ಗಳಿಂದ ವಿಹಿತವಾದ, ಘೋರಂ ಮಹಾಕ್ಷೇಶರೂಪವಾದ ತಪಸನ್ನು ಕಾಪಟ್ಯ ಅಹಂಕಾರ 


~ 


ಇವುಗಳಿಂದ ಸಹಿತರಾಗಿ ಕಾಮರಾಗಬಲಾನ್ನಿತಾಃ= ಇಚ್ಛೆ , ಆಸಕಿ, "ಗ್ರಹ "ಎವುಗಳಿಂದ 


ಧಿ 


ಯುಕ್ತರಾಗಿ, ತಪ್ಯ ೦ತೇಎ ಮಾಡುತ್ತಾರೆ. es ದೈ ತ್ಯ ಥ್ರೂ ರಾಕ್ಷಸರು ಅಥವಾ ಪಿಶಾಚರು. 


ಕರ್ಶಯಂತಃ ಶರೀರಸ್ಮಂ ಭೂತಗ್ರಾಮಮಚೇತಸಃ | 
ಮಾಂ ಚೈವಾಂತಃ ಶರೀರಸ್ಥಂ ತಾನ್‌ ಎದ್ದಾ ;ಸುರನಿಶ್ಚಯಾನ್‌ 11 6 || 


ಅರ್ಥ- ಅರ್ಜುನ ! ಶರೀರದಲ್ಲಿರುವ ತತ್ವಾಭಿಮಾನಿದೇವತೆಗಳನ್ನು , ಅವರ ಒಳಗೆ 
ನಿಯಾಮಕನಾಗಿರುವ ಪರಮಾತ್ಮನನ್ನು ಅಲಗುಣವುಳವನೆಂದು ತಿಳಿಯುವ ಅವಿವೇಕಿಗಳು 
ಆಸುರಸ 'ಭಾವದವರೆಂದು ತಿಳಿ. 


ಕಿಂಚ ಶರೀರಸ ಸಂ ಭೂತಗ್ರಾಮಂ ಲಕ್ಟ್ಮಾ ದಿದೇವತಾಸಮುದಾಯಂ ಮಾಂ 
ಚಾಂತರ್ನಿಯಾಮಕತ್ತೇನ ಶರೀರಸ್ನಂ dei ಕೃಶತ್ನೇನಾ)ಲ್ಲ- 
ಗುಣತ್ನೇನ ಪಶ್ಯ sles sri ತಾನಾಸುರನಿಶ್ಚಯಾನಸುರ- 
ಸಂಬಂಧಿನಿಶ್ಚಯಾನ್‌ ಎದ್ದಿ ಜಾನೀಹಿ । ತೇ ದೈತ ರಕ್ಷೂಪಿಶಾಚಾ ಇತ್ಯರ್ಥಃ | ತಮಃ 
ಪ್ರಾಪ್ತಿಯೋಗ್ಕಾ ಇತಿ ಭಾವಃ Il 6 ॥ 


ಅನುವಾದ- ಶರೀರದಲ್ಲಿರುವ ಭೂತಗ್ರಾಮಂ- ಲಕ್ಷ್ಚ್ಮ್ಯಾದಿ ದೇವತಾಸ ಮುದಾಯವನ್ನು, 
ಅವರ ಒಳಗೆ ನಿಯಾಮಕನಾಗಿರುವ ನನ್ನನ್ನು (ಪರಮಾತ್ಮನನ್ನು )ಸಹ ಅಲ್ಪಗುಣವುಳ್ಳವನೆಂದು 
ತಿಳಿಯುವವರು ಅವಿವೇಕಿಗಳು. ಅವರನ್ನು 'ಅಸುರಸ್ತಭಾವದವರೆಂದು ತಿಳಿ. ಅವರು ದೈತ್ಯರು, 
ರಾಕ್ಷಸರು ಅಥವಾ ಪಿಶಾಚರು. ತಮಸ ನ್ನು ಹೊಂದಲು ಯೋಗ್ಯರು ಎಂದು 4 ೬ 


ಸಾತ್ತಿಕ-ರಾಜಸ-ತಾಮಸರಿಗೆ ಪ್ರಿಯವಾದ ಅ 


ಆಹಾರಸ್ತ ಹಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿ 
ಯಜ್ಞಸ್ತಪಸ್ತಥಾ ದಾನಂ ತೇಷಾಂ oss ೫೫ 11 7 1! 


1. ಯಗಾದ್ಯಾ ಭಾರತಂ ಚೈವ ಪಂಚರಾತ್ರಮಥಾಖಲಮ್‌ । 
Ms ಚೇತಿ ಸಂಭಿನ್ನಃ ಶಾಸ್ತ್ರಪುಂಗವಃ ॥। 
ಯಚ್ಚಾನುಕೂಲಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಮ್‌ ॥ 
ದುರಾಗಮಾಸ್ತದನ್ಯೇ ಯೇ ತೈರ್ನ "ಜ್ಞೇಯೋ ಜನಾರ್ದನಃ ॥ 


ಅಧ್ಯಾಯ 17 837 


ಅರ್ಥ- ಸಾತ್ಲಿಕ, ರಾಜಸ, ತಾಮಸರೆಂದು ಮೂರು ವಿಧರಾದ ಮಂದಿಗೆ ಪ್ರಿಯವಾದ 
ಆಹಾರವೂ ಮೂರು ವಿಧ. ಅವರ ಯಜ್ಞ, ತಪಸ್ಸು, ದಾನವೂ ಮೂರು ವಿಧವಾಗಿದೆ. ಅದರ 
ಈ ವಿಶೇಷವನ್ನು ಕೇಳು. 

ಶ್ರದ್ಧಾಭೇದಾತ್‌ ಸಾತ್ತ್ರಿಕಾದಿಭೇದು, ತತ್ತದೀಯಸದಸತ್ಕರ್ಮವಿವೇಕೇನ 

ಸಾತ್ತಿ ಶಾದಿಸ್ವರೂಪವಿವೇಕ ಉಕ್ತಃ । ಆಹಾರಾದಿಭೇದೇನಾಪಿ ತೇಷಾಂ ವಿವೇಕಂ 

ಪ್ರತಿಜ್ಞಾಪೂರ್ವಮಾಹ- ಆಹಾರಸ್ತಿ ತ್ಯಾದಿ ಸಪ್ತಭಿಃ ॥। ಸರ್ವಸ್ಯೇತಿ | ಸಾತ್ತಿ ಕಾದಿ- 

ಜನಸ್ಯೇತ್ಯರ್ಥಃ ಯಜ್ಞಸ್ತಪೋ ದಾನಂ ತಥಾ ತ್ರಿವಿಧಮಿತ್ಯರ್ಥಃ | ತೇಷಾಮಿತಿ | 

ಆಹಾರಾದೀನಾಮಿತೃರ್ಥಃ 11 7 1 

ಅನುವಾದ- ಶ್ರದ್ದಾ ಭೇದದಿಂದ ಸಾತ್ತಿಕ, ರಾಜಸ, ತಾಮಸರೆಂದು ಪ್ರಭೇದವೂ. ಅವರವರ 
ಸದಸತ್‌ ಕರ್ಮಗಳ ವೈಲಕ್ಷಣ್ಯದಿಂದ ಸಾತ್ಲಿಕಾದಿ ಸ್ವರೂಪ ಭೇದವೂ ಹಿಂದೆ ಹೇಳಲ್ಪಟ್ಟಿದೆ. ಈಗ 
ಆಹಾರಾದಿಗಳ ಭೇದದಿಂದಲೂ ಸಹ ಸಾತ್ಲಿಕಾದಿಗಳ ವೈಲಕ್ಷಣ್ಯವನ್ನು ಪ್ರತಿಜ್ಞಾ ಪೂರ್ವಕವಾಗಿ 
ಏಳು ಶ್ಲೋಕಗಳಿಂದ ಹೇಳುತ್ತಾನೆ. ಸರ್ವಸ್ಯ-ಸಾತ್ಲಿಕರೇ ಮೊದಲಾದವರ, ಯಜ್ಞ, ತಪಸ್‌, 
ದಾನವೂ ಮೂರುವಿಧ. ತೇಷಾಂ- ಆಹಾರಾದಿಗಳ ಎಂದು ಅರ್ಥ. 


ಆಯುಸತ ಬಲಾರೋಗ್ಗಸುಖಪ್ರೀತಿವಿವರ್ಧನಾಃ । 


ಇ ಲಿ 
ರಸ್ಯಾಃ ಸ್ಪಿಗ್ಗಾಃ ಸ್ಥಿರಾ ಹೃದ್ಯಾ ಆಹಾರಾಃ ಸಾತ್ತಿ ಕಪ್ರಿಯಾಃ Il 8 11 


ಅರ್ಥ- ಆಯುಸ್ಸು, ಮನಸಿನ ನೈರ್ಮಲ್ಯ, ಬಲ, ಆರೋಗ್ಯ , ಸುಖ ಪ್ರೀತಿ ಇವುಗಳನ್ನು 
ವೃದ್ಧಿ] ಗೊಳಿಸುವ ರಸ ಭೂಯಿಷ್ಠವಾದ ಸ್ನೇಹಗುಣವನ್ನು ಹೊಂದಿರುವ ಬಹುಕಾಲ ಗುಣ ನೀಡುವ 
ಮನೋಹರ ಆಹಾರವು ಸಾತ್ಲಿಕರಿಗೆ ಪ್ರಿಯವಾದುದು. 


ಆಹಾರಭೇದಂ ತಾವತ್‌ ತ್ರಿಭಿರಾಹ- ಆಯುರಿತ್ಯಾದಿನಾ 11 ಆಯುರ್ಜೀವ- 
ನಮ್‌ | ಸತ್ತ್ವಂ ಸಾಧುತ್ತಮ್‌ | ಸಾತ್ತಿಕವಸ್ತುಸೇವನೇನ ಚಿತ್ತಶುದ್ದೇಃ | ಬಲಂ 
ಶಕ್ತಿಃ 1 ಆರೋಗ್ಯಂ ರೋಗರಾಹಿತ್ಯಮ್‌ ॥। ಸುಖಂ ಸಕೃದುಪಭೋಗೇಇಪಿ 
ಬಹುಕಾಲೀನಮ್‌ 1 ಪ್ರೀತಿರುಪಭೋಗಕಾಲೀನಂ ಸುಖಮ್‌ । ಏತೇಷಾ- 
ಮಾಯುರಾದೀನಾಂ ವಿವರ್ಧನಾಃ ವಿಶೇಷೇಣ ವೃದ್ಧಿಹೇತವಃ | ರಸ್ಯಾಃ ರಸ- 
ಯುಕ್ತಾಃ । ಸ್ನಿಗ್ಹಾಃ ಸ್ನೇಹವಂತಃ । ಸ್ಥಿರಾಃ ಸೇವನೇನ ಬಹುಕಾಲಗುಣಪ್ರದಾಃ 
ಆಜ್ಯಾದಯಃ | ಅನುಭವೇ ಸತಿ ಪಶ್ಚಾದಪಿ ಭೂಯಾದಿತಿ ಮನೋಹಾರಿಣೋ 
ಹೃದ್ಯಾಃ | ಏತೇ ಆಹಾರಾಃ | ಕರ್ಮಣಿ ಘಣಜ್‌ | ಭಕ್ಷ್ಯಪದಾರ್ಥಾಃ 1 


838 ಗೀತಾವಿವೃತಿ 


ಸಾತ್ತಿ ಹಾನಾಂ ಸತ್ತ್ವಗುಣಯುಕ್ತಾನಾಂ ಪ್ರಿಯಾಃ | ಆಯುರಾದಿಎವರ್ಧನಾ ಇತಿ 
ವಿಶೇಷಣೋಕ್ಕಾ ತದ್ದಿಪರೀತತ್ತೇ ರಸ್ಯಾದೀನಾಮಪಿ ರಾಜಸತ್ತಮೇವೇತಿ 
ಜ್ಞೇಯಮ್‌ 118 || 


ಅನುವಾದ- ಆಹಾರದ ಭಿನ್ನತೆಯನ್ನು ಮೂರು ಶ್ಲೋಕಗಳಿಂದ ಹೇಳುತ್ತಿರುವನು. 
ಆಯುಃ: ಜೀವನವು, ಸತ್ತಮ್‌ಎ = ಉತ್ತಮ ನಡವಳಿಕೆ, ಸಾತ್ತಿಕವಸ್ತು ಸೇವನೆಯಿಂದ ಚಿತ್ತಶುದ್ಧಿ 
ಯಾಗುವುದು. ಅದರಿಂದ ನಮ್ಮ ನಡವಳಿಕೆ ಸಾತ್ತಿಕವಾಗಿರುವುದು. ಬಲಂ ಶಕ್ತಿ, ಆರೋಗ್ಯ, 
ರೋಗರಾಹಿತ್ಯ, ಸುಖಂ- ಒಮ್ಮೆ ಭೋಗಿಸಿದರೂ ಬಹುಕಾಲವಿರುವ ಆನಂದವೇಸುಖ. ಪ್ರೀ 
ಭೋಗಕಾಲದಲ್ಲಿರುವ ಸುಖ. ಈ ಆಯುಸ್ಸು ಬಲ ಮುಂತಾದವುಗಳನ್ನು ವಿಶೇಷವಾಗಿ 
ವೃದ್ಧಿಗೊಳಿಸುವ ಆಹಾರಗಳು ಸಾತ್ತಿಕ. ರಸ್ಯಾಃ ಎ ರಸ ಯುಕ್ತವಾದ, ಸ್ಲಿಗ್ಲಾಃ - ಸ್ನೇಹಗುಣವುಳ್ಳ 
ಸ್ಥಿರಾಃಎ ಸೇವಿಸುವುದರಿಂದ ಬಹುಕಾಲ ಫಲವನ್ನು ನೀಡುವ ಫ್ಫ ತವೇ ಮೊದಲಾದ ಪದಾರ್ಥ 
ಗಳು, ಹೃದ್ಯಾಃ - ಅನುಭವಿಸಿದ ಅನಂತರದಲ್ಲೂ ಇನ್ನೂ RSE, ಎನಿಸುವಷ್ಟು ರುಚಿಕರವಾದ 
ಆಹಾರಗಳು. ಸಾತಿಕಾನಾಂ ಪ್ರಿಯಾಃ- ಸತ್ವಗುಣ ಯುಕ್ತರಿಗೆ ೬ ಖಿ ಸ ಯವಾದವುಗಳು. "ಆಹಾರಾಃ' 
ಎಂಬಲ್ಲಿ ಕರ್ಮಾರ್ಥದಲ್ಲಿ ಘಂಗ್‌ ಪ್ರ ಪ್ರತ್ಯ ಯ ಬಂದಿದೆ. ಭಕ್ಷ್ಯಪದಾರ್ಥಗಳು ಎಂದು 
ಅಭಿಪ್ರಾಯ. ಆಯುರಾದಿ ವಿವರ್ಧನಾಃ ಎಂದು ವಿಶೇಷಣವನ್ನು ನೀಡಿರುವುದರಿಂದ 


ರಸಭೂಯಿಷ್ಠವಾಗಿದ್ದರೂ ಆಹಾರವು ಆಯುರಾದಿ ವರ್ಧಕವಾಗದಿದ್ದಲ್ಲಿ ಡರ ಆಗುತ್ತದೆ- 
ಎಂದು ಅಭಿಪಾ ್ರ೨್ರಯವಾಗುತ್ತದೆ. 


ಕಟ್ಟಾಮ್ಲಲವಣಾತ್ಯುಷ್ನತೀಕ್ಷ ೊಕ್ಷವಿದಾಹಿನಃ । 
ಆಹಾರಾ ರಾಜಸಸ್ಯೇಷ್ಟಾ ದುಃಖಶೋಕಾಮಯವಪ್ರದಾಃ 119 1 


ಅರ್ಥ- ಖಾರ, ಹುಳಿ, ಉಪ್ಪು, ಇವುಗಳು ಅತಿಯಾಗಿರುವ, ಬಹು ಉಷ್ಣವಾದ, ತೀಕ್ಷ್ಣ 
ನೀರಸವಾದ, ಕರಕಲಾದ, ಅಥವಾ ಉರಿಯನ್ನುಂಟುಮಾಡುವ, ದುಃಖ, ಮಾನಸಿಕ ಉದ್ದೇಗ, 
ರೋಗ ಇವುಗಳಿಗೆ ಕಾರಣವಾದ ಆಹಾರಗಳು. ರಾಜಸಸ್ವಭಾವದವರಿಗೆ ಪ್ರಿಯವಾದುದು. 


ಕಟು ಮರೀಚಿಕಾದಿಃ । ಆಮ್ಲೋ ಜಂಬೀರರಸಾದಿಃ | ಲವಣಂ ಪ್ರಸಿದ್ದಮ್‌ । 
ಅತ್ಯು ಷ್ಲಮ್‌ ಅತಿಶಬ್ದಃ ಸರ್ವತ್ರ ಸಂಪದ್ಯ ತೇ | ತೀಕ್ಷ್ಮ ೦ ಸರ್ಷಪಾದಿ | ರೂಕ್ಟಂ 
ಸತೋ "ನೀರಸಮ್‌ | ವಿದಾಹಿ ವಿಶೇಷೇಣ ದಗ್ಗಂ ಸಂತಾಪಕರಂ ವಾ । ಏತೇ 
ಆಹಾರಾಃ ರಾಜಸಸ್ಯೇಷ್ಟಾಃ ಪ್ರಿಯಾಃ । ದುಃಖಂ ಶೋಕೋ ದೌರ್ಮನಸ್ಯಂ 
ಆಮಯೋ ರೋಗಃ ಏತತ್ವಯಪ್ರದಾಃ । ದುಃಖಾದಿದತ್ತವಿಶೇಷಣೋಕ್ಕಾ 
ತದಭಾವೇ ಕಟ್ಟಾದೀನಾಂ ಸಾತ್ತಿಕತ್ತಮೇವೇತಿ ಜ್ಞೇಯಮ್‌ ॥ 9 ॥ 


ಅಧ್ಯಾಯ 17 839 


ಅನುವಾದ- ಕಟು- ಮೆಣಸು ಮುಂತಾದವುಗಳು, ಆಮ್ಲ ನಿಂಬೆಹಣ್ಣು ಮೊದಲಾದವು 
ಗಳು, ಅತ್ಯು ಷ್ಟಮ್‌ ಎಂಬಲ್ಲಿರುವ "ಅತಿ' ಎಂಬುದನ್ನು ಎಲ್ಲ ಕಡೆಯಲ್ಲೂ ಲ ಪೂರೈಸಬೇಕು. 
ತೀಕ್ಷ್ಣಮ್‌- ಸಾಸಿವೆ ಮುಂತಾದವುಗಳು, ರೂಕ್ಟಮ್‌- ಸ್ವಾಭಾವಿಕವಾಗಿ ನೀರಸ ಪದಾರ್ಥ 
ಗಳು. ಎದಾಹಿ- ಬಹಳವಾಗಿ ಸುಟ್ಟಿರುವ, ಅಥವಾ ಕೇವಲಸಂತಾಪವನ್ನುಂಟು ಮಾಡುವ, 
ದುಃಖಂ: ಶೋಕ, ದುರ್ಮನಸತೆ, ಆಮಯನ: ರೋಗ ಇವುಗಳನ್ನು pA 
ಆಹಾರಗಳು ರಾಜಸರಿಗೆ ಇಷ್ಟವಾಗಿರುತ್ತದೆ. ದುಃಖಾದಿಗಳನ್ನು ನೀಡುವವುಗಳು ಎಂದು 
ವಿಶೇಷಣವನ್ನು ಹೇಳಿರುವುದರಿಂದ ದುಃಖಾದಿಗಳನ್ನು ನೀಡದಿರುವಾಗ ಖಾರ, ಉಪ್ಪು 
ಹುಳಿ, ಮುಂತಾದವುಗಳೆಲ್ಲವೂ ಸಾತ್ಲಿಕವೇ ಆಗುತ್ತವೆ ಎಂದು ಅಭಿಪ್ರಾಯ. 


ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್‌ । 
ಉಚ್ಚಿಷ್ಟಮಹಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಮ್‌ 1110 u 


ಅರ್ಥ- ತಯಾರಿಸಿ ಯಾಮ ಕಳೆದಿರುವ, ರಸವು ನಷ್ಟವಾಗಿರುವ ದುರ್ಗಂಧ ಯುಕ್ತವಾದ, 
ಹಳಸಿದ, ಬೇರೆಯವರು ತಿಂದು ಉಳಿದ ಅಶುಚಿಯಾದ ಆಹಾರವು ತಾಮಸಮಂದಿಗೆ ಇಷ್ಟ 
ವಾದುದು. 


ಯಾತಯಾಮಂ ಯಾಮಾಂತರಿತಪಾಕಮ್‌ | ಪೂರ್ವಂ ಸಾದು ಪಶ್ಚಾದ- 
ನ್ಯಥಾಜಾತರಸಂ ಗತರಸಮ್‌ | ಪೂತಿ ದುರ್ಗಂಧಮ್‌ | ಪರ್ಯಷಿತಂ 
ದಿನಾಂತರಿತಪಕ್ಷ್ತಮ್‌ । ಅನ್ಯಭುಕ್ತಾವಶಿಷ್ಟಂ ಉಚ್ಚಿಷ್ಠಮ್‌ । ಅಮೇಧ್ಯಮ- 
ಪವಿತ್ರಮ್‌ | ಭೋಜನಮ್‌ | ಕರ್ಮಣಿ ಲ್ಕುಟ್‌ | ಭೋಜ್ಯಮ್‌ | ಯಾತ- 
ಯಾಮಾದಿ ಭೋಜ್ಯಂ ವಸ್ತು ಯತ್ತತ್ತಾಮಸಪ್ರಿಯಂ, ತಾದೃಶಂ ವಸ್ತು ಭೋಜನ- 
ವಿಷಯತಯಾ ತಾಮಸಪ್ರಿಯಮಿತ್ಯರ್ಥಃ | ಸ್ವಾದುತ್ವಾದೇಃ ಪುರುಷಭೇದೇನ 
ವ್ಯ ವಸ್ಥಿತತ್ಹೇ5ಪಿ ಶುದ್ಧಭಾಗವತಸ್ವಭಾವಾಪೇಕ್ಚಯಾಸ್ಥಾ ಸ್ಥಾದುತ್ವಾದಿಕಂ ಧ್ವೇಯಮ್‌ । 
Il 10 ॥ 


ಅನುವಾದ- ಯಾತಯಾಮಂ- ಪಾಕ ಮಾಡಿ ಯಾಮ ಕಳೆದಿರುವ ಗತರಸಂ: ಹಿಂದೆ 
ಸ್ವಾದಿಷ್ಠವಾಗಿದ್ದು ಈಗ ಸವಿ ಇಲ್ಲದ, ಪೂತಿ - ದುರ್ಗಂಧ ಯುಕ್ತವಾದ, ಪರ್ಯುಷಿತಂ- 
ಪಕ್ಷವಾಗಿ ದಿನ ಕಳೆದ, ಉಚ್ಚಿಷ್ಟಂ- ಬೇರೆಯವರು ತಿಂದು ಉಳಿದ, ಅಮೇಧ್ಯಮ್‌ - ಅಪವಿತ್ರ 
ವಾದ ಭೋಜ್ಯಪದಾರ್ಥಗಳು ತಾಮಸರಿಗೆ ಪ್ರಿಯವಾದುದು. ಭೋಜನಂ ಎಂಬಲ್ಲಿ 
ಕರ್ಮಾರ್ಥದಲ್ಲಿ ಲ್ಯುಟ್‌ಪ್ರತ್ಯಯ ಬಂದಿದೆ. ಭೋಜ್ಯ ಎಂದು ಅರ್ಥ. ಒಂದೇ ಪದಾರ್ಥವು 
ಕೆಲವರಿಗೆ ಕಜ ೂ ಕೆಲವರಿಗೆ ರುಚಿಹೀನವಾಗಿಯೂ ತೋರುವುದು. ಹೀಗೆ 


840 ಗೀತಾವಿವೃತಿ 


ಪುರುಷಭೇದೇನ ಭಿನ್ನಗಳಾದರೂ ಶುದ್ಧಭಾಗವತ ಸ್ಪಭಾವದವರಿಗೆ ತೋರುವಂಥ ಸ್ವಾದುತ್ವ 
ಮುಂತಾದುವನ್ನು ಇಲ್ಲಿಹೇಳಿದೆ ಎಂದು ತಿಳಿಯಬೇಕು. 


ಅಫಲಾಕಾಂಕ್ಟಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಆಜ್ಯತೇ | 
ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ತಿ ಕಃ 11 11 | 


ಅರ್ಥ-ಫಲಾಕಾಂಕ್ಷೆ ಇಲ್ಲದೆ ಕರ್ಮವನ್ನು ಆಚರಿಸುವುದು ತಮ್ಮ ಕರ್ತವ್ಯವೆಂದು ಭಾವಿಸಿ 
ಶಾಸ್ತ್ರದ ವಿಧಾನಕ್ಕನುಗುಣವಾಗಿ ಮನಃ ಪೂರ್ವಕವಾಗಿ ಯಾವ ಯಜ್ಞವನ್ನು ಅನುಷ್ಠಾನ 
ಮಾಡುವರೋ ಅದು ಸಾತ್ವಿಕ ಯಜ್ಞ. 


ಯಜ್ಞಭೇದೇನ ಸಾತ್ತಿ ಕಾದಿಭೇದಮಾಹ- ಅಫಲೇತಿ ॥ ಫಲಕಾಂಕ್ಟಾ 
ರಹಿತೈರ್ಯೋ ಯಜ್ಞೋ ( ವಿಧಿದೃಷ್ಟೋ ಎಿಧಿಜ್ಞ್ಯಾಃ ನಪೂರ್ವಕಃ ಯಷ್ಟವ್ಯಮೇವೇತಿ 
ಮನಃಸಮಾಧಾಯ ಇಜ್ಯತೇ ಅನುಷ್ಠೀಯತೇ ಸ ಸಾತ್ತಿ ಕ ಇತ್ಯರ್ಥಃ ॥1 11 !! 


ಅನುವಾದ- ಯಜ್ಞ ಭೇದ ನಿಮಿತ್ತದಿಂದ ಸಾತ್ಲಿಕಾದಿ ಪ್ರಭೇದವನ್ನು ಇಲ್ಲಿ ಹೇಳುತ್ತಿದ್ದಾನೆ. 
ಫಲದ ಬಯಕೆ ಇಲ್ಲದವರಿಂದ ಕರ್ತವ್ಯ ವಾದ್ದರಿಂದ ಯಜ್ಞವನ್ನು ವನದ ಬೇಕೆಂದು ಮನಃ 
ಪೂರ್ವಕವಾಗಿ ವಿಧಿಜ್ಞಾನ ಪೂರ್ವಕ ಯಾವ 'ಯಜ್ಞವು ಮಾಡಲಡುತ್ತದೆ ಅದು ಸಾತ್ಲಿಕ ಯಜ್ಞ. 


ಇಲ್ಲಿಅಗತ್ಯವಾಗಿ ಇರಬೇಕಾಗಿರುವುದು ಪರಮಾತ್ಮನ ಪೂಜೆ ಎಂಬ ಅನುಸಂಧಾನ. 


ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್‌ । 
ಅಜ್ಯತೇ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಮ್‌ Il 12 1 


ಅರ್ಥ- ಫಲದ ಬಯಕೆಯಿಂದ ತನ್ನಲ್ಲಿದೊಡ್ಡಸ್ಥಿಕೆಯನ್ನು ತೋರಿಸಲು ಆಡಂಬರದಿಂದ 
ಮಾಡುವ ಕರ್ಮವು ರಾಜಸವೆಂದು ತಿಳಿ. 


ಫಲಮಭಿಸಂಧಾಯ ಮೇ ಭೂಯಾದಿತಿ ಕಾಮಯಮಾನ ಏವ ಅಪಿ 
ದಂಭಾರ್ಥಮೇವ ಆತ್ಮಮಹತ್ತ ಪ್ರದರ್ಶನಾರ್ಥಮೇವ ಯದಿಜ್ಯತೇ ತಂ ಯಜ್ಞಂ 
ರಾಜಸಂ ಎದ್ದಿ ॥ 12 1 


ಅನುವಾದ- ಫಲಮಭಿಸಂಧಾಯ ತು = ತನಗೆ ಫಲವು ದೊರೆಯಲೆಂದು ಬಯಸಿಯೇ 
ಮತ್ತು , ದಂಭಾರ್ಥಮೇವ- ತನ್ನಲ್ಲಿ ಮಹತ್ವದ ಪ್ರದರ್ಶನಕ್ಕಾಗಿಯೇ ಯಾವ ಯಜ್ಞವ 
ಮಾಡಲ್ಪಡುತ್ತದೆ ಅದನ್ನು ರಾಜಸ ಸಯಜ್ಞವೆಂದು ತಿಳಿ. 


ಅಧ್ಯಾಯ 17 841 


ಎಧಿಹೀನಮಸೃಷ್ಟಾನ್ನಂ ಮಂತ್ರ ಹೀನಮದಕ್ಷಿಣಮ್‌ । 
ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೇ 1113 ॥ 


ಅರ್ಥ- ಶಾಸ್ತ್ರದ ವಿಧಿಗೆ ಅನುಗುಣವಲ್ಲದ, ಅನ್ನದಾನ ರಹಿತವಾದ, ಮಂತ್ರೋಚ್ಚಾರಣೆ 


ಅ 


ಇಲ್ಲದ, ದಕ್ಷಿಣ ನೀಡದ ಶ್ರದ್ಧಾರಹಿತವಾದ ಯಜ್ಞವನ್ನು ಜ್ಞಾನಿಗಳು ತಾಮಸವೆನ್ನುವರು. 
ಅಸೃಷ್ಟಾನ್ನಂ ಅನ್ನದಾನಹೀನಮ್‌ । ಶಿಷ್ಟಂ ವ್ಯಕ್ತಮ್‌ 11 13 ॥ 


ಅನುವಾದ- ಅಸ ಷ್ಟಾ ನ್ನಮ್‌ ಷೆ ಅನ್ನದಾನರಹಿತವಾದ. 


ಲ 
ಸಾತ್ತಿಕ ತಪಸ್‌ 
ದೇವದ್ದಿಜಗುರುಪ್ರಾ ಜ್ಞಪೂಜನಂ ಶೌಚಮಾರ್ಜವಮ್‌ । 
ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೇ 1114 1 


ಅರ್ಥ- ದೇವತೆಗಳು, ಬ್ರಾಹ್ಮಣರು, ಗುರುಗಳು, ಜ್ಞಾನಿಗಳು ಇವರ ಪೂಜೆ, ಬಾಹ್ಯ ಹಾಗೂ 
ಆಂತರಿಕ ಶುದ್ದಿ , ಪ್ರಾಮಾಣಿಕತೆ, ಬ್ರಹ್ಮಚರ್ಯ, ಮತ್ತು ಪ್ರಾಣಿಹಿಂಸೆ ಮಾಡದಿರುವುದು 
ಎ 
ಇವೆಲ್ಲವೂ ಶಾರೀರಿಕ ತಪಸ್ತುಎನಿಸುತ್ತದೆ. 


ಪ್ರಾಕ್‌ ಪ್ರತಿಜ್ಞಾತಂ ತಪೋಭೇದೇನ ಸಾತ್ರಿ ಫಾದಿಭೇದಂ ದರ್ಶಯಿತುಂ 
ಶಾರೀರಾದಿಭೇದೇನ ತತ್ವೆ_$ವಿಧ್ಯಂ ತಾವದಾಹ- ದೇವೇತಿ ॥। ದೇವಾದಿಪೂಜನಂ 
ಯಥಾಯೋಗ್ಯಂ ಧ್ಯೇಯಮ್‌ । ಶೌಚಂ ಬಾಹ್ಯಾಭ್ರಂತರರೂಪಮ್‌ । ಬ್ರಹ್ಮ- 
ಚರ್ಯಮೂರ್ಥ್ವರೇತಸ್ತ್ರಮ್‌ | ಶಾರೀರಂ ಶರೀರಸಂಬಂಧಿ ॥ 14 ॥ 


ಅನುವಾದ- ಹಿಂದೆ ಪ್ರತಿಜ್ಞೆಮಾಡಿದ ಸಾತ್ತಿಕಾದಿಪ್ರ ಭೇದವು, ತಪೋಭೇದನಿಮಿತ್ತದಿಂದಲೂ 
ಇರುವುದೆಂದು ತಿಳಿಸಲು ಶಾರೀರಾದಿ ಭೇದದಿಂದ ತಪಸ್ಸಿನತ್ರೈವಿಧ್ಯವನ್ನು ಇಲ್ಲಿಹೇಳುತ್ತಿದ್ದಾನೆ. 
ಇಲ್ಲಿ ಹೇಳಲ್ಪಟ್ಟಿರುವ ದೇವ, ದ್ವಿಜ, ಗುರುಮತ್ತು ಜ್ಞಾನಿಗಳ ಪೂಜೆಯು ಎಲ್ಲರಲ್ಲಿ ಸಮಾನವಲ್ಲ, 
ತಾರತಮ್ಯಕ್ಕನುಗುಣವಾಗಿರಬೇಕು. (1) ಶೌಚಮ್‌: ಬಾಹ್ಯ ಹಾಗೂ ಆಂತರ ಎರಡರ 
ಶುದ್ದಿಯೂ ಅಗತ್ಯ. ಬ್ರಹ್ಮಚರ್ಯಮ್‌ = ಊರ್ಧ್ವರೇಶಸ್ಮನಾಗಿರುವುದು. ಶಾರೀರಮ್‌- 
ಶರೀರಕ್ಕೆ ಸಂಬಂಧಿಸಿರುವುದು. 


ವಿಚಾರ- 1. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ । 
ಕ್ರಿಯತೇ ಯೇನ ದೇವೋತಪಿ ಸ್ಪಪದಾದ್‌ ಭ್ರಶ್ಯತೇಹಿ ಸಃ ॥। 


-ಕೃಷ್ಣಾಮೃತ ಮಹಾರ್ಣವ 


842 ಗೀತಾವಿವೃತಿ 


ಜ್ಞಾನ-ಭಕ್ತಿ- ವೈರಾಗ್ಯಾ ದಿಗುಣಗಳಿಂದ ಸಮಾನರಾದ ಜ್ಞಾನಿಗಳ ಪೂಜೆಯನ್ನು ತಾರತಮ್ಯ 
ದಿಂದ ಮಾಡಬಾರದು. ಜ್ಞಾನ, ಭಕ್ತ, ಸದಾಚಾರಾದಿಗುಣಗಳಿಂದ ತಾರತಮ್ಯವನ್ನು ಹೊಂದಿ 
ರುವವರ ಪೂಜೆಯನ್ನು ಸ ಸಮಾನವಾಗಿ ಮಾಡಬಾರದು. 
ವೈಷ್ಣವೇಷ್ಟನ್ಯ ಭಕ್ತೇಷು ಬ್ರಾಹ್ಮಣೇಷ್ಟಿತರೇಷು ಚಿ! 
ಕರೋತಿ ಸಮತಾಂ ಯೋ ಹಿ ಬ್ರಹ್ಮಹತ್ಯಾಂ ಲಭೇತ್ತು ಸಃ॥ 


ಅನುದ್ದೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್‌ 1 
ಧ್ಯಾಯಾಭ್ಯ ಸನಂ ಚೈವ ವಾಜ್ಮಯಂ ತಪ ಉಚ್ಕ ತೇ 11 15 1 


iil ಇತರರಿಗೆ ನೋವನ್ನುಂಟು ಮಾಡದ, ಸತ್ಯವು, ಪ್ರಿಯವು, ಹಿತವೂ ಆದ ಮಾತು, 
ಮತ್ತು ವೇದಾಧ್ಯಯನ ಮನನ ಇವೆಲ್ಲವೂ ವಾಗಿಂದ್ರಿ ದಾದ ಮಾಡುವ ತಪಸ್ಸು ಎನಿಸುತ್ತದೆ. 


ಅನುದ್ದೇಗಕರಂ ಪರಸ್ಯಾತಂಕೋ ಯಥಾ ನ ಭವತಿ ತಾದೃಶಂ ವಾಕ್ಕಮ್‌ | 
ಸತ್ಯಂ ಯಥಾರ್ಥಮ್‌ । ವಾಕೃಮಿತಿ ಸರ್ವತ್ರಾನ್ನೇತಿ । ಪ್ರಿಯಂ ಶ್ರವಣಸಮಯೇ 
ಪುನಃ ಪುನಃ ಶ್ರವಣೇಚ್ಛಾಕರಮ್‌ । ಹಿತಂ ಕಾಲಾಂತರೇ ಸುಖಕರಂ ಚ। 
ಸ್ಥಾಧ್ಯಾಯಾಭ್ಯಸನಂ ಚ ಯತ್ತದಿತಿ ಶೇಷಃ । ವಾಜ್ಜಯಂ ವಾಗಾತ್ಮಕಂ ತಪಃ 11151 


ಅನುವಾದ- ಅನುದ್ದೇಗಕರಂ - ಮತ್ತೊಬ್ಬನ ಮನಸಿಗೆ ಆತಂಕವನ್ನುಂಟು ಮಾಡದ ವಾಕ್ಯ, 
ಸತ್ಯಂ= ಯಥಾರ್ಥವಾದ ವಾಕ್ಯ, ವಾಕ್ಯ ಎಂಬುದನ್ನು ಎಲ್ಲ ಕಡೆಯಲ್ಲೂ ಪೂರೈಸಬೇಕು. 
ಪ್ರಿಯಮ್‌- ಕೇಳುವ ಸಮಯದಲ್ಲಿ ಮತ್ತೆ ಮತ್ತೆ ಕೇಳಬೇಕೆನಿಸುವ ವಾಕ್ಯ, ಹಿತಂ- 
ಕಾಲಾಂತರದಲ್ಲೂಸುಖ ನೀಡುವ ವಾಕ್ಯ , ಸ್ಥಾಧ್ಯಾಯಾಭ್ಯಸನಂ ಚ- ವೇದಾಧ್ಯಯನ ಮತ್ತು 
ಇವೆಲ್ಲವೂ, ವಾಜ್ಜಯಂ- ವಾಗ್‌ರೂಪವಾದ ತಪಸ್ಸು 


ಮನಃಪ್ರಸಾದಃ ಸೌಮ್ಯತ್ಹಂ ಮೌನಮಾತ್ಮವಿನಿಗ್ರಹಃ । 
ಭಾವಸಂಶುದ್ದಿರಿತ್ಯೇತತ್ತಪೋ ಮಾನಸಮುಚ್ಯತೇ 11 16 ॥ 


ಅರ್ಥ- ಮಾನಸಿಕ ನೈರ್ಮಲ್ಯ, ಕ್ರೌರ್ಯವಿಲ್ಲದಿರುವಿಕೆ, ಮನನಶೀಲತೆ, ಮನಸ್ಸಿನ ಹತೋಟಿ, 
ಮನಸನ್ನು ಪರಮಾತ್ಮನಲ್ಲ ಸ್ಥಾಪಿಸುವುದು ಅಂತಃಕರಣದ ಶುದ್ದಿ ಇದೆಲ್ಲವೂ ಮನಸಿನ ತಪಸು 
ಎನಿಸುತ್ತದೆ. 
ಮನಃಪ್ರಸಾದಃ ವಿಷಯೇಷ್ಟಪ್ರಯಾಸೇನ ಅಪ್ರವೃತ್ತಿಃ 1 ಸೌಮೃತ್ತಂ 
ಅಕ್ರೌರ್ಯಮ್‌ । ಮೌನಂ ಮನನಶೀಲತ್ತಮ್‌ | 


ಅಧ್ಯಾಯ 17 843 


ಪರಮಾತ್ಮನಿ ಮನಸೋ ವಿಶಿಷ್ಯಾವಸ್ಥಾನಮ್‌ | ಭಾವೇ ಆಶಯೇ ಸಂಶುದ್ಧಿಃ 

ನಾನಾಕಾಮರಾಹಿತ್ಯಮ್‌ । ಇತ್ಯೇತನ್ಮಾನಸಂ ತಪಃ ಉಚ್ಯತೇ ॥ 16 ॥ 

ಅನುವಾದ- ಮನಃಪ್ರಸಾದಃ- ವಿಷಯ ಪದಾರ್ಥಗಳಲ್ಲಿ ಪ್ರಯಾಸವಿಲ್ಲದೇ ಅಪ್ರವೃತ್ತಿ = 
ಪ್ರವೃತ್ತಿ ಇಲ್ಲದಿರುವಿಕೆಯು, ಸೌಮೃತ್ನ್ತಂ- ಕ್ರೌರ್ಯವಿಲ್ಲದಿರುವಿಕೆ, ಮೌನಂ- ಮನನಶೀಲತೆ, 
ಆತ್ಮವಿನಿಗ್ರ ಹಃ- ಆತ್ಮನಿ- ಪರಮಾತ್ಮನಲ್ಲಿ ವಿನಿಗ್ರಹಃ- ವಿಶೇಷವಾಗಿ ಮನಸ್ಸನ್ನು ಸ್ಥಾಪಿಸುವುದು, 
ಭಾವಸಂಶುದ್ಧಿಃ, ಭಾವೇ: ಅಂತಃಕರಣದಲ್ಲಿ ಸಂಶುದ್ಧೀಃ- ನಾನಾವಿಧ ಬಯಕೆಗಳಿಲ್ಲದಿರು 
ವುದು. ಇದೆಲ್ಲವೂ ಮಾನಸಿಕ ತಪಸ್ಸು 


ಶ್ರದ್ಧಯಾ ಪರಯಾ ತಪ್ಪಂ ತಪಸ್ಪತ್‌ ತ್ರಿವಿಧಂ ನರೈಃ । 
ಅಫಲಾಕಾಂಕ್ಷಿಭಿರ್ಯಕ್ಕೆಃ ಸಾತ್ತಿ ಕ೦ ಪರಿಚಕ್ಟತೇ 11 17 11 
ಅರ್ಥ- ಜನರು ಮಾಡುವ ತಪಸ್ಸು ಮೂರು ರೀತಿಯಾಗಿದೆ. ಉತ್ತಮ ಶ್ರದ್ಧೆಯಿಂದ 
ಫಲವನ್ನು ಬಯಸದೆ ಪರಮಾತ್ಮನು ಸಂತುಷ್ಠನಾಗಲಿ ಎಂಬ ಅನುಸಂಧಾನದಿಂದ ಮಾಡುವ 
ತಪಸ್ಸನ್ನು ಸಾತ್ತಿಕವೆನ್ನುವರು. 
ಇದಾನೀಂ ಸಾತ್ತಿ ಸಾದಿತಪೋಭೇದೇನ ಸಾತ್ತಿ ಸಾದಿಜೀವಭೇದಂ ಪ್ರತಿಜ್ಞಾ- 
ಪೂರ್ವಮಾಹ- ಶ್ರದ್ಧಯೇತೃಾದಿಭಿಸ್ವಿಭಿಃ ॥॥ ನರೈಸ್ತಪ್ತಂ ಕೃತಂ ತಪಃ ಯತ್‌ 
ತತ್‌ ತ್ರಿವಿಧಮಿತ್ಯರ್ಥಃ | ತತ್ಮಥಮಿತ್ಯತ ಆಹ- ಅಫಲೇತಿ ॥॥ ಯುಕ್ಸೈ- 
ರ್ಭಗವದರ್ಪಣಾದಿಯೋಗಯುಕ್ರೆಃ ತಪ್ಪಂ ತಪ ಇತ್ಯನುಷಜ್ಯತೇ ॥ 17 ॥ 


ಅನುವಾದ- ಸಾತ್ಲಿಕಾದಿ ತಪಸಿನ ಭೇದದಿಂದ ಸಾತ್ಲಿಕಾದಿ ಜೀವರ ಭೇದವನ್ನು ಪ್ರತಿಜ್ಞಾ- 
ಪೂರ್ವಕವಾಗಿ ಮೂರು ಶ್ಲೋಕಗಳಿಂದ ಹೇಳುವನು. ನರೈಃ ತಪ್ಪಂ- ಮಾನವರಿಂದ 
ಮಾಡಲ್ಬಡುವ ತಪಸ್ಸು ಮೂರು ವಿಧವಾಗಿದೆ. ಯುಕೈಃ- ಭಗವಂತನಿಗೆ ಸಮರ್ಪಣ 
ಭಾವನೆಯಿಂದ ಮಾಡುವ ತಪಸು ಸಾತ್ಲಿಕ ಎನಿಸುತ್ತದೆ. 
ರಾಜಸ ತಪಸ್‌ 
ಸತ್ಕಾರಮಾನಪೂಜಾರ್ಥಂ ತಪೋ ದಂಭೇನ ಚೈವ ಯತ್‌ । 
ಕ್ರಿಯತೇ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಮ್‌ 11 18 11 


ಅರ್ಥ - ಸಮಾಜದಲ್ಲಿಗೌರವ, ಪ್ರಶಂಸೆ, ಆದರವನ್ನು ಗಳಿಸಬೇಕೆಂಬ ದುರಾಸೆಯಿಂದ 


ನ ಗೀತಾವಿವೃತಿ 


ಕಾಪಟ್ಯದಿಂದ ಮಾಡುವ ತಪಸ್ತು ರಾಜಸ. ಇದು ಅನಿತ್ಯಫಲವನ್ನು ನೀಡುತ್ತದೆ. ಫಲವನ್ನು 
ನೀಡಲೇ ಬೇಕೆಂಬ ನಿಯಮವೂ ಇಲ್ಲ, 
ಸತ್ನಾರೋ ಮನಸಾ ಆದರಃ 1 ಮಾನೋ ವಾಚಾ ಪ್ರಶಂಸಾ ।1 ಪೂಜಾ 
ಅರ್ಚನಮ್‌ | ಏತದರ್ಥಂ ದಂಭೇನ ಚ ಆತ್ಮನೋ ಮಹತ್ತ ಪ್ರ ದರ್ಶನಾರ್ಥಂ 
ವಾ ಯತ್ತಪಃ ಕ್ರಿಯತೇ ತತ್ತಪಃ ಇಹ ಲೋಕೇ ರಾಜಸಂ ಪ್ರೊ ಕ್ಷಮ್‌ | ಚಲಂ 
ಪಾತಭಯೇನ ಚಲನಹೇತುಃ | ಅಧ್ರುವಂ ಕ್ಷಯಿಷ್ಟು ॥1 18 ॥ 
ಅನುವಾದ- ಸತ್ಕಾರಃ- ಮನಸಿನಿಂದ ಮಾಡುವ ಆದರ, ಮಾನಃ- ಮಾತಿನಿಂದ ಪ್ರಶಂಸೆ, 
ಪೂಜಾ: ಅರ್ಚನೆ. ಇದಕ್ಕಾಗಿ ಕಾಪಟ್ಯದಿಂದ ತನ್ನ ಮಹತ್ವವನ್ನು ತೋರಿಸಲು ಮಾಡುವ 


ತಪಸು, ರಾಜಸ. ಚಲಂ- ಪತಿತನಾಗುವೆನೋ ಎಂದು ಭಯದಿಂದ ಚಲನೆಗೆ ಕಾರಣವಾದುದು. 
ಅಧ್ರುವಮ್‌ - ಅಶಾಶ್ವತವಾದುದು. 


ತಾಮಸ ತಪಸ್‌ 
ಮೂಢಗ್ರಾಹೇಣಾ5ತ್ಮನೋ ಯತ್‌ ಪೀಡಯಾ ಕ್ರಿಯತೆ ತಪಃ ॥ 
ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಮ್‌ Il 19 I 


ಅರ್ಥ- ಅವಿವೇಕದಿಂದ ಉಂಟಾದ ದುರಾಗ್ರಹದಿಂದ ಅಥವಾ ತನಗೆ ತಾನೇ ಹಿಂಸೆಯನ್ನು 
ನೀಡುವ ಮೂಲಕ ಶತ್ರುನಾಶಕ್ಕಾಗಿ ಮಾಡುವ ತಪಸ್ತು ತಾಮಸ. 


ಮೂಢಗ್ರಾಹೇಣ ಅವಿವೇಕದುರಾಗ್ರಹೇಣ ಆತ್ಮನಃ ಪೀಡಯಾ ಪರಸ್ಯ 
ಶತ್ರೋರುತ್ಸಾದನಾರ್ಥಂ ವಾ ಯತ್ತಪಃ ಕ್ರಿಯತೇ ತತ್ತಾಮಸಮ್‌ ॥ 19 ॥ 
ಅನುವಾದ- ಮೂಢಗ್ರಾ ಹೇಣ- ಅವಿವೇಕದಿಂದ ಉಂಟಾದ ದುರಾಗ್ರಹದಿಂದ. 
ಸಾತ್ತಿಕದಾನ 
ದಾತವ್ಯಮಿತಿ ಯದ್ದಾನಂ ದೀಯತೇಶನುಪಕಾರಿಣೇ । 
ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ತಿ ಕಂ ಸ್ಮೃತಮ್‌ 11 20 ॥॥ 


ಅರ್ಥ- ದಾನ ಮಾಡುವುದು ಕರ್ತವ್ಯ ವೆಂಬ ಭಾವನೆಯಿಂದ, ಉಪಕಾರವನ್ನು ಅಪೇಕ್ಟಿಸ ಸದೆ 


ಪುಣ್ಯದೇಶ, ಪುಣ್ಯಕಾಲಗಳಲ್ಲಿ ಸತ್‌ಪಾತ್ರನಿಗೆ ಮಾಡುವ ದಾನ ಸ ಸಾತ್ಲಿಕವೆಂದು ಸ್ಕೃತಿಗಳೇ 
ಹೇಳಿದೆ. 


ಅಧ್ಯಾಯ 17 845 


ಪ್ರಾಕ್‌ ಪ್ರತಿಜ್ಞಾತಸಾತ್ತಿ ಕಾದಿಭೇದೇನ ದಾನಭೇದಮಾಹ (ಪ್ರಾಕ್‌ಪ್ರತಿಜ್ಞಾತ- 

ದಾನಭೇದೇನ ಸಾತ್ತಿ ಸಾದಿಭೇದಮಾಹ)- ದಾತವ್ಯಮಿತ್ಯಾದಿತ್ರಿಭಿಃ ॥ ದಾತವ್ಯ- 

ಮಿತ್ಯಾಸ್ತಿಕ್ಕಬುದ್ದ್ಯಾ ದಾನಮ್‌ । ಕರ್ಮಣಿ ಲ್ಯುಟ್‌ । ದಾತವ್ಯಂ ವಸ್ತು ಪುಣ್ಯದೇಶೇ 

ಪುಣ್ಯಕಾಲೇರನುಪಕಾರಿಣೇ ಉಪಕಾರಮನಪೇಕ್ಟ್ಯ ಸತ್ವಾತ್ರೇ ಚ ಪಾತ್ರಾಯ 

ದೀಯತೇ ಇತಿ ಯತ್‌ ತದ್ದಾನಂ ಸಾತ್ತಿ ಕಮ್‌ ॥। 20 ॥ 

ಅನುವಾದ- ಹಿಂದೆ ಪ್ರತಿಜ್ಞಾತವಾದ ಸಾತ್ತಿಕಾದಿಪ್ರಭೇದವು ದಾನಭೇದ ನಿಮಿತ್ತವಾಗಿಯೂ 
ಇರುವುದೆಂದು ಮೂರು ಶ್ಲೋಕಗಳಿಂದ ಹೇಳುತ್ತಿದ್ದಾನೆ. ದಾನ ಮಾಡುವುದು ತನ್ನ 
ಕರ್ತವ್ಯವೆಂದು ಆಸ್ತಿಕ್ಕ ಬುದ್ದಿಯಿಂದ ಮಾಡುವ ದಾನ. ಕರ್ಮಾರ್ಥದಲ್ಲಿಲ್ಕುಟ್‌ ಪ್ರತ್ಯಯ 
ಬಂದು ದಾನಶಬ್ದವು ನಿಷ್ಠನ್ನವಾಗಿದೆ. ಪುಣ್ಯದೇಶದಲ್ಲಿ ಪುಣ್ಯಕಾಲದಲ್ಲಿ ಉಪಕಾರವನ್ನು 
ಅಪೇಕ್ಷಿಸದೆ ಸತ್‌ಪಾತ್ರನಿಗೆ ನೀಡುವ ದಾನವೇ ಸಾತ್ಲಿಕ. 


ರಾಜಸ ದಾನ 


ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ಧಿಶ್ಯ ವಾ ಪುನಃ । 
ದೀಯತೇ ಚ ಪರಿಕಿಷ್ಟಂ ತದ್ರಾಜಸಮುದಾಹೃತಮ್‌ 11 21 ॥ 


ಅರ್ಥ- ದಾನ ಪಡೆಯುವವನಿಂದ ಪ್ರತ್ಯುಪಕಾರವನ್ನು ಬಯಸಿ, ಅಥವಾ ಅನಿತ್ಯಫಲವನ್ನು 
ಅಪೇಕ್ಷಿಸಿ ನೀಡುವ, ಅನ್ಯಾಯದಿಂದ ಸಂಪಾದಿಸಿದ ವಸ್ತುವಿನ ದಾನ ಇದೆಲ್ಲವೂ ರಾಜಸ 
ಎನಿಸುತ್ತದೆ. 
ಪರಿಕಿಷಂ ಅನ್ನಾಯಾರ್ಜಿತಂ ದ್ರವೃಮ್‌ 11 21 ॥ 
Rot ಲ ಲೆ 
ಅನುವಾದ- ಪರಿಕ್ಲಿಷ್ಟಂ- ಅನ್ಯಾಯದಿಂದ ಸಂಪಾದಿಸಿದ ದ್ರವ್ಯ. 
ತಾಮಸ ದಾನ 


ಅದೇಶಕಾಲೇ ಯದ್ದಾನಮಪಾತ್ರೇಭೃಶ್ಚ ದೀಯತೇ । 
ಅಸತ್ಯತಮವಜ್ಞಾತಂ ತತ್ತಾಮಸಮುದಾಹೃತಮ್‌ I 22 ॥ 


ಅರ್ಥ - ಅಶುಚಿ ದೇಶಕಾಲಗಳಲ್ಲಿ, ಅಪಾತ್ರರಿಗೆ ನೀಡುವ ದಾನವೂ ತಾಮಸ. ವ್ಯಕ್ತಿಗೆ 
ಗೌರವನೀಡದೆ , ಅವಮಾನಪೂರ್ವಕವಾಗಿ ಮಾಡುವ ದಾನ ತಾಮಸ. 


ಅದೇಶಕಾಲ ಇತಿ ದ್ದಂದ್ದೆ ಕವದ್ಧಾವಃ | ಅಶುಚಿದೇಶಕಾಲಯೋಃ ಅಸತೃತಂ 


ಗೀತಾವಿವೃತಿ 
846 


ನಮಸ್ಕಾರಾದಿಸತ್ಕಾರರಹಿತಮ್‌ | ಅವಜ್ಞಾತಂ ಅವಜ್ಞಾಕರಣಯುಕ್ತಂ ಯಥಾ 
ತಥಾ । ಅಪಾತ್ರೇಭ್ಯಃ ಯದ್ದೀಯತೇ ತತ್ತಾಮಸಮಿತ್ಯರ್ಥಃ ॥ 22 || 


ಅನುವಾದ- ಅದೇಶ ಕಾಲ ಎಂಬಲ್ಲಿ ದೇಶಕಾಲಗಳು ಎರಡಾದರೂ ದ್ವಿವಚನವಿಲ್ಲ, ದ್ವಂದ್ವ 
ಸಮಾಸವಾಗಿ ಏಕವದ್‌ ಭಾವ ಬಂದಿದೆ. ಪವಿತ್ರವಲ್ಲದ ದೇಶ ಕಾಲಗಳಲ್ಲಿ ಎಂದು ಅರ್ಥ. 
ಅಸತ್‌ಕೃತಮ್‌ = ನಮಸ್ಕಾರಾದಿ ಸತ್ಕಾರಗಳಿಲ್ಲದೆ, ಅವಜ್ಞಾತಮ್‌ - ಅಪಮಾನ ಸಹಿತವಾದ 
ದಾನವು ತಾಮಸ. ಅಪಾತ್ರರಿಗೆ ನೀಡುವ ದಾನವೂ ತಾಮಸ. 


ಬ್ರಹ್ಮವಾದಿಗಳ ಯಜ್ಞ-ದಾನ-ತಪಸ್‌ 


ಓಂ ತತ್ತದಿತಿ ನಿರ್ದೇಶೋ ಬ್ರಹ್ನಣಸ್ತಿವಿಧಃ ಸ್ಮೃತಃ | 
ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ 11 23 (1 


ಅರ್ಥ- ಓಂ, ತತ್‌, ಸತ್‌ ಎಂದು ಮೂರುನಾಮಗಳಿಂದ ಪರಮಾತ್ಮನು ಸ್ಮೃತಿಗಳಲ್ಲಿ 
ಹೇಳಲ್ಪಟ್ಟಿದ್ದಾನೆ. ಆ ಪರಮಾತ್ಮನೇ ವೇದ ಹಾಗೂ ಯಜ್ಞಗಳನ್ನು ಮತ್ತು ಅದರ ಅಧ್ಯಯನ, 
ಅಧ್ಯಾಪನ, ಯಜನಯಾಜನಗಳಿಗಾಗಿ ಬ್ರಾಹ್ಮಣರನ್ನು ಸೃಷ್ಟಿಮಾಡಿದ. 


ಅಫಲಾಕಾಂಕ್ಟಿಭಿಃ ಇತ್ಯಾದಿನಾ ಪೂರ್ವಂ ಯಜ್ಞತಪೋದಾನಾನಾಂ ಸಾತ್ತಿಕ- 
ತ್ಲಾದಿಹೇತವೋತಸಾಧಾರಣಧರ್ಮಾ ಉಕ್ತಾಃ । ಸಾಧಾರಣಾಂಸ್ತು ವಕ್ತುಮನೇಕ- 
ಕರ್ತೃಕಚರಿತಾನುವಾದರೂಪಪುರಾಕಲ್ಪಾಖ್ಯಾರ್ಥವಾದಮಾಹ- ಓಮಿತ್ಯಾ- 
ದಿನಾ ॥ ನಿರ್ದಿಶ್ಯತೇ ಅನೇನೇತಿ ನಿರ್ದೇಶೋ ನಾಮ ಬ್ರಹ್ಮಣಃ ತ್ರಿವಿಧಃ ಸ್ಮೃತಃ | 
ಓತಂ ಪ್ರವಿಷ್ಠಮಾಶ್ರಿತಂ ಇತಿ ಯಾವತ್‌, ಜಗದ್ಯತ್ರ ಪರೇ ಇತಿ ವಾ, ಈಶ್ಟ್ವರೋವಾ 
ಜಗತಿ ಪ್ರೋತಃ ಪ್ರವಿಷ್ಟ ಇತಿ ವಾ ವೃತತ್ವಾ ಓಮಿತಿ ನಾಮ ಹರೇಃ | ಅವ 
ರಕ್ಷ! ಣಕಾಂತಿಗತಿಪ್ರವೇಶೇತ್ಯಾದ್ಯರ್ಥಸ್ಯಾವತೇಃ ಅವತೇಷ್ಟಿ! ಲೋಶಪಶ್ಟೇತಿ ಸೂತ್ರೇಣ 
ಮನ್‌ ಪ್ರತ್ಯಯ । ತಸ್ಯ ಟಿಲೋಪೇ ಜ್ವರತ್ತರೇತ್ಯೂಡಿ ಸಾರ್ವಧಾತುಕಾರ್ಧ- 
ಧಾತುಕೇತಿ ಗುಣೇ ಚ ಓಮಿತಿ ರೂಪಸಿದ್ದೇಃ । ಗುಣೈಸ್ತತತ್ಥಾದ್ದಾ ತದಿತ್ಯಸ್ಯ 
ಪರೋಕ್ಷವಾಚಿತ್ಲಾದ್‌ಬ್ರಹ್ಮಣಶ್ಪ ವೇದೈಕವೇದ್ಯತಯಾ ಪರೋಕ್ಪತ್ವಾದ್ವಾ ತದಿತಿ 
ನಾಮ । ನಿರ್ದೋಷಸರ್ವಶುಭಗುಣಪೂರ್ಣತ್ವಾತದಿತಿ ನಾಮೇತಿ ಜ್ಞೇಯಮ್‌ ಟ 
ತೇನ ಬ್ರಹ್ಮಣಾ ಬ್ರಾಹ್ಮಣಾದಯಃ ಪುರಾ ಸೃಷ್ಟಿಕಾಲೇ ವಿಹಿತಾಃ ಸೃಷ್ಟಾ | 
ವೇದಾನಾಂ ವಿಧಾನಂ ನಾಮ ಅಭಿವ್ಯಕ್ತಿರ್ಜೇಯಾ ॥1 23 ॥ 


ಅಧ್ಯಾಯ 17 847 


ಅನುವಾದ- ಅಫಲಾಕಾಂಕ್ಷಿಭಿಃ (17-11) ಇತ್ಯಾದಿ ಶ್ಲೋಕಗಳಿಂದ ಯಜ್ಞ, ದಾನ ತಪಸ್ಸು 
ಇವುಗಳು ಸಾತ್ಲಿಕ, ರಾಜಸ ತಾಮಸವಾಗಲು ಕಾರಣಗಳಾದ ಅಸಾಧಾರಣ ಧರ್ಮಗಳು 
ಹೇಳಲ: ಟಿವೆ. ಸಾಧಾರಣ ಧರ್ಮವನ್ನು ಹೇಳಲು ಅರ್ಥವಾದವನ್ನು ಇಲ್ಲಿ ಹೇಳುತ್ತಿದ್ದಾನೆ. ಇಲ್ಲಿ 
ಹೇಳುತ್ತಿರುವುದು ಅನೇಕರಿಂದ ಅನುಷ್ಠಿತವಾದ ಆಚರಣೆಗಳ ಅನುವಾದ ರೂಪವಾದ 
ಅರ್ಥವಾದ. ಯಾವುದರಿಂದ ನಿರ್ದೇಶಿಲಡುತ್ತದೆ ಅದು ನಿರ್ದೇಶ. ಅಂದರೆ ಹೆಸರು. ಅದು 
ಮೂರು ರೀತಿಯಾಗಿದೆ- ಎಂದು ಸ್ಟೃತಿಗಳಲ್ಲಿಹೇಳಲ್ಪಟ್ಟಿದೆ. ಓತಮ್‌ - ಪ್ರವೇಶಿಸಿದೆ, ಈ ಜಗತ್ತು 
ಪರಮಾತ್ಮನಲ್ಲಿ ಪ್ರವಿಷ್ಠವಾಗಿದೆ. ಅವನನ್ನು ಆಶ್ರಯಿಸಿದೆ. ಅಥವಾ ಈಶ್ನರನು ಜಗತ್ತಿನಲ್ಲಿ 
ಪ್ರೋತಃ- ಪ್ರವೇಶಿಸಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಓಂ ಎಂದು ಹೆಸರು. 

"ಅವ ' ರಕ್ಷಣ, ಕಾಂತಿ,ಗತಿ,ಪ್ರವೇಶ, ತೃಪ್ತಿ ಇವೇ ಮುಂತಾದ ಅರ್ಥವನ್ನು ನೀಡುವ "ಅವ' 
ಧಾತುವಿಗೆ "ಅವತೇಷ್ಟಿಲೋಪಶ್ಚ' ಸೂತ್ರದಿಂದ ಮನ್‌ ಪ್ರತ್ಯಯ ಬಂದಿದೆ ಅವ ಮನ್‌, 
ಟಿಲೋಪ “ಜ್ವರ ತ್ನರ ಸ್ರಿವ್ಯವಿಮವಾಮುಪಧಾಯಾಶ್ವ (6-4-20) ಸೂತ್ರದಿಂದ ಊಠ್‌ 
ಆಗಮ, "ಸಾರ್ವಧಾತುಕಾರ್ಧಧಾತುಕಯೋಃ' (7-3-84) ಸೂತ್ರದಿಂದ ಗುಣವು ಬಂದು 
ಓಂ ರೂಪ ಸಿದ್ಧಿಸುತ್ತದೆ. 

ಗುಣಗಳಿಂದ ಪರಮಾತ್ಮನು ತತ: ವ್ಯಾಪ್ತ. ಆದ್ದರಿಂದ ತತ್‌ ಶಬ್ದವಾಚ್ಯನಾಗಿದ್ದಾನೆ. ಅಥವಾ 
ತತ್‌ಶಬ್ದವು ಪರೋಕ್ಷವಾಚಿ. ಬ್ರಹ್ಮನನ್ನು ಇಂದ್ರಿಯಗಳಿಂದ ತಿಳಿಯಲುಸಾಧ್ಯವಿಲ್ಲ ವೇದಗಳಿಂದ 
ಮಾತ್ರ ವೇದ್ಯ. ಹೀಗೆ ಪರೋಕ್ಷನಾದ್ದರಿಂದಲೂ "ತತ್‌' ಶಬ್ದವಾಚ್ಯ. 

ದೋಷರಹಿತನೂ ಸಮಸ್ತ ಸದ್ಗು! ಣಗಳಿಂದ ಪೂರ್ಣನೂ ಆದ್ದರಿಂದ ಸತ್‌ಶಬ್ದದಿಂದ 
ವಾಚ್ಕನಾಗಿರುವನು. ಆ ಪರಮಾತ್ಮನಿಂದ ಬ್ರಾಹ್ಮಣಾದಿಗಳು, ಪುರಾ: ಸೃಷ್ಟಿಕಾಲದಲ್ಲಿವಿಹಿತಾಃಎ 


ಶೆ 
ಸ್ಫಷಿಸಲಟಿರುವರು. ವೇದಗಳ ಸೃಷ್ಟಿಎಂದರೆ ಅಭಿವ್ಯಕ್ಕೆ. 


ಆ ಅಲ 
ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನತಪಃಕ್ರಿಯಾಃ 
ಪ್ರವರ್ತಂತೇ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಮ್‌ 11 24 ॥| 


ಅರ್ಥ- " ಓಂ' ಎಂಬುದು ಭಗವಂತನ ನಾಮವಾದ್ದರಿಂದ “ಓಂ' ಎಂದು ಉಚ್ಚರಿಸಿ 
ಬ್ರಹ್ನಜ್ಞಾನಿಗಳ ವೇದಗಳಲ್ಲಿ ವಿಹಿತವಾದ ಯಜ್ಞದಾನ ತಪೋರೂಪ ಕ್ರಿಯೆಗಳು ನಡೆಯುತ್ತವೆ. 


ತಸ್ಮಾದೋಮಿತ್ಯಸ್ಯ ಭಗವನ್ನಾಮತ್ನಾತ್‌ ಓಮಿತ್ಯುದಾಹೃತ್ಯ ಓಂಕಾರ- 
ಮುಚ್ಚಾರ್ಯ ಬ್ರಹ್ಮವಾದಿನಾಂ ಸತತಂ ಯಜ್ಞಾದಿಕ್ರಿಯಾಃ ವಿಧಾನೋಕ್ತಾಃ 
ವಿಧ್ಯುಕ್ತಾಃ ಪ್ರವರ್ತಂತೇ 1 ಐಏತೇನೋಕ್ರೋಂಕಾರಾರ್ಥಧೀಪೂರ್ವಕಂ 


ಗೀತಾವಿವೃತಿ 
848 


ಓಮಿತ್ಯುಚ್ಚಾರ್ಯ ಬ್ರಾಹ್ಮಣೈಸ್ಪಹ ವಿಧ್ಯುಕ್ತದಿಶಾರನುಷ್ಠಾನಂ ಯಜ್ಞಾದೇಃ 

ಸಾತ್ರಿ ತತ್ತೇ ಹೇತುರುಕ್ತೋ ಭವತಿ ॥ 24 ॥ 

ಅನುವಾದ- ತಸ್ಮಾತ್‌ - "ಓಮ್‌' ಎಂಬುದು ಭಗವಂತನ ನಾಮವಾದ್ದರಿಂದ 
ಓಮಿತ್ಯು ದಾಹೃತ್ಯ- ಮ್‌ ಎಂದು ಉಚ್ಚರಿಸಿ ಬ್ರಹ್ಮಜ್ಞಾನಿಗಳ ವಿಧಾನೋಕ್ತಾ- ವೇದಶಾಸ್ತ್ರ 
ಗಳಲ್ಲಿ ಹಾಗ ಯಜ್ಞಾದಿಕ್ರಿಯೆಗಳು ಬರವಾಗ ನಡೆಯುತ್ತವೆ. "ಓಂ' ಪದವನ್ನು ಅದರ 
ಅರ್ಥಜ್ಞಾನ ಗ ಉಚ್ಚರಿಸಿ ಬ್ರಾ ್ರಾಹ್ಮಣರಿಂದ ಸಹಿತವಾಗಿ ಶಾಸ್ತ] ಸ್ತದ ವಿಧಿಗನುಗುಣವಾಗಿ 
ಅನುಷ್ಠಾನ ಮಾಡುವದು ಯಜ್ಞಾದಿಗಳು ಸಾತ್ಲಿಕವಾಗಲು ಕಾರಣವಾಗುತ್ತದೆ. 


ತದಿತ ,ನಭುಸಂಧಾಯ ಫಲಂ ಯಜ್ಞತಪಃ ಕ್ರಿಯಾಃ | 
ದಾನಕ್ರಿ ಯಾಶ್ಚ ವಿವಿಧಾಃ ಕ್ರಿಯಂತೇ ಮೋಕ್ಟಕಾಂಕ್ಟಿಭಿಃ 11 25 11 


ಅರ್ಥ- ಮೋಕ್ತಾಭಿಲಾಷಿಗಳು ಸ್ಪರ್ಗಾದಿಫಲವನ್ನು ಬಯಸದೆ ಪರಮಾತ್ಮನ ಅನುಗ್ರ ಹವನ್ನು 


ಬಯಸುತ್ತ ಮುಮುಕ್ತುಗಳು ಅನೇಕ ವಿಧವಾದ ಯಜ್ಞ ದಾನ, ತಪಸ್ಸು ಈ ಎಲ್ಲಕ್ರಿಯೆಗಳನ್ನು 
ಮಾಡುವರು. 


ಕಿಂಚ ತತ್ಪರೋಕ್ಬಂ ಫಲಂ ಸ್ವರ್ಗಾದಿ ಅನಭಿಸಂಧಾಯ ಮಮ 
ಸ್ಯಾದಿತ್ಯನಿಚ್ಛನ್‌, ತಥಾ ತತ್‌ ವೇದೈಕಗಮ್ಯತಯಾ ಪರೋಕ್ಷಭೂತಂ ಬ್ರಹ್ಮ 
ಅಭಿಸಂಧಾಯ ಮಮಾಸ್ಟದಂ ಸ್ಯಾದಿತೀಚ್ಛನ್‌ ಯಜ್ಞೋ ಗ್ಡಿಹೋತ್ರಾದಿಃ ತಪಃ- 
ಕ್ರಿಯಾ ಪ್ರಾಗುಕ್ತಶಾರೀರಾದಿತಪೋರೂಪಕ್ರಿಯಾಃ ದಾನಕ್ರಿಯಾಶ್ಚ ವಿಎಧಾಃ 
ಮೋಕ್ಬಕಾಂಕ್ಟಿಭಿಃ ಕ್ರಿಯಂತ ಇತ್ಯುಕ್ತ್ವಾ ವೇದೈಕವೇದ್ಯತಯಾ ತತ್ಪದೋಕ್ತ 
ಬ್ರಹ್ಮೊ! ದ್ದೆ ೇಶೇನೇತರಫಲಾನುದ್ದೆ ಶೇನಚ ಕ್ರಿಯಮಾಣತ್ಸರೂಪಧರ್ಮಾಂತರ- 
ಮಪಿ ಯಜ್ಞಾದೇಃ ಸಾತ್ತಿ ಕತಾದಿಹೇತುರುಕ್ತೋ ಭವತಿ । ತದಿತಿ ಬ್ರಹ್ಮೋದ್ದಿಶ್ಯ 

೧ ಎನ "ವ ಹ ಖು 

ಯಜ್ಞಾದೇಃ ಕರಣಾಚ್ಚ ಬ್ರಹ್ಮಣಸ್ತದಿತಿ ನಾಮೇತಿ ಚೋಕ್ತಂ ಭವತಿ 11 25 11 


ಅನುವಾದ- ಪರೋಕ್ಷವಾದ ಸ್ಪರ್ಗಾದಿಘಲವನ್ನು ಬಯಸದೆ, ಕೇವಲ ವೇದದಿಂ 
ತಿಳಿಯಲ್ಪಡುವವನಾದ್ದರಿಂದ ಪರೋಕ್ಷನಾದ ಬ್ರಹ್ಮನೇ ನನಗೆ ಆಶ್ರಯ ನೀಡಲೆಂದು ಬಯ. 
ಮೋಕ್ಷಾಕಾಂಕ್ಷಿ। ಗಳು ಅಗಿ ಸ್ನಿಹೋತ್ರಾ ದಿಗಳನ್ನು ಶಾರೀರಿಕವಾದ ತಪಸ್ಸು ಅನೇಕ ಪ್ರಕಾರಗಳಾಃ 
ದಾನ ಕ್ರಿ *ಯೆಗಳು ಇವುಗಳನ್ನು ಮೀ ಕೇವಲ ವೇದ ಶಾಸ ಗಳಿಂದ ವೇದ್ಯನಾದ್ದರಿಂ।! 
ಬ್ರಹ್ಮನು "ತತ್‌' ಶಬ್ದ ವಾಚ್ಯನಾಗಿರುವನು. ಇಂತಹ ಬ್ರಹ್ಮನನ್ನು ಉದ್ದೇಶ್ಯ ವಾಗಿಸಿ ಅನಿತ ಫಲಗಳ 
ಗುರಿಯಾಗಿ ಇಟ್ಟುಕೊಳ್ಳದ ಯಜ್ಞಾದಿ ಕರ್ಮಗಳನ್ನು ಟಾ ಭಜ ಈ ರೀತಿಯಾ 


ಅಧ್ಯಾಯ 17 849 


ಅನುಷ್ಠಾನವೇ ಯಜ್ಞಾದಿಗಳು ಸಾತ್ತಿಕವಾಗಲು ಕಾರಣ. ತತ್‌ ಎಂದು ಬ್ರಹ್ಮನನ್ನು ಉದ್ದೇಶಿಸಿ 
ಯಜ್ಞಾದಿಗಳನ್ನು ಮಾಡುವುದರಿಂದಲೂ ಬ್ರಹ್ಮನಿಗೆ ತತ್‌ ಎಂದು ನಾಮ ಎಂದು 
ಹೇಳಿದಂತಾಯಿತು. 


' ಸತ್‌ಕರ್ಮ 


ಸದ್ದಾವೇ ಸಾಧುಭಾವೇ ಚ ಸದಿತ್ಯೇತತ್‌ ಪ್ರಯುಜ್ಯತೇ | 
ಪ್ರಶಸ್ತೇ ಕರ್ಮಣಿ ತಥಾ ಸಚ್ಚಬ್ದ; ಪಾರ್ಥ ಯುಜ್ಯತೇ 11 26 ॥ 


ಅರ್ಥ- ಉತ್ಪತ್ರಿ, ಸದ್ಗುಣಶಾಲಿತ್ವ ಮಂಗಳಕಾರ್ಯ ಎಂಬ ಅರ್ಥಗಳಲ್ಲಿ ಸಚ್ಚಬ್ದವು 
ಪ್ರಯೋಗದಲ್ಲಿದೆ. 
ಕಿಂಚ ಸಾಧುಗುಣೋಪೇತತಯಾ ಸಚ್ಛಬ್ಬಾರ್ಥಭಗವದ್‌ಜ್ಞಾನಪೂರ್ವಕ- 
ತಯಾಠನುಷ್ಠಾನಮಪಿ ಸಾತ್ತಿ,ಕತ್ನಹೇತುರ್ಧರ್ಮಾಂತರಂ ಯಜ್ಞಾದೇರಿತಿ 
ಭಾವೇನ ಸಚ್ಛಬ್ದಾರ್ಥಮಾಹ- ಸದ್ಭಾವ ಇತಿ ॥ ಸದ್ಧಾವೇ ಅಸತಃ ಸತ್ತಾ- 
ರೂಪಪ್ರಜನನಾರ್ಥೇ, ಸಾಧುಭಾವೇ ಸಾಧುತ್ತೇ, ಪ್ರಶಸ್ತೇ ಕರ್ಮಣಿ 
ಶುಭಕರ್ಮಣಿ ಚೇತ್ಯರ್ಥ:ಃ Il 26 ॥ 


ಅನುವಾದ- ಸದ್ಗುಣಶಾಲಿಯಾದ್ದರಿಂದ ಭಗವಂತನಿಗೆ ಸತ್‌ ಎಂಬ ನಾಮವಿದೆ ಎಂಬ 
ಅನುಸಂಧಾನ ಪೂರ್ವಕವಾಗಿ ಅನುಷ್ಠಾನ ಮಾಡುವುದೂ ಯಜ್ಞಾದಿಗಳು ಸಾತ್ಲಿಕವೆನಿಸಲು 
ಇನ್ನೊಂದು ಕಾರಣವೆನ್ನುವ ಅಭಿಪ್ರಾಯದಿಂದ "ಸತ್‌' ಶಬ್ದದ ಅರ್ಥಗಳನ್ನು ಹೇಳುತ್ತಾನೆ- 
ಸದ್ಭಾವೇ = ಉತ್ಪತ್ತಿ ಎಂಬ ಅರ್ಥದಲ್ಲಿ, ಸಾಧುಭಾವೇ- ಸದ್ಗುಣಶಾಲಿ ಎಂಬ ಅರ್ಥದಲ್ಲಿ 
ಮತ್ತು , ಪ್ರಶಸ್ತೇ ಕರ್ಮಣಿ ಎ ಶುಭಕರ್ಮಾ ಎಂಬ ಅರ್ಥದಲ್ಲಿ "ಸತ್‌' ಶಬ್ದ ಪ್ರಯೋಗವಿದೆ 
ಎಂದು. 


ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೇ । 
ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೇ 11 27 ॥॥ 
ಅರ್ಥ- ಯಜ್ಞ, ತಪಸ್ತು ದಾನ ಇವುಗಳ ವಿಷಯದಲ್ಲಿರುವ ನಿಷ್ಠೆಯೂ ಸತ್‌ ಎಂದು 
ಹೇಳಲ್ಪಡುತ್ತದೆ. ಪರಮಾತ್ಮನ ಪ್ರಾಪ್ತಿಗಾಗಿ ಮಾಡುವ ಕರ್ಮವೂಸತ್‌ ಶಬ್ದ ವಾಚ್ಯ. 
ಭಗವನ್ನಿಷ್ಠಾಪೂರ್ವಕತ್ತಮಪಿ ಕರ್ಮಣಃ ಸಾತ್ರಿಕತ್ತಹೇತುಭೂತಂ 
ಧರ್ಮಾಂತರಮಿತಿ ಭಾವೇನ ನಿಷ್ಠಾ5ಪಿ ಸಚ್ಛಬ್ಬಾರ್ಥ ಇತ್ಯಾಹ- ಯಜ್ಞ 


ತಿ 
pr ಗೀತಾವಿವೃ 


ಅತಿ 11 ಸ್ಥಿತಿರ್ನಿಷ್ಮಾ | ಭಗವಾನೇಭಿರವಶ್ಯಂ ಫಲಂ ಪ್ರಯಚ್ಛತೀತಿ ಬುದ್ದಿರಿತಿ 
ಇತತ | ಸ ಭಗವದಿಷಯತಯಾರನುಷ್ಠಾನಮಪಿ ಧರ್ಮಾಂತರಮಿತಿ 


ಭಾವೇನಾಹ- ಕರ್ಮೇತಿ ॥॥ ತದರ್ಥೀಯಂ ಸಚ್ಚಬ್ದಾರ್ಥ ಭಗವದರ್ಥೀಯಮ್‌ 
11 27 || 


ಅನುವಾದ- ಪರಮಾತ್ಮನ ಅವಶ್ಯ ಫಲನೀಡುವನೆಂಬ ಅಚಲಶ್ರ ದ್ದೆ ಯೂ ಸಹ ಕರ್ಮದ 
ಸಾತ್ವಿಕತೆಗೆ ಕಾರಣವಾಗುತ್ತದೆ ಟೀ ಹೇಳುವ ಉದ್ದೇಶದಿಂದ ನಿಷ್ಠೆಯೂ ಸತ್‌ ಶಬ್ದದ 
ಅರ್ಥವೆಂದು ಹೇಳುತ್ತಿದ್ದಾನೆ. ಸ್ಥಿತಿಃ - ನಿಷ್ಠೆ. ಪರಮಾತ್ಮನು ನಿಶ್ಚಯವಾಗಿ ಫಲವನ್ನು ನೀಡುತ್ತಾ 
ಎಂಬ ವಿಶ್ವಾಸ. ಕರ್ಮವನ್ನು ಪ ಪರಮಾತ್ಮನ ಪ್ರಾಪ್ತಿಯನ್ನೆ ಉದ್ದೆ ಶ್ಯವಾಗಿಸಿ ಹ ಬೇಕು 
ಇದೂ ಕೂಡ ಕರ್ಮದ "ಸಾತಿಕತೆಗೆ ಇನ್ನೊಂದು ಕಾರಣ ಎಂಬ ಅಭಿಪ್ರಾಯದಿಂದ 
ತದರ್ಥೀಯಂ- ಸತ್‌ ಶಬ್ದದ ಅರ್ಥನಾದ ಪರಮಾತ್ನನಿಗಾಗಿ ಮಾಡುವ ಕರ್ಮವೂ ಸತ 
ಎನಿಸುತ್ತದೆ ಎನ್ನುತ್ತಾನೆ. 


ಅಸತ್‌ಕರ್ಮ 


ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ಪಂ ಕೃತಂ ಚ ಯತ್‌ । 
ಅಸದಿತ್ಯುಚ್ಛತೇ ಪಾರ್ಥ ನ ಚ ತತ್ಪೇತ್ಯ ನೋ ಇಹ 11 28 11 


Il ಓಂ ತತ್ತದಿತಿ ಶ್ರಿ ಶ್ರೀಮದ್‌ಭಗವದ್ಗೀತಾಸು ಉಪನಿಷತ್ತು ಬ್ರ ಹೃಎದ್ಯಾ ಯಾಂ 
ಯೋಗಶಾಸ್ತ್ರೇ ತ್ರಿ "ಕೃಷ್ಣಾರ್ಜುನ ಸಂವಾದೇ ಪ್ರ ದ್ದಾತ್ರ ಯನಿಭಾಗೋನಾಮ 


ಸಪ್ರದಶೋತಧ್ಯಾ ಯಃ 


ಅರ್ಥ- ಭಕ್ತೆ ಇಲ್ಲದೇ ಮಾಡಿದ ಹೋಮ, ದಾನ, ತಪಸ್ಸು ಮುಂತಾದ ಎ 
ಕರ್ಮಾಚರಣೆಗಳು ಅಸತ್‌ ಎನಿಸುತ್ತದೆ. ಅದರಿಂದ ಇಲ್ಲಿಯೂ ಫಲವಿಲ್ಲ ಮರಣದ ನಂತ 
ಪರಲೋಕದಲ್ಲಿಯೂ ಫಲವಿಲ್ಲ, 

ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ 
ಶ್ರದ್ಧಾತ್ರ ಯವಿಭಾಗ ಎಂಬ ಹದಿನೇಳನೆಯ ಅಧ್ಯಾಯವು ಮುಗಿಯಿತು. 


ಯಜ್ಞಾದೇಃ ಸಾತ್ತಿ,ಕತ್ತಹೇತುಭೂತಧರ್ಮಾನುಕ್ತಾ ತದನ್ಯಥಾತ್ಹೇಆಪಿ 
ಹೇತುಭೂತಧರ್ಮಾನಾಹ- ಅಶ್ರದ್ಧಯೇತಿ ॥ ಭಗವಚ್ಛ್ರದ್ಧಾಭಾವೇ- 
ನೇತೃರ್ಥಃ ಹುತಮಿತ್ಯಾದೌ ಶಾಸ್ತ್ರಾನುಸಾರೇಣೇತಿ ಯೋಜ್ಯಮ್‌ (। 
ಭಗವಚ ಫೌ ದ್ನಾಂ ಏನಾ ಶಾಸ್ತ್ರಾನುಸಾರೇಣಾನುಷ್ಠಿತಮಪಿ ಯದ್ದೋಮಾದಿಕಂ 


ಅಧ್ಯಾಯ 17 851 


ತದಸದೇವೋಚ್ಯತೇ ಸ ತತ್ಸೇತ್ಯ ನಚ ಇಹ ಚನೋ॥। ಐಹಿಕಾಮುಷ್ಠಿಕ- 
ಪುಮರ್ಥಪ್ರದಂ ನೇತೃರ್ಥಃ 1 ಅತೋ ಭಗವಚ ಕ್ಲ ದ್ಹಾಭಕ್ಕಾದಿ ಪೂರ್ವಕ- 
ಮೇವಾನುಷ್ಠಿತ ಹೋಮಾದೀನಿ ಇಹಾಮುತ್ರ ಫಲಪ್ರದಾನೀತಿ ಶ್ರದ್ಧೈವ 
ಪ್ರಯೋಜಿಕೇತಿ ಸೈವ ತ್ರಿವಿಧಾ ಭವತಿ ಶ್ರದ್ದೇತ್ಯಾದಿನಾ ಪ್ರಾಧಾನ್ಯೇನೋಕ್ತೇತಿ 


ಭಾವಃ । ವಸ್ತುತಸ್ತು ಶ್ರದ್ಧಾಭಾವೇ ಶಾಸ್ತ್ರಾನುಸಾರಿತ್ತಮೇವ ನೇತಿ 
ಯೋಜ್ಯಮ್‌ ॥। 28 ॥ 
ಅತಿ ಶ್ರೀಮದ್ಗೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ಸಪುದಶೋತಧ್ಯಾಯಃ ॥ 


ಅನುವಾದ- ಇದುವರೆಗೂ ಯಜ್ಞಾದಿ ಕರ್ಮಗಳು ಸಾತ್ಲಿಕವಾಗಲು ಕಾರಣಗಳಾದ 
ಧರ್ಮಗಳನ್ನು ಹೇಳಿದನು. ಈಗ ಆದೇ ಕರ್ಮಗಳು ತಾಮಸವಾಗಲು ಕಾರಣವಾದ 
ಧರ್ಮವನ್ನು ಹೇಳುತ್ತಿದ್ದಾನೆ. ಅಶ್ರದ್ದಯಾ - ಭಗವಂತನಲ್ಲಿ ಶ್ರದ್ಧೆ ಇಲ್ಲದೆ ಎಂದು ಅರ್ಥ. 
ಹುತಂ, ತಪಃ ದತ್ತಂ, ಕೃತಂ ಎಂಬಲ್ಲಿ ಶಾಸ್ತ್ರಕ್ಚಮಗುಣವಾಗಿ ಎಂದು ಯೋಜಿಸಬೇಕು. 
ಶಾಸ್ತ್ರಕ್ಶಮುಗುಣವಾಗಿ ಹೋಮಾದಿ ಕರ್ಮಗಳನ್ನು ಆಚರಿಸಿದರೂ ಪರಮಾತ್ಮನಲ್ಲಿ ಭಕ್ತಿ 
ಇಲ್ಲದಿದ್ದಲ್ಲಿ ಆ ಕರ್ಮವು ಅಸತ್‌ ಎಂದೆನಿಸುವುದು. ಅಂತಹ ಕರ್ಮವು ಈ ಲೋಕದಲ್ಲಾಗಲಿ 
ಪರ ಲೋಕದಲ್ಲಾಗಲೀ ಉತ್ತಮ ಫಲವನ್ನು ನೀಡಲಾರದು. 


ಆದ್ದರಿಂದ ಪರಮಾತ್ಮನಲ್ಲಿ ಭಕ್ತಿಶ್ರದ್ದಾ ಪೂರ್ವಕವಾಗಿ ಹೋಮದಾನಾದಿ ಕರ್ಮಚರಣೆ- 
ಗಳನ್ನು ಮಾಡಿದಾಗ ಆ ಕರ್ಮವು, ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಉತ್ತಮ 
ಫಲವನ್ನು ನೀಡುವುದು. ಆದ್ದರಿಂದ ಉತ್ತಮಫಲವನ್ನು ಪಡೆಯಲು ಶ್ರದ್ಧೆಯು ಅತ್ಯಂತ 
ಅಗತ್ಯವಾದುದು. ಆ ಕಾರಣದಿಂದ "ತ್ರಿವಿಧಾ ಭವತಿ ಶ್ರದ್ದಾ' ಎಂದು ಶ್ರೀಕೃಷ್ಣನು ಶ್ರದ್ದೆಯನ್ನೇ 
ಪ್ರಧಾನವಾಗಿ ಪ್ರತಿಪಾದಿಸಿದ್ದಾನೆ. ವಸ್ತುತಃ ಶ್ರದ್ದೆ ಇಲ್ಲದೇ ಮಾಡಿದ ಕರ್ಮವು ಶಾಸ್ತ್ರಾನುಸಾರಿಯೇ 
ಅಲ್ಲ 


ಅಲ್ಲಿಗೆ ಶ್ರೀರಾಘವೇಂದ್ರ ತೀರ್ಥರು ಬರೆದ ಶ್ರೀಮದ್ಗೀತಾರ್ಥಸಂಗ್ರ ಹದಲ್ಲಿ 
ಹದಿನೇಳನೆಯ ಅಧ್ಯಾಯವು ಮುಗಿ ಯಿತು. 


ಗೀತಾವಿವೃಃ 
852 


ಅಧ್ಯಾಯ - 18 
ಕರ್ಮಸಂನ್ಯಾಸ-ಕರ್ಮತ್ಯಾಗಗಳ ಗೊಂದಲ ಪರಿಹರಿಸು 


ಅರ್ಜುನ ಉವಾಚ - 


ಸಂನ್ಯಾಸಸ್ಯ ಮಹಾಬಾಹೋ ತತ್ತ ಮಿಚ್ಛಾಮಿ ವೇದಿತುಮ್‌ ಟ 
ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್‌ ಕೇಶಿನಿಷೂದನ Wl 1 | 


ಅರ್ಥ- ಅರ್ಜುನ ಹೇಳಿದನು- ಹೇ, ದೀರ್ಪ ಬಾಹುಗಳ, ಕೇಶಿ ಎಂಬ ದಾನವ 
ಸಂಹಾರಕ, ಹೃಷೀಕೇಶನೆ ! ನಾನು ಸಂನ್ಯಾಸ ಮತ್ತು ತ್ಯಾಗಗಳ ಪ್ರತ್ಯೇಕ ಸ್ವರೂಪವನ್ನು ತಿಳಿಂ 
ಬಯಸುತ್ತೇನೆ (ಏಕೆಂದರೆ, ಮೇಲ್ನೋಟಕ್ಕೆಸಂಸ್ಕ್ಯಾಸ ಎಂದರೂ ತ್ಯಾಗ ಎಂದರೂ ಒಂದೇ ಅಥ 
ಕಾಣುತ್ತದೆ.) 


ಅಧ್ಯಾಯದ ಪೀಠಿಕೆ 


ಗೀತಾವಿವೃತಿ 

ಪೂರ್ವಾಧ್ಯಾಯೇಷು ಸರ್ವೇಷು “ತ್ರೈಗುಣ್ಯವಿಷಯಾ ವೇದಾ' (2-45) 
ಇತ್ಯಾದಿನಾ ಯತ್ಪುಮರ್ಥಹೇತುಜ್ಞಾನಸಾಧನಂ ವಿಪ್ರಕೀರ್ಣತಯೋಕ್ತಮ್‌, 
ತದಿಹ ಮಂದಾನಾಂ ಬುದ್ದ್ಯಾರೋಹಾಯ ಸಂಕ್ಷಿಪ್ಯ ನಿರೂಪ್ಯತೇ । ತಥಾ 
ಚತುರ್ದಶಾಧ್ಯಾಯೋಕ್ತಂ ತ್ರಿಗುಣಕಾರ್ಯಂ ಚೋಚ್ಯತೇ 1 "ಸಂನ್ಯಾಸಃ 
ಕರ್ಮಯೋಗಶ್ಚ' (5-2) ಇತ್ಯಾದಿನಾ ಪಂಚಮಾದೌ ಸಂನ್ಯಾಸಸ್ಯ "ತ್ಯಾಗಾ- 
ಚ್ಹಾಂತಿರನಂತರಂ' (12-12) ಇತಿ ದ್ಹಾದಶೇ ತ್ಯಾಗಸ್ಯ ಚ ಪುಮರ್ಥ- 
ಹೇತುತ್ವಮುಕ್ತಮ್‌ । ತಯೋಃ ಸ್ವರೂಪನಿರ್ಣಯಾಯ ಪೃಚ್ಛತಿ- ಸಂನ್ಯಾಸ- 
ಸ್ಕೇತಿ ॥ 


ಅನುವಾದ - ಹಿಂದಿನ ಅಧ್ಯಾಯಗಳಲ್ಲಿ (1) "ತೈಗುಣ್ಯವಿಷಯಾ ವೇದಾಃ' (2-4 
ಎಂಬಲ್ಲೆಲ್ಲ ಪುರುಷಾರ್ಥಕ್ಕೆ ಸಾಧನವಾದ ಜ್ಞಾನದ ಸಾಧನವನ್ನು ಬಿಡಿ ಬಿಡಿಯ 
ಹೇಳಲಾಗಿತ್ತು . ಅಲಮತಿಗಳು ಸಂಗ್ರಹವಾಗಿ ತಿಳಿಯುವಂತಾಗಲು ಅದನ್ನು ಈ ಅಧ್ಯಾಯಃ 
ಸಂಕ್ಷೇಪಗೊಳಿಸಿ ನಿರೂಪಿಸಲಾಗುತ್ತಿದೆ. ಅದರಂತೆ ಹದಿನಾಲ್ಕನೆಯ ಅಧ್ಯಾಯದಲ್ಲಿ ಹೇ 


ಅಧ್ಯಾಯ 18 853 


ಗುಣಗಳ ಕಾರ್ಯವನ್ನೂ ಹೇಳಲಾಗುತ್ತದೆ "ಸಂನ್ಯಾಸಃಕರ್ಮಯೋಗಶ್ಚ'(5-2) ಎಂಬಲ್ಲಿಂದ 
ಐದನೆಯ ಹಾಗೂ ಇತರ ಅಧ್ಯಾಯಗಳಲ್ಲಿ ಸಂನ್ಯಾಸವು ಪುರುಷಾರ್ಥಸಾಧನ ಎಂದು 
ಹೇಳಲಾಗಿತ್ತು. ಮತ್ತು, 'ತ್ಯಾಗಾತ್‌ ಶಾಂತಿರನಂತರಮ್‌' (12-12) ಎಂದು ಹನ್ನೆ ರಡನೆಯ 
ಅಧ್ಯಾಯದಲ್ಲಿತ್ಕಾಗವನ್ನು ಪುರುಷಾರ್ಥ ಸಾಧನ ಎಂದು ಹೇಳಲಾಗಿತ್ತು. ಅವೆರಡರ ಸ್ವರೂಪ 
ಎಂಥದು ಎಂದು ನಿಶ್ಚಯಿಸಿಕೊಳ್ಳಲು ಅರ್ಜುನನು "ಸಂನ್ಯಾಸಸ್ಯ' ಎಂಬುದರಿಂದ 
ಪ್ರಶ್ನಿಸುತ್ತಿದ್ದ. 


ಹೇ ಹೃಷಿಕೇಶ ! ಸರ್ವೇಂದ್ರಿಯಸ್ವಾಮಿನ್‌ । ಕೇಶಿನಾಮಕಾಸುರಮರ್ದನ | 


ಸನ್ನಾ ಸಸ್ಯ ತ್ಯಾಗಸ್ಯ ಚ ಪೃಥಕ್‌ ತತ್ತ್ವಂ ಸ್ವರೂಪಂ ವೇದಿತುಂ ಜ್ಞಾತುಮಿಚ್ಛಾಮಿ । 


ದ್ಹಯೋರಪಿ ಶಬ್ದಯೋರಾಪಾತತೋತರ್ಥೈಕೃಪ್ರತೀತೇರಿತಿ ಭಾವಃ ॥ 1 1 

ಅನುವಾದ- ಹೇ ಹೃಷೀಕೇಶ (ಹೃಷೀಕ-) ಸಕಲ ಇಂದ್ರಿಯಗಳ, (ಈಶ2)ಒಡೆಯನೇ!। 
(ಕೇಶಿನಿಷೂದನ -) ಕೇಶಿ ಎಂಬ ಅಸುರನನ್ನು ಮರ್ದಿಸಿದವನೆ ! ಸಂನ್ಯಾಸ ಮತ್ತು ತ್ಯಾಗಗಳ 
ಪ್ರತ್ಯೇಕ, ತತ್ವಂ - ಸ್ವರೂಪವನ್ನು , ವೇದಿತುಂ - ತಿಳಿಯಲು ಬಯಸುತ್ತೇನೆ. ಸಂನ್ಯಾಸ ಮತ್ತು 
ತ್ಯಾಗ ಎಂಬ ಎರಡೂ ಶಬ್ದಗಳಿಗೂ ಮೇಲ್ನೋಟಕ್ಕೆ (ಬಿಡುವುದು ಎಂಬ) ಒಂದೇ ಅರ್ಥ 
ಕಾಣುವುದರಿಂದ ಈ ಪ್ರಶ್ನೆ ಎಂದು ಅಭಿಪ್ರಾಯ. ॥1॥ 


ವಿವರಣೆ- (1) 78 ಶ್ಲೋಕಗಳಿರುವ ಈ ಅಧ್ಯಾಯದ 55 ಶ್ಲೋಕಗಳಲ್ಲಿ ಕೃಷ್ಣಾರ್ಜುನರ 
ಸಂವಾದ ಮುಂದುವರೆದಿದೆ. ಮುಂದಿನ 17 ಶ್ಲೋಕಗಳಲ್ಲಿಕೃಷ್ಣನ ಉಪದೇಶದ ಉಪಸಂಹಾರ. 
73ನೇ ಶ್ಲೋಕದಲ್ಲಿ ಅರ್ಜುನನ "ಕರಿಷ್ಯೇ ವಚನಂ ತವ' ಎಂಬ ಕೃಷ್ಣೋಪದೇಶದ ಸಾರ್ಥಕತೆಯ 
ನಿರೂಪಣ. ಕೊನೆಯ ಐದು ಶ್ಲೋಕಗಳಲ್ಲಿಸಂಜಯನ ಉಪಸಂಹಾರ. 
ಆ ಮೊದಲ 55 ಶ್ಲೋಕಗಳಲ್ಲೂ ಹಿಂದಿನ ಯಾವ ವಿಷಯಗಳ ವಿಸ್ತೃತ ವಿವರಣೆ ಬಂದಿದೆ 
ಎಂಬುದನ್ನು ಇಲ್ಲಿಸಂಗ್ರಹಿಸಿದ್ದಾರ. 
ಶ್ರೀ ಭಗವಾನುವಾಚ - 
ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸಂನ್ಯಾಸಂ ಕವಯೋ ವಿದುಃ | 
ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾ: I 2 ॥ 
ಅರ್ಥ - ಶ್ರೀ ಕೃಷ್ಣನು ಹೇಳಿದನು - ಕಾಮ್ಯಕರ್ಮಗಳನ್ನು ಬಿಡುವುದು ಸಂನ್ಯಾಸ ಎಂದು 
ಜ್ಞಾನಿಗಳು ಹೇಳುತ್ತಾರೆ. (ಸಂನ್ಯಾಸ - ತ್ಯಾಗಗಳಲ್ಲಿ) ಕುಶಲರಾದ ಜ್ಞಾನಿಗಳು, ಸಕಲಕರ್ಮಗಳ 
ಫಲವನ್ನು ಬಿಡುವುದನ್ನು ತ್ಯಾಗ ಎನ್ನುತ್ತಾರೆ. 


854 ಗೀತಾವಿವೃಃ 


ಅಥಾರಪ್ಯಸ್ತಿ ವಿವಕ್ಷಾಭೇದೇನ ಭೇದ ಇತಿ ಭಾವೇನೋತ್ತರಮಾಹ- 
ಕಾಮ್ಯಾನಾಮಿತಿ ॥ ವೈಕಲ್ಪಿಕಕಾಮ್ಯಾನಾಂ ಜ್ಯೋತಿಷ್ಟೋಮಾದೀನಾಂ ಸರ್ಗಾದಿ- 
ಘಲಾನಿಚ್ಛ್ಚಯಾ ವಿಶೇಷಣತ್ಕಾಗೇನ ಕಾಮ್ಯಾನಾಂ ಕರ್ಮಣಾಂ ತ್ಯಾಗಮ್‌, 
ನಿಯತಕಾಮ್ಯಾನಾಂ ಕಾರೀರ್ಯಾದೀನಾಂ ಸರೂಪಾಕರಣೇನ ತ್ಯಾಗಂ ಸಂನ್ಯಾಸಂ 
ಜ್ಞಾನಿನೋ ವಿದುಃ ಜಾನಂತಿ । ವಿಚಕ್ಷಣಾಃ ಕುಶಲಾಃ ಸರ್ವಕರ್ಮಣಾಂ 
ಭಗವತ್ಚೀತ್ಯನ್ಯಫಲತ್ಯಾಗಂ ತ್ಯಾಗಶಬ್ದಾರ್ಥಮಾಹುಃ ಇತ್ಯರ್ಥಃ ॥1 2 11 


ಅನುವಾದ- ಮೇಲ್ನೊ ಟಕ್ಕೆ ಒಂದೇ ಅರ್ಥ ಕಂಡರೂ ವಿವಕ್ಷೆ (1) ಬೇರೆ ಬೇರೆ ಅದರಂಃ 
ಅರ್ಥ ಭಿನ್ನವಾಗುತ್ತದೆ ಎಂಬ ಅಭಿಪ್ರಾಯದಿಂದ ಕೃಷ್ಣನು "ಕಾಮ್ಯಾನಾಂ' ಎಂಬುವುದರಿಂರ 
ಉತ್ತರಿಸುತ್ತಿದ್ದಾನೆ. (ಕಾಮ್ಯಕರ್ಮಗಳು ಎರಡು ವಿಧ. 1. ವೈಕಲಿಕ ಕಾಮ್ಯಗಳು. 2. ನಿಯ: 
ಕಾಮ್ಯಗಳು. ಅವುಗಳಲ್ಲಿ) ವೈ ಕಲಿಕಕಾಮ್ಯಗಳಾದ (2) ಜ್ಯೊ ೇತಿಷ್ಟೋಮ ಮೊದಲಾ 
ಹೋಮಗಳ ವಿಶೇಷಣವಾದ ಸ್ಪರ್ಗಾದಿ ಫಲಗಳನ್ನು ಬಯಸದೆ ತ್ಯಜಿಸಿದಾಗ (ವಿಶಿಷ್ಟವಾದ 
ಕಾಮ ;ಕರ್ಮವನ್ನು ತ ಜಿಸಿದಂತಾಗುತ್ತದೆ. ಈ ತ್ಯಾ ಗವನ್ನು (ges ) ಜ್ಞಾನಿಗಳು ಸಂನ್ಯಾ; 
ಎಂದು, ವಿದುಃ- ತಿಳಿಯುತ್ತಾರೆ. ಇನ್ನು ನಿಯತಕಾಮ್ಯ ಗಳಾದ (3) ಕಾರೀರೀ ೀ ಮೊದಲಾದವುಗ 
ಸ್ವರೂಪವನ್ನೇ ಆಚರಿಸದೆ ತ ಜಿಸುವುದನ್ನು ಸಂನ್ಯಾಸ ಎಂದು ಜ್ಞಾನಿಗಳು ತಿಳಿಯುತ್ತಾರೆ. (4 
ವಿಚಕ್ಷಣಾಃ- ಕುಶಲರು, ಸರ್ವಕರ್ಮಪ ನಲತ್ಯಾ ಗಂ- ಸಕಲ ಕರ್ಮಗಳ ಭಗವತಿ ಶೀತಿ ಬಿನ 
ಫಲವನು ಬಿಡುವುದನ್ನು ತ್ಯಾಗಶಬ್ದದ ಅರ್ಥ ಸ್‌ ಹೇಳುತ್ತಾರೆ- ಎಂದರ್ಥ. 112 ॥ 


ವಿವರಣೆ- (1) ಶಬ್ದಗಳ ಅರ್ಥ ಏನು ಎಂದು ಕೋಶಾದಿಗಳಿಂದ ನಿಶ್ಚಿತವಾಗಿದ್ದರೂ 
ಮಾತನಾಡುವ ವ್ಯ ಕಿಯ. ಇಚ್ಛೆಗನುಗುಣವಾಗಿ ಆ ಅರ್ಥದಲ್ಲಿ ಸ್ವಲ್ಪ ಭಿನ್ನತೆ ಚಟ್‌ 
ವಕೃವಿನ ಆ ಹೇಳುವ ಇಚ್ಛೆಯನ್ನು ವಿವಕಾ ಎನ್ನುತ್ತಾರೆ. ವಕ್ತುಂ ಇಚ್ಛಾ- ಏವಕ್ಟಾ ಎಂದು ಆ ಶಬ್ದಃ 
ನಿರ್ವಚನ. ಉದಾಹರಣೆಗೆ ಬಾ ್ರಹ್ಮಣ- -ದ್ದಿಜ-ವಿಪ್ರಶಬ್ದಗಳಿಗೆ ಅರ್ಥ ಒಂದೇ. ಬ್ರಾಹ್ಮಣ 
ದಂಪತಿಗಳಿಗೆ ಹುಟ್ಟಿದವನು ಎಂಬ ಅರ್ಥದಲ್ಲಿ ಇವುಗಳ : ಪ್ರಯೋಗ ಬೇಕಾದಷ್ಟುಕಡೆ ಇದ 
ಆದರೂ ಕೆಲವು ಸಂದರ್ಭಗಳಲ್ಲಿ ವಿಶಿಷ್ಟವಾದ ಅರ್ಥಗಳನ್ನು ಇಟ್ಟಕೊಂಡು ಇವುಗಳನ 
ಬಳಸುತ್ತಾರೆ. ಉಪನಯನವಾದವನು ದ್ವಿಜ, ವೇದಾಧ್ಯಯನ ನಡೆಸಿದವ ವಿಪ್ರ, ಬ್ರಹ್ಮಜ್ಞಾ! 
ಸಂಪಾದಿಸಿದವನು ಬ್ರಾಹ್ಮಣ- ಎಂದು. 


ವಿವರಣೆ- (2,3,4) ಕಾಮ್ಯಕರ್ಮಗಳಲ್ಲಿ ಎರಡು ವಿಧಗಳು. 1. ವೈಕಲ್ಲಿಕ ಕಾಮ್ಯಗಳು 
2. ನಿಯತಕಾಮ್ಯಗಳು. ಈ ವಿಭಾಗದ ಅಭಿಪ್ರಾಯ ಹೀಗಿದೆ. ಕಾಮನೆಗಳನ್ನು ಹೇಳಿ ಹೇಳಿ! 
ಕರ್ಮಗಳು ಕಾಮ್ಯಕರ್ಮಗಳಷ್ಟೆ. ಉದಾ- "ಜ್ಯೋತಿಷ್ಟೋಮೇನ ಸ್ವರ್ಗಕಾಮೋ ಯಜೇತ' 


ಅಧ್ಯಾಯ 18 855 


ಸ್ವರ್ಗದ ಕಾಮನೆ ಇದ್ದವನು ಜ್ಯೋತಿಷ್ಟೋಮ ಎಂಬ ಯಾಗ ಮಾಡಬೇಕು'. ಈ ಮಾತಿನಂತೆ 
ಜ್ಯೋತಿಷ್ಟೋಮವು ಕಾಮ್ಯಕರ್ಮ. ಆದರೆ ಇಲ್ಲಿಹೇಳಿದ ಸ್ವರ್ಗದ (ಇಂದ್ರ ಲೋಕದ)ಕಾಮನೆ 
ಇಲ್ಲದೆಯೂ, ಕೇವಲ ಭಗವದನುಗ್ರಹದ ಇಚ್ಛೆಯಿಂದಲೂ ಈ ಯಾಗವನ್ನು ಮಾಡಬಹುದು. 
ಇಂಥ ಕಾಮ್ಯಕರ್ಮಗಳು ವೈಕಲಿಕಕಾಮ್ಯ ಎನಿಸುತ್ತವೆ. “ವೃಷ್ಟಿಕಾಮಃ ಕಾರೀರ್ಯಾ ಯಜೇತ'- 
ಮಳೆಯ ಕಾಮನೆ ಇದ್ದವನು ಕಾರೀರೀಯಾಗವನ್ನು ಮಾಡಬೇಕು'- ಈ ತರಹದ ಲೌಕಿಕ 
ಕಾಮನೆಗಳಿದ್ದವನು ಮಾಡಬೇಕಾದ ಯಾಗವೂ ಕಾಮ್ಯಕರ್ಮವೇ, ಆದರೆ ಇದನ್ನು ಈ ಕಾಮನೆ 
ಗಳಿದ್ದವನೇ ಮಾಡಬೇಕೆ, ಹೊರತು, ಭಗವದನುಗ್ರಹದ ಉದ್ದೇಶದಿಂದಲ್ಲ. ಆದ್ದರಿಂದ ಇದು 
"ನಿಯತಕಾಮ್ಯ- "ಒಂದೇ ಕಾಮನೆಗಾಗಿ ಮಾಡಬೇಕಾದ ಕರ್ಮ' ಎನಿಸುತ್ತದೆ. 


ಈ ಎರಡರಲ್ಲಿವೈಕಲಿಕ ಕಾಮ್ಯ ಗಳಲ್ಲಿ ಕಾಮನಾಂಶವನ್ನು ಬಿಟ್ಟುಯಾಗಾಂಶವನ್ನು ಅನುಷ್ಠಾನ 
ಮಾಡುವುದು ಕಾಮ್ಯಕರ್ಮತ್ಯಾಗ ಎನಿಸುತ್ತದೆ. ನಿಯತಕಾಮ್ಯಕರ್ಮಗಳಲ್ಲಿಕಾಮನಾಂಶವನ್ನು 
ಯಾಗಾಂಶವನ್ನು ಹೀಗೆ ಎರಡನ್ನೂ ಬಿಡುವುದು ಕಾಮ್ಯಕರ್ಮತ್ಯಾಗ ಎನಿಸುತ್ತಿದೆ. 

ಇನ್ನು ನಿತ್ಯ-ನೈಮಿತ್ತಿಕಕಾಮ್ಯ ಗಳನ್ನು ಮಾಡುವಾಗ ಭಗವಶ್ಲೀತಿ ಎಂಬ ಒಂದೇ ಉದ್ದೇ ಶವಿದ್ದರೆ 
ಅದು ತ್ಯಾಗ ಎನಿಸುತ್ತದೆ ಎಂದು ಅಭಿಪ್ರಾ ಯ. 


ತ್ಯಾಜ್ಯಂ ದೋಷವದಿತ್ಯೇಕೇ ಕರ್ಮ ಪ್ರಾಹುರ್ಮನೀಷಿಣಃ । 
ಯಜ್ಞದಾನತಪಃಕರ್ಮ ನ ತ್ಯಾಜ್ಯಮಿತಿ ಚಾಪರೇ I 3 ॥ 
ಅರ್ಥ- ಕೆಲವು ಜ್ಞಾನಿಗಳು (ಬಂಧಕತ್ವ ಎಂಬ) ದೋಷ ಇರುವ (ಕಾಮ್ಯ)ಕರ್ಮವನ್ನು 
ಬಿಡಬೇಕು ಎನ್ನುವರು; ಉಳಿದವರು ಯಜ್ಞ-ದಾನ-ತಪಸ್ಸುಮತ್ತು ನಿತ್ಯನೈಮಿತ್ತಿಕ ಕರ್ಮಗಳನ್ನು 
ಬಿಡಬಾರದೆಂದು ಹೇಳುವರು. 

"ಸರ್ವಕರ್ಮಫಲತ್ಯಾಗಮ್‌' ಇತಿ ಸ್ಟೋಕ್ತತ್ಯಾಗಸ್ವರೂಪಾವಧಾರಣಾಯ 
ಪ್ರಾತೀತಿಕೀಂ ವಿದ್ದನ್ನತವಿಪ್ರತಿಪತ್ತಿಮುದ್ಧಾವಯತಿ- ತ್ಯಾಜ್ಯಮಿತಿ ॥ ಏಕೇ 
ಮನೀಷಿಣೋ ಜ್ಞಾನಿನಃ ದೋಷವತ್‌ ಬಂಧಕತ್ತದೋಷಯುಕ್ತಂ ಕಾಮ್ಯಕರ್ಮ 
ತ್ಯಾಜ್ಯಂ ಅಕಾರ್ಯಮಾಹುಃ | ಅಪರೇ ಚ ಮನೀಷಿಣಃ ಯಜ್ಞಾದಿ ನ ತ್ಯಾಜ್ಯಮಿತಿ 
ಪ್ರಾಹುಃ | ತಪಃ ಕೃಚ್ಚ್ರ ಚಾಂದ್ರಾಯಣಾದಿ । ಕರ್ಮ ಯಜ್ಞಾಂಗಾನಿ | ಯದ್ವಾ 
ನಿತ್ಯನೈಮಿತ್ತಿಕಾನಿ | ಮನೀಷಿಣ ಇತಿ ವಿಶೇಷಣಾತ್‌ ಪ್ರಾ ಚೀನಪಕ್ಷೇಠಪಿ ಫಲತ್ಯಾಗ 
ಏವಾಭಿಮತೋ ನ ಸ್ಪರೂಪತ್ಯಾಗಃ | ಅತೋ ನ ಮತಯೋರ್ವಿರೋಧಃ 113 ॥ 


ಅನುವಾದ- 'ಸರ್ವಕರ್ಮಫಲತ್ಯಾಗವನ್ನು ತ್ಯಾಗ ಎನ್ನುವರು' (18 -2) ಎಂದು ಕೃಷ್ಣನು 


856 ಗೀತಾವಿವೃತಿ 


ತಾನು ಹೇಳಿದ ತ್ಯಾಗದ ಸ್ವರೂಪದ ನಿಶ್ಚಯಕ್ಕಾಗಿ ವಿದ್ದಾಂಸರ ಮತಗಳ ವಿರೋಧವನ್ನು 
ತೋರಿಸುತ್ತಿದ್ದಾನ- ತ್ಯಾಜ್ಯಂ ಎಂದು. ಆದರೆ, ಈ ವಿರೋಧ ಮೇಲುನೋಟಕ್ಕೆ ಮಾತ್ರ. ನಿಜವಾಗಿ 
ವಿಚಾರ ಮಾಡಿದರೆ ಈ ವಿರೋಧ ಇಲ್ಲ (1) ಏಕೇ-ಐ ಕೆಲವು ಮನೀಷಿಣಃ: ಜ್ಞಾನಿಗಳು 
ದೋಷವತ್‌- ಬಂಧಕತ್ವವೆಂಬ ದೋಷವಿರುವ ಕರ್ಮ- ಕಾಮ್ಯಕರ್ಮವು, ತ್ಯಾಜ್ಯಂ- 
ಅಕಾರ್ಯವು ಎಂದು ಹೇಳುವರು. ಅಪರೇ ಚ: ಉಳಿದ ಜ್ಞಾನಿಗಳಾದರೋ ಯಜ್ಞ-ದಾನ- 
ತಪಸುಗಳು ಬಿಡತಕ್ಕವುಗಳಲ್ಲ ಎಂದು ಹೇಳುವರು. (ಇವುಗಳಲ್ಲಿ) ತಪ ಸೆಂದರೆ ಕೃಚ್ಛ್ರ 
ಚಾಂದ್ರಾಯಣ ಮೊದಲಾದವು. ಕರ್ಮ ಎಂದರೆ ಯಜ್ಞದ ಅಂಗಕರ್ಮಗಳು. ಅಥವಾ ಹ 
ಎಂದರೆ ನಿತ್ಯ-ನೈಮಿತ್ತಿಕಕರ್ಮಗಳು. "ಮನೀಷಿಣಃ' ಚ ವಿಶೇಷಣ ನೀಡಿದ್ದರಿಂದ ಹಿಂದಿನ 


ಪಕ್ಷದಲ್ಲೂ ತ್ಯಾಗ ಎಂದರೆ ಫಲವನ್ನು ಬಿಡುವುದೆ ಹೊರತು ಕರ್ಮವನ್ನೇ "ಬಿಡುವುದಲ್ಲ 
ಆದ್ದರಿಂದ ಈ ಕ ಮತಗಳಲ್ಲಿ ವಿರೋಧವಿಲ್ಲ (1). || 3 1 


ವಿವರಣೆ- (1) "ಕೆಲವರು ಬಿಡುಬೇಕೆನ್ನು. ವರು' "ಉಳಿದವರು ಬಿಡಬಾರದೆನ್ನು. ವರು' ಎಂಬ 
ಮಾತುಗಳನ್ನು ಕೇಳಿದಾಗ ಇವೆರಡು ಮತಗಳು ಪರಸ್ಪರ ವಿರುದ್ದ ಎಂಬ ಜಾ ಬರುತ್ತದೆ. 
ಆದರೆ, "ಕೆಲವು ಜ್ಞಾನಿಗಳು ಬಿಡಬೇಕೆನ್ನುವರು' ಎಂದು ಮೊದಲ ಮತವನ್ನು ಹೇಳುವಾಗ 
"ಜ್ಞಾನಿಗಳು' ಎಂದು ಹೇಳಿದ್ದಾರೆ. ಆದ್ದರಿಂದ, ಮೊದಲ ಮತ ತಪ್ಪು ಎಂಬ "ಅಭಿಪ್ರಾಯ 
ಕೃ ಷ್ಲನಿಗಿದೆ ಎನ್ನಲಾಗದು. ಎರಡನೆಯ ಮತವನ್ನು ಕೃಷ್ಣನೇ ಮುಂದೆ ಸಮರ್ಥಸುತ್ತಿದ್ದಾನೆ. 
ಆದ್ದರಿಂದ, ಇಲ್ಲಿ ಉಲ್ಲೇಖಿಸಿದ ಎರಡು ಮತಗಳಿಗೆ ವಿರೋಧವನ್ನು ಹೇಳಲಾಗದು. ಆದ್ದರಿಂದ, 
ಈ ವಿರೋಧವು 'ಕೆಲವರು' "ಉಳಿದವರು' ಎಂದು ಹೇಳಿದ್ದರಿಂದ ಕಾಣುವ ವಿರೋಧವೆ 
ಹೊರತು ನಿಜವಾಗಲ್ಲ, ತ್ಯಾಜ್ಯ ೦' 'ನತ್ಯಾಜ್ಯ ೦' ಎಂದು ವಿರೋದ ಸ್ಪಷ್ಟವಾಗಿದೆಯಲ್ಲವ 74 
ಎಂದರೆ, ಆ ವಿರೋಧವೂ ಇಲ್ಲ ಏಕೆಂದರೆ, ಮೊದಲ ಮತದಲ್ಲಿ "ಕರ್ಮ ತ್ಕಾ ಜ್ಯಂ' ಎಂದಿಷ್ಟೇ 
ಹೇಳದೆ "ದೋಷವತ್‌ ಕರ್ಮ ತ್ಯಾಜ್ಯಂ' ಎಂದು ಹೇಳಿದ್ದಾರೆ. ಇದರ ಅಭಿಪ್ರಾಯ ಸಕಾಮತ್ತ 
ಎಂಬ (ಬಂಧನಕ್ಕೆ ಕಾರಣವಾಗುವ) ಹೋಟವಿಸದ ಕರ್ಮವನ್ನು ಬಿಡಬೇಕು, ಅರ್ಥಾತ್‌, 
ದೋಷವನ್ನು ಬಿಡಬೇಕು ಎಂದರ್ಥ. ಆದ್ದರಿಂದ, ಎರಡು ಮತಗಳಲ್ಲಿ ನಿಜವಾಗಿ ವಿರೋಧ 


ವಿಲ್ಲ- ಎಂದು ಅಭಿಪ್ರಾಯ. 
ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತಸತ್ತಮ । 
ತ್ಯಾಗೋ ಹಿ ಪುರುಷವಾ ಘು ತ್ರಿವಿಧಃ ಸಂಪ್ರಕೀರ್ತಿತಃ Il 4 11 
ಅರ್ಥ- ಪುರುಷಶ್ರೇಷ್ಠ, ಭಾರತೋತ್ತಮ ಅರ್ಜುನನೇ ! ಹೀಗೆ ವಾದಗ್ರಸ್ತವಾದ ತ್ಯಾಗದ 


ಎಷಯದಲ್ಲ ನಿಶ್ಚಿತಮತವನ್ನು ನನ್ನಿಂದ ಕೇಳು. ತ್ಯಾಗವು (ಮುಂದೆ ಹೇಳುವಂತೆ) ಭೂಯ 
ವಿಧವಾಗಿದೆ. 


ಅಧ್ಯಾಯ 18 857 


ಅವಿರೋಧಪ್ರಕಾರಂ ಪ್ರತಿಜ್ಞಾಪೂರ್ವಮುಪಪಾದಯತಿ- ನಿಶ್ಚಯಮಿತಿ ॥ ತತ್ರ 
ಎಪ್ರತಿಪನ್ನೆ ತ್ಯಾಗೇ ವಿಷಯೇ ನಿಶ್ಚಿತಂ ಮತಂ ಮೇಸಕಾಶಾತ್‌ ಶೃಣು ಶ್ರುತ್ವಾ ನಿಷ್ಠಾಂ 
ಕುರು। ತ್ಯಾಗೋ ಹಿ ಫಲತ್ಯಾಗಃ, ಕರ್ಮಣಿ ಮಮತಾತ್ಯಾಗಃ, ಭಗವತಿ ಕರ್ತೃತ್ವಾ ನು- 
ಸಂಧಾನಪೂರ್ವಂ ಸ್ವಸ್ಯ ಕರ್ತೃತ್ವಾಭಿಮಾನತ್ಯಾಗ ಇತಿ ತ್ರಿವಿಧಃ ಸಂಪ್ರಕೀರ್ತಿತ 
ಇತ್ಯೇಕೇ | ವಕ್ಷ್ಯಮಾಣಸಾತ್ತಿ ಕಾದಿಭೇದೇನೇತ್ಯನ್ಯೇ ॥ 4 ॥ 
ಅನುವಾದ- ಎರಡು ಮತಗಳಲ್ಲಿ ಹೇಗೆ ವಿರೋಧ ಇಲ್ಲ ಎನ್ನುವುದನ್ನು ಪ್ರತಿಜ್ಞೆಮಾಡಿ 
ಹೇಳುತ್ತಾನೆ- ನಿಶ್ಚಯಂ ಎಂದು. ತತ್ರ - ವಿವಾದಗ್ರಸ್ತವಾದ, ತ್ಯಾಗೇ- ತ್ಯಾಗದ ವಿಷಯದಲ್ಲಿ 
(ನಿಶ್ಚಯಂ) ನಿಶ್ಚಿತಮತವನ್ನು , ಮೇ ಸಕಾಶಾತ್‌ - ನನ್ನ ಕಡೆಯಿಂದ, ಶೃಣು ಕೇಳು, ಕೇಳಿ 
ನಿಷ್ಠೆತೋರಿಸು. ತ್ಯಾಗವು 1) ಫಲತ್ಯಾಗ 2) ಕರ್ಮದಲ್ಲಿ ನನ್ನದು ಎಂಬ ಮಮತೆಯತ್ಯಾಗಮತ್ತು 
(3) ಭಗವಂತನಲ್ಲಿಕರ್ತ್ಯೃತ್ವವನ್ನು ತಿಳಿಯುತ್ತಾ ತಾನು ಕರ್ತೃ ಎಂಬ ಅಭಿಮಾನದ ತ್ಯಾಗಮೂರು 
ವಿಧವಾಗಿ ಹೇಳಲ್ಪಡುತ್ತದೆ. (1) ತ್ಯಾಗವು ಮೂರುವಿಧ ಎನ್ನುವುದಕ್ಕೆ ಇದು ಕೆಲವರ ವ್ಯಾಖ್ಯಾನ. 
ಇನ್ನು ಕೆಲವರು, ತ್ರಿವಿಧ ಎಂದರೆ ಮುಂದೆ ಹೇಳುವಂತೆ ಸಾತ್ತಿಕ-ರಾಜಸ-ತಾಮಸ ಎಂದು 
ಮೂರು ಎಂದು ವ್ಯಾಖ್ಯಾನಿಸುತ್ತಾರೆ (1) 141 


ವಿವರಣೆ- (1) ಈ ಶ್ಲೋಕದಲ್ಲಿಕೃಷ್ಣನು ತ್ಯಾ ಗವು ಮೂರುವಿಧ ಎನ್ನುತ್ತಿದ್ದಾನೆ. ಆಮೂರು 
ವಿಧಗಳು ಯಾವುವು ಎಂದು ಹೇಳಿಲ್ಲ "ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ಕಾಗಂ ವಿಚಕ್ಷಣಾಃ' 
ಎಂದು ಹಿಂದೆ (18-2) ತ್ಯಾಗ ಎಂದರೆ ಫಲತ್ಯಾಗ ಎಂಬ ಮಾತು ಬಂದಿದೆ. "ಕರ್ಮಾಣಿ ಸಂಗಂ 
ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನಿ' ಎಂದು ಮುಂದೆ (18-6) ಮಮತಾತ್ಯಾಗವು ತ್ಯಾಗ 
ಎನ್ನಲಟ್ಟಿದೆ. "ಯಸ್ಯ ನಾಹಂಕೃತೋ ಭಾವಃ ಬುದ್ದಿರ್ಯಸ್ಯ ನ ಲಿಪ್ಯತೇ..' ಎಂದು ಮುಂದೆ 
(18-17) ತ್ಯಾಗಶಬ್ದವನ್ನು ಬಳಸದೆ ಕರ್ತೃತ್ವಾಭಿಮಾನವನ್ನು ಬಿಡಬೇಕು ಎಂದಿದೆ. ಆದ್ದರಿಂದ, 
ತ್ಯಾಗವು ಮೂರುವಿಧ ಎನ್ನುವುದನ್ನು, ಕೃಷ್ಣನು ಬಾಯಿ ಬಿಟ್ಟು ಹೇಳದ, ಆದರೆ ಸೂಚಿಸಿರುವ 
ರೀತಿಯಿಂದಲೂ ವ್ಯಾಖ್ಯಾನಿಸಬಹುದು. ಅಥವಾ, ಕೃಷ್ಣನೇ ಮುಂದೆ 7-8-9ನೇ ಶ್ಲೋಕಗಳಲ್ಲಿ 
ವಿವರಿಸುವ ಸಾತ್ವಿಕಾದಿಪ್ರಭೇದಗಳನ್ನು ಇಟ್ಟುಕೊಂಡೂ ವ್ಯಾಖ್ಯಾನಿಸಬಹುದು- ಎಂದು ಆಶಯ. 


ಇವಿಷ್ಟನ್ನು ಎಂದಿಗೂ ಬಿಡಬೇಡ 


ಯಜ್ಞದಾನತಪಃಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್‌ । 
ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಮ್‌ 11 5 ॥| 


ಅರ್ಥ- ಯಜ್ಞ-ದಾನ-ತಪಸ್ತು-ಕರ್ಮ ಇವನ್ನು ಬಿಡಬಾರದು. ಮಾಡಲೇಬೇಕು. ಯಜ್ಞ, 


858 ಗೀತಾವಿವೃತಿ 


ದಾನ ಮತ್ತು ತಪಸ್ಸು ಇವು ಜ್ಞಾನಿಗಳಿಗೆ ಪವಿತ್ರವಾದವು. (ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷದಲ್ಲಿ 

ಆನಂದಾತಿಶಯವನ್ನು ತಂದು ಕೂಡುವಂಥವು. ಉಳಿದವರಿಗೆ ಅಂತಃಕರಣಶುದ್ದಿ ಉಂಟು 

ಮಾಡುತ್ತವೆ. 

ನಿಶ್ಚಯಂ ಶೃಣ್ಣಿತಿ ಪ್ರತಿಜ್ಞಾತಮಾಹ- ಯಜ್ಞೇತಿ ॥। ದೃಂದ್ರೈಕವದ್ಗಾವಃ । ಕುತಃ 

ಕಾರ್ಯಮಿತ್ಯತ ಆಹ- ಯಜ್ಞಅತಿ ॥ ಪಾವನಾನಿ ಪಾವಿತ್ರ್ಯಕರಣಾನಿ । ಅಬಂಧ- 
ಕಾನೀತಿ ಯಾವತ್‌ | ಯದ್ದಾ ಮನೀಷಿಣಾಂ ಜ್ಞಾನಿನಾಂ ಮುಕ್ತಾವಾನಂದಾತಿಶಯ 
ಕರಾಣಿ | ಅತಃ ಸರ್ವೈರಪಿ ವರ್ಣಾಶ್ರಮೋಚಿತಕರ್ಮಾಣಿ ಕಾರ್ಯಾಣ್ಯೇವೇತಿ ಟ 
ಯತೀನಾಮಪಿ ಜ್ಞಾನಯಜ್ಞವಿದ್ಯಾಭಯದಾನ ಬ್ರಹ್ಮಚರ್ಯಾದಿ ತಪಾಂಸಿ ಚಿ 
ಸಂತ್ಯೇವ । ಸ್ತ್ರೀ-ತಶೂದ್ರಾದೀನಾಮಪಿ ವಿಷ್ಣುನಾಮಾಧ್ಯಯನರೂಪೋ ಯಜ್ಞಃ 
ಸತ್ಯವಚನಮುಪವಾಸಾದಿತಪಶ್ಚಾಸ್ಕ್ರೇವೇತಿ ಭಾವಃ 115 ॥। 


ಅನುವಾದ- "ನಿಶ್ಚಯಂ ಶೃಣು' ಎಂದು ಪ್ರತಿಜ್ಞೆ ಮಾಡಿದ್ದನ್ನು ಹೇಳುತ್ತಾನೆ- ಯಜ್ಞ ಎಂದು. 
“ಯಜ್ಞದಾನತಪಃಕರ್ಮ' ಎಂಬಲ್ಲಿ ದ್ವಂದ್ವಸಮಾಸ ಹಾಗೂ ಏಕವಚನ. (1) ಏಕೆ ಯಜ್ಞಾದಿ 
ಗಳನ್ನು ಮಾಡಬೇಕೆಂದರೆ ಹೇಳುತ್ತಾನೆ- ಯಜ್ಞ ಎಂದು. ಪಾವನಾನಿ- ಪಾವಿತ್ರ್ಯ ತರುವಂಥವು. 
ಅಬಂಧಕಗಳು ಎಂಧರ್ಥ. ಅಥವಾ, ಮನೀಷೀಣಾಂ- ಅಪರೋಕ್ಷಜ್ಞಾನಿಗಳಿಗೆ ಮುಕ್ತಿಯಲ್ಲಿ 
ಆನಂದದಲ್ಲಿ ಅತಿಶಯವನ್ನು ತರುವಂಥವು. ಆದ್ದರಿಂದ ಎಲ್ಲರಿಂದಲೂ ವರ್ಣಾಶ್ರಮಗಳಿಗ 
ಯೋಗ್ಯವಾದ ಕರ್ಮಗಳು ಮಾಡಲಡಲೇಬೇಕು. (2) ಸಂನ್ಯಾಸಿಗಳಿಗೂ ಕೂಡ ಜ್ಞಾನಯಜ್ಞ | 
ವಿದ್ಯಾದಾನ, ಅಭಯದಾನ, ಬ್ರಹ್ಮಚರ್ಯ, ಉಪವಾಸಾದಿ ತಪಸುಗಳು ಇದ್ದೇ ಇವೆ. ಸ್ತ್ರೀಯರು 
ಶೂದ್ರರು ಹಾಗೂ ಉಳಿದವರಿಗೂ ಕೂಡ ಭಗವನ್ನಾಮಗಳ ಅಧ್ಯಯನ ಎಂಬ ಯಜ್ಞ- ಸತ್ತ 

ಹೇಳುವುದು- ಉಪವಾಸಾದಿಗಳು ಎಂಬ ತಪಸು; ಗಳು ಇದ್ದೇ € ಇವೆ - ಎಂದು ಅಭಿಪ್ರಾಯ. 
1151 


ಎವರಣೆ- (1) ಯಜ್ಞದಾನತಪಃಕರ್ಮ ಎಂಬಲ್ಲಿ "ಯಜ್ಞಶ್ಚದಾನಂ ಚ ತಪಶ್ಚಕರ್ಮ ಚ 
ಎಂದು ವಿಗ್ರಹ. ಇದು ದ್ವಂದ್ವಸಮಾಸ. ಸಾಮಾನ್ಯನಿಯಮದಂತೆ ಇದು ಬಹುವಚನದಲ್ಲಿ! 
ಬೇಕಿತ್ತು. ಆದರೆ, ದ್ವಂದ್ಹ ಸಮಾಸಪ್ರಕರಣದಲ್ಲಿ ಸಮಾಹಾರ- ಸಮೂಹ ಎಂಬರ್ಥದ 
ದ್ದ ೦ದ್ವಸಮಾಸಕ್ಕೆ ಏಕವಚನ ಬರುತ್ತದೆ ಎನ್ನಲಾಗಿದೆ. ಅದರಲ್ಲಿ "ಜಾತಿರಪ್ರಾ ಣಿನಾಂ' (ಪಾ.ಸು 
-2-4-6) ಎಂಬ ನಿಯಮದಂತೆ ಇಲ್ಲಿ ಸಮಾಹಾರಾರ್ಥದಲ್ಲಿಏಕವಚನ ಬಂದಿದೆ- ಎಂದ 
ಅಭಿಪ್ರಾಯ. 

(2) "ಯಜ್ಞದಾನತಪಃಕರ್ಮ ನ ತ್ಯಾಜ್ಯಂ ಕಾರ್ಯಮೇವ' ಎನ್ನ ಲಾಗಿದೆ. ಇವುಗಳ! 


ಅಧ್ಯಾಯ 18 859 


ಯಜ್ಞ-ದಾನ-ತಪಸ್ಸುಗಳೆಂದರೆ ಹಿಂದಿನ ಅಧ್ಯಾಯಗಳಲ್ಲಿಹೇಳಿದಂಥವು. ಕರ್ಮ ಎಂದರೆ 
ವರ್ಣಾಶ್ರಮೋಚಿತ ಸಂಧ್ಯಾವಂದನಾದಿಕರ್ಮಗಳು ಎಂದರ್ಥ. ಇವನ್ನು ಮುಂದೆ (18-41 
ರಿಂದ 18-48ವರೆಗೆ) ವಿವರಿಸಲಾಗಿದೆ. "ಬಿಡಬಾರದು' ಮಾಡಲೇ ಬೇಕು' ಎಂದಿದ್ದರಿಂದ ಎಲ್ಲ 
ವರ್ಣದವರೂ, ಎಲ್ಲ ಆಶ್ರಮದವರೂ ಮಾಡಬೇಕೆಂದು ತಿಳಿಯುವುದು. ಅದರಲ್ಲಿ 
ಸಂನ್ಯಾಸಿಗಳಿಗೆ ಅಗ್ನಾ ಧಾನದಲ್ಲಿ ಅಧಿಕಾರವಿಲ್ಲದ್ದರಿಂದ ಅವರಿಗೆ ಯಾವ ಯಜ್ಞ ? ಎಂಬ 
ಸಂಶಯ ಬರುತ್ತದೆ. ಅದರಂತೆ, ಅವರಿಗೆ, ಧನಾರ್ಜನೆ ಇಲ್ಲದಿರುವುದರಿಂದ ದಾನ ಹೇಗೆ? 
ತಪಸ್ಸು ಎಂಥದ್ದು? ಅಧ್ಯಾಯನಾಧಿಕಾರವೇ ಇಲ್ಲದ ಸ್ತ್ರೀ-ಶೂದ್ರರಿಗೆ ಎಂಥ ಯಜ್ಞ? ಎಂಥ 
ತಪಸ್ಸು ? - ಈ ಎಲ್ಲಸಂಶಯಗಳಿಗೆ ಇಲ್ಲಿಉತ್ತರ ನೀಡಿದ್ದಾರೆ. 


ಏತಾನ್ಯಪಿ ತು ಕರ್ಮಾಣಿ ಸಂಗಂ ತೃಕ್ತ್ವಾ ಫಲಾನಿ ಚ । 
ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಮ್‌ 11 6 || 


ಅರ್ಥ- ಹೇ ಅರ್ಜುನ ! ಈ ಯಜ್ಞಾದಿಕರ್ಮಗಳು ಅಪಿ ಫಲಾಪೇಕ್ಟಿಗಳಿಗೆ ಬಂಧಕ 

ವಾಗಿದ್ದರೂ (1) ಸಂಗಂ ನಾನೇ ಕರ್ತಾ ಎಂಬ ಅಭಿಮಾನವನ್ನು ಮತ್ತು ಫಲೇಚ್ಛೇಯನ್ನು 
ಬಿಟ್ಟು ಆಚರಿಸಲಡಬೇಕು ಎಂದು ನಾನು ನಿರ್ಣಯಿಸಿದ ಶ್ರೇಷ್ಠವಾದ ಅಭಿಪ್ರಾಯವು. 
ಯಜ್ಞಾದಿ ನ ತ್ಯಾಜ್ಯಂ ಕಾರ್ಯಮೇವ ತದಿತ್ಯುಕ್ತಮಯುಕ್ತಮ್‌ । 'ತ್ಯಾಜ್ಯಂ 
ಕರ್ಮ' ಇತ್ಯುಕ್ತಮನೀಷಿಮತವಿರೋಧಾದಿತೃತಃ ಸಂಗಾದಿತ್ಯಾಗರೂಪವಿಶೇಷಣ- 
ತ್ಯಾಗ ಏವ ತೇಷಾಮಭಿಮತಃ ನ ಸ್ವರೂಪತ್ಯಾಗ ಇತಿ ಭಾವೇನ ಯಜ್ಞಾದೇಃ 


ಕರಣಪ್ರಕಾರಮಾಹ- ಏತಾನೀತಿ 1 ಪ್ರಾಗುಕ್ತಯಜ್ಞಾದಿರೂಪಕರ್ಮಾಣಿ 
ಮಮತಾಭಿಮಾನರೂಪಸ್ನೇಹಾಖ್ಯಸಂಗಂ ತೃಕ್ತ್ವಾ ಸ್ವರ್ಗಾದಿಫಲಾನಿ ಚ ತೃಕ್ತ್ವಾ 


ಕರ್ತವ್ಯಾನಿ ಇತಿ ನಿಶ್ಚಿತಂ ಮೇ ಉತ್ತಮಂ ಮತಮ್‌ ॥ 6 ॥ 


ಅನುವಾದ- 'ತ್ಯಾಜ್ಯಂ (ದೋಷವದಿತ್ಯೇಕೇ) ಕರ್ಮ' ಎಂದು ಹಿಂದೆ (18-3) 
ತೋರಿಸಿದ ಜ್ಞಾನಿಗಳ ಮತದ ವಿರೋಧ ಬರುವುದರಿಂದ, "ಯಜ್ಞಾದಿಗಳನ್ನು ಬಿಡಬಾರದು, 
ಮಾಡಲೇಬೇಕು' ಎಂದು ಹೇಳಿದ್ದುಸರಿ ಅಲ್ಲ- ಎಂಬ ಶಂಕೆಗೆ, ಸಂಗಫಲತ್ಯಾಗ ಎಂಬ ವಿಶೇಷಣ 
ತ್ಯಾಗವೇ ಅವರಿಗೆ ಅಭಿಪ್ರೇತವಾಗಿದೆಯೇ ಹೊರತು ಕರ್ಮದ ತ್ಯಾಗವಲ್ಲಎಂಬ ಅಭಿಪ್ರಾಯ 
ದಿಂದ ಯಜ್ಞಾದಿಗಳನ್ನು ಆಚರಿಸುವ ಬಗೆಯನ್ನು ಹೇಳುತ್ತಾನೆ- ಏತಾನಿ ಎಂದು (2) ಏತಾನಿ: 
ಹಿಂದೆ ಹೇಳಿದ ಯಜ್ಞಾದಿರೂಪಕರ್ಮಗಳು ಸಂಗವನ್ನು ಬಿಟ್ಟು, ಸ್ವರ್ಗಾದಿಫಲಗಳನ್ನು ಬಿಟ್ಟು 
ಆಚರಿಸಲ್ಪಡಬೇಕು ಎನ್ನುವುದು ನನ್ನ ನಿಶ್ಚಿತವಾದ ಶ್ರೇಷ್ಠ ಅಭಿಪ್ರಾಯವು. ಇಲ್ಲಿಸಂಗ ಎಂದರೆ 
ಮಮತಾಭಿಮಾನ. ಇದೇ ಸ್ನೇಹ. ॥। 6 || 


60 ಗೀತಾವಿವೃತಿ 


ವಿವರಣೆ- 
(1) ಅಪಿಶಬ್ದದ ಈ ಅರ್ಥವನ್ನು ಶ್ರಿ ಶ್ರೀಸತ್ಯಧ್ಯಾ ನತೀರ್ಥರು ಗೀತಾಪ್ರ ತಿಪದಾರ್ಥಚಂದ್ರಿಕಾ 
ದಲ್ಲಿ ಹೇಳಿದ್ದಾರೆ. 
(2) ಈ ಭಾಗದ ಸ್ಪಷ್ಟನೆಗೆ ಇದೇ ಅಧ್ಯಾ ಯದ ಮೂರನೇ ಶ್ಲೋಕದ ವಿವರಣೆ ನೋಡಿ. 


ತ್ರಿವಿಧ ಕರ್ಮತ್ಯಾಗದ ನಿರೂಪಣೆ 


ನಿಯತಸ್ಯ ತು ಸಂನ್ಯಾಸಃ ಕರ್ಮಣೋ ನೋಪಪದ್ಯತೇ । 
ಮೋಹಾತ್ತಸ್ಯ ಪರಿತ್ಯಾಗಸ್ತಾಮಸಃ ಪರಿಕೀರ್ತಿತಃ 1 71 


ಅರ್ಥ- ತಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾದ ಕರ್ಮದ ತ್ಯಾಗವು ಸರಿ ಅಲ್ಲ ತಪ್ಪು 
ತಿಳುವಳಿಕೆಯಿಂದ ಅದನ್ನು ಬಿಡುವುದು ತಾಮಸತ್ಯಾಗ ಎನಿಸುವುದು. 


ಸ್ವರೂಪತ್ಯಾಗೋ ನೇತ್ಯೇತದುಪಪಾದಯನ್‌ "ತ್ಯಾಗೋ ಹಿ ತ್ರಿವಿಧಃ' ಇತ್ಯುಕ್ತಂ 
ಪ್ರಪಂಚಯತಿ- ನಿಯತಸ್ಯ ತ್ವಿತಿ ॥ ವರ್ಣಾಶ್ರಮೋಚಿತಸ್ಯ ತು ಕರ್ಮಣಃ 
ಸಂನ್ಯಾಸಸ್ತ್ಯಾಗೋ ನೋಪಪದ್ಯತೇ ಯುಕ್ತೋ ನ ಭವತಿ । "ಸ್ವಯಜ್ಞಾದೀನ್ಹರಿತ್ಯಜ್ಯ 
ನಿರಯಂ ಯಾತ್ಯಸಂಶಯಮಿತಿ' ಪಾದ್ದೇ ಪ್ರತ್ಯವಾಯಸ್ಥರಣಾತ್‌ । ಸ್ವರೂಪತ್ಯಾಗ 
ಏವ ತ್ಯಾಗಶಬ್ದಾರ್ಥೋ ನ ಸಂಗಫಲಯೋಸ್ಕಾಗ ಅತಿ ಮಿಥ್ಯಾಜ್ಞಾನಾಖ್ಯ- 
ಮೋಹಾತ್ತಸ್ಯ ಯಜ್ಞಾದಿಕರ್ಮಣಃ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ ॥1 7 |! 


ಅನುವಾದ- ಕರ್ಮವನ್ನೇ ಬಿಡುವುದು ತ್ಯಾಗವಲ್ಲಎನ್ನುವುದನ್ನು ಸಮರ್ಥಿಸುತ್ತಾ "ತ್ಯಾಗೋ 
ಹಿತ್ರಿವಿಧಃ' (18-4) ಹತ ಹೇಳಿದ್ದನ್ನು ವಿವರಿಸುತ್ತಾನೆ- ನಿಯತಸ್ಯ ಎಂದು. ನಿಯತಸ್ಥ 
ವರ್ಣಾಶ್ರಮಗಳಿಗೆ ಯೋಗ್ಯವಾದ ಕರ್ಮದ , ಸಂನ್ಯಾಸಃ - ತ್ಯಾಗವು, ನ ಉಪಪದ್ಯ ತ 
ಸರಿಹೊಂದುವುದಿಲ್ಲ ಏಕೆಂದರೆ 'ತನ್ನ ಕರ್ತವ್ಯವಾದ ಯಜ್ಞಾದಿಗಳನ್ನು ಬಿಟ್ಟು ನಿಶ್ಚಿತವಾಗಿಯೂ, 
ನರಕವನ್ನು ಹೊಂದುವನು' ಎಂದು ಪದ್ಧಪುರಾಣದ ಚಚ; "ಕರ್ಮದ ತ್ಯಾ ಗವೇ ತ್ಯಾಗಶಬ್ದದ 
ಅರ್ಥ ಹೊರತು ಸಂಗ-ಫಲಗಳ ತ್ಯಾಗ ಅಲ್ಲ, ಎಂಬ ಭ್ರಮೆಯು ಮೋಹ. ಹ ಮೋಹದಿಂದ 
ಯಜ್ಞಾದಿಕರ್ಮಗಳನ್ನು ಜತ ತಾಮಸ ಎನಿಸುತ್ತದೆ. 117 ॥| 


ದುಃಖಮಿತ್ಯೇವ ಯತ್ತರ್ಮ ಕಾಯಕ್ಲೇಶಭಯಾತ್ರ್ಯಜೇತ್‌ | 
ಸ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗಫಲಂ ಲಭೇತ್‌ Il 8 1 


ಅರ್ಥ- ಕರ್ಮವು ದುಃಖಕರ (ಮನಃಖೇದಕರ) ಎಂಬ ಕಾರಣದಿಂದಲೇ, ದೇಹಕ್ಕೆ 


ಅಧಾಯ 18 861 


ಕಷ್ಟವಾಗುವ ಹೆದರಿಕೆಯಿಂದ ಕರ್ಮವನ್ನು ಬಿಡುವುದು ಎನ್ನುವುದು ರಾಜಸತ್ಯಾಗ. ಅಂತಹ 
ರಾಜಸತ್ಯಾಗವನ್ನು ಮಾಡಿ, ಸಃ- ಆ ಪುರುಷನು ತ್ಯಾಗದ ಫಲವನ್ನು ಹೊಂದುವುದೇ ಇಲ್ಲ 


ದುಃಖಂ ಪ್ರತಿಕೂಲವೇದನೀಯರೂಪದುಃಖಕಾರಣಮಿತ್ಯೇವ ಕಾಯಕ್ಲೇಶ- 
ಭಯಾಚ್ಚ ಕರ್ಮ ತ್ಯಜೇದಿತಿ ಯತ್ನ ರಾಜಸತ್ಯಾಗಃ | ತಂ ರಾಜಸತ್ಯಾಗಂ ಕೃತ್ವಾ 
ತ್ಯಾಗಫಲಂ ಭಗವತ್ಚೀತಿರೂಪಂ ನೈವ ಲಭೇತ್‌ 11 8 ॥ 


ಅನುವಾದ- ದುಃಖಂ: ಪ್ರತಿಕೂಲವೇದನೀಯವೆನಿಸಿದ (1) ದುಃಖದ ಕಾರಣ ಎಂಬ 
ಕಾರಣದಿಂದಲೇ, ಮತ್ತು ದೇಹಕ್ಕೆ ಕಷ್ಟವಾಗುವ ಹೆದರಿಕೆಯಿಂದ ಕರ್ಮವನ್ನು ಬಿಡುವುದು 
ಎಂದೇನಿದೆಯೋ ಅದು ರಾಜಸತ್ಯಾಗ. ತಂ ಎ ಆ ರಾಜಸತ್ಯಾಗವನ್ನು ಮಾಡಿ, ತ್ಯಾಗಫಲಂ- 
ಭಗವತ್ಲೀತಿರೂಪವಾದ ತ್ಯಾಗದ ಫಲವನ್ನು ಹೊಂದುವುದೇ ಇಲ್ಲ. ॥18 1 


ವಿವರಣೆ- (1) “ನನಗಿದು ಪ್ರತಿಕೂಲ ಎ ಬೇಡವಾದದ್ದು ಎಂದು ಅನಿಸುವುದು ದುಖು' 
ಇದು ದುಃಖದ ಲಕ್ಷಣ. ಆ ಲಕ್ಷ! ಇವನ್ನು ಇಲ್ಲಿ ಅನುವಾದಮಾಡಲಾಗಿದೆ. 


ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇತರ್ಜುನ | 
ಸಂಗಂ ತ್ಯಕ್ತಾ ಫಲಂ ಚೈವ ಸ ತ್ಯಾಗಃ ಸಾತ್ತಿ, ಕೋ ಮತಃ 191 


ಅರ್ಥ - ಹೇ ಅರ್ಜುನ! ಇದು ನನ್ನ ಕರ್ತವ್ಯ' ಎಂಬ ಬುದ್ಧಿಯಿಂದ ಮಮತೆಯನ್ನು ಬಿಟ್ಟು 
ಮತ್ತು ಸ್ವರ್ಗಾದಿಫಲವನ್ನು ಬಿಟ್ಟು ವರ್ಣಾಶ್ರಮೋಚಿತಕರ್ಮವನ್ನು ಮಾಡುವುದು 
ಎನ್ನು] ವುದೇನಿದೆಯೋ ಆ ಕರ್ಮಫಲತ್ಯಾಗವು ಸಾತ್ವಿಕ ಎನಿಸುವುದು. 


ಕಾರ್ಯಮವಶ್ಯಂ ಕರ್ತವ್ಯಂ ಅನ್ಯಥಾ ಪ್ರತ್ಯವಾಯಾದಿತಿ ಬುದ್ಧ್ಯಾ ಸಂಗಂ 
ಮದೀಯಮಿತಿ ಸ್ನೇಹಂ ಸ್ಪರ್ಗಾದಿಫಲಂ ಚ ತ್ಯಕ್ಷ ಅವ ನಿಯತಂ ವರ್ಣಾ- 


ಶ್ರಮೋಚಿತಂ ಕರ್ಮ ಯತ್ನಿಯತೇ ಸ ತ್ಯಾಗಃ ಕರ್ಮಾನುಷ್ಠಾನಸಹಿತಃ ಸಾತ್ತಿ ಕೋ 
ಮತಃ ॥ 9 ॥ 


ಅನುವಾದ- ಕಾರ್ಯಂ ಎ ಅವಶ್ಯ ಕರ್ತವ್ಯ, ಇಲ್ಲಃ ದಿದ್ದರೆ ಪಾಪ ಬರುವುದು ಎಂಬ 
ಬುದ್ದೀ ಯಿಂದ ಸಂಗಂ - ನನ್ನದೆಂಬ ಸ್ನೇಹವನ್ನು ಮತ್ತು (ಫಲಂ 2) ಸ್ಪರ್ಗಾದಿಫಲವನ್ನು ಬಿಟ್ಟು 
ನಿಯತಂ- ವರ್ಣಾಶ್ರಮೋಚಿತವಾದ ಕರ್ಮವನ್ನು ಏನು ಮಾಡಲಾಗುವುದೋ, ಸಃತ್ಯಾಗಃ- ಆ 
ತ್ಯಾಗವು ಕರ್ಮಾನುಷ್ಠಾನಸಹಿತವಾಗಿ ಸಾತ್ವಿಕ ಎನಿಸುವುದು. ॥9॥ 


62 ಗೀತಾವಿವೃತಿ 


'ರ್ಮತ್ಯಾಗಿಗಳ ಬಗೆಗಳು 


ನ ದ್ವೇಷ್ಟ ಕುಶಲಂ ಕರ್ಮ ಕುಶಲೇ ನಾನುಷಜ್ಜತೇ I 
ತ್ಯಾಗೀ ಸತ್ತ ಸಮಾವಿಷ್ಟೋ ಮೇಧಾವೀ ಛಿನ್ನಸಂಶಯಃ 11 10 || 


ಅರ್ಥ- ಯಾವನು ತತ್ಕಾಲದಲ್ಲಿ ದುಃಖನೀಡುವ ಕರ್ಮವನ್ನು ದ್ವೇಷಿಸನೋ, 
ಪೂರ್ವಪುಣ್ಯಫಲದಲ್ಲಿ ಆಸಕ್ತನಾಗನೋ, ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಿಸಿ 
ದವನೋ, ಸತ್ವಗುಣದಿಂದ ಕೂಡಿದವನೋ, ಭಗವತ್ತತ್ವಜ್ಞಾನಿಯೋ, ಜಗತ್ತು-ಪರಮಾತ್ಮರ ಬಗ್ಗೆ 
ಗೊಂದಲಗಳಿಲ್ಲದವನೋ ಅವನು ಸಾತ್ತಿಕತ್ಯಾಗಿಯು. 


ಸಾತ್ತಿ ಕತ್ಯಾಗಿನೋ ವಿಶೇಷಣಾನ್ಯಾಹ- ನ ದ್ವೇಷ್ಟೀತಿ ॥ ಅಕುಶಲಂ 
ತಾತ್ಕಾಲಿಕಸುಖದಂ ನ ಕಿಂತು ಕಾಯಕ್ಷೇಶದುಃಖದಂ ಕರ್ಮ ನ ದ್ವೇಷ್ಟಿ! ಕುಶಲೇ 
ಪೂರ್ವಾರ್ಜಿತಪುಣ್ಯಫಲೇ ನಾನುಷಜ್ಠತೇ ನೇಚ್ಛತಿ | ಸತ್ತ ಸಮಾವಿಷ್ಠ; ಸಮ್ಯಕ್‌ 
ಸತ್ತ್ವಗುಣೇನ ವ್ಯಾಪ್ತಃ ಮೇಧಾವೀ ಭಗವತ್ತತ್ತ ಜ್ಞಾನೀ ಛಿನ್ನಸಂಶಯಃ ಪರಾಪರ- 
ತತ್ತ್ವವಿಷಯೇ ಭಗವದ್ದರ್ಮಾನುಷ್ಠಾನೇ ವಾ ಸಂದೇಹ ಹೀನಃ ತ್ಯಾಗೀ ಭಗವತಿ 
ಸರ್ವಕರ್ಮಸಮರ್ಪಣವಾನ್ನ ಸಾತ್ತಿ ಫತ್ಯಾಗೀತ್ಯರ್ಥಃ ॥1 10 ॥ 


ಅರ್ಥ- ಸಾತ್ವಿಕತ್ಕಾಗಿಯ ಲಕ್ಷಣಗಳನ್ನು ಹೇಳುತ್ತಾರೆ - "ನ ದ್ವೇಷ್ಟಿ' ಎಂದು, ಅಕುಶಲಂ- 
ತಾತ್ಕಾಲಿಕಸುಖನೀಡದಂಥ, ಕಿಂತು, ದೇಹಕ್ಕೆ ಕಷ್ಟವನ್ನು ದುಃಖವನ್ನೂ ನೀಡುವಂಥ ಕರ್ಮವನ್ನು 
ದ್ವೇಷಿಸುವುದಿಲ್ಲ ಕುಶಲೇನ ಹಿಂದೆ ಗಳಿಸಿದ ಪುಣ್ಯದ ಫಲದ ವಿಷಯದಲ್ಲಿನಾನುಷಜ್ಜತೇ ತ 
ಬಯಕೆ ಇಲ್ಲದವನು. ಸತ್ವಸಮಾವಿಷ್ಟಃ- ಚೆನ್ನಾಗಿ ಸತ್ವಗುಣದಿಂದ ಕೂಡಿದವನು. ಮೇಧಾವೀ- 
ಭಗವಂತನ ತತ್ವಜ್ಞಾನ ಇರುವವನು. ಛಿನ್ನಸಂಶಯಃ- ಜಗತ್ತು ಮತ್ತು ಪರಮಾತ್ಮನ ವಿಷಯದಲ್ಲಿ 
ಅಥವಾ ಭಾಗವತಧರ್ಮಗಳ ಅನುಷ್ಠಾನ ವಿಷಯದಲ್ಲಿ ಗೊಂದಲ ಇಲ್ಲದವನು. ತ್ಯಾಗೀದ 

ಭಗವಂತನಲ್ಲಿಎಲ್ಲಕರ್ಮಗಳನ್ನು ಸಮರ್ಪಿಸಿದವನು ಅಂಥವನು ಸಾತ್ಲಿಕತ್ಯಾಗೀ ಎಂದರ್ಥ. 
11 10 || 


ನ ಹಿ ದೇಹಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ | 
ಯಸ್ತು ಕರ್ಮಫಲತ್ಯಾಗೀ ಸ ತ್ಯಾಗೀತ್ಯಭಿಧೀಯತೇ 11 11 1 


ಅರ್ಥ- ದೇಹಧಾರಿಯಾದ ಮನುಷ್ಯನಿಗೆ ಎಲ್ಲಕರ್ಮಗಳನ್ನು ಬಿಡಲು ಸಾಧ್ಯವಿಲ್ಲ ಹಿನ 
ಆದ್ದ! ರಿಂದ, ಯಾವನು ಕರ್ಮದ ಫಲವನ್ನು ಬಿಟ್ಟವನೊ ಅವನುತ್ಯಾಗೀ ಎನಿಸುತ್ತಾನೆ. 


ಅಧ್ಯಾಯ 18 863 


ಪೂರ್ವಂ “ಕರ್ತವ್ಯಾನೀತಿ ಮೇ ಪಾರ್ಥ' ಇತ್ಯತ್ರ ಸಂಗ ಫಲತ್ಯಾಗ ಏವ ತ್ಯಾಗ 
ಶಬ್ದಾರ್ಥ ಇತಿ ಸ್ವಸಿದ್ದಾಂತೋ ನಿರ್ಣೀತಃ | ಅಧುನಾ ತ್ಯಾಜ್ಯಂ ದೋಷವದಿತಿ 
ಪಕ್ಷಸ್ಯ ಬೀಜಖಂಡ ನಾಯ ಸರ್ವಕರ್ಮಪರಿತ್ಯಾಗೋ ವಾ ವಿಹಿತಕರ್ಮತ್ಯಾಗೋ 
ವಾ ನ ತ್ಯಾಗಶಬ್ದಾರ್ಥಃ, ಯೇನ 'ತ್ಯಾಜ್ಯಂ ದೋಷವದಿ' ತೃಸ್ಯ ಸರ್ವಕರ್ಮ- 
ತ್ಯಾಗೋಠ ರ್ಥ ಇತ್ಯುಚ್ಛತ ಇತಿ ಭಾವೇನಾಹ- ನ ಹೀತಿ ॥। ಅಶೇಷತಃ ಕರ್ಮಾಣಿ 
ತ್ಯಕ್ತುಂ ನ ಶಕ್ಕಮ್‌, "ನ ಹಿ ಕಶ್ಲಿತ್ಸೃಣಮಪಿ ಜಾತು ತಿಷ್ಠತ್ಯಕರ್ಮಕೃತ್‌' (3-5) 
ಇತ್ಯುಕ್ತೇಃ | ನಾಪಿ ವಿಹಿತಾಶೇಷತ್ಯಾಗಃ | “ಸ್ವಯಜ್ಞಾದೀನರಿತ್ಯಜ್ಯ ನಿರಯಂ 
ಯಾಂತಿ' ಇತಿ ಪ್ರತ್ಯವಾಯಸ್ಮರಣಾದಿತಿ ಭಾವಃ | ಹಿ ಯಸ್ಥಾದಶಕ್ಕಂ ತಸ್ಥಾದ್ಯಸ್ತು 
ಕರ್ಮಫಲತ್ಯಾಗೀ ಸ ಏವ ತ್ಯಾಗೀತ್ಯಭಿಧೀಯತೇ । ಅತಸ್ವಾಜ್ಯಮಿತಿ ಪಕ್ಷಸ್ಕಾಪಿ 
ಫಲತ್ಯಾಗ ಏವಾರ್ಥ ಇತಿ ಭಾವಃ ॥ 11 ॥। 


ಆನುವಾದ- ಹಿಂದೆ, "ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ” (18-6) 
ಎಂದು ಸಂಗ-ಫಲಗಳ ತ್ಯಾಗವೇ ತ್ಯಾಗಶಬ್ದದ ಅರ್ಥ ಎಂದು ಕೃಷ್ಣನು ತನ್ನ ಸಿದ್ಧಾಂತವನ್ನು 
ನಿಶ್ಚಯಿಸಿದ್ದನು. ಈಗ, “ತ್ಯಾಜ್ಯಂ ದೋಷವತ್‌' "ದೋಷವುಳ್ಳದ್ದಾದ್ದರಿಂದ ಸರ್ವಕರ್ಮಗಳೂ 
ತ್ಯಾ ಜ್ಯ' ಎಂಬ ಪಕ್ಷದ, ಅಂದರೆ ಪೂರ್ವಪಕ್ಷದ ಬೀಜವನ್ನು ಎ ಮೂಲ ಕಾರಣವನ್ನು ಖಂಡಿಸಲು 
(1), ಸರ್ವಕರ್ಮತ್ಯಾಗವೂ, ವಿಹಿತಕರ್ಮತ್ಯಾಗವೂತ್ಯಾಗ ಶಬ್ದದ ಅರ್ಥವಲ್ಲ, ಅವು ಆ ಶಬ್ದದ 
ಅರ್ಥವಾಗಿದ್ದರೆ "ತ್ಯಾಜ್ಯಂ ದೋಷವತ್‌' ಎನ್ನುವುದಕ್ಕೆ ಸರ್ವಕರ್ಮತ್ಯಾಗವು ಅರ್ಥ 
ಎನ್ನಬಹುದಿತ್ತು ಎಂಬ ಅಭಿಪ್ರಾಯದಿಂದ ಹೇಳುತ್ತಾನೆ- "ನ ಹಿ' ಎಂದು. ಎಲ್ಲ ಕರ್ಮಗಳನ್ನು 
ಬಿಡಲು ಸಾಧ್ಯವಿಲ್ಲ ಎ ಏಕೆಂದರೆ, "ಯಾರೂ ಎಂದಿಗೂ ಒಂದು ಕ್ಷಣವೂ ಕರ್ಮ ಮಾಡದೆ 
ಇರಲಾರರು ಎಂದು ಹಿಂದೆ (3-5) ಹೇಳಲಾಗಿದೆ. ಅಲ್ಲದೆ, ಎಲ್ಲವಿಹಿತಕರ್ಮಗಳ ತ್ಯಾಗವೂ 
ತ್ಯಾಗಶಬ್ದಾಃ ರ್ಥವಲ್ಲ ಏಕೆಂದರೆ, 'ತಮ್ಮ ಕರ್ತವ್ಯವಾದ ಯಜ್ಞಾದಿಗಳನ್ನು ಬಿಟ್ಟುಮನುಷ್ಯರು 
ನರಕವನ್ನು ಹೊಂದುವರು' ಎಂದು ವಿಹಿತವನ್ನು ಬಿಟ್ಟರೆ ಪಾಪವನ್ನು ಪಾದ್ಗಪುರಾಣದಲ್ಲಿ 
ಹೇಳಲಾಗಿದೆ- ಎಂದು ಅಭಿಪ್ರಾಯ, ಹಿ- ಯಾವ ಕಾರಣದಿಂದ ಕರ್ಮತ್ಯಾಗವು ಅಶಕ್ಯವೋ 
ಆ ಕಾರಣದಿಂದ ಯಾವನು ಕರ್ಮಫಲತ್ಯಾಗಿಯೋ ಅವನೇತ್ಯಾಗೀ ಎಂದು ಕರೆಯಲಡುತ್ತಾನೆ. 
ಆದ್ದ! ರಿಂದ "ತ್ಯಾಜ್ಯಂ ದೋಷವತ್‌' (18-3) ಎಂಬ ಜ್ಞಾನಿಗಳ ಪಕ್ಕಕ್ಕೂ ಫಲತ್ಯಾಗವೇ ಅರ್ಥ 
ಎಂದು ಅಭಿಪ್ರಾಯ. ॥ 11 ॥ 


ಎವರಣೆ- (1) ಈ ಶ್ಲೋಕಕ್ಕೆ ಗೀತಾಭಾಷ್ಯದ ಅವತರಣಿಕೆ ಹೀಗಿದೆ- "ಅನ್ಯಃ 
ತ್ಯಾಗಾರ್ಥೋ (ತ್ಯಾಗಶಬ್ದಾರ್ಥೋ) ನ ಯುಕ್ತ ಇತ್ಯಾಹ - ನ ಹೀತಿ' - ಎಂದು. ಇದನ್ನು 


64 ಗೀತಾವಿವೃತಿ 


ನ್ಯಾಖ್ಯಾನಿಸುತ್ತಾ ಪ್ರಮೇಯದೀಷಿಕಾದಲ್ಲಿ "ಪೂರ್ವಪಕ್ಷಬೀಜನಿರಾಸಾರ್ಥಮಿತಿ ಶೇಷಃ' 
ಎಂದು ಹೇಳಿದೆ. ಶೇಷಪೂರಣ ಮಾಡಿದ ಗೀತಾಭಾಷ್ಯವಾಕ್ಯ ಹೀಗಾಗುತ್ತದೆ- "ಪೂರ್ವಪಕ್ಷ- 
ನೀಜನಿರಾಸಾರ್ಥಂ ಅನ್ಯಃ ತ್ಯಾಗಾರ್ಥೋ ನ ಯುಕ್ತ ಇತ್ಯಾಹ - ನ ಹೀತಿ' ಎಂದಾಗುತ್ತದೆ. 


ಇದಿಷ್ಟನ್ನು ಸಂಗ್ರಹಿಸಲು ಗೀತಾವಿವೃತಿಯ ಈ ಭಾಗ ಹೊರಟಿದೆ. ಆದ್ದರಿಂದ, ಗೀತಾವಿವೃತಿ 
ಯಲ್ಲೂ ಪಕ್ಷೆಸ್ಯ ಎಂದರೆ "ಪೂರ್ವಪಕ್ಷಸ್ಯ' ಎಂದರ್ಥ. ಆಗ ಇದರ ಆಶಯ ಹೀಗಾಗುತ್ತಾದೆ. 
"ತ್ಯಾಜ್ಯಂ ದೋಷವತ್‌' ಎಂಬ ಜ್ಞಾನಿಗಳ ಪಕ್ಷಕ್ಕೆ ಸರ್ವಕರ್ಮತ್ಯಾಗವು ಅರ್ಥ ಎನ್ನುವುದು 
ಪೂರ್ವಪಕ್ಷ. ಕರ್ಮಫಲತ್ಯಾಗವು ಅರ್ಥ ಎನ್ನುವುದು, ಸಿದ್ದಾಂತ. ಪೂರ್ವಪಕ್ಷದ ಬೀಜವನ್ನು 
ಖಂಡಿಸಲು ಈ ವಾಕ್ಯ ಹೊರಟಿದೆ. ಯಾರೂ ಕರ್ಮ ಮಾಡದೆ ಇರಲು ಸಾಧ್ಯವಿಲ್ಲದಾಗ 


ಸರ್ವಕರ್ಮಫಲತ್ಯಾಗವು ಅದರ ಅರ್ಥ ಎನ್ನು ವುದು ಹೇಗೆ ? ಎಂದು ಇಲ್ಲಿ ಪೂರ್ವಪಕ್ಷವನ್ನು 
ಖಂಡಿಸಲಾಗುತ್ತದೆ - ಎಂದು. 


ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಮ್‌ | 
ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸಂನ್ಯಾಸಿನಾಂ ಕ್ಷಚಿತ್‌ 11 12 11 


ಅರ್ಥ- ಮೃತರಾದ, ಫಲೇಚ್ಛೆ ಬಿಡದವರಿಗೆ ನರಕಾದಿ ಅನಿಷ್ಟಫಲ, ಸ್ವರ್ಗಾದಿ ಇಷ್ಟಫಲ 
ಹಾಗೂ ಸುಖದುಃಖ ರೂಪವಾದ ಮನುಷ್ಯ ಜನ್ಮಎಂಬ ಮೂರು ತರಹದ ಕರ್ಮಗಳ ಫಲವು 
ಆಗುವುದು . ಸಂನ್ಯಾಸಿಗಳಿಗೆ (ಫಲೇಚ್ಛೆ ಮಾಡದ, ಕಾಮ್ಯಕರ್ಮಗಳನ್ನೂ ಮಾಡದವರಿಗೆ) ಆ 
ತ್ರಿವಿಧ ಫಲವು ಈ ಲೋಕದಲ್ಲೂ ಪರಲೋಕದಲ್ಲೂಆಗುವುದಿಲ್ಲ, 


ಅತ್ಯಾಗಿನಿಂದಾಪೂರ್ವಂ ತ್ಯಾಗಿನಂ ಸ್ತೌತಿ- ಅನಿಷ್ಟಮಿತಿ ॥। ಅನಿಷ್ಠಂ ನರಕಾದಿ । 
ಇಷ್ಟಂ ಕಾಮ್ಯಕರ್ಮಿಣಾಮಿಚ್ಛ್ಚಾ, ವಿಷಯೀಭೂತಂ ಸ್ಪರ್ಗಾದಿ । ಮಿಶ್ರಂ ಇಷ್ಟುನಿಷ್ಟ- 
ಮೇಲನರೂಪಂ ಮಾನುಷಾದಿ । ಕರ್ಮಣಸ್ತಿವಿಧಂ ಫಲಮ್‌ ಅತ್ಯಾಗಿನಾಂ 
ಕರ್ಮಫಲಮತ್ಯಜತಾಂ ಪ್ರೇತ್ಯ ಮೃತ್ವಾ ದೇಹಾನ್ನಿರ್ಗತ್ಯ ಸ್ಥಿತಾನಾಂ ಭವತಿ । 
ಸಂನ್ಯಾಸಿನಾಂ ತು ಅನಿಯತಕಾಮ್ಯಾನಾಂ ಫಲತ್ಯಾಗಿನಾಮ್‌, ನಿಯತಾನಾಂ 
ಸ್ವರೂಪತ್ಯಾಗಿನಾಮ್‌, ಕ್ಷಚಿದಪಿ ಇಹ ವಾ ಪರತ್ರ ವಾ ನಾಸ್ತಿ | ಇಷ್ಟುನಿಷ್ಟಾದಿ- 
ರೂಪಂ ಕರ್ಮಣಃ ಫಲಮಿತ್ಯನುಷಂಗಃ । 


ಅನುವಾದ- ಅತ್ಯಾಗಿಯನ್ನು ನಿಂದಿಸುವುದರೊಂದಿಗೆ ತ್ಯಾಗಿಯನ್ನು ಹೊಗಳುತ್ತಾನೆ- 
ಅನಿಷ್ಟಂ ಎಂದು. ಅನಿಷ್ಠಂ- ನರಕಾದಿಗಳು. ಇಷ್ಟಂ - ಕಾಮ್ಯಕರ್ಮಮಾಡುವವರು ಬಯಸುವ 
ಸ್ಪರ್ಗಾದಿಗಳು. ಮಿಶ್ರಂ- ಇಷ್ಟಾನಿಷ್ಟಗಳ ಮೊತ್ತವಾದ ಮಾನುಷಾದಿ ಜನ್ಮ. 


ಅಧ್ಯಾಯ 18 865 

(ಹೀಗೆ) ಕರ್ಮದ ಮೂರು ತರಹದ ಫಲವು, ಅತ್ಯಾಗಿನಾಂ- ಕರ್ಮಫಲವನ್ನು ಬಿಡದವರಿಗೆ 
ಪ್ರೇತ್ಯ - ಮೃತ್ಹ್ವಾ- ಸತ್ತು ದೇಹವನ್ನು ಕಳಚಿಕೊಂಡಿರುವವರಿಗೆ ಆಗುತ್ತದೆ. ಸಂಸ್ಕಾಸಿನಾಂತು- 
ಅನಿಯತಕಾಮ್ಯಕರ್ಮಗಳ ಫಲವನ್ನು ಬಿಟ್ಟವರಿಗೆ ನಿಯತಕಾಮ್ಯಕರ್ಮಗಳನ್ನು ಸ್ವರೂಪತಃ 
ಬಿಟ್ಟವರಿಗೆ, ಕ್ಷಚಿದಪಿ- ಈ ಲೋಕದಲ್ಲಿಅಥವಾ ಪರಲೋಕದಲ್ಲಿಇಷ್ಟಾನಿಷ್ಟಾದಿ ಫಲವು ಇಲ್ಲ "ನ 
ತು ಸಂನ್ಯಾಸಿನಾಂ ಕ್ಷಚಿತ್‌' ಎಂಬ ವಾಕ್ಯಕ್ಕೆ "ಅನಿಷ್ಠಮಿಷ್ಟಂ ಮಿಶ್ರಂ ಚ ಕರ್ಮಣಃ ಫಲಂ' 
ಎನ್ನುವುದನ್ನು ತಂದು ಇಟ್ಟುಕೊಳ್ಳಬೇಕು. 


'ಸಂನ್ಯಾಸಿನಾಮ್‌' ಎಂಬ ಶಬ್ದಪ್ರಯೋಗದ ಔಚಿತ್ಯ 


ಅತ್ರ ತ್ಯಾಗಿನಾಮಿತಿ ವಕ್ತವ್ಯೇ ಸಂನ್ಯಾಸಿನಾಮಿತ್ಯುಕ್ತಿಃ ತ್ಯಾಗಿನೋ ಹಿ ಪರಾರ್ಥಂ 
ಕಾರೀರ್ಯಾದಿನಿಯತಕಾಮೃಂ ಕುರ್ವಂತಿ, ಸಂನ್ಯಾಸಿನಸ್ತು ತದಪಿ ನೇತ್ಯೇತಾ- 
ವಂತಂ ತ್ಯಾಗಿಭ್ಯೋ ವಿಶೇಷಂ ಸೂಚಯಿತುಮ್‌ । ಫಲೇಚ್ಛಾಭಾವೇನ ತೇಷು 
ತ್ಯಾಗಿತಸ್ಯಾಪಿ ಸತ್ತಾ ತ್‌ | ನತ್ತಿತಿತು ಶಬ್ದೇನ ತ್ಯಾಗಿನಾಂ ಜ್ಞಾನಭಕ್ಯಾದಿದ್ದಾರಾ 
ಅಪರೋಕ್ಷತೋ ಮುಕ್ತಾವಾನಂದಾತಿಶಯಫಲಂ ಭವತೀತಿ ಸೂಚೃತೇ ।ಟ ಉಪ- 
ಪಾದಿತಮೇತತ್‌ "ತ್ಯಾಗಾಚ್ಚಾಂತಿರನಂತರಂ' (12-12) ಇತ್ಯತ್ರ ದ್ವಾದಶೇ5- 
ಧ್ಯಾಯೇ ಭಾಷ್ಯಾದೌ 1 12 1 


ಅನುವಾದ- ಇಲ್ಲಿ ("ಅತ್ಯಾಗಿನಾಂ' ಭವತಿ ಎಂದು ಹೇಳಿದ ಮೇಲೆ ಅದಕ್ಕೆ ಪ್ರತಿಯಾಗಿ) 
"ತ್ಯಾಗಿನಾಂ ನ ಭವತಿ' ಎಂದು ತ್ಯಾಗಿಶಬ್ದವನ್ನು ಬಳಸಬೇಕಿತ್ತು. ಅದರ ಬದಲು 'ಸಂನ್ಯಾಸಿನಾಂ 
ನ ಭವತಿ ಎಂದು ಹೇಳಿದ್ದರ ಅಭಿಪ್ರಾಯ "`ಗಿದೆ- ತ್ಯಾಗಿಗಳು ಮತ್ತೊಬ್ಬರಿಗಾಗಿ ವೃಷ್ಟಿ 
ಮುಂತಾದ ನಿಶ್ಚಿತಕಾಮನೆಗಳನ್ನು ನೀಡುವ ಕಾರೀರೀ ಹಾಟ ಕರ್ಮವನ್ನು ಜಟ. 
ಸಂನ್ಯಾ ಸಿಗಳಾದರೊ ಅದನ್ನೂ "ಮಾಡುವುದಿಲ್ಲ ಎಂಬ ಇಷ್ಟು ವ್ಯತ್ಯಾ ಸವು ಇದೆಯೆಂದು 
ki ಫಲೇಚ್ಛೆ ಇಲ್ಲದಿರುವುದರಿಂದ ಅವರಲ್ಲಿತ್ಯಾ ಗಿತ್ತವೂ ಇದೆ" (1) "ನತು' ಎಂದು 
"ತು'ಶಬ್ದದಿಂದ, ತ್ಯಾ 'ಗಿಗಳಿಗೆ ಜ್ಞಾನ-ಭಕ್ಕಾ ದಿಗಳ ಮಾಟ ಅಪರೋಕ್ಷಜ್ಞಾನ ಉಂಟಾಗಿ, 
ತನ್ನೂಲಕ ಮುಕ್ಕಿಯಲ್ಲಿ ಆನಂದಾತಿಶಯವೆಂಬ ಫಲಸಿಗುತ್ತದೆ ಎಂದು ಸೂಚಿತವಾಗಿದೆ. ಈ 
ವಿಷಯವನ್ನು ಹಿಂದೆ "ತ್ಯಾಗಾತ್‌ ಶಾಂತಿರನಂತರಂ' (12-12) ಎಂಬ ಹನೆ ಿರಡನೆಯ 
ಅಧ್ಯಾಯದಲ್ಲಿಭಾಷ್ಯ- ತಾತರ್ಯಗಳಲ್ಲಿ ಸಮರ್ಥಿಸಿದ್ದಾರೆ. 

ವಿವರಣೆ- (1) ಹಿಂದೆ (18-2) ಹೇಳಿದಂತೆ ಕಾಮ್ಯಾದಿಕರ್ಮಗಳನ್ನು ಆಚರಿಸಿ ಅದರ 
ಫಲವನ್ನು ಬಯಸದಿರುವುದು ತ್ಯಾಗ. ನಿಯತ ಕಾಮ್ಯಕರ್ಮವನ್ನೂ ಬಿಟ್ಟುಆಚರಿಸಿದ ಉಳಿದ 
ಕರ್ಮಗಳ ಫಲವನ್ನು ಬಯಸದಿರುವುದು ಸಂನ್ಯಾಸ. ಹೀಗೆ ಸಂನ್ಯಾಸ ಇದ್ದಲ್ಲಿ ತ್ಯಾಗವೂ 
ಇರುತ್ತದೆ ಎಂದು ಅಭಿಪ್ರಾಯ. 


೧ಂ 


866 ಗೀತಾವಿವೃ 


ಕಾರ್ಯವೊಂದಕ್ಕೆ ಎಷ್ಟು ಕಾರಣಗಳು ? 


ಪಂಚೈತಾನಿ ಮಾಹಾಬಾಹೋ ಕಾರಣಾನಿ ನಿಬೋಧ ಮೇ ॥ಟ 
ಸಾಂಖ್ಯೇ ಕೃತಾಂತೇ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಮ್‌ Il 13 | 


ಅರ್ಥ- ಹೇ ಅರ್ಜುನ ! ಯಾವುದೇ ಕರ್ಮ ಸಿದ್ದಿಸಲು ಐದು ಕಾರಣಗಳಿವೆ. ಅವನ್ನು 
ನನ್ನಿಂದ ತಿಳಿ. ಅವುಗಳ ಬಗ್ಗೆ (ಕಪಿಲರಚಿತ) ಸಾಂಖ್ಯ ಸಿದ್ದಾಂತದಲ್ಲಿ ಹೇಳಲಾಗಿದೆ. 


“ಕಾಮ್ಯಾನಾಂ' ಇತ್ಯತ್ರೋಕ್ತದಿಶಾ ವೈಕಲಿಕಕಾಮ್ಯಾನಾಂ ಫಲತ್ಯಾಗಃ ನಿಯತ- 
ಕಾಮ್ಯಾನಾಂಸ್ಟರೂಪತ್ಯಾಗಃ "ನ ತು ಸಂನ್ಯಾಸಿನಾಂ' ಇತ್ಯತ್ರೋಕ್ತದಿಶಾ ಪರಾರ್ಥ- 
ಮಪಿ ನಿಯತಕಾಮ್ಯಾನಾಂ ಅನನುಷ್ಲಾನಮಿತ್ಯೇತಾವನ್ನಾತ್ರಂ ನ ಸಂನ್ಯಾಸ- 
ಶಬ್ದಾರ್ಥ: । ಕಿಂತು ಕರ್ಮಣಿ ಕರ್ತೃತ್ವಾಭಿಮಾನತ್ಯಾಗೋಠಪೀತಿ ವಕ್ತುಂ ಕರ್ಮ- 
ಕಾರಣಾನಿ ಪ್ರತಿಜ್ಞಾಪೂರ್ವಮಾಹ- ಪಂಚೇತ್ಯಾದಿ ತ್ರಿಭಿಃ ॥ ಏತಾನಿ 
ವಕ್ಷ್ಯಮಾಣಾನಿ ಕಾರಣಾನಿ ಕರ್ಮಕಾರಣಾನಿ ಮೇ ಸಕಾಶಾತ್‌ ನಿಬೋಧ 
ಬುದ್ಧಸ್ವ । ಸಾಂಖ್ಯೇ ಕೃತಾಂತೇ ಕಪಿಲಾಖ್ಯವಿಷ್ಣುಕ್ಟತಸಾಂಖ್ಯನಾಮಕಶಾಸ್ತ್ರೇ 
ಸರ್ವಕರ್ಮಸಿದ್ದ್ಯರ್ಥಂ ಪ್ರೋಕ್ತಾನಿ । ಶ್ರೋತೃವಿಶ್ವಾಸಾಯ್ಕೆತದುಕ್ತಿಃ ॥ 13 ॥ 


ಅನುವಾದ- ಹಿಂದೆ 'ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ' ಎಂಬಲ್ಲಿ (18-2) ಹೇಳಿದಂ: 
ವೈಕಲಿಕಕಾಮ್ಯ ಆಚರಿಸಿ ಅವುಗಳ ಫಲವನ್ನು ಬಿಡುವುದು, ನಿಯತಕಾಮ್ಯ ಕರ್ಮಗಳನ: 
ಆಚರಿಸದಿರುವುದು, ಹಾಗೂ "ನತು ಸಂನ್ಯಾಸಿನಾಂ ಕ್ಷಚಿತ್‌' ಎಂಬಲ್ಲಿ (18.12) ಹೇಳಿದಂ: 
ಇನ್ನೊಬ್ಬರಿಗೋಸ್ಕರವೂ ನಿಯತಕಾಮ್ಯಕರ್ಮಗಳನ್ನು ಆಚರಿಸದಿರುವುದು- ಇದಿಷ್ಟೇ ಸಂನ್ಯಾ: 
ಶಬ್ದದ ಅರ್ಥವಲ್ಲ ಕಿಂತು, ಮಾಡುವ ಕರ್ಮಕ್ಕೆ ನಾನೇ ಕರ್ತೃ ಎಂಬ ಅಭಿಮಾನದ ತ್ಯಾಗವು 
ಸಂನ್ಯಾಸಶಬ್ದದ ಅರ್ಥ(1) ಎಂದು ತಿಳಿಸಲು ಕರ್ಮಗಳ ಕಾರಣಗಳನ್ನು ಪ್ರತಿಜ್ಞೆ ಮಾರ 
ಹೇಳುತ್ತಿದ್ದಾನೆ.- "ಪಂಚ' ಎಂದು ಏತಾನಿ: ಮುಂದೆ ಹೇಳುವ, ಕಾರಣಾನಿ- ಕರ್ಮಕಾರ£ 
ಗಳನ್ನು ಮೇ ನನ್ನ ಕಡೆಯಿಂದ, ನಿಬೋಧ ತಿಳಿ. ಸಾಂಖ್ಯೇ ಕೃತಾಂತೇ=- ಸಾಂಖ್ಯ ಸಿದ್ದಾಂತೇ: 
ಕಪಿಲ ಎಂಬ ಹೆಸರಿನ ವಿಷ್ಣುರಚಿಸಿದ ಸಾಂಖ್ಯ ಎಂಬ ಹೆಸರಿನ ಶಾಸ್ತ್ರದಲ್ಲಿ (ಸರ್ವಕರ್ಮಣಾ 
ಸಿದ್ದಯೇವ) ಎಲ್ಲ ಕರ್ಮಗಳ ಸಿದ್ದಿಗಾಗಿ ಹೇಳಲ್ಪಟ್ಟಿವೆ. ಕೇಳುವವರಲ್ಲಿ ವಿಶ್ವಾಸ ಮೂಡಿಸಲ 
ಇದನ್ನು ಹೇಳಿದ್ದು (2). 


ವಿವರಣೆ- (1) ಈ ಶ್ಲೋಕದಿಂದಾಂರಭಿಸಿ ಕರ್ಮಗಳಿಗೆ ಐದು ವಿವಿಧ ಕಾರಣಗಳನ 
ಹೇಳುತ್ತಾರೆ. ಹಿಂದಿನ ವಿಷಯಕ್ಕೂ ಮುಂದಿನದಕ್ಕೂ ಏನು ಸಂಬಂಧ ಎನ್ನುವುದನ್ನು ಇಲ್ಲಬಹ 


ಅಧ್ಯಾಯ 18 867 


ಹೃದಯಂಗಮವಾಗಿ ನಿರೂಪಿಸಲಾಗಿದೆ. ಇದರೊಂದಿಗೆ, ಗೀತಾಚಾರ್ಯನಿಗೆ ಸಮ್ಮತವಾದ 
ಸಂನ್ಯಾಸದ ಸ್ವರೂಪವೂ ಇಲ್ಲಿಸಂಗೃಹೀತವಾಗಿದೆ. 


(2) ಒಂದು ವಿಷಯವನ್ನು ನೇರವಾಗಿ ನಿರೂಪಿಸುವುದಕ್ಕೆಂತ, ಪ್ರ ಸಿದ್ದವಾದ ಇಂಥ 
ಶಾಸ್ತ್ರದಲ್ಲಿಇದನ್ನು ಹೇಳಲಾಗಿದೆ ಎಂದು ಹೇಳಿ ನಿರೂಪಿಸುವುದಕ್ಕೂ ವ್ಯತ್ಯಾಸವಿದೆ. ಎರಡನೆಯ 
ಎಧದಿಂದ ನಿರೂಪಿಸಿದಾಗ ಕೇಳುಗರಿಗೆ ತತ್ಕೃಣದಲ್ಲಿವಿಶ್ವಾಸಮೂಡುತ್ತದೆ. ಆದ್ದರಿಂದ ಕೃಷ್ಣ 
ಹೀಗೆ ಹೇಳುತ್ತಿದ್ದಾನೆ.- ಎಂದು ಅಭಿಪ್ರಾಯ. 


ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ಹಿಧಮ್‌ । 
ವಿವಿಧಾಶ್ಚ ಪೃಥಕ್‌ಚೇಷ್ಟಾ ದೈವಂ ಚೈವಾತ್ರ ಪಂಚಮಮ್‌ 11 14 11 


ಅರ್ಥ- ಅಧಿಕರಣ, ಕರ್ತಾ, ನಾನಾವಿಧವಾದ ಕರಣಗಳು, ಬಗೆ ಬಗೆಯ (ವಿಭಿನ್ನ 
ಪ್ರಧಾನ ಹಾಗೂ ಅವಾಂತರ) ಕ್ರಿಯೆಗಳು, ಮತ್ತು ಇವುಗಳ ಮಧ್ಯದಲ್ಲಿ ಐದನೆಯದ್ದುದೈವ. 


ಪ್ರತಿಜ್ಞಾತಮಾಹ- ಅಧಿಷ್ಠಾನಮಿತಿ Il ಅಧಿಷ್ಠಾನಂ ದೇಹಭೂಮ್ಯಾದಿಃ । 
ಕರ್ತಾ ವಿಷ್ಣುಃ । ಪೃಥಗಿಧಂ ಕರಣಂ ಇಂದ್ರಿಯ ಸ್ರುಕ್‌ಸ್ರುವಾದಿ । ವಿವಿಧಾ 
ನಾನಾಪ್ರಕಾರಾ ಪೃಥಕ್‌ ಪರಸ್ಪರಭಿನ್ನಾ ಚೇಷ್ಟಾ ಹಸ್ತಾದಿಕ್ರಿಯಾ ಧ್ಯಾನರೂಪ- 
ಮಾನಸಕ್ರಿಯಾ ಚ । ಪ್ರಧಾನಹೋಮಾದಿಕ್ರಿಯಾಹೇತುಭೂತಾ ಕಾರಕಾಶ್ರಿತಾ- 
ವಾಂತರಕ್ರಿಯಾ ಚೇತೃರ್ಥಃ | ದೈವಮದೃಷ್ಟಮ್‌ । ಅತ್ರ ಕರ್ಮ ವಿಷಯೇ ಟ 
ಪಂಚಮಂ ಕಾರಣಮ್‌ । 


ಅನುವಾದ- ಪ್ರತಿಜ್ಞೆ ಮಾಡಿದ ವಿಷಯವನ್ನು (ಐದು ಕಾರಣಗಳನ್ನು) ಹೇಳುತ್ತಾನೆ- ಅಧಿ 
ಷ್ಠಾನಂ ಎಂದು. ಅಧಿಷ್ಠಾನಂ- ಕ್ರಿಯೆ ನಡೆಯಲು ಆಶ್ರಯವಾದ ದೇಹ-ಭೂಮಿ 
ಮುಂತಾದವು, ಕರ್ತಾ: ಎಷ್ಟು ಪೃಥಗ್ಗಿಧಂ ಕರಣಂ: ಇಂದ್ರಿಯ-ಸ್ರುಕ್‌- ಸ್ರುವ,ಮುಂತಾದವು 
ಪರಸ್ಪರ ಭಿನ್ನವಾದ ಚೇಷ್ಟಾ - ಕೈ-ಬಾಯಿ ಮೊದಲಾದವುಗಳ ಕ್ರಿಯೆ ಮತ್ತು ಧ್ಯಾನವೆಂಬ 
ಮನಃಸಂಬಂಧಿಕ್ರಿಯೆ (1)ಅಲ್ಲದೆ, ಪ್ರಧಾನವಾದ ಹೋಮ ಕ್ರಿಯಾಕ್ಕೆಕಾರಣವಾದ ಕರಣಾದಿ 
ಕಾರಕಗಳಲ್ಲಿರುವ ಅವಾಂತರ ಕ್ರಿಯೆ ಎಂದೂ ಅರ್ಥ (2) ದೈವಂ - ಅದೃಷ್ಟ ಎನಿಸಿದ 
ಪುಣ್ಯಪಾಪಗಳು. ಅತ್ರ - ಕರ್ಮದ ವಿಷಯದಲ್ಲಿ. ಪಂಚಮಂ ಎನ್ನುವುದಕ್ಕೆ ಕಾರಣಂ 
ಎನ್ನುವುದನ್ನು ಹಿಂದಿನಿಂದ ಇಟ್ಟುಕೊಳ್ಳಬೇಕು. 


ಯದ್ವಾ ಕರ್ತೃಪದೇನ ಪರಾಧೀನಕರ್ತಾ ಜೀವಃ । ದೈವಪದೇನ ವಿಷ್ಣುಃ । 


868 ಗೀತಾವಿವೃತಿ 


ಕರ್ಮಣಾಂ ಕರ್ತ್ರಾದಿಕಾರಕಷಟ್ಕಸಾಧ್ಯತ್ವೇಅಪಿ ಕರ್ಮಾಪಾದಾನಾದೇಃ ಅನುಕ್ತಿಃ 
ಅಸಾರ್ವತ್ರಿಕತ್ವಾತಸ್ಯೇತಿ ಜ್ಯೇಯಮ್‌ ॥ 14 ॥ 


ಅನುವಾದ- ಅಥವಾ, ಕರ್ತಾ ಎನ್ನುವುದರಿಂದ ಭಗವಂತನಿಗೆ ಅಧೀನವಾಗಿ ಕರ್ತೃವಾದ 
ಜೀವನನ್ನು ಗ್ರಹಿಸಬೇಕು. ದೈವಪದದಿಂದ ವಿಷ್ಣುವನ್ನು ಇಟ್ಟುಕೊಳ್ಳಬೇಕು. ಕರ್ಮಗಳಿಗೆ ಕರ್ತೃ 
ಮೊದಲಾದ ಆರು ಕಾರಕಗಳಿದ್ದರೂ ಇಲ್ಲಿ ಕರ್ಮ -ಅಪಾದಾನ-ಸಂಪ್ರದಾನಕಾರಕಗಳನ್ನು 
ಹೇಳದಿರಲು ಕಾರಣ ಅವು ಎಲ್ಲ ಕರ್ಮಗಳಲ್ಲೂ ಇರುವುದಿಲ್ಲ ಎಂಬುದು (3) 11 14 11 


ವಿವರಣೆ- (1) ದೇಹದಲ್ಲೇ ನಡೆಯುವ ಧ್ಯಾನ-ಪಾರಾಯಣಾದಿ ಕರ್ಮಗಳು ಮತು 
ದೇಹದಿಂದ ಹೊರಗೆ ನಡೆಯುವ ಹೋಮಾದಿಕ್ರಿಯೆಗಳು ಎರಡು ತರಹದ ಕ್ರಿಯೆಗಳನು 
ಇಟ್ಟುಕೊಂಡು ಇಲ್ಲಿ ಎಲ್ಲ ಸಂದರ್ಭದಲ್ಲೂ ಎರಡು ತರಹದ ಅಧಿಕರಣ-ಕರಣ-ವ್ಯಾಪಾಃ 
ಗಳನ್ನು ಹೇಳಿದ್ದಾರೆ. ದೇಹದಲ್ಲಿನಡೆವ ಕ್ರಿಯೆಗೆ ದೇಹವು ಅಧಿಕರಣ, ಇಂದ್ರಿಯಗಳು ಕರಣ 
ಇಂದ್ರಿಯಗಳ ಚಟುವಟಿಕೆ ವ್ಯಾಪಾರ. ಬಾಹ್ಯಕರ್ಮವಾದ ಹೋಮವನ್ನು ತೆಗೆದುಕೊಂಡಾ? 
ಭೂಮಿಯು ಅಧಿಕರಣ, ಸ್ರುಕ್‌-ಸ್ರುವ ಮೊದಲಾದವು ಕರಣ, ಆ ಕರಣಗಳ ಕ್ರಿಯೆಗಳ 
ವ್ಯಾಪಾರ ಎಂದು ಅಭಿಪ್ರಾಯ. 


(2) ಒಂದು ಉದ್ದೇಶಕ್ಕಾಗಿ ಪ್ರಯತ್ನ ನಡೆದಾಗ ಕರ್ತೃವಿನಲ್ಲೂಕ್ರಿಯೆ ನಡೆಯಬೇಕು 
ಕರಣಾದಿಗಳಲ್ಲೂಕ್ರಿಯೆ ನಡೆಯಬೇಕು. ಅದರಲ್ಲಿ ಕರ್ಶೃವಿನ ಕ್ರಿಯೆ ಪ್ರಧಾನಕ್ರಿಯೆ ಎನಿಸಿದರೆ 
ಕರಣಾದಿಗಳ ಕ್ರಿಯೆ ಅವಾಂತರ- ಮಧ್ಯದಲ್ಲಿರುವ- ಕರಣಕ್ಕೂಫಲಕ್ಕೂಮಧ್ಯದಲ್ಲಿರುವಕ್ರಿಯೆ 
ಎನಿಸುತ್ತದೆ. ಆ ಎಲ್ಲವನ್ನು ಸಂಗ್ರ ಹಿಸಲು ಇಲ್ಲಿ "ವಿವಿಧಚೇಷ್ಟಾ' "ಪೃಥಕ್‌ಚೇಷ್ಟಾ ಎನ್ನಲಾಗಿದೆ: 
ಎಂದು ಆಶಯ. 


(3) ಒಂದು ಕ್ರಿಯೆ ನಡೆಯಲು ಕಾರಣವಾದವುಗಳನ್ನು ಕಾರಕಗಳು ಎನ್ನುತ್ತಾರೆ. « 
ಕಾರಕಗಳು ಕರ್ತಾ-ಕರ್ಮ-ಕರಣ-ಸಂಪ್ರದಾನ-ಅಪಾದಾನ-ಅಧಿಕರಣ ಎಂದು ಆರು ಎಂದ 
ವ್ಯಾಕರಣದಲ್ಲಿ ಪ್ರಸಿದ್ಧವಾಗಿವೆ. ಅಡುಗೆ ಎಂಬ ಕ್ರಿಯೆಯನ್ನು ಉದಾಹರಣೆಗೆ ತೆಗೆದುಕೊಂಡ 
ಕ್ರಮವಾಗಿ- ಅಡುಗೆಯವರು, ಅಕ್ಕಿ, ಸೌಟುಗಳು ಕರ್ತೃ-ಕರ್ಮ-ಕರಣಗಳು. ಅಡುಗೆಮ 
ಅಧಿಕರಣ. ದಾನಕ್ರಿಯೆಯಲ್ಲಿ ಯಾರಿಗೆ ದಾನ ನೀಡಲಾಗುವುದೋ ಅವರು ಸಂಪ್ರದ್ದಾ 
ಯಾವ ಕ್ರಿಯೆ ನಡೆದಾಗ ಎರಡು ಪದಾರ್ಥಗಳಲ್ಲಿ ಒಂದರಿಂದ ಮತ್ತೊಂದಕ್ಕೆ ಮೊದಲಿ! 
ಸಂಯೋಗ ಇಲ್ಲವಾಗುತ್ತದೋ ಅಲ್ಲಿಮೊದಲನೆಯದ್ದು ಅಪಾದಾನ. ಉದಾ- ಮರದಿಂದ ಎ 
ಉದುರುತ್ತದೆ. ಇಲ್ಲಿಉದುರುವುದು ಎಂಬ ಕ್ರಿಯೆಗೆ ಮರವು ಅಪಾದಾನ. ಹೀಗೆ, ಕ್ರಿಯೆ 
ಆರು ಕಾರಕಗಳಿರುವಾಗ, ಅವುಗಳಲ್ಲಿ ಕರ್ತಾ-ಕರಣ-ಅಧಿಕರಣ ಎಂಬ ಮೂರೇ ಕಾರಕಗಳ 
ಇಲ್ಲಿಪರಿಗಣಿಸಲು ಏನು ಕಾರಣ ? ಎಂದು ಪ್ರಶ್ನೆ. 


€೨ 
ಧ್ಯಾಯ 18 869 


ಇದಕ್ಕೆ ಉತ್ತರ- ಒಟ್ಟು ಕಾರಕಗಳು ಆರಾದರೂ ಎಲ್ಲ ಕ್ರಿಯೆಗಳಿಗೂ ಆರು ಕಾರಕ 
ಗಳಿರುವುದಿಲ್ಲ. ದಾನವನ್ನು ಬಿಟ್ಟು ಉಳಿದವುಗಳಿಗೆ ಸಂಪ್ರದಾನಕಾರಕ ಇರುವುದಿಲ್ಲ. 
ಮಲಗುವುದು, ಸಂತೋಷಪಡುವುದು ಎಂಬಂತಹ ಅಕರ್ಮಕ ಕ್ರಿಯೆಗಳಿಗೆ (ಕರ್ಮವೇ ಇಲ್ಲದ 
ಕ್ರಿಯೆಗಳಿಗೆ) ಕರ್ಮಕಾರಕ ಇರುವುದಿಲ್ಲ. ಇದರಂತೆ ಅಪಾದಾನಕಾರಕವೂ ಎಲ್ಲ ಕ್ರಿಯೆಗಳಿಗೆ 
ಇರದು. ಕರ್ತಾ-ಕರಣ-ಅಧಿಕರಣವೆಂಬ ಈ ಮೂರುಕಾರಕಗಳು ಎಲ್ಲಕ್ರಿಯೆಗಳಲ್ಲೂ ಇದ್ದೇ 
ಇರುತ್ತದೆ. ಈ ಅಭಿಪ್ರಾಯದಿಂದ ಈ ಮೂರನ್ನೇ ಪರಿಗಣಿಸಿದ್ದು- ಎಂದು ಆಶಯ. 


ಶರೀರವಾಜ್ಕನೋಭಿರ್ಯತ್ಕರ್ಮ ಪ್ರಾರಭತೇ ನರಃ । 
ನ್ಯಾಯ್ಯಂ ವಾ ವಿಪರೀತಂ ವಾ ಪಂಚೈತೇ ತಸ್ಯ ಹೇತವಃ Il 15 1 


ಅರ್ಥ- ಮನುಷ್ಯನು ಶರೀರ, ಮಾತು, ಮನಸ್ಸುಗಳಿಂದ, ಶಾಸ್ತ್ರಸಮ್ಮತವೇ ಆಗಲಿ ಶಾಸ್ತ್ರ- 


ಎರುದ್ದವೇ ಆಗಲಿ, ಯಾವ ಕರ್ಮವನ್ನು ಆರಂಭಿಸುವನೋ ಆ ಕರ್ಮಕ್ಕೆ ಈ ಐದು ಕಾರಣಗಳು. 
ತರ್ಹಿ ಕರಣಕಾರಕಂ ಕುತೋ ನೋಕ್ತಮಿತೃತೋ ವಾ ಕಸ್ಕೈತಾನಿ 
ಕಾರಣಾನೀತೃತೋ ವಾ55ಹ - ಶರೀರೇತಿ ॥ ಅತ್ರ ಶರೀರಮನೋವಾಚಾಮೇವ 
ಕರಣಕಾರಕತ್ನೇನೋಕ್ಕಾ ಕರ್ಮಾಪಾದಾನಾದೀನಿ ನ ಸಾರ್ವತ್ರಿಕಾಣೀತಿ 
ಸೂಚಿತಮ್‌ ॥ 15 ॥ 


ಆನುವಾದ- ಹಾಗಾದರೆ ಕರಣಕಾರಕವನ್ನು (1) ಏಕೆ ಹೇಳಲಿಲ್ಲಎಂಬ ಪ್ರಶ್ನೆಗೆ ಉತ್ತರವಾಗಿ 
ಅಥವಾ, ಯಾವುದಕ್ಕೆ ಇವು ಕಾರಣಗಳು ಎಂಬ ಪ್ರಶ್ನೆಗೆ ಉತ್ತರವಾಗಿಯೂ ಹೇಳುತ್ತಾನೆ- ಶರೀರ 
ಎಂದು. ಇಲ್ಲಿ ಶರೀರ-ಮನಸ್ಸು-ವಾಕ್‌ಗಳಿಗೆ ಮಾತ್ರ ಕರಣಕಾರಕತ್ವವನ್ನು ಹೇಳಿದ್ದರಿಂದ 
ಕರ್ಮ- ಅಪಾದಾನಾದಿಗಳು ಎಲ್ಲ ಕ್ರಿಯೆಗಳಲ್ಲಿಇರುವುದಿಲ್ಲಎನ್ನುವುದು ಸೂಚಿತವಾಗುತ್ತದೆ. 
Il 15 11 


ವಿವರಣೆ- (1) ಶರೀರ ವಾಕ್‌ ಮನಸುಗಳೆಂದು ಪರಿಚಯಿಸುತ್ತ ಕರಣಕಾರಕಗಳನ್ನು 
ಮಾತ್ರ ಹೇಳಿದ್ದರಿಂದ ಕರ್ಮಾದಿ ಕಾರಕಗಳು ಸಾರ್ವತ್ರಿಕವಲ್ಲವೆಂದು ಸೂಚಿತವಾಗುತ್ತದೆ. ಆದರೆ 
ಪ್ರಚಲಿತ ಗೀತಾವಿವೃತಿ ಪಾಠ "ತರ್ಹಿ ಕರಣಕಾರಕಂ ಕುತೋ ನೋಕ್ತಂ' ಎಂದು. ಹಿಂದಿನ 
ಶ್ಲೋಕದಲ್ಲಿ 'ಕರಣಂ ಚ ಪೃಥಗ್ನಿಧಂ' ಎಂದು ಹೇಳಿಯೇ ಇದ್ದಾರೆ. ಅದ್ದರಿಂದ ಮತ್ತೆ 
ಕರಣಕಾರಕವನ್ನು ಏಕೆ ಹೇಳಲಿಲ್ಲ ಎಂಬ ಪ್ರಶ್ನೆ ಅಸಂಗತ ಎನಿಸುತ್ತದೆ. ಆದರೆ ಕರಣವು 
ಪೃಥಗ್‌ವಿಧ ಹೇಗೆ ? ಅದನ್ನು ತಿಳಿದರೆ ಚೇಷ್ಟೆ ಪೃಥಗ್‌ವಿವಿಧ ಹೇಗೆ ಎಂಬುದೂ ತಿಳಿಯುತ್ತದೆ. 


870 ಗೀತಾವಿವೃತಿ 


ಹೀಗಾಗಿ ಕರಣ ಕಾರಕವನ್ನು ಯಾವುಯಾವುದೆಂದು ಹೇಳಬೇಕಾಗಿದೆ. ಏಕೆ ಹೇಳಿಲ್ಲಎಂಬ 
ಪ್ರಶ್ನೆಗೆ ಶರೀರವಾಗಾದಿಗಳಂದು ಉತ್ತರ ಹೇಳಿದೆ. 


ತತ್ರೈವಂ ಶತಿ ಕರ್ತಾರಮಾತ್ಮಾನಂ ಕೇವಲಂ ತು ಯಃ। 
1116 || 
ಪಶ್ಯತ್ಯಕೃತಬುದ್ದಿತ್ನಾ ನ್ನ ಸ ಪಶ್ಯತಿ ದುರ್ಮತಿಃ 


ಅರ್ಥ- ಆ ಕರ್ಮದ ವಿಷಯದಲ್ಲಿಹೀಗೆ ಐದು ಕಾರಣಗಳಿರುವಾಗ ಯಾವನು ಸ್ಹಯಂ 
ಕ್ರಿಯಾರಹಿತನಾದ ತನ್ನನ್ನು ಸ್ವತಂತ್ರಕರ್ತೃ ಎಂದು ತಿಳಿಯುತ್ತಾನೋ ಅವನು ಶಾಸ್ತ್ರಶ್ರವಣಾದಿ 
ಗಳಿಂದ ಶುದ್ಧವಾದ ಬುದ್ದಿ ಇಲ್ಲದವನಾದ್ದರಿಂದ, ಬುದ್ಧಿ ಹಾಳಾದವನಾಗಿ ತತ್ವವನ್ನು 
ತಿಳಿಯುವುದಿಲ್ಲ 
ತತಶ್ಚ ಕಿಮಿತ್ಯತ ಆಹ- ತತ್ತೈವಂ ಸತೀತಿ ॥ ತತ್ರ ಕರ್ಮಣೀಶ್ಚರಾದಿ 
ಪಂಚಕಸ್ಕೈೈವಂ ಕಾರಣತ್ವೇ ಸತಿ ಜೀವಸ್ಯ ಸ್ವಾತಂತ್ರ್ಯಾಭಾವೇನ ಕೇವಲಂ ಪರ- 
ಪ್ರೇರಣಾಂವಿನಾಸ್ವತಃ ಕ್ರಿಯಾಹೀನಮಾತ್ಮಾನಂಕರ್ತಾರಂ ಸ್ವಾತಂತ್ರ ಣಕರ್ಮ- 
ಕರ್ತಾರಂ ಯಸ್ತು ಪಶ್ಯತಿ ಮನ್ಯತೇ ಸೋಶಕೃತಬುದ್ದಿತ್ವಾತ್‌ ಶ್ರವಣಾದ್ಯಸಂಸ್ಕೃತ- 
ಬುದಿ ಈ ಲ ೦ 
ಿತಾದ್‌ದುರ್ಮತಿಃ ದುಷ್ಟಬುದ್ದಿಃ ಸನ್ನ ಪಶ್ಯತಿ ತತ್ತ ಎನ್ನ ಭವತೀತ್ಯರ್ಥಃ 
Il 16 ॥ 
ಅನುವಾದ- ಅದರಿಂದೇನು ಎಂದರೆ ಹೇಳುತ್ತಾನೆ- ತತ್ರೈವಂ ಸತಿ ಎಂದು. ತತ್ರ- ಆ 


ತ್‌ 

ಕರ್ಮದ ವಿಷಯದಲ್ಲಿ . ಏವಂ ಸತಿ- ಹೀಗಿರಲು= ಈಶ್ವರ, ಮೊದಲಾದ ಐವರು ಕಾರಣ 
ರಾಗಿರುವಾಗ, ಜೀವನಿಗೆ ಸ್ವಾತಂತ್ರ ್ಯವಲ್ಲದ್ದರಿಂದ, ಕೇವಲಂ - ಪರಪ್ರೇರಣೆ ಇಲ್ಲದೆ ಸ್ವಯಂ 
ಕ್ರಿಯಾರಹಿತನಾದ, ಆತ್ಮಾನಂ: ತನ್ನನ್ನು, ಕರ್ತಾರಂ- ಸ್ವತಂತ್ರ ಕರ್ಮಕರ್ತ್ಸ ಎಂದು, ಯಾರು 
ನ ಲ 
ಪಶ್ಯತಿ- ತಿಳಿವನೋ ಅವನು ಅಕೃತಬುದ್ದಿತ್ವಾತ್‌- ಶ್ರವಣಾದಿಗಳಿಂದ ಸಂಸ್ಕಾರ ಪಡೆಯದ ಬುದ್ಧಿ 
ಉಳ್ಳವವನಾದ್ದರಿಂದ, ದುರ್ಮತಿಃ ಸನ್‌ ದುಷ್ಟಬುದ್ದಿ ಉಳ್ಳವನಾಗಿ , ನ ಪಶ್ಯತಿ ಎ ತತ್ವದರ್ಶಿ 
ಆಗಲಾರ. 1116 || 


ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೇ | 
ಹತ್ವಾನಪಿ ಸ ಇಮಾನ್‌ ಲೋಕಾನ್ನ ಹಂತಿ ನ ನಿಬಧ್ಯತೇ 11 17 11 


ಅರ್ಥ- ಯಾವನಿಗೆ ನನ್ನಿಂದ ಇದು ಆಯಿತೆಂಬ ಭಾವನೆ ಇಲ್ಲವೋ (ಸ್ವಾತಂತ್ರಾ ಭಿ- 
ಮಾನವು ಇಲ್ಲವೊ) ಯಾವನ ಬುದ್ದಿಯು ಫಲದ ಆಸೆಯಿಂದ ಲಿಪ್ತವಾಗದೋ ಅಂತಹವನು 
ಈ ಲೋಕಗಳನ್ನು ಸಂಹರಿಸಿದರೂ ಸಂಹಾರದ ದೋಷ ಅವನನ್ನು ತಟ್ಟದು. 


ಅಧ್ಯಾಯ 18 871 


ಏವಂ ಕರ್ತೃತ್ವಾಭಿಮಾನಿನಂ ವಿನಿಂದ್ಯ ಸ್ವಸ್ಯ ಕರ್ತೃತ್ವಾನಭಿಮಾನಿನಂ ಸ್ಥೌತಿ- 
ಯಸ್ಯೇತಿ ॥ ಯಸ್ಕ ಪುಂಸಃ ಅಹಂಕೃತಃ ಮಯಾ5ಯಮರ್ಥಃ ಕೃತ ಇತಿ ಭಾವಃ 
ಆಶಯಃ ಅಹಂಕೃತೋ ಭಾವಃ ಸ್ವಾತನ್ಮ್ಯಾಭಿಮಾನೋ ನಾಸ್ತಿ | ಯಸ್ಯ ಬುದ್ದಿರ್ನ 
ಲಿಪ್ಯತೇ ಫಲರಾಗಾದಿಲಿಪ್ತೋ ನ ಭವತಿ ಸಃ ಸ್ವಾತಂತ್ರ್ಯ ಜ್ಞಾನಹೀನಃ ಇಮಾನ್‌ 
ಲೋಕಾನ್‌ಹತ್ವಾಂಪಿ ನ ಲಿಪ್ಯತೇ ಹನನದೋಷಯುಕ್ತೋ ನ ಭವತಿ । ಕುತಃ । 
ನ ಹಂತಿ ಸ್ವಾತಂತ್ರ್ಯೇಣ 1 ಹನ್ನೀತಿ ಬುದ್ದಿಂ ನ ಕರೋತೀತಿ ವಾ | ನ ನಿಬಧ್ಯತೇ 


ತತ್ನಲಂ ನಾಪ್ನೋತೀತ್ಯರ್ಥಃ 


ಅನುವಾದ- ಹೀಗೆ ಕರ್ತೃತ್ವಾಭಿಮಾನ ಇರುವವನನ್ನು ನಿಂದಿಸಿ, ತಾನು ಕರ್ತೃ ಎಂಬ 
ಅಭಿಮಾನ ಇಲ್ಲದವನನ್ನು ಹೊಗಳುತ್ತಾನೆ- ಯಸ್ಯ ಎಂದು. ಯಸ್ಯ ಯಾವ ಪುರುಷನಿಗೆ, 
ಅಹಂಕೃತಃ- ನನ್ನಿಂದ ಈ ಪ್ರಯೋಜನವು ಸಾಧಿಸಲ್ಪಟ್ಟಿತು ಇತಿ- ಎಂಬ ಭಾವಃ: ಆಶಯವು 
(ಅಥವಾ) ಅಹಂಕೃತೋ ಭಾವಃ - ಸ್ವಾತಂತ್ರಾ ,ಭಿಮಾನವು ಇಲ್ಲವೋ (1), ಯಸ್ಯ- ಯಾವ 
ಪುರುಷನ ಬುದ್ದಿ ಯುನ ಲಿಪ್ಯತೇ = ಫಲದಾಸೆ ಮುಂತಾದುದರ ಸಂಬಂಧ ಪಡೆಯದೋ, 
ಸಃ- ಅಂತಹ ಸ್ಥಾತಂತ್ರ | ಜ್ಞಾನ ಇಲ್ಲದವನು ಈ ಲೋಕಗಳನ್ನು ಸಂಹರಿಸಿಯೂ, ನ ಲಿಪ್ಯತೇ 
ಸಂಹಾರದೋಷದ ಸಂಬಂಧ ಪಡೆಯಲಾರ. ಏಕೆ ? ನಹಂತಿ ಸ್ನಾತಂತ್ಯೇಣ= ಸ್ವತಂತ್ರವಾಗಿ 
ಅವನು ಸಂಹರಿಸುತ್ತಿಲ್ಲ ಅಥವಾ ಸಂಹರಿಸುತ್ತಿದ್ದೇನೆ ಎಂದೂ ತಿಳಿಯುವುದಿಲ್ಲ ರಾಗವಿಲ್ಲದ್ದ 
ರಿಂದ. (2) ನ ನಿಬಧ್ಯತೇ= ಅದರ ಫಲವನ್ನು ಹೊಂದುವುದಿಲ್ಲ- ಎಂದರ್ಥ. 


ಏತಚ್ಛೇಶರಸಾರ್ವಜ್ಞಸಾತಂತ್ರ , ಜ್ಞಾನೀ ಸನ್ನಪಿ ವಿಶಹನನಾರ್ಥಂ ಜಾತೋ 
ಚ ವ ಇಗಿ ದ ಲೆ ಇ ಲ್ಕ ವ 


ರುದ್ರೋ ಯಮೋ ವಾ ತದ್ದಿಷಯಮಿತಿ ಬೋಧ್ಯಮ್‌ । ಅನ್ಯಸ್ಯ ತ್ಹಪರೋಕ್ಷಿ- 
ಣೋಠಷಿ ದೋಷಕೃದೇವೇತಿ । ವೃತ್ರಹತ್ಯಾದಿನೇಂದ್ರಾದೇರಪಿ ಈಷದ್ದಂಧೋಠ- 
ಪೀಷದಹಂಕಾರ ಕೃತ ಏವೇತ್ಯಾಕರ ಏವ ವ್ಯಕ್ತಮ್‌ | ಏವಂ ಕರ್ತೃತ್ಥಾಭಿಮಾನ್ಯ- 
ನಭಿಮಾನಿನೋಃ ಸಹೇತುಕಂ ನಿಂದಾಸ್ತುತ್ಕೋರುಕ್ಕಾ ಕರ್ಮಣಿ ಕರ್ತೃತ್ವಾಭಿ- 


ಮಾನತ್ಯಾಗೋತಪಿ ಸಂನ್ಯಾಸಶಬ್ದಾರ್ಥಇತ್ಯುಕ್ತಂ ಭವತಿ ॥ 17 ॥ 


ಅನುವಾದ- ಈಶ್ವರನ ಸರ್ವಜ್ಞತ್ನವನ್ನೂ ಸ್ವಾತಂತ್ರ್ಯವನ್ನು ತಿಳಿದೂ ಜಗತ್ತಿನ ಸಂಹಾರಕ್ಕಾಗಿ 
ಹುಟ್ಟಿದ ರುದ್ರನಿಗೂ ಅಥವಾ ಯಮನಿಗೂ ಇದು ಅನ್ನಯಿಸುತ್ತದೆಂದು ತಿಳಿಯಬೇಕು. 
ಬೇರೆಯವರು ಅಪರೋಕ್ಷ ಜ್ಞಾನಿಯಾಗಿದ್ದರೂ ಸಂಹಾರವು ದೋಷವನ್ನುಂಟು ಮಾಡುವುದು. 
ವೃತ್ರಾಸುರ ಸಂಹಾರಾದಿಗಳಿಂದ ಇಂದ್ರಾದಿಗಳಿಗೆ ಸ್ವಲ್ಪ ಬಂಧವಿದ್ದರೂ ಅದು ಸ್ವಲ್ಪ 


ಅಹಂಕಾರದಿಂದ ಆದದ್ದು ಎಂದು ಮೂಲಗ್ರಂಥದಲ್ಲಿ (ಗೀತಾಭಾಷ್ಯ-ಪ್ರಮೇಯ 


ಗೀತಾವಿವೃತಿ 
372 


ದೀಪಿಕಾಗಳಲ್ಲಿ) ಸಷ್ಠವಾಗಿದೆ. ಹೀಗೆ, ಕರ್ತೃತ್ವಾಭಿಮಾನ ಇರುವವನನ್ನೂ ಇಲ್ಲದವನನ್ನೂ 
ಸಕಾರಣವಾಗಿ ನಿಂದಿಸಿದ್ದರಿಂದ ಮತ್ತು ಸುತಿಸಿದ್ದರಿಂದ "ಕರ್ಮದಲ್ಲಿಕರ್ತ್ಫೃತ್ವದ ಅಭಿಮಾನ 
ವನ್ನು ಬಿಡುವುದೂ ಸಂಸ್ಕಾಸ ಶಬ್ದದ ಅರ್ಥ' ಬಡ ಹೇಳಿದಂತಾಗುತ್ತದೆ. 1117 ॥ 


ವಿವರಣೆ- (1) "ಯಸ್ಯ ನಾಹಂಕೃತೋ ಭಾವಃ' ಎಂಬಲ್ಲಿ ಇತಿ ಎಂಬುದನ್ನು ಸೇರಿಸಿ 
"ಅಹಂಕೃತಃ ಇತಿ ಭಾವಃ ಯಸ್ಮ ಸಿ' ಎಂದು ಒಂದು ವ್ಯಾಖ್ಯಾನ. ಈ ಪಕ್ಷದಲ್ಲಿ ಅಹಂಕೃತಃ 
ಎನ್ನುವುದಕ್ಕೆ “ಮಯಾ ಕೃತಃ' ಎಂದು ಅಬ್ಬರ ಇತಿ ಶಬ್ದವನ್ನು 'ಸೀರಿಸದಿದಾಗ 'ಅಹಂಕೃತಃ ಭಾವಃ 
ಯಸ್ಯ ನಾಸ್ತಿ' ಎಂದು ಅನ್ವಯ. ಈ ಪಕ್ಷದಲ್ಲಿ 'ಅಹಂಕೃತಃ ಭಾವಃ ಎನ್ನುವುದಕ್ಕೆ 
ಸ್ವಾತಂತ್ರಾ ,ಭಿಮಾನ ಎಂದರ್ಥ. "ಅಹಂ (ಅಹಂಕಾರೇಣ) ಕೃತಃ ಭಾವಃ'ಎಂದು ಎಗ್ರಹ 
ಮಾಡಿ ಅರ್ಥ ಹೇಳಬೇಕು. ಅಹಂಕಾರ ಎಂಬರ್ಥದಲ್ಲಿ "ಅಹಂ' ಎಂಬ ಅವ್ಯಯವಿದ್ದು 
ಅವ್ಯಯಕ್ಕೆ ಎಲ್ಲವಿಭಕ್ತಿಯ ಅರ್ಥವನ್ನೂ ಹೇಳಬಹುದು. 


(2) ಗೀತಾವಿವೃತಿಯಲ್ಲಿ "ನ ಲಿಷ್ಯತೇ' ಎಂಬುದಕ್ಕೆ ಕಾರಣವನ್ನು ನೀಡುವ "ಕುತಃ? ನ 
ಹಂತಿ ಸ್ವಾತಂತ್ರೆ (ಣ,"ಹನ್ಮೀತಿ ಬುದ್ಧಿಂ ನ ಕರೋತೀತಿ ವಾ' ಎಂಬ ಎವರಣವಾಕ್ಯವು 
ಕಾಣುತ್ತದೆ. ಇಲ್ಲಿ "ವಾ' ಎಂದು ಪಕ್ಷಾಂತರವನ್ನು ಸೂಚಿಸಿದ್ದಾರೆ. ಸ್ವತಂತ್ರವಾಗಿ ಸಂಹರಿಸುವು 
ದಿಲ್ಲ, ಅಥವಾ ಸ್ವತಂತ್ರವಾಗಿ ಸಂಹರಿಸುತ್ತಿದ್ದೇನೆ ಎಂದು ತಿಳಿಯುವುದೂ ಇಲ್ಲ. ಅದರಿಂದ 
ಲೋಪವಿಲ್ಲ. ರಾಗವಿಲ್ಲಃ ದರಿಂದ ಬಂಧವು ಇಲ್ಲಎಂದರ್ಥ. 
ಜೀವಕತಣ್ಯತ್ಸದ ವಿಶ್ಲೇಷಣೆ 


ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮಚೋದನಾ ಟ 
ಕರಣಂ ಕರ್ಮ ಕರ್ತೇತಿ ತ್ರಿವಿಧಃ ಕರ್ಮಸಂಗ್ರಹಃ 11 18 ॥ 


ಅರ್ಥ- 'ಯಜೇತ' ಇತ್ಯಾದಿರೂಪದ ಕರ್ಮವಿಧಿಯು ಜ್ಞಾನ-ಜ್ಞೇಯ-ಪರಿಜ್ಞಾತಾ 
(ಜ್ಞಾನ-ಪ್ರಯತ್ನ-ಜೀವ) ಈ ಮೂವರು ನಿಮಿತ್ತದಿಂದಿದೆ. ಕರಣ - ಕ್ರಿಯಾ- ಕರ್ತಾ ಎಂದು 
(ಹಿಂದೆ ಹೇಳಿದ ಐದು) ಕರ್ಮಕಾರಣಗಳ ಸಂಗ್ರಹ. 


ನನು ಜೀವಸ್ಯ ಸ್ವತಃ ಕರ್ತೃತ್ವಾಭಾವೇ "ಯಜೇತೇತ್ಯಾದಿ' ವಿಧೀನಾಂ 
ವೈಯರ್ಥ್ಯಂ ಸ್ಯಾತ್‌ | ಜಡೇಶ್ವರಮುಕ್ತಾನಾಂ ತದವಿಷಯತ್ತಾದಿತ್ಯತ ಆಹ- 
ಜ್ಞಾನಮಿತಿ ॥॥ ವಿಧಿಶ್ಟೋದನಾ ಪ್ರೇರಣೇತಿ ಪರ್ಯಾಯಃ । ಕರ್ಮಚೋದನಾ 
ಯಜೇತೇತ್ಕ್ಯಾದಿಕರ್ಮಸು ಪ್ರೇರಣಾ । “ಜ್ಞಾನಂ ಜ್ಞೇಯಂ ಪರಿಜ್ಞಾತೇತಿ' 
ಇತಿಶಬ್ಲೋ ಯೋಜ್ಯಃ । ತ್ರಿವಿಧಾ ಜ್ಞಾನಾದಿರೂಪೇಣ ತ್ರಿವಿಧಾ | ಜ್ಞಾನಂ ವಿಧಿ 


ಅಧ್ಯಾಯ 18 873 


ವಿಷಯಂ(ಕಂ) ಜ್ಞೇಯಂ ಚೇಷ್ಟಾಪ್ರಯತ್ನರೂಪ ಪ್ರವೃತ್ತಿಲಕ್ಷಣಂ ಪುರುಷಾರ್ಥ- 
ಲಕ್ಷಣಂ ಚ | ಪರಿಜ್ಞಾತಾ ತು (ಅಧಿಷ್ಠಾನಲಕ್ಷಣಂ) ಸರ್ವಜ್ಞಸರ್ವಪ್ರೇರಕೇಶ್ದರ- 
ಸನ್ನಿಹಿತೋ ಜೀವರಾಶಿಃ । ತತ್ರಿತಯನಿಮಿತ್ತಂ ಕರ್ಮಚೋದನಾ ಪ್ರವರ್ತತ 
ಇತಿ | 'ದಧಿತ್ರಪುಸಂ ಪ್ರತ್ಯಕ್ಟೋ ಜರ' ಇತ್ಯಾದಾವಿವ ನಿಮಿತ್ತನಿಮಿತ್ತಿನೋರ- 
ಭೇದೋಪಚಾರೇಣ ನಿಮಿತ್ತ ತೈವಧ್ಯೇನ ನೈಮಿತ್ತಿಕಚಟೋದನಾಪಪಿ ತ್ರಿಎಧೇ- 
ತ್ಕುಪಚರ್ಯತೇ । 


ಅನುವಾದ- (1) ಪ್ರಶ್ನೆ - ಜೀವನು ಸ್ವತಂತ್ರ ಕತೃ ಅಲ್ಲದಿದ್ದರೆ "ಯಜೇತ' ಮುಂತಾದ 
ವೇದವಿಧಿಗಳು ವ್ಯರ್ಥವಾದಾವು. ಏಕೆಂದರೆ, ಜಡ-ಈಶ್ವರ-ಮುಕ್ತರಂತೂ ವಿಧಿಗೆ ವಿಷಯರಲ್ಲ 
ಇದಕ್ಕೆ ಉತ್ತರ ಹೇಳುತ್ತಾನೆ - ಜ್ಞಾನಂ ಎಂದು "ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ಇತಿ' ಎಂಬುದಾಗಿ 
(ಶ್ಲೋಕದಲ್ಲಿಇಲ್ಲದಿದ್ದರೂ) ಇತಿ ಶಬ್ದವನ್ನು ಸೇರಿಸಬೇಕು. ವಿಧಿಃ ಎಂದರೆ ಚೋದನಾ. ಅದರ 
ಇನ್ನೊಂದು ಹೆಸರು ಪ್ರೇರಣೆ. ಕರ್ಮಚೋದನಾ- ಯಜೇತ ಮುಂತಾದ ರೂಪದ 
ಕರ್ಮಗಳಲ್ಲಿ ಪ್ರೇರಣೆಯು- ತ್ರಿವಿಧಾ, ಜ್ಞಾನ-ಜ್ಜೇಯ-ಪರಿಜ್ಞಾತಾ ಎಂದು ಮೂರುವಿಧ. 
ಜ್ಞಾನಂ- ವಿಧಿಯ ಬಗೆಗಿನ ತಿಳುವಳಿಕೆ, ಜ್ಞೇಯಂ: ತಿಳಿವಿನ, ವಿಷಯ ಪ್ರವೃತ್ತಿ ಮತ್ತು 
ಪ್ರವೃತ್ತಿಯಿಂದ ಪಡೆಯಬಯಸುವ ಫಲ. ಇವುಗಳಲ್ಲಿ ಪ್ರವೃತ್ತಿ ಎಂದರೆ (ಶರೀರದಲ್ಲಾಗುವ) 
ಚಟುವಟಿಕೆ ಮತ್ತು (ಆ ಚಟುವಟಿಕೆಗೆ ಕಾರಣವಾಗುವ) ಪ್ರಯತ್ನ. ಪರಿಜ್ಞಾತಾ- ಸರ್ವಜ್ಞನೂ 
ಸರ್ವರ ಪ್ರೇರಕನೂ ಆದ ಈಶ್ವರನ ಸನ್ನಿಧಾನವಿರುವ ಜೀವಗಣ. ಜ್ಞಾನ-ಜ್ಞೇಯ-ಪರಿಜ್ಞಾತಾ 
ಈ ಮೂರನ್ನು ನಿಮಿತ್ತವಾಗಿಟ್ಟುಕೊಂಡು ಕರ್ಮವಿಧಿಯು ಹೊರಟಿದೆ ಎಂದು (ಪೂರ್ವಾರ್ಧದ 
ಒಟ್ಟು ಅರ್ಥ) “ದಧಿತ್ರಪುಸಂ ಪ್ರತ್ಯಕ್ಟೋ ಜ್ವರಃ'- "ಮೊಸರು ಸೇರಿದ ತವರ ಸಾಕ್ಟಾತ್‌ ಜ್ವರವೇ' 
ಇತ್ಯಾದಿಪ್ರಯೋಗಗಳಲ್ಲಿಕಾರಣ-ಕಾರ್ಯಗಳನ್ನು ಒಂದೇ ಎಂದು ಔಪಚಾರಿಕವಾಗಿ ಹೇಳಿದಂತೆ 
ಪ್ರಕೃತದಲ್ಲೂವಿಧಿಯ ಕಾರಣಗಳಾದ ಜ್ಞಾನ-ಜ್ಞೇಯ-ಪರಿಜ್ಞಾತಗಳು ಮೂರಾಗಿರುವುದರಿಂದ 
ಕಾರ್ಯವಾದ ವಿಧಿಯನ್ನೂ ಮೂರುವಿಧ ಎಂದು ಹೇಳಿದ್ದಾರೆ. (ವಿಧಿಯ ಸ್ವರೂಪದಲ್ಲಿ 
ಮೂರುವಿಧಗಳೇನೂ ಇಲ್ಲ) (2) 


"ಯಜೇತೇತೃಾದಿ' ಶ್ರೌತಸ್ಥಾರ್ತವಿಧೌ ಸತಿ ಸ್ವಪ್ರವೃತ್ತಿ ವಿಷಯಪ್ರೇರಣಾಜ್ಞಾನಂ 
ಭವತಿ 1 ತತಶ್ಹೇಚ್ಛಾಪ್ರಯತ್ನರೂಪಪ್ಪವೃತ್ತಿರಾತ್ಮಸನ್ನಿಹಿತೇಶ್ವರಪ್ರೇರಣಯಾ 
ಪುಮರ್ಥಮುದ್ದಿಶ್ಯ ಕರ್ಮಣಿ ಜೀವಸ್ಯ ಭವತಿ ಇತಿ ವಿಧಿಜ್ಞಾನಾದೇಃ ಕರ್ಮ- 
ಚೋದನಾಯಾಶ್ಹ ನಿಮಿತ್ತನಿಮಿತ್ತಿಭಾವೋ ಧ್ಯೇಯಃ । ನ ಚ ಸ್ಪತಃ ಕರ್ತೃತ್ನಾ- 


ಭಾವಾತ್‌ಪರಾಧೀನಕರ್ತೃಜೀವಸ್ಯ ವಿಧಿಜ್ಞಾನದ್ದಾರಾ ಕಥಂ ಪ್ರವೃತ್ಯಾದ್ಯರ್ಥಂ 


874 ಗೀತಾವಿವೃತಿ 


ವಿಧಿವಿಷಯತ್ತಮಿತಿ ಶಂಕ್ಕಮ್‌ । ಅಪರಾಧೀನಕರ್ತೃತ್ವಸ್ಯ ವಿಧಿವಿಷಯತಾಯಾಂ 
ಪ್ರಯೋಜಕತ್ನೇನ ಕ್ಲಾಪ್ಯನುಪಲಂಭಾದನ್ನಯವ್ಯತಿರೇಕಾಭ್ಯಾಂ ಪರಾಧೀನಕರ್ತೃ- 
ಶಕ್ತಿಕಸ್ಕೈವ ವಿಧಿವಿಷಯತ್ವಾವಶ್ಯಂಭಾವಾತ್‌ | ಜಡೇಶ್ದರಮುಕ್ತಾನಾಂ ವಿಧ್ಯ- 
ವಿಷಯತ್ತೇನ ಪ್ರಮಾಣಭೂತವಿಧೇರ್ವೈಯರ್ಥ್ಯಾ ಯೋಗಾಚ್ಚ | ಪರಾಧೀನ- 
ಕರ್ತುರೇವ ಪರಿಶೇಷಪ್ರಮಾಣೇ(ನಾ) 5ಪಿ ವಿಧಿವಿಷಯತ್ವಸ್ಯಾವಶ್ಯಕತ್ವಾಚ್ಚ 
ತಸ್ಮಾಜ್ಜಿ ೀವೇ ವಿಧ್ಯವಿಷಯೇಭ್ಯೋ ಜಡೇಶರಮುಕ್ತೇಭ್ಯೋ ವ್ಯಾವೃತ್ತಸ್ಯ ಸಸಂಬಂಧಿ- 
ತಯಾ ವಿಧಿಜ್ಞಾನಸ್ಯ ತಜ್ಞನ್ಯಾಯಾಃ ಫಲತತ್ಪಾಧನೇಚ್ಛಾಯಾಃ ಸಾಧನವಿಷಯ- 
ಕೃತೇಶಾನುಭವಸಿದತಾತ್‌, ತಸ್ನ ಚ ಜ್ಞಾನಾದೇಃ "ನ ಖುತೇ ತ್ತತ್‌' (ಯ. 
ಚ ಇ ವ ಲೆ ಇ ನ 
10-113-9) ಇತ್ಯಾದಿಶ್ರುತಿಭಿರೀಶ್ಚರಾಧೀನತ್ನೇರಪ್ಯಸ್ವತಂತ್ರಕರ್ತೃತ್ವಮಾತ್ರೇಣ 
ವಿಧಿವಿಷಯತ್ತಂ ಕರ್ಮಫಲಭಾಕ್ತ_ಂ ಚ ಯುಕ್ತಮ್‌ । ತದುಕ್ತಂ ಗೀತಾಭಾಷ್ಯೇ | 
"ಅಕರ್ತೃತ್ಟೇರಪಿ ವಿಧಿದ್ದಾರಾ ಈಶರಪ್ರಸಾದಾದಿಚ್ಛೋತತ್ಕೋಕ್ತಕಾರಣೈ:ಃ ಕರ್ಮ- 
ಮ ಬ ಜಿ ಲ 
ದ್ವಾರಾ ಪುರುಷಾರ್ಥೋ ಭವತೀತಿ ನ ಪ್ರವೃತ್ತಿವಿಧಿವೈಯರ್ಥ್ಯಮ್‌ ' ಇತಿ | 


ಅನುವಾದ- ಜ್ಞಾನಾದಿಗಳಿಗೂ ಕರ್ಮವಿಧಿಗೂ ಕಾರ್ಯಕಾರಣಭಾವವನ್ನು ಹೀಗೆ ತಿಳಿಯ 
ಬೇಕು- ಶ್ರುತಿ-ಸ್ಟೃತಿಗಳಲ್ಲಿ"ಯಜೇತ'- "ಯಾಗ ಮಾಡಬೇಕು' ಎಂದೆಲ್ಲವಿಧಾನ ಮಾಡಿದಾಗ 
(ಜೀವನಿಗೆ "ನಾನು ಪ್ರವೃತ್ತಿ ಮಾಡುಬೇಕೆಂದು ವೇದ ವಿಧಿಸುತ್ತದೆ' ಎಂದು) ತನ್ನ ಪ್ರವೃತ್ತಿಯ ವಿಧಿ 
ಯ ಜ್ಞಾನವು ಬರುತ್ತದೆ. ಅದರ ಅನಂತರ, ಅದರಿಂದ ತನ್ನಲ್ಲಿ ಇರುವ ಭಗವಂತನ 
ಪ್ರೇರಣೆಯಿಂದ ಇಚ್ಛಾ-ಪ್ರಯತ್ನರೂಪವಾದ ಪ್ರವೃತ್ತಿಯು ಪುರುಷಾರ್ಥಕ್ಕಾಗಿ (ಫಲಕ್ಕಾಗಿ) 
ಜೀವನಿಗೆ ಕರ್ಮದಲ್ಲಿ ಉಂಟಾಗುತ್ತವೆ. ಹೀಗೆ ಎಧಿಜ್ಞಾನ-ಜ್ಞೇಯ-ಪರಿಜ್ಞಾತಾಗಳಿಗೂ 
ಕರ್ಮವಿಧಿಗೂ ಕಾರ್ಯಕಾರಣಭಾವ. 


ಪ್ರಶ್ನೆ- ಜೀವನಿಗೆ ಸ್ವಾತಂತ್ರ್ಯೋಣ ಕರ್ತೃತ್ವವು ಇಲ್ಲ. ಅವನು ಪರಾಧೀನ ಕರ್ತೃ. (ಸ್ವತಂತ್ರ 
ಕರ್ತೃ ಆದರೆ ಅವನಿಗೆ "ಹೀಗೆ ಮಾಡು' ಎಂದೆಲ್ಲ ಹೇಳಬಹದು, ಆ ವಿಧಿಯ ಜ್ಞಾನದಿಂದ 
ಅವನಲ್ಲಿಪ್ರವೃತ್ತಿ ಅಗಬಹುದು) ವಿಧಿಜ್ಞಾನದಿಂದಾಗುವ ಪ್ರವೃತ್ತಿಗಾಗಿ ಪರಾಧೀನ ಕರ್ತೃವಾದ 
ಜೀವನು ಹೇಗೆ ವಿಧಿಗೆ ವಿಷಯನಾದಾನು 9? (ಇನ್ನೊಬ್ಬರು ಮಾಡಿಸಿದರೆ ಮಾತ್ರ ಮಾಡುವವನಿಗೆ 
"ಹೀಗೆ ಮಾಡು' ಎಂದು ಹೇಗೆ ಹೇಳಲು ಸಾಧ್ಯ?) 


ಉತ್ತರ - ವಿಧಿಗೆ ವಿಷಯನಾಗಲು ಅವನು ಸ್ವತಂತ್ರಕರ್ತೃವೇ ಆಗಿರಬೇಕೆಂದು ಎಲ್ಲೂ 
ಕಂಡಿಲ್ಲ, (ಯಾವ ರೀತಿಯಂದಲೂ ಯಾರ ಅಧೀನನೂ, ಆಗದವನಿಗೆ "ಹೀಗೆ ಮಾಡು' ಎಂದು 
ಯಾರೂ ಹೇಳುವುದಿಲ್ಲ) ಪ್ರತ್ಯುತ, ಅನ್ವಯ ವ್ಯತಿರೇಕಗಳಿಂದ (3) ಪರಾಧೀನಕರ್ತ್ಯತ್ನ 


ಅಧ್ಯಾಯ 18 875 


ಇರುವವನಿಗೇ ವಿಧಿವಿಷಯತ್ನವು ಆವಶ್ಯಕ. ಅಲ್ಲದೆ, ಜಡ-ಈಶ್ವರ-ಮುಕ್ತರು ಈ ಮೂವರು 
ವಧಿವಿಷಯರಲ್ಲ ಸಂಸಾರಿಜೀವರೂ ವಿಧಿವಿಷಯರಲ್ಲದಿದ್ದರೆ, ವಿಧಿಗಳು ವ್ಯರ್ಥವಾಗಬೇಕಾ 
ದಾವು. ಆದರೆ, ಪರಮಪ್ರಮಾಣವಾದ ವೇದದ ವಿಧಿಯು ವ್ಯರ್ಥವಾಗುವುದು ಸರಿಯೂ 
ಅಲ್ಲ ಅದೂ ಅಲ್ಲದೆ, ಪರಿಶೇಷಪ್ರಮಾಣದಿಂದಲೂ ಪರಾಧೀನಕರ್ತೃವಿಗೇ ವಿಧಿವಿಷಯತ್ನವು 
ಆವಶ್ಯಕವಾಗಿದೆ (4) ಆದ್ದರಿಂದ ವಿಧಿಗೆ ವಿಷಯರಾಗದ ಜಡ-ಈಶ್ವರ- ಮುಕ್ತರಲ್ಲಿಇಲ್ಲದ “ಈ 
ವಿಧಿಗಳು ನನಗೆ ಸಂಬಂಧಿಸಿವೆ” ಎಂಬ ಜ್ಞಾನ, ಅದರಿಂದ ಹುಟ್ಟಿದ ಫಲ ಮತ್ತು ಅದರ 
ಸಾಧನಗಳ ಇಚ್ಛೆ ಹಾಗೂ ಸಾಧನದಲ್ಲಿಪ್ರಯತ್ನ ಇವುಗಳು ಜೀವನಲ್ಲಿ ಅನುಭವಸಿದ್ಧವಾದ್ದರಿಂದ, 
ಆ ಜ್ಞಾನ - ಇಚ್ಛೆ - ಪ್ರಯತ್ನಗಳು "ನ ಯತೇತ್ಸತ್‌ ಕ್ರೀಯತೇ ಕಿಂಚನ' (5) ಇತ್ಯಾದಿ ಶ್ರುತಿಗಳ 
ಅನುಸಾರ ಈಶ್ವರಾಧೀನನಾಗಿದ್ದರೂ ಅಸ್ಪತಂತ್ರಕರ್ತೃತ್ವ ಮಾತ್ರದಿಂದಲೇ ಜೀವನಿಗೆ ವಿಧಿ 
ವಿಷಯತ್ನವೂ ಕರ್ಮಫಲಭೋಕೃತ್ನವೂ ಕೂಡುತ್ತದೆ. ಇದನ್ನು ಗೀತಾಭಾಷ್ಯದಲ್ಲಿ ಹೀಗೆ 
ಹೇಳಲಾಗಿದೆ - ಜೀವನು ಸ್ಪತಂತ್ರಕರ್ತೃಅಲ್ಲದಿದ್ದರೂ ವಿಧಿಯ ಮೂಲಕ (ಯಜೇತಇತ್ಯಾದಿವಿಧಿ 
ಗಳ ಜ್ಞಾನ ಉಂಟಾಗಿ) ಈಶ್ವರನ ಅನುಗ್ರಹದಿಂದ ಇಚ್ಛೆ ಹುಟ್ಟಿ ಹಿಂದೆ, (18-14) ಹೇಳಿದ 
ಕಾರಣಗಳಿಂದ (ಅಧಿಷ್ಠಾನಾದಿಗಳಿಂದ) ಕ್ರಿಯೆ ನಡೆದು ಅದರ ಮೂಲಕ ಪುರುಷಾರ್ಥವಾದ 
ಫಲವು ಆಗುತ್ತದೆ. ಆದ್ದ! ರಿಂದ ಹೀಗೆ ನಡೆಯಬೇಕು ಎನ್ನುವ ವಿಧಿ ವ್ಯರ್ಥವಲ್ಲ(6) 
ಯದ್ವಾ "ದೈವಂ ಚೈವೇತಿ' ಪೂರ್ವತ್ರ ದೈವಪದೇನೇಶ್ದರಸ್ಕ ಕರ್ಮಸು 
ಪ್ರೇರಕತ್ಸಮುಕ್ತಮ್‌ । ತತ್ಪೇರಣಾಸ್ವರೂಪಮುಚ್ಯತೇ- ಜ್ಞಾನಮಿತಿ ॥ ಕರ್ಮ- 
ಚೋದನಾ ಕರ್ಮಸು ಜೀವಾನಾಂ ಈಶ್ತರಪ್ರೇರಣಾ ಜ್ಞಾನಂ ಜ್ಞೇಯಂ ಪರಿ- 
ಜ್ಞಾತೇತಿ ತ್ರಿವಿಧಾ । ಜ್ಞಾನಜ್ಞೇಯಪರಿಜ್ಞಾತೃರೂಪತ್ರಿವಿಧ ಭಗವತ್ಸರೂಪೇ- 
ತ್ಯರ್ಥಃ | ವಿಶೇಷಬಲಾದ್ದರ್ಮಧರ್ಮಿಭಾವಃ ತಸ್ಯೇಯಂ ಪ್ರೇರಣೇತೃಾದ್ಯುಕ್ತಿಶ್ಚ 
ಯುಕ್ತೇತಿ ಭಾವಃ । 


ಅನುವಾದ- ಪೂರ್ವಾರ್ಧಕ್ಕೆ ಮತ್ತೊಂದು ವ್ಯಾಖ್ಯಾನ - 

ಅಥವಾ, ಹಿಂದೆ (18-14) "ದೈವಂ ಚೈವಾತ್ರ ಪಂಚಮಂ' ಎಂದು ದೈವಪದದಿಂದ 
ಈಶ್ವರನನ್ನು ಹೇಳಿ ಅವನು ಕರ್ಮಪ್ರೇರಕ ಎನ್ನಲಾಗಿತ್ತು. ಅವನ ಪ್ರೇರಣಾ ಸ್ವರೂಪವನ್ನು 
ಹೇಳುತ್ತಾನೆ- "ಜ್ಞಾನಂ' ಎಂದು. ಕರ್ಮ ಚೋದನಾ- ಕರ್ಮಗಳಲ್ಲಿ ಜೀವರನ್ನು ಈಶ್ವರನು 
ಪ್ರೇರಿಸುವುದು, ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ಇತಿ ತ್ರಿವಿಧಾ: ಜ್ಞಾನ-ಜ್ಞೇಯ-ಪರಿಜ್ಞಾತಾ 
ಎಂಬ ಮೂರು ವಿಧದ ಭಗವಂತನ ಸ್ವರೂಪ- ಎಂದರ್ಥ.(ಅಭೇದ ಇದ್ದರೂ ಭೇದಕಾರ್ಯ 
ವನ್ನು ನಡೆಸುವ) ಎಶೇಷವನ್ನು ಒಪ್ಪಿದ್ದರಿಂದ ಭಗವಂತನ ಜ್ಞಾನ ಎಂಬ ಧರ್ಮ-ಧರ್ಮಿಭಾವದ 
ವ್ಯವಹಾರ ಹಾಗೂ ಈಶ್ವರನ ಪ್ರೇರಣೆ ಇತ್ಯಾದಿ ಮಾತು ಸರಿಹೊಂದುತ್ತದೆ. 


816 ಗೀತಾವಿವೃಃ 
ಪೂರ್ವೋಕ್ರಪಂಚಕರ್ಮಕಾರಣಾನಿ ಸಂಕ್ಟಿಪ್ಯಾಹ- ಕರಣಮಿತಿ 11 ಕರಣಂ 
ಇಂದ್ರಿಯಸ್ರುಕ್‌ಸ್ರುವಾದಿ। ಅಧಿಷ್ಠಾನಪದೋಕ್ತದೇಹಾದಿಕಮದೃಷ್ಟಂ ಚ।ಕರ್ಮ 


ಹಸ್ತಾದಿಚೇಷ್ಟಾ 1 ಕರ್ತೃಪದೇನ ಜೀವೇಶರಾವುಭಾವಪಿ ಗ್ರಾಹ್ಯಾವಿತಿ ತ್ರಿವಿಧಃ 


ಕರ್ಮಸಂಗ್ರಹಃ ಕರ್ಮಕರಣಸಂಗ್ರಹಃ । ಪಂಚಕಾರಣಾನಾಂ ಸಂಕ್ಟೇಪ ಇತಿ | 
11 18 || 


ಅನುವಾದ- ಉತ್ತರಾರ್ಧದ ವ್ಯಾಖ್ಯಾನ 

ಹಿಂದೆ ಹೇಳಿದ ಐದು ಕಾರಣಗಳನ್ನು ಸಂಕ್ಷೇಪಗೊಳಿಸಿ ಹೇಳುತ್ತಿದ್ದಾನೆ - "ಕರಣಂ' ಎಂದು 
ಕರಣಂ: ಇಂದ್ರಿಯ ಸ್ರುಕ್‌ ಸ್ತು ವ ಮೊದಲಾದವು. ಅಲ್ಲದೆ ಹಿಂದೆ ಅಧಿಷ್ಠಾನಪದದಿಂರ 
ಹೇಳಿದ ದೇಹಾದಿಗಳು ಮತ್ತು ದೈವಪದಿಂದ ಹೇಳಿದ ಅದೃಷ್ಟವನ್ನು ಕರಣಶಬ್ದದಿಂಠ 
ಇಟ್ಟುಕೊಳ್ಳಬೇಕು. ಕರ್ಮ - ಕೈಕಾಲುಗಳ ಚಟುವಟಿಕೆ. ಕರ್ತೃ ಎಂಬ ಪದದಿಂದ ಜೀವ ಮತ. 
ಈಶ್ವರ ಇಬ್ಬರನ್ನೂ ಇಟ್ಟುಕೊಳ್ಳಬೇಕು. ಹೀಗೆ, ಕರ್ಮಸಂಗ್ರಹಃ- ಕರ್ಮಕರಣಗಳನ್ನು ಸಂಗ್ರಹಿ/ 
ಇಟ್ಟುಕೊಳ್ಳಬೇಕು. ಪಂಚಕರಣಗಳನ್ನು ಸಂಕ್ಟೇಪಗೊಳಿಸಬೇಕು- ಎಂದರ್ಥ. 1118 ॥ 


ವಿವರಣೆ- (1) ಅಧ್ಯಾತ್ಮಸಿದ್ಧಾಂತಗಳಲ್ಲಿ ಜೀವಕರ್ತೃತ್ವವು ಒಂದು ಮುಖ್ಯ ಪ್ರಮೇಯ 
ಅದರ ಬಗ್ಗ ಬಹಳ ಸೂಕ್ಷ್ಮ ವಿವೇಚನೆಯು ಇಲ್ಲಿ ಬಂದಿದೆ. ಗೀತಾವಿವೃತಿಯು ಸಂಗ್ರ 
ಗ್ರಂಥವಾದ್ದರಿಂದ ಈ ವಿಷಯದ ಹೆಚ್ಚಿನ ಚರ್ಚೆಗಾಗಿ ಈ ಶ್ಲೋಕದ ಗೀತಾಭಾಷ್ಯ, ಮಹಾಭಾರ 
ತಾತರ್ಯನಿರ್ಣಯದ 22ನೇ ಅಧ್ಯಾಯದ 65ನೇ ಶ್ಲೋಕದಿಂದ ಸುಮಾರು 60 ಶ್ಲೋಕಗಳು 
ತಾತ್ಚರ್ಯಚಂದ್ರಿಕಾದ ಕರ್ತೃತ್ವಾಧಿಕಣ- ಇವುಗಳನ್ನು ನೋಡಬಹುದು. ಇವಲ್ಲದ 
ಶ್ರೀಸತ್ಯಧ್ಯಾನತೀರ್ಥರ “ಸಭಾಸಾರಸ್ರಂಗ್ರಹ' ಶ್ರೀವಿದ್ಯಾಮಾನ್ಯತೀರ್ಥರ "ಗೀತೋಪನ್ಯಾಸಗಳು 
ಹಾಗೂ ಶ್ರೀವಿಶ್ಲೇಶತೀರ್ಥರ 'ಗೀತಾಸಾರೋದ್ದಾರ' ಇವುಗಳ ಈ ಭಾಗವನ್ನು (18ನೆ 
ಅಧ್ಯಾಯದ 18ನೇ ಶ್ಲೋಕದ ಭಾಗವನ್ನು) ನೋಡುವುದೂ ಅತ್ಯಂತ ಉಚಿತ. 


(2) ಒಂದು ವಿಧಿಗೆ ಮೂರು ನಿಮಿತ್ತಗಳು ಎನ್ನುವ ಅಭಿಪ್ರಾಯದಲ್ಲಿ ಜ್ಞಾನ-ಜ್ಞೇಯ 
ಪರಿಜ್ಞಾತಾ ಎಂದು ವಿಧಿಯೇ ಮೂರು ವಿಧ ಎಂಬುದು ಲಾಕ್ಷಣಿಕ ಪ್ರಯೋಗ. ಇಂ! 
ಪ್ರಯೋಗಕ್ಕೆ ಉದಾ: "ದಧಿತ್ರಪುಸಂ ಪ್ರತ್ಯಕ್ಟೋ ಜ್ವರಃ' - ಎಂದು ಅಭಿಪ್ರಾಯ. 

(3) ಅನ್ಹಯ ಎಂದರೆ ಅಸ್ತಿತ್ವ. ವ್ಯತಿರೇಕ ಎಂದರೆ ಅಭಾವ. ಹೀಗೆ, ಅನ್ನಯವ್ಯತಿರೇ 
ಶಬ್ದ ಗಳಿಗೆ ಅಸ್ಪಿತ್ವ- ಅಭಾವಗಳು ಅರ್ಥ. ಕಾರ್ಯಕಾರಣ ಭಾವವನ್ನು ಹೇಳುವ ಸಂದರ್ಭದ 
ಅನ್ಹಯಶಬ್ದವನ್ನು ಅನ್ವಯ ಸಹಚಾರ ಎಂಬ ಅರ್ಥದಲ್ಲೂ ವ್ಯತಿರೇಕ ಶಬ್ದವನ್ನು ವ್ಯತಿರೇ 
ಸಹಚಾರ ಎಂಬರ್ಥದಲ್ಲೂಬಳಸಲಾಗುತ್ತದೆ. “ಕಾರಣಸತ್ತೇ ಕಾರ್ಯಸತ್ನಂ' "ಕಾರಣಾಭಾವ 


ಅಧ್ಯಾಯ 18 877 


ಕಾರ್ಯಾಭಾವಃ' ಕಾರಣ ಇದ್ದಾಗ ಕಾರ್ಯವೂ ಇರುತ್ತದೆ- ಎನ್ನುವುದು ಅನ್ನಯಸಹಚಾರ. 
ಕಾರಣ ಇಲ್ಲದಾಗ ಕಾರ್ಯವೂ ಇರದು- ಎನ್ನುವುದು ವ್ಯತಿರೇಕ ಸಹಚಾರ. ಇವೆರಡನ್ನು 
ಹೇಳಲು ಬಂದರೆ ಕಾರ್ಯಕಾರಣಭಾವವನ್ನು ಹೇಳಲು ಬರುತ್ತದೆ. 


ಪ್ರಕೃತ, ಲೋಕದಲ್ಲಿ "ಹೀಗೆ ಮಾಡು' ಎಂದು ಯಾರಿಗೆ ಹೇಳುತ್ತಾರೆ ? ಅಸ್ಪತಂತ್ರರಾದ 
ಜೀವರಿಗೆ "ಹೀಗೆ ಮಾಡು' ಎಂದು ಹೇಳುತ್ತಾರೆ. ಸ್ವತಂತ್ರನಾದ ಪರಮಾತ್ಮನಿಗೆ "ಹೀಗೆ 
ಮಾಡಂದು' ಆಜ್ಞೆಮಾಡುವುದಿಲ್ಲ. ಈ ಅನ್ನಯವ್ಯತಿರೇಕಗಳಿಂದ ಪರಾಧೀನ ಕರ್ತೃವೇ ವಿಧಿ 
ವಿಷಯ ಎಂದು ಸಿದ್ದವಾಗುತ್ತದೆ- ಎಂದು ಅಭಿಪ್ರಾಯ. 


(4) "ಪ್ರಸಕ್ತ ಪ್ರತಿಷೇಧೇ ಸತಿ ಪರಿಶಿಷ್ಯಮಾಣೇ ಬುದ್ಧಿಃ ಪರಿಶೇಷಃ'- ಎಂದು ಪ್ರಮಾಣ 
ಪದ್ದತಿ. ಉದಾಹರಣೆಗೆ ಅಪರಾಧವೊಂದರಲ್ಲಿಮೊದಲು ನಾಲ್ಜರ ಮೇಲೆ ಸಂಶಯ ಇದ್ದು, 
ಕ್ರಮೇಣ ಮೂವರು ಅಲ್ಲಎಂದು ತಿಳಿದಾಗ ನಾಲ್ಕನೆಯವನು ಅಪರಾಧಿ ಎಂದು ತೀರ್ಮಾನ 
ಮಾಡುವುದು ಪರಿಶೇಷ. ಇದು ಅನುಮಾನವಾದ್ದರಿಂದ ಇದನ್ನು ಪರಿಶೇಷಾನುಮಾನ 
ಎನ್ನಲಾಗುವುದು. | 


ಪ್ರಕೃತ ವಿಧಿವಿಷಯರು ಯಾರು? ಎಂಬ ಜಿಜ್ಞಾಸೆ ಮೂಡಿದಾಗ ಪ್ರಸಕ್ತರಾದವರು ಜಡ- 
ಈಶ್ವರ-ಮುಕ್ತ - ಸಂಸಾರಿ ಇವರಲ್ಲಿಮೊದಲ ಮೂವರು ವಿಧಿವಿಷಯರಾಗಲಾರರು ಎಂದರೆ 
ಉಳಿದ ಸಂಸಾರಿ ಜೀವನೇ ವಿಧಿವಿಷಯನಾಗಬೇಕು- ಎನ್ನುವುದು ಪರಿಶೇಷಾನುಮಾನ. ಇದನ್ನು 
ಶಾಸ್ತ್ರೀಯವಾಗಿ ಪ್ರಯೋಗ ಮಾಡುವಕ್ರಮ ಹೀಗಿದೆ- "ವಿಧಿವಿಷಯತ್ವಂ ಸಂಸಾರಿಜೀವಾಶ್ರಿತಂ 
ಅನ್ಯತ್ರ ಅನಾಶ್ರಿ ತತ್ವೇ ಸತಿ ಆಶ್ರಿತತ್ವಾತ್‌'- ಎಂದು. 


(5) "ನಿಷುಸೀದ ಗಣಪತೇ' ಎಂಬ ಯಗ್ಗೇದಮಂತ್ರದ ಮೂರನೇಪಾದ' "ನ ಯತೇತ್ತತ್‌ 
ಕ್ರಿಯತೇ ಕಿಂಚನಾರೇ' ಎಂದು. "ಅರೇ ಹೇ ಇಂದ್ರಿಯಗಣಗಳ ಪತಿಯೇ | ತ್ವತ್‌ ಖುತೇಎ 
ನೀನಿಲ್ಲದೆ, ಕಿಂಚನ- ಯಾವುದೂ, ನಕ್ರಿಯತೇ- ನಡೆಯುವುದಿಲ್ಲ- ಎಂದು ಇದರ ಅರ್ಥ. 


(6) ಜೀವನು ಸ್ವತಂತ್ರಕರ್ತೃ ಅಲ್ಲ ನಿಜ. ಎಲ್ಲವೂ ಭಗವಂತನ ಪ್ರೇರಣೆಯಿಂದಲೇ 
ನಡೆಯುತ್ತದೆ, ಆದ್ದರಿಂದ ಜೀವನು ಪರಾಧೀನಕರ್ತೃ ಎನ್ನುವುದೂ ನಿಜ. ಆದರೂ, ಕರ್ಮವಿಧಿ 
ಯೊಂದಕ್ಕೆ ಬೇಕಾಗುವುದೆಲ್ಲವೂ ಜೀವನಲ್ಲಿ ನಡೆಯುತ್ತದೆ. ಅಂದರೆ, ಭಗವಂತನ ಅನುಗ್ರಹ 
ದಿಂದಲೇ ಅವನಿಗೆ ವಿಧಿಜ್ಞಾನ ಉಂಟಾಗುತ್ತದೆ. ಅವನ ಅನುಗ್ರಹದಿಂದಲೇ ಜೀವನಲ್ಲಿ ಇಚ್ಛೆ 
ಉಂಟಾಗಿ, ಅವನ ಅನುಗ್ರಹದಿಂದಲೇ ಕ್ರಿಯೆ ನಡೆದು ಫಲ ದೊರೆಯುತ್ತದೆ. ಹೀಗೆ, ಕರ್ಮ - 
ಎಧಿಗೆ ಬೇಕಾದ್ದೆಲ್ಲವೂ ಪರಾಧೀನ ಕರ್ತೃ ಜೀವನಲ್ಲಿ ಇದೆಯಾದ್ದರಿಂದ ಅವನು ವಿಧಿ 
ಎಷಯನಾಗುವನು- ಎಂದು ಅಭಿಪ್ರಾಯ. 


ೇತಾವಿವ 
878 ಗಿ ಶೆ 


ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧ್ಧವ ಗುಣಭೇದತಃ | 
Il 19 |! 
ಪ್ರೋಚ್ಯತೇ ಗುಣಸಂಖ್ಯಾನೇ ಯಥಾವಚ ಕಣು ತಾನ್ಯಪಿ 


ಅರ್ಥ- ಜ್ಞಾನವೂ ಕರ್ಮವೂ ಕರ್ತೃವೂ ಸತ್ವಾದಿಗುಣಭೇದದಿಂದ ಮೂರುವಿಧ. ಹೀಗೆ 
ಗುಣಗಳನ್ನು ಹೇಳುವ ವೈದಿಕ ಸಾಂಖ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆ ಪ್ರಭೇದಗಳನ. 
ಹೇಗಿದೆಯೋ ಹಾಗೆ ಕೇಳು. 


ಸಾತ್ತಿ ಕಜ್ಞಾನಕರ್ಮಾದೇಃ ಮುಕ್ತಿಹೇತುತ್ತಾತ್ತದನುಷ್ಠಾನಾಯ ಸತ್ತಾದಿ- 
ಗುಣನಿಮಿತ್ತಾನ್‌ ಜ್ಞಾನಾದಿಭೇದಾನ್‌ಪ್ರತಿಜ್ಞಾಪೂರ್ವಮಾಹ- ಜ್ಞಾನಮಿತಿ ॥! 
ಸತ್ತಾದಿಗುಣಭೇದತಃ ಜ್ಞಾನಾದಿಕಂ ಪ್ರತ್ಯೇಕಂ ದ್ವಿವಿಧಮ್‌ | ಗುಣಸಂಖ್ಯಾನೇ 
ಗುಣಾಃ ಸಂಖ್ಯಾಯಂತೇ ಯತ್ರ ತಸ್ಥಿನ್‌ವೈದಿಕಸಾಂಖ್ಯಶಾಸ್ತ್ರೇ ಪ್ರೋಚ್ಯತೇ | 
ತಾನ್ಯಪಿ ಯಥಾವದ್ಯಥಾಸ್ಥಿತಂ ಶೃಣು ॥1 19 ॥ 


ಅನುವಾದ- ಸಾತ್ವಿಕವಾದ ಜ್ಞಾನ-ಕರ್ಮ ಮುಂತಾದವೇ ಮೋಕ್ಟಕಾರಣವಾದ್ದರಿಂ! 
ಅಂಥವುಗಳ ಅನುಷ್ಠಾನಕ್ಕಾಗಿ ಸತ್ವಾದಿಗುಣಗಳಿಂದಾದ ಜ್ಞಾನಾದಿಗಳ ಪ್ರಭೇದಗಳನ್ನು ಪ್ರತಿ] 
ಮಾಡಿ ಹೇಳುತ್ತಾನೆ- ಜ್ಞಾನಂ ಎಂದು. ಸತ್ವ-ರಜಸ್‌-ತಮಸೆಂಬ ಗುಣಗಳ ಪ್ರಭೇದದಿಂ! 
ಜ್ಞಾನಾದಿಗಳು ಪ್ರತ್ಯೇಕವಾಗಿ ಮೂರುವಿಧವಾಗಿವೆ. ಗುಣಸಂಖ್ಯಾನೇ ಎನ್ನುವುದಕ್ಕೆ "ಗುಣ್‌ 
ಸಂಖ್ಯಾಯಂತೇ ಯತ್ರ ತಸ್ಮಿನ್‌' ಎಂದು ವಿಗ್ರಹ. ಗುಣಸಂಖ್ಯಾನೇ- ವೈದಿಕ ಸಾಂಖ್ಯಶಾಸ್ತದಃ 
ಹೇಳಲ್ಪಡುತ್ತದೆ. ಅವನ್ನೂ , ಯಥಾವತ್‌ - ಹೇಗಿದೆಯೋ ಹಾಗೆ ಕೇಳು. ॥। 19 ॥ 


ತ್ರಿವಿಧ ಜ್ಞಾನಗಳ ನಿರೂಪಣೆ 
ಸರ್ವಭೂತೇಷು ಯೇನೈಕಂ ಭಾವಮವ್ಯಯಮೀಕ್ಷತೇ I 
ಅವಿಭಕ್ತಂ ವಿಭಕ್ಷೇಷು ತದ್‌ಜ್ಞಾನಂ ಎದ್ದಿ ಸಾತ್ತಿ,ಕಮ್‌ 11 20 ॥ 


ಅರ್ಥ- ಪರಸ್ಪರ ಭಿನ್ನರಾದ ಎಲ್ಲಜೀವ-ಜಡಗಳಲ್ಲಿಯಾವಾಗಲೂ ಇರುವ ಭಗವಂತನನ 
ಪ್ರಧಾನನನ್ನಾಗಿ ಭೇದರಹಿತನನ್ನಾಗಿ ನಾಶರಹಿತನನ್ನಾಗಿ ಯಾವ ಜ್ಞಾನದಿಂದ ಮನುಷ್ಯನ 
ತಿಳಿಯುವನೋ ಆ ಜ್ಞಾನವನ್ನು ಸಾತ್ಲಿಕವನ್ನಾಗಿ ತಿಳಿ. 


ಪ್ರತಿಜ್ಞಾತಂ ಜ್ಞಾನತೈವಿಧ್ಯಂ ತಾವದಾಹ- ಸರ್ವೇತ್ಯಾದಿತ್ರಯೇಣ ॥ 
ವಿಭಕ್ಷೇಷು ಪರಸ್ಪರಂ ಭಿನ್ನೇಷು ತಾರತಮ್ಯೋಹೇತೇಷು ಚ ಸರ್ವಭೂತೇಷು 
ಭವಂತಿ ವಿದ್ಯಂತ ಇತಿ ಭೂತಾನಿ ಜೀವಾಃ ಪ್ರಕೃತ್ಯಾದಿಜಡಾನಿ ಚ 1 ಸರ್ವೇಷು 


ಅಧ್ಯಾಯ 18 879 


ಜೀವೇಷು ಜಡೇಷು ಚ | ತದಾಧಾರತ್ನೇನ ತೇಭ್ಯೋ ಭಿನ್ನತ್ತೇನೇತಿ ಸಪ್ತಮ್ಯ- 
ಭಪ್ರಾಯಃ | ಭಾವಂ ಸದಾ ವಿದ್ಯಮಾನಂ ವಿಷ್ಣುಮ್‌ । ಏಕಂ ಪ್ರಧಾನಮ್‌ । 
ಸರ್ವೋತ್ತಮಮಿತಿ ಯಾವತ್‌ । ಅವಿಭಕ್ತಂ ಸರ್ವತ್ರ ಸ್ಥಿತಾವಪಿ ಅಧಿಷ್ಠಾನ- 
ಭೇದನಿಮಿತ್ತಭೇದಹೀನಮ್‌ । "ಓಂ ನ ಸ್ಥಾನತೋಠಪಿ ಪರಸ್ಯೋಭಯಲಿಂಗಂ 
ಸರ್ವತ್ರ ಹಿ ಓಂ' ಇತಿ (3-2-11) ಸೂತ್ರೋಕ್ತದಿಶಾ ಸರ್ವತ್ರ 
ನಿರ್ದೋಷಾಶೇಷಸದ್ಗುಣತಯಾ ಐಕ್ಕೇನ ಸ್ಥಿತಮಿತಿ ಯಾವತ್‌ | ಅವ್ಯಯಂ 
ಸ್ವತೋಶ ಧಿಷ್ಠಾನವ್ಯಯೇನ ಚ ವ್ಯಯಹೀನಮ್‌ | ಯೇನ ಜ್ಞಾನೇನೇಕ್ಷತೇ 
ಎಷಯೀಕರೋತಿ ತದ್‌ ಜ್ಞಾನಂ ಸಾತ್ತಿ,ಕಂ ವಿದ್ಧಿ ಜಾನೀಹೀತಿ ॥। 20 ॥ 


ಅನುವಾದ- ಪ್ರತಿಜ್ಞೆ ಮಾಡಿದ ಜ್ಞಾನದ ತ್ರೈವಿಧ್ಯವನ್ನು ಹೇಳುತ್ತಾನೆ- ಸರ್ವ ಎಂದು. 
ವಿಭಕ್ಷೇಷು- ಪರಸ್ಪರ ಭಿನ್ನರಾದ ಮತ್ತು ತಾರತಮ್ಯದಿಂದ ಕೂಡಿದ, ಸರ್ವ ಭೂತೇಷು - ಎಲ್ಲ 
ಜೀವರಲ್ಲಿ ಮತ್ತು ಜಡಗಳಲ್ಲಿ ಭಾವಂ- ಯಾವಾಗಲು ಇರುವ ಪರಮಾತ್ಮನನ್ನು , ಏಕಂ-ಎ 
ಪ್ರಧಾನನ್ನಾಗಿ, ಅಂದರೆ ಸರ್ವೋತ್ತಮನನ್ನಾ ಗಿ ಎಂದರ್ಥ, ಅವಿಭಕ್ತಂ - ಎಲ್ಲೆಡೆ ಇದ್ದೂ ಅಧಿ 
ಕರಣಭೇದದಿಂದಾದ ಭೇದ ಇಲ್ಲದವನನ್ನಾಗಿ, "ನ ಸ್ಥಾನತೋಆಪಿ ಪರಸ್ಕೋಭಯಲಿಂಗಂ 
ಸರ್ವತ್ರ ಹಿ' ಎಂಬ ಸೂತ್ರದಲ್ಲಿ ಹೇಳಿದಂತೆ ಎಲ್ಲೆಡೆ ನಿರ್ದುಷ್ಠನಾಗಿ ಅನಂತಗುಣಪೂರ್ಣನಾಗಿ 
ಒಬ್ಬನಾಗಿ ಇದ್ದಾನೆ ಎಂದರ್ಥ, ಅವ್ಯಯಂ- ಸ್ವಯಂ ಹಾನಿ ಇಲ್ಲದವನನ್ನಾಗಿ ಮತ್ತು ಅಧಿಷ್ಠಾನ 
ಹಾನಿಯಿಂದಲೂ ಹಾನಿ ಇಲ್ಲದವನನ್ನಾಗಿ, ಯೇನ: ಯಾವ ಜ್ಞಾನದಿಂದ, ಈಕ್ಷತೇ- ವಿಷಯೀ- 
ಕರಿಸುವನೋ ಆ ಜ್ಞಾನವನ್ನು ಸಾತ್ಲಿಕವೆಂದು ತಿಳಿ. 


ಇಲ್ಲಿ ಭೂತಾನಿ ಎನ್ನುವುದಕ್ಕೆ "ಭವಂತಿ ಇತಿ- ಭೂತಾನಿ' ಎಂದು ವಿಗ್ರಹ. ಇರುವಂಥವು 
ಎಂದರ್ಥ. ಆದ್ದರಿಂದ ಭೂತಾನಿ ಎಂದರೆ ಜೀವ-ಜಡ ಎರಡೂ. "ಸರ್ವಭೂತೇಷು ಭಾವಂ' - 
ಜೀವ ಜಡಗಳಲ್ಲಿ ಇರುವ' ಎಂದು ಸಪ್ತಮೀ ವಿಭಕ್ತಿಯನ್ನು ಪ್ರಯೋಗಿಸಿದ್ದರಿಂದ ಈಶ್ವರನು 
ಆಧಾರ, ಜೀವಜಡಗಳು ಆಧೇಯ ಅದರಿಂದ ಅವುಗಳಿಗಿಂತ ಅವನು ಭಿನ್ನ ಎಂದು 
ತಿಳಿಯುತ್ತದೆ. ॥। 20 ॥ 


ಪೃಥಕ್ಷೇನ ತು ಯದ್‌ಜ್ಞಾನಂ ನಾನಾಭಾವಾನ್‌ ಪೃಥಗ್ನಿಧಾನ್‌ । 
ವೇತ್ತಿ ಸರ್ವೇಷು ಭೂತೇಷು ತದ್‌ಜ್ಞಾನಂ ವಿಧಿ ರಾಜಸಮ್‌ Il 21 11 


ಅರ್ಥ - ಯಾವ ಜ್ಞಾನವು ಎಲ್ಲ ಜೀವ - ಜಡಗಳಲ್ಲಿ ( ಜೀವಜಡಗಳನ್ನು) ಭಿನ್ನ ಎಂದು 
ವಿಷಯೀಕರಿಸುವುದೋ, ಅಂದರೆ, ನಾನಾವಿಧವಾದ ಜೀವ-ಜಡಪದಾರ್ಥಗಳನ್ನು 


880 ಗೀತಾವಿವೃತಿ 
(ಪೃಥಗ್ದಿಧಾನ್‌-) ಪರಸ್ಫರ ಭಿನ್ನ ಗಳನ್ನಾಗಿಯೂ ತಾರತಮ್ಯ ಇರುವವುಗಳನ್ನಾಗಿಯೂ ವಿಷಯೀ- 
ಕರಿಸುವುದೋ, (ತು-) ಆದರೆ ಭಗವಂತನ ವಿಷಯದಲ್ಲಿ ಸಂದಿಗ್ಗವೊ ಆ ಜ್ಞಾನವನ್ನು 


ರಾಜಸವನ್ನಾಗಿ ತಿಳಿ. 


ಯದ್‌ಜ್ಞಾನಂ ಸರ್ವಭೂತೇಷು ಪೃಥಕ್ತೆ ನ ವೇತ್ತಿ ಸರ್ವಜೀವಜಡಾನಿ 
ಅಂತರ್ಭೇದಯುತತ್ತೇನ ವಿಷಯೀಕರೋತಿ 'ಇತ್ಯಸ್ಥೆ ವ ವ್ಯಾಖ್ಯಾ- ನಾನೇ- 
ತ್ಯಾದಿ ॥ ನಾನಾಭಾವಾನ್‌ ನಾನಾಪ್ರ ತಾರಭೂತಜ್ಞ ಪ ವಡರೂಪಪದಾರ್ಥಾನ್‌ 
ಪೃಥಗಿಧಾನ್‌ಪರಸ್ತರಂ ಭಿನ್ನಾನ್ನೀಚೋಚ್ಚತಯಾ ಸ್ಥಿತಾಂಶ್ಚ ವೇತ್ತಿ ವಿಷಯೀ- 
ಕರೋತಿ | ವಿಷ್ಣೋರನ್ಯತ್ರ ಯಥಾರ್ಥಮಿತಿ ತತ್‌ | ಉಪ ಪಲಕ್ಷಣಮೇತತ್‌ 
ಸಂದಿಗ್ಗತಯಾ ಭಗವತ ಶೂಪವಿಷಯಕಂ ಚ । ತದ್‌ಜ್ಞಾ! ನಂ ರಾಜಸಮಿತ್ಯ ರ್ಥಃ। 
ತುಶಬ್ಲೇ ೀನವಾ5 ಚಾ 4 ಗ್ರಾಹ್ಯಃ | ತೇನೇಶ್ದರಾದನ್ಯತ್ರ ತ, ಯಥಾರ್ಥಜ್ಞಾನಸ್ಯ 
ಸಾತ್ತಿ ಶತ್ವಾತ್‌ ಕಥಂ ರಾಜಸತ್ತಮಿತಿ ನಿರಸ್ತಂ ಬೋಧ್ಯಮ್‌ । ಈಶ್ವರವಿಷಯೇ 


ಸಂಶಯರೂಪತಸ್ಯಾಧಿಕಸ್ಯಾಪಿ ಭಾವಾತ್‌ ॥1 21 11 


ಅನುವಾದ- ಯತ್‌ ಜ್ಞಾನಂ- ಯಾವ ಜ್ಞಾನವು, ಸರ್ವ ಭೂತೇಷು ಪೃಥಕ್ಷೇನ ವೇತ್ತಿ 
ಎಲ್ಲಜೀವ ಜಡಗಳನ್ನು ತಮ್ಮೊಳಗೆ ಭಿನ್ನಗಳನ್ನಾಗಿ ವಿಷಯೀಕರಿಸುವುದೋ, ಅದರದ್ದೇ ೇೀವ್ಯಾಖ್ಯಾ 
"ನಾನಾಭಾವಾನ್‌ ಪೃಢಗ್ಗಿಧಾನ್‌ ವೇತ್ತಿ' ಎಂದು. ನಾನಾಭಾವಾನ್‌- ನಾನಾವಿಧವಾ 
ಜೀವ-ಜಡಗಳೆಂಬ ಪದಾರ್ಥಗಳನ್ನು, ಪ್ಠ ಪೃಥಗ್ಗಿಧಾನ್‌- ಪರಸ್ಪರ ಭಿನ್ನಗಳನ್ನಾ ಗಿಯೂ ತಾರತವ 
ದಿಂದ ಇರುವವನ್ನಾಗಿಯೂ , ವೇತ್ರಿದ ವಿ ಷಯೀಕರಿಸುವುದೋ, (ಅಂದರೆ ಭಗವಂತನ 
ಬಿಟ್ಟುಉಳಿದ ವಿಷಯದಲ್ಲಿ ಯಥಾರ್ಥವಾದದ್ದುಎಂದರ್ಥ. ಉಪಲಕ್ಷಣವಾಗಿ ಮತ್ತೊಂದನ 
ಇಟ್ಟುಕೊಳ್ಳಬೇಕು . ಭಗವಂತನನ್ನು ಸಂದಿಗ್ಗವಾಗಿ ವಿಷಯೀಕರಿಸುವಂಥದ್ದೋ . ಅಂಥ ಜ್ಞಾನ 
ರಾಜಸ ಎಂದರ್ಥ. ಅಥವಾ "ಭಗವಂತನ ವಿಷಯದಲ್ಲಿಸಂದಿಗ್ಗವಾದದ್ದು' ಎಂದು ಅರ್ಥವಃ 
(ವೈಲಕ್ಷಣ್ಯ ಎಂಬ ಅರ್ಥವನ್ನು ನೀಡುವ) "ತು' ಎಂಬ ಶಬ್ದದಿಂದ ತೆಗೆದುಕೊಳ್ಳಬೇಕು. ಇದರೀ 
ಒಂದು ಶಂಕೆ ಪರಿಹೃತವಾಯಿತು. ಆ ಶಂಕೆ ಏನೆಂದರೆ ಈಶ್ವರಭಿನ್ನವಾದ ಜಗತ್ತಿನ ವಿಷಯದ 
ಯಥಾರ್ಥವಾದ ಜ್ಞಾನವು ಸಾತ್ವಿಕವಾದ್ದರಿಂದ ಅದು ರಾಜಸ ಹೇಗೆ ?- ಎಂದು. (ಅಃ 
ಆದರೆ ಅದು ಸಾತ್ಲಿಕವಾಗಬಹುದಾದರೂ) ರಾಜಸಜ್ಞಾನವು ಈಶ್ವ] ರನ ವಿಷಯದ 
ಸಂಶಯರೂಪವಾಗಿದೆ ಈ ಅಂಶವು ಸಾತ್ಲಿಕ ಜ್ಞಾನಕ್ಕಿಂತ ಹೆಚ್ಚಿನದ್ದು . |! 21 || 


ಯತ್ತು ಕೃತ್ಸ್ನವದೇಕಸ್ಮಿನ್‌ ಕಾರ್ಯೇ ಸಕ್ತಮಹೈತುಕಮ್‌ ॥ 
ಅತತ್ತಾ ರ್ಥವದಲ್ಲಂ ಚ ತತ್ತಾಮಸಮುದಾಹೃತಮ್‌ 122 


ಅಧ್ಯಾಯ 18 881 


ಅರ್ಥ- ಯಾವ ಜ್ಞಾನವು ಒಬ್ಬ ಜೀವನನ್ನು ಬ್ರಹ್ಮನಂತೆ (ಅಥವಾ ಜಗತ್ತಿನಂತೆ) 
ವಿಷಯೀಕರಿಸುವುದೋ, ಯುಕ್ತಿಹೀನವೂ ಮತ್ತು ಜ್ಞಾನಾಂಶಕ್ಕಿಂತ ಹೆಚ್ಚು ಅಜ್ಞಾನದಿಂದ 
ಕೂಡಿದ್ದೊ ಆ ಜ್ಞಾನವು ತಾಮಸವೆಂದು ಹೇಳಲ್ಪಟ್ಟಿದೆ. 


ಯತ್ತಿ ತಿ | ಕಾರ್ಯಶಬ್ದೋತತ್ರ ಸಂಸಾರಿಣೋ ಮುಕ್ತತ್ನೇನ ಕ್ರಿಯಮಾಣತ್ನ- 
ಹೇತುನಾ ಜೀವಪರಃ । ಕೃತ್ನ್ನಶಬ್ಲೋ ಬ್ರಹ್ಮಪರೋ ಜಗತ್ತರಶ್ವ। ಅಯಮರ್ಥಃ | 
ಏಕಸ್ಮಿನ್‌ಕಾರ್ಯೇ ಜೀವೇ ಕೃತ್ನ್ನವದ್‌ಬ್ರಹ್ಮವತ್‌ ಯದ್‌ಜ್ಞಾನಂ ಸಕ್ತಮ್‌ । 
ಕೋಠರ್ಥಃ ? ಬ್ರಹ್ಮ ಯಥಾ ಸ್ಪಾತ್ಗಾನಂ ವಿಷಯೀಕರೋತಿ ಬ್ರಹ್ಮೇತಿ, ತಥಾ 
ಜೀವಂ ಬ್ರಹ್ಮೇತಿ ಯದ್‌ಜ್ಞಾನಂ ವಿಷಯೀಕರೋತೀತ್ಯರ್ಥಃ । ಜೀವೇ 
ಬ್ರಹ್ಮಾಭೇದವಿಷಯಕಂ ಯದ್‌ಜ್ಞಾನಂ ತತ್ತಾಮಸಮಿತಿ ಯಾವತ್‌ | ತಥಾ 
ಏಕಸ್ಮಿನ್‌ಕಾರ್ಯೇ ಜೀವೇ ಕೃತ್ಸವಜ್ಜಗದ್ದದ್ಯಜ್ಞಾನಂ ಸಕ್ತಮ್‌ । ಪ್ರಪಂಚಂ ಯಥಾ 
ವಿಷಯೀಕರೋತಿ ಪ್ರಪಂಚೋತಯಮಿತಿ, ತಥಾ ಜೀವಂ ಯದ್‌ಜ್ಞಾನಂ 
ವಿಷಯೀಕರೋತಿ । ಜೀವಂ ಜಗದಾತ್ಮಕತ್ತೇನ ವಿಷಯೀಕುರ್ವದ್ಯಜ್ಜ್ವಾನಂ 
ತತ್ತಾಮಸಮಿತಿ ಯಾವತ್‌ । ತಥಾ ಏಕಸ್ಮಿನ್‌ಕಾರ್ಯೇ ಜೀವೇ ಕೃತ್ಸ ವದ್ಯಜ್ಞ್ವಾನಂ 
ಸಕ್ಷಮ್‌ । ಏಕಮೇವ ಜೀವಂ ಕೃತ್ನಜಗದಾತ್ಮಕತ್ನೇನ ಯದ್ದಿಷಯೀಕರೋತಿ 
ಏಕಜೀವಕಲ್ಲಿತಂ ಜಗದಿತಿ ಯಜ್ಞ್ವಾನಂ ವಿಷಯೀಕರೋತಿತಿ ತ್ರಿ (ತ್ರೇ)ಧಾರ್ಥಃ | 


ಅನುವಾದ- "ಯತ್ತು' ಎಂದು. ಕಾರ್ಯ ಶಬ್ದಕ್ಕೆ ಮಾಡಲ್ಲಡುವಂಥದ್ದು ಎಂದರ್ಥ. 
ಸಂಸಾರಿ ಜೀವನು ಮುಕ್ತನಾಗಿ ಮಾಡಲಡುವುದರಿಂದ ಪ್ರಕೃತ ಶ್ಲೋಕದಲ್ಲಿಕಾರ್ಯಶಬ್ದಕ್ತೆ 
ಜೀವನಲ್ಲಿತಾತ್ಚರ್ಯ. ಕೃತ್ಸ್ನ ಶಬ್ದಕ್ಕೆ ಬ್ರಹ್ನನಲ್ಲೂಜೀವನಲ್ಲೂತಾತ್ಸರ್ಯ. ಇದರಿಂದ ಶ್ಲೋಕಾರ್ಥ 
ಹೀಗಾಗುತ್ತದೆ- ಏಕಸ್ಮಿನ್‌ ಕಾರ್ಯೇ: ಜೀವನಲ್ಲಿ ಕೃತ್ಸ್ನವತ್‌- ಬ್ರಹ್ಮನಂತೆ ಯಾವ ಜ್ಞಾನವು 
ಸಕ್ತಂ- ತೊಡಗಿದೆಯೋ (ವಿಷಯೀಕರಿಸುವುದೋ) ಅಂದರೆ ಏನರ್ಥ? ಬ್ರಹ್ಮ ಹೇಗೆ ತನ್ನನ್ನು 
ಬ್ರಹ್ಮನೆಂದು ವಿಷಯೀಕರಿಸುವನೋ ಹಾಗೆ ಜೀವನನ್ನು ಬ್ರಹ್ಮ ಎಂದು ಯಾವ ಜ್ಞಾನ 
ವಿಷಯೀಕರಿಸುವುದೋ ಎಂದರ್ಥ. ಜೀವನ ವಿಷಯದಲ್ಲಿ ಬ್ರಹ್ಮಾಭೇದವನ್ನು ವಿಷಯೀಕರಿಸುವ 
ಜ್ಞಾನ ಯಾವುದೋ ಅದು ತಾಮಸಜ್ಞಾನ ಎಂದು ಒಟ್ಟರ್ಥ. ಅದರಂತೆ, ಏಕಸ್ಮಿನ್‌ ಕಾರ್ಯೇ: 
ಜೀವನಲ್ಲಿ ಕೃತ್ಸ್ನವತ್‌- ಜಗತ್ತಿನಂತೆ ಯಾವ ಜ್ಞಾನ ಸಕ್ತಂ- ತೊಡಗಿದೆಯೋ, ಅಂದರೆ, 
ಪ್ರಪಂಚವನ್ನು ಹೇಗೆ “ಇದು ಪ್ರಪಂಚ' ಎಂದು ವಿಷಯೀಕರಿಸುತ್ತದೊ ಅದರಂತೆ ಜೀವನನ್ನು 
ಯಾವ ಜ್ಞಾನ ವಿಷಯೀಕರಿಸುತ್ತದೊ (ಅರ್ಥಾತ್‌) ಜೀವನನ್ನು ಜಗದ್ರೂಪ ಎಂದು 
ವಿಷಯೀಕರಿಸುವ ಯಾವ ಜ್ಞಾನವಿದೆಯೊ ಅದು ತಾಮಸ ಎಂದು ತಾತ್ಪರ್ಯ. ಇದರಂತೆ, 


882 


ಏಕಸ್ಮಿನ್‌ ಕಾರ್ಯೇ: ಒಬ್ಬ ಜೀವನಲ್ಲಿ ಕೃತ್ಸ _ವತ್‌ಎ ಜಗತ್ತಿನಂತೆ, ಯಶ್‌ ಜ್ಞಾನಂ- ಯಾ 
ಜ್ಞಾನವು, ಸಕ್ತಂ- ತೊಡಗಿದೆಯೋ, ಅಂದರೆ, ಒಬ್ಬನೇ ಜೀವನನ್ನು ಸಮಸ್ತ ಜಗದ್ರೂಪ ಎಂದ 
ಯಾವುದು ವಿಷಯೀಕರಿಸುವುದೋ ಅಂದರೆ, ಏಕಜೀವನಿಂದ ಕಲಿತವಾದದ್ದು ಜಗತ್ತು ಎಂ' 
ಯಾವ ಜ್ಞಾನವೋ (ಅದು ತಾಮಸ)- ಹೀಗೆ ಮೂರು ರೀತಿಯಿಂದ ಅರ್ಥ (1). 
ಕಿಂಚ ಯಜ್ಞ್ವಾನಮಹೈತುಕಂ ಯುಕ್ತಿಶೂನ್ಯಮ್‌ ಅತತ್ತಾ ರ್ಥವದಸತ್ಯ 
ವಿಷಯಕಂ ಸದಸದ್ವಿಲಕ್ಷಣಾದ್ಯವಿದ್ಯಮಾನಾಕಾರಕಲ್ಪನಾಯುಕ್ತಮಿತಿ ಯಾವತ್‌ | 
ಅಲಂ ಬಹುಲಾಜ್ಞಾನಯುತತ್ತೇನ ಧರ್ಮೇಣಾಲಜ್ಞಾನಸದೃಶಂ ಚ ಯತ್‌ 
ತತ್ತಾಮಸಮ್‌ । ಅತ್ರ ಬ್ರಹ್ಮವದಿತಿ ಜೀವ ಇತಿ ಚ ವಾಚ್ಯೇ ಕೃತ್ಸ ವದಿತ್ಯುಕ್ತಿಃ 
ಜಗತೋಆಪಿ ಗ್ರಹಣಾಯ । ತೇನಾಕಾರ್ಯತ್ಹಾದಿಕೃತ್ಸ _ಗುಣಪರಿಪೂರ್ಣತ್ಹೇನ 
ಕೃತ್ನಪದೋಕ್ತಬ್ರಹ್ಮಣಾ ಕಾರ್ಯತ್ಥಾದಿನಾ ತದಧೀನಸ್ಯ ಜೀವಸ್ಕಾಭೇದಜ್ಞಾನಂ 
ಮುಥ್ಯಾಜ್ಞಾನತ್ಸಾತ್ಯಥಂ ನ ತಾಮಸಮಿತಿ ತಾಮಸತ್ಲೋಪಪಾದನಾಯೇತಿ । 
ಕಾರ್ಯ ಇತ್ಯೇವ ವಾಚ್ಯೇ ಏಕಸ್ಥಿನ್ನಿತ್ಯುಕ್ತಿಃ ಏಕಜೀವಮತಸ್ಯ ಸಂಗ್ರಹಾಯೇತಿ । ಅತ್ರ 
ಯದ್ಯಪ್ಯೇಕಸ್ಮಿನ್‌ಕಾರ್ಯಶಬ್ದಿತೇ ಜೀವೇ ಕೃತ್ನವದಕಾರ್ಯತ್ತಾದಿಗುಣಪರಿ- 
ಪೂರ್ಣಬ್ರಹ್ಮವಜ್ಜಗದ್ದಚ್ಚಯಜ್ಞಾನಂ ಸಕ್ಷಮಿತ್ಯಸ್ಯ ಚೈಕಂ ಜೀವಂ ಬ್ರಹ್ನಾತ್ಮಕತ್ತೇನ 
ಜಗದಾತ್ಮಕತ್ನೇನ ಚ ವಿಷಯೀಕಾರಿ ಯಜ್ಜ್ವಾನಮಿತ್ಯರ್ಥಃ । ತಾದೃಶಂ ಚ 
ಜ್ಞಾನಮಹೃತುಕಂ ಅತತ್ತಾ ರಮಲ್ಲಂ ಚ ಭವತ್ಯೇವೇತಿ ಪುನರಹೈತುಕ- 
ಮಿತ್ಯಾದ್ಯುಕ್ತಿಃ ಪುನರುಕ್ತಿರೇವ । ತಥಾತಪ್ಯಹೈತುಕಜ್ಞಾನಾದಿತ್ರಿತಯಂ ಪ್ರತ್ಯೇಕಂ 
ಏಕೈಕಂ ತಾಮಸಮ್‌ । ಪೂರ್ವಾರ್ಧೋಕ್ತಮಿಥ್ಯಾಜ್ಞಾನರೂಪವಿಶೇಷಣ- 
ಸಹಿತಮತಿತಾಮಸಮಿತಿ ವಕ್ತುಂ ಇತಿ ಜ್ಲೇಯಮ್‌ । 


ಅನುವಾದ- ಅಲ್ಲದೆ ಯಾವ ಜ್ಞಾನವು, ಅಹೈತುಕಂ- ಯುಕ್ತಿ ಇಲ್ಲದ್ದೋ, ಅತತ್ವಾರ್ಥ 
ವತ್‌: ಅಸತ್ಯವನ್ನು ವಏಷಯೀಕರಿಸುವುದೋ, ಅಂದರೆ, ಇಲ್ಲದ ಸದಸದ್ವಿಲಕ್ಷಣತ್ವಾ! 
ಧರ್ಮಗಳ ಕಲ್ಪನೆಗಳಿಂದ ಕೂಡಿದ್ದುಎಂದು ತಾತ್ತರ್ಯ. ಅಲ್ಲದೆ, ಅಲ್ಲಂ- ಬಹಳ ಅಜ್ಞಾನದಿಂ! 
ಕೂಡಿರುವಿಕೆ ಎಂಬ ಧರ್ಮದಿಂದ ಅಲ್ಪಜ್ಞಾನಕ್ಕೆ ಸದೃಶವೊ(2) ಅದು ತಾಮಸ. 


ಈ ಶ್ಲೋಕದಲ್ಲಿ"ಬ್ರಹ್ಮವತ್‌ ' ಎಂದೂ ಜೀವೇ ಎಂದೂ ಹೇಳಬೇಕಾದಲ್ಲಿ ಕೃತ್ನ್ನವತ್‌ ಎಂದದ 
ಜಗತ್ತನ್ನೂ ಸಂಗ್ರಹಿಸಲು . ಇದರಿಂದ ಜ್ಞಾನಕ್ಕೆ ತಾಮಸತ್ವವನ್ನು ಸಮರ್ಥಿಸಿದಂತಾಗುವುದ: 
ಅದು ಹೇಗೆಂದರೆ- ಕೃತ್ನ್ನ ಎಂದರೆ ಸಕಲ. ಬ್ರಹ್ಮನ ಅಕಾರ್ಯತ್ವ ಮುಂತಾದ ಸಕಲಗುಃ 
ಪೂರ್ಣನಾದ್ದರಿಂದ ಕೃತ್ನ್ನಪದದಿಂದ ಉಕ್ತನಾಗುವನು. ಇಂಥ (ಅಕಾರ್ಯನಾದ) ಬ್ರಹ್ನನಿಗ. 


ಅಧ್ಯಾಯ 18 883 


ಕಾರ್ಯತ್ತಾದಿನಿಮಿತ್ತದಿಂದ ಆ ಬ್ರಹ್ಮನಿಗೆ ಅಧೀನನಾದ ಜೀವನಿಗೂ ಅಭೇದದ ಜಾನವು 
ಖುಥ್ಯಾಜ್ಞಾನವಾದ್ದರಿಂದ ಹೇಗೆ ತಾಮಸವಾಗದು 9 ಹೀಗೆ ತಾಮಸತ್ವದ ಸಮರ್ಥನೆ. (3) 


ಕಾರ್ಯೇ ಎಂದಿಷ್ಟೇ ಹೇಳಬೇಕಾದಾಗ ಏಕಸ್ಸಿನ್‌ ಕಾರ್ಯೇ ಎಂದದ್ದು ಏಕಜೀವಮತವನ್ನು 
ಸಂಗ್ರ ಹಿಸಲು. (4) 

ಈ ಶ್ಲೋಕದಲ್ಲಿ ನಿಜವಾಗಿ ಏಕಸ್ಮಿನ್‌ ಕಾರ್ಯೇ: ಒಬ್ಬ ಕಾರ್ಯ ಎನಿಸಿದ ಜೀವನಲ್ಲಿ 
ಕೃತ್ನ್ನವತ್‌- ಅಕಾರ್ಯತ್ವಾದಿಗುಣಪೂರ್ಣ ಬ್ರಹ್ಮನಂತೆ ಮತ್ತು ಜಗತ್ತಿನಂತೆ ಯಾವ ಜ್ಞಾನ 
ತೊಡಗಿದೆಯೋ ಎನ್ನುವುದಕ್ಕೆ ಒಬ್ಬ ಜೀವನನ್ನು ಬ್ರಹ್ಮಾತ್ಮಕ ಎಂದೂ ಜಗದಾತ್ಮಕ ಎಂದೂ 
ವಿಷಯೀಕರಿಸುವ ಯಾವ ಜ್ಞಾನವೊ ಎಂದರ್ಥ. ಅಂಥ ಜ್ಞಾನವು ಅಹೈತುಕವೂ, ಅತತ್ವಾರ್ಥವೂ 
ಅಲ್ಲವೂ ಆಗಿಯೇ ಇರುತ್ತದೆ. ಆದ್ದರಿಂದ ಶ್ಲೋಕದಲ್ಲಿ "ಅಹೈತುಕಂ ಅತತ್ಪಾರ್ಥಮ್‌ ಅಲ್ಪಂ' 
ಎಂದದ್ದು ಪುನರುಕ್ತಿಯೇ. ಆದರೂ, ಅಹೈತುಕ-ಅತತ್ಪಾರ್ಥಕ- ಅಲವಾದ ಮೂರು ಜ್ಞಾನಗಳು 
ಪ್ರತ್ಯೇಕವಾಗಿ ಒಂದೊಂದೂ ತಾಮಸ. ಶ್ಲೋಕದ ಮೊದಲರ್ಧದಲ್ಲಿ ಹೇಳಿದ ಮಿಥ್ಯಾಜ್ಞಾನ 
ಎಂಬ ವಿಶೇಷಣವಿದ್ದಾಗ ಅತಿತಾಮಸ ಎಂದು ಹೇಳಲು- ಎಂದು ತಿಳಿಯಬೇಕು. 


ಯದ್ವಾ ಸಾಮಾನಾಧಿಕರಣ್ಯೇನ ಪದಾನಾಂ ವಿಶೇಷಣವಿಶೇಷ್ಯಭಾವಃ । ಏವಂ 
ಚ ಕಾರ್ಯೇ ಜೀವೇ ಕೃತ್ನ _ವಜ್ಜಗದ್ದದೃತ್ತಕ್ಟಮ್‌ । ಏಕಸ್ಮಿನ್‌ಕಾರ್ಯೇ ಜೀವೇ 
ಕೃತ್ನ್ನವದ್‌ಬ್ರಹ್ಮವದ್ಯತ್ತಕ್ತಮ್‌ । ಯದಹೈತುಕಂ 1 ಯಚ್ಚಾತತ್ತಾರ್ಥವದ್‌ 
ಅಸತ್ಯಾರ್ಥಕಲ್ಪನಾಯುಕ್ತಮ್‌ । ಯಚ್ಚಾಲಮ್‌ । ತಾನಿ ಸರ್ವಾಣ್ಯಪಿ ಷಡ್ಡಿಧಾ- 
ಜ್ಞಾನಾನಿ ಪ್ರತ್ಯೇಕಂ ತಾಮಸಾನೀತಿ ಯೋಜನಾ । ಅತೋ ನ ಪುನರುಕ್ತಿ- 
ಶಂಕಾರವಕಾಶ ಇತಿ ॥। 22 ॥1 


ಅಥವಾ, ಒಂದೆ ವಿಭಕ್ತಿಯ ಪದಗಳಾದ್ದರಿಂದ ಅವುಗಳಿಗೆ ವಿಶೇಷಣವಿಶೇಷ್ಯಭಾವವನ್ನು 
ಇಟ್ಟುಕೂಳ್ಳಬೇಕು.ಈಗ ಅರ್ಥ ಹೀಗೆ- ಕಾರ್ಯೇ: ಜೀವನಲ್ಲಿ ಕೃತ್ನ್ನವತ್‌ - ಜಗತ್ತಿನಂತೆ ಯಾವ 
ಜ್ಞಾನ ತೂಡಗಿದಯೋ, ಏಕಸ್ಮಿನ್‌ ಕಾರ್ಯೇ- ಒಬ್ಬ ಜೀವನಲ್ಲಿ ಕೃತ್ಸ್ನವತ್‌ ಜಗತ್ತಿನಂತೆ 
ತೊಡಗಿದೆಯೋ ಜೀವನಲ್ಲಿ, ಕೃತ್ಸ್ನವತ್‌- ಬ್ರಹ್ಮನಂತೆ ತೊಡಗಿದೆಯೋ, ಯಾವುದು 
ಅಹೃತುಕವೂ, ಮತ್ತು ಯಾವುದು, ಅತತ್ಪಾರ್ಥವತ್‌- ಇಲ್ಲದ ಅರ್ಥದ ಕಲ್ಪನೆಯಿಂದ 
ಕೂಡಿದ್ದು, ಮತ್ತು ಯಾವುದು ಅಲ್ಲವೂ ಆ ಎಲ್ಲಾ ಆರು ವಿಧದ ಜ್ಞಾನಗಳು ಪ್ರತ್ಯೇಕವಾಗಿ 
ತಾಮಸಗಳು- ಎಂದು ಅನ್ನಯ. ಆದ್ದರಿಂದ ಪುನರುಕ್ತಿಶಂಕೆಗೆ ಅವಕಾಶ ಇಲ್ಲ (5) . 1122 ॥1 

ವಿವರಣೆ - (1) 


(ಅ) ಜೀವನೇ ಬ್ರಹ್ಮ 


884 ಗೀತಾಬಃ 


(ಆ) ಜೀವನೇ ಜಗತ್ತು 
(ಇ) ಏಕಜೀವಾಜ್ಞಾನಕಲಿತವಾಗಿದೆ ಜಗತ್ತು- ಈ ಮೂರು ಅರ್ಥಗಳನ್ನು 'ಏಕಸಿ 
ಕಾರ್ಯೇ ಕೃತ್ನ್ನವತ್‌' ಎಂಬ ಭಾಗ ಹೇಳುತ್ತಿದೆ. 


(2) ಅಲ್ಪಜ್ಞಾನವು ತಾಮಸಜ್ಞಾನ ಎಂದು ಗೀತೆಯಲ್ಲಿ ಹೇಳಲಾಗಿದೆ. ಇದರಿಂದ ಬಃ 
ಜ್ಞಾನವು ತಾಮಸಜ್ಞಾನವಾಗಲಾರದು ಎಂಬ ಭ್ರಮೆಗೆ ಅವಕಾಶವಿದೆ. ಅದನ್ನು ಪರಿಹರಿಸ 
ವ್ಯಾಖ್ಯಾ ನವನ್ನು ಇಲ್ಲಿ ಮಾಡುತ್ತಿದ್ದಾರೆ. ಅಲಜ್ಞಾನ ಎಂದರೆ ಅಲಜ್ಞಾನಸ ದ್ಧ ಶ ಎಂದರ್ಥ. ಬ! 
ಜ್ಞಾನವೂ ಕೂಡ ಅಲ್ಪಜ್ಞಾನಸದ್ಭ ವಾಗಿ ಅಲ್ಪ ಎನಿಸಬಹುದು. ಸಾದೃ ಶ್ಯ ಹೇಳಲು ಸಾಧಾಃ 
ಧರ್ಮ ಯಾವುದು ೧ ಎಂದರೆ ಬಹ್ಹಜ್ಞಾನಯುಕ್ತತ್ವ. ಸ್ವಲ್ಪ ಜ್ಞಾನ ಆಟ ಜ್ಞಾನಕ್ಕೆ 
ಹೆಚ್ಚು ಅಜ್ಞಾನ ಇರುತ್ತದೆ. ಅದರಂತೆ, ಬಹಳ ಜ್ಞಾನ ಇರುವವರಿಗೂ ಜ್ಞಾನಕ್ಕಿಂತ ಹೆಚ್ಚು ಅಜ್ಞ 
ಇದ್ದಾಗ ಅದರಲ್ಲೂ ಬಹು-ಅಜ್ಞಾನ-ಯುಕ್ತತ್ವ ಎಂಬ ಸಾದೃಶ್ಯ ಪ್ರಾಪ್ತವಾಯಿತು. 
ಅರ್ಥದಲ್ಲಿ ಅದೂ ಅಲ್ಲವೇ- ಎಂದು ಆಶಯ. 


(3) "ಜೀವನನ್ನು ಬ್ರಹ್ಮನೆಂದು ತಿಳಿವ ಜ್ಞಾನ ತಾಮಸ' ಎಂದರೆ ಅದೇಕ ತಾಮಸ ಎಂ 
ಸ್ಪಷ್ಟೀಕರಣ ನೀಡಿದಂತಾಗದು. 'ಕಾರ್ಯನಾದ ಜೀವನನ್ನು ಅಕಾರ್ಯತ್ವಾದಿ ಗುಣಪೋ 
ನಾದ ಬ್ರಹ್ಮವೆಂದು ತಿಳಿವ ಜ್ಞಾನ ತಾಮಸ' ಎಂದಾಗ, ವಿರುದ್ಧಧರ್ಮ ಜರು ಅಬೆ 
ವನ್ನು ಹೇಳುವುದರಿಂದ ಅದು ತಾಮಸ ಎಂದು ಸಮರ್ಥನೆಯನ್ನು ನೀಡಿದಂತಾಗುವುದು . 


ಕಾರಣದಿಂದ "ಜೀವೇ ಬ ವ್ರಿಹ್ಮವತ್‌' ಎನ್ನದೆ "ಕಾರ್ಯೇ ಕೃತ್ತ _ವತ್‌' ಎಂದು ಹೇಳಿದ್ದು ಎಂ 
ಆಶಯ. 


(4) ಅದ್ದೆ ಆತೆಸಿದ್ದಾಂತದಲ್ಲಿ ಓಬಿಕಜೀವವಾದ, ಬಹುಜೀವವಾದ ಎಂಬ ಎರಡು ಪಕ್ಷಗಳಿ 
ಬ್ರಹ್ಮನಿಗೆ ಅನೇಕ ಅಜ್ಞಾನಗಳ ಸ ಸಂಬಂಧದಿಂದ ಅನೇಕ ಜೀವರು ಆಗಿದ್ದಾರೆ ಎಂಬು 
ಬಹುಜೀವವಾದವಾದರೆ, ಒಂದೇ ಅಜ್ಞಾನದಿಂದ ಒಬ್ಬನೇ ಜೀವ ಆಗಿದ್ದಾನೆ. ಜೀವರೆಂ 
ಕಾಣುತ್ತಿರುವ ಉಳಿದೆಲ್ಲರೂ ಜಡಗಳಂತೆ « ಆ ಒಬ್ಬಜೀವನ ಅಜ್ಞಾನದಿಂದ ಕಲಿತರು - ಎನ್ನುವು 
ಏಕಜೀವವಾದ. ಅದನ್ನು ಅನುವಾದ ಮಾಡಲು 'ಏಕಸ್ಸಿನ್‌' ಶಬ್ದವನ್ನು 'ಬಳಸಿದ್ದು- ಎಂ 


ಆಶಯ. ಈ ಏಕಜೀವವಾದದ ಏಸ್ವಾರವಾದ ವಿಮರ್ಶೆಯು 'ವಿಷ್ಣುತತ್ವವಿನಿರ್ಣಯರ 
ಬಂದಿದೆ. 


(5) ಮೊದಲ ವ್ಯಾಖ್ಯಾನದಲ್ಲಿ "ಯತ್‌ ಜ್ಞಾನಂ ಏಕಸ್ಮಿನ್‌ ಕಾರ್ಯೇ ಕೃತ್ನವತ್‌ ಸಃ 
ಅಹೈತುಕಂ, ಅತತ್ವಾರ್ಥವತ್‌ ಅಲ್ಲಂ ಚ ತತ್‌ ತಾಮಸಂ' ಎಂದು ಒಂದೇ ವಾಕ್ಯ. ತಾಮಸ 
ನಾಲ್ಕುಕಾರಣಗಳನ್ನು ಹೇಳಿದಂತಾಗುತ್ತದೆ. ಆಗ ಕೊನೆಯ ಮೂರು ವಿಶೇಷಣಗಳು ಅಥಾ 


ಅಧ್ಯಾಯ 18 885 


ಸಿದ್ಧವಾದ್ದರಿಂದ ಪುನರುಕ್ತಿ ಬರುತ್ತದೆ ಎಂದು ಶಂಕೆ. ಅತಿತಾಮಸತ್ವವನ್ನು ಹೇಳಲು ಆ 
ವಿಶೇಷಣಗಳು ಎಂದು ಪರಿಹಾರ. 


ಯದ್ವಾ ಎಂದು ಆರಂಭಿಸಿದ ಎರಡನೆಯ ವ್ಯಾಖ್ಯಾನದಲ್ಲಿ "ಯತ್‌ ಜ್ಞಾನಂ ಏಕಸ್ಮಿನ್‌ 
ಕಾರ್ಯೇ ಕೃತ್ಸ್ನವತ್‌ ಸಕ್ತಂ ತತ್‌ ತಾಮಸಂ' "ಯತ್‌ ಅಹೈತುಕಂ ತತ್‌ ತಾಮಸಂ' "ಯತ್‌ 
ಅತತ್ದಾರ್ಥವತ್‌ ತತ್‌ ತಾಮಸಂ' "ಯತ್‌ ಅಲಂ ತತ್‌ ತಾಮಸಂ' ಎಂದು ನಾಲ್ಕು ಬೇರೆ 
ಬೇರೆ ವಾಕ್ಯಗಳು. ಹಿಂದಿನ ವ್ಯಾಖ್ಯಾನದಲ್ಲಿ ಪರಿಹಾರ ಹೇಳಿದರೂ, ಪುನರುಕ್ತಿ ಶಂಕೆಗೆ 
ಅವಕಾಶವಿತ್ತು. ಈ ವ್ಯಾಖ್ಯಾನದಲ್ಲಿಶಂಕೆಗೂ ಅವಕಾಶವಿಲ್ಲಎಂದು ಆಶಯ. 


ತ್ರಿವಿಧಕರ್ಮಗಳ ನಿರೂಪಣೆ 


ನಿಯತಂ ಸಂಗರಹಿತಮರಾಗದ್ದೇಷತಃ ಕೃತಮ್‌ । 
ಅಫಲಪ್ರೇಪುನಾ ಕರ್ಮ ಯತ್ನತ್ತಾತ್ರಿ ಕಮುಚ್ಛತೇ 11 23 ॥ 


ಅರ್ಥ- ಯಾವ ಕರ್ಮವು ನಿಯತವೂನನ್ನದೆಂಬಸ್ನೇಹ ಇಲ್ಲದ್ದೊ, ಕೀರ್ತಿಯಲ್ಲಿಪ್ರೀತಿ, 
ಅಕೀರ್ಶಿಯಲ್ಲಿ ದ್ದೇಷ- ಇವನ್ನು ಬಿಟ್ಟು ಫಲವನ್ನು ಬಯಸದವನು ಮಾಡಿದಂಥದ್ದೊ ಅದು 
ಸಾತ್ತಿಕ ಎನಿಸುತ್ತದೆ. 


ಪ್ರಾಕ್‌ಪ್ರತಿಜ್ಞಾತಂ ಗುಣಕೃತಕರ್ಮತ್ತೈವಿಧ್ಯಂ ಆಹ- ನಿಯತಮಿತ್ಯಾದಿತ್ರಿ ಭಿಃ॥ 
ಹರೇಃ ಸರ್ವೋತ್ತಮತ್ತಜ್ಞಾನಭಕ್ಷಿಪೂರ್ವಕಂ ತದರ್ಪಣಬುದ್ದ್ಯಾ ಕ್ರಿಯಮಾಣ- 
ಸ್ಪವರ್ಣಾಶ್ರಮೋಚಿತಂ ಹಿ ನಿಯತಮಿತ್ಯುಚ್ಛ್ಯತೇ । “ಮಯಿ ಸರ್ವಾಣಿ' ಇತ್ಯಾದೌ 
ಭಗವತ್ತರ್ವೋತ್ತಮತ್ನಜ್ಞಾನತದ್ದಕ್ರಿಪೂರ್ವಕಂ ತದರ್ಪಣಬುದ್ದಾ ಕರ್ಮಕರಣಸ್ಯ 
ವಿಧಾನಾತ್‌ | "ಯೇ ಮೇ ಮತಮ್‌' (3-31) ಇತ್ಯಾದೌ ತಸ್ಕೈವ ಮುಕ್ತಿ- 
ಹೇತುತ್ಹೋಕ್ತೇಃ | ಯತ್ಕರಣೇ ಫಲಪ್ರಾಪ್ತಿಃ ಯದಕರಣೇ ಪ್ರತ್ಯವಾಯಃ ತಸ್ಯೈವ 
ನಿಯತತ್ನಾತ್‌ | ಸಂಗರಹಿತಂ ಮದೀಯತಾ ಸ್ನೇಹಹೀನಮ್‌ । ಕೀರ್ತ್ಯಾದೌ 
ರಾಗಾದಿಹಾನತಃ ಅಕೀರ್ತ್ಯಾದೌ ದ್ದೇಷತ್ಯಾಗತಃ ಕೃತಂ ಫಲಪ್ರಾಪ್ತೀಚ್ಛಾಹೀನೇನ 
ಕೃತಂ ಯತ್ರತ್ಕರ್ಮ ಸಾತ್ರಿ ಕಮುಚ್ಛತ ಇತ್ಯರ್ಥಃ ॥ 23 ॥1 


ಅನುವಾದ- ಹಿಂದೆ ಪ್ರತಿಜ್ಞೆ ಮಾಡಿದ ಸತ್ವಾದಿಗುಣಗಳಿಂದಾಗುವ ಕರ್ಮಗಳ ತ್ರೃವಿಧ್ಯವನ್ನು 
ಹೇಳುತ್ತಾನೆ- ನಿಯತಂ ಇತ್ಯಾದಿ ಮೂರು ಶ್ಲೋಕಗಳಿಂದ. ಹರಿಯು ಸರ್ವೋತ್ತಮ ಎಂಬ ಜ್ಞಾನ, 
ಅವನಲ್ಲಿ ಭಕ್ತಿ ಇವಿದ್ದು ಹರಿ ಅರ್ಪಣಬುದ್ದಿ ಯಿಂದ ಮಾಡುವ, ತಮ್ಮವರ್ಣ-ಆಶ್ರಮಗಳಿಗೆ 
ಯೋಗ್ಯವಾದ ಕರ್ಮವು ನಿಯತ ಎನಿಸುವುದಷ್ಟೆ.. ಏಕೆಂದರೆ, "ಮಯಿ ಸರ್ವಾಣಿ ಕರ್ಮಾಣಿ' 


886 ಗೀತಾವಿವೃತಿ 


ಎಂದು ಹಿಂದೆ (3-30) ಭಗವಂತನ ಸರ್ವೋತ್ತಮತ್ತವನ್ನು ತಿಳಿದು ಅವನಲ್ಲಿ ಭಕ್ತಿಯಿಂದ 
ಅವನಿಗೆ ಇದು ಅರ್ಪಿತ ಎಂಬ ಬುದ್ದಿಯಿಂದ ಕರ್ಮ ಮಾಡಬೇಕು ಎಂದು ವಿಹಿತವಾಗಿದೆ. 
"ಯೇ ಮೇ ಮತಮಿದಂ' (ಅದರ ಮುಂದಿನ ಶ್ಲೋಕ) ಮುಂತಾದೆಡೆ ಅಂಥ ಕರ್ಮವೆ ಮುಕಿ 
ಹೇತು ಎಂದು ಹೇಳಲಾಗಿದೆ. ಯಾವುದನ್ನು ಮಾಡಿದರೆ ಫಲ ದೊರೆವುದೋ ಮತು 
ಯಾವುದನ್ನು ಮಾಡದಿದ್ದರೆ ಪಾಪ ಬರುವುದೋ ಅದೇ ನಿಯತ (ಆದ್ದರಿಂದ ನಿಯಾ 
ಎನ್ನುವುದಕ್ಕೆ ಹಿಂದೆ ಹೇಳಿದ ಅರ್ಥ) ಸಂಗರಹಿತಂ- ನನದೆಂಬ ಸ್ನ ಹ ಇಲ್ಲದ್ದು (ಅರಾಗ- 
ದ್ವೇಷತಃ ಕೃತಂ ಎ) ಕೀರ್ತಿ - ಲಾಭಾದಿಗಳಲ್ಲಿಆಸೆ ಇಲ್ಲದೆ, ಅಪಕೀರ್ತಿ ದ್ರವ್ಯನಾಶಾದಿಗಳೇ 
ದ್ವೇಷ ಬಿಟ್ಟು ಆಚರಿಸಿದ, (ಅಫಲ ಪ್ರೇಪುನಾ ಕೃತಂ -) ಫಲ ಪಡೆವ ಬಯಕೆ ಇಲ್ಲದವನಿಂರ 
ಆಚರಿಸಲ್ಲಟ್ಟ ಯಾವ ಕರ್ಮವಿದೆಯೊ ಅದು ಸಾತ್ವಿಕ ಎನಿಸುವುದು- ಎಂದರ್ಥ. 1123! 


ಯತ್ತು ಕಾಮೇಪುನಾ ಕರ್ಮ ಸಾಹಂಕಾರೇಣ ವಾ ಪುನಃ ! 
ಕ್ರಿಯತೇ ಬಹುಲಾಯಾಸಂ ತದ್ರಾಜಸಮುದಾಹೃತಮ್‌ Il 24 || 


ಅರ್ಥ- ಯಾವ ಕರ್ಮ ಫಲ ಪಡೆವ ಬಯಕೆ ಇರುವವನಿಂದ ಮತ್ತು ಕರ್ತೃತ್ನಾಭಿಮಾ 
ಇರುವವನಿಂದ ದೇಹಕ್ಕೆ ಬಹಳ ಶ್ರಮವಾಗುವಂತೆ ಆಚರಿಸಲಡುವುದೋ ಆ ಕರ್ಮಃ 
ರಾಜಸ ಎನಿಸುವುದು. 


ಯತ್ತು ಕಾಮೇಪುನಾ ಫಲಪ್ರಾಪ್ತೀಚ್ಚ್ಛಾವತಾ ಕರ್ತೃತ್ವಾಭಿಮಾನಸಹಿತೇನ 
ಚ | ಪುನಃಶಬ್ಬಃ ಸಮುಚ್ಚಯೇ ಬಹ್ಹಾಯಾಸಯುಕ್ತಂ ಚ ಕ್ರಿಯತೇ ತತ್ಸರ್ಮ 
ರಾಜಸಂ ಉದಾಹೃತಮ್‌ 11 24 11 
ಅನುವಾದ- ಯತ್ತು: ಯಾವ ಕರ್ಮವಾದರೂ (ಕಾಮೇಪುನಾ-) ಫಲಪ್ರಾಪ್ತಿಯ ಬಯ 
ಇರುವವನಿಂದ ಮತ್ತು (ಸಾಹಂಕಾರೇಣ-) ನಾನೇ ಕರ್ತೃ ಎಂಬ ಅಭಿಮಾನ ಇರುವವನಿಂ! 
ಒಬ್ಬನಲ್ಲ € ಎರಡೂ ಧರ್ಮಗಳಿರಬೇಕು ಎಂಬ ಅರ್ಥದಲ್ಲಿ ಪುನಃ ಶಬ್ದವನ್ನು ಬಳಸಿದ್ದು ಬಕ 
ಆಯಾಸದಿಂದ ಕೂಡಿದ್ದಾಗಿಯೂ ಯಾವುದು ಆಚರಿಸಲಡುವುದೊ ಆ ಕರ್ಮ ರಾ 
ಎನಿಸುತ್ತೆ. 
ಅನುಬಂಧಂ ಕ್ಷಯಂ ಹಿಂಸಾಮನಪೇಕ್ಷ ;ಚ ಪೌರುಷಮ್‌ | 
ಮೋಹಾದಾರಭ್ಯತೇ ಕರ್ಮ ಯತ್ತತ್ತಾಮಸಮುಚ್ಛತೇ 11 25 


ಅರ್ಥ- ಮುಂದೆ ಆಗುವ ಅನರ್ಥ, ಹಾನಿ, ಮತ್ತೊಬ್ಬರಿಗಾಗುವ ತೊಂದರೆ, : 


ಅಧ್ಯಾಯ 18 887 


ಸಾಮರ್ಶ್ವ- ಇವುಗಳನ್ನೂ ವಿಚಾರ ಮಾಡದೆ ಮಿಥ್ಯಾಜ್ಞಾನದಿಂದ ಮಾಡುವ ಕರ್ಮ ತಾಮಸ 
ಎನಿಸುತ್ತದೆ. 
ಅನುಬಂಧಂ ಕರ್ಮಾಂತರಮೇವಾನುಬಧ್ಯಮಾನಂ ಕ್ಷಯಂ ನಾಶಂ ಹಿಂಸಾಂ 
ಪರಪೀಡಾಂ ಚ ಅನವೇಕ್ಷ F ಪೌರುಷಮಾತ್ಮನಃ ಕರ್ಮಸಾಮರ್ಥ್ಯಂ ಚಾನವೇಕ್ಷ R 


ಅವಿಮೃಶ್ಯ ಮೋಹಾದಹಂಕರ್ತೇತಿ ಮಿಥ್ಯಾಜ್ಞಾನಾದ್ಯತ್‌ ಕರ್ಮಾರಭ್ಯತೇ 
ತತ್ತಾಮಸಮುಚ್ಯತ ಇತ್ಯರ್ಥಃ ॥ 25 ॥ | 


ಅನುವಾದ- ಅನುಬಂಧಂ: ಮುಂದೆ ಆಗುವ ದುಷರಿಣಾಮವನ್ನು ಕ್ಷಯಂ ನಾಶವನ್ನು, 
ಮತ್ತು ಹಿಂಸಾಂ- ಮತ್ತೊಬ್ಬರಿಗಾಗುವ ಪೀಡೆಯನ್ನು ವಿಚಾರಮಾಡದೆ, ಮತ್ತು, ಪೌರುಷಂ- ತನ್ನ 
ಸಾಮರ್ಥ್ಯವನ್ನು , ಅನವೇಕ್ಸ್ಯ= ವಿಮರ್ಶಿಸದೆ, ಮೋಹಾತ್‌- ನಾನೇ ಕರ್ತೃ ಎಂಬ ತಪ್ಪು 
ತಿಳುವಳಿಕೆಯಿಂದ ಯಾವ ಕರ್ಮ ಮಾಡಲಡುವುದೋ ಅದು ತಾಮಸ ಎನಿಸುವುದು 
ಎಂದರ್ಥ. 1125 ॥| 


ತ್ರಿವಿಧ ಕತಣ್ಯಗಳ ನಿರೂಪಣೆ 
ಮುಕ್ತಸಂಗೋರ5ನಹಂವಾದೀ ಧೃತ್ಯುತ್ನಾಹಸಮನ್ನಿತಃ 
ಸಿದ್ದ್ಯಸಿದ್ಲೊ ರ್ನಿರ್ವಿಕಾರಃ ಕರ್ತಾ ಸಾತ್ತಿ ಶೆ ಉಚ್ಛತೇ 11 26 ॥ 


ಅರ್ಥ- ಫಲಸ್ನೇಹ ಇಲ್ಲದ, ನಾನೇ ಸ್ವತಂತ್ರನೆಂದು ಹೇಳದ, ಧೈರ್ಯ-ಉತ್ಪಾಹಗಳಿಂದ 
ಕೂಡಿದ, ಫಲಸಿದ್ಧ ಆದರೂ ಆಗದಿದ್ದರೂ ಸಂತೋಷ-ದುಃಖಗಳನ್ನು ಅನುಭವಿಸಿದ ಕರ್ತೃವು 
ಸಾತ್ತಿಕ ಎನಿಸುವನು. 


ಪ್ರಾಕ್‌ ಪ್ರತಿಜ್ಞಾತಂ ಗುಣಕೃತಕರ್ತೃತ್ರೈವಿಧ್ಯಂ ಆಹ- ಮುಕ್ತೇತ್ಯಾದಿ ತ್ರಿಭಿಃ ॥1 
ಮುಕ್ತಸಂಗಃ ಫಲಸ್ನೇಹಹೀನಃ, ಸರ್ವಸ್ಯ ಭಗವದಧೀನತ್ನನಿಶ್ಚಯಾದೇವಾಹಂ 
ಕರ್ತೇತಿನ ವದತೀತ್ಯನಹಂವಾದೀ। ಆತ್ಮಕರ್ತೃತ್ವಾಭಿಮಾನಹೀನ ಇತಿ ಯಾವತ್‌। 
ಧೃತಿಃ ಕರ್ಮಣ್ಯವರ್ಜನೀಯದುಃಖಸಹನಮ್‌ | ಉತಾಹಃ ಕರ್ಮಕಾತರತಾ | 
ತಾಭ್ನಾಂ ಸಮನಿತಃ ಸಿದ ಸಿದೊ ೇರ್ನಿರ್ವಿಕಾರಃ ಫಲಸ್ಯ ಸಿದ್ಧಾವಸಿದ್ಧ್‌ ವಾ 

"ಜಿ ವ ಎಲೆ ಎಲೆ 
ಹರ್ಷವಿಷಾದಹೀನಃ ಸ ಕರ್ತಾ ಸಾತ್ತಿ ಕ ಉಚ್ಛತ ಇತ್ಯರ್ಥಃ 11 26 ॥ 
ಅನುವಾದ- ಹಿಂದೆ (18-19) ಪ್ರತಿಜ್ಞೆ ಮಾಡಿದ ಸತ್ವಾದಿಗುಣಗಳಿಂದಾದ ಕರ್ತೃಗಳ 

ತ್ರೈವಿಧ್ಯವನ್ನು ಹೇಳುತ್ತಾನೆ- ಮುಕ್ತಸಂಗಃ ಇತ್ಯಾದಿ ಮೂರು ಶ್ಲೋಕಗಳಿಂದ. ಮುಕ್ತಸಂಗಃ-ಎ 


888 ಗೀತಾವಿವೃಃ 


ಕರ್ಮಫಲದಲ್ಲಿಆಸಕ್ಕಿ ಇಲ್ಲದವನು.ಅನಹಂವಾದೀ- ಸಕಲವೂ ಭಗವದಧೀನ ಎಂಬ ನಿಶ್ಚಯ 
ಇರುವುದರಿಂದಲೇ, ಅಹಂ ಕರ್ತಾ (ನಾನು ಕರ್ತಾ) ಎಂದು ಹೇಳದವನು. ತನ್ನಲ 
ಕರ್ತೃತ್ವಾಭಿಮಾನ ಇಲ್ಲದವನು ಎಂದು ಅಭಿಪ್ರಾಯ. ಧೃತಿಃ ಕರ್ಮದಲ್ಲಿ ಅನಿವಾರ್ಯವಾ! 
ಬರುವ ದುಃಖಗಳನ್ನು ಸಹಿಸುವಿಕೆ. ಉತ್ಸಾಹಃ - ಕರ್ಮ ಮಾಡಲು ಕಾತುರತೆ. ಇವೆರಡರಿಂರ 
ಕೂಡಿದವನು (ಧೃತ್ಯುತ್ತಾಹಸಮನ್ನಿತಃ) ಸಿದ್ಧ್ಯಸಿದ್ದ್ಯೋಃ ನಿರ್ವಿಕಾರಃ - ಫಲ ಸಿದ್ಧಿಸಿದರೂ 
ಸಿದ್ಧಿಸದಿದ್ದರೂ ಸಂತೋಷ ಬೇಸರಗಳು ಇಲ್ಲ] wi ಕ ಕರ್ತಾ ಸಾತ್ತಿಕ ಎನಿಸುತ್ತಾನೆ - 
ಎಂದರ್ಥ. 1126 11 


ರಾಗೀ ಕರ್ಮಫಲಪ್ರೇಪುಃ ಲುಬ್ಬೋ ಹಿಂಸಾತ್ಮಕೋ: ಶುಚಿಃ | 
ಹರ್ಷಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ 11 27 H 


ಅರ್ಥ- ಕೀತ್ಯಾ ೯ದಿಗಳನ್ನು ಬಯಸುವ, ಕರ್ಮಫಲದ ಬಯಕೆ ಇರುವ, ಜಿಪುಣ 
ಪರಹಿಂಸಕ, WA ವಸ್ತುಗಳಲ್ಲಿ) ಶುದ್ಧಿ ಸಂಪಾದಿಸದ, ಕಾರ್ಯಸಿದ್ಧಿಸಿದಾಗ ಸಂತೋಃ 
ವನ್ನೂ ಸಿದ್ದಿಸದಾಗ ದುಃಖವನ್ನೂ ie ಕತ್ಛ ೯ ರಾಜಸ 46 


ರಾಗೀ ಕೀರ್ತ್ಯಾದಿಕಾಮಃ । ಕರ್ಮಫಲಪ್ರಾ ಪ್ರೀಚ್ಚಾವಾನ್‌ । ಲುಬ್ಬಃ 
ಕರ್ಮಣ ಪೇಕ್ಷಿತದ್ರವ್ಯವ್ಯಯಹೀನಃ | ಹಿಂಸಾತ್ಮಕಃ ಹಿಂಸಾಸ್ಪಭಾವ: | ಅಶುಚಿಃ 


ದ್ರವ್ಯಾದಿಷು ಶುದ್ದಿಹೀನಃ | ಕಾರ್ಯಸಿದ್ದ ಸಿದ್ದೊ 5 ಹರ್ಷಶೋಕಾನಿತಃ ಸ 
ಕರ್ತಾ ರಾಜಸಃ ॥। 27 || 


ಅನುವಾದ- ರಾಗೀಎ ಕೀರ್ತಿ-ಲಾಭಗಳನ್ನು ಬಯಸುವವನು. (ಕರ್ಮಫಲಪೆ ಸ್ರೇಪ್ಪುಃ- 
ಕರ್ಮಫಲಪ್ರಾಪ್ತಿಯ ಬಯಕೆ ಇರುವವನು. ಲುಬ್ಬಃ- ಕರ್ಮಕ್ಕೆ ಬೇಕಾದ ಹಣದ ಖರ್ಚು 
ಮಾಡದವನು. ಹಿಂಸಾತ್ಮಕಃ- ಹಿಂಸಿಸುವ ಸ ಸಭಾವದವನು. ii ಪದಾರ್ಥ -ದೇಹ- ಸ್ನ 
ಮೊದಲಾದವುಗಳಲ್ಲಿ ಶುದ್ಧಿ ಇಲ್ಲದವನು. ಹರ್ಷಶೋಕಾನ್ನಿತಃ- ಸುಖ-ದುಃಖಗಳಿರುವವನು 


ಇದಕ್ಕೆ ಮೊದಲು ಕಾರ್ಯಸಿದ್ದ ಸಿದ್ಧ್ಯೋಃ ಎಂಬುದನ್ನು ಇಟ್ಟುಕೊಳ್ಳಬೇಕು. ಅಂತಹ ಕರ್ತೃವ 
ರಾಜಸನು. 1127 | 


ಅಯುಕ್ತಃ ಪ್ರಾಕೃತಃ ಸ್ತಬ್ಧ ಶಠೋ ನೈಷ್ಕತಿಕೋತಲಸಃ | 
ವಿಷಾದೀ ದೀರ್ಥಸೂತ್ರೀ ಚ ಕರ್ತಾ ತಾಮಸ ಉಚ್ಯತೇ 11 28 1 


ಅರ್ಥ - ಯೋಗಗಳಿಲ್ಲದ, ಭಕ್ತಿಹೀನ, ಅವಿನೀತ, ಗೂಢದ್ದೇಷದಿಂದ ಕೆಲಸ ಮಾಡುವ 


ಅಧ್ಯಾಯ 18 889 


ನೀಚಕೆಲಸಗಳನ್ನು ಮಾಡುವ, ಸೋಮಾರಿ, ಮನೋದೌರ್ಬಲ್ಯವಿರುವ, ಕೆಲಸಗಳನ್ನು ಮುಂದೆ 
ಹಾಕುವ ಕರ್ತಾ ತಾಮಸ ಎನಿಸುವನು. 


ಅಯುಕ್ತಃ ಭಗವದರ್ಪಣಾದಿಯೋಗರಹಿತಃ । ಪ್ರಕೃಷ್ಟೋತಕೃತಃ ಪ್ರಾಕೃತಃ । 
'ಭಗವದ್ಭಕ್ತಿಸಾಮರ್ಥ್ಯಾತ್ಮಶೃಷ್ಟೋ ನ ಕೃತೋ ಹಿ ಯಃ । ಸ ಪ್ರಾಕೃತ' ಅತಿ 
(ಶಬ್ದತತ್ತ್ವೇ) ಸ್ಕೃತೇಃ 1 ಸ್ತಬ್ಧಃ ಆತ್ಮಸಮ್ಬಾವನಯಾ ಕ್ಷಾಪ್ಯನಮ್ರ: | ಶಠಃ 
ಗೂಢದ್ದೇಷೇಣ ಕರ್ಮಕಾರೀ । ನೈಷ್ಛತಿಕೋ ನೀಚಕರ್ಮ ಕೃತ್‌ । ಪ್ರಾಪ್ತ- 
ಕಾಲೇಕಪಿ ಕರ್ಮಣ್ಯುದಾಸೀನೋತಲಸಃ 1 ವಿಷಾದೀ ಸರ್ವವ್ಯಾಪಾರೋಪ- 
ರತಿಹೇತುಮನೋದೌರ್ಬಲ್ಯವಾನ್‌ | ಪ್ರಾಪ್ರೇಠಪಿ ಕರ್ಮಕಾಲೇ ಪಶ್ಚಾತ್‌ 
ಕುರ್ಯಾಮಿತಿ ಧ್ಯಾಯನ್ನಾ ್ರಿ ಪರಕೃತದೋಷಂ ದೀರ್ಥಕಾಲಕೃತಮಪ್ಯನುಚಿತಂ 
ಸೂಚಯನ್ನ್ಹಾ ದೀರ್ಥಸೂತ್ರೀ । ಸ ತಾಮಸ ಕರ್ತೇತ್ಯರ್ಥಃ ॥ 28 ॥ 


ಅನುವಾದ- ಅಯುಕ್ತ: ಭಗವದರ್ಪಣ-ಜ್ಞಾನ-ಭಕ್ತಿ ಮುಂತಾದ ಯೋಗಗಳಿಲ್ಲದವನು. 
ಪ್ರಕೃಷ್ಣಃ ಅಕೃತಃ- ಪ್ರಾಕೃತಃ ಎಂದು ವಿಗ್ರಹ. "ಭಗವದ್ಧಕ್ತಿಯ ಶಕ್ತಿಯಿಂದ ಯಾರು ಪ್ರಕೃಷ್ಟ 
(ಉತ್ತಮ)ನಾಗಿ ಮಾಡಲ್ಪಟ್ಟಿಲ್ಲವೋ ಅವನು ಪ್ರಾಕೃತ” ಎಂಬ (ಶಬ್ದತತ್ಸ) ಸ್ಮೃತಿಯ ಅನುಸಾರ, 
ಪ್ರಾಕೃತ - ಭಗವದ್ಧಕ್ಷಿಯಿಂದ ಉತ್ತಮನಾಗದವನು. ಸ್ತಬ್ಧಃ - ತಾನು ಶ್ರೇಷ್ಠನೆಂಬ ಭಾವನೆಯಿಂದ 
ಯಾರಿಗೂ ಬಾಗದವನು. ಶಠಃ- ಹೊರಗೆ ಕಾಣದ ದ್ವೇಷದಿಂದ ಕೆಲಸ ಮಾಡುವವನು. 
ನೈಕೃತಿಕಃ- ನೀಚಕೆಲಸಗಳನ್ನು ಮಾಡುವವನು. ಅಲಸಃ- ಸೋಮಾರಿ- ಅದರ ಕಾಲ 
ಬಂದಾಗಲೂ ಆ ಕರ್ಮದ ಬಗ್ಗೆ ಉದಾಸೀನನಾದನು. ವಿಷಾದೀ:- ಎಲ್ಲವ್ಯಾಪಾರಗಳ ಸ್ಥಗಿತತೆಗೆ 
ಕಾರಣವಾದ ಮನೋದೌರ್ಬಲ್ಯ ಇರುವವನು. ದೀರ್ಫ್ಥಸೂತ್ರೀಎ ಕೆಲಸ ಮಾಡಬೇಕಾದ 
ಸಮಯಬಂದರೂ ಆಮೇಲೆಮಾಡಿದರಾಯಿತೆಂದು ವಿಚಾರ ಮಾಡುವವನು. ಅಥವಾ, ಹಿಂದೆ 
ಯಾವಾಗಲೋ ಮಾಡಿದ್ದರೂ, ಈಗ ನೆನಪಿಸಲು ಅಯೋಗ್ಯವಾಗಿದ್ದರೂ, ಮತ್ತೊಬ್ಬರ 
ನ್ಯೂನತೆಗಳನ್ನು ಎತ್ತಿ ತೋರಿಸುವವನು, ಅಂಥವನು ತಾಮಸ. 1128 ॥| 


ತ್ರಿವಿಧ ಬುದ್ದಿ - ಧೈರ್ಯಗಳ ನಿರೂಪಣೆ 


ಬುದ್ಧೇರ್ಭೇದಂ ಧೃತೇಶ್ವೈವ ಗುಣತಸ್ತಿ ವಧಂ ಶೃಣು । 
ಪ್ರೋಚ್ಯಮಾನಮಶೇಷೇಣ ಪೃಥಕ್ಷೆ 6ನ ಧನಂಜಯ 11 29 ॥ 


ಅರ್ಥ- ಹೇ ಅರ್ಜುನ ! ನಾನು ನಿನಗೆ ಬಿಡಿಸಿ ಹೇಳುವ, ಸತ್ತ-ರಜಸ್‌-ತಮೋಗುಣ 
ಗಳಿಂದ ಮೂರು ವಿಧವಾದ ಬುದ್ದಿಮತ್ತು ಧೈರ್ಯಗಳ ಪ್ರಭೇದವನ್ನು ಸಂಪೂರ್ಣವಾಗಿ ಕೇಳು. 


9 
890 ಗೀತಾವಿವೃತಿ 


ಏವಂ ಜ್ಞಾನಕರ್ಮಕರ್ತೃಣಾಂ ಗುಣಕೃತಂ ತ್ರೈವಿಧ್ಯಂ ನಿರೂಪ್ಯಾಧುನಾ 

೦೨ ಛಿ ಹ ತ್‌ ದಿ ಕ 

ಬುದ್ದೇಃ ಧೃತೇಶ್ವಗುಣತಃ ತೈವಿಧ್ಯಂ ಪ್ರತಿಜ್ಞಾಪೂರ್ವಮಾಹ ಬುದ್ದೇರಿತ್ಯಾದಿಭಿ 

ಸಪ್ತಭಿಃ ॥ ಗುಣತಃ ಸತ್ತಾ ದಿಗುಣಭೇದತೋ ನಿಮಿತ್ತಾತ್ತಿವಿಧಮೇವ 

ಬುದ್ದೇರ್ಭೇದಂ ಧೃತೇಶ್ವಭೇದಂ ಪೃಥಕ್ಷೇನ ಮಯಾ ಪ್ರೋಚ್ಛಮಾನಮಶೇಷೇಣ 
ಶೃಣು | ಶ್ರುತ್ವಾ ನಿಷ್ನಾಂ ಕುರು ॥। 29 ॥ 


ಅನುವಾದ- ಹೀಗೆ (ಇಲ್ಲಿಯವರೆಗೆ) ಜ್ಞಾನ-ಕರ್ಮ-ಕತ್ಛ ೯ಗಳ ಗುಣಗಳಿಂದಾದ 
ತ್ರೈವಿಧ್ಯವನ್ನು ಹೇಳಿ, ಈಗ, ಬುದ್ದಿಮತ್ತು ಧೈರ್ಯದ ಗುಣಗಳಿಂದಾದ ತೈವಿಧ್ಯವನ್ನು ಪ್ರತಿಜ್ಞ 
ಮಾಡಿ ಹೇಳುತ್ತಾನೆ - ಬುದ್ದೇಃ ಮುಂತಾದ ಏಳು ಶ್ಲೋಕಗಳಿಂದ. ಗುಣತಃ- ಸತ್ನಾ ದಿಗುಣಗಳ 
ಪ್ರಬೇಧದ ನಿಮಿತ್ತದಿಂದ, (ಧೃತೇಶ್ಚೈವ ಎಂಬಲ್ಲಿನ) ಏವಕಾರವನ್ನು ತ್ರಿವಿಧಂ ಎಂಬುದರ ಜೊತ 
ಸೇರಿಸಬೇಕು, ತ್ರಿವಿಧಮೇವ- ಮೂರುವಿಧವೇ ಆದ, ಬುದ್ದಿಯ ಪ್ರಭೇದವನ್ನು ಮತ್ತು 
ಧೈರ್ಯದ ಪ್ರಭೇದವನ್ನು ಪ್ರತ್ಯೇಕವಾಗಿ ನನ್ನಿಂದ ಹೇಳಲ್ಪಡುವುದನ್ನು ಸಂಪೂರ್ಣವಾಗಿ ಕೇಳು 
ಕೇಳಿ ನಿಷ್ಠ ಮಾಡು. 1129 ॥ 


ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಾಕಾರ್ಯೇ ಭಯಾಭಯೇ ॥ 
ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿಃ ಸ ಪಾರ್ಥ ಸಾತ್ತಿ_ಕೀ ॥1 39 ॥ 


ಅರ್ಥ- ಹೇ ಅರ್ಜುನ ! ಯಾವ ಬುದ್ದಿಯೆಂಬ ಅಂತಃಕರಣವು ಸಂಸಾರಕಾರಣವಾದ 
ಧರ್ಮವನ್ನೂ ಮೋಕ್ಷಕಾರಣವಾದ ಧರ್ಮವನ್ನೂ, ಕರ್ತವ್ಯ-ಅಕರ್ತವ್ಯಗಳನ್ನೂ ಭಯ- 
ಭಯಾಭಾವಗಳನ್ನು, ಬಂಧ-ಮೋಕ್ಷಗಳ ಪ್ರಕಾರವನ್ನೂ ತಿಳಿಸುವುದೋ ಅದು ಸಾತ್ವಿಕ. 


ಬುದ್ಧೇರ್ಭೇದಮಾಹ- ಪ್ರವೃತ್ತಿಮಿತ್ಯಾದಿತ್ರಿಭಿಃ ॥। ಪ್ರವೃತ್ತಿಂ ಸಂಸಾರಹೇತುಂ 
ಪ್ರವೃತ್ತಿಹೇತುಂ ಧರ್ಮಂ ಚ ನಿವೃತ್ತಿಂ ನಿವೃತ್ತಿಹೇತುಧರ್ಮಂ ಚ । ಕಾರ್ಯಾ- 
ಕಾರ್ಯೇ ಕರ್ತವ್ಯಮಕರ್ತವ್ಯಂ ಚ । ತನ್ನಿಮಿತಭಯಾಭಯೇ ಬಂಧಮೋಕ್ಷ- 
ಪ್ರಕಾರಂ ಚ ಯಾ ಬುದ್ಧಿರ್ಮೇತ್ತಿ ಸಾ ಸಾತ್ತಿ ಫೇತ್ಯರ್ಥಃ | ಕರ್ತೃತ್ಹೋಪಚಾರಾದ್ಯಾ 
ವೇತ್ತೀತ್ಯುಕ್ಷಮ್‌ ।ಟ ಯಯಾ ವೇತ್ತಿ ಪುಮಾನಿತ್ಯರ್ಥಃ ॥। 30 ॥ 


ಅನುವಾದ- ಬುದ್ದಿಯ ಪ್ರಭೇದವನ್ನು ಹೇಳುತ್ತಾನೆ- ಪ್ರವೃತ್ತಿಂ ಮುಂತಾದ ಮೂರ 
ಶ್ಲೋಕಗಳಿಂದ. ಪ್ರವೃತ್ತಿಂ: ಸಂಸಾರಕಾರಣವಾದ ಧರ್ಮವನ್ನು, (ನಿವೃತ್ತಿ೦ಎ) ಮೋಕ್ಷಕಾರಃ 
ವಾದ ಧರ್ಮವನ್ನು . ಕಾರ್ಯಾಕಾರ್ಯೇ- ಕರ್ತವ್ಯ ಮತ್ತು ಅಕರ್ತವ್ಯಗಳನ್ನು, (ಭಯಾ: 
ಭಯೇ- ಕರ್ತವ್ಯಾಕರ್ತವ್ಯಗಳಿಗೆ ಕಾರಣವಾದ ಭಯ ಮತ್ತು ಅಭಯಗಳನ್ನು. ಬಂಧ 


ಅಧ್ಯಾಯ 18 891 


ಮೋಕ್ಟ ೦ಎ ಸಂಸಾರ ಬಂಧದ ರೀತಿಯನ್ನು ಮೋಕ್ಟದ ಬಗೆಯನ್ನೂ ಯಾವ ಬುದ್ದಿಯು ವೇತ್ತಿ 
ತಿಳಿಯುವುದೋ ಅದು ಸಾಶ್ತಿಕ- ಎಂದರ್ಥ. ಕಾರಣವಾದ ಬುದ್ದಿಯನ್ನು ಕರ್ತೃ ಎಂದು 
ಔಪಚಾರಿಕ ವಾಗಿ ಗೌಣವೃತ್ತಿಯಿಂದ (1) ಹೇಳಿದ್ದು "ಯಾ ವೇತ್ತಿ' ಎಂದು. "ಯಾವ 
ಬುದ್ದಿ ಯಿಂದ ಮನುಜನು ತಿಳಿಯುತ್ತಾನೋ' ಎಂದು ಅದರ ಅರ್ಥ. ಬುದ್ಧಿಯು ತಿಳಿಯುತ್ತದೊ 
ಎಂದಲ್ಲ. | 30 ॥ 


ವಿವರಣೆ- (1) ಲಕ್ಷಣಾದಂತೆ ಗೌಣೀ ಎಂಬುದು ಒಂದು ಶಬ್ದದ ಅಮುಖ್ಯವೃತ್ತಿ- 
'ಉಪಲಕ್ಷಣಾ ಚ ಗೌಣೀ ಚ ತಿಸ್ರಃ ಶಬ್ದಸ್ಯ ವೃತ್ತಯಃ' ಎಂಬ ನವಿಲಕ್ಷಣತ್ವಾಧಿಕರಣ (ಬ್ರ.ಸೂ. 
2-1-2) ಅನುವ್ಯಾಖ್ಯಾನದಲ್ಲಿಮತ್ತು ಅದರ ಸುಧಾವ್ಯಾಖ್ಯಾನದಲ್ಲಿ ತರ್ಕತಾಂಡವದಲ್ಲೂ 
ಇದರ ಬಗ್ಗೆ ವಿವರಿಸಿದೆ. ಒಂದು ಶಬ್ದವು ತನ್ನ ಅರ್ಥದ ಸಾದೃಶ್ಯವಿರುವ ವಸ್ತುವನ್ನು ತಿಳಿಸಲು 
ಕಾರಣವಾದ ವೃತ್ತಿ ಗೌಣೀ. ಇದೇ ಉಪಚಾರ. ಉದಾ: 'ಸಿಂಹೋ ಮಾಣವಕಃ' "ಈ ಬಾಲಕ 
ಸಿಂಹ' ಇಲ್ಲಿಸಿಂಹ ಎಂದರೆ ಸಿಂಹಸದೃಶ ಎಂದರ್ಥ. ಪ್ರಕೃತ, ಕರಣವಾದ ಬುದ್ದಿ ಯನ್ನು ಕರ್ತೃ 
ಎಂದು ಹೇಳಿದ್ದು ಔಪಚಾರಿಕವಾಗಿ. ಪ್ರತಿದಿನ ಹಸಿ ಕಟ್ಟಿಗೆಯಿಂದ ಕಷ್ಟ ಪಡುತ್ತಿದ್ದ ಅಡುಗೆ 
ಯವನೊಬ್ಬ ಒಂದು ದಿನ ಚೆನ್ನಾಗಿ ಒಣಗಿದ ಕಟ್ಟಿಗೆ ಸಿಕ್ಕಾಗ "ಇವತ್ತು ಕಟ್ಟಿಗೆಯೇ ಅಡುಗೆ ' 
ಮಾಡಿತು' ಎನ್ನುವುದು ಕರಣವನ್ನು ಕರ್ತೃವಾಗಿ ಹೇಳುವುದಕ್ಕೆ ಮತ್ತೊಂದು ಉದಾಹರಣೆ- 
"ಕಟ್ಟಿಗೆಯಿಂದ ಅಡುಗೆ ಮಾಡಿದೆ' ಎನ್ನುವುದರ ಬದಲು ಇಲ್ಲಿ 'ಕಟ್ಟಿಗೆಯು ಮಾಡಿತು' ಎಂದು 
ಕರ್ತೃತ್ವವನ್ನು ಹೇಳಿದೆ. ಕರ್ತೃವಿಗೆ ಹೇಗೆ ಕ್ರಿಯೆಯಲ್ಲಿಪ್ರಾಶಸ್ತ್ರವಿದೆಯೊ ಅದರಂತೆ ಕರಣಕ್ಕೂ 
ತನ್ನ ಕ್ರಿಯೆಯಲ್ಲಿ ಪ್ರಾಶಸ್ತ್ಯವಿದ್ದು ಅದರ ಅತಿಶಯವನ್ನು ಸೂಚಿಸಲು ಇಂಥ ಪ್ರಯೋಗ 
ನಡೆಯುತ್ತದೆ. ಈ ಪ್ರಾಶಸ್ತ್ರವೇ ಕರ್ತೃ-ಕರಣಗಳಿಗೆ ಸಾದೃಶ್ಯ ತರುವುದು. (ಈ ಬಗ್ಗೆ 
ತತ್ತೋದ್ಯೋತ ಎಂಬ ಪ್ರಕರಣಗ್ರಂಥದಲ್ಲಿಆಚಾರ್ಯರು ಪ್ರಯೋಗಿಸಿರುವ "ಮಿಥ್ಯಾಶಬ್ದಃ 
ವದತಿ' ಎಂಬ ಪ್ರಯೋಗಕ್ಕೆ ಟೀಕಾಕೃತ್ಟಾದರು ನೀಡಿರುವ ವಿವರಣೆಯನ್ನು ಕಾಣಬಹುದು) 


ಯಯಾ ಧರ್ಮಮಧರ್ಮಂ ಚ ಕಾರ್ಯಂ ಚಾಕಾರ್ಯಮೇವ ಚ । 
ಅಯಥಾವತ್‌ ಪ್ರಜಾನಾತಿ ಬುದ್ಧಿಃ ಸಾ ಪಾರ್ಥ ರಾಜಸೀ 11 31 ॥| 


ಅರ್ಥ- ಹೇ ಅರ್ಜುನ, ಯಾವ ಬುದ್ದಿಯೆಂಬ ಅಂತಃಕರಣದಿಂದ ಮನುಷ್ಯನು ಧರ್ಮ, 
ಅಧರ್ಮ, ಕರ್ತವ್ಯ ಮತ್ತು ಅಕರ್ತವ್ಯಗಳನ್ನು ಪೂರ್ತಿಯಾಗಿ ಇದ್ದಹಾಗೆ ಗ್ರಹಿಸನೊ,ಅಂದರೆ, 
ಕೆಲವಂಶದಲ್ಲಿ ಅಯಥಾರ್ಥ ರೂಪವಾಗಿ ತಿಳಿವನೋ ಆ ಬುದ್ಧಿ ರಾಜಸ. 


ಯಯೇತಿ ॥ ಧರ್ಮಾದಿಕಂ ಯಯಾ ಬುದ್ಧ್ಯಾ ಅಯಥಾವತ್ನಜಾನಾತಿ 


892 ಗೀತಾವಿವೃತಿ 


ನಿಯಮೇನ ಯಥಾವನ್ನ ಜಾನಾತಿ । ಕಿಂಚದ್ಯಥಾವತ್ಕಿಂಚದಯಥಾವಣಜ್ಜಾನಾತೀತಿ 
ಯಾವತ್‌ । ಯಾಥಾರ್ಥ್ಯನಿಯಮಹೀನಾ ಯಾ ಬುದ್ಧಿಃ ಸಾ ರಾಜಸೀತೃರ್ಥಃ ] 
11 31 1 


ಅನುವಾದ- ಯಯಾ ಎಂದು ಧರ್ಮಾದಿಗಳನ್ನು ಯಾವ ಬುದ್ದಿ. ಯಿಂದ, ಅಯಥಾವತ್‌ 
ಪ್ರಜಾನಾತಿ - ಯಾವಾಗಲೂ ಎಲ್ಲವನ್ನೂ ಇದ್ದಹಾಗೆ ಗ ಹಿಸನೊ, ಅಂದರೆ, ಕೆಲವನ್ನು ಇದ್ದ ಹಾಗೆ 
ಕೆಲವನ್ನು ಇಲ್ಲದ ಹಾಗೆ ತಿಳಿವನೋ ಎಂದರ್ಥ. (ಒಟ್ಟಿನಲ್ಲಿ ಯಥಾರ್ಥತೆಯ ನಿಯಮ 
(ಯಾವಾಗಲೂ ಯಥಾರ್ಥವಾಗಿರುವಿಕೆ) ಇಲ್ಲದ ಬುದ್ದಿ ರಾಜಸ ಎಂದರ್ಥ. 11 31 11 


ಅಧರ್ಮಂ ಧರ್ಮಮಿತಿ ಯಾ ಮನ್ಯತೇ ತಮಸಾsವೃತಾ | 
ಸರ್ವಾರ್ಥಾನ್‌ ವಿಪರೀತಾಂಶ್ಚ ಬುದ್ಧಿಃ ಸಾ ಪಾರ್ಥ ತಾಮಸೀ 11 32 ॥॥ 
ಅರ್ಥ- ಹೇ ಅರ್ಜುನ ! ಯಾವ ಬುದ್ದಿ ಅಧರ್ಮವನ್ನು ಧರ್ಮವೆಂದು ಗ್ರಹಿಸುವುದೋ 
ಅಜ್ಞಾನದಿಂದ ಆವೃತವಾಗಿ ಎಲ್ಲ ವಿಷಯಗಳನ್ನು ಇರುವುದಕ್ಕಿಂತ ಬೇರೆ ರೀತಿಯಾಗಿ 
ಗ್ರಹಿಸುವುದೊ ಅದು ತಾಮಸ. 
ಯಾಚ ಬುದ್ಧಿರಧರ್ಮಂ ಧರ್ಮಮಿತಿ ಮನ್ಯತೇ । ನೈತಾವನ್ನಾತ್ರಂ ಕಿಂತು 
ತಮಸಾವೃತಾ ಅಜ್ಞಾನೇನಾವೃತಾ ಸತೀ ಸರ್ವಾ ರ್ಥಾನ್ನಿಪರೀತಾನ್‌ ls 
ಕಾರೈರರ್ಥಾಃ ವರ್ತಂತೇ ತತೋ ವಿಷರೀತೈರಸತ್ಯತ್ವಾನೀಶ್ದರತ್ವಾ ಪರಾಧೀನತ್ನ- 
ಕ್ಷಿಕತ್ತಾದಿ ಪ್ರಕಾರೈಶ್ಚ ಮನ್ಯತೇ ಸಾ ಬುದ್ಧಿಃ ತಾಮಸೀತ್ಯರ್ಥಃ ॥। 32 ॥ 
ಅನುವಾದ- ಇನ್ನು ಯಾವ ಬುದ್ಧಿ ಅಧರ್ಮವನ್ನು ಧರ್ಮವೆಂದು ಗ್ರಹಿಸುವುದೋ, ಇಷ್ಟೇ 
ಅಲ್ಲ, ಕಿಂತು, ತಮಸಾ ಆವೃತಾಸತೀ- ಅಜ್ಞಾನದಿಂದ ಆವರಿಸಲ್ಪಟ್ಟು , ಸರ್ವಾರ್ಥಾನ್‌ 
ವಿಪರೀತಾನ್‌- ಯಾವ ಧರ್ಮಗಳಿಂದ ಕೂಡಿ ಪದಾರ್ಥಗಳು ಇರುವವೊ ಅದಕ್ಕಿಂತ 
ವಿರುದ್ಧವಾದ, ಪ್ರಕಾರಗಳಿಂದ ಅಂದರೆ ಅಸತ್ಯಗಳು, ಈಶ್ವರನಿಲ್ಲದವು, ಪರಾಧೀನವಲ್ಲದವು 
ಕ್ಷಣಿಕಗಳು, ಕಲ್ಲಿತಗಳು ಎಂದೆಲ್ಲಗ್ರಹಿಸುವುದೊ ಆ ಬುದ್ದಿ ತಾಮಸ ಎಂದರ್ಥ. ॥ 32 |! 


ಧೈರ್ಯದ ಮೂರು ಪ್ರಭೇದಗಳ ವಿವರಣೆ 


ಧೃತ್ಯಾ ಯಯಾ ಧಾರಯತೇ ಮನಃ ಪ್ರಾಣೇಂದ್ರಿಯಕ್ರಿಯಾಃ । 
ಯೋಗೇನಾವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥ ಸಾತ್ತಿಕೀ 1133 ॥ 


ಅರ್ಥ- ಹೇ ಅರ್ಜುನ | ಮನುಷ್ಯನು ಭಗವದ್ದಕ್ತಿ ಎಂಬ ಯೋಗದಿಂದ ಕೂಡಿದ 


ಅಧ್ಯಾಯ 18 893 


ಶಾಸ್ತ್ರವಿಹಿತ ವಿಷಯಗಳಲ್ಲೇ ಪ್ರವೃತ್ತವಾದ ಯಾವ ಧೈರ್ಯದಿಂದ ಮನಸ್ಸು ಉಸಿರು ಮತ್ತು 
ಇಂದ್ರಿಯಗಳ ಪ್ರವೃತ್ತಿಗಳನ್ನು ನಿಗ್ರಹಿಸುವನೊ ಅದು ಸಾತ್ವಿಕದಧ್ಭರ್ಯ. 


ಪ್ರತಿಜ್ಞಾತಂ ಧೃತೇಸ್ತೈವಿಧ್ಯಮಾಹ- ಧೃತ್ಯೇತ್ಯಾದಿತ್ರಿಭಿಃ ॥1 ಅವ್ಯಭಿಚಾರಿಣ್ಯಾ 
ವಿಹಿತವಿಷಯಯಾ । ಯೋಗೇನ ಭಗವದ್ಧಕ್ತಿಯೋಗೇಣ ಯುಕ್ತಯೇತಿ ಶೇಷಃ । 
ಯಯಾ ಧೃತ್ಯಾ ಮನಸಃ ಪ್ರಾಣಸ್ಕೇಂದ್ರಿಯಾಣಾಂ ಚ ಕ್ರಿಯಾ ಧಾರಯತೇ । ಸಾ 
ಧೃತಿಃ ಸಾತ್ತಿ ಕೀತ್ಯರ್ಥಃ ॥। 33 ॥ 


ಅನುವಾದ- ಹಿಂದೆ (18-29) ಪ್ರತಿಜ್ಞೆ ಮಾಡಿದ ಧೈರ್ಯದ (1) ಮೂರು ವಿಧಗಳನ್ನು 
ಧೃತ್ಯಾ ಇತ್ಯಾದಿ ಮೂರು ಶ್ಲೋಕಗಳಿಂದ ಹೇಳುತ್ತಾನೆ. ಅವ್ಯಭಿಚಾರಿಣ್ಯಾ- ಶಾಸ್ತ್ರವಿಹಿತವಿಷಯ 
ಗಳಿರುವಂಥ, ಯೋಗೇನ: ಭಗವದ್ಧಕ್ಕಿ ಎಂಬ ಯೋಗದಿಂದ, ಯುಕ್ತಯಾ ಎಂದು ಶೇಷ 
ಪೂರಣ ಮಾಡಬೇಕು. ಯುಕ್ತಯಾ- ಕೂಡಿದ, ಯಾವ ಧೈರ್ಯದಿಂದ ಮನಸ್ಸು ಉಸಿರು 
ಮತ್ತು ಇಂದ್ರಿಯಗಳ ಚಟುವಟಿಕೆಗಳನ್ನು ನಿಗ್ರಹಿಸುವನೋ ಅದು ಸಾಶ್ವಿಕ ಧ್ಯರ್ಯ. 11331 


ಎವರಣೆ- (1) ಕಠಿಣ ಪರಿಸ್ಥಿತಿಗಳಲ್ಲಿಕಂಗೆಡದಿರುವಮನೋಬಲವು ದಧ್ಫೈರ್ಯ ಎನಿಸುತ್ತದೆ. 


ಯಯಾ ತು ಧರ್ಮಕಾಮಾರ್ಥಾನ್‌ ಧೃತ್ಯಾ ಧಾರಯತೇತರ್ಜುನ 1 
ಪ್ರಸಂಗೇನ ಫಲಾಕಾಂಕ್ಟೀ ಧೃತಿಃ ಸಾ ಪಾರ್ಥ ರಾಜಸೀ I 34 ॥ 


ಅರ್ಥ- (ತು-) ಮತ್ತು ಎಲ್ಫೆ ಅರ್ಜುನ, (ಮನುಷ್ಯನು) ಯಾವ ಧೈರ್ಯದಿಂದಧರ್ಮ- 
ಅರ್ಥ-ಕಾಮಗಳನ್ನು ಧರಿಸುತ್ತಾನೆಯೋ, ನನ್ನದೆಂಬ ಭಾರೀ ಅಭಿಮಾನದಿಂದ ಫಲವನ್ನು 
ಬಯಸುವನೋ ಆ ಧೈರ್ಯ ರಾಜಸ. 


ಯಯಾ ಧೃತ್ಯಾ ಧರ್ಮಕಾಮಾರ್ಥಾಂಧಾರಯತೇ | ಪ್ರಸಂಗೇನ ಪ್ರಕೃಷ್ಟೇನ 
ಕರ್ಮಣಿ ಮದೀಯತ್‌ಾಸ್ನೆ ೀಹೇನ ಫಲಾಕಾಂಕ್ಸೀ € ಧೃತಿಃಸಾ ರಾಜಸೀತ್ಯರ್ಥಃ 11341 


ಅನುವಾದ- ಯಾವ ಧೈರ್ಯದಿಂದ ಧರ್ಮ- ಕಾಮ - ಅರ್ಥಗಳನ್ನು ಧರಿಸುವನೋ, 
ಪ್ರಸಂಗೇನ, ಪ್ರ. ಪ್ರಕೃಷ್ಣವಾದ, ಸಂಗೇನ - ಕರ್ಮದ ವಿಷಯದಲ್ಲಿನನ್ನದೆಂಬ ಸ್ನೇಹದಿಂದ, 
ಫಲವನ್ನು ಬಯಸುವನೋ ಆ ಧರ್ಯ ರಾಜಸ ಎಂದರ್ಥ (1) 11 34 ॥1 


ವಿವರಣೆ- (1) ಫಲದಲ್ಲಿಇದು ನನ್ನದೆಂಬ ಅತಿಸ್ನೇಹ ಬೆಳೆಸಿಕೊಂಡ ವ್ಯಕ್ತಿ ಧರ್ಮ-ಅರ್ಥ- 
ಕಾಮಗಳ ವಿಷಯದಲ್ಲಿಮನಃ-ಪ್ರಾಣ-ಇಂದ್ರಿಯಗಳ ಪ್ರವೃತ್ತಿಯನ್ನು ತನ್ನ ವಶದಲ್ಲಿಟ್ಟುಕೊಳ್ಳಲು 
ಸಮರ್ಥನಾಗುವನು. ಇಂಥ ಧೈರ್ಯ ರಾಜಸ. (ಈ ಶ್ಲೋ ಕಕ್ಕೆ ಈ ಎವರಣೆಯನ್ನು 


894 ಗೀತಾವಿವತಿ 


ಶ್ರೀಹಯವದನ ಪುರಾಣಿಕರು ಅ.ಭಾ.ಮಾ. ಮಂಡಲದ ಸರ್ವಮೂಲ ಅನುವಾದದಲ್ಲಿ 
ನೀಡಿದ್ದಾರೆ.) 


ಯಯಾ ಸ್ಹಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ! 
ನ ವಿಮುಂಚತಿ ದುರ್ಮೇಧಾ ಧೃತಿಃ ಸಾ ಪಾರ್ಥ ತಾಮಸೀ 11 35 11 


ಅರ್ಥ- ಹೇ ಅರ್ಜುನ, ದುರ್ಬುದ್ದಿಯ ಮನುಷ್ಯನು ಯಾವ ಧೈರ್ಯದಿಂದ ಅತಿಯಾದ 
ನಿದ್ದೆ-ಹೆದರಿಕೆ-ದುಃಖಖಗಳನ್ನು, ಮನೋದೌರ್ಬಲ್ಯವನ್ನು ಮತ್ತು ಗರ್ವವನ್ನು ಬಿಡುವುದಿಲ್ಲವೋ 
ಅದು ತಾಮಸ ದೈರ್ಯ. 


ಯೋ ದುರ್ಮೇಧಾಃ ದುಷ್ಟಬುದ್ದಿಃ ಪುರುಷಃ ಯಯಾ ದೃತ್ಯಾ ಸ್ವಷ್ಟಮತೀವ 
ನಿದ್ರಾಂ ಭಯಂ ಶೋಕಂ ದುಃಖಂ ವಿಷಾದಂ ಮನೋದೌರ್ಬಲ್ಕಂ ಮದಂ 


ಚ । ಸಪ್ನಾದ್ಯುಪಲಕಿತಂ ಸರ್ವಂ ನಿಷಿದಂ ಭಗವದೇಷಾದಿ ನ ವಿಮುಂಚತಿ ಸಾ 
Jee ಎ ದ 
ತಾಮಸೀತ್ಯರ್ಥಃ Il 35 || 


ಅನುವಾದ- ಯಾವ, ದುರ್ಮೇಧಾಃ- ದುಷ್ಟಬುದ್ಧಿಯ ಮಾನವನು ಯಾವ ಧೈರ್ಯ 
ದಿಂದ, ಸ್ವಪ್ನಂ- ಅತಿಯಾದ ನಿದ್ದೆಯನ್ನು, ಭಯವನ್ನು , ಶೋಕಂ: ದುಃಖವನ್ನು, ವಿಷಾದಂ: 
ಮನೋದೌರ್ಬಲ್ಯವನ್ನು , ಮದವನ್ನೂ , ಸ್ವಪ್ನಾದಿಗಳೊಂದಿಗೆ ಉಪಲಕ್ಷಣವಾಗಿ ಇಟ್ಟು 
ಕೊಳ್ಳಬೇಕಾದ ಎಲ್ಲ ನಿಷಿದ್ಧವಾದ ಭಗವದ್ವೇಷಾದಿ ದುರ್ಗುಣಗಳನ್ನು ಬಿಡುವುದಿಲ್ಲವೊ! 
ಅದು ತಾಮಸ ಧ್ಭರ್ಯ. ॥। 35 ॥ 

ತ್ರಿವಿಧಸುಖಗಳ ನಿರೂಪಣೆ 


ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ । 
ಅಭ್ಯಾಸಾದ್ರಮತೇ ಯತ್ರ ದುಃಖಾಂತಂ ಚ ನಿಗಚ್ಛತಿ 11 36 1 


ಯತ್ತದಗ್ರೇ ವಿಷಮಿವ ಪರಿಣಾಮೇನಮೃತೋಪಮಮ್‌ | 
ತತ್ನುಖಂ ಸಾತ್ತಿ ಕಂ ಪ್ರೋಕ್ತಮಾತ್ಮಬುದ್ಧಿಪ್ರಸಾದಜಮ್‌ || 37 1 
ಅರ್ಥ- ಹೇ ಅರ್ಜುನ ! ಯಾವ ಸುಖ ಬಹುಕಾಲ ಅಭ್ಯಾಸದಿಂದ ಆಸ: 


ಹುಟ್ಟಿಸುವುದೋ, ದುಃಖವನ್ನು ಕೊನೆಗಾಣಿಸುತ್ತದೋ ಅಂಥ ಸುಖದ ಮೂರು ವಿಧಗಳನ. 
ಹೇಳುತ್ತೇನೆ ಕೇಳು. ಅದರಲ್ಲಿಮೊದಲ ಸುಖ ಸಾತ್ವಿಕ. ಅದರ ಲಕ್ಷಣ - ಮೊದಲು ವಿಷದಂ 


ಅಧ್ಯಾಯ 18 895 


ಇರುತ್ತದೆ. ಕೊನೆಯಲ್ಲಿ ಅಮೃತಸದೃಶವಾಗಿರುತ್ತದೆ. ಪರಮಾತ್ಮನ ಪ್ರಸಾದದಿಂದ ಮತ್ತು 
ಬುದ್ಧಿಯು ವಿಷಯದಲ್ಲಿಹೋಗದಿರುವುದರಿಂದ ಹುಟ್ಟಿರುತ್ತದೆ. 


ಅಥವಾ, ಹೇ ಅರ್ಜುನ ! ಈಗ ಮೂರು ಪ್ರಕಾರದ ಸುಖವನ್ನು ಹೇಳುವೆ ಕೇಳು. ಯಾವ 
ಸುಖ ಬಹುಕಾಲ ಅಭ್ಯಾಸದಿಂದ ಆಸಕ್ತಿ ಹುಟ್ಟಿಸುವುದೊ, ದುಃಖವನ್ನು ಕೊನೆಗಾಣಿಸುತ್ತದೊ 
ಅದು ಸಾತ್ವಿಕ ಸುಖ. ಅದು ಮೊದಲು ವಿಷದಂತೆ ಇರುತ್ತದೆ. ಕೊನೆಯಲ್ಲಿ ಅಮೃತ 
ಸದ್ಭಶವಾಗಿರುತ್ತದೆ. ಪರಮಾತ್ಮನ ಪ್ರಸಾದದಿಂದ ಮತ್ತು ಬುದ್ದಿಯು ವಿಷಯದಲ್ಲಿ 
ತೊಡಗದಿರುವುದರಿಂದ ಹುಟ್ಟಿರುತ್ತದೆ. 


ಪ್ರತಿಜ್ಞಾಪೂರ್ವಂ ಗುಣತಃ ಸುಖಸ್ಯ ತ್ರೈವಿಧ್ಯಮಾಹ- ಸುಖಂತ್ವಿತಿ ॥ ಯತ್ರ 
ಯಸ್ಮಿನ್ನುಖೇ ಚಿರಕಾಲಮಭ್ಯಾಸಾತ್ಪುನಃ ಪುನಃ, ರಮತೇ । ದುಃಖಾಂತಂ 
ದುಃಖನಾಶಂ ಚ ನಿತರಾಂ ಗಚ್ಛತಿ ಪ್ರಾಪ್ನೋತಿ ತತ್ನುಖಂ ತ್ರಿವಿಧಮಿತ್ಯರ್ಥಃ । 
ಯದ್ದಾ ಪೂರ್ವಾರ್ಧಮೇವ ಪ್ರತಿಜ್ಞಾಪರಮ್‌ । ಉತ್ತರಾರ್ಧಂ "ಯತ್ತದಿತಿ' 
ಶ್ಲೋಕಶ್ಚ ಸಾತ್ತಿ ಕಸುಖೋಕ್ತಿಪರಃ । ಯತ್ನಸಿದ್ದಂ ಸುಖಂ ಅಗ್ರೇ ಪೂರ್ವಂ 
ವಿಷಮಿವ ಆಯಾಸಸಾಧ್ಯತ್ವಾತ್‌ | ಪರಿಣಾಮೇ ವಿಪಾಕೇ ಅಮೃತಸದ್ಭಶಂ ಆತ್ಮ ೬ 
ಬುದಿಪ್ರಸಾದಜಂ ಆತ್ಮನೋ ವಿಷ್ಣೋಃ ಪ್ರಸಾದಾದನುಗ್ರ ಹಾಜ್ದಾತಮ್‌ | ಬುದ್ದೇಃ 

ಎ e ಣ ಜ ಎ 
ಪ್ರಸಾದಾಚ್ಲ | ಬುದೇಃ ಪ್ರಸಾದೋ ನಾಮ ಸತೋ ವಿಷಯೇಷ್ಪಪ್ರವೃತ್ತಿಃ । ತತೋ 

ಚ ಎ ವ ಜರ್‌ ಲ. 

ಜಾತಂ ಚ ಯತ್ತತುಖಂ ಸಾತ್ತಿ ಕಮಿತ್ಯರ್ಥಃ ॥। 36-37 ॥ 


ಅನುವಾದ- ಪ್ರತಿಜ್ಞೆ ಮಾಡಿ, ಗುಣಗಳನ್ನಾಧರಿಸಿದ ಸುಖದ ಮೂರು ಪ್ರಭೇದಗಳನ್ನು 
ಹೇಳುತ್ತಿದ್ದಾನೆ- ಸುಖಂ ತು ಎಂದು. ಯತ್ರ= ಯಾವ ಸುಖದಲ್ಲಿ ಬಹುಕಾಲ ಅಭ್ಯಾಸದಿಂದ 
ಮತ್ತೆ ಮತ್ತೆ ರತನಾಗುವನೋ, ಮತ್ತು ದುಃಖಾಂತಂ- ದುಃಖದ ನಾಶವನ್ನು ಚೆನ್ನಾಗಿ ಗಚ್ಛತಿ: 
ಹೊಂದುವನೊ ಆ ಸುಖ ಮೂರುವಿಧ ಎಂದರ್ಥ. ಅಥವಾ, ಈ ಶ್ಲೋಕದ ಪೂರ್ವಾರ್ಧವು 
ಮಾತ್ರ ಪ್ರತಿಜ್ಞಾಪರವಾಗಿದೆ. ಈ ಶ್ಲೋಕದ ಉತ್ತರಾರ್ಧ ಮತ್ತು "ಯತ್ತದಗ್ರೇ' ಎಂಬ ಮುಂದಿನ 
ಶ್ಲೋಕವು ಸಾತ್ಲಿಕಸುಖವನ್ನು ಹೇಳಲು ಹೊರಟಿದೆ (1). ಯತ್‌ - ಪ್ರಸಿದ್ದವಾದ ಯಾವಸುಖ 
ಮೊದಲಿಗೆ ವಿಷದಂತಿರುತ್ತದೊ, ಪರಿಣಾಮೇ- ಕೊನೆಯಲ್ಲಿ ಅಮೃತಸದೃಶವೊ, ಆತ್ಮಬುದ್ಧಿ- 
ಪ್ರಸಾದಜಂ, ಆತ್ಮ- ವಿಷ್ಣುವಿನ, ಪ್ರಸಾದ- ಅನುಗ್ರಹದಿಂದ, ಜಂ: ಹುಟ್ಟಿದ್ದೊ , ಮತ್ತು 
ಬುದ್ದಿಯ ಪ್ರಸಾದದಿಂದಲೂ ಬುದ್ದಿಯ ಪ್ರಸಾದ ಎಂದರೆ ಪ್ರಯತ್ನವಿಲ್ಲದೆ ವಿಷಯಗಳ ಕಡೆ 
ಹೋಗದಿರುವುದು (2) ಅದರಿಂದಲೂ ಹುಟ್ಟಿದ ಸುಖ ಯಾವುದಿದೆಯೋ ಅದು ಸಾತ್ತಿಕ 
ಎಂದರ್ಥ. 11 36-37 ॥ 


896 ಗೀತಾವಿವೃತಿ 


ವಿವರಣೆ- "ಸುಖಂ ತಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ' ಎಂಬವಾಕ್ಕ ಸ್ವಯಂ 
ಪೂರ್ಣವಾಗಿದೆ. ಇದರ ಮುಂದಿನ ವಾಕ್ಯದಲ್ಲಿ "ಯತ್ರ' ಎಂದು ಯತ್‌ ಶಬ್ದವಿದೆ. ಇದರಿಂದ 
ಇದು ಅಪೂರ್ಣವಾಕ್ಯವಾಗಿದೆ. ಇದಕ್ಕೆ ಹಿಂದಿನ ವಾಕ್ಯದೊಂದಿಗೆ ಅವ್ಹ್ವಯ ಮಾಡಿದರೆ ಇದು 
ಪ್ರತಿಜ್ಞೆಯ ಭಾಗವಾಗುತ್ತದೆ. ಮುಂದಿನ ಶ್ಲೋಕದೊಂದಿಗೆ ಜೋಡಿಸಿದರೆ ಇದೂ ಸಾಶ್ವಿಕಸುಖದ 
ಲಕ್ಷಣವನ್ನು ಹೇಳುವ ವಾಕ್ಯವಾಗುತ್ತದೆ. 

ಪ್ರತಿಜ್ಞೆಯ ಭಾಗ ಎಂದು ಇಟ್ಟುಕೊಂಡಾಗ ಇದು ಎಲ್ಲತರಹದ ಸುಖದ ಲಕ್ಷಣ ಆಗುತ್ತದೆ. 
ಆದರೆ ರಾಜಸ ತಾಮಸ ಸುಖಗಳು ತತ್ಕಾಲದಲ್ಲಿದುಃಖನಾಶ ಮಾಡಿದರೂ ಮಾಡದಿದ್ದ ೦ತೆಯೇ. 
ಏಕೆಂದರೆ ಮುಂದೆ ದುಃಖ ಮೋಹಗಳಿದ್ದೇ ಇದೆ. ಈ ಅಭಿಪ್ರಾಯದಲ್ಲಿ ದುಃಖ ನಾಶಕತ್ವವು 


ಕೇವಲ ಸಾತ್ವಿಕ ಸುಖದ ಲಕ್ಷಣವಾಗಬಹುದು. ಈ ಕಾರಣದಿಂದ ಎರಡನೇ ವ್ಯಾಖ್ಯಾನದಲ್ಲಿ 
ಇದನ್ನು ಪ್ರತಿಜ್ಞೆಗೆ ಸೇರಿಸದೆ ಮುಂದಿನ ಭಾಗಕ್ಕೆ ಸೇರಿಸಿದು. 
ಎ 


(2) ಆತ್ಮಬುದ್ಧಿಪ್ರಸಾದಜ ಎಂಬ ವಿಶೇಷಣದಿಂದ ಈ ವಿಷಯ ತಿಳಿದು ಬರುತ್ತದೆ- 
ಸಾತ್ಲಿಕಸುಖವು ಪರಮಾತ್ಮನ ಹಾಗೂ ಬುದ್ದಿಯ ಪ್ರಸನ್ನತೆಯಿಂದ ಹುಟ್ಟುವಂಥದ್ದು- ಎಂದು. 
ಪರಮಾತ್ಮನು ಚೇತನನಾದ್ದರಿಂದ ಅವನಲ್ಲಿ ಪ್ರಸನ್ನತೆ ಹೊಂದುತ್ತದೆ. ಆದರೆ ಜಡವಾದ 
ಬುದ್ದಿಯಲ್ಲಿಪ್ರಸನ್ನತೆ ಹೇಗೆ ? ಎಂಬ ಶಂಕೆಗೆ ಇಲ್ಲಿಉತ್ತರ ಬಂದಿದೆ. 


ವಿಷಯೇಂದ್ರಿಯಸಂಯೋಗಾದ್ಯತ್ತದಗ್ರೇನಮೃತೋಪಮಮ್‌ 
ಪರಿಣಾಮೇ ವಿಷಮಿವ ತತ್ತುಖಂ ರಾಜಸಂ ಸ್ಮೃತಮ್‌ il 38 ॥ 


ಅರ್ಥ- (ಯತ್ತತ್‌ಎ) ಪ್ರಸಿದ್ದವಾದ ಯಾವ ಸುಖವು ವಿಷಯಪದಾರ್ಥಗಳಿಗೂ 


ಇಂದ್ರಿಯಗಳಿಗೂ ಆಗುವ ಸಂಬಂಧದಿಂದ ಹುಟ್ಟಿದ್ದೋ, ಮೊದಲಿಗೆ ಅಮೃತದಂತಿದ್ದು ಕೊನೆಗೆ 
ವಿಷದಂತಾಗುವುದೋ ಆ ಸುಖ ರಾಜಸ. 


ವಿಷಯೇಂದ್ರಿ ಯಸಂಯೋಗಾಚ್ಚಬ್ಬಾ ದಿವಿಷಯಾಣಾಂ ಶ್ರೋತ್ರಾದೀಂದ್ರಿಯಾಣಾಂ 
ಸಂಯೋಗೇನೋತ್ಪನ್ನವಿಷಯಾನುಭವೇನ ಜಾಯಮಾನಂ ಯತ್ತತ್ನಸಿದ್ದಂ ಸುಖಮ್‌ 


ಅಗ್ರೇ ಪ್ರಥಮಮಮೃತಸದೃಶಮ್‌ । ವಿಪಾಕೇ ವಿಷಮಿವ ದುಃಖಾವಹತ್ವಾತ್‌ | 
ತತ್ತುಖಂ ರಾಜಸಮಿತೃರ್ಥಃ ॥1 38 ॥ 


ಆನುವಾದ- ವಿಷಯೇಂದ್ರಿಯಸಂಯೋಗಾತ್‌- ಶಬ್ರ್ದಸ್ಪರ್ಶರೂಪರಸಗಂಧವೆಂಬ 
ವಿಷಯಗಳ ಹಾಗೂ ಶ್ರೋತ್ರ -ತ್ನಕ್‌-ಚಕ್ಷು-ರಸನ-ಘಫ್ರಾಣವೆಂಬ ಇಂದ್ರಿಯಗಳ ಸಂಬಂಧ 
ದಿಂದ ಹುಟ್ಟಿದ ವಿಷಯಾನುಭವದಿಂದ ಹುಟ್ಟುವ, ಯತ್ತತ್‌- ಪ್ರಸಿದ್ದವಾದ (2) ಯಾವ 


ಅಧ್ಯಾಯ 18 897 


ಸುಖವು ಅಗ್ರೇ: ಮೊದಲು ಅಮೃತಸದೃಶ, ಪರಿಣಾಮದಲ್ಲಿ ದುಃಖವನ್ನು ತರುವುದರಿಂದ 
ವಿಷದಂತಿರುವುದೋ ಆ ಸುಖ ರಾಜಸ ಎಂದರ್ಥ. ॥ 38 ॥ 


ವಿವರಣೆ- (1) ಮೂಲದಲ್ಲಿ ವಿಷಯೇಂದ್ರಿಯ ಸಂಬಂಧದಿಂದ ಸುಖ ಹುಟ್ಟುತ್ತದೆ 
ಎಂದಿದೆ. ಇದರ ಅಭಿಪ್ರಾಯ ವಿಷಯೇಂದ್ರಿಯ ಸಂಬಂಧದಿಂದ ಹುಟ್ಟುವ ವಿಷಯಾನುಭವ 
ದಿಂದ. ಸಂಬಂಧವು ಗಾಢನಿದ್ದೆಯಲ್ಲಿದ್ದರೂ ಅದರಿಂದ ಸುಖ ಆಗದು. ಸುಖ ಆಗುವು 
ದೇನಿದ್ದರೂ ವಿಷಯದ ಜ್ಞಾನದಿಂದ .. 


(2) ಯತ್‌ ಶಬ್ದಕ್ಕೆ ಪ್ರತಿಯಾಗಿ ತತ್‌ ಶಬ್ದವಿರಬೇಕೆಂದು ನಿಯಮ. ಆದರೆ ಈ ಶ್ಲೋಕದಲ್ಲಿ 
"ಯತ್ತತ್‌' ಎಂಬಲ್ಲಿ ಮತ್ತು 'ತತ್ಸುಖಂ' ಎಂಬಲ್ಲಿಹೀಗೆ ಎರಡು ತತ್‌ಶಬ್ದಗಳಿವೆ. ಯಚ್ಛಬ್ದದ 
ಆಕಾಂಕ್ಟಾ ಪೂರಣಕ್ಕೆ ಒಂದು ತತ್‌ ಶಬ್ದ ಸಾಕು. ಇನ್ನೊಂದು ವ್ಯರ್ಥ. ಹಾಗಾಗಬಾರದೆಂದು 
ಇನ್ನೊಂದು ತತ್‌ ಶಬ್ಧಕ್ಕೆ ಪ್ರಸಿದ್ಧಎಂಧರ್ಥ ಇಟ್ಟುಕೊಳ್ಳಲಾಗಿದೆ. ಅದರ ಹಿನ್ನೆಲೆಯಲ್ಲಿಯತ್ತತ್‌ 
ಪ್ರಸಿದ್ಧಂ ಎಂಬ ವಿವರಣೆ ಬಂದಿದೆ. ಹಿಂದೆ 37ನೇ ಶ್ಲೋಕದಲ್ಲಿದ್ದ ಯತ್ತತ್‌ ಎಂಬುದಕ್ಕೂಇದೇ 
ಅಭಿಪ್ರಾಯ. 


ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ । 
ನಿದ್ರಾಲಸ್ಕಪ್ರಮಾದೋತ್ನಂತತ್ತಾಮತಮುದಾಹೃತಾಮ್‌ Il 39 ॥ 


ಅರ್ಥ- ಯಾವ ಸುಖ ಆರಂಭದಲ್ಲೂಕೊನೆಯಲ್ಲೂ, ತನಗೆ ಪರವಶತೆಯನ್ನು ತರುವುದೊ, 
ನಿದ್ದೆ, ಆಲಸ್ಯ ಮತ್ತು ಅಧರ್ಮಬುದ್ದಿಗಳಿಂದ ಹುಟ್ಟಿದ್ದೊಅದು ತಾಮಸ ಎನಿಸಿದೆ. 


ಯತ್ನುಖಮಗ್ರೇ ಚಾನುಬಂಧೇ ಚ ಶಶ್ಚಾತ್‌, ವಿಪಾಕಕಾಲ ಅತಿ 
ಯಾವತ್‌ । ಆತ್ಮನಃ ಸ್ವಸ್ಯ ಮೋಹನಂ ಮೋಹಕರಂ ಪಾರವಶ್ಯಕೃತ್‌ । 


ನಿದ್ರಾಲಸ್ಕಪ್ರಮಾದೈರುತ್ತಿತಂ ಉತ್ಪನ್ನಮ್‌ । ಆಲಸ್ಯಂ ಶರೀರಮಾಂದ್ಯಮ್‌ । 
ಪ್ರಮಾದಃ ಅಧರ್ಮೇ ಬುದ್ಧಿಃ | ತತ್ತುಖಂ ತಾಮಸಮಿತೃರ್ಥಃ ॥ 39 ॥ 


ಅನುವಾದ- ಯಾವ ಸುಖವು ಆರಂಭದಲ್ಲೂ, ಅನುಬಂಧೇ ಚ: ಅನಂತರ, ಪರಿಣಾಮ 
ಕಾಲದಲ್ಲಿಎಂದರ್ಥ. ಆತ್ಮನಃ - ತನಗೆ (ಸುಖವನ್ನು ಅನುಭವಿಸುವವನಿಗೆ), (ಮೋಹನಂ ಎ) 
ಮೋಹಕರಂ - ಪರವಶತೆಯನ್ನು ತರುವುದೋ, ನಿದ್ರೆ-ಆಲಸ್ಯ-ಪ್ರಮಾದಗಳಿಂದ, ಉತ್ಪಿತಂ- 
ಹುಟ್ಟಿದ್ದೋ. ಇಲ್ಲಿ ಆಲಸ್ಯ ಎಂದರೆ ಶರೀರದ ಚಟುವಟಿಕೆಗಳು ಮಂದವಾಗುವುದು. ಪ್ರಮಾದ 
ಎಂದರೆ ಅಧರ್ಮವಿಷಯದಲ್ಲಿ ಬುದ್ದಿ. ಇಂಥ ಸುಖವು ತಾಮಸ ಎನಿಸುತ್ತದೆ. ॥ 39 


[98 ಗೀತಾವಿವೃತಿ 


$್ರಿಗುಣಸಂಬಂಧ ಇಲ್ಲದ್ದು ಯಾವುದೂ ಇಲ್ಲ 


ನ ತದಸ್ತಿ ಪೃಥಿವ್ಯಾಂ ವಾ ದೀಎ ದೇವೇಷು ವಾ ಪುನಃ । 
ಸತ್ತ ಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಕಾತ್‌ತ್ರಿಭಿರ್ಗುಣೈ: 11 40 il 


ಅರ್ಥ- (ಪುನಃ-) ಮತ್ತು , ಪ್ರಕೃತಿಯಿಂದ ಹುಟ್ಟಿದ ಸತ್ತ ರಜಸ್‌ -ತಮೋಗುಣಗಳಿಂದ 


ಮುಕ್ತವಾದ (ಸತ್ತಂ-) ಜೀವಸಮುದಾಯವು ಭೂಮಿಯಲ್ಲಾಗಲಿ ಸ್ವರ್ಗದಲ್ಲಿ ದೇವತೆ 
ಗಳಲ್ಲಾಗಲಿ ಇಲ್ಲ, 


ಸರ್ವಜೀವಾನಾಂ ಗುಣತ್ರಯಬದ್ದತ್ತೇನ ತ್ರೈವಿಧ್ಯಮಾಹ- ನ ತದಸ್ತೀತಿ ॥ 
ಯತತ್ರ್ವಂ ಜೀವಜಾತಂ ಪ್ರಕೃತಿಜೈರೇಭಿಸ್ತಿಭಿಃ ಸತ್ತ್ವಾದಿಗುಣೈಃ ಮುಕ್ತಂ ಸ್ಯಾತ್‌ 
ತತ್ತತ್ತ ಂ ಪೃಥಿವ್ಯಾಂ ದಿವಿ ದೇವೇಷು ವಾ । ಪುನಃ ಶಬ್ದಃ ಸಮುಚ್ಚಯೇ | ನಾಸ್ತಿ । 
ಮುಕ್ತವ್ಯಾವೃತ್ವರ್ಥಂ ಪೃಥಿವ್ಯಾಮಿತ್ಯಾದ್ಯುಕ್ತಿಃ | ತತ್ರಾಯಂ ವಿವೇಕಃ । ಸಾತ್ತಿಕ- 
ರಾಜಸತಾಮಸಭೇದೇನ ಜೀವಾಸ್ತಿವಿಧಾಃ । ಸಾತ್ರಿಕಾದಯೋಪಪಿ ಪ್ರತ್ಯೇಕಂ 
ತ್ರಿವಿಧಾಃ । ಪಿತೃಗನ್ನರ್ವಪೂರ್ವಕಾಃ ಸಾತ್ತಿ ಕತಾಮಸಾಃ । ಮುನಯಃ ಸಾತ್ತಿ ಕ- 
ರಾಜಸಾಃ । ದೇವಾಃ ಸಾತ್ತಿ ಕಸಾತ್ತಿ ಕಾಃ । ಸಾತ್ತಿ ಕಸಾತ್ರಿ ಕೇಷ್ನಪಿ ಬೃಹಸ್ಪತ್ನಾ ದಯಃ 
ಇವ ಎಂದ ಎ ದ ವ ಲ ಎಂ ಬೆ 
ಸಾತ್ತಿ ಕಸಾತ್ತಿ ಕತಾಮಸಾಃ | ಇಂದ್ರಃ ಸಾತ್ತಿ ಕಸಾತ್ತಿ ಕರಾಜಸಃ 1 ಬ್ರಹ್ಮಾದಿ- 
ಎವ ಎವ ಆ 

ರುದ್ರಾವಸಾನಾಃ ಸಾತ್ತಿ ಕಸಾತ್ರಿ ಶಸಾತ್ರಿ ಕಾಃ । ತೇಷ್ನಪಿ ರುದ್ರಃ ಸಾತ್ತಿ ಕಸಾತ್ತಿ 3 
ಸಾತ್ತಿ ಕತಾಮಸಃ, ಬ್ರಹ್ಮಾಣೀಭಾರತ್ಯೌ ತಾದೃಗ್ರಾಜಸ್ಕೌ । ಬ್ರಹ್ಮವಾಯೂ ತು 
ಸಾತ್ತ್ವಿಕ ಸಾತ್ರಿ ಕಸಾತ್ತಿ ಕಸಾತ್ರಿ ಕಾವೇವೇತಿ | ಮಧ್ಯಮೋತ್ತಮನರಾಃ ರಾಜಸಾಃ, 
ತೇಠಪಿ ಪ್ರತ್ಯೇಕಂ ತ್ರಿವಿಧಾಃ । ತೇಷು ವಿಪ್ರಾ ದಿಪುಲ್ಕಸಾನ್ತಾಃ ಯೇ ಭಾಗವತಾಃ ತೇ 
ರಾಜಸಸಾತ್ರಿ ಕಾಃ | ರಾಜಸಸಾತ್ರಿ ಶೇಷ್ಟಪಿ ವಿಪ್ರಾ ರಾಜಸಸಾತ್ತಿ ಶಸಾತ್ರಿ ಕಾಃ ! 
ಕೃತ್ರಿಯಾಸ್ತು ಸಲರಜೋಯುಕ್ತತಯಾ ರಾಜಸರಾಜಸಸಾತ್ತಿ ಕಾಃ | ವೈಶ್ಯಾಸ್ತು 
ಸಮಸತ್ತರಜೋಯುಕ್ತತಯಾ ರಾಜಸರಾಜಸಸಾತ್ತಿ ಕಾಃ 1 ಶೂದ್ರಾಸ್ತು 
ಧಿ ವ ಇಡಿ 

ತಮಸೋತಲತ್ತೇನ ರಜೋತಧಿಕೇನ ಯುಕ್ತತಯಾ ತಾಮಸರಾಜಸಸಾತ್ತಿ ಶಾ | 
ರಾಜಸಸಾತ್ತಿ ಸಾತ್ತಿ ಸವಿಪ್ರೇಷ್ಟಪಿ ಯೇ ಶುದ್ಧಸತ್ತಾ ತ್ನಕಾಃ ತೇ ಪರಮಹಂಸ- 
ಶಬ್ಬಿತಾಃ ಶಿಖಾಯಜ್ಞೋಪವೀತಹೀನಾಃ ಏಕದಂಡಿನಃ | ಕಿಂಚಿದ್ರಜೋಯುಕ್ತ- 
ಸತ್ತ,ವಂತೋ ಹಂಸಶಬ್ದಿತಾಃ ಯಜ್ಞೋಪವೀತವಂತಃ ಏಕದಂಡಿನಃ ಶಿಖಾ- 
ಹೀನಾ: 1 ತತೋತಧಿಕರಜೋಯುಕ್ತಸತ್ತ ವಂತಃ ತ್ರಿದಂಡಿನಃ ಶಿಖಾ- 


ಅಧ್ಯಾಯ 18 899 


ಯಜ್ಞೋಪವೀತವಂತೋ ಗ್ರಾಮೈಕರಾತ್ರಿಚರಾಃ ಬಹೂದಕಸಂಜ್ಲಕಾಃ | 
ತತೋತಪ್ಯಧಿಕರಜೋಯುಕ್ತಸತ್ತ ವಂತಸ್ತಿದಂಡಿನಃ ಶಿಖಾಯಜ್ಞೋಪವೀತ- 
ವಂತೋ ಯಾವಜ್ಜೀವಂ ಪುತ್ರದತ್ತಾಶನಾಃ ಕುಟೀಚಕಾಃ | ತಾಮಸಾ ಅಪಿ 
ಸಾತ್ತಿ ಸಾದಿ ಭೇದೇನ ತ್ರಿವಿಧಾಃ | ತತ್ರ ನರಾಧಮಾಃ ಸಾತ್ತಿ ಫತಾಮಸಾಃ 
ದೃತ್ಯಭೃತ್ಯಾ ರಾಜಸತಾಮಸಾಃ । ಮಹಾದೈತ್ಯಾಸ್ತಾಮಸತಾಮಸಾ ಇತಿ ॥॥ 40 ॥ 


ಅನುವಾದ- ಮೂರುಗುಣಗಳಿಂದ ಬದ್ಧರಂಬ ಸರ್ವಜೀವರ ಮೂರು ಪ್ರಭೇದಗಳನ್ನು 
ಹೇಳುತ್ತಿದ್ದಾರೆ- "ನ ತದಸ್ಥಿ' ಎಂದು. ಯಾವ ಸತ್ನಂ- ಜೀವಸಮುದಾಯವು ಪ್ರಕೃತಿಯಿಂದ 
ಹುಟ್ಟಿದ ಈ ಮೂರು ಸತ್ವಾದಿಗಳಿಂದ ಬಿಡುಗಡೆಗೊಂಡಿದೆಯೊ ಅಂಥ ಜೀವಸಮುದಾಯ 
ಭೂಮಿಯಲ್ಲಿಯಾಗಲಿ ಸ್ಪರ್ಗದಲ್ಲಿ ದೇವತೆಗಳಲ್ಲಾಗಲಿ ಇಲ್ಲ. ಪುನಃ ಶಬ್ದ ಸಮುಚ್ಚಯ ಎಂಬ 
ಅರ್ಥದಲ್ಲಿಇದೆ. (1) ಮುಕ್ತರನ್ನು ಇಟ್ಟುಕೊಳ್ಳಬಾರದೆಂಬ ಕಾರಣದಿಂದ 'ಪೃಥಿವ್ಯಾಂ ದಿವಿ 
ದೇವೇಷು ವಾ' ಎಂದು ಹೇಳಿದ್ದು. ॥॥ 40 


ಈ ವಿಷಯದಲ್ಲಿ ಹೀಗೆ ಬಿಡಿಸಿ ತಿಳಿಯಬೇಕು- 


ಸಾತ್ವಿಕ-ರಾಜಸ-ತಾಮಸ ಎಂದು ಸಂಸಾರಿ ಜೀವರು ಮೂರು ವಿಧ. ಈ ಒಬ್ಬೊಬ್ಬರಲ್ಲೂ 
ಮತ್ತೆ ಮೂರು ಎಧಗಳು. ಅವು ಹೀಗಿದೆ- 


ಪಿತೃ - ಗಂಧರ್ವ ಮೊದಲಾದವರು - ಸಾತ್ವಿಕ ತಾಮಸರು 
ಮುನಿಗಳು - ಸಾತ್ವಿಕ ರಾಜಸರು 
ದೇವತೆಗಳು - ಸಾತ್ಲಿಕ ಸಾತ್ವಿಕರು. 
ಈ ಸಾತ್ತಿಕ ಸಾತ್ತಿಕರಲ್ಲೂ ಸ 
ಬೃಹಸ್ಪತಿ ಮೊದಲಾದವರು - ಸಾತ್ತಿಕಸಾತ್ಮಿಕ ತಾಮಸರು 
ಇಂದ್ರ - ಸಾತ್ಲಿಕ ಸಾತ್ತ್ವಿಕ ರಾಜಸ 
ಬ್ರಹ್ಮನಿಂದಾರಂಭಿಸಿ ರುದ್ರಪರ್ಯಂತರು  - ಸಾತ್ರಿಕ ಸಾತ್ವಿಕ ಸಾತ್ವಿಕರು . 
ಅವರಲ್ಲೂ , 
ರುದ್ರ - ಸಾತ್ವಿಕ ಸಾತ್ಲಿಕ ಸಾತ್ವಿಕ ತಾಮಸ. 
ಸರಸ್ವತೀ - ಭಾರತೀಯರು ಸಾತ್ಲಿಕ ಸಾತ್ವಿಕ ಸಾತ್ತಿಕ ರಾಜಸರು 


ಬ್ರಹ್ಮವಾಯುಗಳು ಮಾತ್ರ - ಸಾತ್ವಿಕ ಸಾತ್ವಿಕ ಸಾತ್ವಿಕ ಸಾತ್ತಿಕರೇ. 


ತಾವಿವ ತಿ 
00 ಗೀ ್ರ) 


ಮನುಷ್ಯರಲ್ಲಿ ಮಧ್ಯಮರು ಮತ್ತು ಉತ್ತಮರು ರಾಜಸರು. ಅವರಲ್ಲೂ ಮೂರು 
ರ್ರಭೇದಗಳು- 


ಬ್ರಾಹ್ಮಣಾದಿಚಾಂಡಲಪರ್ಯಂತ ಎಲ್ಲಭಾಗವತರು - ರಾಜಸ ಸಾತ್ತಿಕರು.. ಅವರಲ್ಲೂ 


ಬಾ ಹ್ಹಣರು - ರಾಜಸಸಾತಿಕ ಸಾತ್ಲಿಕರು 
೨ ವ 

ಕೃತ್ರಿಯರು ಸ್ವಲ್ಪರಜೋಗುಣಯುಕ್ತರಾದ್ದರಿಂದ — ರಾಜಸರಾಜಸ ಸಾತ್ತಿ] ರು. 
ವೈಶ್ಯರು ಸಮಾನವಾಗಿ ಸತ್ವಮತ್ತು 

ರಜೋಗುಣಗಳಿಂದ ಯುಕ್ತರಾದ್ದರಿಂದ — ರಾಜಸರಾಜಸ ಸಾತ್ವಿಕರು 


ಶೂದ್ರರಲ್ಲಿ ತಮಸ್ಸು ಸ್ವಲ್ಪ ಇದ್ದು , ರಜಸ್ಸು ಹೆಚ್ಚಿರುವುದರಿಂದ ಅವರು- ತಾಮಸ 
ರಾಜಸಸಾತ್ತಿಕರು . (ರಾಜಸ ತಾಮಸ ಸಾತ್ತಿಕರು ಎಂದರ್ಥ.) 


ರಾಜಸ ಸಾತ್ತಿಕರೆನಿಸಿದ ಬ್ರಾಹ್ಮಣರಲ್ಲೂ ಶುದ್ಧ ಸತ್ತ _ಗುಣವಿರುವವರಿಗೆ ಪರಮಹಂಸ 
ರೆಂದು ಹೆಸರು. ಇವರಿಗೆ ಶಿಖಾ-ಯಜ್ಞೋಪವೀತಗಳು ಇರುವುದಿಲ್ಲ. ಒಂದು ದಂಡವಿರುತ್ತದೆ. 
ಸ್ವಲ್ಪರಜಸ್ಸಿನೊಂದಿಗೆ ಸತ್ವಗುಣವಿರುವವರಿಗೆ ಹಂಸರೆಂದು ಹೆಸರು. ಇವರಿಗೆ ಯಜ್ಞೋಪವೀತ 
ಇರುತ್ತದೆ. ಒಂದು ದಂಡವೂ ಇರುತ್ತದೆ. ಶಿಖಾ ಇರುವುದಿಲ್ಲ, ಅವರಿಗಿಂತ ಹೆಚ್ಚು ರಜೋ 
ಗುಣದಿಂದ ಕೂಡಿದವರಿಗೆ ಬಹೂದಕರೆಂದು ಹೆಸರು . ಇವರಿಗೆ ಮೂರು ದಂಡಗಳು- ಶಿಖಾ 
-ಯಜ್ಞೋಪವೀತಗಳು ಇರುತ್ತವೆ. ಇವರು ಒಂದು ಗ್ರಾಮದಲ್ಲಿಒಂದು ರಾತ್ರಿ ವಾಸಿಸುವವರು. 
ಅದಕ್ಕಿಂತ ಹೆಚ್ಚು ರಜೋಗುಣದ ಜೊತೆ ಸತ್ವಗುಣವಿರುವವರು ಕುಟೀಚಕರು. ಮೂರು 
ದಂಡಗಳು- ಶಿಖಾ-ಯಜ್ಞೋಪವೀತಗಳು ಇವರಿಗೆ ಇರುತ್ತವೆ . ಇವರು ಬದುಕಿರುವವರಿ? 
ಮಕ್ಕಳು ನೀಡುವ ಆಹಾರವನು ಸ್ವೀಕರಿಸುವವರು. 


ತಾಮಸರಲ್ಲೂ ಸಾತ್ತಿಕ - ರಾಜಸ-ತಾಮಸರೆಂದು ಮೂರು ಪ್ರಭೇದಗಳಿವೆ. 


ಅವರಲ್ಲಿಮನುಷ್ಯಾಧಮರು - ಸಾತ್ಲಿಕ ತಾಮಸರು 

ದೃತ್ಯರ ಸೇವಕರು - ರಾಜಸತಾಮಸರು. 

ಮಹಾಡ್ಭೆತ್ಯರು - ತಾಮಸತಾಮಸರು ಎಂದು ವಿಭಾಗ. 

ವಿವರಣೆ- (1) ಹಿಂದೆ ಹೇಳಿದ ವಿಷಯದೊಂದಿಗೆ ಈ ವಿಷಯವನ್ನು ಸೇರಿಸಿ ತಿ೪೦ 
ಬೇಕೆಂಬ ಅಭಿಪ್ರಾಯದಿಂದ ಪುನಃ ಎಂಬ ಪದ ಇದೆ- ಎಂದರ್ಥ. (ಶ್ರೀ ಸತ್ಯಧ್ಯಾನತೀರ್ಥರ 
ಗೀತಾಪ್ರತಿಪದಾರ್ಥಚಂದ್ರಿಕೆಯಲ್ಲಿ ಈ ಶ್ಲೋಕದ ಅರ್ಥವನ್ನು "ಪುನಃ: ಮತ್ತು' ಎಂರ 
ಆರಂಭಿಸಿದ್ದಾರೆ.) ಇದರಿಂದ ಈ ಅರ್ಥವು ತಿಳಿಯುತ್ತದೆ. ಹೀಗಲ್ಲದಿದ್ದರೆ, ದಿವಿ, ದೇವೇ$ಃ 
ಮುಂತಾದವುಗಳ ಸಮುಚ್ಚಯವು ಪುನಃ ಶಬ್ದದ ಅರ್ಥ ಎಂದು ತಿಳಿಯಲು ಅವಕಾಶವಿಃ 


ಅಧ್ಯಾಯ 18 901 


ಆದರೆ ಅವುಗಳ ನಡುವೆ “ವಾ' ಎಂಬುದು ಇರುವುದರಿಂದ "ಪುನಃ ಎಂಬುದು ಅಲ್ಲಿ 
ಹೊಂದದು. 


ವರ್ಣಧರ್ಮದ ನಿರೂಪಣೆ 


ಬ್ರಾಹ್ಮಣಕ್ಟತ್ರಿ ಯವಿಶಾಂ ಶೂದ್ರಾಣಾಂ ಚ ಪರಂತಪ । 
ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವಪ್ರಭವೈರ್ಗುಣೆಃ 11 411 


ಅರ್ಥ- ಹೇ ಶತ್ರುತಾಪಕ ಅರ್ಜುನನೇ! ಬ್ರಾಹ್ಮಣ-ಕ್ಛತ್ರಿಯ-ವೈಶ್ಯರ ಹಾಗೂ ಶೂದ್ರರ 
ಕರ್ಮಗಳು, ಅವರವರ ಸ್ವಭಾವಾನುಸಾರಿಯಾದ ಸತ್ತ-ರಜಸ್‌-ತಮೋಗುಣಗಳಿಂದ ಭಿನ್ನ 
ಭಿನ್ನವಾಗಿವೆ. 


ಇದಾನೀಂ ಬ್ರಾ ಹೃಣಾದ್ಯಧಿಕಾರಿಗುಣಕೃತಕರ್ಮಾಣಿ ಭಿನ್ನಾನಿ ಸಂತೀತ್ಯಾಹ- 
ಬ್ರಾಹ್ಮಣೇತಿ Il ತೈವರ್ಣೀಕಾನಾಮಿವ ದ್ವಿಜನ್ನತ್ನಂ ನೇತಿ ದ್ಯೋತನಾಯ 
ಶೂದ್ರಾಣಾಮಿತಿ ಪೃಥಜ್‌ನಿರ್ದೇಶಃ ಸಭಾವಪ್ರಭವೈಃ ಬ್ರಾಹ್ಮಣಾದಿತತ್ತತ್‌- 
ಸ್ವಭಾವಾನುಬಂಧಿಭಿಃ ಸತ್ತಾ ವದಿಗುಣೈಃ ಕರ್ಮಾಣಿ ಪ್ರವಿಭಕ್ಷಾನಿತಾನಿ ಮೇ ಶೃಣ್ಣಿತಿ 
ಭಾವಃ 11 41 ॥ 


ಅನುವಾದ- ಈಗ (ಶ್ರೀಕೃಷ್ಣನು) ಬ್ರಾಹ್ಮಣಾದಿ ಅಧಿಕಾರಿಗಳ ಗುಣಗಳಿಂದ ಆದ ಕರ್ಮ 
ಗಳು ಬೇರೆ ಬೇರೆ ಇವ ಎಂದು ಹೇಳುತ್ತಾನೆ "ಬ್ರಾಹ್ಮಣ' ಎನ್ನುವುದರಿಂದ (1) ತ್ರಿವರ್ಣದವರಿಗೆ 
ಇರುವಂತೆ (ಉಪನಯನಸಂಸ್ಕಾರದಿಂದ) ದ್ವಿ ಜತ್ತವು ಶೂದ್ರರಿಗೆ ಇಲ್ಲ ಎನ್ನುವುದು ಸೂಚಿಸಲು 
"ಶೂದ್ರಾಣಾಂ' ಎಂದು ಪ್ರತ್ಯೇಕಿಸಿ ನಿರ್ದೇಶಿದ್ದು (2) ಸ್ವಭಾವಪ್ರಭವೈಃ- ಬ್ರಾಹ್ಮಣಾದಿಗಳ 
ಅಯಾಯಾ ಸ್ವಭಾವಗಳನ್ನುನುಸರಿಸಿದ, (ಗುಣೈಃ) ಸತ್ವಾದಿಗುಣಗಳಿಂದ ಕರ್ಮಗಳು 
ಭಿನ್ನ ಭಿನ್ನ: ವಾಗಿವೆ. ಅವನ್ನು ನನ್ನಿಂದ ಕೇಳು ಎಂದು ಆಶಯ. 1141 ॥1 


ಎವರಣೆ- ಗೀತೆಯಲ್ಲಿ "ಬ್ರಾಹ್ಮಣಕ್ಷತ್ರಿಯವಿಶಾಂ' ಎಂಬುದು ಒಂದು ಸಮಸ್ತಪದ. 
ಇದರಲ್ಲೇ ಶೂದ್ರ ಶಬ್ದವನ್ನೂ ಸೇರಿಸದೆ ಅದನ್ನು ಪ್ರತ್ಯೇಕವಾಗಿ ಹೇಳಿದ್ದಕ್ಕೆ ಕಾರಣವನ್ನು ಇಲ್ಲಿ 
ಹೇಳುತ್ತಿದ್ದಾರೆ. ಬ್ರಾಹ್ಮಣ-ಕ್ಚತ್ರಿಯ-ವೈಶ್ಯ-ಶೂದ್ರರ ಕರ್ತವ್ಯಕರ್ಮಗಳನ್ನು ಮುಂದೆ ಕೃಷ್ಣ 
ಹೇಳುತ್ತಿದ್ದಾನೆ. ಆಯಾ ವರ್ಣದವರ ಸ್ವಭಾವದಲ್ಲಿರುವ ಸತ್ವಾದಿಗುಣಗಳಿಗೂ ಅವರಿಗೆ ಹೇಳಿದ 
ಕರ್ಮಗಳಿಗೂ ಸಂಬಂಧವಿದೆ. ಈ ಅಭಿಪ್ರಾಯದಿಂದ ಗೀತೆಯಲ್ಲಿ 'ಸ್ವಭಾವಪ್ರಭವೈಃ' ಎಂದೂ 
ಎವೃತಿಯಲ್ಲ “ಬ್ರಾಹ್ಮಣಾದ್ಯಧಿಕಾರಿಗುಣಕೃತಕರ್ಮಾಣಿ' ಎಂದೂ ಹೇಳಿದ್ದಾರೆ. ಇದರರ್ಥ 
ಬ್ರಾಹ್ಮಣಾದಿ ಎಲ್ಲರಿಗೂ ಇಲ್ಲಿಹೇಳಿದ ಗುಣಗಳು ಇರುತ್ತವೆ. ಎಂದಲ್ಲ ಬ್ರಾಹ್ಮಣನಿಗೆ ಹೇಳಿದ 


902 ಗೀತಾವಿವೃತಿ 


ಗುಣಗಳು ಬ್ರಾಹ್ಮಣನಲ್ಲಿಇಲ್ಲದೆ ಬೇರೆ ಗುಣಗಳು ಇರಬಹುದು. ಈ ಬಗ್ಗೆ ಗೀತಾತಾತ್ತರ್ಯ 
ದಲ್ಲಿ ಆಚಾರ್ಯರು ಈ ಅಧ್ಯಾಯದ 44ನೇ ಶ್ಲೋಕದ ವ್ಯಾಖ್ಯಾನದಲ್ಲಿ ಹೀಗೊಂದು 
ಪ್ರಮಾಣಶ್ಲೋಕವನ್ನು ಉಲ್ಲೇಖಿಸಿದ್ದಾರೆ- 

"ಏತೇ ನೈಸರ್ಗಿಕಾ ಭಾವಾಃ, ಸ್ಯಾದ್ಧಾವೋತನ್ಯೋಪಿ ಕುತ್ರ ಚಿತ್‌ ॥ 

ಬಲಾದ್ದಿರುದ್ದಭಾವಸ್ತು ಹೇಯಃ ಸ್ವಾಭಾವಿಕೋ5ಪಿ ಯಃ | 

ಅನಿಸರ್ಗೋಪಿ ಹಿ ಶುಭೋ ವರ್ಧನೀಯಃ ಪ್ರಯತ್ನ ತಃ ॥॥' - ಎಂದು. 

ಇದರ ಅನುವಾದ- "ಇವು ಸ್ವಾಭಾವಿಕ. ಕೆಲವೊಮ್ಮೆ ಅವರಿಗಲ್ಲದ ಭಾವವು ಅವರಲ್ಲಿ 

ಬರುವುದುಂಟು. ಅದು ವಿರುದ್ಧ ಭಾವವಾಗಿದ್ದರೆ ಸ್ವಾಭಾವಿಕವಾಗಿದ್ದರೂ ಅದನ್ನು ಬಿಡಬೇಕು. 
ಸ್ವಾಭಾವಿಕವಲ್ಲದಿದ್ದರೂ ಮಂಗಲಮಯ ಭಾವವನ್ನು ಪ್ರಯತ್ನ ಪೂರ್ವಕ ಬೆಳೆಸಿಕೊಳ್ಳಬೇಕು. 


ಶಮೋ ದಮಸ್ತಪಃ ಶೌಚಂ ಕ್ಬಾಂತಿರಾರ್ಜವಮೇವ ಚ । 
ಜ್ಞಾನಂ ಎಜ್ಞಾನಮಾಸ್ತಿಕ್ಕಂ ಬ್ರಾಹ್ಮಂ ಕರ್ಮ ಸ್ವಭಾವಜಮ್‌ 11 42 1 


ಅರ್ಥ- ಭಗವಂತನಲ್ಲಿ ನಿಷ್ಠೆ, ಇಂದ್ರಿಯನಿಗ್ರ ಹ, ಬ್ರಹ್ಮಚರ್ಯ ಮುಂತಾದ ತಪಸ್ಸು 
ಒಳಹೊರಗಿನ ಶುದ್ಧಿ ಸಿಟ್ಟು ಮಾಡಿಕೊಳ್ಳದಿರುವುದು, ತ್ರಿಕರಣಗಳ ಏಕರೂಪತೆ, ಸಾಮಾನ್ಯ- 
ವಿಶೇಷ ಜ್ಞಾನ, ಧರ್ಮಾದಿಗಳಲ್ಲಿನಂಬಿಕೆ- ಇವು ಬ್ರಾಹ್ಮಣರ ಸಹಜ ಕರ್ಮ. 


ತತ್ರ ಚತುರ್ವರ್ಣಕರ್ಮಾಣಿ ಕ್ರಮಾತ್‌ ತ್ರಭಿರಾಹ- ಶಮ ಇತ್ಯಾದಿಜಃ ॥ 
ಶಮೋ ಭಗವನ್ನಿಷ್ಠಾ ಬುದ್ದಿಃ 1 ದಮ ಇಂದ್ರಿಯನಿಗ್ರಹಃ | ತಪೋ ಬ್ರಹ್ಮ- 
ಚರ್ಯಾದಿ 1 ಶೌಚಂ ಬಾಹ್ಯಾಭ್ಯಂತರಶುದಿಃ | ಕಾಂತಿ: ಕ್ರೋಧಾನುತತ್ತಿಃ | 

ಎ ಕಿ ಲಾ 

ಆರ್ಜವಂ ಮನೋವಾಕ್ಕಾಯಕರ್ಮಣಾಮವೈಪರೀತ್ಯಮ್‌ | ಜ್ಞಾನಂ 
ಸಾಮಾನ್ಯತಃ । ಎಜ್ಞಾನಂ ವಿಶೇಷತಃ । ಆಸ್ತಿಕ್ಯಂ ಧರ್ಮಾದಾವಸ್ವನೇನ 
ಪ್ರಯೋಜನಮಿತಿ ಭಾವನಾ । ಏತತ್ಸರ್ವಂ ಸ್ವಭಾವಜಂ ಸಹಜಂ ಬ್ರಾಹ್ಮಂ 
ಬ್ರಾಹ್ಮಣಸಂಬಂಧಿ ಕರ್ಮೇತಿ 1142 ॥| 


ಅವುಗಳಲ್ಲಿ ನಾಲ್ಕು ವರ್ಣಗಳ ಕರ್ಮಗಳನ್ನು ಕ್ರಮವಾಗಿ ಮೂರು ಶ್ಲೋಕಗಳಿಂದ 
ಹೇಳುತ್ತಿದ್ದಾನೆ. - ಶಮ ಇತ್ಯಾದಿ ಶ್ಲೋಕಗಳಿಂದ. ಶಮಃ- ಭಗವನ್ನಿಷ್ಠೆ. ದಮಃ- ಇಂದ್ರಿಯಗಳ 
ಮೇಲೆ ಹತೋಟಿ. ತಪಃ- ಬ್ರಹ್ಮಚರ್ಯದಿಂದ ಇರುವುದು (ಉಪವಾಸಗಳನ್ನು ಮಾಡುವುದು, 
ಮುಂತಾದವು. ಶೌಚಂ- (ದೇಹದ) ಹೊರ-ಒಳಗಿನ ಶುದ್ಧಿ, ಕ್ಲಾಂತಿಃವ ಕೋಪ ಬರ 
ದಿರುವುದು. ಆರ್ಜವಂ- (ನೇರವಾಗಿರುವುದು) ಮನಸು-ಮಾತು-ದೈೈಹಿಕಕೃತಿಗಳಲ್ಲಿ 


ಅಧ್ಯಾಯ 18 903 


ಏಕರೂಪತೆ, ಜ್ಞಾನಂ- ಸಾಮಾನ್ಯಜ್ಞಾನ. ವಿಜ್ಞಾನಂ- ವಿಶೇಷಜ್ಞಾನ. ಆಸ್ತಿಕ್ಕಂ- ಧರ್ಮಾದಿಗಳ 
ವಿಷಯದಲ್ಲಿ "ಇದರಿಂದ ನನಗೆ ಪ್ರಯೋಜನವಿದೆ ಎಂಬ ಬುದ್ಧಿ . ಇದೆಲ್ಲ ಸ್ವಭಾವಜಂ- 
ಸಹಜವಾದ ಬ್ರಾಹ್ಮಂ: ಬ್ರಾಹ್ಮಣಸಂಬಂಧಿ ಕರ್ಮ. 


ಶೌರ್ಯಂ ತೇಜೋ ಧೃತಿರ್ದಾಕ್ಸ 50 ಯುದ್ದೇ ಚಾಪ್ಯಪಲಾಯನಮ್‌ । 
ದಾನಮೀಶ್ಚರಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಮ್‌ 11 43 ॥ 


ಅರ್ಥ- ಹೆದರದಿರುವುದು, ದೈಹಿಕವರ್ಚಸ್ತು ಧೈರ್ಯ, ದಕ್ಷತೆ, ಯುದ್ದದಲ್ಲಿ ಹೆದರಿ ಓಡಿ 
ಹೋಗದಿರುವುದು, ದಾನ, ಅಪರಾಧಿಗಳನ್ನು ಶಿಕ್ಷಿಸುವುದು- ಇವು ಕ್ಷತ್ರಿಯರ ಸಹಜ ಕರ್ಮ. 


ಶೌರ್ಯಮಭೀರುತ್ತಮ್‌ 1 ತೇಜಃ ಶರೀರಗತವರ್ಚೋವಿಶೇಷಃ | 
ಧೃತಿರ್ಧೈೆರ್ಯಮ್‌ | ದಾಕ್ಷ್ಚ್ಯಂ ಪಾಟವಮ್‌ । ಯುದ್ದೇ ಚಾಪ್ಯಪಲಾಯನಂ 
ಭೀತ್ಯಾ ಯುದ್ದಾದನಿವರ್ತನಮ್‌ । ದಾನಂ ಗೋಭೂತಿಲಹಿರಣ್ಯಾದೇಃ ಪಾತ್ರೇ 
ಪ್ರತಿಪಾದನಮ್‌ । ಈಶ್ಚರಭಾವೋ ದಂಡನಾದಿಕರ್ತೃತ್ವಮ್‌ । ಪ್ರಸಹ್ಯ 
ವಿತ್ತಾಹರಣಂ ಶಾರೀರೋ ದಂಡ ಏವ ಚ | ಅಶಿಷ್ಟಾನಾಂ ಶಾಸನಂ ಚ 
ತಥೈವಾರ್ಥವಿನಾಶನಮ್‌ | ಏಷ ಈಶ್ವರಭಾವಃ ಸ್ಯಾನ್ನ ಕಾರ್ಯಃ ಕೃತ್ರಿಯೇತರೈ: 
(ವ್ಯಾಸಸ್ಕೃತಿಃ) ಇತಿ ಸ್ಮ ತೇಃ 1 ಏತತ್ತರ್ವಂ ಸ್ವಭಾವಜಂ ಕೃತ್ರಿಯಸಂಬಂಧಿ 
ಕರ್ಮೇತ್ಯರ್ಥಃ 
ಅನುವಾದ- ಶೌರ್ಯಂ - ನಿರ್ಭಯತೆ. ತೇಜಃ- ದೇಹದಲ್ಲಿನ ವಿಶಿಷ್ಟವರ್ಚಸ್ತು ಧೃತಿಃ 
ಧೈರ್ಯ. ದಾಕ್ಚ 5೦ಿವ ದಕ್ಷತೆ. ಯುದ್ದೇ ಚಾಪ್ಯಪಲಾಯನಂ- ಭಯದಿಂದ ಯುದ್ಧದಿಂದ 
ಹಿಂಜರಿಯದಿರುವುದು. ದಾನಂ- ಹಸು-ಭೂಮಿ-ತಿಲ-ಬಂಗಾರ ಮೊದಲಾದವನ್ನು 
ಸತಾತ್ರರಿಗೆ ನೀಡುವುದು. ಈಶ್ವರಭಾವಃ- (ಅಪರಾಧಿಗಳಿಗೆ) ಶಿಕ್ಷೆ ನೀಡುವುದು. (ಈಶ್ತರಭಾವ 
ಎಂಬ ಶಬ್ದದ ವಿವರಣೆಯನ್ನು ವ್ಯಾಸಸ್ಕೃತಿ ಹೀಗೆ ನೀಡಿದೆ-) "ಬಲಾತ್ಕಾರದಿಂದ ಸಂಪತ್ತನ್ನು 
ಕಸಿದುಕೊಳ್ಳುವುದು, ದೈಹಿಕಶಿಕ್ಷೆ ನೀಡುವುದು, ದುಷ್ಟರನ್ನು ದಂಡಿಸುವುದು, ದುಷ್ಟರ ಸಂಪತ್ತನ್ನು 
ನಾಶಮಾಡುವುದು- ಇದು ಈಶ್ವರಭಾವ ಎನಿಸುತ್ತದೆ. ಈ ಕೆಲಸಗಳನ್ನು ಕೃತ್ರಿಯೇತರರು 
ಮಾಡಬಾರದು' ಎಂದು ಸ್ಮೃತಿ. ಇದೆಲ್ಲವೂ ಸ್ವಾಭಾವಿಕವಾದ ಕ್ಷತ್ರಿಯರ ಕರ್ಮ ಎಂದು ಅರ್ಥ. 


ಬ್ರಾಹ್ಮಣನಿಗೂ ಕ್ಪಾತ್ರಧರ್ಮ - ಕೃತ್ರಿಯನಿಗೂ ಬ್ರಾಹ್ನಧರ್ಮ 
ಅತ್ರ ಬ್ರಾಹ್ಮಣಧರ್ಮಾಃ ಶಮಾದಯೋಅಪಿ ತೇಭ್ಯಃ ಕಿಂಚಿದೂನಾಃ 


904 ಗೀತಾವಿವೃಃ 


ಕ್ಲಾತ್ರಧರ್ಮೇಷ್ನಪಿ ಗ್ರಾಹ್ಯಾಃ | ಶಾಮಾದೇಬ್ರಾ ೯ಹ್ಮಣಧರ್ಮತೋಕ್ತಿಸ್ತು ಕೃತ್ರಿಯ- 

ಧರ್ಮಾದ್ಯಪೇಕ್ಷಯಾsಧಿಕ್ಯವಿವಕಯ್ಸೆವ 1 ಯೇಷು ಚಕ್ರವರ್ತಿಷು 
ವಿಪ್ರೇಭ್ಯೋತಧಿಕಶಮಾದಯಃ ತೇಠತ್ರ ನ ವಿವಕ್ಷಿತಾಃ | ಕಿಂತು ತದನ್ಯ ಏವೇತಿ 
ಜ್ಲೇಯಮ್‌ । ಕತ್ರಧರ್ಮಾ ಅಪಿ ವಿಪ್ರಾದಿಷು ಕ್ರಮಾದೂನಾ ಜ್ಲೇಯಾಃ 1143 ॥ 
ನ್ನ ಬಿ 


ಇಲ್ಲಿಬ್ರಾಹ್ಮಣಧರ್ಮಗಳಾದ ಶಮಾದಿಗಳನ್ನೂ ಬ್ರಾಹ್ಮಣರಲ್ಲಿರುವ ಆ ಧರ್ಮಗಳಿಗಿಂ 
ಸ್ವಲ್ಪ ಕಡಿಮೆ ಕೃತ್ರಿಯಧರ್ಮಗಳಲ್ಲಿಯೂ ಪರಿಗಣಿಸಬೇಕು (ಶಮಾದಿಗಳು ಕ್ಷತ್ರಿಯರಲು 
ಇದ್ದರೂ) ಅವು ಬ್ರಾಹ್ಮಣಧರ್ಮ ಎಂದು ಹೇಳಿದ್ದು (ಬ್ರಾಹ್ಮಣರಲ್ಲಿ) ಕೃತ್ರಿಯಧರ್ಮಕ್ಕಿಂ: 
ಶಮಾದಿಗಳು ಹೆಚ್ಚುಇರುತ್ತವೆ ಎಂಬ ಅಭಿಪ್ರಾಯದಿಂದ. 


(ಕಾರ್ತವೀರ್ಯಾರ್ಜುನ ಮೊದಲಾದ) ಚಕ್ರವರ್ತಿಗಳಲ್ಲಿ ಬ್ರಾಹ್ಮಣರಲ್ಲಿರುವುದಕ್ಕಿಂತಲು 
ಹೆಚ್ಚಿನ ಶಮಾದಿಗುಣಗಳು ಇವೆ. ಅವರನ್ನು ಇಲ್ಲಿ ಇಟ್ಟುಕೊಂಡಿಲ್ಲ . (ಶಮಾದಿಗಳು ಕ್ಟಾ 
ಧರ್ಮಕ್ಕಿಂತ ಕಡಿಮೆ ಎಂಬ ಮಾತು ಉಳಿದ ಕೃತ್ರಿಯರಿಗೆ ಮಾತ್ರ ಅನ್ಹಯವಾಗುವುದು 


ಕ್ಷತ್ರಿಯಧರ್ಮಗಳಾದ ಶೌರ್ಯಾದಿಗಳನ್ನೂ ಸಹ ಬ್ರಾಹ್ಮಣರಲ್ಲಿ ಬ್ರಾಹ್ಮಣಧರ್ಮಕ್ಕಿಂ 
ಕಡಿಮೆ ತಿಳಿಯಬೇಕು. ॥ 43 | 


ಕೃಷಿಗೋರಕ್ಷವಾಣಿಜ್ಯಂ ವೈಶ್ಯಂ ಕರ್ಮ ಸ್ವಭಾವಜಮ್‌ । 
ಪರಿಚರ್ಯಾತ್ನಕಂ ಕರ್ಮ ಶೂದ್ರಸ್ಕಾಪಿ ಸ್ವಭಾವಜಮ್‌ 11 44 11 
ಅರ್ಥ- ಬೇಸಾಯ, ಗೋವುಗಳ ಪಾಲನೆ, ವ್ಯಾಪಾರ- ಇವು ವೈಶ್ಯರ ಸಹಜ ಕರ್ಮ. ಇನ್ನು 
(ಬ್ರಾಹ್ಮಣ-ಕ್ಚತ್ರಿಯ-ವೈಶ್ಯರ) ಸೇವೆ ಶೂದ್ರನ ಸಹಜ ಕರ್ಮ. 
ಕೃಷಿಃ ಕರ್ಷಣೇನ ಜೀವನಂ ಗವಾಂ ಪಾಲನಂ ವಾಣಿಜ್ಯಂ ವಾರ್ತಯಾ 
ಜೀವನಮ್‌ | ಅತ್ರಾಪಿ ಕೃತ್ರಿಯಾದೂನಾಃ ಶಮಾದಯೋಪಿ ವೈಶ್ಯಕರ್ಮಮಧ್ಯೇ 


ಗ್ರಾಹ್ಯಾಃ | ಪರಿಚರ್ಯಾತ್ಮಕಂ ತ್ರೈವರ್ಣಿಕಸೇವಾರೂಪಮ್‌ ॥ ಅತ್ರಾಪಿ 
ವೈಶ್ಯಾದೂನಶಮಾದಿಕಂ ಚ ಗ್ರಾಹ್ಯಮ್‌ ॥। 44 ॥ 


ಅನುವಾದ- ಕೃಷಿಃ-: ಉಳುಮೆಯಿಂದ ಜೀವನ, ಗೋವುಗಳ ರಕ್ಷಣೆ, ವಾಣಿಜ್ಯಂ 
ವ್ಯಾಪಾರದಿಂದ ಜೀವನ. ಈ ವೈಶ್ಯಧರ್ಮಗಳಲ್ಲೂ (ಕೃತ್ರಿಯಧರ್ಮಗಳಲ್ಲಿಪರಿಗಣಿಸಿದಂತ 
ಶಮಾದಿ ಬ್ರಾಹ್ಮಣಧರ್ಮಗಳನ್ನೂ (ಶೌರ್ಯಾದಿ ಕೃತ್ರಿಯ ಗುಣಗಳನ್ನೂ) ಪರಿಗಣಿಸಬೇಕ. 
ಪರಿಚರ್ಯಾತ್ಮಕಂ- ಮೂರು ವರ್ಣದವರ ಸೇವಾರೂಪವಾದದ್ದು. ಈ ಶೂದ್ರಧರ್ಮಗಳಲ. 
ವೃಶ್ಯರಿಗಿಂತ ಕಡಿಮೆಯ ಶಮಾದಿ ಗುಣಗಳನ್ನು ಪರಿಗಣಿಸಬೇಕು. ॥ 44 ॥1 


ಅಧ್ಯಾಯ 18 905 


ಕರ್ಮ ಮೋಚಕವಾಗುವ ಬಗೆ 
(ಸಂಕ್ಷೇಪವಾಗಿ ಪುರಾಷಾರ್ಥಸಾಧನ ನಿರೂಪಣೆ) 


ಸ್ಟೇ ಸ್ಟೇ ಕರ್ಮಣ್ಯಭಿರತಃ ಸಂಸಿದ್ದಿಂ ಲಭತೇ ನರಃ । 
ಸ್ವತರ್ಮನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛ ಣು 11 45 11 


ಅರ್ಥ- ಮನುಷ್ಯ ತನ್ನ ತನ್ನ ಕರ್ಮದಲ್ಲಿ (ಬ್ರಾಹ್ಮಣಾದಿ ಸ್ಹಸ್ವ ಕರ್ಮದಲ್ಲಿ) ನಿರತನಾಗಿ 
(ಭಗವತ್ಪೂಜಾರೂಪದಿಂದ ಮಾಡುತ್ತಾ) (ಜ್ಞಾನದ್ದಾರಾ) ಮುಕ್ತಿಯನ್ನು ಪಡೆಯುತ್ತಾರೆ. 
ಸ್ವಕರ್ಮನಿರತನು ಮುಕ್ತಿ ಪಡೆಯುವ ಬಗೆಯನ್ನು ಕೇಳು. 


ಅಸ್ಟೇವಂ ಬ್ರಾಹ್ಮಣಾದಿಕರ್ಮ ಪ್ರವಿಭಕ್ತಮ್‌ । ತತಃ ಕಿಮಿತ್ಯತ ಆಹ- ಸ್ಟೇಸ್ಟ 
ಅತಿ 1॥ ಪ್ರಾಗುಕ್ತಬ್ರಾಹ್ಮಣಾದಿಸ್ಟಕೀಯೇ ಕರ್ಮಣ್ಯಭಿರತಃ ಸ್ಪಸ್ಸಕರ್ಮಣಾ 
ಭಗವದಾರಾಧನಂ ಕುರ್ವನ್ನರಃ ಸಂಸಿದ್ದಿಂ ಮುಕ್ತಿಂ ಜ್ಞಾನದ್ದಾರಾ ಲಭತೇ 
ಪ್ರಾಪ್ನೋತಿ । ಏತದೇವ ಸಮೃಗ್ಗಿಶದಯಿತುಂ ಪ್ರತಿಜಾನೀತೇ- ಸ್ಪಕರ್ಮೇತಿ ॥। 
ಎಂದತಿ ಲಭತೇ | ತತ್ತಂ ಪ್ರಕಾರಂ ಶೃಣು ಇತಿ ॥। 4511 


ಅನುವಾದ- ಬ್ರಾಹ್ಮಣಾದಿಗಳ ಕರ್ಮ ಹೀಗೆ ಬೇರೆ ಬೇರೆಯಾಗಿರಲಿ. ಅದರಿಂದೇನು ಎಂಬ 
ಪ್ರಶ್ನೆಗೆ "ಸ್ಟೇ ಸ್ನೇ' ಎನ್ನುವುದರಿಂದ ಉತ್ತರ ಹೇಳುತ್ತಿದ್ದಾನೆ ಶ್ರೀಕೃಷ್ಣ (ಸ್ಟೇ ಸ್ಟೇ) ಹಿಂದೆ ಹೇಳಿದ 
ಬ್ರಾಹ್ಮಣಾದಿ ಸ್ವಸಂಬಂಧಿ ಕರ್ಮದಲ್ಲಿ, ಅಭಿರತಃ- ಸ್ವಕರ್ಮದಿಂದ ಭಗವದಾರಾಧನವನ್ನು 
ಮಾಡುವ ಮನುಷ್ಯನು, ಸಂಸಿದ್ದಿಂ- ಮುಕ್ತಿಯನ್ನು ಜ್ಞಾನದ್ದಾರಾ ಲಭತೇ- ಹೊಂದುತ್ತಾನೆ. 
ಇದನ್ನೇ ಚೆನ್ನಾಗಿ ವಿಶದಪಡಿಸಲು "ಸ್ವಕರ್ಮಣಾ' ಎಂಬುದರಿಂದ ಪ್ರತಿಜ್ಞೆ ಮಾಡುತ್ತಿದ್ದಾನೆ. 
ವಿಂದತಿ: ಹೊಂದುತ್ತಾನೆ. ತತ್‌- ಆ ಬಗೆಯನ್ನು ಕೇಳು. 


ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಮ್‌ । 
ಸ್ತಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ 11 46 ॥| 
ಅರ್ಥ- ಯಾರಿಂದ ಎಲ್ಲ ಜೀವಿಗಳ ಚಟುವಟಿಕೆ ನಡೆವುದೋ, ಯಾರಿಂದ ಈ ಎಲ್ಲ 
ಜಗತ್ತು ವ್ಯಾಪ್ತವಾಗಿದೆಯೋ ಅವನನ್ನು (ಆ ಪರಮಾತ್ಮನನ್ನೂ) ಸ್ವವರ್ಣಕ್ಕೆ ವಿಹಿತವಾದ 
ಕರ್ಮದಿಂದ ಪೂಜಿಸಿ ಮನುಷ್ಯನು ಮುಕ್ತಿಯನ್ನು ಹೊಂದುತ್ತಾನೆ. 
ಯತೋ ಯಸ್ಥಾದ್‌ಭಗವತೋ ಭೂತಾನಾಂ ಪ್ರಾಣಿನಾಂ ಪ್ರವೃತ್ತಿಃ ಚೇಷ್ಟಾ 
ಭವತಿ । ಯೇನ ಚ ಭಗವತಾ ಇದಂ ಸರ್ವಂ ಚರಾಚರಾತ್ಮಕಂ ಜಗತ್ತತಂ ವ್ಯಾಪ್ತಂ 


906 ಗೀತಾವಿವೃತಿ 


ತಂ ಭಗವಂತಂ ಸಕರ್ಮಣಾ ಸಮಭ್ಯರ್ಚ್ಯ ಶಮದಮಾದಿಪೂರ್ವಕಂ 

ಪೂಜಯಿತಾ ಸಿದಿಂ ಮೋಕಂ ವಿಂದತಿ ಲಭತೇ ಮಾನವಃ ಮನುಷ್ಯೋ 
ಯ ಮ ಸ 

ಬ್ರಾಹ್ಮಣಾದಿರಿತ್ಯರ್ಥಃ ॥। 46 ॥ 


ಅನುವಾದ- ಯತಃ- ಯಾವ ಭಗವಂತನಿಂದ ಭೂತಾನಾಂ - ಪ್ರಾಣಿಗಳ, ಪ್ರವೃತ್ತಿಃ 
ಚಟುವಟಿಕೆಯು ಆಗುವುದೋ ಮತ್ತು, ಯೇನ - ಯಾವ ಭಗವಂತನಿಂದ, ಇದಂ ಸರ್ವಂ 
ಈ ಎಲ್ಲ ಚರಾಚರಾತ್ಮಕ ಜಗತ್ತು ತತಂ- ವ್ಯಾಪ್ತವೋ ತಂ- ಆ ಭಗವಂತನನ್ನು ಸ್ವವಿಹಿತ 
ಕರ್ಮದಿಂದ, ಸಮಭ್ಯರ್ಚ್ಯ: ಶಮದಮಾದಿಗುಣಪೂರ್ವಕ ಪೂಜಿಸಿ (1) ಸಿದ್ದಿಂ- ಮೋಕ್ಷವನ್ನು 


ವಿಂದತಿ- ಹೊಂದುತ್ತಾನೆ. ಮಾನವಃ: ಬ್ರಾಹ್ಮಣಾದಿ ಮನುಷ್ಯನು- ಎಂದರ್ಥ. 11 46 ॥ 


ವಿವರಣೆ- (1) ಸಮ್‌ ಅಭ್ಯರ್ಚ್ಯ ಎನ್ನುವುದಕ್ಕೆ ಚೆನ್ನಾಗಿ ಪೂಜಿಸಿ ಎಂದರ್ಥ. ಅದರಲ್ಲಿ 
ಸಮ್‌ ಎಂಬುದರ ಅರ್ಥವನ್ನೂ "ಶಮದಮಾದಿ ಪೂರ್ವಕಂ' ಎಂದು ವಿವರಿಸಿದ್ದಾರೆ. ಹಿಂದೆ 


ಹೇಳಿದ ಶಮಾದಿಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪೂಜಿಸುವುದು “ಚೆನ್ನಾಗಿ 
ಪೂಜಿಸುವುದು' ಎಂದು ಆಶಯ. 


ಶ್ರೇಯಾನ್‌ ಸ್ವಧರ್ಮೋ ವಿಗುಣಃ ಪರಧರ್ಮಾತ್‌ ಸ್ಪನುಷ್ಠಿತಾತ್‌ 1 
ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಲಿಷಮ್‌ 11 47 ॥ 


ಅರ್ಥ- ಚೆನ್ನಾಗಿ (ಸಕಲ ಅಂಗಗಳೊಂದಿಗೆ) ಆಚರಿಸಿದ ಪರಧರ್ಮಕ್ಕಿಂತ (ಸ್ವವರ್ಣಕೆ 
ಎಹಿತವಲ್ಲದ ಕರ್ಮಕ್ಕಿಂತ) ಕೆಲವು ಅಂಗಗಳು ಇಲ್ಲದ ಸ್ವವರ್ಣವಿಹಿತಧರ್ಮವೇ ಶ್ರೇಯಸ್ಕರ. 
(ಮನುಷ್ಯನು) ಬ್ರಾಹ್ನಣಾದಿ ಸ್ವಭಾವಕ್ಕೆ ನಿಯಮಿಸಲ್ಪಟ್ಟಕರ್ಮವನ್ನು ಮಾಡುತ್ತಿದ್ದರೆ ಅಂಗಹೀನತೆ 
ಯಿಂದಾಗುವ ದೋಷವನ್ನು ಹೊಂದಲಾರ. 


ಸ್ವಧರ್ಮನಿರತತ್ವಮಾವಶ್ಯಕಮಿತ್ಯೇತದುಪಪಾದಯತಿ- ಶ್ರೇಯಾನಿತಿ ॥ 
ವಿಗುಣೋ5ಂಗಹೀನೋಇಪಿ ಸಧರ್ಮಃ ಸಮ್ಯಗನುಷ್ಠಿತಾತ್‌ಪರಧರ್ಮಾ- 


ಚ್ಛೇ । ಯಾನ್‌ ಪುಮರ್ಥಸಾಧನಮ್‌ । ವಿಗುಣಃ ಕಥಂ ಶ್ರೇಯಾನಿತ್ಯತ ಆಹ- 
ಸ್ವಭಾವೇತಿ ॥॥ ಕಿಲ್ಬಿಷಂ ವೈಗುಣ್ಯಕೃತದೋಷಂ ನಾಪ್ನೋತಿ ॥। 47 ॥| 


ಅನುವಾದ- ಸ್ವಧರ್ಮತತ್ಪರತೆಯು ಆವಶ್ಯಕವೆನ್ನುವುದನ್ನು ಸಮರ್ಥಿಸುತ್ತಿದ್ದಾನ 
"ಶ್ರೇಯಾನ್‌' ಎಂಬುದರಿಂದ. ವಿಗುಣಃ- ಅಂಗಹೀನವಾಗಿದ್ದರೂ ಸ್ವಧರ್ಮವು ಚೆನ್ನಾ? 
ಆಚರಿಸಲಟ್ಟ ಪರಧರ್ಮಕ್ಕಿಂತ, ಶ್ರೇಯಾನ್‌ ಎ ಪುರುಷಾರ್ಥಸಾಧನವು. ಅಂಗಹೀನವಾದದು 
ಹೇಗೆ ಶ್ರೇಯಸ್ಕರ ಎಂಬ ಪ್ರಶ್ನೆಗೆ ಉತ್ತರ- "ಸ್ವಭಾವ' ಎಂದು, ಕಿಲ್ಬಿಷಂ- ಅಂಗಹೀನತೆಯಿಂದಾರ 
ದೋಷವನ್ನು , ನ ಆಪ್ನೋತಿ ಎ ಹೊಂದಲಾರ. 


ಅಧ್ಯಾಯ 18 907 


ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್‌ i 
ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ದಿರಿವಾವೃತಾಃ 11 48 11 


ಅರ್ಥ- ಹೇ ಕುಂತೀಪುತ್ರ ! ಸ್ವವಿಹಿತಕರ್ಮವು ಅಂಗವೈಕಲ್ಯದೋಷದಿಂದ ಕೂಡಿದ್ದರೂ 
ಅದನ್ನು ಬಿಡಬಾರದು. ಏಕೆಂದರೆ, ಹೊಗೆಯು ಬೆಂಕಿಯನ್ನು ಆವರಿಸುವಂತೆ ಎಲ್ಲ ಕರ್ಮಗಳನ್ನು 
ದೋಷವು ಆವರಿಸಿರುತ್ತದೆ. 
ವೈಗುಣ್ಯಶಂಕಯಾ ಸ್ಹಧರ್ಮತ್ಯಾಗೋ ನ ಕಾರ್ಯಃ । ವೈಗುಣ್ಯದೋಷಸ್ಯ 
ಸರ್ವತ್ರಾವರ್ಜನೀಯತ್ನಾದಿತ್ಯಾಹ- ಸಹಜಮಿತಿ ॥॥ ಹಿ ಯಸ್ಥಾತರ್ವಾರಂಬಾಃ 
ಸರ್ವಕರ್ಮಾಣಿ ಧೂಮೇನಾಗ್ನಿರಾವೃತ ಇವ ದೋಷೇಣಾವೃತಾ ಏವ, ತತಃ 
ಸದೋಷಮಪಿ ಸಹಜಂ ಕರ್ಮ ನ ತ್ಯಜೇದಿತಿ ॥ 48 ॥ 


ಅನುವಾದ- ಅಂಗಹೀನತೆಯ ಸಂಶಯದಿಂದ ಸ್ವಧರ್ಮವನ್ನು ಬಿಡಬಾರದು, ಏಕೆಂದರೆ, 
ಅಂಗಹೀನತಾದೋಷವು ಎಲ್ಲೂತಪ್ಪಿಸಲಾಗದ್ದುಎಂದು ಹೇಳುತ್ತಿದ್ದಾನೆ- ಸಹಜಂ ಎಂದು. ಹಿ 
ಏಕೆಂದರೆ, ಸರ್ವಾರಂಭಾಃ - ಸರ್ವಕರ್ಮಗಳು, ಹೊಗೆಯಿಂದ ಬೆಂಕಿಯಂತೆ ದೋಷದಿಂದ 
ಆವರಿಸಲ್ಪಟ್ಟವೇ, ಆದ್ದರಿಂದ ದೋಷಸಹಿತವಾಗಿದ್ದರೂ ಸಹಜಕರ್ಮವನ್ನು ಬಿಡಬಾರದು. 


ಸಿದ್ದಿಗೆ ಬೇಕು ಈ ಗುಣಗಳು 
ಅಸಕ್ತಬುದ್ದಿಃ ಸರ್ವತ್ರ ಜಿತಾತ್ಮಾ ವಿಗತಸ್ಪೃಹಃ । 
ನೈಷ್ಠರ್ಮ್ಯಸಿದ್ದಿ ೦ ಪರಮಾಂ ಸಂನ್ಯಾಸೇನಾಧಿಗಚ್ಛತಿ Il 49 ॥ 


ಅರ್ಥ- ಮನಸನ್ನು ಗೆದ್ದ (ಅದರಿಂದ) ಎಲ್ಲವಿಷಯಗಳಲ್ಲಿಆಸಕ್ತಿ ಕಳೆದುಕೊಂಡ, (ಐಹಿಕ- 
ಪಾರತ್ರಿಕ ಸ್ವರ್ಗಾದಿ ಸುಖಗಳಲ್ಲಿ) ಆಸೆ ಇಲ್ಲದ ಮನುಷ್ಯನು (ಸಂನ್ಯಾಸೇನ) ಸಕಲಕರ್ಮಗಳನ್ನು 
ಭಗವಂತನಲ್ಲಿಸಮರ್ಪಿಸುವುದರಿಂದ ಮೋಕ್ಷದ ಉಪಾಯಗಳಸಿದ್ಧಿಯನ್ನು ಹೊಂದುತ್ತಾನೆ. 


ಸ್ವಕರ್ಮನಿರತಃ ಸಿದ್ದಿಂ ವಿಂದತಿ "ಇತ್ಯತ್ರಾ ಪೇಕಿತಧರ್ಮಾಂತರಾಣ್ಯಾಹ-ಅಸಕ್ತೇತಿ ॥1 
ಸರ್ವತ್ರ ಶಬ್ದಾದಿವಿಷಯೇಷು । ಅಸಕ್ತಬುದ್ದಿತ್ತೇ ಹೇತುರ್ಜಿತಾತ್ಮೇತಿ | ವಶೀಕೃತಮನಸ್ಸಃ 
ವೈಷಯಿಕಸುಖೇ ಕ್ಲುದ್ರಾಮುಷ್ಠಿಕಸುಖೇ ಚಾಪಗತೇಚ್ಛ! | ಪರಮಾಂ ಸಂಪೂರ್ಣಾಂ 
ನೈಷ್ಠರ್ಮ್ಯಸಿದ್ದಿಂ ನೈಷ್ಟ್ಠರ್ಮ್ಯಾಯ ಮೋಕ್ಷಾಯ ಸಿದ್ದಿಂ ಉಪಾಯಸಿದ್ದಿಂ ಪ್ರಾರಬ್ದಾನ್ಯ- 
ಸರ್ವಾನಿಷ್ಠಕರ್ಮನಾಶಾಖ್ಯಾಂ ಸಿದ್ದಿಂ ವಾ । ಸಂನ್ಯಾಸೇನ ಕಾಮ್ಯಕರ್ಮತ್ಯಾಗೇನ 
ಸರ್ವಕರ್ಮಣಾಂ ಭಗವತಿ ಸಮರ್ಪಣೇನ ವಾಠಧಿಗಚ್ಛತಿ ಪ್ರಾಪ್ನೋತಿ ॥ 49 ॥ 


9 
908 ಗೀತಾವಿವೃತಿ 


ಅನುವಾದ- "ಸಕರ್ಮನಿರತಃ ಸಿದ್ದಿಂ ಯಥಾ ವಿಂದತಿ ತಚ್ಛು ಎಣು' ಎಂದು ಹಿಂದೆ (18 
-45) ಹೇಳಿದ ವಿಷಯದಲ್ಲಿ ಅಪೇಕ್ಷಿತವಾದ ಬೇರೆ ಕೆಲವು ಧರ್ಮಗಳನ್ನು ಅಸಕ್ತ ಎನ್ನು ವುದರಿಂದ 
ಹೇಳುತ್ತಿದ್ದಾನೆ. (1) ಸರ್ವತ್ರ ಶಬ್ದಾದಿವಿಷಯಗಳಲ್ಲಿ ಆಸಕ್ತ ಬುದಿತ್ತ್ಕೆ ಕಾರಣ ಜಿತಾತ್ಕಾ 
ಎನ್ನುವುದು. (2) (ಜಿತಾತ್ಕಾಎ ) "ಜಿತ: ವಶೀಕೃತವಾದ ಆತ್ಮಾ ಮನಸ್ಸುಳ್ಳ ವನು 
(ವಿಗತಸ್ಸೃಹಃಎ -) ವೈಷಯಿಕಸುಖದಲ್ಲೂ ಕುಲ್ಲಕವಾದ ಸ್ಪರ್ಗಾದಿ ಪರಲೋಕದ ಸುಖದಲೂ 
ಆಸೆ ಇಲ್ಲದವನು. ಪರಮಾಂ: ಸಂಪೂರ್ಣವಾದ, ನ್ಲೆಷ್ಟಮ್ಮ ೯ಸಿದ್ದಿಂ- ನೃಷ್ಠಮ್ಯಾ ೯ಯ: 
ಮೋಕ್ಷಕ್ಕಾಗಿ, ಸಿದ್ದಿ೦ಎ ಉಪಾಯಗಳ ಸಿದ್ದಿಯನ್ನು , ಅಥವಾ, ಸಿದ್ಧಿಂ ಪ್ರಾರಬಕರ್ಮರ 
ಹೊರತಾದ ಎಲ್ಲ ಅನಿಷ್ಠಕರ್ಮಗಳ “ನಾಶವೆಂಬ ಸಿದ್ದಿಯನ್ನು (3)ಸಂನ್ಯಾಸೇನ: 
ಕಾಮ್ಯಕರ್ಮಗಳನ್ನು ಬಿಡುವುದರಿಂದ, ಅಥವಾ, ಸಂನ್ಯಾಸೇನ- ಸಕಲ ಕರ್ಮಗಳನ್ನು ಭಗವಂ: 
ನಲ್ಲಿಸಮರ್ಪಿಸುವುದರಿಂದ. ಅಧಿಗಚ್ಛತಿ: ಹೊಂದುತ್ತಾನೆ. ॥। 49 ॥ 


ಎವರಣೆ- 1. ಹಿಂದೆ ಸ್ವಕರ್ಮನಿರತನು ಮೋಕ್ಷ ಹೊಂದುವ ಬಗೆಯನ್ನು ಹೇಳುವೆ ಕೇಳ 
ಎಂದು ಪ್ರತಿಜ್ಞೆ ಮಾಡಿ "ಅಂಗಹೀನವಾದರೂ ಸ್ವಕರ್ಮವನ್ನು, ಭಗವತ್ಪೂಜಾರೂಪದಿಂ॥ 
ಅನುಷ್ಠಾನ ಮಾಡಬೇಕು' - ಎಂಬ ಒಂದು ಅಂಶವನ್ನು ಮೂರು ಶ್ಲೋಕಗಳಲ್ಲಿಹೇಳಲಾಗಿತ್ತು 
ಅದರೊಂದಿಗೆ ಇರಬೇಕಾದ ಅಸಕ್ತ ಬುದ್ದಿತ್ತ ಇತ್ಯಾದಿ ಧರ್ಮಗಳನ್ನು ಈ ಶ್ಲೋಕದ 
ಹೇಳುತ್ತಿದ್ದಾರೆ- ಎಂದು ಅಭಿಪ್ರಾಯ. 


2; "ಹೊಟ್ಟೆ ತುಂಬಿದ ಮಗು ಆಟವಾಡುತ್ತದೆ' ಎಂದರೆ "ಹೊಟ್ಟೆ ತುಂಬಿದ್ದರಿಂದ ಆ! 
ವಾಡುತ್ತದೆ' ಎಂದು ಒಂದಕ್ಕೊಂದು ಕಾರಣ ಎಂದು ತಿಳಿದು ಬರುತ್ತದೆ. ಅದರಂತೆ “ಜಿತಾ 
ನಾದ್ದರಿಂದ ಅಸಕ್ತಬುದ್ದಿಯಾದವನು' ಎಂದು ಅಸಕ್ಷ ಬುದ್ದಿತ್ತಕ್ಕೆ ಮನೋಜಯವು ಕಾರಣ ಎಂ! 
ಅರ್ಥದಲ್ಲಿ ' ಅಸಕ್ತಬುದ್ದಿಃ ಸರ್ವತ್ರ ಜಿತಾತ್ಮಾ ' ಎಂದು ಹೇಳಿದ್ದು 


3. 'ಸ್ವತರ್ಮ ನಿರತಃ ಸಿದ್ದಿಂ' (18-45) ಎಂಬಲ್ಲಿ ಹಿಂದೆ ಸಿದ್ದಿಶಬ್ದವನ್ನು ಮೋ 
ಎಂಬರ್ಥದಲ್ಲಿಬಳಸಲಾಗಿದೆ. ಇಲ್ಲಿನೈಷ್ಠಮ್ಯ ೯ಸಿದ್ದಿಂ ಎಂಬಲ್ಲಿನೈಷ್ಠಮ್ಯ ೯ಶಬ್ಬಕ್ಕೆ ಮೋಕ್ಚಎಂ' 
ಅರ್ಥ ಇರುವುದರಿಂದ ಬೇರೊಂದು ರೀತಿಯಿಂದ ವ್ಯಾಖ್ಯಾನ ಮಾಡುತ್ತಿದ್ದಾಃ 
ನೈಷ್ಠರ್ಮ್ಯಾಯ ಸಿದ್ಧಿಃ- ನೈಷ್ಯರ್ಮ್ಯಸಿದ್ದೀ' ಎಂದು ವಿಗ್ರಹ. ಮೋಕ್ಷಕ್ಕಾಗಿ ಸಿದ್ಧಿ ಎಂದ 
ಅದರರ್ಥ.ಮೋಕ್ಷಕ್ಕಾಗಿ ಯಾವುದರ ಸಿದ್ದಿ 9 ಎಂದರ ಮೋಕ್ಟೋಪಾಯಗಳ ಸಿದ್ದಿ ಎಂಥ 
ಅಭಿಪ್ರಾಯ. ಮೋಕ್ಟೋಪಾಯಗಳೆಂದರೆ ಶ್ರವಣಾದಿಗಳು ಎಂದು ಒಂದು ಅಥಃ 
ಪ್ರಾರಬ್ದಾನ್ಯಕರ್ಮನಾಶವು ಮೋಕ್ಟೋಪಾಯ ಎಂದು ಮತ್ತೊಂದು ಅರ್ಥ. 


ಇದರಂತೆ, ಈ ಅಧ್ಯಾಯದ ಆರಂಭದಲ್ಲಿ ಹೇಳಿದಂತೆ ಸಂನ್ಯಾಸ ಶಬ್ದಕ್ಕೂ ಎರರ 
ಅರ್ಥಗಳು - ಎಂದು ಅಭಿಪ್ರಾಯ. 


ಅಧ್ಯಾಯ 18 909 


ಸಿದ್ದಪುರುಷರಿಗೆ ದೊರೆಯುವ ಫಲ 


ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾ55ಪ್ನೋತಿ ನಿಬೋಧ ಮೇ । 
ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಕ ಯಾ ಪರಾ 11 50 ॥ 


ಅರ್ಥ- ಹೇ ಕುಂತೀಪುತ್ರ ! ಜ್ಞಾನದ ಕೊನೆಯ ಅವಸ್ಥೆ ಸಿದ್ದಿ ಎನಿಸುತ್ತದೆ. ಯಾವ 
ಪ್ರಕಾರದಿಂದ ಆ ಸಿದ್ದಿಯನ್ನು ಪಡೆದವನಾಗಿ ಲಕ್ಷ್ಮೀದೇವಿಯನ್ನು ಹೊಂದುತ್ತಾನೆ ಎನ್ನುವುದನ್ನು 
ಸಂಕ್ಷಿಪ್ತವಾಗಿ ನನ್ನ ಕಡೆಯಿಂದ ತಿಳಿ. 


ಪ್ರತಿಜ್ಞಾಪೂರ್ವಂ ನೈಷ್ಠರ್ಮ್ಯಸಿದ್ಧಿಸಾಧನಂ ವಿವೃಣ್ಣನ್‌, ತದನಂತರಫಲ- 
ಮಾಹ- ಸಿದ್ದಿಮಿತಿ ॥ ಯಾ ನೈಷ್ಮರ್ಮ್ಯಾಯ ಸಿದ್ದಿಃ ಜ್ಞಾನಸ್ಕ ಪರಿನಿಷ್ಣಾ ತಾಂ 
ಧಿ ಎ ಇ ಲಿ © 
ನೈಷ್ಠರ್ಮ್ಯಸಿದ್ದಿಂ ಯೇನ ಪ್ರಕಾರೇಣ ಪ್ರವರ್ತಮಾನಃ ಪ್ರಾಪ್ತೋ ಭೂತ್ವಾ ಅಪರಂ 
ಬ್ರಹ್ಮ ಲಕ್ಷಿ ನಿಮಾಪ್ನೋತಿ ತಂ ಪ್ರಕಾರಂ ಸಂಕ್ಷೇಪತೋ ಮೇ ನಿಬೋಧ 
ಬುಧ್ಯಸ್ವ ॥। 50 ॥ 


ಅನುವಾದ- ಪ್ರತಿಜ್ಞಾ ಪೂರ್ವಕವಾಗಿ ನೈಷ್ಠರ್ಮ್ಯದ (ಮೋಕ್ಷದ) ಸಿದ್ದಿ ಯ (ಉಪಾಯದ) 
ಸಾಧನಂ (ಉಪಾಯವನ್ನು) ವಿವರಿಸುತ್ತಾ ನೈಷ್ಠರ್ಮ್ಯಸಿದ್ದಿಯ ಅನಂತರದ ಫಲವನ್ನು 
ಹೇಳುತ್ತಾನೆ- ಸಿದ್ಧಿಂ ಎನ್ನುವುದರಿಂದ (1) ಯಾ: ಯಾವ ನೈಷ್ಠರ್ಮ್ಯ ಸಿದ್ಧಿಯು (ಹಿಂದಿನ 
ಶ್ಲೋಕದಲ್ಲಿವಿವರಿಸಿದಂತೆ ಮೋಕ್ಷೋ ೀಪಾಯವು) ಜ್ಞಾನದ ಕೊನೆಯ ಅವಸ್ಥೆಯೋ (2) ಅಂತಹ, 
(ಸಿದ್ದಿ ೦ಎ) ನೈಷ್ಟಮ್ಯ ಸಿದ್ದಿ ಯನ್ನು (ಯಥಾ) ಯಾವ ಪ್ರಕಾರದಿಂದ ಇರುತ್ತಾ ಹೊಂದಿದವ 
ನಾಗಿ ಬ್ರಹ್ಮ ಅಪರ ಬ್ರಹ್ಮಳಾದ ಲಕ್ಷ್ಮೀದೇವಿಯನ್ನು , ಆಪ್ನೋತಿ- ಹೊಂದುತ್ತಾನೋ ಆ ಪ್ರಕಾರ 
ವನ್ನು ಸಂಕ್ಟಿಪ್ತವಾಗಿ (ಮೇ ಸಕಾಶಾತ್‌) - ನನ್ನ ಕಡೆಯಿಂದ, ನಿಬೋಧ ತಿಳಿ. ॥। 50 ॥ 


ವಿವರಣೆ- (1) "ಮೇ ನಿಬೋಧ' "ನನ್ನಿಂದ ತಿಳಿ' ಎಂದರೆ "ನಾನು ಹೇಳುತ್ತೇನೆ ನೀನು ಕೇಳಿ 
ತಿಳಿ' ಎಂದರ್ಥ. ಹೀಗೆ ಇದು ಪ್ರತಿಜ್ಞೆ ಆಗಿದೆ. ಯಾವುದರ ಪ್ರತಿಜ್ಞೆ ? ನೈಷ್ಕರ್ಮ್ಯಸಿದ್ದಿಸಾಧನದ 
ಪ್ರತಿಜ್ಞೆ. ನೈಷ್ಕರ್ಮ್ಯ= ಮೋಕ್ಷ, ಅದರ ಸಿದ್ದಿಸಾಧನವಾದ ಜ್ಞಾನ, ಅದರ, ಸಾಧನ- ಮುಂದಿನ 
ಶ್ಲೋಕಗಳಲ್ಲಿಹಳುತ್ತಿರುವ ವಿಶುದ್ಧಬುದ್ಧಿಯುಕ್ತತ್ವಾದಿಗಳು. ಜ್ಞಾನದಿಂದ ಮೋಕ್ಷ ದೊರೆಯುವ 
ಮಧ್ಯ ಬ್ರಹ್ಮಪ್ರಾಪ್ತಿ ಆಗುವುದೆಂದು "ಸಿದ್ದಿಂ ಪ್ರಾಪ್ತಃ ಬ್ರಹ್ಮ ಆಪ್ನೋತಿ' ಎನ್ನುವುದರಿಂದ 
ಹೇಳಿದ್ದಾರೆ. ಅದನ್ನು "ತದನಂತರಫಲಮಾಹ' ಎಂಬ ಭಾಗದಿಂದ ಗೀತಾವಿವೃತಿಯಲ್ಲಿ 
ವಿವರಿಸಿದ್ದಾರೆ. 


(2) "ಜ್ಞಾನಸ್ಯ ಹರಾ ನಿಷ್ಠಾ ' ಎಂದರೆ "ಜ್ಞಾನದ ಕೊನೆಯ ಮೋಕ್ಟಸಾಧನಾವಸ್ಥೆ' ಎಂದು 
ಅರ್ಥ. (ಗೀತಾಪ್ರತಿಪದಾರ್ಥಚಂದ್ರಿಕಾ) 


910 ಗೀತಾವಿವೃ; 


ಬುದ್ದಾ , ವಿಶುದಯಾ ಯುಕ್ತೋ ಧೃತ್ಕಾssತ್ನಾನಂ ನಿಯಮ್ಮ ಚ। 
ಎಕೆ ಗಿ - ಲ ಶೆ 
ಶಬ್ದಾದೀನ್‌ ವಿಷಯಾಂಸ್ಯಕ್ತ್ವಾ ರಾಗದ್ದೇಷೌ ವ್ರುದಸ್ಯ ಚ 11 51 ॥| 


ವಿವಿಕ್ಷಸೇವೀ ಲಘ್ಚಾಶೀ ಯತವಾಕ್ಕಾಯಮಾನಸಃ । 
ಧ್ಯಾನಯೋಗಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ Il 52 11 


ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರ ಹಮ್‌ ಟ 
ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೇ Il 53 ॥ 


ಅರ್ಥ- (ಸಾಧಕನು) ವಿಷಯಗಳಲ್ಲಿ ಆಸಕ್ತಿ ಇಲ್ಲದ ಅಂತಃಕರಣದಿಂದ, ಯುಕ್ತನಾ? 
ಧೈರ್ಯದಿಂದ ಮನಸನ್ನು ನಿಗ್ರಹಿಸಿ, ಶಬ್ದಸರ್ಶಾದಿ ಭೋಗ್ಯ ಪದಾರ್ಥಗಳನ್ನು ಬಿಟ್ಟು 
ರಾಗದ್ದೇಷಗಳನ್ನೂ ತ್ಯಜಿಸಿ, ದುರ್ಜನರಿಂದ ದೂರ ವಾಸಿಸುತ್ತಾ, ಅಲ್ಟಾಹಾರವನ್ನು ಸೇವಿಸುತ್ತಾ 
ಮಾತು-ದೇಹ-ಮನಸ್ಸು ಗಳನ್ನು ಅಂಕೆಯಲ್ಲಿಃ ಟ್ರುಕೊಂಡು, ನಿರಂತರ ಧ್ಯಾನವೆಂಬ ಉಪಾಯ 
ದಲ್ಲಿ ತೊಡಗಿಕೊಂಡು, ವೈರಾಗ್ಯವನ್ನು ಆಶ್ರಯಿಸಿ ಅಹಂಕಾರ (ನಾನೇ ಕರ್ತೃ ಎಂ! 
ಅಭಿಮಾನ) ಬಲ (ಶಕ್ತಿಯ ಅಭಿಮಾನ) ದರ್ಪ (ಭಯದ ಕಾರಣವಿದ್ದರೂ ಅದನ 
ಕಾಣದಿರುವುದು) ಕಾಮ (ವಿಷಯಾಭಿಲಾಷೆ ಸಿಟ್ಟು- ಪರಿಗ್ರಹ (ಸಂಗ್ರಹ ಪ್ರವೃತಿ) ಇವುಗಳನ 
ಬಿಟ್ಟು, ಮಮತೆಯಿಲ್ಲದವನಾಗಿ ಶಾಂತನಾಗಿ (ಕಾರಣವಿದ್ದಾಗಲೂ ಕೋಪಿಸಿಕೊಳ್ಳದವನಾಗಿ 
ಪರಬ್ರ ಹ್ಹನಲ್ಲಿಮನಸಿ; ಡಲು ಸಮರ್ಥನಾಗುತ್ತಾನೆ. 
ಪ್ರತಿಜ್ಞಾತಮಾಹ- ಬುದ್ಧೇತಿ ॥ ವಿಶುದ್ಧಯಾ ವಿಷಯೇಷ್ಮಸಕ್ತಯಾ ಬುದ್ಧ್ಯಾ 
ಯುಕ್ತಃ | ಧೃತ್ಯಾ ಧೈರ್ಯೇಣ ಸ್ವ್ತಂಭನಶಕ್ಕಾ ಆತ್ಮಾನಂ (ಮನೋ) ನಿಯಮ್ಯ 
ವಿಷಯೇಭ್ಯೋ ನಿವರ್ತ್ಯ ಚ ಶಬ್ದಾದೀನ್‌ ವಿಷಯಾನ್‌ ತ್ಯಕ್ತಾ ಎತೆದನುಭವೇಚ್ಚಾ ೦ 


ವಿಹಾಯೇತಿ ಯಾವತ್‌ | ಅಸ್ಯ ಯದ್ರಾಗದ್ದೇಷೌ ಯೌ ರಾಗದ್ದೇಷೌ ತೌಚ 
ತ್ಯಕ್ತ್ವಾ! ವ್ರುದಸ್ಯೇತಿ ಪಾಠೇ ತು ನ ಕ್ಲೇಶಃ ॥1 511 


ವಿವಿಕ್ವಸೇವೀ ಜನಸಮ್ಮರ್ದಹೀನ ದೇಶವಾಸೀ ಲಘ್ನಾಹಾರವಾನ್‌ | ಯತ- 
ವಾಕ್ಕಾಯಮಾನಸಃ ಸದ್ದಿಷಯ ಏವ ನಿಯಮಿತವಾಗಾದಿಃ । ನಿತ್ಯಂ ಧ್ಯಾನ- 
ರೂಪೋಪಾಯಪರಃ । ವೈರಾಗ್ಯಂ ಸಮುಪಾಶ್ರಿತಃ ॥ 52 ॥1 

ಅಹಂಕಾರಂ ಸ್ವಕರ್ತೃತ್ವಾಭಿಮಾನಮ್‌, ಬಲಂ ಸ್ವಸಮರ್ಥತಾಭಿಮಾನಮ್‌, 
ದರ್ಪಂ ಭೀತಿಹೇತೋರದೃಷಿಮ್‌, ಕಾಮಂ ವಿಷಯಾಭಿಲಾಷಮ್‌, ಕ್ರೋಧಂ 


ಅಧ್ಯಾಯ 18 911 


ಪರಿಗ್ರಹಂ ಚ ಎಮುಚ್ಯ, ನಿರ್ಮಮಃ ಕರ್ಮಣಿ ಮದೀಯತಾಬುದ್ದಿಹೀನಃ, 
ಶಾಂತಃ ಹೇತುಭಿರಪ್ಯನುತ್ಲಿತಕೋಪಃ, ಬ್ರಹ್ಮಭೂಯಾಯ ಬ್ರಹ್ಮಣೆ ಸ್ಥಿತಿರ್ಬ್ರಹ್ಮ- 
ಭೂಯಂ ತಸ್ಥೆ ೪ ಸರ್ವದಾ ಬ್ರಹ್ಮಮನಸ್ಥತ್ವಾಯೇತ್ಯರ್ಥಃ ಕಲ್ಪತೇ ಸಮರ್ಥೋ 
ಭವತಿ ॥। 53 ॥ 


ಅನುವಾದ- ಪ್ರತಿಜ್ಞೆ ಮಾಡಿದ್ದನ್ನು (ಮೋಕ್ಬೋಪಾಯದ ಉಪಾಯವನ್ನು) ಹೇಳುತ್ತಾನೆ- 
ಬುದ್ಧ್ವಾ ಎಂದು. ವಿಶುದ್ಧಯಾ- ವಿಷಯಗಳಲ್ಲಿ ಆಸಕ್ಕಿ ಇಲ್ಲದ, ಬುದ್ಧ್ಯಾ - (ಅಂತಃಕರಣ 
ದಿಂದ) ಕೂಡಿದ. ಧೃತ್ಯಾ | ಧೈರ್ಯದಿಂದ, ಅಂದರೆ ತಡೆಯುವ ಶಕ್ತಿಯಿಂದ, ಆತ್ಮಾನಂ- 
ಮನಸನ್ನು , ನಿಯಮ್ಯ- ವಿಷಯಗಳಿಂದ ಹಿಂತೆಗೆದು, ಮತ್ತು, ಶಬ್ದಾದೀನ್‌ ವಿಷಯಾನ್‌ 
ತ್ಯಕ್ತಾ ದೆ ಶಬ್ದ -ಸ್ಪರ್ಶ-ರೂಪ-ರಸ-ಗಂಧಗಳಂಬ ಭೋಗ್ಯಪದಾರ್ಥಗಳನ್ನು ಬಿಟ್ಟು ಅಂದರೆ, 
ಅವನ್ನು ಅನುಭವಿಸಬೇಕೆಂಬ ಆಕಾಂಕ್ಷೆಯನ್ನು ತೊರೆದು ಎಂದು ತಾತ್ಚರ್ಯ. ಅಸ್ಯ - ಈತನ, 
ಯತ್‌- ಯೌ- ಯಾವ, ರಾಗದ್ದೇಷೌ - ರಾಗದ್ದೇಷಗಳೊ ಅವೆರಡನ್ನು , ತ್ಯಕ್ತಾ = ಬಿಟ್ಟು 
"ವ್ರ್ಯದಸ್ಯ' ಎಂಬ ಪಾಠವನ್ನು ಇಟ್ಟುಕೊಂಡಾಗಲಂತೂ ಅನ್ವಯದ ಕ್ಲೇಶವಿಲ್ಲ(1). ॥1 51 


ವಿವಿಕ್ತಸೇವೀ- (ದುಷ್ಟ ಜನರ ಸಂದಣಿ ಇಲ್ಲದ ಕಡೆ ವಾಸಿಸುವವ. (ಲಘ್ಟಾಶೀ-) ಅಲ್ಪ 
ಆಹಾರ ಉಳ್ಳವನು. ಯತವಾಕ್ಕಾಯಮಾನಸಃ- ಒಳ್ಳೆಯ ವಿಷಯಗಳಲ್ಲಿ ಮಾತು-ಶರೀರ, 
ಮನಸ್ಸುಗಳನ್ನು ನಿಯಂತ್ರಿಸಿದವನು. (ನಿತ್ಯಂ ಧ್ಯಾನಯೋಗಪರಃ ಎ) ನಿತ್ಯದಲ್ಲೂಧ್ಯಾನವೆಂಬ 
ಸಾಧನದಲ್ಲಿತತ್ತರನಾದವ. ವೈರಾಗ್ಯವನ್ನು ಆಶ್ರಯಿಸಿದವನು. ॥। 52 ॥ 


ಅಹಂಕಾರಂ- ತಾನು ಕರ್ತೃ ಎಂಬ ಅಭಿಮಾನವನ್ನು , ಬಲಂ- ತಾನು ಸಮರ್ಥನೆಂಬ 
ಅಭಿಮಾನವನ್ನು, ದರ್ಪಂ- ಭಯಕ್ಕೆಕಾರಣವಿದ್ದರೂ ಅದನ್ನು ಕಾಣದಿರುವಿಕೆಯನ್ನು, ಕಾಮಂ- 
ವಿಷಯಗಳಲ್ಲಿ ಆಸಕ್ತಿಯನ್ನು, ಸಿಟ್ಟನ್ನು ಮತ್ತು ಸಂಗ್ರಹಪ್ರವೃತ್ತಿಯನ್ನು ಬಿಟ್ಟು ನಿರ್ಮಮಃ- 
ಕರ್ಮದಲ್ಲಿನನ್ನದು ಎಂಬ ಬುದ್ದಿಯನ್ನು ಕಳೆದುಕೊಂಡ, ಶಾಂತಃ- ಸಿಟ್ಟಾಗಲು ಕಾರಣವಿದ್ದರೂ 
ಸಿಟ್ಟುಮಾಡಿಕೊಳ್ಳದವನು, ಬ್ರಹ್ಮಭೂಯಾಯ, ಬ್ರಹ್ಮಣಿ ಸ್ಥಿತಿ ಬ್ರಹ್ಮಭೂಯಂ ತಸ್ಥೆ ನ ಬ್ರಹ್ಮ 
ಭೂಯಾಯ ಎಂದು ವಿಗ್ರಹ. ಬ್ರಹ್ಮನಲ್ಲಿ ಮನಸನ್ನು ಇಡುವುದಕ್ಕಾಗಿ ಎಂದು ಅರ್ಥ, ಕಲತೇ= 
ಸಮರ್ಥನಾಗುತ್ತಾನೆ. ॥। 5311 


ಎವರಣೆ- (1) 51ನೇ ಶ್ಲೋಕದ ಕೊನೆಯ ಪಾದದ ಪಾಠ ಎರಡು ತೆರನಾಗಿದೆ. 1. 
ರಾಗದ್ದೇಷ್‌ ಯದಸ್ಯ ಚ. 2. ರಾಗದ್ದೇಷೌ ವ್ಯದಸ್ಯ ಚ ಎಂದು ಅವುಗಳಲ್ಲಿ ಎರಡನೇ 
ಪಾಠದಲ್ಲಿ ಯಾವ ತೊಂದರೆಯೂ ಇಲ್ಲ ರಾಗದ್ದೇಷಗಳನ್ನು ಬಿಟ್ಟು ಎಂದರ್ಥ ಸುಲಭವಾಗಿ 
ದೊರೆಯುತ್ತದೆ. ಮೊದಲನೇ ಪಾಠವನ್ನಿಟ್ಟುಕೊಂಡಾಗ ಸ್ವಲ್ಪ ತೊಡಕಿದೆ. ಯದಸ್ಕ ಎಂಬಲ್ಲಿ 


912 ಗೀತಾವಿವೃತಿ 


ಯತ್‌ ಮತ್ತು ಅಸ್ಯ ಎಂಬ ಎರಡು ಪದಗಳಿವೆ. ಅವುಗಳಲ್ಲಿ ಅಸ್ಕ- ಈತನ ಎಂದರ್ಥ 
ಮಾಡಬಹುದು. ಆದರೆ "ಯತ್‌' ಎಂಬ ನಪುಂಸಕಲಿಂಗದ ಏಕವಚನಕ್ಕೂ ರಾಗದ್ವೇಷೌ ಎಂಬ 
ಪುಲ್ಲಿಂಗದ ದ್ವಿವಚನಕ್ಕೂ ಹೊಂದಿಕೆ, ಆಗದು ಎನ್ನುವುದು ಇಲ್ಲಿರುವ ತೊಡಕು. "ಎಶೇಷಣ 
ವಿಶೇಷ್ಯ ಶಬ್ದಗಳ ಲಿಂಗ-ವಚನ-ವಿಭಕ್ತಿಗಳು ಒಂದೇ ಆಗಿರಬೇಕು' ಎಂಬ ನಿಯಮವನ್ನು, ಇಲ್ಲಿ 
ಮೀರಲಾಗಿದೆಯಲ್ಲವೆ ಎಂಬುದು ಇಲ್ಲಿಹುಟ್ಟುವ ಶಂಕೆ. ಯತ್‌: ಎನ್ನುವುದಕ್ಕೆ ಯೌ ಎಂದು 
ಅರ್ಥವನ್ನು ಆಶ್ರಯಿಸಿ ಈ ತೊಡಕನ್ನು ಪರಿಹರಿಸಬೇಕು ಎಂದು ಅಭಿಪ್ರಾಯ. "ವ್ರದಸ್ಯ' ಎಂಬ 
ಪಾಠದಲ್ಲಿಈ ಕ್ಷೇಶವೂ ಇಲ್ಲ 


ಬ್ರಹ್ಮಭೂತಃ ಪ್ರಸನ್ನಾತ್ಮಾ ನ ಶೋಚತಿ ನ ಕಾಂಕ್ಚತಿ | 
ಸಮಃ ಸರ್ವೇಷು ಭೂತೇಷು ಮದ್ಬಕ್ತಿಂ ಲಭತೇ ಪರಾಮ್‌ 11 54 11 


ಅರ್ಥ- ಬ್ರಹ್ಮನಲ್ಲಿಮನಸಿಟ್ಟ, ಲಕ್ಷ್ಮಿಯನ್ನು ಹೊಂದಿ ಸಹಜವಾಗಿ ವಿಷಯಗಳೆಡೆ ಮನಸ್ಸು 
ಹರಿಯದ ಪುರುಷನು ಶೋಕಿಸಲಾರ, ಆಸೆ ಪಡಲಾರ. ಎಲ್ಲಪ್ರಾಣಿಗಳಲ್ಲಿಸಮನಾಗಿ (ಅವುಗಳ 
ಯೋಗ್ಯತಾನುಸಾರ ವರ್ತಿಸುತ್ತಾ) ನನ್ನಲ್ಲಿಉತ್ತಮವಾದ ಭಕ್ತಿಯನ್ನು ಹೊಂದುವನು. 


ತತಃ ಕಿಮಿತ್ಯತ ಆಹ- ಬ್ರಹ್ಮಭೂತ ಅತಿ ॥ ಬ್ರಹ್ಮಣಿಸ್ಥಿತಮನಸ್ಮಃ ಲಕ್ಷ್ಮೀಂ ಪ್ರಾಪ್ತಃ 
ಪ್ರಸನ್ನಾತ್ಮಾ ಸ್ವತ ಏವ ವಿಷಯೇಷ್ಟಪ್ರವೃತ್ತಮನಾಃ । ನ ಶೋಚತಿ ನ ಕಾಂಕ್ಚತಿ । 
ಸರ್ವೇಷು ಭೂತೇಷು ಸಮಃ ಪರಾಂ ಭಕ್ತಿಂ ಲಭತೇ ॥1 54 ॥ 
ಅನುವಾದ- ಅದರಿಂದೇನು ಎಂದರೆ ಹೇಳುತ್ತಾನೆ- ಬ್ರಹ್ಮಭೂತಃ ಎಂದು (ಬ್ರಹ್ಮಭೂತಃ) 
ಬ್ರಹ್ಮನಲ್ಲಿ ಮನಸ್ಸಿಟ್ಟವನು ಮತ್ತು ಲಕ್ಷಿ ದೇವಿಯನ್ನು ಹೊಂದಿದವನು, ಪ್ರಸನ್ನಾತ್ಮಾ 
ಸ್ವಾಭಾವಿಕವಾಗಿಯೇ ವಿಷಯಗಳಲ್ಲಿ ಹರಿಯದ ಮನಸ್ತುಳ್ಳವನು ದುಃಖಿಸಲಾರ, ಆಸೆ 
ಪಡಲಾರ. ಎಲ್ಲಪ್ರಾಣಿಗಳಲ್ಲಿಸಮನಾಗಿ ಶ್ರೇಷ್ಠ ಭಕ್ತಿಯನ್ನು ಹೊಂದುವನು. ॥ 54 ॥ 


ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ನಾಸ್ತ ತತ್ತ ತಃ । 
ತತೋ ಮಾಂ ತತ್ತತೋ ಜ್ಞಾತ್ವಾ ವಿಶತೇ ತದನಂತರಮ್‌ Il 55 1 


ಅರ್ಥ- ಆ ಶ್ರೇಷ್ಠ ಭಕ್ತಿಯಿಂದ, ನಾನು ಎಷ್ಟು ವ್ಯಾಪಿಸಿದ್ದೇನೆ ಯಾವ ನಾಮ-ರೂಪಗಳನ್ನು 
ಪಡೆದಿದ್ದೇನೆ ಎನ್ನುವುದನ್ನು ಯಥಾರ್ಥವಾಗಿ ತನ್ನ ಯೋಗ್ಯತಾನುಸಾರ ತಿಳಿಯುತ್ತಾನೆ. ಭಕ್ತಿಯ 
ಬಲದಿಂದ ನನ್ನನ್ನು ಸರಿಯಾಗಿ ತಿಳಿದು, ಅದರ ನಂತರದಲ್ಲಿನನ್ನನ್ನು ಪ್ರವೇಶಿಸುತ್ತಾನೆ. (ಅಂದರ 
ಮುಕ್ತನಾಗುತ್ತಾನೆ.) 


ಅಧ್ಯಾಯ 18 913 


ತತಶ್ಚ ಕಿಮಿತ್ಯತ ಆಹ- ಭಕ್ಕೇತಿ ॥॥ ಅಹಂ ಯಾವಾನ್‌ದೇಶಕಾಲ- 
ಗುಣೈರ್ಯಾವಾನ್‌ ವ್ಯಾಪ್ರೋಶಸ್ಥಿ !1 ಯಶ್ಚಯನ್ನಾಮಾ ಯದ್ರೂಪಶ್ಚಾಸ್ಥಿ ತಾದೃಶಂ 
ಮಾಂ ಪ್ರಾಗುಕ್ತಯಾ ಪರಮಭಕ್ಕಾ ತತ್ತ್ವತಃ । ಅಭಿ ಸ್ನಯೋಗ್ಯತಾನುಸಾರೇಣ 
ಜಾನಾತಿ | ತೇನಾಪಿ ಕಿಮಿತ್ಯತ ಆಹ- ತತ ಅತಿ ॥। ಭಕ್ತಿಬಲಾತ್ತತ್ತ, ತೋ ಮಾಂ 
ಜ್ಞಾತ್ತಾ ತದನಂತರಂ ಮಾಂ ವಿಶತೇ । ಮದನುಪ್ರವಿಷ್ಟೋ ಭವತಿ ಮುಕ್ತೋ 
ಭವತೀತ್ಯರ್ಥಃ 11 55 11 


ಅನುವಾದ- ಅದರಿಂದೇನು ಎಂದರೆ ಹೇಳುತ್ತಾನೆ- ಭಕ್ಕ್ಯಾ ಎಂದು. ನಾನು ಯಾವಾನ್‌- 
ದೇಶ-ಕಾಲ-ಗುಣಗಳಿಂದ ಎಷ್ಟು ವ್ಯಾಪ್ತನೋ, ಮತ್ತು ಯಃ- ಯಾವ ನಾಮ ಉಳ್ಳವನು 
ಯಾವ ರೂಪ ಉಳ್ಳವನು ಆಗಿದ್ದೇನೋ ಅಂತಹ ನನ್ನನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಪರಮ 
ಭಕ್ತಿ ಯಿಂದ ಯಥಾರ್ಥವಾಗಿ, ಅಭಿ: ತನ್ನ ಯೋಗ್ಯತೆಗೆ ಅನುಗುಣವಾಗಿ, ಜಾನಾತಿ: 
ತಿಳಿಯುತ್ತಾನೆ. ಅದರಿಂದಲೂ ಏನೆಂದರೆ ಹೇಳುತ್ತಾನೆ- ತತಃ ಎಂದು (ತತಃಎ) ಭಕ್ತಿಯ 
ಬಲದಿಂದ ನನ್ನನ್ನು ಯಥಾರ್ಥವಾಗಿ ತಿಳಿದು ಅದರ ಅನಂತರದಲ್ಲಿ ಮಾಂ ವಿಶತೇ ನನ್ನನ್ನು 
ಪ್ರವೇಶಿಸಿದವನಾಗುವನು . ಅಂದರೆ ಮುಕ್ತನಾಗುತ್ತಾನೆ ಎಂದರ್ಥ. ॥। 55 ॥| 


ಗೀತೋಪದೇಶದ ಉಪಸಂಹಾರ 


ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವಪಾಶ್ರಯಃ | 
ಮತ್ಸಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಮ್‌ Il 56 ॥ 
ಅರ್ಥ- (ಮದ್ವ್ಯಪಾಶ್ರಯಃ-) ನನ್ನಲ್ಲಿ ಸಮರ್ಪಿಸುತ್ತಲೇ ಎಲ್ಲ ವಿಹಿತ ಕರ್ಮಗಳನ್ನು 
ಯಾವಾಗಲೂ ಮಾಡುವ ಮನುಷ್ಯನು ನನ್ನ ಅನುಗ್ರಹದಿಂದ ಅನಾದ್ಯನಂತಕಾಲವೂ ಇರುವ 
ಎಕಾರಗಳಿಲ್ಲದ (ಪದಂ) ನನ್ನ ಸ್ವರೂಪವನ್ನು ಹೊಂದುವನು. 


ಪುನರಂತರಂಗಸಾಧನಾನ್ಯುಕ್ತ್ವಾ ಶಾಸ್ತಾರ್ಥಮುಪಸಂಹರತಿ- ಸರ್ವೇತಿ ॥ 

ಯದ್ವಾ “ಯತಃ ಪ್ರವೃತ್ತಿರ್ಭೂತಾನಾಂ' ಇತ್ಯತ್ರ ಸ್ವಳರ್ಮಣಾ ತಮಭ್ಯರ್ಚ್ಯ 

ಇತ್ಯುಕ್ತಮ್‌ । ತತ್ರ ಕರ್ಮಕರಣೇ ವಿಶಿಷ್ಠ ಫಲಂ ವ್ಯನಕ್ತಿ- ಸರ್ವೇತಿ ॥ 

ಮದ್ವ್ಯಪಾಶ್ರಯಃ ಮಯ್ಯೇವ ಸಮರ್ಪಯನ್ನೇವ ಸರ್ವಾಣಿ ವಿಹಿತಾನಿ ಕರ್ಮಾಣಿ 

ಸದಾ ಕುರ್ವಾಣಃ ಮತ್ವಸಾದಾಚ್ಛಾಶತಂ ಪದಂ ಅವ್ಯಯಂ ಮತ್ತ ರೂಪ- 
ಲ೦ಂವ ಇವ 

ಮವಾಪ್ನೋತಿ | ಶಾಶ್ಚತಮವ್ಯಯಮಿತಿ ಕೂಟಸ್ಥತಯಾ55ದೃಂತಹೀನಮಿತ್ಯರ್ಥಃ। 


914 ಗೀತಾವಿವೃತಿ 


ಅತ್ರ ಅಪಿಶಬ್ದೋ ನೈಕಮಪಿ ಕರ್ಮ ಅತದಾಶ್ರಯೇಣ ಕಾರ್ಯಮಿತ್ಯರ್ಥ- 
ಸೂಚನಾಯ ॥1 56 ॥ 


ಅನುವಾದ- ಮತ್ತೆ ಅಂತರಂಗಸಾಧನೆಗಳನ್ನು ಹೇಳಿ ಶಾಸ್ತ್ರಾ! ರ್ಥವನ್ನು ಉಪಸಂಹಾರ 
ಮಾಡುತ್ತಿದ್ದಾನೆ- ಸರ್ವ ಎಂದು. ಅಥವಾ (1) ಹಿಂದೆ "ಯತಃ ಪ್ರವೃತ್ತಿ ರ್ಭೂತನಾಂ' 
(18-46) ಶ್ಲೋಕದಲ್ಲಿಸ್ವವಿಹಿತಕರ್ಮದಿಂದ ಭಗವಂತನನ್ನು ಅರ್ಚಿಸಿ ಎಂದು ಹೇಳಲಾಗಿದೆ. 
ಅದರಲ್ಲಿಕರ್ಮಮಾಡಿದರೆ ಸಿಗುವ ಫಲವನ್ನು ವಿಶೇಷವಾಗಿ ಹೇಳುತ್ತಿದ್ದಾನೆ - ಸರ್ವ ಎಂದು. 
ಮದ್ವಪಾಶ್ರಯಃ- ನನ್ನಲ್ಲೇ ಸಮರ್ಪಿಸುತ್ತಲೇ, ಎಲ್ಲ ವಿಹಿತಕರ್ಮಗಳನ್ನು ಯಾವಾಗಲೂ 
ಮಾಡುತ್ತ ನನ್ನ ಅನುಗ್ರಹದಿಂದ ಶಾಶ್ಚತವಾದ ಅವ್ಯಯವಾದ, ಪದಂ- ನನ್ನ ಸರೂಪವನು 
ಹೊಂದುತ್ತಾನೆ. 


ಶಾಶ್ಚತಂ ಅವ್ಯಯಂ ಎಂಬ ಶಬ್ದಗಳಿಗೆ ಆಕಾಶದಂತೆ ನಿರ್ವಿಕಾರನಾಗಿ ಆದಿ-ಅಂತಗಳು 
ಇಲ್ಲದವನು ಎಂದರ್ಥ. (2) ಇಲ್ಲಿ, 'ಒಂದು ಕರ್ಮವನ್ನೂ ಭಗವದಾಶ್ರಯವಿಲ್ಲದೆ (ಅವನಲ್ಲಿ 


ಸಮರ್ಪಿಸದೆ) ಮಾಡಬಾರದು ' ಎಂಬ ಅರ್ಥವನ್ನು ಸೂಚಿಸಲು ಸರ್ವಕರ್ಮಾಣ್ಯಪಿ ಎಂಬಲ್ಲಿ 
"ಅಪಿ' ಶಬ್ದವನ್ನು ಹೇಳಲಾಗಿದೆ. (3) 11 56 ॥ 


ವಿವರಣೆ- (1) ಈ ಶ್ಲೋಕಕ್ಕೆ ಎರಡು ತರಹದ ಸಂಗತಿಗಳನ್ನು ಹೇಳುತ್ತಿದ್ದಾರೆ. ಒಂದು ದೃಷಿ ಷ್ಟಿ 
ಯಿಂದ ಇಲ್ಲಿಂದ ಶ್ರೀಕ್ಷ ಷ್ಣತನ್ನ ಉಪದೇಶದ ಉಪಸಂಹಾರ ಮಾಡುತ್ತಿದ್ದಾನೆ. ಮತ್ತೊಂದು. 


ದೃಷ್ಟಿಯಿಂದ, ಹಿಂದೆ ಹೇಳಿದ, “ಭಗವತ್ಬೂಜಾಬುದ್ಧಿಯಿಂದ ಕರ್ಮ ಮಾಡಬೇಕು' ಎಂಬುದಕ್ಕೆ 
ಫಲಗಳನ್ನು ವಿಶೇಷವಾಗಿ ಈ ಶ್ಲೋಕದಲ್ಲಿ ) ಹೇಳಲಾಗಿದೆ. 


(2) ಶಾಶ್ನತಂ (ಶಶ್ಚತ್‌ ಭವಂ) - ಎಲ್ಲ ಕಾಲದಲ್ಲೂ ಇರುವಂಥದು. ಅ ಅವ್ಯಯಂ- ವ್ಯಯ 


ಅಂದರೆ ವಿಕಾರ ಇಲ್ಲದ್ದು- ಈ ಅರ್ಥವನ್ನೂ ಪದಗಳಿಗೆ ಇಟ್ಟುಕೊಂಡು ಅದರ ತಾತ್ಪರ್ಯವನ್ನು 
ಇಲ್ಲಿ ಹೇಳಿದ್ದಾರೆ. 


(3) “ಎಲ್ಲ ಕರ್ಮಗಳನ್ನು' ಎಂದಾಗಲೇ ಸಕಲಕರ್ಮಗಳು ಲಭಿಸುತ್ತಿರಲು “ಎಲ್ಲ 


ಕರ್ಮಗಳನ್ನೂ' ಎಂದು ಹೇಳಿದ್ದು ಪ್ರತಿಯೊಂದನ್ನೂ ಬಿಡದೆ ತೆಗೆದುಕೊಳ್ಳಬೇಕೆಂದು 
ಸೂಚಿಸಲು- ಎಂದು ಆಶಯ. 


ನಿನ್ನ ಮನ ನನ್ನಲ್ಲೇ ಸದಾ ಇರಲಿ 


ಚೇತಸಾ ಸರ್ವಕರ್ಮಾಣಿ ಮಯಿ ಸಂನ್ಯಸ್ಯ ಮತ್ತರಃ ) 
ಬುದ್ದಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ 11 57 1 


ಅಧ್ಯಾಯ 18 915 


ಅರ್ಥ- ಹೇ ಅರ್ಜುನ, ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ನನ್ನಲ್ಲಿ ಸಮರ್ಪಿಸಿ ನಾನೇ 
ಸರ್ವೋತ್ರಮನೆಂಬ ಭಾವ ಉಳ್ಳವನಾಗಿ ಜ್ಞಾನಸಾಧನವನ್ನೂ ಆಶ್ರಯಿಸಿ ಯಾವಾಗಲೂ ನನ್ನಲ್ಲೇ 
ಮನಸನ್ನಿಟ್ಟವನಾಗು. 
ಯದಿ ಭಗವದಾಶ್ರಯೇಣ ವಿಹಿತಕರ್ಮ ಕುರ್ವತೋ ಮುಕ್ತಿಸ್ತರಿ ತೈವಿದ್ಯ- 
ಸ್ಯಾಪಿ ಸಾ ಸ್ಯಾತ್‌ | ತಸ್ಯಾಪಿ ವಿಹಿತಕರ್ಮಕರಣಭಗವದರ್ಪಣಯೋಃ ಸತ್ತೇನ 
ಭಗವದಾಶ್ರಯತ್ನಾದಿತ್ಯತ ಆಹ- ಚೇತಸೇತಿ ॥। ಚೇತಸಾ ಸರ್ವಾಣಿ ಕರ್ಮಾಣಿ 
ಮಯಿ ಸಂನ್ಯಸ್ಯ ಸಮರ್ಪ್ಯ ಮತ್ತರಃ ಅಹಮೇವ ಪರಃ ಸರ್ವೋತ್ತಮ ಇತಿ ಭಾವೋ 
ಯಸ್ಯ ಸ ಮತ್ತರಃ ಭವ । ಕಿಂಚ ಬುದ್ದಿಯೋಗಂ ಬುದ್ದೇರ್ಯೋಗಂ ಪ್ರತ್ಯಾ- 
ಹಾರಾದಿರೂಪಂ ಉಪಾಯಮಾಶ್ರಿತ್ಯ ಮಚ್ಚಿತ್ತಃ ಮಯ್ಯೇವ ನಿರುದ್ದಚಿತ್ತಃ ಸತತಂ 
ಭವೇತ್ಕುಕ್ಕಾ ತ್ರೈವಿದ್ಯಸ್ಯೈ ವಂರೂಪತ್ನಾಭಾವಾನ್ನ ತಸ್ಯ ಮುಕ್ತಿಶಂಕೇತಿ ಭಾವಃ । 
I 57॥ 


ಅನುವಾದ- ಭಗವಂತನನ್ನು ಆಶ್ರಯಿಸಿ ವಿಹಿತಕರ್ಮವನ್ನು ಮಾಡುವವರಿಗೆ ಮೋಕ್ಷ 
ಇರುವುದಾದರೆ ತ್ರೈವಿದ್ಯರಿಗೂ ಅದು ಇರಬೇಕಾದೀತು. ಏಕೆಂದರೆ, ವಿಹಿತಕರ್ಮಗಳ ಆಚರಣೆ 
ಮತ್ತು ಭಗವದರ್ಪಣಗಳು ಇರುವುದರಿಂದ ಅವರೂ ಭಗವದಾಶ್ರಯರೇ ಆಗಿದ್ದಾರೆ. ಈ 
ಪ್ರಶ್ನೆಗೆ ಉತ್ತರವಾಗಿ ಹೇಳುತ್ತಾನೆ ಚೇತಸಾ ಎಂದು. ಮನಸ್ಸಿನಿಂದ ಎಲ್ಲಕರ್ಮಗಳನ್ನೂ ನನ್ನಲ್ಲಿ 
ಸಮರ್ಪಿಸಿ ಮತ್ತರಃ, ಅಹಮೇವ ಪರಃ ಯಸ್ಯ ಸಃ- ಮತ್ಪರಃ ಎಂದು ವಿಗ್ರಹ. ನಾನೇ 
ಸರ್ವೋತ್ತಮ ಎಂಬ ಭಾವ ತಳೆದವನು ಆಗು. ಅಲ್ಲದೆ, ಬುದ್ಧಿಯೋಗಂ- ಜ್ಞಾನದ 
ಪ್ರತ್ಯಾಹಾರಾದಿರೂಪ ಉಪಾಯವನ್ನು ಆಶ್ರಯಿಸಿ, ಮಚ್ಚಿತ್ತಃ- ನನ್ನಲ್ಲೇ ನಿಲ್ಲಿಸಿದ ಮನಸುಳ್ಳವನು 
ಯಾವಾಗಲೂ ಆಗು. ಹೀಗೆ ಹೇಳಿದ್ದರಿಂದ ತ್ರೈವಿದ್ಯರು ಹೀಗಿರುವುದಿಲ್ಲವಾದ್ದರಿಂದ ಅವರಿಗೆ 
ಮುಕ್ತಿ ಸಿಗುವುದೆ ? ಎಂದು ಶಂಕೆ ಇಲ್ಲ. ॥। 57 ॥ 


ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಫಸಾದಾತ್ತರಿಷ್ಯಸಿ | 
ಅಥ ಚೇತ್ರ_ಮಹಂಕಾರಾನ್ನ ಶ್ರೋಷ್ಯಸಿ ವಿನಂಕ್ಚ್ಯಸಿ 11 58 ॥ 


ಅರ್ಥ- ನನ್ನಲ್ಲೇ ಮನಸ್ಸಿಟ್ಟುನೀನು ಎಲ್ಲದುಸ್ತರಕಷ್ಟಗಳನ್ನು ನನ್ನ ಅನುಗ್ರದಿಂದ ದಾಟುವಿ. 
ಇನ್ನು , ಒಂದು ವೇಳೆ ಅಹಂಕಾರದಿಂದ "ಯುದ್ದ ಮಾಡು' ಎಂಬ ನನ್ನ ಮಾತನ್ನು ಕೇಳದಿದ್ದರೆ 
ನಾಶಹೊಂದುವಿ (ಪುರುಷಾರ್ಥಗಳನ್ನು ಕಳೆದುಕೊಳ್ಳುವಿ) 


ಭಗವಚ್ಚಿತ್ರಸ್ಯ ಫಲಮಾಹ- ಮಚ್ಚಿತ್ತ ಇತಿ ॥ ಮಚ್ಚಿತ್ತೋ ಮಯ್ಯೇವ 


916 ಗೀತಾವಿವೃತಿ 


ನಿರುದ್ದಮನಸ್ಥಃ । ಸರ್ವಾಣಿ ದುರ್ಗಾಣಿ ದುಸ್ತರಾಣಿ ದುಃಖೇನ ತರ್ತವ್ಯಾನಿ 
ಕಷ್ಟಾನಿ ಮತ್ಪಹಾದಾತ್ತರಿಷ್ಯಸಿ | ಏವಂ ಸ್ಪವಿಹಿತವೃತ್ತ್ಯಾ ಭಗವದಾರಾಧನಸ್ಯ 
ಪರಮಧರ್ಮತ್ವಾದ್ಯುದ್ಧಾಖ್ಯಂ ಸ್ಪವಿಹಿತಕರ್ಮ ಭಗವತ್ಲೀತ್ಯರ್ಥಮೇವಾವಶ್ಯಂ 
ಕಾರ್ಯಮಿತ್ಯೇತಾವತಾ ಪ್ರಬಂಧೇನ ಪ್ರತಿಪಾದಿತಮ್‌ । ತದಕರಣೇನಿಷ್ಠ- 
ಮಾಹ- ಅಥ ಚೇದಿತಿ ॥॥ ಅರ್ಥಾಂತರೇ ಅಥ ಶಬ್ದಃ | ಅಹಂನ ಯೋತ್ಪಾ ಸಮೀ 
ತ್ಯಹಂಕಾರಾತ್‌ ಯುದ್ಧಸ್ಥೆ ಸೀತಿ ಮದೀಯವಚನಂ ತಂ ನ ಶ್ರೋಷ್ಯಸಿ ಚೇತ್‌ pe ತ್ವಾ 
ks ಕರೋಷಿ ಚೇತ್‌ “| ವನಂಕ್ಸ್ಯಸಿ ಪುರುಷಾರ್ಥ ಒಟ ಭವಿಷ್ಯಸಿ । 
ಮದ್ದಚನಾಕರಣೇ ವಿನಾಶ ಇತ್ಯಭ್ಯು ಪೇತ್ಯೊ "ಕಮ್‌ ॥। 58 ॥ 


ಅನುವಾದ- ಭಗವಂತನಲ್ಲಿ ಮನಸ್ಸಿಟ್ಟವನ ಫಲವನ್ನು ಹೇಳುತ್ತಾನೆ- ಮಚ್ಚಿತ್ತ ಎಂದು. 
ಮಚ್ಚಿತ್ತಃ ಎ ನನ್ನಲ್ಲೇ ಏಕಾಗ್ರ ಗೊಳಿಸಿದ ಮನಸ್ಸುಳ್ಳವನು ಎಲ್ಲಾ ದುರ್ಗಾಣಿ: ದುಸ ಸರಾಣಿ- 
ಮಃ ದಿಂದ ಮಟದ ಕಷ್ಟಗಳನ್ನು ನನ್ನ 'ಅನುಗ್ರ ಹದಿಂದ ದಾಟುವಿ. ಹೀಗೆ 'ಸ್ಥವಿಹಿತ 
ಕರ್ಮಾಚರಣೆಯಿಂದ ಭಗವಂತನ « ಆರಾಧನವು ಮುಖ್ಯ ಧರ್ಮವಾಗಿರುವುದರಿಂದ ಯುದ್ಧ 
ವೆಂಬ ನಿನಗೆ ವಿಹಿತವಾದ ಕರ್ಮವನ್ನೂ ಭಗವತ್ತೀತಿಗಾಗಿಯೇ ತಪ್ಪದೇ ಮಾಡಬೇಕು. 
ಎನ್ನುವುದನ್ನು ಇಲ್ಲಿಯವರೆಗಿನ ಗ್ರ ಂಥದಿಂದ ಪ ಪ್ರ ತಿಪಾದಿಸಲಾಯಿತು. ಅದನ್ನು ಮಾಡದಿದ್ದರೆ 


ಅನಿಷ್ಟವನ್ನು 'ಹೇಳುತ್ತಾನೆ- ಅಥ ಚೇತ್‌ ಎಂದು. ಬೇರೊಂದು ವಿಷಯ ಪಾ ್ರರಂಭವಾಗಿದ 
ಎಂಬರ್ಥದಲ್ಲಿ ಅಥ ಎಂಬ ಶಬ್ದ ಇದೆ. 


“ನಾನು ಯುದ ರ ಮಾಡುವುದಿಲ್ಲ' ಎಂಬ ಅಹಂಕಾರದಿಂದ ಯುದ್ಧಮಾಡು ಎಂಬ ನನ್ನ 
ಮಾತನ್ನು ನೀನು ಕೇಳದಿದ್ದರೆ, ಕೇಳಿ ಆಚರಿಸ ದಿದ್ದರೆ, ವಿನಂಕ್ಷ್ಯಸಿ- “ನಾಶ ಹೊಂದುವಿ- 
ಧರಾ ಆಗುವಿ. 'ನನ್ನ ಮಾತನ್ನು ಪಾಲಿಸ ದಿದರೆ "ಎನಾಶ' ಎಂದು ಹೇಳಿದ್ದು 


("ನನ್ನ ಮಾತನ್ನು ಪಾಲಿಸ ದೆಇರಬಹುದು' ಎನ್ನುವುದನ್ನು) ಒಪ್ಪಿ. (ನಿಜವಾಗಿ, "ನನ್ನ ಮಾತನ್ನು 
ಹ ಎಂಡು ಮುಂದೆ ಹಳುತ್ತಿದ್ದಾನೆ. ) || 58 || 


ನನ್ನ್ನ ಮಾತನ್ನು ಮೀರಲು ನೀನು ಅಶಕ್ತ 


» ಯದಹಂಕಾರಮಾಶ್ರಿತ್ಯ ನ ಯೋತ್ತ್ಯ ಅತಿ ಮನ್ಯಸೇ | 
ಮಿಥೈ ವವ್ಯವಸಾಯಸ್ತೇ ಪ್ರಕೃತಿಸ್ತಾ_ಂ ನಿಯೋಕ್ಟ 53 11 59 11 
ಅರ್ಥ - ನೀನು, ಯುದ್ಧ ಮಾಡಲು ಬಿಡಲು ನಾನು ಸ್ವತಂತ್ರ ಎಂಬ ಅಹಂಕಾರದಿಂದ 


ಮಾನ ಯುದ್ಧ ಮಾಡುವುದಿಲ್ಲ' ಎಂದು ಏನು ಯೋಚಿಸುವೆಯೋ, ಆ ನಿನ್ನ ಆಲೋಚನೆಯು 
ವ್ಯರ್ಥ. ಈಶ್ವರೇಚ್ಛೆಯು ನಿನ್ನನ್ನು (ಯುದ್ಧದಲ್ಲಿ) ಪ್ರೇರಿಸುತ್ತದೆ. 
ಲ) ಎಜೆ 6 6) ಎ. 


ಅಧ್ಯಾಯ 18 917 


ಮದುಕ್ತಾಕರಣಮಶಕ್ಕಂ ಚ ತವೇತ್ಯಾಹ- ಯದಿತಿ ॥ ಮಿಥ್ಕೈವ ವೃಥೈವ ತೇ 
ವ್ಯವಸಾಯಃ ನಿಶ್ಚಯಃ । ಕುತಃ 'ಪ್ರಕೃತಿರಿತೀಶ್ದರೇಚ್ಛಾ । ತ್ಹಾಂ ನಿಯೋಕ್ಚೃತಿ 
ಪ್ರೇರಯತಿ ॥1 59 ॥1 


ಅನುವಾದ- ಅಲ್ಲದೆ, ನಾನು ಹೇಳಿದ್ದನ್ನು ಮಾಡದಿರುವುದು ನಿನಗೆ ಅಸಾಧ್ಯ ಎಂದು 
ಹೇಳುತ್ತಾನೆ. ಯತ್‌ ಎಂದು. ಮಿಥ್ಳೈವ- ವ್ಯರ್ಥವೇ ನಿನ್ನ ನಿಶ್ಚಯ. ಏಕೆ 9 ಪ್ರಕೃತಿಃ- 
ಈಶ್ವರೇಚ್ಛೆಯು ನಿನ್ನನ್ನು ನಿಯೋಕ್ಷ್ಮ್ಯತಿ- ಪ್ರೇರಿಸುತ್ತದೆ. ॥ 59 


ಸ್ವಭಾವಜೇನ ಕೌಂತೇಯ ನಿಬದ್ಧಃ ಸ್ವೇನ ಕರ್ಮಣಾ । 
ಕರ್ತುಂ ನೇಚಸಿ ಯನ್ನೋಹಾತ್‌ ಕರಿಷ್ಯಸ್ಯವಶೋಇಪಿ ತತ್‌ ॥ 60 ॥| 
ಲ 


ಅರ್ಥ- ಹೇ ಅರ್ಜುನ, ಪೂರ್ವ ಸಂಸ್ಕಾರದಿಂದ ಹುಟ್ಟಿದ ನಿನ್ನ ಕರ್ಮದಿಂದ ಬದ್ಧನಾದ 
ನೀನು ಯಾವ ಕರ್ಮವನ್ನು ಮೋಹದಿಂದ (ಬಂಧುಸ್ನೇಹದಿಂದಾದ ಅಜ್ಞಾನದಿಂದ) 
ಮಾಡಲಿಚ್ಚಿಸುವುದಿಲ್ಲವೋ ಆ ಕರ್ಮವನ್ನು ನಿನ್ನ ಅಧೀನನಾಗದೆಯೇ (ನಿನ್ನ ಇಚ್ಛೆ ಇಲ್ಲದಿದ್ದರೂ) 
ಮಾಡುವಿ. 


ಈಶ್ನರೇಚ್ಛಯಾ ಜೀವನಿಯಮೇ ್ಹನಿಮಿತ್ತತ್ವಾದಿಕಂ ದರ್ಶಯನ್ನುಕ್ತಂ 
ವಿವೃಣೋತಿ ಸ್ವಭಾವಜೇನೇತಿ ॥ ಸಭಾವಃ ಸಂಸ್ಥಾರಸ್ತಜ್ಞಾತೇನ ಸ್ಟೇನ ಕರ್ಮಣಾ 
ನಿಬದ್ಧಃ | ಹೇ ಕೌಂತೇಯ ಯತ್ಕರ್ಮ ಮೋಹಾದ್‌ಬಂಧುಸ್ನೇಹಮೋಹಾತ್‌ 
ಕರ್ತುಂ ನೇಚ್ಛಸಿ ತತ್ನರ್ಮಾವಶೋಹಅಪಿ ಸ್ವಾನಧೀನೋಠಪಿ ಭಗವದಿಚ್ಛಾಧೀ- 
ನೋಪಪಿ ಸನ್‌ ಕರಿಷ್ಯಸಿ ॥॥ 60 ॥ 


ಅನುವಾದ- ಈಶ್ವರೇಚ್ಛೆಯು ಜೀವರನ್ನು ನಿಯಮಿಸುವಲ್ಲಿ ನಿಮಿತ್ತ (ಆದಿ- ಉಳಿದ 
ನಿಮಿತ್ತಗಳೂ ಇವೆ) ಎಂಬುದನ್ನು ತೋರಿಸುತ್ತಾ ಹಿಂದೆ ಹೇಳಿದ್ದನ್ನು ("ಮಿಥ್ಕೈಷ ವ್ಯವಸಾಯಸ್ತೇ 
ಪ್ರಕೃತಿಸ್ತಾಂ ನಿಯೋಕ್ಚ್ಯತಿ' ಎಂಬ ಮಾತನ್ನು) ವಿವರಿಸುತ್ತಾನೆ- ಸ್ವಭಾವಜೇನ ಎಂದು. 
ಸ್ವಭಾವಜೇನ- ಸ್ವಭಾವ ಎಂದರೆ ಸಂಸ್ಕಾರ. ಆದರಿಂದ ಹುಟ್ಟಿದ ಸ್ವಕರ್ಮದಿಂದ ಬದ್ಧನು. ಹೇ 
ಅರ್ಜುನ ! ಯಾವ ಕರ್ಮವನ್ನು, ಮೋಹಾತ್‌- ಬಂಧುಸ್ನೇಹದಿಂದಾದ ಅಜ್ಞಾನದಿಂದ 
ಮಾಡಲು ಇಚ್ಛೆಸುವುದಿಲ್ಲವೋ ಆ ಕರ್ಮವನ್ನು, ಅವಶೋತಪಿ- ನಿನ್ನ ಅಧೀನನಾಗದೆಯೂ 
ಭಗವದಧೀನನಾಗಿಯೂ ಮಾಡುವಿ. ॥60 ॥ 


ವಿವರಣೆ - ಅವಶಃ ಎನ್ನುವುದಕ್ಕೆ ವಶನಾಗದೆ ಎಂದರ್ಥ. ಯಾರ ವಶನಾಗದೆ ಎಂದರೆ ನಿನ್ನ 


918 ತಾವಿವೃತಿ 


ವಶನಾಗದೆ, ಅಂದರೆ ನಿನ್ನ ಇಚ್ಛೆ ಇಲ್ಲದಿದ್ದರೂ ಎಂದು ಒಂದು ಅರ್ಥ. ಅ ಶಬ್ದಕ್ಕೆ ಪರಮಾತ್ಮ 
ಎಂದು ಅರ್ಥ ಇರುವುದರಿಂದ, ಅವಶಃ ಎಂದರೆ ಪರಮಾತ್ಮನ ವಶನಾಗಿ ಎಂದು ಎರಡನೆಯ 
ಅರ್ಥ. 


ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇನರ್ಜುನ ತಿಷ್ಠತಿ 
ಭ್ರಾಮಯನ್‌ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ Il 61 11 
ಅರ್ಥ- ಹೇ ಅರ್ಜುನನು ! (ಈಶ್ವರಃ =) ಜಗತ್ತನ್ನು ನಿಯಮಿಸುವ ನಾರಾಯಣನು, 


ಶರೀರವೆಂಬ ಯಂತ್ರದಲ್ಲಿರುವ ಎಲ್ಲ ಜೀವಿಗಳನ್ನು ತನ್ನ ಇಚ್ಛೆಯಿಂದ ನಾನಾ ಕರ್ಮಗಳಲ್ಲಿ 
ತೊಡಗಿಸುತ್ತಾ ಎಲ್ಲಜೀವಿಗಳ ಹೃದಯಪ್ರದೇಶದಲ್ಲಿಇರುವನು. 


ನನ್ಹೀಶ್ಚರೇಚ್ಛಾಯಾಃ ಪ್ರವರ್ತಕತ್ನೇ, ಈಶ್ವರಃ ಪ್ರವರ್ತಕೋ ನೇತಿ ಶಂಕಾಮ್‌ 
ಈಶ್ವರಸ್ಮರೂಪಂ ದರ್ಶಯನ್‌ ಪರಿಹರತಿ- ಈಶ್ವರ ಅತಿ ॥ ಈಶ್ವರಃ ಯಂತ್ರಾ- 
ರೂಢಾನಿ ಯಂತ್ರಾಣಿ ಶರೀರಾಣಿ ತದಾರೂಢಾನಿ ತತ್ರಸ್ಥಾನಿ ಭೂತಾನಿ ಪ್ರಾಣಿನಃ 
ಮಾಯಯಾ ಸ್ವರೂಪಭೂತೇಚ್ಛ್ಚ! ಯಾ ಭ್ರಾಮಯನ್‌ನಾನಾಕರ್ಮಸು ಪ್ರವರ್ತ- 
ಯನ್‌ ಸರ್ವಭೂತಾನಾಂ ಹೃದ್ದೇಶೇ ತಿಷ್ಠತಿ ॥ 61 ॥ 


ಅನುವಾದ- ಈಶ್ವರೇಚ್ಛೆಯು ಪ್ರವರ್ತಕವಾದರೆ ಈಶ್ವರನು ಪ್ರವರ್ತಕನಲ್ಲ ಎಂದಾಗದೆ 9 
ಎಂಬ ಸಂಶಯವನ್ನು ಈಶ್ವರಸ್ಥರೂಪವನ್ನು ತೋರಿಸುತ್ತಾ ಪರಿಹರಿಸುತ್ತಾನೆ- ಈಶ್ವರಃ ಎಂದು. 
ಈಶ್ವರಃ - ನಿಯಾಮಕನಾದ ಪರಮಾತ್ಮನು. ಯಂತ್ರಾಣಿ - ಶರೀರಗಳು, ಯಂತ್ರಾರೂಢಾನಿ ಎ 
ಅವುಗಳಲ್ಲಿರುವ, ಭೂತಾನಿ: ಪ್ರಾಣಿಗಳನ್ನು, ಮಾಯಯಾ ಸ್ವರೂಪೇಜಚ್ಛೆಯಿಂದ, ಭ್ರಾಮ- 
ಯನ್‌ - ನಾನಾ ಕರ್ಮಗಳಲ್ಲಿ ತೊಡಗಿಸುತ್ತಾ, ಹೃದಯ ಪ್ರದೇಶದಲ್ಲಿ ಇರುವನು. ॥। 61 ॥ 


ಶರಣಾಗತಿಯ ಮಹಿಮೆ 
ತಮೇವ ಶರಣಂ ಗಚ್ಛ ಸರ್ವಭಾವೇನ ಭಾರತ | 
ತತ್ವಸಾದಾತ್ನರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಮ್‌ Il 62 ॥ 
ಅರ್ಥ- ಹೇ ಭರತಕುಲೋತ್ಪನ್ನ । ಆ ನಿಯಾಮಕನಾದ ಪರಮಾತ್ಮನನ್ನೇ ಎಲ್ಲವಿಧದಿಂದ 


ಮೊರೆ ಹೊಂದು. ಅವನ ಅನುಗ್ರಹದಿಂದ ಉತ್ಕೃಷ್ಟವಾದ ಶಾಂತಿಯನ್ನು (ಭಗವನ್ನಿಷ್ಠಬುದ್ಧಿ 
ಯನ್ನು) ಶಾಶ್ಚತವಾದ ವೃಕುಂಠಾದಿಸ್ಥಾನವನ್ನು ಹೊಂದುವಿ. 


ಅಧ್ಯಾಯ 18 919 


ಯಸ್ಮಾದೇವಮೀಶ್ದರ ಏವ ಸ್ವತಂತ್ರ: ಜೀವಾಸ್ತದಧೀನಾಸ್ತಸ್ಮಾದಹಂಕಾರಮುತ್ಸೃಜ್ಯ 
ತಮೇವೇಶ್ದರಂ ಸರ್ವಭಾವೇನ ಸರ್ವಪ್ರಕಾರೇಣ ಶರಣಂ ಗಚ್ಛ ಯಾಹಿ | ಮಾಂ 
ಶರಣಂ ಯಾಹೀತಿ ವಕ್ತವ್ಯೇ ಈಶ್ವರಸ್ತಿಷ್ಠತಿ ತಂ ಶರಣಂ ಯಾಹೀತಿ ಪರೋಕ್ಷನಿರ್ದೇಶಃ 
ಕೃಷ್ಣಸ್ಯೇಶ್ಚರತ್ಹನಿಶ್ಚಯಾರ್ಥತ್ವಾಭಿಪ್ರಾಯೇಣ | 'ನಿಶ್ಚಯಾರ್ಥಃ ಸ ತು ಜ್ಞೇಯೋ 
ಯತ್ರಾತ್ಮೈವ ಪರೋಕ್ಷತಃ | ಉಚ್ಯತೇ' ಇತಿ ಸ್ಕೃತೇಃ | ತತ್ಪಸಾದಾದೀಶ್ಚರಪ್ರಸಾದಾತ್‌ 
ಪರಾಂ ಶಾಂತಿಂ ಬುದ್ದೇರ್ಭಗವನ್ನಿಷ್ಠತಾಮ್‌ | ಶಾಶ್ಚತಂ ಸ್ಥಾನಂ ವೈಕುಂಠಾದಿಲೋಕಂ 
ಪ್ರಾಪ್ಪ್ಯಸೀತಿ | ವೈಕುಂಠಾದಿಸ್ನಾನಸ್ಯ ಶಾಶ್ನತತ್ನಂ ಚ ಚಿತ್‌ಪ್ರಕೃತ್ಯಾತ್ಥಕತ್ವಾತ್‌ । "ಶ್ರೀರೇವ 
ಲೋಕರೂಪೇಣ ವಿಷ್ಣೋಸ್ತಿಷ್ಠತಿ' ಇತ್ಯಾದೇಃ ॥ 62 ॥ 
ಅನುವಾದ- ಯಾವ ಕಾರಣದಿಂದ, ಹೀಗೆ ಈಶ್ವರನೇ ಸ್ವತಂತ್ರನೂ ಜೀವರು ಅವನ 
ಅಧೀನರೂ ಆ ಕಾರಣದಿಂದ ಅಹಂಕಾರವನ್ನು ತೊರೆದು ಆ ಈಶ್ವರನನ್ನೇ ಸರ್ವಭಾವೇನ- ಎಲ್ಲ 
ಪ್ರಕಾರದಿಂದ ಶರಣಂ ಗಚ್ಛ ಮೊರೆ ಹೊಂದು. "ನನ್ನನ್ನು ಮೊರೆ ಹೊಂದು' ಎಂದು ಹೇಳ 
ಬೇಕಾಗಿರುವಲ್ಲಿ “ಈಶ್ವರ ಇದ್ದಾನೆ. ಅವನನ್ನು ಮೊರೆ ಹೊಂದು' ಎಂದು ಪ್ರಥಮಪುರುಷದಲ್ಲಿ 
ಹೇಳಿದ್ದು ಕೃಷ್ಣನು ಈಶ್ವರ ಎಂಬುದು ನಿಶ್ಚಿತ ಎಂಬ ಅಭಿಪ್ರಾಯದಿಂದ. "ಎಲ್ಲಿತನ್ನನ್ನು ತಾನೇ 
ಪ್ರಥಮಪುರುಷದಲ್ಲಿಹೇಳಿಕೊಳ್ಳುತ್ತಾನೊ ಅದು ನಿಶ್ಚಯಕ್ಕಾಗಿ ಎಂದು ತಿಳಿಯಬೇಕು'- ಎಂದು 
ಸ್ಮೃತಿಯಿದೆ (1) ತತ್ವನಾದಾತ್‌ = ಈಶ್ವರನ ಅನುಗ್ರಹದಿಂದ, ಪರಾಂ ಶಾಂತಿಂ- ಬುದ್ಧಿಯು 
ಭಗವನ್ನಿ ಷ್ಠವಾಗಿರುವುದನ್ನು. ಶಾಶ್ಚತಂ ಸ್ಟಾ; ನಂ ವೈಕುಂಠಾದಿಲೋಕವನ್ನು ಹೊಂದುವಿ. 


"ಲಕ್ಷಿ ದೇವಿಯೇ ವಿಷ್ಣುಲೋಕಗಳ ರೂಪದಿಂದ ಇರುತ್ತಾಳೆ' ಇತ್ಯಾದಿವಚನಾನುಸಾರ 
ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಯೇ ವೈಕುಂಠಾದಿ ಲೋಕರೂಪಳಾದ್ದರಿಂದ ಅವುಗಳಿಗೆ 
ನಿತ್ಯತ್ವ 1162 11 


ವಿವರಣೆ- (1) ಭೀಮನು "ನಾನು ನೂರುಮಂದಿ ಕೌರವರನ್ನು ಸಂಹರಿಸುತ್ತೇನೆ' ಎಂದು 
ಹೇಳುವುದಕ್ಕಿಂತ "ಈ ಭೀಮನು ನೂರುಮಂದಿ ಕೌರವರನ್ನು ಸಂಹರಿಸುತ್ತಾನೆ' ಎಂದು ಹೇಳಿದಾಗ 
ಅರ್ಥದಲ್ಲಿಒಂದು ಅತಿಶಯ ಬರುತ್ತದೆ. ಅದರಂತೆ ಕೃಷ್ಣಇಲ್ಲಿಹೇಳುತ್ತಿದ್ದಾನೆ ಎಂದು ಆಶಯ. 
"ಯಥೇಚ್ಚಸಿ ತಥಾ ಕುರು' 


ಅತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ದುಹ್ಯತರಂ ಮಯಾ । 
ವಿಮೃಶೈ 2 ತದಶೇಷೇಣ ಯಥೇಚ್ಛಸಿ ತಥಾ ಕುರು 11 63 11 


920 ಗೀತಾವಿವೃತಿ 


ಅರ್ಥ -ಹೀಗೆ, ಗೋಪ್ಯಕ್ಕಿಂತ ಹೆಚ್ಚು ಗೋಪ್ಯವಾದ ಜ್ಞಾನಂ- ತಿಳಿಯಬೇಕಾದ್ದನ್ನು ನಿನಗೆ 
ವಿವರಿಸಿದ್ದೇನೆ. ಇದನ್ನು ಸಂಪೂರ್ಣವಾಗಿ ವಿಮರ್ಶಿಸಿ ಹೇಗೆ ಬಯಸುವಿಯೋ ಹಾಗೆ ಮಾಡು. 
ಎ 


ಏವಂ ಭಗವಾನರ್ಜುನಸ್ಯಾತಿಗೋಪ್ಯಂ ತತ್ತ್ವಂ ಉಪದಿಶ್ಯ ತದನುವಾದ- 
ಪೂರ್ವಂ ತೂಷ್ಲೀಂ ಸ್ಥಿತಂ ಅರ್ಜುನಮಾಕ್ತಿಪತಿ- ಇತೀತಿ ॥। ಗುಹ್ಯಾದ್‌ ಗುಹ್ಯತರಂ 
ಅತಿಗೋಪ್ಯಮ್‌ ಇತಿ ಪ್ರಾಗುಕ್ತಪ್ರಕಾರೇಣ ಜ್ಞಾನಂ ಜ್ಞೇಯಂ ತೇ ತುಭ್ಯಂ ಮಯಾ 
ಆಖ್ಯಾತಮ್‌ । ಏತದಶೇಷೇಣ ವಿಮೃಶ್ಯ ವಿಚಾರ್ಯ ಯಥೇಚ್ಛಸಿ ತಥಾ 
ಕುರ್ವಿತ್ಯಾಕ್ಷೇಪಃ ॥1 63 ॥1 


ಅನುವಾದ- ಹೀಗೆ ಭಗವಂತನು ಅರ್ಜುನನಿಗೆ ಅತಿರಹಸ್ಯವಾದ ತತ್ವವನ್ನು ಉಪದೇಶಿಸಿ 
ತಾನು ಹೇಳಿದ್ದನ್ನು ಅನುವಾದ ಮಾಡಿ ಮಾತನಾಡದೆ ನಿಂತಿದ್ದ ಅರ್ಜುನನನ್ನು ಆಕ್ಷೇಪಿಸುತ್ತಾನೆ- 
ಇತಿ ಎಂದು. ಗುಹ್ಯಾತ್‌ ಗುಹ್ಮತರಂ- ಅತಿಗೋಪ್ಯವಾದ, ಇತಿ: ಹಿಂದೆ ಹೇಳಿದ ವಿಧದಿಂದ 
ಜ್ಞಾನಂ- ಜ್ಞೇಯವನ್ನು, ತೇ: ನಿನಗೆ ನನ್ನಿಂದ ಹೇಳಲ್ಪಟ್ಟದೆ. ಇದನ್ನು ಸಂಪೂರ್ಣವಾಗಿ 


ವಿಮೃಶ್ಯ = ವಚಾರಮಾಡಿಯೂ ಹೇಗೆ ಬಯಸುವಿಯೋ ಹಾಗೆ ಮಾಡುವೆಯಾ ಇ ಎಂದ: 
ಅಕ್ಬೇಪ (1) ।। 63 1 


ವಿವರಣೆ- (1) ಯಥೇಚ್ಛಸಿ ತಥಾಕುರು ಎ ಹೇಗೆ ಬಯಸುವೆಯೋ ಹಾಗೆ ಮಾಡು ಎಂ೩ 
ಮಾತಿನಿಂದ ಮೇಲ್ನೋಟಕ್ಕೆ ಕೃಷ್ಣನು ಅರ್ಜುನನಿಗೆ ಮನಬಂದಂತೆ ವರ್ತಿಸು ಎಂದು ಹೇಳುವಂಃ 
ಕಾಣುತ್ತದೆ. ಆದರೆ, ಕೃಷ್ಣನ ಅಭಿಪ್ರಾಯ ಹಾಗಲ್ಲ "ಮನ ಬಂದಂತೆ ವರ್ತಿಸುವೆಯೋ ಇ ನಾನ: 
ಹೇಳಿದ್ದಕ್ಕಿಂತ ವಿರುದ್ಧವಾಗಿ ವರ್ತಿಸುವೆಯೋ ? ಎಂದು ಆಕ್ಷೇಪಿಸುವುದು ಅಭಿಪ್ರೇತವಾಗಿದೆ 
ಇಲ್ಲದಿದ್ದರೆ, ಈ ಮಾತಿನ ನಂತರ ಕರಿಷ್ಯೇ ವಚನಂ ತವ- ನಿನ್ನ ಮಾತನ್ನು ನಡೆಸುವೆ' ಎಂ 
73ನೇ ಶ್ಲೋಕದಲ್ಲಿ ಬರುವ ಅರ್ಜುನನ ಮಾತಿನ ನಂತರ ಕೃಷ್ಣನ 64ರಿಂದ 72 ಶ್ಲೋಕದ 


ಉಪಸಂಹಾರ ವಚನಗಳು ಇರಬೇಕಿತ್ತು. ಈ ವಿವರಣೆಯನ್ನು ಗೀತಾತಾತ್ಪರ್ಯ-ನ್ಯಾಯದೀಪಿಕ 
ಗಳಲ್ಲಿಕಾಣಬಹುದು. 


ಇದು ಅತಿ ರಹಸ್ಯಸಾಧನ 


ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ । 
ಅಹ್ಲೋಪಸಿ ಮೇ ದೃಢಮಿತಿ ತತೋ ವಕ್ತಾ $ಮಿ ತೇ ಹಿತಮ್‌ ॥। 64 ॥ 


ಅರ್ಥ - ನೀನು ನಿಶ್ಚಯವಾಗಿಯೂ ನನಗೆ ಪ್ರಿಯನಾಗಿರುವಿ (ಇತಿ ಎ) ತತಃ ಆದ್ದರಿಂರ 


ಅಧ್ಯಾಯ 18 921 


ನಿನಗೆ ಹಿತವಾದದ್ದನ್ನು ಹೇಳುತ್ತೇನೆ. ಎಲ್ಲಸಾಧನಗಳಲ್ಲೂಅತಿ ರಹಸ್ಯವಾದ (ಸಾಧನವನ್ನು 
ಹೇಳುವ) ನನ್ನ ಉತ್ಕೃಷ್ಟ ವಚನವನ್ನು ಮತ್ತೂ ಆಲಿಸು. 
ತತ್ತ ಸಾರಮುಪಸಂಹೃತ್ಯ ಸಾಧನಸಾರಕಥನಮುಪಸಂಹರ್ತುಂ ಪ್ರತಿಜಾನೀತೇ- 
ಸರ್ವೇತಿ ॥॥ ಚತುರ್ದಶಾದೌ ಸಾಧನಸಾರಸ್ಯೋಕ್ತತ್ವಾದ್‌ಭೂಯ ಇತ್ಯುಕ್ತಮ್‌ । 
ಪುನರಿತ್ಯರ್ಥಃ | ಸರ್ವಸಾಧನೇಷು ಗೋಪ್ಯತಮಂ ಮೇ ಪರಮಂ ವಚಃ 
ಶೃಣು । ಮೇ ಇಷ್ಟೋಶಸಿ । ದೃಢಮಿತಿ ನಿಶ್ಚಯಃ । ತತಸ್ತೇ ಹಿತಂ ವಕ್ಷ್ಯಾಮಿ | 
ಉಪಸಂಹಾರರೂಪೇಣ ಕಥಯಿಷ್ಯಾಮೀತ್ಯರ್ಥಃ Il 64 11 


ಅನುವಾದ- ಪ್ರಮೇಯಸಾರದ ಉಪಸಂಹಾರವನ್ನು ಮಾಡಿ, ಸಾಧನಸಾರದ ಉಪಸಂಹಾರ 
ವನ್ನು ಮಾಡುವ ಪ್ರತಿಜ್ಞೆ ಮಾಡುತ್ತಾನೆ ಸರ್ವ ಎಂದು. ಹದಿನಾಲ್ಕನೆ ಅಧ್ಯಾಯ ಮೊದಲಾದೆಡೆ 
ಸಾಧನದ ಸಾರವನ್ನು ಹೇಳಿರುವುದರಿಂದ "ಭೂಯಃ' ಎಂದು ಹೇಳಿದ್ದು. ಪುನಃ: ಮತ್ತೂ 
ಎಂದರ್ಥ. ಎಲ್ಲಸಾಧನಗಳಲ್ಲಿ ಅತ್ಯಂತ ಗೋಪ್ಯವಾದ ನನ್ನ ಉತೃಷ್ಟವಚನವನ್ನು ಕೇಳು. ನನಗೆ 
ಪ್ರಿಯನಾಗಿರುವಿ, "ದೃಢಂ' ಎಂದರೆ ನಿಶ್ಚಯ. ಆದ್ದರಿಂದ ನಿನ್ನ ಹಿತವನ್ನು ಹೇಳುವೆನು. 
ಉಪಸಂಹಾರರೂಪವಾಗಿ ತಿಳಿಸುವೆನು ಎಂದರ್ಥ. 11 64 ॥ 


ಮನ್ಮನಾ ಭವ ಮದ್ದಕ್ತೋ ಮದ್ಯಾಜೀ ಮಾಂ ನಮಸ್ಕುರು | 
ಮಾಮೇವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋತಸಿ ಮೇ 11 65 11 
ಅರ್ಥ - ನೀನು ನನಗೆ ಪ್ರಿಯನಾದ್ದರಿಂದ, ನನ್ನಲ್ಲಿ ಮನಸಿಡು, ನನ್ನಲ್ಲಿ ಭಕ್ತಿ ಮಾಡು, 
ನನ್ನನ್ನಾರಾಧಿಸು, ನನ್ನನ್ನು ನಮಸ್ಕರಿಸು. (ಇವುಗಳಿಂದ) ನೀನು ನನ್ನನ್ನೇ ಹೊಂದುವಿ. (ಹೀಗೆಂದು) 
ಯಥಾರ್ಥವಾಗಿ ನಿನಗೆ ಶಪಥ ಮಾಡುವೆನು. 


ತದಾಹ- ಮನ್ಶನಾ ಇತಿ ॥ ಯತೋ ಮೇ ಪ್ರಿಯೋಪಸಿ ಅತೋ ಮನ್ಮನ- 
ಸ್ತಾದಿಸಾಧನಸಾರಚತುಷ್ಟಯೇನ ಮಾಮೇವೈಷ್ಯಸಿ ಪ್ರಾಪ್ನ್ಯಸಿ | ತೇ ಸತ್ಯಂ 
ಪ್ರತಿಜಾನೇ | ಅವಶ್ಯಂ ಮತ್ಪಾಪ್ತಿರ್ಭವತೀತಿ ಪ್ರತಿಜ್ಞಾಂ ಕರೋಮಿ । ನಾತ್ರ 
ಸಂದೇಹಃ ಕಾರ್ಯ ಇತಿ ಭಾವಃ ॥1 65 ॥ 


ಆನುವಾದ- ಅದನ್ನು (ಉಪಸಂಹಾರರೂಪವಾಗಿ ತಿಳಿಸುವೆ ಎಂದದ್ದನ್ನು) ಹೇಳುತ್ತಾನೆ, 
“ಮನ್ನನಾಃ' ಎಂದು. ಯಾವ ಕಾರಣದಿಂದ ನನಗೆ ಪ್ರಿಯನಾಗಿರುವೆಯೋ, ಆ ಕಾರಣದಿಂದ 
ನನ್ನಲ್ಲಿ ಮನಸ್ಸಿಡುವುದು ಮೊದಲಾದ ಸಾಧನಗಳಲ್ಲಿ ಮುಖ್ಯವಾದ ನಾಲ್ಕು ಸಾಧನಗಳಿಂದ 


922 ಗೀತಾವಿವೃತಿ 


ನನ್ನನ್ನೇ ಹೊಂದುವಿ. ತೇ ಸತ್ಯಂ ಪ್ರತಿಜಾನೇ- ಅವಶ್ಯವಾಗಿ ನನ್ನ ಪ್ರಾಪ್ತಿ ಆಗುವುದೆಂದು ನಿನಗ 
ಪ್ರತಿಜ್ಞೆಯನ್ನು ಮಾಡುವೆ. ಈ ವಿಷಯದಲ್ಲಿಸಂಶಯ ಪಡಬಾರದು ಎಂದು ಅಭಿಪ್ರಾಯ. ॥65| 


ಸರ್ವಧರ್ಮಾನ್‌ ಪರಿತ್ಯಜ್ಯ ಮಾಮೇಕಂ ಶರಣಂ ವಜ! 
ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಟಯಿಷ್ಯಾಮಿ ಮಾ ಶುಚಃ 11 66 ॥ 


ಅನುವಾದ- ಎಲ್ಲ (ಅನ್ಯದೇವತಾ ಸಂಬಂಧಿಯಾದ) ಕರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೆ( 
(ನನ್ನನೇ ಪ್ರಧಾನವಾಗಿ) ಮೊರೆಯನ್ನು ಹೊಂದು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಬಿಡುಗಡ 
ಗೊಳಿಸುವೆ. ದುಖಪಡಬೇಡ. 


ಕಥಂ ಮನ್ಮನಸ್ತಾ ದಿಕಮಿತ್ಯತ ಉಕ್ತಮ್‌- ಸರ್ವಧರ್ಮಾನಿತಿ ॥ ಅನ್ಯಸರ್ವ- 
ಧರ್ಮಾನ್‌ ಪರಿತ್ಯಜ್ಯ ಮನ್ನನಾ ಮದ್ದಕ್ತೋ ಮದ್ಯಾಜೀತ್ಯೇವಮ್‌ | ಪೂರ್ವ- 
ಶೇಷೋ5ಯಮ್‌ । "ಮನ್ಮನಾ ಭವೇತ್ಯಾದಿನಾ' ಕಿಮುಕ್ತಂ ಭವತೀತೃತಸ್ತಸ್ಕೋಪ- 
ಸಂಹಾರರೂಪೇಣ ವ್ಯಾಖ್ಯಾ ಕ್ರಿಯತೇ- ಮಾಮೇಕಂ ಶರಣಂ ವ್ರಜೇತಿ ॥ 
ಮನ್ಮನಸ್ತಾ ದೇರೇವ ಶರಣಾಗತಿರೂಪತ್ತಾತ್‌ । ಉಕ್ತಂ ಹಿ- "ಸರ್ಮ್ವೋತ್ತಮತ್ನ- 
ಎಜ್ಞಾನಪೂರ್ವಂ ತತ್ರ ಮನಃ ಸದಾ । ಸರ್ವಾಧಿಕಪ್ರೇಮಯುಕ್ತಂ ಸರ್ವಸ್ಯಾತ್ರ 
ಸಮರ್ಪಣಮ್‌ । ಅಖಂಡಾ ತ್ರಿವಿಧಾ ಪೂಜಾ ತದ್ರತ್ಯೈವ ಸ್ವಭಾವತಃ | 
ರಕ್ಷತೀತ್ಯೇವ ಎಶ್ವಾಸಸ್ತದೀಯೋತ5 ಹಮಿತಿ ಸ್ಮೃತಿಃ | ಶರಣಾಗತಿರೇಷಾ ಸ್ಥಾದ್ದಿಷ್ಣ್‌ 
ಮೋಕ್ಬ್ಟಫಲಪ್ರದಾ ॥॥' (ಮಹಾವಿಷ್ಣುಪು.) ಇತಿ । 


ಅನುವಾದ- ಮನ್ನನಸ್ತಾ ಖಿಕಂ- ಭಗವಂತನಲ್ಲಿ ಮನಸಿಡುವುದು ಮುಂತಾದದ್ದ 
ಹೇಗೆಂದರೆ ಹೇಳುತ್ತಾನೆ " ಸರ್ವಧರ್ಮಾನ್‌ 'ಎಂದು (ಇದರರ್ಥ) ಉಳಿದೆಲ್ಲ ಧರ್ಮಗಳನ್ನು 
ಬಿಟ್ಟು ನನ್ನಲ್ಲ ಮನಸ್ಸಿಟ್ಟವನು, ನನ್ನ ಭಕ್ತನು, ನನ್ನ ಆರಾಧಕನು ಆಗು- ಹೀಗೆ "ಸರ್ವ- 
ಧರ್ಮಾನ್‌ ಪರಿತ್ಯಜ್ಯ' ಎನ್ನುವುದು ಹಿಂದಿನ ಮಾತಿಗೆ ಸೇರಿದ್ದು (1) "ಮನ್ಮನಾ ಭವ' ಇತ್ಯಾದ 
ವಚನದಿಂದ ಏನು ಹೇಳಿದಂತಾಯಿತೆಂಬ ಪ್ರಶ್ನೆಗೆ ಉತ್ತರವಾಗಿ "ಮಾಮೇಕಂ ಶರಣಂ ವ್ರಜ 
(ನನ್ನೊಬ್ಬನನ್ನೇ ಮೊರೆಹೊಂದು) ಎಂದು ಉಪಸಂಹಾರ ರೂಪದಿಂದ ವ್ಯಾಖ್ಯಾನವನ್ನು 
ಮಾಡಲಾಗುತ್ತಿದೆ. ಏಕೆಂದರೆ, ಮನ್ಮನಸ್ತಾ_ದಿಗಳೇ ಶರಣಾಗತಿರೂಪವಾಗಿವೆ. (2) ಇದು 
ಗೀತಾತಾತ್ಪರ್ಯದಲ್ಲಿ ತೋರಿಸಿದ (ಮಹಾವಿಷ್ಣುಪುರಾಣದಲ್ಲಿ) ಹೇಳಿಲ್ಪಟ್ಟದ್ದು ಪ್ರಸಿದ್ಧ. (ಆ 
ಪ್ರಮಾಣವಚನಗಳ ಅರ್ಥ.) "ಭಗವಂತನ ಸರ್ವೋತ್ತಮತ್ತಜ್ಞಾನ ಪೂರ್ವಕ ಅವನಲ್ಲಿ ಸದಾ 
ಎಲ್ಲಕ್ಕಿಂತ ಹೆಚ್ಚಿನ ಪ್ರೀತಿಸಹಿತವಾದ ಮನಸು ), ಎಲ್ಲವನ್ನೂ ಭಗವಂತನಲ್ಲೇ ಅರ್ಪಿಸುವುದು, 


ಅಧ್ಯಾಯ 18 923 


ನಿರಂತರವಾಗಿ ವಾಕ್‌ -ಕಾಯ-ಮನಸುಗಳಿಂದ ಅವನ ಮೇಲಿನ ಪ್ರೀತಿಯಿಂದ, ಸ್ಹಭಾವತಃ- 
ಫಲಾಪೇಕ್ಷೆ ಇಲ್ಲದೆ ಅವನನ್ನು ಪೂಜಿಸುವುದು, ಭಗವಂತನು ತಪ್ಪದೆ ರಕ್ಷಿಸುವನೆಂಬ ನಂಬಿಕೆ, 
ಅವನವನು ನಾನು ಎಂಬ ನೆನಪು- ಇದೆಲ್ಲಭಗವಂತನಲ್ಲಿಶರಣಾಗತಿ (ಮೊರೆ ಹೊಂದು ವುದು) 
ಎನಿಸುತ್ತದೆ. ಈ ಶರಣಾಗತಿಯು ಮೋಕ್ಟಫಲವನ್ನು ನೀಡುತ್ತದೆ.- ಎಂದು. 


ಯದ್ವಾ " ಸರ್ವಧರ್ಮಾನ್‌ ಪರಿತ್ಯಜ್ಯೇ'ತಿ ಸರ್ವಧರ್ಮಫಲಾನಿ ಪರಿತ್ಯಜ್ಯ 
ಇರ್ತೃರ್ಥಃ | ಅನ್ಯಥಾ ಯುದ್ಧವಿಧಿವಿರೋಧಃ ಸ್ಯಾತ್‌ । ಯದ್ವಾರವೈಷ್ಣವ- 
ಸರ್ವಧರ್ಮಾನರಿತ್ಯಜ್ಯೇತ್ಯರ್ಥ:ಃ } ಅನಾದಿಜನ್ಮಕೃತಪ್ರತಿಬಂಧಕ (ಸೃ) ಸತ್ತಾ ಷೈಹಂ 
ಮಾಮೇವ ಏಷ್ಯಸೀತ್ಯುಕ್ತಿರಿತ್ಯತ ಆಹ- ಅಹಂ ತ್ತೇತಿ || ತ್ವಾ ತ್ಹಾಮನಾದಿಜನ್ನ- 
ಕೃತಪಾಪೇಭ್ಯಃ ಮೋಕ್ಟಯಿಷ್ಯಾಮಿ ವಿನಿರ್ಮುಕ್ತಂ ಕರಿಷ್ಯಾಮಿ । ಮಾ ಶುಚಃ 
ಸಂಸಾರಭಯಾಚ್ಚೋಕಂ ಮಾಕಾರ್ಷೀಃ 1 66 ॥ 


ಅನುವಾದ- ಅಥವಾ, ಸರ್ವಧರ್ಮಾನ್‌ ಪರಿತ್ಯಜ್ಯ- ಎಲ್ಲ ಧರ್ಮಗಳ ಫಲವನ್ನು ಬಿಟ್ಟು 
ಎಂದರ್ಥ. ಹೀಗರ್ಥವಲ್ಲದಿದ್ದರೆ ಯುದ್ಧಮಾಡು ಎಂಬ ವಿಧಿಯ ವಿರೋಧ ಬಂದೀತು. 


ಅಥವಾ, ಎಲ್ಲಅವೈಷ್ಣವ ಧರ್ಮಗಳನ್ನು ಬಿಟ್ಟು ಎಂದರ್ಥ. ಅನಾದಿಯಾದ ಜನ್ಮಗಳಿಂದ 
ಆದ (ಪಾಪವೆಂಬ) ಪ್ರತಿಬಂಧಕ ಇರುವುದರಿಂದ “ಮಾಮೇವ ಏಷ್ಯಸಿ ದ ನನ್ನನ್ನೇ ಹೊಂದುವಿ' 
ಎಂಬ ಮಾತು ಹೇಗೆ ? ಎಂದರೆ ಹೇಳುತ್ತಾನೆ- ಅಹಂ ತ್ವಾ ಎಂದು. ತ್ಹಾ- ನಿನ್ನನ್ನು, 
(ಸರ್ವಪಾಪೇಭ್ಯಃಎ) ಅನಾದಿಜನ್ನಗಳಿಂದಾದ ಪಾಪಗಳಿಂದ, ಮೋಕ್ಷಯಿಷ್ಯಾಮಿ- ಮುಕ್ತ 
ನನ್ನಾಗಿ ಮಾಡುವೆ. ಮಾ ಶುಚಃ- ಸಂಸಾರಭಯದಿಂದ ದುಃಖಪಡಬೇಡ. ॥ 66 ॥ 


ವಿವರಣೆ- (1) "ಸರ್ವಧರ್ಮಾನ್‌ ಪರಿತ್ಯಜ್ಯ' ಎಂಬ ವಾಕ್ಕಖಂಡವನ್ನು ಎರಡು ಕ್ರಮ 
ಗಳಿಂದ ವ್ಯಾಖ್ಯಾನಿಸುತ್ತಿದ್ದಾರೆ. ಒಂದು, "ಸರ್ವಧರ್ಮಾನ್‌ ಪರಿತ್ಯಜ್ಯ ಮನ್ನನಾ ಭವ, ಮದ್ದಕ್ತೋ 
ಭವ, ಎಂದು ಹಿಂದಿನ ವಾಕ್ಕದ ಉಳಿದ ಭಾಗವಾಗಿದೆ. "ಸರ್ವಧರ್ಮಾನ್‌ ಪರಿತ್ಯಜ್ಯ' 
ಎಂಬುದು. ಈ ಪಕ್ಷದಲ್ಲಿ "ಎಲ್ಲಕಾಮ್ಯ ಧರ್ಮಗಳನ್ನು ಬಿಟ್ಟುನನ್ನಲ್ಲಮನಸ್ಸಿಡು' ಎಂದು ಅರ್ಥ. 
ಎರಡನೆಯ ವ್ಯಾಖ್ಯಾನವನ್ನು ಮುಂದೆ "ಯದ್ವಾ' ಎಂದು ಮಾಡುತ್ತಿದ್ದಾರೆ. ಈ ಪಕ್ಷದಲ್ಲಿ 
"ಸರ್ವಧರ್ಮಾನ್‌ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ' ಎಂದು ಕಾಣುವಂತೆಯೇ ವಾಕ್ಯ 
ವನ್ನಿಟ್ಟುಕೊಂಡು ಸರ್ವಧರ್ಮಾನ್‌ ಪರಿತ್ಯಜ್ಯ ಎನ್ನುವುದಕ್ಕೆ "ಎಲ್ಲ ಧರ್ಮಗಳ ಫಲಗಳನ್ನು 
ಬಿಟ್ಟು ಎಂದೂ, 'ಎಲ್ಲಅವೈಷ್ಣವಧರ್ಮಗಳನ್ನು ಬಿಟ್ಟು ಎಂದೂ ವ್ಯಾಖ್ಯಾನ ಮಾಡಿದ್ದಾರೆ. 


(2) ಭಗವಂತನಲ್ಲಿ ಮನಸಿಡುವುದು, ಭಕ್ತಿ ಮಾಡುವುದು, ಅವನನ್ನು ಆರಾಧಿಸುವುದು, 
ನಮಸ್ಕರಿಸುವುದು - ಈ ನಾಲ್ಕನ್ನು ಮಾಡುವುದೆಂದರೂ ಶರಣ ಹೊಂದುವುದೆಂದರೂ ಒಂದೇ. 


9 
924 ಗೀತಾವಿವೃತಿ 


ಆದ್ದರಿಂದ "ಸರ್ವಧರ್ಮಾನ್‌ ಪರಿತ್ಯಜ್ಯ ಮನ್ಮನಾ ಭವ ' ಎನ್ನು ವುದರ ಉಪಸಂಹಾರವಚನ 
"ಮಾಮೇಕಂ ಶರಣಂ ವ್ರಜ' ಎನ್ನುವುದು- ಎಂದು ಅಭಿಪ್ರಾಯ. 


ಗೀತಾಶ್ರವಣಕ್ಕೆ ಯಾರು ಅಧಿಕಾರಿ ? 


ಆದಂ ತೇ ನಾತಪಸ್ಮಾಯ ನಾಭಕ್ತಾಯ ಕದಾಚನ । 
ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋತಭ್ಯಸೂಯತಿ Il 67 ॥ 


ಅರ್ಥ- ಈ ಗೀತಾಶಾಸ್ತವನ್ನು ನೀನು, ತಪಸ್ತು ಮಾಡದವನಿಗೆ ಹೇಳಬಾರದು. ಗುರು 
ಶುಶ್ರೂಷೆ ಮಾಡದವನಿಗೆ ಹೇಳುವುದು ಹೆಚ್ಚು ದೋಷಕರ. ಭಕ್ತಿಹೀನನಿಗಂತೂ ಎಂದೂ ಹೇಳ 
ಬಾರದು. ಎಲ್ಲಕ್ಕಿಂತ ಹೆಚ್ಚಾಗಿ, ನನ್ನ ದ್ವೇಷ ಇರುವವರಿಗೆ ಹೇಳುವುದು ಮಹಾದೋಷಕರ (1) 


ಗೀತಾಶಾಸ್ತ್ರೇ5ನಧಿಕಾರಿನಿರಾಸೇನ ಲಕ್ಷಣಯಾಧಿಕಾರಿಣಮಾಹ- ಅದ- 
ಮಿತಿ ॥॥ ಇದಂ ಗೀತಾಶಾಸ್ತ್ರಂ ತಪೋಹೀನಾಯ ತೇ ತ್ವಯಾ ನ ವಾಚ್ಯಮ್‌ । 
ಅಶುಶ್ರೂಷವೇ ಸೇವಾಮಕುರ್ವತೇ ನ ವಾಚ್ಯಮ್‌ । ತಪೋಹೀನೋಪ- 
ದೇಶಾದಷ್ಯಶುಶ್ರೂಹೋರುಪದೇಶೋ ಮಹಾದೋಷಕರ ಇತಿ ಸೂಚನಾಯಾತ್ರ 
ಚ ಶಬ್ದಃ । "ಸಮುಚ್ಚಯೇ5ಥವಾಅಧಧಿಕ್ಕೇ ನ್ಯೂನತ್ಹೇ ಚಃ ಪ್ರಯುಜ್ಯತ'' 
(ಶಬ್ದನಿರ್ಣಯೇ) ಇತ್ಯುಕ್ತೇಃ । ಚಶ್ಚಕಾರ ಇತ್ಯರ್ಥಃ | ಅಶುಶ್ರೂಷೂಪ- 
ದೇಶಾದಪ್ಯಭಕ್ತಾಯ ಕದಾಚನ ಕದಾಪಿ ನ ವಾಚ್ಯಮಿತ್ಯುಕ್ತಿಃ ಅಲ್ಲಮಾತ್ರತಪಃ 
ಶುಶ್ರೂಷಾವತೋ ಭಕ್ತಿಮತಃ ಕದಾಚಿದುಪದೇಶೇತಪಿ ಭಕ್ತಿಹೀನಾಯೋಪದೇಶೇ 
ಮಹಾಂದೋಷ ಇತಿ ಸೂಚನಾಯ । ಮಾಂ ಯೋತಭ್ಯಸೂಯತಿ ತಸ್ಮೈ ನ ಚ 
ವಾಚ್ಯಮಿತೃತ್ರಾಪಿ ಚ ಶಬ್ದಃ ತಪೋಹೀನಾದಿತ್ರಿತಯೋಪದೇಶಾದಪ್ಯಸೂಯಾವತ 
ಉಪದೇಶೇ ದೋಪಾಧಿಕ್ಯಜ್ಞಾಪನಾರ್ಥಃ । ಏತೇನ ತಪಃಪ್ರಭೃತಿಗುಣ- 
ಯುಕ್ತೋಶಠಧಿಕಾರೀತಿ ಸೂಚಿತಮ್‌ ॥ 67 ॥ 


Cae) 


ಯಿಂದ ಅಧಿಕಾರಿಯನ್ನು ಹೇಳುತ್ತಾನೆ- "ಇದಂ' ಎಂದು. ಇದಂ- ಈ ಗೀತಾಶಾಸ್ತವ 
ತಪಸಿಲ್ಲದವನಿಗೆ , ತೇ: ನಿನ್ನಂದ ಹೇಳಲ್ಪಡಬಾರದು. ಅಶುಶ್ರೂಷವೇ- ಸೇವೆ ಮಾಡದವನಿ! 
ಹೇಳಬಾರದು. ತಪಸ್ಸಿಲ್ಲದವನಿಗೆ ಉಪದೇಶಿಸುವುದಕ್ಕಿಂತ ಗುರುಸೇವೆ ಇಲ್ಲದವನಿ? 
ಉಪದೇಶಿಸುವುದು ಹೆಚ್ಚುದೋಷವನ್ನುಂಟು ಮಾಡುವುದು ಎಂದು ಸೂಚಿಸಲು ಚಕಾರವನ: 
ಹೇಳಲಾಗಿದೆ. "ಸಮುಚ್ಚಯ (ಗುಂಪು), ಆಧಿಕ್ಯ (ಹೆಚ್ಚು ಗಾರಿಕೆ) ಅಥವಾ ನ್ಯೂನತೆ ಎಂಬ ಅಥಃ 


ಅನುವಾದ- ಗೀತಾಶಾಸ್ತ್ರದಲ್ಲಿ ಅನಧಿಕಾರಿಗಳನ್ನು ನಿರಾಕರಿಸುವ ಮೂಲಕ ಲಕ್ಷಣಾವೃಃ 


ಅಧ್ಯಾಯ 18 925 


ದಲ್ಲಿ"ಚಃ'- ಚಕಾರವು ಪ್ರಯೋಗಿಸಲ್ಪಡುತ್ತದೆ' ಎಂದು (ಗೀತಾತಾತರ್ಯದಲ್ಲಿಉಲ್ಲೇಖಿಸಿದ 
ಶಬ್ದನಿರ್ಣಯ ಎಂಬ ಗ್ರಂಥದ) ಮಾತಿನಂತೆ ಈ ಅರ್ಥ. ಪ್ರಮಾಣವಚನದಲ್ಲಿರುವ “ಚಃ' 
ಎನ್ನುವುದಕ್ಕೆ ಚಕಾರ ಎಂದರ್ಥ. ಗುರುಸೇವೆ ಇಲ್ಲದವನಿಗೆ ಮಾಡುವ ಉಪದೇಶಕ್ಕಿಂತ ಭಕ್ತಿ 
ಇಲ್ಲದವನಿಗೆ ಕದಾಚನ: ಎಂದಿಗೂ ಹೇಳಬಾರದು- ಈ ಮಾತು, ಸ್ವಲ್ಪವೇ ತಪಸ್ತು -ಗುರುಸೇವೆ 
ಇರುವ ಭಕ್ತನಿಗೆ ಒಂದೊಮ್ಮೆ ಹೇಳಿದರೂ ಭಕ್ತಿ ಇಲ್ಲದವನಿಗೆ ಉಪ ಪದೇಶಿಸಿದರೆ ಬಹಳ ದೋಷ, 
ಎಂದು ಸೂಚಿಸಲು. ನನ್ನ ಬಗ್ಗೆ ಯಾರು ಅಸೂಯೆ (ದ್ವೇಷ) ಪಡುವರೋ ಅವರಿಗೆ 
ಹೇಳಬಾರದು ಎಂಬಲ್ಲಿ ಚಶಬ್ದವನ್ನು ಹೇಳಿದ್ದು, R ತಪಸ್ಸು -ಸೇವೆ-ಭಕ್ತಿ ಇಲ್ಲದ ಮೂವರಿಗಿಂತ 
ದ್ದೆ "ಪಿಗೆ ಉಪದೇಶಿಸಿದರೆ ಹೆಚ್ಚು ದೋಷ , ಎಂದು ತಿಳಿಸಲು. 


ಇದರಿಂದ ತಪಸು ಮೊದಲಾದ ಗುಣ ಇರುವವನು ಅಧಿಕಾರಿ ಎಂದು ಸೂಚಿತವಾಯಿತು. 


ವಿವರಣೆ- (1) ಮೇಲ್ನೋಟಕ್ಕೆ ಶ್ಲೋಕದ ಅನುವಾದ ಹೀಗಾಗುತ್ತದೆ- "ಈ ಗೀತಾಶಾಸ್ತ್ರವನ್ನು 
ತಪಸ್ಸು ಇಲ್ಲದವನಿಗೆ ಹೇಳಬಾರದು. ಭಕ್ತಿ ಇಲ್ಲದವನಿಗೆ ಎಂದೂ ಹೇಳಬಾರದು. ಮತ್ತು ಸೇವೆ 
ಮಾಡದವನಿಗೆ ಹೇಳಬಾರದು, ಮತ್ತು ಯಾರು ನನ್ನನ್ನು ದ್ವೇಷಿಸುವರೊ ಅವರಿಗೂ ಹೇಳ 
ಬಾರದು' - ಎಂದು 


ಆದರೆ, ಗೀತಾವಿವೃತಿಯಲ್ಲಿನೀಡಿದ ವಿವರಣಾನುಸಾರ "ಚ 'ಶಬ್ದಕ್ಕೆ ಕೇವಲ "ಮತ್ತು' ಎಂಬ 
ಅರ್ಥವಲ್ಲ "ಆಧಿಕ್ಕ' ಎಂಬ ಆರ್ಥವೂ ಇದೆ. ನಾಲ್ಕುತರಹದ ಅನಧಿಕಾರಿಗಳಿಗೆ ಹೇಳಬಾರದು 
ಎನ್ನುವುದಷ್ಟೇ ಇದರ ಅರ್ಥವಲ್ಲ ಒಂದೊಂದು ವಿಧದ ಅನಧಿಕಾರಿಗಿಂತ ಮತ್ತೊಬ್ಬ ಅನಧಿ 
ಕಾರಿಗೆ ಉಪದೇಶಿಸುವುದು ಹೆಚ್ಚು ದೋಷಕರ. ಈ ತಾರತಮ್ಯವು ಚಶಬ್ದದಿಂದ ಸಿಗುತ್ತದೆ. 
ಅದರಲ್ಲೂ ಶ್ಲೋಕದ ನಾಲ್ಕು ಪಾದಗಳಲ್ಲಿ ಕಾಣುವಂತೆ ತಪಸ್ತು-ಭಕ್ತಿ-ಸೇವ-ದ್ವೇಷರಾಹಿತ್ಯ 
ಇಲ್ಲದವರಿಗೆ ಉಪ ಪದೇಶಿಸಿದರೆ ಹೆಚ್ಚು ಹೆಚ್ಚುದೋಷ ಎಂದು ವ್ಯಾಖ್ಯಾನ ಮಾಡದೆ ತಪಸ್ಸು- 
ಸೇವೆ-ಭಕ್ತಿ- -ಬ್ಲೇಷರಾಹಿತ  ಎಂಬಕ್ರಮವಸ್ನು ಇಟ್ಟುಕೊಳ್ಳಬೇಕೆಂದು 'ಕದಾಚನ' ಎಂಬ ಶಬ್ದದ 
ಸ್ವಾರಸ್ಯದಿಂದ ಗೀತಾತಾತರ್ಯದಲ್ಲಿ ಮತ್ತು ತದನುಸಾರಿ ಗೀತಾವಿವೃತಿಯಲ್ಲಿಹೇಳಲಾಗಿದೆ. — 
ಈ ಹಿನ್ನೆಲೆಯಲ್ಲಿಮೇಲಿನಂತೆ ಅನುವಾದ ಮಾಡಲಾಗಿದೆ. 


ಗೀತಾಪ್ರವಚನದ ಫಲ 
ಯ ಆದಂ ಪರಮಂ ಗುಹ್ಯಂ ಮದ್ಭಕ್ರೇಷ್ಟಭಿಧಾಸ್ಯತಿ 
ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇವೈಷ್ಯತ್ಯಸಂಶಯಃ Il 68 11 
ನ ಚ ತಸ್ಥಾನ್ಸನುಷ್ಯೇಷು ಕಶ್ಚಿನ್ನೇ ಪ್ರಿಯಕೃತ್ತಮಃ । 
ಭವಿತಾನಚಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ 11 69 11 


926 ಗೀತಾವಿವೃತಿ 


ಅರ್ಥ- ಅತಿ ಗೋಪ್ಯವಾದ ಈ ಗೀತಾಶಾಸ್ತ್ರವನ್ನು ಯಾರು ನನ್ನ ಭಕ್ತರಿಗೆ ಉಪದೇಶಿಸುವನೋ 
ಅವನು ನನ್ನಲ್ಲಿಉತ್ತಮ ಭಕ್ತಿಯನ್ನು ಮಾಡಿ ನನ್ನನ್ನೇ ಹೊಂದುವನು. (ಈ ಬಗ್ಗೆ) ಸಂಶಯ ಇಲ್ಲ, 
|| 68 || 


ಅವನಿಗಿಂತ ಅತಿ ಹೆಚ್ಚಿನ ಪ್ರಿಯಕರನು ನನಗೆ ಮನುಷ್ಯರಲ್ಲಿ ಯಾರೂ ಇಲ್ಲ, ಅವನಿಗಿಂತ 
ಪ್ರಿಯಕರನು ಮುಂದೆ ಬರುವುದು ಇಲ್ಲ (ಹಿಂದ ಇರಲೂ ಇಲ್ಲ) ॥ 69 ॥ 


ಗೀತಾಶಾಸ್ತಸ್ಯ ವ್ಯಾಖ್ಯಾನಂ ಫಲೋಕ್ರ್ಯಾ ಪ್ರಶಂಸತಿ- ಯ ಇತ್ಯಾದಿ- 
ದ್ವಾಭ್ಯಾಮ್‌ ॥॥ ಪರಮಂ ಗುಹ್ಯಂ ಅತಿಗೋಪ್ಯಮ್‌ ಇದಂ ಗೀತಾಶಾಸ್ತ್ರಮ್‌ ।ಟ 
ಯೋತಧಿಕಾರೀ ಮದ್ದ ಕ್ಷೇಷು ಮಮ ಭಕ್ತೇಭ್ಯೋಇಭಿಧಾಸ್ಯತಿ ಉಪದೇಕ್ಷ್ಭೃತಿ ಸ 
ಇತಿ ಯೋಜ್ಯಮ್‌ | ಮಯಿ ಪರಾಂ ಭಕ್ತಿಂ ಕೃತ್ವಾ ಮಾಮೇವೈಷ್ಯತಿ | ಪ್ರಾಪ್ಟೃತಿ । 


ಅಸಂಶಯಃ ನಾಸ್ತಿ ಸಂಶಯಃ ॥। 68 ॥ 


ತಸ್ಮಾದ್ಲೀತಾವ್ಯಾಖ್ಯಾತುಃ ಮನುಷ್ಯ (ಹು ಕಶ್ಲಿನ್ನೇ ಪ್ರಿಯಕೃತ್ತಮಃ ನ ಚಾಸಿ 
ನೈವಾಸ್ತಿ । ತಸ್ಥಾದನ್ನೋ ಮೇ ಪ್ರಿಯತಮೋ ಭವಿತಾ ಚ ನ । ನಾಭೂದಿತಿ ಚ 
ಜ್ಞೇಯಮ್‌ । ಅತ್ರ ಮನುಷ್ಯೇಷ್ಠಿತ್ಯುಕ್ತ್ಯಾ ದೇವಾನಾಂ ಫಲಾಧಿಕ್ಯಂ ಸೂಚಯತಿ । 
11 69 ॥| 


ಅನುವಾದ- ಗೀತಾಶಾಸ್ತದ ಉಪದೇಶ ಮಾಡುವುದನ್ನು ಫಲವನ್ನು ಹೇಳಿ ಹೂಗಳುತ್ತಾನೆ- 
"ಯ' ಇತ್ಯಾದಿ ಎರಡು ಶ್ಲೋಕಗಳಿಂದ. ಪರಮಂ ಗುಹ್ಯ ೦ಎ ಅತಿ ಗೋಪ್ಕ ವಾದ, ಇದಂ: ಈ 
ಗೀತಾಶಾಸ್ತ್ರವನ್ನು , ಯಃ - ಯಾವ ಅಧಿಕಾರಿಯು, ಮದ್ದಕ್ಷೇಷು- ನನ್ನ ಭಕ್ತರಿಗೆ, ಅಭಿಧಾಸ್ಯತಿ 
ಉಪದೇಶಿಸುವನೋ, ಸಃ: ಅವನು ಎಂದು ಸೇರಿಸಿಕೊಳ್ಳಬೇಕು, ನನ್ನಲ್ಲಿ ಉತ್ತಮ ಭಕ್ತಿಯನ್ನು 
ಮಾಡಿ ನನ್ನನ್ನೇ, ಏಷ್ಯತಿ- ಹೊಂದುವನು. ಅಸಂಶಯಃವ ಸಂಶಯ ಇಲ್ಲ ॥ 68 ॥ 


ಅನುವಾದ- ತಸ್ಮಾತ್‌ = ಗೀತೆಯ ಉಪದೇಶ ಮಾಡುವವನಿಗಿಂತ, ಮನುಷ್ಯರಲ್ಲಿ ಯಾರು 
ನನಗೆ ಅತಿಹೆಚ್ಚು ಪ್ರಿಯಕರರು, ನ ಚ ಅಸ್ತಿ ಇಲ್ಲವೇ ಇಲ್ಲ (ನ ಚ ಅಸ್ತಿ ಎಂಬಲ್ಲಿ “ಚ' ಎನ್ನು 
ವುದಕ್ಕೆ ಏವಶಬ್ದದ ಅರ್ಥ ಮಾಡಬೇಕು ಎಂದಭಿಪ್ರಾಯ) ಅವನಿಗಿಂತ ಬೇರೆ ನನಗೆ ಅತಿಹೆಚ್ಚು 
ಪ್ರಿಯರು ಮುಂದೆ ಬರುವುದೂ ಇಲ್ಲ (1) ಹಿಂದೆ ಇರಲಿಲ್ಲ ಎಂದೂ ತಿಳಿಯಬೇಕು. ಇಲ್ಲಿ 
ಮನುಷ್ಯರಲ್ಲಿಎಂದು ಹೇಳಿದ್ದರಿಂದ ದೇವತೆಗಳಿಗೆ ಹೆಚ್ಚುಫಲವಿದೆ ಎಂದು ತಿಳಿಯಬೇಕು. 116911 


ವಿವರಣೆ- (1)- ಭವಿತಾ ಎಂಬುದು ಭವಿಷ್ಯತ್‌ ಕಾಲವನ್ನು ಹೇಳುವ ಲೃಟ್‌ ಲಕಾರ. 
ಆದ್ದರಿಂದ, “ನ ಭವಿತಾ' ಎಂದರೆ ಮುಂದೆ ಬರುವುದಿಲ್ಲಎಂದರ್ಥ. 


ಅಧ್ವಾಯ 18 927 


ಗೀತಾಧ್ಯಯನದ ಫಲ 


ಅಧ್ಯೇಷ್ಯತೇ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ | 
ಜ್ಞಾನಯಜ್ಞೇನ ತೇನಾಹಮಿಷ್ಠಃ ಸ್ಕಾಮಿತಿ ಮೇ ಮತಿಃ Il 70 11 


ಅರ್ಥ- ಧರ್ಮನೆನಿಸಿದ ನನ್ನ ಪರವಾದ ಅಥವಾ ಧರ್ಮಸಾಧನವಾದ ನಮ್ಮಿಬ್ಬರ ಈ 
ಸಂವಾದವನ್ನು ಯಾರು ಅಧ್ಯ ಯನ ಮಾಡುವರೋ ಅವರು ಜ್ಞಾನಯಜ್ಞದಿಂದ ನನ್ನ ನ್ನು ಆರಾಧಿ 
ಸಿದಂತಾಗುವುದೆಂದು ನನ್ನ ಅಭಿಪ್ರಾಯ. 


ಗೀತಾಧ್ಯಯನಮಷಿ ಫಲಕಥನೇನ ಪ್ರಶಂಸತಿ- ಅಧ್ಯೇಷ್ಯತೇ ಚೇತಿ ॥ 
ಧರ್ಮಂ ಧಾರಕತ್ನಾದರ್ಮೋ ಭಗವಾನ್‌ ॥ ತದೀಯಂ ಧರ್ಮ್ಯಮ್‌, 
ಧರ್ಮಸಾಧನಮಿತಿ ವಾ | ಇಮಮಾವಯೋಃ ಸಂವಾದಂ ಗೀತಾಪ್ರಬನ್ನಂ ಯಃ 
ಅಧ್ಯೇಷ್ಯತೇ ಚ ಪಠಿಷೃತಿ ಚ ತೇನ ಪುಂಸಾ ಜ್ಞಾನಯೋಗೇನ ಜ್ಞಾನಾಖ್ಯ- 
ಯಜ್ಞೇನಾಹಮಿಷ್ಠ; ಪೂಜಿತಃ ಸ್ಯಾಂ ಭವೇಯಮ್‌ ಇತಿ ಮೇ ಮತಿಃ ॥ 70 ॥ 


ಅನುವಾದ- ಫಲವನ್ನು ಹೇಳಿ ಗೀತೆಯ ಅಧ್ಯಯನವನ್ನೂ ಹೊಗಳುತ್ತಾನೆ- ಅಧ್ಯೇಷ್ಯತೇ 
ಚ ಎಂದು. ಧರ್ಮ್ಯಂ- ಧಾರಕನಾದ್ದರಿಂದ ಭಗವಂತನು ಧರ್ಮ ಎನಿಸುತ್ತಾನೆ. ಅವನಿಗೆ 
ಸಂಬಂಧಿಸಿದ್ದು ಧರ್ಮ್ಯ ಅಥವಾ, ಧರ್ಮ್ಯ ಎನ್ನುವುದಕ್ಕೆ ಧರ್ಮಸಾಧನ ಎಂದರ್ಥ. ಈ 
ನಮ್ಮಿಬ್ಬರ ಸಂವಾದಂ- ಗೀತಾಗ್ರಂಥವನ್ನು ಯಃ ಅಧ್ಯೇಷ್ಯತೇ ಚ- ಮತ್ತು ಯಾರು 
ಪಠಿಸುವರೋ, ತೇನ- ಆ ಪುರುಷನಿಂದ, ಜ್ಞಾನಯಜ್ಞೇನ- ಜ್ಞಾನವೆಂಬ ಯಜ್ಞದಿಂದ ನಾನು, 
ಇಷ್ಟ;- ಪೂಜಿತನು, ಸ್ಯಾಂ- ಆಗುವೆನು ಎಂದು ನನ್ನ ಅಭಿಪ್ರಾಯ. ॥70॥ 


ಗೀತಾಶ್ರವಣದ ಫಲ 
ಶ್ರದ್ಧಾವಾನನಸೂಯಶ್ಚ 
ಶೃಣುಯಾದಹಪಿ ಯೋ ನರಃ | 
ಸೋsಪಿ ಮುಕ್ತಃ ಶುಭಾನ್‌ ಲೋಕಾನ್‌ 
ಪ್ರಾಪ್ನುಯಾತ್‌ ಪುಣ್ಯಕರ್ಮಣಾಮ್‌ 11 71 || | 
ಅರ್ಥ - ಶ್ರದ್ದೆ ಇರುವ ಅಸೂಯೆ ಇಲ್ಲದ ಯಾವ ಮನುಷ್ಯನು ಇದನ್ನು ಕೇಳುವನೋ 


ಅವನೂ ಕೂಡ (ಪಾಪಗಳಿಂದ) ಮುಕ್ತನಾಗಿ ಪುಣ್ಯಕರ ಕರ್ಮ ಮಾಡಿದವರ ಮಂಗಲಮಯ 
ಲೋಕಗಳನ್ನು ಹೊಂದುವನು. 


8 ಗೀತಾವವೃತಿ 


ಗೀತಾಶ್ರವಣಮಪಿ ಫಲೋಕ್ಕಾ ಪ್ರಶಂಸತಿ - ಶ್ರದ್ಧಾವಾನಿತಿ ॥॥ ಅಸ್ನಾದಸ್ತಿ ಮೇ 
ಘಲಮಿತ್ಯಾಸ್ತಿಕ್ಕಬುದ್ದಿಮಾನ್‌ । ಅನಸೂಯಃ ಅಸೂಯಾದಿದೋಷರಹಿಶಶ್ಚ ನರಃ 
ಇಮಮಾವಯೋಃ ಸಂವಾದಂ ಶೃಣುಯಾಚ್ಚೇದಪಿ | ಸೋಪಿ ಮುಕ್ತಃ ಸನ್‌ 
ಪುಣ್ಯಕರ್ಮಣಾಂ ಶುಭಾನ್‌ ಲೋಕಾನವಾಪ್ನುಯಾತ್‌ । ಅತ್ರ ಸೋಪಿ ಶ್ರವಣಂ 
ಕುರ್ವನ್ನಪಿ ಮುಕ್ತಃ ಕಿಮು ತದಧ್ಯೇತೇತ್ಸುಕ್ಕಾ ಶ್ರವಣಂ ಕುರ್ವತೋಪಪಿ 


ತದಧ್ಯೇತುರ್ಮುಕ್ತಾವಧಿಕಸುಖಮಿತಿ ಸೂಚಿತಮ್‌ । ತಥಾ ತಸ್ಥಾದಪಿ 
ವ್ಯಾಖ್ಯಾತುರ್ಮನುಷ್ಯಸ್ಯಾಧಿಕಂ ಸುಖಮ್‌ । ತತೋ ದೇವಾನಾಮಿತಿ 
ಜ್ಞಾತವ್ಯಮ್‌ ॥ 71 ॥ 


ಅನುವಾದ- ಗೀತೆಯ ೫ ಶ್ರವಣಮಾಡುವುದನ್ನೂ ಪಲ ಹೇಳಿ ಹೊಗಳುತ್ತಾನೆ- ಶ್ರ ದ್ಲಾವಾನ್‌ 
ದು. ಆಸ್ತಿಕ್ಕಬುದ್ಧಿಮಾನ್‌- ಇದರಿಂದ ನನಗೆ ಫಲವಿದೆ ಎಂದು ಬುದ್ಧಿ ಇರುವವನು, 
ನಸೂಯಃ-ಎ ಹೊಟ್ಟೆಕಿಚ್ಚು ಮೊದಲಾದ ದೋಷಗಳಿಲ್ಲದ ಮನುಷ್ಯನು ಈ ನಮ್ಮಿಬ್ಬರ 
'ಭಾಷನೆಯನ್ನು ಕೇಳಿದರೂ, ಅವನೂ ಮೋಕ್ಷ ಹೊಂದಿ ಪುಣ್ಯ ಕರ ಕರ್ಮ ಮಾಡಿದವರ 
೦ಗಳಲೋಕಗಳನ್ನು ಹೊಂದುವನು. ಈ ಶ್ಲೋಕದಲ್ಲಿಸೆ ಸೋತಪಿ- ಶ್ರವಣ ಟಟ 
ುಬಕ್ತನಾಗುವಾಗ ಇನ್ನು ಅದರ ಅಧ್ಯಯನ ಮಾಡುವವ ಮೋಕ್ಷ ಹೊಂದುವನು ಎಂದು 
ಳುವುದೇನಿದೆ ಎಂದು! (ಕೈಮುತ ವನ್ನು) ಹೇಳಿದ್ದರಿಂದ ಶ್ರವಣ ಮಾಡುವವನಿಗಿಂತ ಅದ್ಯ Wi 
ಸಡುವವನಿಗೆ ಮುಕ್ತಿಯಲ್ಲಿ ಹೆಚು , ಸುಖವೆಂದು ಸೂಚಿತವಾಗಿದೆ. ಅದರಂತೆ, ಅಧ್ಯಯನ 
ಇಡುವವನಿಗಿಂತಲೂ ಉ ಪದೇಶಿಸುವ ಮನುಷ್ಯನಿಗೆ ಹೆಚ್ಚುಸುಖ. ಅವನಿಗಿಂತ ದೇವತೆಗಳಿಗ 
ಚ್ಚು ಸುಖ) ಎಂದು ತಿಳಿಯಬೇಕು. 1171 | 


ಚ್ಹಿದೇತಚ್ಛು ತಂ ಪಾರ್ಥ ತ್ಹಯೈಕಾಗ್ರೇಣ ಚೇತಸಾ ॥ 
ಚ್ವಿದಜಚ್ಞಾನಸಂಮೋಹಃ ಪ ಪ್ರಣಷ್ಟಸ್ತೇ ಧನಂಜಯ 11 72 0 


ಅರ್ಥ- ಹೇ ಪಾರ್ಥ । ನೀನಿದನ್ನು ಏಕಾಗ್ರಮನದಿಂದ ಕೇಳಿದಿ ತಾನೆ ? ಹೇ ಧನಂಜಯ! 
| ಅಜ್ಞಾನದಿಂದ ಹುಟ್ಟಿದ ಭ್ರ ಮೆಯು ನಾಶವಾಯಿತಷ್ಟೆ 


ಏತಾವಾನುಪದೇಶಃ ಅರಣ ರುದಿತವಜ್ಜಾತೋ ನ ಭವತಿ ಕಿಲೇತಿ ಭಾವೇನ 
ಪೃಚ್ಛತಿ- ಕಚ್ಚಿದಿತಿ 11 ಕಿಮಿತ 'ರ್ಥೇನವ್ಯ ಯಮೇತತ್‌ | ಹೇ ಪಾರ್ಥ ತ್ಹಯ್ಯೆ ಟ್ರಕ್‌ 
ಗ್ರೇಣ ಚೇತಸಾ ಏತತ್‌ ಮದುಕ್ತಂ ಗೀತಾಪ್ರಮೇಯಂ ತುತ: ಕಿಮ್‌ ।ಟ 
ಅಜ್ಞಾನೋತ್ಸಃ ಸಮ್ಮೋಹಃ ಕಚ್ಚಿತ್ತೇ ಪ್ರಣಷ್ಟಃ ॥ 72 ॥ 


929 


ಅನುವಾದ- ಈ ಇಷ್ಟು ಉಪದೇಶ ಅರಣ್ಯರೋದನದಂತೆ (1) ಆಗಲಿಲ್ಲ ತಾನೆ ? ಎಂಬ 
೨ಭಿಪ್ರಾಯದಿಂದ ಪ್ರಶ್ನಿಸುತ್ತಾನೆ- ಕಚ್ಚಿತ್‌ ಎಂದು. ಕಚ್ಚಿತ್‌ ಎಂಬುದು “ಕಿಂ' ಎಂಬ ಅರ್ಥ 
ನಲ್ಲಿರುವ ಅವ್ಯಯ (2) ಹೇ ಪಾರ್ಥ, ಐಣ್ನಂದ ಏಕಾಗ್ರ ಮನಸಿನಿಂದ ನಾನು ಹೇಳಿದ 
ಸೀತಾಪ್ರಮೇಯವು ಕೇಳಲ್ಪಟ್ಟಿತೇನು 9 ಅಜ್ಞಾನದಿಂದ ಹುಟ್ಟಿದ ನಿನ್ನ ಮೋಹವು (ಭ್ರಮೆಯು) 
ನಾಶವಾಯಿತು ತಾನೆ? 1172 ॥ 


ವಿವರಣೆ- (1) ನಾಲ್ಕು ಜನ ಓಡಾಡುವಲ್ಲಿ ಅತ್ತರೆ ಪ್ರತಿಕ್ರಿಯಿಸಲು ಜನ ಬರುವರು. 
ುರ್ಜನವಾದ ಕಾಡಿನಲ್ಲಿ ಅತ್ತುಕರೆದರೆ ಯಾರೂ ಬರುವುದಿಲ್ಲ ಹೀಗೆ ಪ್ರತಿಕ್ರಿಯೆ ಇಲ್ಲದಮಾತಿಗೆ 
ಶರಣ್ಯ ರೋದನವು 5 ಕಾಡಿನಲ್ಲಿ ಅಳುವುದು ದೃಷ್ಟಾಂತವಾಗಿ ಹೇಳಲ್ಪಟ್ಟಿದೆ. 

(2) "ಶ್ರುತಂ ಕಚ್ಚಿತ್‌' ಎಂದರೆ "ಶ್ರುತಂ ಕಿಂ' ಎಂದರ್ಥ. “ಕಿಂ' ಎಂಬುದು ಪ್ರಶ್ನಾರ್ಥ 
ನಲ್ಲಿರುವ ಅವ್ಯಯವಾದರಿಂದ 'ಕಚ್ಚಿತ್‌ ' ಎಂಬುದು ಅದೇ ಅರ್ಥದ ಅವ್ಯಯ ಎಂದು 
೨ಬಿಪ್ರಾಯ. 


ನಾನು ಯುದ್ಧಕ್ಕೆ ಸಿದ್ದ ' - ಅರ್ಜುನ 

ಅರ್ಜುನ ಉವಾಚ - 

ನಷ್ಟೋ ಮೋಹಃ ಸ್ಮ ಂತಿರ್ಲಬ್ದಾ ತ್ವತ್ವಸಾದಾನ್ಮಯಾನಚ್ಯುತ I 

ಸ್ಲಿತೋಪಸ್ತಿ ಗತಸಂದೇಹಃ ಕರಿಷ್ಯೇ ವಚನಂ ತವ 11 73 Hl 
ಅರ್ಥ- ಅರ್ಜುನ ಹೇಳಿದನು ಹೇ ಕೃಷ್ಣ! ಭ್ರಮೆ ಕಳೆಯಿತು, ನಿನ್ನ ಅನುಗ್ರಹದಿಂದ 


ಯುದ್ಧವು ಧರ್ಮವೆಂಬ)ಸ್ಮರಣೆಯು ಬಂದಿತು. ಸಂಶಯವನ್ನು ಕಳೆದುಕೊಂಡು ಸನ್ನ ದ್ದ 
ಾಗಿರುವೆ. ನಿನ್ನ ಮಾತನ್ನು ನಡೆಸುವೆ. 


ಇತಿ ಪೃಷ್ಟಸ್ಯೋತ್ತರಮಾಹಾರ್ಜುನಃ- ನಷ್ಟ ಅತಿ ॥ ನಷ್ಟೋ ಮೋಹಃ 
ಪ್ರಥಮಾಧ್ಯಾಯೋಕ್ತೋ ಎಪರೀತಜ್ಞಾನಲಕ್ಷಣೋ ಮೋಹೋ ನಷ್ಟಃ । 
ತ್ಪತ್ವಸಾ ಸಾದಾತ್‌ ಮಯಾ ಸ ಕೈತಿರ್ಲಬ್ಬಾ || ನಾರಾಯಣದಿಟ್‌ ತದನುಬಂಧಿನಿಗ, ಹಃ 
ಪರಮೋ ಧರ್ಮೋತವಶ್ಕಂ Wiis ಏವೇತ್ಯಾದಿಸ್ಕ ಎತಿರ್ಮಮ ಜಾತಾಲಪಸ್ತಿ । 
ಗತಸಂದೇಹಃ ಯುದ್ದೇ ಸ್ಥಿತೋಶಸ್ಥಿ ಯಥೇಚ್ಛೆಸಿ ತಥಾ ಕುರ್ವಿತಿ ಭಗವತೃತಾ- 
ಕ್ಷೇಪಪರಿಹಾರಾಯ ಭಗವಂತಮನುಸರತಿ ॥ ಕರಿಷ್ಯೇ ವಚನಂ ತವೇತಿ ॥। 73 ॥ 


ಅನುವಾದ- ಹೀಗೆ ಕೇಳಿದ್ದಕ್ಕೆ ಉತ್ತರವನ್ನು ಅರ್ಜುನ ಹೇಳುತ್ತಾನೆ- ನಷ್ಟಃ ಎಂದು. ನಷ್ಟೋ 
ಕೋಹಃ- ಮೊದಲಧ್ಯಾಯದಲ್ಲಿ ಹೇಳಿದ ವಿಪರೀತಜ್ಞಾನ (ಭ್ರಮೆ) ಎಂಬ ಮೋಹವು 


ಸ ಗೀತಾವಿವೃತಿ 


ಕಳೆಯಿತು. ನಿನ್ನ ಅನುಗ್ರಹದಿಂದ ಸ್ಪೃತಿರ್ಲಬ್ದಾ - ನಾರಾಯಣ ದ್ವೇಷಿಗಳನ್ನು ಹಾಗೂ ಅವರಿಗೆ 
ನೆರವಾಗುವವರನ್ನು ದಂಡಿಸುವುದೆಂಬ ಶ್ರೇಷ್ಠ ಧರ್ಮವನ್ನು ತಪ್ಪದೆ ಆಚರಿಸಬೇಕು ಇತ್ಯಾದಿ 
ನೆನಪು ನನಗಾಯಿತು. ಸಂದೇಹ ಕಳೆದುಕೊಂಡವನಾಗಿ ಯುದ್ಧದಲ್ಲಿ ನಿಂತಿರುವೆ. "ಯಥೇಚ್ಛ 
ತಥಾಕುರು' ಎಂಬ ಕೃಷ್ಣನ ಆಕ್ಷೇಪದ (1) ಪರಿಹಾರಕ್ಕಾಗಿ ಕೃಷ್ಣನನ್ನು ಅನುಸರಿಸುತ್ತಾನೆ - ಕರಿಷ್ಯೇ 
ವಚನಂ ತವ ಎಂದು. ॥73॥ 
ವಿವರಣೆ- (1) ಇದರ ಎವರಣೆಗೆ 63ನೆ ಶ್ಲೋಕದ ವಿವರಣೆಯನ್ನು ನೋಡಿ. 

ಗೀತೋಪದೇಶ ಸಾಕ್ಟಿ ಸಂಜಯನ ಉದ್ಗಾರ 

ಸಂಜಯ ಉವಾಚ - 

ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ | 

ಸಂವಾದಮಿಮಶ್ರೌಷಮದ್ಭುತಂ ರೋಮಹರ್ಷಣಮ್‌ 11 74 11 


ಅರ್ಥ- ಹೀಗೆ ನಾನು ಮಹಾತ್ಚಕ್ಫ ಷ್ಟಮತ್ತು ಅರ್ಜುನನ ಈ ಆಶ್ಚರ್ಯಕರ ರೋಮಾಂಚಕಾರಿ 
ಸಂಭಾಷಣೆಯನ್ನು ಕೇಳಿದೆನು. 


ಏಕಾಂತೇ ಸಂಜಾತಃ ಕೃಷ್ಣಾರ್ಜುನಸಂವಾದಃ ಕಥಂ ತ್ವಯಾ ಜ್ಞಾತ ಇತಿ 
ಧೃತರಾಷ್ಟ್ರಹೃದ್ಧತಶಂಕಾಂ ನಿರಾಹ ಸಂಜಯ ಇತ್ಯಾಹ- ಅತ್ಯ ಹಮಿತಿ 11 ಇತಿ 
ಪದೇನ ಪ್ರಥಮಾಧ್ಯಾ ಯಾದ್ಯುಕ್ಷಸ್ಕ ಸರ್ವಸ್ಯ Ws ಮಹಾನಾತ್ಮಾ 
ಮನೋ ಯಸ್ಕ ತಸ್ಯ ಮಹಾತ್ಮನಃ | ಅದ್ಭುತಂ ಪ್ರಾಕ್‌ ಕುತ್ರಾಪಿ ನ ಶ್ರುತಂ 
ಆಶ್ಚರ್ಯಮ್‌, ಕೋಸು ರೋಮಾಂಚಕರಮ್‌ Il 74 || 


ಅನುವಾದ- ಏಕಾಂತದಲಿ ನಡೆದ ಕೃಷ್ಣಾ ಷ್ಲಾರ್ಜುನರ ಸಂಭಾಷಣೆಯನ್ನು ನೀನು ಹೇಗೆ ತಿಳಿದೆ 
ಎಂಬ ಧೃತರಾಷ್ಟ್ರನ ಮನದಲ್ಲಿದ್ದ ಸಂಶಯವನ್ನು ಸಂಜಯ ಪರಿಹರಿಸಿದನು ಎಂದು ಹೇಳು 


ತ್ತಾನೆ- ಇತ್ಯಹಂ ಎಂದು. ಇತಿ (ಎ ಹೀಗೆ) ಎಂಬ ಪದದಿಂದ ಮೊದಲಧ್ಯಾಯದಿಂದಾರಂಭಿಸಿ 
ಹೇಳಿದ ಎಲ್ಲವನ್ನೂ ಇಟ್ಟುಕೊಳ್ಳುವುದು. ಮಹಾನ್‌ ಆತ್ಮಾ ಯಸ್ಯ ಸಃ - ಮಹಾತ್ಮಾ, ತಸ್ಯ 


ಮಹಾತ್ಮನಃ ಎಂದು ವಿಗ್ರಹ. ದೊಡ್ಡಮನಸಿನವನಾದ ಬದು Woe ಅದ್ಭುತಂ- ale 
ಕೇಳದಂಥ ಆಶ್ಚರ್ಯ. ರೋಮಹರ್ಷಣಂ - ರೋಮಾಂಚಕಾರಿ. ॥ 74 ॥ 


ವ್ಯಾಸಪ್ರಸಾದಾಚ್ಛು: ತವಾನೇತದ್ದು: ಹೃಮಹಂ ಪರಮ್‌ । 
ಯೋಗಂ ಯೋಗೇಶ್ಲರಾತ್‌ ಕೃಷ್ಣಾತ್‌ ಸಾಕ್ಬಾತ್‌ ಕಥಯತಃ ಸ್ವಯಮ್‌ ॥ 75 ॥ 


ಅಧ್ಯಾಯ 18 931 


ಅರ್ಥ- ನಾನು ವೇದವ್ಯಾ ಸರ ಅನುಗ್ರಹದಿಂದ ಈ ರಹಸ್ಯವಾದ ಉತ್ತಮವಾದ ಯೋಗ 
ವನ್ನು (ಪುರುಷಾರ್ಥೋಪಾಯವನ್ನು) ತಾನಾಗಿಯೇ ಉಪದೇಶಿಸುವ ಯೋಗೇಶ್ವರನಾದ 
(ಎಲ್ಲಉಪಾಯಗಳ ಒಡೆಯನಾದ) ಕೃಷ್ಣನಿಂದ ನೇರವಾಗಿ ಕೇಳಿದೆ. 


ವ್ಯಾಸೇನ ಹಿ ಸಂಜಯಸ್ಯ ಕುರುಕ್ಟೇತ್ರೇ ಯುದ್ಧಸಮಾಪ್ತಿಪರ್ಯಂತಂ ತತ್ರ 
ಪ್ರವೃತ್ತಸ್ಯ ಸರ್ವಸ್ಯಾಪಿ ದರ್ಶನಶ್ರವಣೇ ತವ ಸ್ಯಾತಾಮಿತಿ ದಿವ್ಯ ದೃಷ್ಟಿದಾನಾತ್‌ 
ವ್ಯಾಸಪ್ರಸಾದಾದಿತ್ಯುಕ್ತಮ್‌ । ಯೋಗಂ ಪುಮರ್ಥೋಪಾಯಂ ಯೋಗೇಶ್ವ- 
ರಾತ್‌ ಸರ್ವೋಪಾಯಾನಾಮೀಶರಾತ್‌ ಸ್ವಯಮೇವ ಕಥಯತಃ ಕೃಷ್ಣಾತ್‌ । 
ಸಾಕ್ಟಾದನ್ಯಾ ವ ್ಯವಧಾನೇನ ಶ್ರುತವಾನಿತ್ಯ ನ್ಹಯಃ 11 75 11 


ಅನುವಾದ- ವೇದವ್ಯಾಸರು ಸಂಜಯನಿಗೆ ಕುರುಕ್ಷೇತ್ರ ದಲ್ಲಿಯುದ್ದಮುಗಿವವರೆಗೆ ಅಲ್ಲಿ 
ನಡೆವ ಎಲ್ಲವನ್ನೂ ನೋಡುವಂತೆ ಮತ್ತು ಕೇಳುವಂತೆ ಆಗಲಿ ಎಂದು ದಿವ್ಯದೃಷ್ಟಿಯನ್ನು 
ಕೊಟ್ಟದ್ದರಿಂದ ವ್ಯಾಸಪ್ರಸಾದಾತ್‌ (ವೇದವ್ಯಾಸರ ಅನುಗ್ರಹದಿಂದ) ಎಂದು ಹೇಳಿದ್ದು. 
ಯೋಗಂ: ಪುರುಷಾ ಷಾರ್ಥೋಪಾಯವನ್ನು. ಯೋಗೇಶ್ಚರಾತ್‌- ಎಲ್ಲಉಪಾಯಗಳ ಒಡೆಯ 
ನಾದ ತಾನಾಗಿಯೇ ಹೇಳುವ ಕೃಷ್ಣನಿಂದ. ಸಾಕ್ಷಾತ್‌ ಬೇರೆಯವರ ಮೂಲಕವಲ್ಲದೆ 
ಶ್ರುತವಾನ್‌ - ಕೇಳಿದೆನು ಎಂದು ಅನ್ಹಯ (1). 1175 ॥ 


ವಿವರಣೆ- (1) ಪೂರ್ವಾರ್ಧದಲ್ಲಿ ಶ್ರುತವಾನ್‌, ಉತ್ತರಾರ್ಧದಲ್ಲಿ 'ಕೃಷ್ಣಾತ್‌ ಸಾಕ್ಷಾತ್‌ 


ಷ್ಟು 


ಕಥಯತಃ ಸ ಸ್ವಯಂ' ಎಂದು ಪದಗಳಿವೆ. ಇವುಗಳಿಗೆ "ಸ್ವಯಂ ಕಥಯತಃ ಕೃ ಷ್ಲಾತ್‌ ಸಾಕ್ಟಾತ್‌ 


ಣಿ 


ಶ್ರುತವಾನ್‌' "ಎಕ ಅನ್ನಯ- ಎಂದು ಅಭಿಪ್ರಾಯ. 
ರಾಜನ್‌ ಸಂಸ್ಕ ತೆ ಸಂಸ್ಕ ತೈ ಸಂವಾದಮಿಮಮದ್ದುತಮ್‌ I 
ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ 11 76 I 
ತಚ್ಚಸಂಸ್ಥ ತ್ಯೆ ಸಂಸ್ಕೃತ್ಯ ರೂಪಮತ್ಯದ್ಧುತಂ ಹರೇಃ। 
ವಿಸ್ಮಯೋ ಮೇ ಮಹಾರಾಜನ್‌ ಹೃಷ್ಯಾಮಿ ಚ ಪುನಃ ಪುನಃ 11 77 1 


ಅರ್ಥ- ಹೇ ರಾಜ! ಧೃತರಾಷ್ಟ್ರ ಕೃಷ್ಣಾರ್ಜುನರ ಈ ಪುಣ್ಯಕರ ಸಂಭಾಷಣೆಯನ್ನು ನೆನೆದು 
ನೆನೆದು ಮತ್ತೆ ಮತ್ತೆ (ಮಾತು ಮಾತಿಗೆ) ಹರ್ಷಗೊಳ್ಳುತ್ತೇನೆ. ॥1 76 ॥1 


ಗೀತಾವಿವೃತಿ 
932 


ಅರ್ಥ- ರಾಜನೆ, ಅದಲ್ಲದೆ, ಶ್ರೀಕೃಷ್ಣನ ಅತ್ಯಾಶ್ಚರ್ಯಕರವಾದ ಆ ವಿಶ್ವರೂಪವನ್ನು ನೆನೆದು 
ನೆನೆದು ನನಗೆ ಬಹಳ ಆಶ್ಚರ್ಯವಾಗುತ್ತಿದೆ ಮತ್ತು ಮತ್ತೆ ಮತ್ತೆ ಹರ್ಷಗೊಳ್ಳುತ್ತೇನೆ. ॥1771 


ತಚ್ಚ ವಣೇನ ಸ್ವಸ್ಯ ಜಾತಂ ತಾತ್ಕಾಲಿಕಂ ಫಲಮಾಹ- ರಾಜನ್ನಿತಿ ॥ ಹೇ ರಾಜನ್‌ 
೬) 
ಇತಿ ಧೃತರಾಷ್ಟಸ್ಯ ಸಮ್ಟೋಧನಮ್‌ । ಪುಣ್ಯಂ ಪಾರತ್ರಿಕಸುಖ ಹೇತ್ಥದೃಷ್ಟಕರಮ್‌। 
|| 76 ॥| 
ತಚ್ಚ ರೂಪಂ ವಿಶ್ನ್ವರೂಪಮ್‌ ॥ 77 ॥ 


ಅನುವಾದ- ಆ ಸಂವಾದವನ್ನು ಕೇಳುವುದರಿಂದ ತನಗೆ ಆದ ಆ ಕಾಲದ ಫಲವನು 
(ಸಂಜಯ) ಹೇಳುತ್ತಾನೆ.- ರಾಜನ್‌ ಎಂದು. ಹೇ ರಾಜನ್‌ ಎಂದು ಧೃತರಾಷ್ಟ್ರ 
ಸಂಬೋಧನೆ. ಪುಣ್ಯಂ- ಪರಲೋಕದಲ್ಲಿನ ಸುಖಕ್ಕೆ ಕಾರಣವಾದ ಪುಣ್ಯವನ್ನುಂಟ. 
ಮಾಡುವಂತದು. ॥76॥ 


ತಚ್ಚ ರೂಪಂ - ವಿಶ್ವರೂಪವನ್ನು. ॥ 77 ॥ 
ಕೃಷ್ಣಾರ್ಜುನರಿದ್ದಲ್ಲಿ ಏಳಿಗೆ ನಿಶ್ಚಿತ 
ಯತ $ 
. ಜತ LA sels ' 1178 ॥ 
11 ಓಂ ತತ್ತದಿತಿ ಶ್ರಿ "ಮದ್ಧಗವದ್ಗೀತಾಸೂಪನಿಷತ್ತು ಬ್ರಹ್ಮವಿದ್ಯಾಯಾಂ 


ಯೋಗಶಾಸ್ತ್ರ ಶ್ರೀಕೃಷ್ಣಾರ್ಜುನ ಸಂವಾದೇ ಸಂನ್ಯಾಸಯೋಗೋ ನಾಮ 
ಅಷ್ಟಾದಶೋತಧ್ಯಾಯಃ ॥ 


ಅರ್ಥ- ಯಾವ ಸೇನೆಯಲ್ಲಿಸಾಧನವಂತರಿಗೊಡೆಯನಾದ ಶ್ರೀಕೃಷ್ಣನಿರುವನೋ, ಯಾಃ 
ಸೇವೆಯಲ್ಲಿಧನುರ್ಧಾರಿಯಾದ ಅರ್ಜುನನಿರುವನೋ ಆ ಪಕ್ಷದಲ್ಲಿ ರಾಜ್ಯಲಕ್ಷಿ NJ ವಿಜಯ 


ಸಂಪತ್ತು ಮತ್ತು ಸ್ಥಿರವಾದ ನ್ಯಾಯವಿರುತ್ತದೆ ಎಂದು ನನಗೆ ನಿಶ್ಚ ಯವಿದೆ. (ಎಂದು ಸಂಜಯ 
ಧೃತರಾಷ್ಟನಿಗೆ ಹೇಳಿದನು.) 


ಇಲ್ಲಿಗೆ ಶ್ರೀಕೃಷ್ಣಾರ್ಜುನಸಂವಾದರೂಪವಾದ ಭಗವದ್ಗೀತೆಯಲ್ಲಿ ಸಂನ್ಯಾಸಯೋಗ ಎಂಬ 
ಹದಿನೆಂಟನೆಯ ಅಧ್ಯಾ ಯವು ಮುಗಿಯಿತು. 
ಯುದಕರಣನಿಶಯಂ ಶ್ರುತವತೋ ರಾಜ; ಕುತ್ರ ಜಯಾದಿರಿತಿ ಹೃದ್ಧತ- 
ಎ ಚ ಇ ದ್‌ ೪೧ 
ಶಂಕಾಂ ನಿರಾಹ ಸಂಜಯಃ- ಯತ್ರೇತಿ ॥ ಯತ್ರ ಸೇನಾಯಾಂ ಯೋಗೀಶ್ವರಃ 


ಅಧ್ಯಾಯ 18 933 


ಸರ್ವೋಪಾಯವತಾಂ ಸ್ವಾಮೀ 1 ತತ್ರ ಶ್ರೀಃ ರಾಜ್ಯಲಕ್ಷ್ಮೀರ್ಭೂತಿಃ ಸಂಪತ್‌ 
ನೀತಿರ್ನ್ಯಾಯಃ ಧ್ರುವಾ ನಿಶ್ಚಲೇತಿ ಮಮ ಮತಿಃ ನಿಶ್ಚಯ ಇತ್ಯರ್ಥಃ ॥1 78 ॥ 


!1 ಇತಿ ಶ್ರೀಮದ್ದಿ ೀತಾರ್ಥಸಂಗ್ರ ಹೇ ಶ್ರೀರಾಘವೇಂದ್ರ ಯತಿಕೃತೇ 
ಅಷ್ಟಾದಶೋತಧ್ಯಾ ಯಃ 1 


ಅನುವಾದ- ಯುದ್ದ ಮಾಡುವುದರ ನಿಶ್ಚಯವನ್ನು ಕೇಳಿದ ರಾಜಧೃತರಾಷ್ಟನಿಗೆ "ಯಾವ 
ಕಡೆ ಜಯಣಕೀರ್ತಿಗಳಾದಾವು' ಎಂದು ಮನದಲ್ಲಿ ಮೂಡಿದ ಶಂಕೆಯನ್ನು ಸಂಜಯನು 
ಪರಿಹರಿಸುತ್ತಾನೆ- ಯತ್ರ ಎಂದು. ಯತ್ರ - ಯಾವ ಸೇನೆಯಲ್ಲಿ ಯೋಗೀಶ್ನರಃ (1): ಎಲ್ಲ 
ಉಪಾಯಬಲ್ಲವರ ಒಡೆಯ. ಶ್ರೀಃ ರಾಜ್ಯಲಕ್ಷ್ಮಿಯು, ಭೂತಿಃ= ಸಂಪತ್ತು, ನೀತಿಃ ನ್ಯಾಯವು 
ಸ್ಥಿರವಾದದ್ದು (ಇರುತ್ತದೆ) ಎಂದು ನನಗೆ ಮತಿಃ ನಿಶ್ಚಯವಿದೆ - ಎಂದರ್ಥ. 

ಎವರಣೆ- (1) ಈ ಶ್ಲೋಕದಲ್ಲಿ "ಯೋಗೇಶ್ಸರಃ' ಎಂದು ಪ್ರಚಲಿತ ಪ್ರಸಿದ್ಧ ಪಾಠ. 
ಗೀತಾವಿವೃತಿಯ ಅನುಸಾರ "ಯೋಗೀಶ್ಚರಃ' ಎಂದು ಪಾಠ. ಯೋಗ ಎಂದರೆ ಉಪಾಯಗಳು. 
ಅವುಗಳ ನಿಯಾಮಕ ಎಂದು ಪ್ರಚಲಿತಪಾಠಗಳ ಅರ್ಥ. ಉಪಾಯಗಳನ್ನು ಬಲ್ಲವರಿಗೆ 
ನಿಯಾಮಕ ಎಂದು ಗೀತಾವಿವೃತಿ ಅನುಸಾರಿ ಪಾಠದ ಆಶಯ. 


ಅಂತಿಮ ಮಂಗಳಾಚರಣೆ 
"ಅಶೇಷಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ | 
ನಮಃ ಶ್ರೀಪ್ರಾಣನಾಥಾಯ ಭಕ್ತಾಭೀಷ್ಟಪ್ರದಾಯಿನೇ 11 1 ॥|' 
ಅನುವಾದ- ಸಕಲಗುಣಪೂರ್ಣನಾದ ದೋಷರಹಿತನಾದ ಲಕ್ಷ್ಮೀ-ವಾಯುಗಳ ಒಡೆಯ 
ನಾದ ಭಕ್ತರ ಅಭೀಷ್ಟಗಳನ್ನು ದಯಪಾಲಿಸುವ ವಿಷ್ಣುವಿಗೆ ನಮಸ್ಕಾರ. 
"ಇತಿ ಶ್ರೀಕೃಷ್ಣಗೀತಾಭಾಷ್ಯಾದ್ಭುಕ್ತಾರ್ಥಸಂಗ್ರಹಃ 
ರಾಘವೇಂದ್ರೇಣ ಯತಿನಾ ಕೃತಃ ಸಜ್ಜನಸಂವಿದೇ ॥ 2 ॥' 
ಹೀಗೆ ಶ್ರೀರಾಘವೇಂದ್ರ ಯತಿಗಳಿಂದ ಸಜ್ಜನರ ಜ್ಞಾನಕ್ಕಾಗಿ ಶ್ರೀಕೃಷ್ಣಗೀತಾಭಾಷ್ಯಾದಿಗಳ 


(ಶ್ರೀಮದ್ದಗವದ್ಗೀತಾಭಾಷ್ಯ -ಗೀತಾತಾತ್ಸರ್ಯ-ತಟ್ಟೀಕಾಗಳ) ಅರ್ಥಗಳ ಸಂಗ್ರಹವು 
ಮಾಡಲ್ಪಟ್ಟಿತು. 


!1 ಇತಿ ಶ್ರೀಮತ್ಸರ್ವತಂತ್ರಸ್ಪತಂತ್ರಶ್ರಿ ಸುಧೀಂದ್ರ ಪೂಜ್ಯ ಪಾದಶಿಷ್ಠೇಣ 
ರಾಘವೇಂದ್ರೇಣ ಕೃತೇ ಶ್ರೀಮದ್ಗೀತಾರ್ಥಸಂಗ್ರ ಹೇ ಅಷ್ಟಾ ದಶೋತಧ್ಯಾಯಃ ॥ 


934 ಗೀತಾವಿನ 


ಕೀರ್ತಿಶಾಲಿಗಳಾದ ಸಕಲಶಾಸ್ತ್ರಗಳಲ್ಲಿ ಸ್ವತಂತ್ರರಾದ (1) ಶ್ರೀಸುಧೀಂದ್ರತೀರ್ಥರೇ 


ಪೂಜ್ಯರ ಶಿಷ್ಯರಾದ ಶ್ರೀರಾಘವೇಂದ್ರರು ರಚಿಸಿದ ಶ್ರೀಮದ್ಲೀತಾರ್ಥಸಂಗ್ರಹದ 
ಹದಿನೆಂಟನೆಯ ಅಧ್ಯಾಯವು ಸಮಾಪ್ರವಾಯಿತು. 


ವಿವರಣೆ- (1) ಕಾವ್ಯ-ವ್ಯಾಕರಣ-ವೇದಾಂತ- ಮೀಮಾಂಸಾ-ನ್ಯಾಯ ಮೊದಲಾದ ಎ 
ಶಾಸ್ತ್ರಗಳಲ್ಲೂ ಮತ್ತೊಬ್ಬರ ಅಪೇಕ್ಷೆ ಇಲ್ಲದೆ ಅಧ್ಯಾಪನ-ವಿಚಾರ-ವಿಮರ್ಶಗಳನ್ನು ನಡ 
ಬಲ್ಲವರು ಎಂದರ್ಥ. 


ಇಲ್ಲಿಗೆಶ್ರಿ ೀರಾಘವೇಂದ್ರತೀರ್ಥರು ಬರೆದ ಶ್ರಿ ಮದ್ದಿ ೀತಾರ್ಥಸಂಗ್ರ ಹದಲ್ಲಿ 
ಸಂನ್ಯಾಸಯೋಗ ಎಂಬ ಹದಿನೆಂಟನೆಯ ಅಧ್ಯಾ ಯವು ಮುಗಿಯಿತು. 


11 ಶ್ರೀ ಕೃಷ್ಣಾರ್ಪಣಮಸ್ತು ॥ 


rls ಗ ಜಾ ಗ (2 ಜರ ಜಗ ೭ ಲಭಲಬಲ್ಪ್ಲಜ್ಹಹ ಚ ಚ ಹಹ ್ಚುು” "3 A 
Fy ಹ ay Hd > 4 ಜಟ ನ RK ಜಿ ಇ ನ ೯ tay [A A | | hy KN * 4 NL | x ೈ. 1 § f IG 4 Laud u 
118 ತ f Ap ಹ ಸ ಡೆ ; 4 NR | ನ ae p AN ; \ ಕ್ರಿ ST ಕ N ph ಜ್ಯ ಕ ಸ ''। 1 
ನ Nes ಗ್‌ ಯ ಟಕ A | 

ಹ 7) - A 1 [ಓಳ 

ೆ ತ pe ಶಾ | id ಹ AN 


[ } 
(ಕೆ ಅ ಡೆ ಕ್ಯ kh UN 87”, ಕ ಗೆ 1 ಸ . 
ಸ AR NYG ಸ ಗ “pe 4, ಕ್ಟ 
ಸ ೯ pa [M8 ೫ 4 | Ww" FN | AN 
K . | | | ಟಿ 
ಟಿ | ಣೆ ನ್ಗ ಬ ತ ‘Ae § ಹ (ಗ್‌ 3 ANS ಸ್ನ pk | ಸ ಕ 
ಬಗೆ 4 « by , ಕ ; A 4 A ್ಯ k | 
: 1 4 ARR ಗ್‌): i RS pS Me Wy ಕ್ಸ್‌ ಕ ಗ್ದ kid Ww? kk 
‘ ” 4 4 f | ಕೆ ನ ಗೆ 
\ y ಸ ಹ ಕ್ಸಿ ಸ CEN ಎ 4 ಲ ) ಹ 
ಕ್ಸ್‌? Ny ey: ಬ್ಲ 
. ಖೆ | W ಕ i } ್ಲ - dt 
| | ಕ py | ಓ' ಸ ೆ a ಕ ಣಿ ಗ ಸ | 
"UL Ky ಜೆ. 10 1 ಸಲ 1 6ೆ ಒಕೆ ಗಿ - ಸ * 
| | ಸ್ಯ | 


ಕ್‌ 


ಗ ಭಳ : ೆ 
ಹ ಮೊ" ೪ ಸ. | 
8 ಸ Ng 1 | 
1 4 i ಕ ಜ್ಜ ಫೆ | 
ಕ ಕೆ W YF» 
i ಶೊ 2 P : | 
1 ಇ ಇಸಿ ತಃ ಡೌ 


Mt ಕಿ 


KN | 


ಇ YS Ree ಪ 


ಹ ಆ 
ಶಿ p ಬ 5 ದ 
೫ KU WwW a ಡೆ | ಕ 
Ws ೩. 7 | . ವ 2: ಸ 
೬. WB ತ 2 7 4 ತಿ ಕ 
. 4 NE 40 ನ 
ಗ ker ೩ ಪ ~~ ಆ ~. - ಡು ತ 
ಸ ಬ ೪ ` -- D ಸ ಈ 
ಡಾ ಎ .' ನಾ ಸ 
2 ನ ಸಗ ಸ 
ನ ೩ ಎ. ಷ್‌ ಗ್ಗ 4 ಸ ಚ p 


» 


yk 
ತ ಖ್ಯಾತ ಭಃ 
¥ 


A ಲ್‌ 
Ree 


ಸ 
ಸಾ 
k 
`ನ 


ತ್ಯೈಕ್ಕೆ 
y 


ಟ್ಟ 3 
Px ತ i " ಕ 
ಸ್ಥ 


N vy” ಜ್‌ 
ಸ ಕ್ಟ 
y 


ಹ್ಯಸಿ 8.” '` 
೫೬ ಗ ಗ (ಕ್ಯ 
p ಚಾ ಓಡು ಕ 


¥ ”. k 
Ns 


y K 
೪9 
5% 
ರತ 
x 3, 
ತಿಗೆ 
ಫೆ 
ಕ 


Pe 


ಹ್‌ 
yy 

ಸ 

ಸ್ಟ್‌ 


¥ 
$ 
ಶಿ 
ಶಾ ಶಾ 
yr, 
ತ್ರೀ 
ಸ 
>: ಕ 
ಸಾ ಸ 


೪. 
ಹೆ 
ಜೊ 


¥ 
eA 


x” 
ಸ” 


| ಚ ಬ 4 
ರ: ಕಾ ಈ ಸಾ. 
2 ಜೆ ಟ್ಟು ಗೆ ಕ್ಟ ry 158 
ಸ್‌ ದೌ po ಕ 
ಸ ತ ತ | ಕ್ಮ 


೫ 
ಸಾ 
¥ 

ರಾ ಶಾ 


y 
$¥ ¥ 3» 
¥ 
y¥ 
3. » ಶಾ” 
py 
a: 
ಪ 


ಕೆ ಕ 4 
ಸ | ಇಗೆ 
ಕ A 
\ NT) 
A ಡಿ 
As aN ' 
’ We ದ | 
4 ," pa 
ME oN ಸ 
‘i $ 1 
ಟು. FR 
x p ಗೆ A 
abd y 
Wy: “Ku ಚ 
HM is 1 ip, ಕ್ಕ 
|| 
A ಸ 
pS | ತಿ 
» Mh ನಯ್‌ 4 
ತೆ! ಫೇ. py 
4 ಳ್‌ ಹ, 
RV 6 
Sec Mp af rE 
AW $ 
) | K 
1 2 
I ಡೆ 
ಗಸ ಆ 
ಗೆ ೫ \ 
A ‘A 
ಪೆ ಸ 
[J ಕ 
ಕ ಕ 3 ಣೆ 
M4 
4 ; 
Fas ಕ 
: hd ₹ 
ಕ nh 
My 
ತಿ 1 
ಕ 
[3 
| 
ಸ 6 
ಕ 
ಬ ಓ 
ಟ್ಟ ನ! 
ಸಿ 
§ NI - 
ಶೆ ಲ 
fb kl 
we Y 
f ಕ 


ಶಿ 
ಲ್ಯ 


yy 
ಟ್ರ 
y 
| 2 
yy 


ಶಿ ಕ 
» > >> 


¥ 
ಸಾ 
ತೆ... 
¥_3 
4 


¥ 


೪೫ 
ಗಗ! ಕ 
iy 
¥ 


ಅ.೨೪ ರ 
ಈ ತ - 
yd ಧ್ರ ಷ್ಟು ಶೆ ತ 


}. 
೪ 
» 


k 
ತ್ರ 
¥ 
ಶ್ವಾ ತಾ ಸ 
ಇ ಹಿ ಶಿ | 
ಸ 
Hort: - ಶ್ಲ ರ್ಹ್‌ 


ನ್ನ 
ಕ 
ದ್ರಾ 


ಜೆ 
ತ್ನ 
ಸ 
ತಲ 
2 


¥ 
& 


ಕ 
ಕೆ 
ys 


¥ 
ನ್ನ; ತೆ 


ಟಿ 
Ay 


yi 


ky 


ಕ್ರ 


4. 


ಸಿ 


ಕೊ! ಲೈಟ ಣ್‌ iif ಗಥ ಕ 
ಕಾ ತೆ ಹ y k p 4 | 
ನ್ನ ಕತಿ 7 4 4 : 8 P hd 
» ನ ¥ ಆ. ಗ್‌ ಬೈ wath 4 ) ರ್ಯ ತ ತ 
ಕ 8 ಇ ೯ 1 ಕೆ 4 ಕ ಕ \ | i 
ಹಟ್ಟ Re Jer! De Veg ಅತಿ ಗು (ನಟ ಸೈ ಜಳ ಹಿಗ್‌! 
| ಜ್ಯ | \ W. SN; (| ಸ್ನ ; PY y” ಕ ಹ FY Vy iM pe M. ಟೆ 
| ಗಿ ಚೆ ( ಕ್ಕ 44 ಕೆ  § ಕ ತ ಕ 
p ld i W | Ws Fe ಎ vat 
Ns - ಕ ಕ ಸ 1. 1 4 
f ಮ Kk | ಲ pM WR od | “Ny 7 | | 1 ಟ್‌ vf, 


IT! ಹ . ಗಟ್‌ | ಇಒ hr | 


dT] tS 
MN 


TAN 


; ಖೆ io NL) ಪ. ಸ r 
ನೆ ೬ ಟಿ ಸಟುಟ, ಕ ತ ಇ. ಐ. “| 
ನ ಪ “nv 
LN 4 
ಏರ 4 


